ತಪ್ಪೀಮುಲ್‌ ಕುರ್‌ಆನ್‌ 


ಭಾಗ-6 
ಪವಿತ್ರ ಕುರ್‌ಆನಿನ ಕನ್ನಡ ಭಾವಾನುವಾದ ಮತ್ತು ವ್ಯಾಖ್ಯಾನ 


(ಅಧ್ಯಾಯ "ಅತ್ತಹ್ರೀಮ್‌'ನಿಂದ “ಅನ್ನಾಸ್‌' ವರೆಗೆ) 


ಉರ್ದು ಭಾವಾನುವಾದ ಮತ್ತು ವ್ಯಾಖ್ಯಾನ 


ಮೌಲಾನಾ ಸಯ್ಯದ್‌ ಅಬುಲ್‌ ಅಲಾ ಮೌದೂದಿ(ರ) 


ಕನ್ನಡಾನುವಾದ 
ಎಂ. ಸಾದುಲ್ಲಾ 


ಜಬ ್‌್‌ಬ ಬ್ಲ [ಚ್‌ 
GAS 
ಯ) 12 ಸೂರಿ! 1x 5) 
6393 5 ಬ ಫ್‌  ಉಅಲ್ಮುುು 

AS ಒಮ! 
ಉಟ ಟ್ರಾಮ 

ಹ vee Ve: ಆಜ ಸಾ 

ರಾಷಟ! 
೩5% ಟಾ 


ಮಂ) ಕ್ಯು 
Vos \ - sia 
(ಮೆ ಪಟಾ) SIS ಬಡ) 


1ಓ/ - ಜೆ 


ಸಖಿ) - pad 


ಪ್ರಕಾಶಕರ ಮಾತು 


ನನ್‌ 


ಸೈಯದ್‌ ಅಬುಲ್‌ ಲಾ ಮೌದೂದಿ(ರ) ಅವರ ಜಗದ್ವಿಖ್ಯಾತ ಕುರ್‌ಆನ್‌ ವ್ಯಾಖ್ಯಾನ ಗ್ರ ಗ್ರಂಥವಾದ "ತಪ್ಪೀಮುಲ್‌ 
ಕುರ್‌ಆನ್‌' ಕನ್ನಡಾನುವಾದದ ಐದು ಸಂಪುಟಗಳು ಈಗಾಗಲೇ ಬೆಳಕು ಕಂಡಿದ್ದು ಇದೀಗ 6ನೇ ಮತ್ತು ಕೊನೆಯ 
ಸಂಪುಟವನ್ನು ಲೋಕಾರ್ಪಣೆ ಮಾಡಲು ಸಂತೋಷ ಪಡುತ್ತೇವೆ. ಈ ಸೌಭಾಗ್ಯವನ್ನು ಕರುಣಿಸಿದ ಜಗದೊಡೆಯನಾದ 
ಅಲ್ಲಾಹನಿಗೆ ಸರ್ವಸ್ತುತಿಗಳು. 


ಈ ಸಂಪುಟದಲ್ಲಿ ಸೂರಃ ಅತ್ತಹ್‌ರೀಮ್‌ನಿಂದ ಅನ್ನಾಸ ಸ್‌ವರೆಗೆ ಒಟ್ಟು 49 ಅಧ್ಯಾಯಗಳಿವೆ. ಸಣ್ಣ ಸಣ್ಣ ಅಧ್ಯಾಯ 
ಗಳಾದರೂ ಅವುಗಳ ವ್ಯಾಖ್ಯಾನಗಳು ಬಹಳ ವಿಸೃತವಾಗಿದೆ. ಪವಿತ್ರ ಕುರ್‌ಆನಿನ ಸಮಗ್ರ ಸಂದೇಶವನ್ನು ಕನ್ನಡ ಜನತೆಗೆ 
ತಲಪಿಸುವುದೇ ತಪ್ಲೀಮುಲ್‌ ಕುರ್‌ಆನಿನ ಪ್ರಕಾಶನದ ಗುರಿಯಾಗಿದೆ. ಈ ಹಿಂದೆ "ಪವಿತ್ರ ಕುರ್‌ಆನ್‌' ಎಂಬ ಹೆಸರಿನಲ್ಲಿ 
ಕುರ್‌ಆನಿನ ಭಾವಾನುವಾದ ಹಾಗೂ "ಕುರ್‌ಆನ್‌ ವ್ಯಾಖ್ಯಾನ' ಎಂಬ ಹೆಸರಿನಲ್ಲಿ ತಪ್ಪೀಮುಲ್‌ ಕುರ್‌ಆನಿನ ಸಂಕ್ಟಿಪ್ತ 
ವ್ಯಾಖ್ಯಾನದ ಎರಡು ಸಂಪುಟಗಳನ್ನು ಹೊರ ತರಲಾಗಿದೆ. ಆದರೆ ಕುರ್‌ಆನಿನ ಸಮಗ್ರ ಅಧ್ಯಯನ ನಡೆಸಬೇಕೆಂಬ ಬಹು 
ಜನರ ಹಂಬಲವು, ತಪ್ಪೀಮುಲ್‌ ಕುರ್‌ಆನಿನ ಅನುವಾದದ ಬೇಡಿಕೆಯಾಗಿ ಮುಂದೆ ಬಂದುದರಿಂದ ಅದರ ಆರು ಸಂಪುಟ 
ಗಳ ಉರ್ದು ಗ್ರಂಥವನ್ನು ಕನ್ನಡೀಕರಿಸಲಾಗಿದೆ. ಅದರಂತೆ ಅಲ್ಲಾಹನ ಅನುಗ್ರಹದಿಂದ ಐದು ಸಂಪುಟಗಳು ಈಗಾಗಲೇ 
ಬೆಳಕು ಕಂಡಿದೆ. ಇದೀಗ 6ನೇ ಅಥವಾ ಕೊನೆಯ ಸಂಪುಟದ ಅನುವಾದವನ್ನು ಕನ್ನಡ ಜನತೆಗೆ ಅರ್ಪಿಸುತ್ತಿದ್ದೇವೆ. 


ಸನ್ಮಾರ್ಗ ಪತ್ರಿ ಕೆಯ ಪ್ರಕಾಶಕರಾಗಿರುವ ಎಂ. ಸಾದುಲ್ಲಾರವರು ಈ ಸಂಪುಟದ ಕನ್ನಡ ಅನುವಾದವನ್ನು 
ಮಾಡಿದ್ದಾರೆ. ಅನುವಾದದಲ್ಲಿ ಮೂಲ ಆಶಯ ಸೋರಿ ಹೋಗದಂತೆ ಗರಿಷ್ಠ ಪ್ರಯತ್ನಿಸಲಾಗಿದೆ. ಆದರೆ ಇದರಲ್ಲಿ 
ಏನಾದರೂ ಲೋಪದೋಷಗಳು ವಾಚಕರ ಗಮನ ಬಂದರೆ ನಮ್ಮ ಗಮನಕ್ಕೆ ತರಬೇಕೆಂದು ವಿನಂತಿಸುತ್ತೇವೆ. ಮುಂದಿನ 
ಆವೃತಿಗಳಲ್ಲಿ ಅವುಗಳನ್ನು ಸರಿಪಡಿಸಲಾಗುವುದು.(ಇನ್‌ಶಾ ಅಲ್ಲಾಹ್‌) ಈ ಕಾರ್ಯದಲ್ಲಿ ಸಹಕರಿಸಿದ ಎಲ್ಲರಿಗೂ 
ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ವಿಶೇಷವಾಗಿ ಸಮೀನಾ ಅಫ್ಲಾನ್‌ರವರಿಗೆ ನಾವು ಆಭಾರಿಯಾಗಿದ್ದೇವೆ. ಅಲ್ಲಾಹನು ನಮ್ಮ 
ಪ್ಯೂ ಪ್ರಯತ್ನವನ್ನು ಸತ್ಯರ್ಮಗಳಾಗಿ ಸ್ವೀಕರಿಸಲೆಂದು ಸರ್ವಶಕ್ತನಾದ ಅಲ್ಲಾಹನಲ್ಲಿ ಪ್ರಾರ್ಥನೆ. 

ಆಧುನಿಕ ಮನ-ಮಸ್ತಿ ಸ್ತಿಷ್ಠಗಳನ್ನು ಸೂರೆಗೊಳ್ಳುವಂತಹ "ತಪ್ಪೀಮುಲ್‌ ಕುರ್‌ಆನ್‌' ಸೈಯದ್‌ ಮೌದೂದಿಯವರ 
ಅನೇಕ ವರ್ಷಗಳ ಪರಿಶ್ರಮದ ಫಲವಾಗಿ ಮೂಡಿ ಬಂದ ಅಗಾಧ ಜ್ಞಾನ ಭಂಡಾರವಾಗಿದೆ. ಆಧುನಿಕ ಸಿದ್ಧಾಂತಗಳ 
ಮೋಹಕ ಜಾಲಕ್ಕೆ ಸಿಲುಕಿ ಧರ್ಮ ಧಿಕ್ಕಾರದ ದಾರಿಯತ್ತ ಸಾಗುತ್ತಿದ್ದ ಯುವ ಸಮೂಹವನ್ನು ಅವುಗಳಿಂದ ರಕ್ಷಿಸುವಲ್ಲಿ 
ಈ ಕುರ್‌ಆನ್‌ ವ್ಯಾಖ್ಯಾನ ಅಪಾರ ಯಶಸ್ಸನ್ನು ಕಂಡಿದೆ. ಧರ್ಮದ ಬಗ್ಗೆ ತಿರಸ್ಕಾರ ಭಾವವನ್ನು ಹೊಂದಿದ್ದ ಅನೇಕರನ್ನು 
ಧರ್ಮಾಭಿಮಾನಿಗಳಾಗಿ ಮಾಡಿದ ಕೀರ್ತಿಯೂ ಇದಕ್ಕೆ ಸಲ್ಲುತ್ತದೆ. 


ಈ ಗ್ರಂಥವು ಕನ್ನಡ ಜನತೆಗೆ ಕುರ್‌ಆನಿನ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಗಳಿಸಲು ಮತ್ತು ಅದರಂತೆ ತಮ್ಮ ಜೀವನವನ್ನು 
ರೂಪುಗೊಳಿಸಲು ಸಹಕಾರಿಯಾಗಲೆಂದು ಹಾರೈಸುತ್ತೇವೆ. 


೫. ಶಾಂತಿ ಪ್ರಕಾಶನ 


ವಿರಾಮ ಚಿಹ್ನೆಗಳು 


ಪವಿತ್ರ ಕುರ್‌ಆನಿನ ಸರಿಯಾದ ಪಠನಕ್ಕಾಗಿ ವಿಶಿಷ್ಟ ಚಿಹ್ನೆಗಳನ್ನು ನಿಶ್ಚಯಿಸಲಾಗಿವೆ. ಅವುಗಳನ್ನು 
"ರುಮೂರು್‌ ಔಕಾಫ್‌' (ವಿರಾಮ ಚಿಹ್ನೆಗಳು) ಎನ್ನುತ್ತಾರೆ. ಈ ವಿರಾಮ ಚಿಹ್ನೆಗಳ ವಿವರ ಹೀಗಿದೆ- 


೨% "ವಕ್ಫ್‌ ಲಾಮುಮ್‌' (ಕಡ್ಡಾಯವಾಗಿ ವಿರಮಿಸಬೇಕಾದ) ಚಿಹ್ನೆ. ಇದನ್ನು ಬಿಟ್ಟು ಬಿಡುವುದರಿಂದ, ಅರ್ಥಾತ್‌ 
ಇಲ್ಲಿಸ್ವಲ್ಪ ಹೊತ್ತು ತಡೆದು ನಿಲ್ಲದಿರುವುದರಿಂದ ಅರ್ಥದಲ್ಲಿವ್ಯತ್ಯಾಸ ಬರುತ್ತದೆ. ಇಲ್ಲಿನಿಲ್ಲಬೇಕಾದುದು ಅತಿ 
ಅಗತ್ಯ. ಅನ್ಯಥಾ ವಾಕ್ಯದ ಅರ್ಥವು ದೇವೇಚ್ಛೆಗೆ ವ್ಯತಿರಿಕ್ತವಾಗುವುದು. 


4 'ವಕ್ಸ್‌ಮುತ್‌ಲಕ್‌'ನ ಚಿಹ್ನೆ. ಈ ಸ್ಥಳದಲ್ಲಿ ಅನಂತರದ ವಾಕ್ಯವನ್ನು ಮುಂಚಿನ ವಾಕ್ಯದೊಂದಿಗೆ ಸೇರಿಸಿ ಓದುವ 
ಕಾರಣವು ದುರ್ಬಲವಾಗಿದೆ, ಮಾತ್ರವಲ್ಲ ನಾಸ್ತಿ ಎನ್ನಬಹುದು. ಆದುದರಿಂದ ಇಲ್ಲಿ ನಿಂತು ಮುಂದಿನ 
ವಾಕ್ಯವನ್ನು ಓದುವುದೇ ಉತ್ತಮ. 


ಔ್ರ "ವಕ್ಫ್‌ ಜಾಇರು್‌'ನ ಚಿಹ್ನೆ. ಇಲ್ಲಿ ನಿಲ್ಲುವುದು ಉತ್ತಮ. ಆದರೆ ನಿಲ್ಲದಿದ್ದರೂ ದೋಷವಿಲ್ಲ, 
3 "ವಕ್ಫ್‌ ಮುಜವ್ವಿರು್‌'ನ ಚಿಹ್ನೆ. ಇಲ್ಲಿ ನಿಲ್ಲಬಹುದಾದರೂ ನಿಲ್ಲದಿರುವುದೇ ಉತ್ತಮ. 


೨ "ವಕ್ಸ್‌ ಮುರಕ್ಕಸ್‌'ನ ಚಿಹ್ನೆ. ಇಲ್ಲಿಸೇರಿಸಿ ಓದಬೇಕೆಂದು ಇದರ ಅರ್ಥ. ಆದರೆ ಓದುವವನು ದಣಿದು ನಿಂತು 
ಬಿಟ್ಟರೆ ಚಿಂತಿಲ್ಲ. 


6 ಇದು "ಕದ್‌ಕೀಲ್‌' (ಹೇಳಲಾಗಿದೆ) ಅಥವಾ "ಕೀಲ ಅಲೈಹಿಲ್‌ ವಕ್ಸ್‌ (ಈ ಸ್ಥಳದಲ್ಲಿ ವಿರಮಿಸಲಿದೆ ಎಂದು 
ಹೇಳಲಾಗಿದೆ) ಎಂಬುದರ ಸಂಕ್ಷಿಪ್ತ ರೂಪ. ಅರ್ಥಾತ್‌ ಕೆಲವು ವಿದ್ವಾಂಸರ ದೃಷ್ಟಿಯಲ್ಲಿ ಇಲ್ಲಿ ನಿಲ್ಲಬಹುದು. 
ಆದರೆ ಇಲ್ಲಿನಿಲ್ಲದಿರುವುದು ಉತ್ತಮ. 


ಬ ಇದು 'ಲಾ.ವಕ್ಫ್‌ ಅಲೈಹಿ'(ಇಲ್ಲಿ ವಿರಾಮವಿಲ್ಲ)ಯ ಸಂಕ್ಷಿಪ್ತ ರೂಪ. ಇಲ್ಲಿ ವಿರಮಿಸಲೇ ಬಾರದೆಂಬುದರ 
ಸೂಚನೆ. ಇಲ್ಲಿ ಒಬ್ಬನು ವಿರಮಿಸಿಬಿಟ್ಟರೆ, ಆ ನುಡಿಯನ್ನು ಪುನಃ ಓದಬೇಕೆಂದು ಕೆಲವು ವಿದ್ವಾಂಸರು ಹೇಳುತ್ತಾರೆ. 


ಆಹ ಇದು "ಯೂಕಫ್‌ ಅಲೈಹಿ' (ಇಲ್ಲಿ ವಿರಮಿಸಬೇಕು) ಎಂಬುದರ ಸಂಕ್ಷಿಪ್ತ ರೂಪ. ಇಲ್ಲಿ ವಿರಮಿಸಿ 
ಮುಂದುವರಿಯಬೇಕು ಎಂದು ಅರ್ಥ. 


ಟ್‌ ಓದುವವನು ಉಸಿರಾಡದೆ ಇಲ್ಲಿ ಸ್ವಲ್ಪ ವಿರಮಿಸಬೇಕು. ಆದರೆ ಉಸಿರಾಟ ತಡೆಯಬಾರದು. 


ಎನೆ. 


ಎ. 


ದೀರ್ಪ ಸಕ್‌ತಃದ ಚಿಹ್ನೆ ಅರ್ಥಾತ್‌ ಓದುವವನು ಉಸಿರಾಡಲು ಬೇಕಾದ ಕಾಲಕ್ಕಿಂತ ಕಡಿಮೆ ಕಾಲ 
ವಿರಮಿಸಬೇಕು. ಪಠನ ಶಾಸ್ತ್ರದ ಪಾರಿಭಾಷಿಕದಲ್ಲಿಸಕ್‌ತಃ ಮತ್ತು ವಕ್‌ಫಃ ಸಮಾನಾರ್ಥದ ಪದಗಳು, ಆದರೆ 
ಸಕ್‌ತಃ ಸಂಯೋಗಕ್ಕೆ ಸಮೂಪವಾದುದೂ ವಕ್‌ಫಃ ವಿರಮಿಸುವುದರ ಸಮೂಪವೂ ಇದೆ. 


ಇದು "ಕದ್‌ ಯೂಸಲ್‌' (ಒಮ್ಮೊಮ್ಮೆ ಸೇರಿಸಿ ಓದಲಾಗುತ್ತದೆ) ಎಂಬುದರ ಸಂಕ್ಷಿಪ್ತ ರೂಪ. ಅರ್ಥಾತ್‌ 
ಓದುವವನು ಒಮ್ಮೊಮ್ಮೆ ಇಲ್ಲಿ ವಿರಮಿಸುತ್ತಾನೆ. ಕೆಲವೊಮ್ಮೆ ವಿರಮಿಸುವುದಿಲ್ಲ. ಆದರೆ ಇಲ್ಲಿವಿರಮಿಸುವುದು 
ಉತ್ತಮ. 


ಇದು "ಅಲ್‌ ವಸ್‌ಲುಲ್‌ ಊಲಾ'ದ ಸಂಕ್ಷಿಪ್ತ ರೂಪ. ಅರ್ಥಾತ್‌ ಸೇರಿಸಿ ಓದುವುದು ಉತ್ತಮ. ಒಂದಕ್ಕಿಂತ 
ಹೆಚ್ಚು ಚಿಹ್ನೆಗಳಿರುವಲ್ಲಿ ಮೇಲೆ ಬರೆದಿರುವ ಚಿಹ್ನೆಯನ್ನು ಅನುಸರಿಸಬೇಕು. ಒಂದಕ್ಕಿಂತ ಹೆಚ್ಚು ಚಿಹ್ನೆಗಳು 
ನೇರಾಗಿ ಉದ್ದಕ್ಕೆ ಹಾಕಲಾಗಿದ್ದರೆ ಕೊನೆಯ ಚೆಹೆ ಸಿಯನ್ನು "ಅನುಸರಿಸಬೇಕು. 


ಸಂಪೂರ್ಣ ಆಯತ್‌ "ಸೂಕ್ತ'ನ ಚಿಹ್ನೆ. ಈ ಚಿಹ್ನೆ ಮಾತ್ರವಿದ್ದಲ್ಲಿ ಬಸು ಚಿಹ್ನೆಯ ಮೇಲೆ]! ಇದ್ದರೆ, 
ವಿರಮಿಸದಿರುವುದು ಉತ್ತಮ. ಅಗತ್ಯವಿದ್ದಾಗ ಏರಮಿಸಿದರೆ ಚಿಂತಿಲ್ಲ, ವಿರಮಿಸಬಾರದೆಂದೇ ಪಠನಕಾರರಲ್ಲಿ 
ಹೆಚ್ಚು ಪ್ರ ಪ್ರ ಸಿದ್ಧಿ ಈ ಚಿಹ್ನೆಯ ಮೇಲೆ ಚಿಹ್ನೆ ಯ ಹೊರತು ಬೇರಾವುದಾದರೂ ವಿರಾಮ ಚಿಹ್ನೆ ಇದ್ದರೆ 
ನಲ್ಲಲಿಕ್ಕಾಗಲೀ. ಸೇರಿಸಿ ಓದಲಿಕ್ಕಾಗಿ ಅದನ್ನೇ ಅನುಸರಿ ಸಬೇಕು. 


ಒಂದು ನುಡಿಯು ಮೂರು ಮೂರು ಚುಕ್ಕಿಗಳ ನಡುವೆ ನಿಂತಿದ್ದರೆ, ಓದುಗನು ಮೊದಲಿನ ಮೂರು ಚುಕ್ಕಿಗಳ 
ಸ್ಥಾನದಲ್ಲಿ ವಿರಮಿಸಿ, ಎರಡನೆಯ ಚುಕ್ಕಿಗಳಿರುವಲ್ಲಿ ಸೇರಿಸಿ ಓದಬಹುದು. ಇಲ್ಲವೆ ಮೊದಲಿನ ಮೂರು 
ಚುಕ್ಕಿಗಳಿರುವಲ್ಲಿಸೇರಿಸಿ ಓದಿ ಅನಂತರದ ಮೂರು ಚುಕ್ಕಿಗಳಿರುವಲ್ಲಿವಿರಮಿಸಬಹುದು. ಇಂತಹ ವಾಕ್ಯವನ್ನು 
"ಮುಆನಿಕಃ' ಅಥವಾ “ಮುರಾಕಿಬಃ'ಎನ್ನುತ್ತಾರೆ. 


ಇದು "ರುಕೂಆ್‌' ಚಿಹ್ನೆ. ಇಲ್ಲಿ ಅಕ್ಷರದ ಮೇಲೆ ಇರುವ ಅಂಕೆಯು ಆ ಅಧ್ಯಾಯದೊಳಗೆ ಅದು ಎಷ್ಟನೆಯ 
ರುಕೂಆ್‌ ಎಂಬುದನ್ನು ಸೂಚಿಸುತ್ತದೆ. ಹಾಗೆಯೇ ಈ ಅಕ್ಷರದ ಒಳಗಿರುವ ಅಂಕೆ ಆ ರುಕೂಲ್‌ನೊಳಗೆ ಎಷ್ಟು 
ಸೂಕ್ತಗಳಿವೆ ಎಂಬುದನ್ನೂ ಅಕ್ಷರದ ಕೆಳಗಿರುವ ಅಂಕೆಯು ಆ ಕಾಂಡದಲ್ಲಿ ಪ್ರಸ್ತುತ ರುಕೂಆ್‌ನ ಕ್ರಮ ಸಂಖ್ಯೆ 
ಎಷ್ಟು ಎಂಬುದನ್ನೂ ಸೂಚಿಸುತ್ತದೆ. 


ಇದು "ಕದಾಲಿಕ' ಅಂದರೆ ಯಥಾವತ್‌ ಚಿಹ್ನೆ. ಇಲ್ಲಿ ಇದರ ನಿಕಟ ಪೂರ್ವದಲ್ಲಿರುವ ಚಿಹ್ನೆಯು ಸೂಚಿಸುವ 
ನಿಯಮವನ್ನೇ ಪಾಲಿಸಬೇಕು. 


ಇದು, ಈ ಸ್ಥಾನವನ್ನು ಪಠಿಸುವಾಗ ಪ್ರವಾದಿವರ್ಯರೂ(ಸ) ಹ. ಜಿಬ್ರೀಲರೂ(ಅ) ತುಸು ವಿರಮಿಸುತ್ತಿದ್ದರು 
ಎಂಬುದನ್ನು ಸೂಚಿಸುತತಿದೆ. 


ಇದು, ಈ ಸ್ಥಾನವನ್ನು ಪಠಿಸುವಾಗ ಪ್ರವಾದಿವರ್ಯರು(ಸ) ತುಸು ವಿರಮಿಸಿ ತಮ್ಮ ಹಾಗೂ ತಮ್ಮ 
ಸಮುದಾಯದ ಪಾಪ 'ವಿಮುಕ್ತಿಗಾಗಿ ಪ ಪ್ರಾರ್ಥಿಸುತ್ತಿದ್ದರು ಎಂಬುದನ್ನು ಸೂಚಿಸುವ ಚಿಹ್ನೆ. 


ಸೂರಃ (ಅಧ್ಯಾಯ)ಗಳು 


ಅಧ್ಯಾಯದ ಹೆಸರು 
ಅತ್ತಹ್‌ರೀಮ್‌ 
ಅಲ್‌ ಮುಲ್ಕ್‌ 
ಅಲ್‌ ಕಲಮ್‌ 
ಅಲ್‌ ಹಾಕ್ಕಃ 
ಅಲ್‌ಮಲರಿಜ್‌ 
ನೂಹ್‌ 

ಅಲ್‌ ಜಿನ್ನ್‌ 


ಅಲ್‌: ಮುದ್ದುಮ್ಮಿಲ್‌ 
ಅಲ್‌ ಮುದ್ದಸ್ಸಿರ್‌ 
ಅಲ್‌ ಕಿಯಾಮಃ 


ಅದ್ದಹ್ಟ್‌ 

ಅಲ್‌ ಮುರ್‌ಸಲಾತ್‌ 
ಅನ್ನಬಆ್‌ 
ಅನ್ನಾರಿಆತ್‌ 
ಅಬಸ 

ಅತ್ತಕ್‌ವೀರ್‌ 

ಅಲ್‌ ಇನ್‌ಫಿತಾರ್‌ 
ಅಲ್‌ ಮುತಪ್ಫಿಫೀನ್‌ 
ಅಲ್‌ ಇನ್‌ಶಿಕಾಕ್‌ 
ಅಲ್‌ ಬುರೂಜ್‌ 
ಅತ್ತಾರಿಕ್‌ 


ಅಲ್‌ಅಆ್‌ಲಾ 
ಅಲ್‌ ಗಾಶಿಯಃ 
ಅಲ್‌ ಫಜ್ರ್‌ 

ಅಲ್‌ ಬಲದ್‌ 
ಅಶ್ಯಮ್ಸ್‌ 
ಅಲ್ಲೈಲ್‌ 
ಅದ್ದುಹಾ 
ಅಲಮ್‌ನಶ್‌ರಹ್‌ 
ಅತ್ತೀನ್‌ 

ಅಲ್‌ ಅಲಕ್‌ 


ಅಲ್‌ ಕದ್ರ್‌ 

ಅಲ್‌ ಬಯ್ಯಿನಃ 
ಅಮ್ಲಿಲ್‌ರಾಲ್‌ 
ಅಲ್‌ ಆದಿಯಾತ್‌ 


ಅಲ್‌ ಕಾರಿಅಃ 
ಅತ್ತಕಾಸುರ್‌ 
ಅಲ್‌ ಆಸ್‌ 

ಅಲ್‌ ಹುಮರುಃ 
ಅಲ್‌ ಫೀಲ್‌ 
`ಕುರೈತ್‌ 

ಅಲ್‌ ಮಾಊನ್‌ 
ಅಲ್‌ ಕೌಸರ್‌ 
ಅಲ್‌ ಕಾಫಿರೂನ್‌ 
ಅನ್ನಸ್ರ್‌ 
ಅಲ್ಲಹಬ್‌ 

ಅಲ್‌ ಇಖ್‌ಲಾಸ್‌ 
ಅಲ್‌ ಫಲಕ್‌ 
ಅನ್ನಾಸ್‌ 


ಜುರು್‌ಾಂಡ)ಗಳು] 


ಪುಟ ಸಂಖ್ಯೆ 
ಕದ್‌ ಸಮಿಅಲ್ಲಾಃ ಹು 
(ತಪ್ಪೀಮುಲ್‌ ಕುರ್‌ಆನ್‌ ಭಾಗ - 5ರಿಂದ ಮುಂದುವರಿದಿದೆ) 17 
ತಬಾರಕಲ್ಲದೀ 34 
ಅಮ್ಮ 160 


ವಿಷಯ ಸೂಚಿ 410 


66. ಅತ್ತಹ್‌ರೀಮ್‌ 


ಹೆಸರು 

ಪ್ರಥಮಸೂಕ್ತದ 8353 ಭ್ರ ಪದಗಳಿಂದ ಆಯ್ದುಕೊಳ್ಳಲಾಗಿದೆ. ಇದು ಅದರ ವಿಷಯಗಳ ಶೀರ್ಷಿಕೆಯಲ್ಲ, ತ್ರೀಮ್‌ನ 
ಘಟನೆಯ ಪ್ರಸ್ತಾಪವಿರುವ ಅಧ್ಯಾಯವೆಂದರ್ಥ. 
ಅವತೀರ್ಣಕಾಲ 

ಇದರಲ್ಲಿರುವ ತ್ರೀಮ್‌ ಘಟನೆಗೆ ಸಂಬಂಧಿಸಿ ಹದೀಸ್‌ ವರದಿಗಳಲ್ಲಿ ಇಬ್ಬರು ಮಹಿಳೆಯರ ಪ್ರಸ್ತಾಪ ಬರುತ್ತದೆ. ಅವರು 
ಪ್ರವಾದಿ ಪತ್ನಿಯರಾದ ಸಫಿಯ್ಯಾ ಮತ್ತು ಮಾರಿಯಾ ಕಿಬ್ತಿಯಾ. ಅವರ ಪೈಕಿ ಸಫಿಯ್ಯಾ ಖೈಬರ್‌ ವಿಜಯದ ನಂತರ ಪ್ರವಾದಿ 
ಯವರೊಂದಿಗೆ ವಿವಾಹವಾಗಿ ಬಂದರು. ಮಾರಿಯಾರನ್ನು ಹಿ.ಶ. 7ರಲ್ಲಿ ಈಜಿಪ್ಟ್‌ನ ಚಕ್ರವರ್ತಿ ಮುಕೌಕಿಸನು ಪ್ರವಾದಿಯವರಿಗೆ 
ಉಡುಗೊರೆಯಾಗಿ ಕಳುಹಿಸಿ ಕೊಟ್ಟಿದ್ದನು. ಅವರಿಂದ ಪ್ರವಾದಿಯವರಿಗೆ ಹಿ.ಶ. 7ರಲ್ಲಿ ಇಬ್ರಾಹೀಮ್‌ ಎಂಬ ಪುತ್ರ ಜನಿಸಿದರು. 
ಈ ಐತಿಹಾಸಿಕ ಘಟನೆಗಳಿಂದ ಈ ಅಧ್ಯಾಯವು ಹಿ.ಶ. 7 ಮತ್ತು 8ರ ಮಧ್ಯೆ ಯಾವುದೋ ಸಂದರ್ಭದಲ್ಲಿಅವತೀರ್ಣಗೊಂಡಿತೆಂದು 
ತಿಳಿದು ಬರುತ್ತದೆ. 
ಚರ್ಚಾ ವಿಷಯ 

ಇದೊಂದು ಪ್ರಧಾನ ಅಧ್ಯಾಯವಾಗಿದೆ. ಇದರಲ್ಲಿ ಪ್ರವಾದಿ ಪತ್ನಿಯರಿಗೆ ಸಂಬಂಧಿಸಿದ ಕೆಲವು ಘಟನೆಗಳನ್ನು ಎತ್ತಿ 
ತೋರಿಸಿ ಕೆಲವು ಪ್ರಮುಖ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಲಾಗಿದೆ. 

1) ಹಲಾಲ್‌-ಹರಾಮ್‌ಗಳ ಮತ್ತು ಸಮ್ಮತ-ಅಸಮ್ಮತಗಳ ಮೇರೆಗಳನ್ನು ನಿಶ್ಚಯಿಸುವ ಅಧಿಕಾರ ಸರ್ವಸಂಪೂರ್ಣವಾಗಿ 
ಅಲ್ಲಾಹನ ಕೈಯಲ್ಲಿದೆ. ಅದನ್ನು ನಿಶ್ಚಯಿಸುವ ಅಧಿಕಾರ ಸಾಮಾನ್ಯ ಜನರಿಗಂತಿರಲಿ, ಸ್ವತಃ ಅಲ್ಲಾಹನ ಪ್ರವಾದಿಗೂ ನೀಡಲಾಗಿಲ್ಲ 
ಪ್ರವಾದಿಯವರು ಪ್ರವಾದಿಯಂಬ ನೆಲೆಯಲ್ಲಿ ಯಾವುದೇ ವಸ್ತುವನ್ನು ಹಲಾಲ್‌ ಅಥವಾ ಹರಾಮ್‌ ಎಂದು ಏಧಿಸುವುದಾದರೆ 
ಅದಕ್ಕೆ ಅಲ್ಲಾಹನ ಕಡೆಯಿಂದ ಸೂಚನೆ ಸಿಕ್ಕಿರಬೇಕು. ಅದು ಒಂದೋ ಕುರ್‌ಆನಿನಲ್ಲಿ ಅವತೀರ್ಣಗೊಂಡಿರಬೇಕು ಅಥವಾ ಅದಕ್ಕೆ 
ಗುಪ್ತ ಸಂದೇಶ ಸಿಕ್ಕಿರಬೇಕು. ಆದರೆ ಅಲ್ಲಾಹನು ಹಲಾಲ್‌ ಎಂದು ಸಾರಿರುವ ಒಂದು ವಸ್ತುವನ್ನು ತಾನೇ ಹರಾಮ್‌ ಎಂದು 
ಸಾರುವ ಅಧಿಕಾರ ಜನಸಾಮಾನ್ಯರಿಗಂತಿರಲಿ, ಪ್ರವಾದಿಗೂ ಇಲ್ಲ 

2) ಮಾನವ ಸಮಾಜದಲ್ಲಿ ಪ್ರವಾದಿಯ ಸ್ಥಾನವು ಅತ್ಯಂತ ಸೂಕ್ಷ್ಮವಾದುದು. ಒಂದು ಸಾಮಾನ್ಯ ವಿಷಯವು ಬೇರೆ 

ಯಾರದೇ ಜೀವನದಲ್ಲಿಸಂಭವಿಸಿದರೆ ಅದೊಂದು ದೊಡ್ಡ ವಿಷಯವಲ್ಲ, ಆದರೆ ಪ್ರವಾದಿಯ ಜೀವನದಲ್ಲಿಸಂಭವಿಸಿದರೆ 
ಅದು ಕಾನೂನಿನ ಸ್ಥಾನ ಪಡೆಯುತ್ತದೆ. ಆದ್ದರಿಂದ ಪ್ರವಾದಿಯವರ ಯಾವುದೇ ಸಣ್ಣ ಹೆಜ್ಜೆಯು ಅಲ್ಲಾಹನ ಇಚ್ಛೆಗೆ 
ವಿರುದ್ಧವಾಗಿರಬಾರದೆಂದು ಪ್ರವಾದಿಗಳ ಮೇಲೆ ಅಲ್ಲಾಹನ ತೀವ್ರ ನಿಗಾ ಇರುತ್ತದೆ. ಅಂತಹ ಯಾವುದಾದರೂ ಕೃತ್ಯ 
ಪ್ರವಾದಿಯಿಂದ ಸಂಭವಿಸಿದರೆ ಕೂಡಲೇ ಅದನ್ನು ತಿದ್ದಲಾಗುತ್ತದೆ. ಇಸ್ಲಾಮಿನ ಕಾನೂನು ಮತ್ತು ಅದರ ನಿಯಮ ಉಪ 
ನಿಯಮಗಳು ಸರಿಯಾದ ರೂಪದಲ್ಲಿ ದೇವಗ್ರಂಥ ಮತ್ತು ಪ್ರವಾದಿಚರ್ಯೆ(ಸುನ್ನತ್‌)ಯ ರೂಪ ಅವನ ದಾಸರಿಗೆ ತಲುಪಬೇಕು 
ಮತ್ತು ದೇವನ ಇಚ್ಛೆಗೆ ವಿರುದ್ಧವಾಗಿರಬಾರದೆಂಬುದೇ ಇದರ ಉದ್ದೇಶವಾಗಿದೆ. 

3) ಪ್ರಸ್ತುತ ಅಂಶದಿಂದ ಒಂದು ವಿಷಯ ತಾನಾಗಿಯೇ ಹೊರಡುತ್ತದೆ. ಪ್ರವಾದಿ(ಸ)ಯವರನ್ನು ಒಂದು ಸಣ್ಣ ವಿಷಯಕ್ಕಾಗಿ 
ಟೀಕಿಸಲಾಗಿದ್ದರೆ, ಪ್ರವಾದಿಯವರ ಬದುಕಿನಿಂದ ನಮಗೆ ಸಿಕ್ಕಿರುವ ಹಾಗೂ ಅಲ್ಲಾಹನು ವಿಮರ್ಶಿಸಿದ ಅಥವಾ ಸರಿಪಡಿಸಿದ 
ದಾಖಲೆಯಿಲ್ಲದಂತಹ ಅವರ ಎಲ್ಲಕರ್ಮಗಳು ಹಾಗೂ ಆದೇಶ ನಿರ್ದೇಶಗಳು ಸಂಪೂರ್ಣ ಸತ್ಯವಾಗಿದ್ದು ಅದು ಅಲ್ಲಾಹನ ಇಚ್ಛೆಗೆ 
ಸಂಪೂರ್ಣ ಅನುಗುಣವಾಗಿದೆ. ನಾವು ಅವುಗಳಿಂದ ಪೂರ್ಣ ಮನಃ ಸಂತೃಪ್ತಿಯೊಂದಿಗೆ ಮಾರ್ಗದರ್ಶನ ಪಡೆಯಬಹುದಾಗಿದೆ. 


ಕಾಂಡ - 28 


14 ತಪ್ಲೀಮುಲ್‌ ಕುರ್‌ಆನ್‌ 


4) ಯಾವ ಪ್ರವಾದಿಯ ಪಾವಿತ್ರ್ಯವನ್ನು ಮತ್ತು ಗೌರವವನ್ನು ಅಲ್ಲಾಹನು ಮುಸ್ಲಿಮರ ಪಾಲಿಗೆ ಈಮಾನಿನ ಶರ್ತವಾಗಿ 
ಮಾಡಿದ್ದಾನೋ ಅವರ ಕುರಿತೇ, ಅವರು ತಮ್ಮ ಪತ್ನಿಯರನ್ನು ಸಂತೋಷ ಪಡಿಸಲಿಕ್ಕಾಗಿ ಅಲ್ಲಾಹನು ಹಲಾಲ್‌ ಗೊಳಿಸಿರುವುದನ್ನು 
ಒಮ್ಮೆ ತಮ್ಮ ಮೇಲೆ ಹರಾಮ್‌ಗೊಳಿಸಿದ್ದಾರೆಂದು ಹೇಳುತ್ತಾನೆ, ಅದೇ ರೀತಿ ಅವರ ಪತ್ನಿಯರನ್ನು ಮುಸ್ಲಿಮರ ಮಾತೆಯರೆಂದು 
ಸಾರಿದ್ದು ಅವರನ್ನು ಗೌರವಿಸಬೇಕೆಂದು ಮುಸ್ಲಿಮರಿಗೆ ಆಜ್ಞಾಪಿಸಿರುವಾಗ ಅವರ ಕೆಲವು ತಪ್ಪುಗಳಿಗಾಗಿ ಅವರಿಗೆ ಕಠಿಣ ಎಚ್ಚರಿಕೆ 
ಯನ್ನೂ ನೀಡಿದ್ದಾನೆಂದು ಈ ವಾಕ್ಯಗಳಿಂದ ನಮಗೆ ಮನವರಿಕೆಯಾಗುತ್ತದೆ. ಪ್ರವಾದಿಯವರನ್ನು(ಸ) ಈ ರೀತಿ ಟೀಕಿಸಿರುವುದು 
ಮತ್ತು ಅವರ ಪತ್ನಿಯರನ್ನು ಎಚ್ಚರಿಸಿರುವುದು ಗುಪ್ತವಾಗಿಯೇನೂ ಅಲ್ಲ, ಇಡೀ ಸಮುದಾಯವು ಕಿಯಾಮತ್‌ನ ವರೆಗೆ 
ಓದಲಿಕ್ಕಿರುವ ಗ್ರಂಥದಲ್ಲಿ ಅದನ್ನು ಬಹಿರಂಗ ಪಡಿಸಿಯೂ ಬಿಟ್ಟಿದ್ದಾನೆ. ಪ್ರವಾದಿಯವರನ್ನೂ ಅವರ ಪತ್ನಿಯರನ್ನೂ ಮುಸ್ಲಿಮರ 
ದೃಷ್ಟಿಯಲ್ಲಿ ಕೀಳಾಗಿಸುವುದು ಅಲ್ಲಾಹನ ಗ್ರಂಥದ ಉದ್ದೇಶವಾಗಿರಲಿಲ್ಲ. ಆಗಿರಲು ಸಾಧ್ಯವೂ ಇಲ್ಲ, ಈ ಅಧ್ಯಾಯವನ್ನು 
ಓದಿದ ಯಾವನೇ ಮುಸ್ಲಿಮನ ಹೃದಯದಿಂದ ಅವರ ಗೌರವ ಹೋಗಿ ಬಿಡಲಿಲ್ಲವೆಂಬುದೂ ಅಷ್ಟೇ ಸತ್ಯ. ಕುರ್‌ಆನಿನಲ್ಲಿ 
ಇದನ್ನು ಪ್ರಸ್ತಾಪಿಸಿರುವುದರ ಔಚಿತ್ಯವು ಅಲ್ಲಾಹನು ವಿಶ್ವಾಸಿಗಳಿಗೆ ತಮ್ಮ ಹಿರಿಯರನ್ನು ಗೌರವಿಸುವ ಸರಿಯಾದ ಮೇರೆಯನ್ನು 
ಪರಿಚಯ ಪಡಿಸುವುದಾಗಿರಬಹುದು. ಪ್ರವಾದಿಯವರು ಪ್ರವಾದಿಯೇ ಆಗಿದ್ದಾರೆ ದೇವನಲ್ಲ, ಅವರಿಂದ ಪ್ರಮಾದಗಳುಂಟಾಗ 
ಬಾರದೆಂದಿಲ್ಲ, ಅವರನ್ನು ಗೌರವಿಸುವುದು ಅವರಿಂದ ತಪ್ಪುಗಳು ಸಂಭವಿಸುವುದು ಸಾಧ್ಯವಿಲ್ಲವೆಂಬ ಕಾರಣಕ್ಕೂ ಅಲ್ಲ, ಬದಲಾಗಿ 
ಅವರು ಅಲ್ಲಾಹನ ಅನುಜ್ಞೆಯ ಪರಿಪೂರ್ಣ ಪ್ರತಿನಿಧಿಯಾಗಿದ್ದಾರೆ ಎಂಬ ಕಾರಣಕ್ಕಾಗಿದೆ. ಅವರಿಂದ ಏನಾದರೂ ಸ್ವಲ್ಪ 
ಪ್ರಮಾದವುಂಟಾದರೂ ಅಲ್ಲಾಹನು ಅದನ್ನು ಸರಿಪಡಿಸದೆ ಇರಲಿಲ್ಲ. ಅದರಿಂದಾಗಿ ಪ್ರವಾದಿಯವರು ಬಿಟ್ಟು ಹೋದ ಜೀವನ 
ಚರ್ಯೆಯು ಅಲ್ಲಾಹನ ಅನುಜ್ಞೆಯನ್ನು ಪೂರ್ಣವಾಗಿ ಪ್ರತಿನಿಧಿಸುತ್ತದೆ ಎಂದು ನಮಗೆ ಪೂರ್ಣ ಸಮಾಧಾನವಿದೆ. ಅದೇ 
ರೀತಿ ಸಹಾಬಿಗಳಾಗಲಿ, ಪ್ರವಾದಿಪತ್ನಿಯರಾಗಲಿ ಮನುಷ್ಯರಾಗಿದ್ದರೇ ಹೊರತು ದೇವಚರರೋ ಅತಿಮಾನವರೋ ಆಗಿರಲಿಲ್ಲ. 
ಅವರಿಂದ ತಪ್ಪುಗಳು ಸಂಭವಿಸುವುದು ಸಾಧ್ಯವಿತ್ತು, ಅಲ್ಲಾಹನ ಮಾರ್ಗದರ್ಶನ ಮತ್ತು ಪ್ರವಾದಿಯವರ ತರಬೇತಿಯು ಅವ 
ರನ್ನು ಮಾನವರಿಗೆ ಅತ್ಯುತ್ತಮ ಮಾದರಿಯಾಗಿ ಮಾಡಿತ್ತು ಎಂಬ ಕಾರಣದಿಂದ ಅವರಿಗೆ ಉನ್ನತ ಪದವಿ ಸಿಕ್ಕಿತು. ಅವರಿಗೆ ಅದೇ 
ಕಾರಣದಿಂದ ಗೌರವ ಸಲ್ಲುತ್ತಿತ್ತು. ಅವರು ತಪ್ಪೇ ಸಂಭವಿಸದ ವ್ಯಕ್ತಿಗಳೆಂಬ ಭಾವನೆಯಿಂದಲ್ಲ, ಆದ್ದರಿಂದಲೇ ಪ್ರವಾದಿಯವರ 
ಕಾಲದಲ್ಲಿ ಸಹಾಬಿಗಳಿಂದ ಅಥವಾ ಪ್ರವಾದಿ ಪತ್ನಿಯರಿಂದ ಮಾನವ ಸಹಜವಾಗಿ ಕೆಲವು ತಪ್ಪುಗಳು ಸಂಭವಿಸಿದಾಗ ಅವರನ್ನು 
ವಿಮರ್ಶಿಸಲಾಯಿತು. ಅವರ ಕೆಲವು ತಪ್ಪುಗಳನ್ನು ಪ್ರವಾದಿಯವರೇ ತಿದ್ದಿದರೆಂದು ಅನೇಕ ಹದೀಸ್‌ಗಳಿಂದ ತಿಳಿದು ಬರುತ್ತದೆ. 
ಕೆಲವು ತಪ್ಪುಗಳನ್ನು ಅಲ್ಲಾಹನು ಕುರ್‌ಆನಿನಲ್ಲೇ ಪ್ರಸ್ತಾಪಿಸಿ ಅವರನ್ನು ತಿದ್ದಿದ್ದಾನೆ. ಇದು ಮುಸ್ಲಿಮರು ಎಂದೂ ತಮ್ಮ ಹಿರಿಯರ 
ಗೌರವದ ಬಗ್ಗೆ ಅತಿರೇಕದ ಕಲ್ಪನೆ ಹೊಂದಿರಬಾರದು ಮತ್ತು ಅವರನ್ನು ಮಾನವತೆಯ ಸ್ಥಾನದಿಂದ ಮೇಲೇರಿಸಿ ದೇವಿ-ದೇವತೆಗಳ 
ಸ್ಥಾನಕ್ಕೆ ತಲಪಿಸಬಾರದು ಎಂಬ ಕಾರಣಕ್ಕಾಗಿದೆ. ಕುರ್‌ಆನನ್ನು ಚೆನ್ನಾಗಿ ಅಧ್ಯಯನ ಮಾಡಿದರೆ ಇಂತಹ ಅನೇಕ ಉದಾಹರಣೆಗಳನ್ನು 
ಕಾಣಬಹುದು. 

ಆಲಿ ಇಮ್ರಾನ್‌ ಅಧ್ಯಾಯದಲ್ಲಿ ಉಹುದ್‌ ಯುದ್ಧದ ಪ್ರಸ್ತಾಪ ಮಾಡುತ್ತಾ ಅಲ್ಲಾಹನು ಸಹಾಬಿಗಳೊಂದಿಗೆ ಹೀಗೆ 
ಹೇಳುತ್ತಾನೆ. "“ಅಲ್ಲಾಹನು ನಿಮ್ಮೊಡನೆ ಮಾಡಿದ್ದ (ಬೆಂಬಲ ಮತ್ತು ಸಹಾಯದ) ವಾಗ್ದಾನವನ್ನಂತು ನೆರವೇರಿಸಿದನು. ಆರಂಭ 
ದಲ್ಲಿ ಅವನ ಅಪ್ಪಣೆಯಿಂದ ನೀವೇ ಅವರನ್ನು ವಧಿಸುತ್ತಿದ್ದಿರಿ. ಆದರೆ, ನೀವು ದೌರ್ಬಲ್ಯ ತೋರಿದಾಗ ಮತ್ತು ನಿಮ್ಮ ಕಾರ್ಯ 
ದಲ್ಲಿ ಪರಸ್ಪರ ಮತಭೇದ ತಾಳಿದಾಗ ಮತ್ತು ನೀವು ಮೋಹಿತರಾಗಿದ್ದ ಆ ವಸ್ತುವನ್ನು (ಅರ್ಥಾತ್‌ ಸಮರಾರ್ಜಿತ ಸೊತ್ತನ್ನು) 
ಅಲ್ಲಾಹನು ನಿಮಗೆ ಹಠಾತ್ತನೆ ತೋರಿಸಿದಾಗ ನೀವು ನಿಮ್ಮ ನಾಯಕನ ಅಪ್ಪಣೆಯನ್ನು ಉಲ್ಲಂಘಿಸಿ ನಡೆದುಬಿಟ್ಟಿರಿ. ಏಕೆಂದರೆ 
ನಿಮ್ಮಲ್ಲಿ ಕೆಲವರು ಇಹಲೋಕಾಕಾಂಕ್ಷಿಗಳಿದ್ದರು ಮತ್ತೆ ಕೆಲವರು ಪರಲೋಕಾಕಾಂಕ್ಷೆಯನ್ನಿರಿಸಿಕೊಂಡಿದ್ದರು. ಆಗ ಅಲ್ಲಾಹನು 
ಪರೀಕ್ಷಾರ್ಥವಾಗಿ ಸತ್ಯನಿಷೇಧಿಗಳೆದುರು ನಿಮ್ಮನ್ನು ಹಿಮ್ಮೆಟ್ಟಿಸಿ ಬಿಟ್ಟನು. ಆದರೂ ನಿಜವಾಗಿ ಅಲ್ಲಾಹನು ನಿಮ್ಮನ್ನು ಕ್ಷಮಿಸಿದನು. 
ಏಕೆಂದರೆ ಅಲ್ಲಾಹನು ಸತ್ಯವಿಶ್ವಾಸಿಗಳ ಮೇಲೆ ಬಹಳ ಕೃಪಾಕಟಾಕ್ಷವನ್ನಿರಿಸುವವನಾಗಿರುತ್ತಾನೆ.'' (ಪವಿತ್ರ ಕುರ್‌ಆನ್‌, 3:152) 

“ಅನ್ನೂರ್‌' ಅಧ್ಯಾಯದಲ್ಲಿ ಆಯಿಶಾರ ಮೇಲೆ ಅಪವಾದ ಹೊರಿಸಲಾದ ವಿಷಯವನ್ನು ಪ್ರಸ್ತಾಪಿಸಿ ಸಹಾಬಿಗಳೊಂದಿಗೆ 
ಹೀಗೆ ಹೇಳುತ್ತಾನೆ. "“ನೀವೆಲ್ಲರೂ ಅದನ್ನು ಕೇಳಿದಾಗ ಸತ್ಯವಿಶ್ವಾಸಿ ಸ್ತ್ರೀಪುರುಷರು ತಮ್ಮ ಬಗ್ಗೆ ಸದ್ಗುಮಾನಿಯನ್ನೇಕೆ ತಾಳಲಿಲ್ಲ 


ಕಾಂಡ - 28 


66. ಅತ್ತಹ್‌ರೀಮ್‌ 15 


ಮತ್ತು ಇದು ಅಪ್ಪಟ ಸುಳ್ಳಾರೋಪವೆಂದೇಕೆ ಹೇಳಲಿಲ್ಲ ಅವರು (ತಮ್ಮ ಆರೋಪಕ್ಕೆ ಆಧಾರವಾಗಿ) ನಾಲ್ಕು ಸಾಕ್ಷಿದಾರರನ್ನೇಕೆ 
ತರಲಿಲ್ಲ? ಅವರೀಗ ಸಾಕ್ಷಿಗಳನ್ನು ತಾರದಿರುವುದರಿಂದ ಅಲ್ಲಾಹನ ಬಳಿ ಅವರೇ ಸುಳ್ಳುಗಾರರಾಗಿರುತ್ತಾರೆ. ನಿಮ್ಮ ಮೇಲೆ ಇಹ 
ಲೋಕದಲ್ಲೂಪರಲೋಕದಲ್ಲೂ ಅಲ್ಲಾಹನ ಅನುಗ್ರಹವೂ ಕೃಪೆಯೂ ಇಲ್ಲದಿರುತ್ತಿದ್ದರೆ, ನೀವು ಸಿಲುಕಿದಂತಹ ವಿಷಯಗಳ ಫಲ 
ವಾಗಿ ಅತಿ ದೊಡ್ಡ ಯಾತನೆ ನಿಮ್ಮ ಮೇಲೆ ಎರಗುತ್ತಿತ್ತು. ನಿಮ್ಮ ಒಂದು ನಾಲಿಗೆಯು ಇನ್ನೊಂದು ನಾಲಿಗೆಯಿಂದ ಈ ಸುಳ್ಳನ್ನೆತ್ರಿ 
ಕೊಂಡು ಹೋಗುತ್ತಿರುವಾಗ ಮತ್ತು ನಿಮಗೇನೂ ತಿಳಿಯದಂತಹ ವಿಷಯವನ್ನು ನಿಮ್ಮ ಬಾಯಿಯಿಂದ ಹೇಳುತ್ತ ಸಾಗುತ್ತಿದ್ದಾಗ 
(ನೀವೆಷ್ಟು ದೊಡ್ಡ ತಪ್ಪು ಮಾಡುತ್ತಿದ್ದೀರೆಂದು ಯೋಚಿಸಿರಿ). ನೀವು ಅದನ್ನು ಒಂದು ಸಣ್ಣ ವಿಷಯವೆಂದು ಭಾವಿಸುತ್ತಿದ್ದಿರಿ. 
ವಸ್ತುತಃ ಅಲ್ಲಾಹನ ಬಳಿ ಇದು ಅತ್ಯಂತ ಗಂಭೀರ ವಿಷಯವಾಗಿತ್ತು. ನೀವು ಅದನ್ನು ಕೇಳಿದೊಡನೆಯೇ ""ಇಂತಹ ಮಾತನ್ನುಚ್ಚರಿ 
ಸುವುದು ನಮಗೆ ಭೂಷಣವಲ್ಲ, ಅಲ್ಲಾಹನು ಪರಮಪಾವನನು. ಇದಂತೂ ಒಂದು ಮಹಾ ಸುಳ್ಳಾರೋಪವಾಗಿದೆ'' ಎಂದೇಕೆ 
ಹೇಳಲಿಲ್ಲ? ನೀವು ಸತ್ಯವಿಶ್ಚಾಸಿಗಳಾಗಿದ್ದರೆ ಮುಂದೆಂದೂ ಇಂತಹ ಕೃತ್ಯವೆಸಗ ಬಾರದೆಂದು ಅಲ್ಲಾಹನು ನಿಮಗೆ ಉಪದೇಶ 
ಮಾಡುತ್ತಾನೆ.'' (ಪವಿತ್ರ ಕುರ್‌ಆನ್‌, 24:12-17) 

"ಅಲ್‌ ಅಹ್‌ರುಾಬ್‌' ಅಧ್ಯಾಯದಲ್ಲಿ ಪ್ರವಾದಿ ಪತ್ನಿಯರನ್ನುದ್ದೇಶಿಸಿ ಹೀಗೆ ಹೇಳುತ್ತಾನೆ: ಪೈಗಂಬರರೇ, ನಿಮ್ಮ 
ಪತ್ನಿಯರೊಡನೆ ಹೇಳಿರಿ '"ನೀವು ಈ ಲೋಕ ಮತ್ತು ಇದರ ವೈಭವಗಳನ್ನು ಇಚ್ಛಿಸುತ್ತೀರಾದರೆ- ಬನ್ನಿರಿ, ನಾನು ನಿಮಗೇನಾದರೂ 
ಕೊಡಿಸಿ ನಿಮ್ಮನ್ನು ಉತ್ತಮ ರೀತಿಯಲ್ಲಿ ಬೀಳ್ಕೊಡುತ್ತೇನೆ ಮತ್ತು ನೀವು ಅಲ್ಲಾಹ್‌, ಅವನ ಸಂದೇಶ ವಾಹಕರು ಮತ್ತು 
ಪರಲೋಕದ ಬೀಡನ್ನು ಇಚ್ಛಿಸುತ್ತೀರಾದರೆ, ನಿಮ್ಮಲ್ಲಿ ಸಜ್ಜನರಾಗಿರುವವರಿಗೆ ಅಲ್ಲಾಹ್‌ ದೊಡ್ಡ ಸಕ್ನಲವನ್ನು ಸಿದ್ಧಗೊಳಿಸಿಟ್ಟಿ 
ರುತ್ತಾನೆಂಬುದನ್ನು ತಿಳಿದುಕೊಳ್ಳಿರಿ.'' (ಪವಿತ್ರ ಕುರ್‌ಆನ್‌, 33: 28-29) 

"ಅಲ್‌ ಜುಮುಆ' ಅಧ್ಯಾಯದಲ್ಲಿ ಸಹಾಬಿಗಳೊಂದಿಗೆ ಹೀಗೆ ಹೇಳುತ್ತಾನೆ, ""ಅವರು ವ್ಯಾಪಾರ ಮತ್ತು ಮನರಂಜನೆ 
ನಡೆಯುತ್ತಿರುವುದನ್ನು ಕಂಡೊಡನೆ ಅದರೆಡೆಗೆ ಧಾವಿಸಿಹೋದರು ಮತ್ತು ನಿಮ್ಮನ್ನು ನಿಂತಲ್ಲೇ ಬಿಟ್ಟುಬಿಟ್ಟರು. ಇವರೊಡನೆ 
ಹೇಳಿರಿ; ಅಲ್ಲಾಹನ ಬಳಿ ಏನಿದೆಯೋ ಅದು-ವ್ಯಾಪಾರ ಮತ್ತು ಮನರಂಜನೆಗಿಂತ ಉತ್ತಮವಾಗಿದೆ ಮತ್ತು ಅಲ್ಲಾಹನು 
ಅತ್ಯುತ್ತಮ ಅನ್ನದಾತನಾಗಿದ್ದಾನೆ.'' (ಪವಿತ್ರ ಕುರ್‌ಆನ್‌, 62:11) 

"ಆಲ್‌ ಮುಮ್ತಹಿನಾ' ಅಧ್ಯಾಯದಲ್ಲಿ ಹಾತಿಬ್‌ ಬಿನ್‌ ಅಬೀ ಬಲ್ತಅ, ಎಂಬ ಬದ್ರ್‌ನ ಸಹಾಬಿಯು ಮಕ್ಕಾ ವಿಜಯಕ್ಕಿಂತ 
ಮುಂಚೆ ಮಾಡಿದ ಒಂದು ಕೃತ್ಯಕ್ಕಾಗಿ ಅವರನ್ನು ಕಠಿಣವಾಗಿ ವಿಚಾರಿಸಲಾಯಿತು. ಅವರು ಪ್ರವಾದಿ(ಸ)ಯವರು ಆಕ್ರಮಣ 
ಮಾಡಲಿರುವರೆಂಬ ಸುಳಿವನ್ನು ಗುಪ್ತವಾಗಿ ಕುರೈಶರಿಗೆ ನೀಡಿದ್ದರು. 

ಈ ಎಲ್ಲಾ ಉದಾಹರಣೆಗಳು ಕುರ್‌ಆನಿನಲ್ಲೇ ಇದೆ, ಇದರಲ್ಲೇ ಅಲ್ಲಾಹನು ಸಹಾಬಿಗಳ ಮತ್ತು ಪ್ರವಾದಿಪತ್ನಿಯರ ಘನತೆ 
ಯನ್ನು ಎತ್ತಿ ಹೇಳಿದ್ದಾನೆ. ಅವರಿಗೆ ೬ ೨) 1/3 ಮ ೨) ಎಂಬ ಸುವಾರ್ತೆಯ ರಹದಾರಿ ತೋರಿಸಿ ಕೊಟ್ಟಿದ್ದಾನೆ. 
ಹಿರಿಯರನ್ನು ಗೌರವಿಸುವ ನ್ಯಾಯಯುತ ಶಿಕ್ಷಣ ಅದುವೇ ಆಗಿತ್ತು. ಯಹೂದಿ-ಕ್ರೈಸ್ತರು ಬಿದ್ದಿದ್ದ ಸೃಷ್ಟಿ ಪೂಜೆಯ ಕೂಪದಿಂದ 
ಮುಸ್ಲಿಮರನ್ನು ಅದುವೇ ರಕ್ಷಿಸಿತ್ತು. 

ಇದರಿಂದಾಗಿಯೇ ಹದೀಸ್‌, ತಪ್ಲೀರ್‌ ಮತ್ತು ಇತಿಹಾಸದ ಕುರಿತು ಅಹ್ಲು ಸುನ್ನತ್‌ನ ಹಿರಿಯ ವಿದ್ವಾಂಸರು ರಚಿಸಿದ 
ಗ್ರಂಥಗಳಲ್ಲಿ ಸಹಾಬಿಗಳು, ಪ್ರವಾದಿ ಪತ್ನಿಯರು ಹಾಗೂ ಇತರ ಪ್ರತಿಷ್ಠಿತ ಹಿರಿಯರ ಗುಣಗಾನ ಮಾಡಿರುವಲ್ಲಿ ಅವರ ಕುಂದು 
ಕೊರತೆಗಳನ್ನೂ ಪ್ರಮಾದಗಳನ್ನೂ ಮತ್ತವರ ತಪ್ಪುಗಳನ್ನೂ ಪ್ರಸ್ತಾಪಿಸಲು ಯಾವುದೇ ಸಂಕೋಚ ಪಡಲಿಲ್ಲ. ವಸ್ತುತಃ ಇಂದಿನ 
ಗೌರವವಾದಿಗಳಿಗಿಂತ ಆ ಹಿರಿಯರು ಅವರ ಬಗ್ಗೆ ಹೆಚ್ಚು ತಿಳಿದವರಾಗಿದ್ದು, ಅವರಿಗಿಂತ ಹೆಚ್ಚು ಗೌರವದ ಮೇರೆಗಳನ್ನು 
ಅರಿತವರಾಗಿದ್ದರು. 

5) ಈ ಅಧ್ಯಾಯದಲ್ಲಿ ಅಲ್ಲಾಹನ ಧರ್ಮವು ನಿಷ್ಠುರವಾಗಿದೆಯೆಂದು ಸ್ಪಷ್ಟವಾಗಿ ತಿಳಿಸಲಾಗಿದೆ. ಅದರಲ್ಲಿ: ಪ್ರತಿಯೊಬ್ಬನಿಗೂ 
ಅವನ ಈಮಾನ್‌ ಮತ್ತು ಕರ್ಮಗಳಿಗೆ ಅನುಸಾರವಾದುದಿದೆ. ಅತಿದೊಡ್ಡ ವ್ಯಕ್ತಿತ್ವದ ಒಡೆಯನಾದರೂ ಅವನ ಸಂಬಂಧದಿಂದ 
ಅದಕ್ಕೇನೂ ಲಾಭವಿಲ್ಲ, ಅತಿ ಕೆಟ್ಟ ವ್ಯಕ್ತಿಯಾದರೂ ಅವನ ಸಂಬಂಧದಿಂದ ಅದಕ್ಕೇನೂ ಕೇಡುಂಟಾಗುವುದಿಲ್ಲ ಈ ನಿಟ್ಟಿನಲ್ಲಿ 
ಮೂರು ವಿಧದ ಮಹಿಳೆಯರನ್ನು ಉದಾಹರಣೆಯಾಗಿ ಪ್ರವಾದಿಪತ್ನಿಯರ ಮುಂದಿಡಲಾಗಿದೆ. ಒಂದು ಉದಾಹರಣೆ: ನೂಹ್‌ 


ಕಾಂಡ - 28 


16 ತಪ್ಪೀಮುಲ್‌ ಕುರ್‌ಆನ್‌ 


ಮತ್ತು ಲೂತ್‌(ಅ)ರ ಪತ್ನಿಯರದ್ದು. ಅವರು ಒಂದು ವೇಳೆ ವಿಶ್ವಾಸವಿರಿಸಿ ತಮ್ಮ ಶ್ರೇಷ್ಠರಾದ ಪತಿಯಂದಿರಿಗೆ ಬೆಂಬಲಿಗರಾಗಿ 
ನಿಂತಿರುತ್ತಿದ್ದರೆ ಅವರಿಗೆ ಮುಸ್ಲಿಮ್‌ ಸಮುದಾಯದಲ್ಲಿ ಪ್ರವಾದಿಪತ್ನಿಯರಿಗೆ ಸಿಕ್ಕಿದ ಸ್ಥಾನ-ಮಾನ ಲಭಿಸುತ್ತಿತ್ತು. ಆದರೆ ಅವರು 
ಅದಕ್ಕೆ ವ್ಯತಿರಿಕ್ತವಾಗಿ ನಡೆದು ನರಕಕ್ಕೆ ಅರ್ಹರಾಗಿ ಬಿಟ್ಟರು. ಪ್ರವಾದಿಗಳ ಪತ್ನಿಯರಾಗಿದ್ದರೆಂಬುದು ಅವರ ಯಾವ ಪ್ರಯೋಜನಕ್ಕೂ 
ಬರಲಿಲ್ಲ. ಎರಡನೆಯ ಉದಾಹರಣೆಯು ಫಿರ್‌ಔನನ ಪತ್ನಿಯದ್ದು ಆಕೆ ಅತ್ಯಂತ ದುಷ್ಪನೊಬ್ಬನ ಪತ್ನಿಯಾಗಿದ್ದರು. ಆದರೆ ಅವರು 
ವಿಶ್ವಾಸವಿರಿಸಿ ಪತಿಯ ಮಾರ್ಗಕ್ಕಿಂತ ಭಿನ್ನವಾದ ಮಾರ್ಗವನ್ನವಲಂಬಿಸಿದರು. ಫಿರ್‌ಔನನಂತಹ ಮಹಾದುಷ್ಟ ದುರಹಂಕಾರಿಯ 
ಪತ್ನಿಯಾಗಿರುವುದು ಆಕೆಗೆ ಯಾವ ನಷ್ಟವನ್ನೂ ಉಂಟು ಮಾಡಲಿಲ್ಲ. ಅಲ್ಲಾಹನು ಅವರನ್ನು ಸ್ಪರ್ಗಕ್ಕೆ ಅರ್ಹಗೊಳಿಸಿದನು. 
ಮೂರನೆಯ ಉದಾಹರಣೆ, ಮರ್ಯಮ್‌ರದ್ದು. ಅಲ್ಲಾಹನು ಅವರನ್ನು ಕಠಿಣ ಸತ್ವಪರೀಕ್ಷೆಗೆ ಗುರಿಪಡಿಸಿದಾಗ ಅದಕ್ಕೆ ತಲೆಬಾಗಿ 
ದರು. ಅದರಿಂದಾಗಿ ಅವರಿಗೆ ಶ್ರೇಷ್ಠ ಸ್ಥಾನ ದೊರಕಿತು. ಅವರಂತಹ ಕಠಿಣ ಪರೀಕ್ಷೆಗೆ ಗುರಿಯಾದ ಬೇರೆ ಸಜ್ಜನ ಹುಡುಗಿಯರು 
ಈ ಲೋಕದಲ್ಲಿ ಕಾಣ ಸಿಗುವುದಿಲ್ಲ, ಕನ್ಯೆಯಾಗಿರುವಾಗಲೇ ಅಲ್ಲಾಹನ ಅನುಜ್ಞೆಯಿಂದ ಅವರು ಗರ್ಭ ಧರಿಸಿದ್ದು ಅವರಿಂದ 
ಅಲ್ಲಾಹನು ಯಾವ ಕೆಲಸ ಮಾಡಿಸ ಬಯಸಿದ್ದಾನೆಂದು ತಿಳಿಸಿದಾಗ ಅವರೇನೂ ಆರ್ತನಾದ ಹಾಕಲಿಲ್ಲ ಓರ್ವ ನೈಜ 
ವಿಶ್ವಾಸಿನಿಯಂತೆ ಆತನ ಅನುಜ್ಞೆಯನ್ನು ಈಡೇರಿಸಲಿಕ್ಕಾಗಿ ಅನಿವಾರ್ಯವಾಗಿ ಸಹಿಸಬೇಕಾದ ಎಲ್ಲವನ್ನೂ ಸಹಿಸಿ ಕೊಂಡರು. 
ಆಗ ಅಲ್ಲಾಹನು ಅವರನ್ನು ಗೌರವಿಸಿ ಸ್ವರ್ಗದಲ್ಲಿ "ಸ್ತ್ರೀಯರ ನಾಯಕಿ' ಯಬ! 1.1 ಟು) ಎಂಬ ಸ್ಥಾನವನ್ನು 
ನೀಡಿದನು. (ಮಸ್ನದ್‌ ಅಹ್ಮದ್‌) 

ಈ ಅಧ್ಯಾಯದಿಂದ ಇನ್ನೊಂದು ಪ್ರಮುಖ ವಿಷಯ ನಮ್ಮ ಮುಂದೆ ಬರುತ್ತದೆ. ಕುರ್‌ಆನಿನಲ್ಲಿ ನಮೂದಿಸಲಾಗಿರುವ 
ಜ್ಞಾನ ಮಾತ್ರ ಅಲ್ಲಾಹನ ವತಿಯಿಂದ ಪ್ರವಾದಿಯವರಿಗೆ ಬರುತ್ತಿದ್ದುದಲ್ಲ. ಕುರ್‌ಆನಿನಲ್ಲಿಲ್ಲದ ಜ್ಞಾನವನ್ನೂ ವಹೀ ಮೂಲಕ 
ಅವರಿಗೆ ನೀಡಲಾಗುತ್ತಿತ್ತು. ಇದರ ಸ್ಪಷ್ಟ ಪುರಾವೆ ಈ ಅಧ್ಯಾಯದ ಮೂರನೇ ಸೂಕ್ತದಲ್ಲಿದೆ. ಅದರಲ್ಲಿ, ಪ್ರವಾದಿಯವರು(ಸ) 
ತಮ್ಮ ಓರ್ವ ಪತ್ನಿಗೆ ರಹಸ್ಯವಾಗಿ ಒಂದು ವಿಷಯವನ್ನು ತಿಳಿಸಿದರು. ಅವರು ಅದನ್ನು ಬೇರೊಬ್ಬರಿಗೆ ತಿಳಿಸಿದರು. ಈ ವಿಷಯ 
ವನ್ನು ಅಲ್ಲಾಹನು ಪ್ರವಾದಿಯವರಿಗೆ ತಿಳಿಸಿದನು. ಈ ತಪ್ಪು ಮಾಡಿದ ಪತ್ನಿಯನ್ನು ಪ್ರವಾದಿಯವರು ವಿಚಾರಿಸಿದಾಗ, ತಮಗೆ 
ಯಾರು ಈ ವಿಷಯ ತಿಳಿಸಿದರೆಂದು ಅವರು ಕೇಳುತ್ತಾರೆ. ಆಗ ಪ್ರವಾದಿಯವರು ಇದನ್ನು ಸರ್ವಜ್ಞನೂ ವಿವರಪೂರ್ಣನೂ 
ಆಗಿರುವ ಪ್ರಭು ತಿಳಿಸಿದನು ಎಂದು ಹೇಳುತ್ತಾರೆ. ಇಲ್ಲಿ ಒಂದು ಪ್ರಶ್ನೆ ಏಳುತ್ತದೆ. ಅಲ್ಲಾಹನು ಪ್ರವಾದಿಯವರೊಂದಿಗೆ, ""ನೀವು 
ನಿಮ್ಮ ಪತ್ನಿಯೊಂದಿಗೆ ರಹಸ್ಯವಾಗಿ ಹೇಳಿದ ಮಾತನ್ನು ಅವರು ಇನ್ನೊಬ್ಬರಿಗೆ ತಿಳಿಸಿದ್ದಾರೆ'' ಎಂಬ ಮಾತನ್ನು ಕುರ್‌ಆನಿನಲ್ಲಿ 
ಎಲ್ಲಿ ಹೇಳಿದ್ದಾನೆ. ಅಂತಹ ಒಂದು ಮಾತು ಕುರ್‌ಆನಿನಲ್ಲಿ ಇಲ್ಲವೆಂದಾದರೆ- ಖಂಡಿತವಾಗಿಯೂ ಇಲ್ಲ- ಅದು ಪ್ರವಾದಿಯವರ 
ಮೇಲೆ ಕುರ್‌ಆನ್‌ ಅಲ್ಲದ ವಹೀಯೂ ಬರುತ್ತಿತ್ತೆಂಬುದಕ್ಕೆ ಸ್ಪಷ್ಟ ಪುರಾವೆಯಾಗುತ್ತದೆ. ಪ್ರವಾದಿಯವರ ಮೇಲೆ ಕುರ್‌ಆನ್‌ 
ಅಲ್ಲದ ಇತರ ವಹೀ ಬರುತ್ತಿರಲಿಲ್ಲವೆಂಬ ಹದೀಸ್‌ ನಿಷೇಧಿಗಳ ವಾದವು ಪೊಳ್ಳೆಂದು ಇದರಿಂದ ಸಾಬೀತಾಗುತ್ತದೆ. 


ಕಾಂಡ - 28 


66. ಟನೆ 


(ಅವತೀರ್ಣ - ಮದೀನದಲ್ಲಿ) 
ಗಳು: 12 ರುಕೂಆ್‌ಗಳು: 2 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


Sel ಆ. Se a OSI Ly PETE 
HS [ಎಳೆ] ಪ್ರೈ No 5 


(1-3) ಸಂದೇಶವಾಹಕರೇ, ಅಲ್ಲಾಹನು ನಿಮಗೆ "ಹಲಾಲ್‌ '(ಧರ್ಮಸಮ್ಮತ) ಗೊಳಿಸಿರುವ ವಸ್ತುವನ್ನು ನೀವೇಕೆ 
“ಹರಾಮ್‌' (ನಿಷಿದ್ಧ) ಗೊಳಿಸುತ್ತೀರಿ?" ನೀವು ನಿಮ್ಮ ಪತ್ನಿಯರ ಮೆಚ್ಚುಗೆಯನ್ನು ಬಯಸುತ್ತೀರಿ (ಎಂಬ ಕಾರಣ 
ದಿಂದಲೇ?) ಅಲ್ಲಾಹನು ಕ್ಷಮಾಶೀಲನೂ ಕರುಣಾಮಯಿಯೂ ಆಗಿರುತ್ತಾನೆ. ಅಲ್ಲಾಹನು ನಿಮಗೆ ನೀವು ಹಾಕಿದ 
ಆಣೆಗಳ ಪಾಲನೆಯಿಂದ ಮುಕ್ತರಾಗುವ ಕ್ರಮವನ್ನು ನಿಶ್ಚಯಿಸಿರುತ್ತಾನೆ." ಅಲ್ಲಾಹನು ನಿಮ್ಮ ಸಂರಕ್ಷಕನು ಮತ್ತು 


ತೆ 
ತ 


1. ಇದು ಪ್ರ. ಶ್ನೈಯಲ್ಲ. ಅಸಂತೃಪ್ತಿಯ ಪ್ರಕಟನೆಯಾಗಿದೆ. ಪ್ರ ಪ್ರವಾದಿ(ಸ)ಯವರೊಂದಿಗೆ, ನೀವು ಈ ಕೆಲಸ ಏಕೆ ಮಾಡಿದ್ದೀರಿ ಎಂದು 
ಕೇಳುವುದು ಉದ್ದೇಶವಾಗಿರಲಿಲ್ಲ. ಅಲ್ಲಾಹನು ಹಲಾಲ್‌ ಮಾಡಿದ ಒಂದು ವಸ್ತುವನ್ನು ನೀವು ಹರಾಮ್‌ಗೊಳಿಸಿದ್ದೀರಿ, ನಿಮ್ಮ ಈ ಕೃತ್ಯವು 
ಅಲ್ಲಾಹನಿಗೆ ಇಷ್ಟವಿಲ್ಲವೆಂದು ಎಚ್ಚರಿಸುವುದಾಗಿತ್ತು. ಅಲ್ಲಾಹನು ಹಲಾಲ್‌ ಮಾಡಿದ ಒಂದು ವಸ್ತುವನ್ನು ಹರಾಮ್‌ಗೊಳಿಸುವ ಅಧಿಕಾರ 
ಯಾರಿಗೂ ಇಲ್ಲ ಪ್ರವಾದಿಯವರಿಗೂ ಇಲ್ಲವೆಂಬ ಅಂಶ ಇದರಿಂದ ವ್ಯಕ್ತವಾಗುತ್ತದೆ. ಪ್ರವಾದಿಯವರು ಅದನ್ನು ಈಮಾನ್‌ನ ಆಧಾರವಾಗಿ 
ಆಗಲಿ, ಶರೀಅತ್‌ ಪ್ರಕಾರವಾಗಲಿ ಹರಾಮ್‌ ಎಂದು ಭಾವಿಸಿರಲಿಲ್ಲ. ತಮ್ಮ ಸ್ವಂತಕ್ಕಾಗಿ ಮಾತ್ರ ಅದರ ಉಪಯೋಗವನ್ನು ನಿಷಿದ್ಧಗೊಳಿಸಿದ್ದರು. 
ಅವರು ಓರ್ವ ಸಾಮಾನ್ಯ ವ್ಯಕ್ತಿಯಾಗಿರದೆ ಅಲ್ಲಾಹನ ಪ್ರವಾದಿಯಾಗಿರುವುದರಿಂದ, ಅವರು ಯಾವುದಾದರೊಂದು ವಸ್ತುವನ್ನು 
ಹರಾಮ್‌ಗೊಳಿಸಿದರೆ ಸಮುದಾಯವೂ ಅದನ್ನು ಹರಾಮ್‌ ಎಂದು ಭಾವಿಸುವ ಅಥವಾ ಕನಿಷ್ಠ ಮಕ್ರೂಹ್‌(ಅಪ್ರಿಯ) ಎಂದು ಭಾವಿಸುವ 
ಅಪಾಯವಿತ್ತು. ಸಮುದಾಯವು ಅಲ್ಲಾಹ್‌ ಹಲಾಲ್‌ಗೊಳಿಸಿರುವ ವಸ್ತುವನ್ನು ಹರಾಮ್‌ಗೊಳಿಸುವುದರಲ್ಲಿ ಯಾವುದೇ ಅಭ್ಯಂತರವಿಲ್ಲ 
ವೆಂದು ಭಾವಿಸುವ ಸಾಧ್ಯತೆಯೂ ಇತ್ತು. ಆದ್ದರಿಂದ ಅಲ್ಲಾಹನು ಪ್ರವಾದಿಯವರ ಈ ಕೃತ್ಯವನ್ನು ಖಂಡಿಸಿ ಅದರಿಂದ ದೂರವಿರುವಂತೆ 
ಆದೇಶಿಸಿದನು. 

2. ಹರಾಮ್‌ಗೊಳಿಸಿದ ಈ ಕೃತ್ಯವನ್ನು ಪ್ರವಾದಿಯವರು ತಮ್ಮಿಚ್ಛೆಯಿಂದ ಮಾಡಿರಲಿಲ್ಲ. ಅವರ ಪತ್ನಿಯರು, ಅವರು ಹಾಗೆ 
ಮಾಡಬೇಕೆಂದು ಬಯಸಿದ್ದರು. ಅವರನ್ನು ಸಂತೋಷ ಪ ಪಡಿಸಲಿಕ್ಕಾಗಿ ಪ್ರವಾದಿಯವರು ಒಂದು ಹಲಾಲ್‌ ವಸ್ತುವನ್ನು ತಮ್ಮ ಮೇಲೆ 
ಹರಾಮ್‌ ಗೊಳಿಸಿದ್ದರೆಂದು ಇದರಿಂದ ತಿಳಿದು ಬರುತ್ತದೆ. ಇಲ್ಲಿ ನಿಷಿದ್ಧಗೊಳಿಸಿರುವ ಈ ಕೃತ್ಯವನ್ನು ಅಲ್ಲಾಹನು ಖಂಡಿಸುವುದರ ಜೊತೆಗೆ 
ಅದರ ಈ ಕಾರಣವನ್ನು ಏಕೆ ವಿಶೇಷವಾಗಿ ಪ್ರಸ್ತಾಪಿಸಿದ್ದಾನೆಂಬ ಪ್ರಶ್ನೆಯೇಳುತ್ತದೆ. ಹಲಾಲನ್ನು ಹರಾಮ್‌ಗೊಳಿಸುವುದರಿಂದ ಮಾತ್ರ 
ತಡೆಯುವುದು. ದೂರವಿರಿಸುವುದು ಮಾತಿನ ಉದ್ದೇಶವಾಗಿದ್ದರೆ ಅದು ಮೊದಲವಾಕ್ಯದಲ್ಲೇ ಪೂರ್ಣಗೊಳ್ಳುತ್ತಿತ್ತು. ಏಕೆ ಈ ಕೃತ್ಯವೆಸಗಿದಿರೆಂದು 
ಹೇಳುವ ಅಗತ್ಯವಿರಲಿಲ್ಲ. ಅದನ್ನು ವಿಶೇಷವಾಗಿ ಪ್ರಸ್ತಾಪಿಸಿರುವುದು ಪ್ರವಾದಿ(ಸ)ಯವರನ್ನು ಮಾತ್ರ ಖಂಡಿಸುವುದಾಗಿರಲಿಲ್ಲ. ಅದರೊಂದಿಗೆ 


ಕಾಂಡ - 28 


18 ತಪ್ಪೀಮುಲ್‌ ಕುರ್‌ಆನ್‌ 


ಅವರ ಪತ್ನಿಯರನ್ನು ಎಚ್ಚರಿಸುವುದಾಗಿತ್ತು. ಅವರು ಪ್ರವಾದಿಯ ಪತ್ನಿಯರಾಗಿದ್ದೂ ತಮ್ಮ ಸೂಕ್ಷ್ಮ ಜವಾಬ್ದಾರಿಕೆಯನ್ನು ಅರಿಯಲಿಲ್ಲ. 
ಆದ್ದರಿಂದ ಹರಾಮ್‌ ಆಗುವ ಅಪಾಯಕ್ಕೆ ಸಿಲುಕಿಸುವಂತಹ ಒಂದು ಕೃತ್ಯವನ್ನು ಅವರು ಪ್ರವಾದಿಯವರಿಂದ ಮಾಡಿಸಿದರು. 

ಪ್ರವಾದಿಯವರು ತಮ್ಮ ಮೇಲೆ ಹರಾಮ್‌ ಗೊಳಿಸಿದ ಆ ವಸ್ತು ಯಾವುದೆಂದು ಕುರ್‌ಆನಿನಲ್ಲಿ ಸ್ಪಷ್ಟಪಡಿಸಲಾಗಿಲ್ಲ. ಆದರೆ ಹದೀಸ್‌ 
ಪಂಡಿತರು ಮತ್ತು ವ್ಯಾಖ್ಯಾನಕಾರರು ಎರಡು ಘಟನೆಗಳನ್ನು ಈ ಸೂಕ್ತ ಅವತೀರ್ಣಗೊಳ್ಳಲು ಕಾರಣವಾಯಿತೆಂದು ಹೇಳುತ್ತಾರೆ. ಒಂದು, 
ಮಾರಿಯಾ ಖಿಬ್ತಿಯ್ಯರದ್ದು. ಇನ್ನೊಂದು, ಪ್ರವಾದಿಯವರು ತಾನು ಜೇನು ಸೇವಿಸಲಾರೆನೆಂಬ ಶಪಥ ಮಾಡಿದ್ದು. 

ಮಾರಿಯಾ ಖಿಜ್ತಿಯ್ಯರ ಘಟನೆ ಹೀಗಿದೆ- ಹುದ್ಳೆಬಿಯಾ ಸಂಧಿಯ ಬಳಿಕ ಪ್ರವಾದಿ(ಸ) ಪರಿಸರ ಪ್ರದೇಶದ ಅರಸರಿಗೆ ಕಳಿಸಿದ 
ಪತ್ರಗಳಲ್ಲಿ ಒಂದು ಅಲೆಕ್ಸಾಂಡ್ರಿಯದ ಅರಸ ರೂಮೀ ಬತರೀಕ್‌(Patiarch)ರವರಿಗಾಗಿತ್ತು. ಅರಬರು ಅವರನ್ನು ಮುಕೌಕಿಸ್‌ ಎಂದು 
ಕರೆಯುತ್ತಿದ್ದರು. ಹಾತಿಬ್‌ ಬಿನ್‌ ಅಬೀ ಬಲ್ತಅ ಈ ಪತ್ರವನ್ನು ಅವರಿಗೆ ತಲುಪಿಸಿದ್ದರು. ಅವರು ಇಸ್ಲಾಮ್‌ ಸ್ವೀಕರಿಸಲಿಲ್ಲ. ಆದರೆ 
ಅವರೊಂದಿಗೆ ಅವರು ಚೆನ್ನಾಗಿಯೇ ವ್ಯವಹರಿಸಿದರು. ಅವರು ಹೀಗೆ ಉತ್ತರ ಬರೆದು ಕಳಿಸಿದರು- ಓರ್ವ ಪ್ರವಾದಿ ಬರುವುದು 
ಬಾಕಿಯಿದೆಯೆಂದು ನನಗೆ ಗೊತ್ತಿತ್ತು. ಆದರೆ ಅವರು ಸಿರಿಯಾದಲ್ಲಿ ಬರುವರೆಂದು ನಾನು ಭಾವಿಸಿದ್ದೆ. ನಾನು ತಮ್ಮ ರಾಯಭಾರಿಯೊಡನೆ 
ಅತ್ಯುತ್ತಮವಾಗಿ ವರ್ತಿಸಿದ್ದೇನೆ. ಅವರ ಜೊತೆಯಲ್ಲಿ ನಾನು ಇಬ್ಬರು ಹುಡುಗಿಯರನ್ನು ತಮಗೆ ಉಡುಗೊರೆಯಾಗಿ ಕಳಿಸುತ್ತಿದ್ದೇನೆ. ಈ 
ಹುಡುಗಿಯರು ಖಿಬ್ದಿಗಳಲ್ಲಿ ಉನ್ನತ ಸ್ಥಾನಮಾನ ಹೊಂದಿದವರಾಗಿದ್ದಾರೆ. (ಇಬ್ನು ಸಅದ್‌) ಅವರಲ್ಲೊಬ್ಬಳು ಸೀರೀನ್‌, ಮತ್ತೊಬ್ಬಳು 
ಮಾರಿಯಾ ಆಗಿದ್ದರು. (ಕ್ರೈಸ್ತರು ಮರ್ಯಮ್‌ರನ್ನು ಮಾರಿಯಾ ಎಂದು ಕರೆಯುತ್ತಾರೆ.) ಅಲ್ಲಿಂದ ಮರಳುವಾಗ ಹಾತಿಬ್‌ರು ಅವರಿಗೆ 
ಇಸ್ಲಾಮಿನ ಸಂದೇಶ ನೀಡಿದರು. ಅವರಿಬ್ಬರೂ ಇಸ್ಲಾಮ್‌ ಸ್ವೀಕರಿಸಿದರು. ಪ್ರವಾದಿ(ಸ) ಅವರ ಸನ್ನಿಧಿಗೆ ತಲುಪಿದಾಗ ಸೀರೀನ್‌ರನ್ನು ಹಸ್ಸಾನ್‌ 
ಬಿನ್‌ ಸಾಬಿತ್‌ರ ಒಡೆತನಕ್ಕೆ ನೀಡಿದರು. ಮಾರಿಯಾರನ್ನು ತಮಗಾಗಿಯೇ ಇರಿಸಿಕೊಂಡರು. ದುಲ್‌ಹಜ್ಜ್‌8ರಲ್ಲಿಅವರಿಂದಲೇ ಇಬ್ರಾಹೀಮ್‌ 
ಎಂಬ ಪುತ್ರ ಜನಿಸಿದರು. (ಅಲ್‌ ಇಸ್ಪೀಆಬ್‌-ಅಲ್‌ ಇಸಾಬಃ) 

ಈ ಮಹಿಳೆ ಬಹಳ ಸುಂದರಿಯಾಗಿದ್ದರು. ಅವರ ಕುರಿತು ಆಯಿಶಾರ ಮಾತನ್ನು ಹಾಫಿರುಖ್‌ ಇಬ್ನು ಹಜರ್‌ ಹೀಗೆ ಉಲ್ಲೇಖಿಸಿದ್ದಾರೆ. 
ನನಗೆ ಮಾರಿಯಾ ಬಂದಿರುವುದರಿಂದ ಆದಷ್ಟು ಅಸಮಾಧಾನ ಬೇರೆ ಯಾವ ಮಹಿಳೆ ಬಂದುದರಿಂದಲೂ ಆಗಿರಲಿಲ್ಲ. ಏಕೆಂದರೆ ಆಕೆ ಬಹಳ 
ಸುಂದರಿಯಾಗಿದ್ದಳು. ಪ್ರವಾದಿಯವರಿಗೆ ಆಕೆ ತುಂಬ ಇಷ್ಟವಾಗಿದ್ದಳು. (ಅಲ್‌ ಇಸಾಬಃ) ಅವರ ಕುರಿತು ವಿವಿಧ ಶ್ರೇಣಿಯಿಂದ ಹದೀಸ್‌ 
ಗಳಲ್ಲಿ ವರದಿಯಾದ ವೃತ್ತಾಂತವು ಸಂಕ್ಷಿಪ್ತವಾಗಿ ಹೀಗಿದೆ: ಒಂದು ದಿವಸ ಪ್ರವಾದಿಯವರು(ಸ) ಹಫ್ಸಾರ ಮನೆಗೆ ಬಂದರು.ಆಗ ಅವರು 
ಮನೆಯಲ್ಲಿರಲಿಲ್ಲ. ಆಗ ಮಾರಿಯಾ ಅಲ್ಲಿಗೆ ಬಂದು ಪ್ರವಾದಿಯವರನ್ನು ಏಕಾಂತದಲ್ಲಿ ಜೊತೆಯಾದರು. ಹಫ್ಸಾರಿಗೆ ಇದರಿಂದ ಅಸಮಾಧಾನ 
ವಾಯಿತು. ಅವರು ಪ್ರವಾದಿಯವರನ್ನು ಕಟುವಾಗಿ ಆಕ್ಷೇಪಿಸಿದರು. ಅದರಿಂದಾಗಿ ಪ್ರವಾದಿಯವರು ಅವರೊಂದಿಗೆ, ನಾನಿನ್ನು ಮುಂದೆ 
ಮಾರಿಯಾಳೊಂದಿಗೆ ದಾಂಪತ್ಯ ಸಂಬಂಧ ಇರಿಸಲಾರೆನೆಂದು ಪ್ರತಿಜ್ಞೆಗೈದರು. ಇದು ಅವರನ್ನು ಸಂತೋಷ ಪಡಿಸಲಿಕ್ಕಾಗಿತ್ತು. ಕೆಲವು 
ವರದಿಗಳಲ್ಲಿ ಮಾರಿಯಾಳನ್ನು ನನ್ನ ಮೇಲೆ ನಿಷಿದ್ಧಗೊಳಿಸಿದ್ದೇನೆಂದು ಹೇಳಿದರೆಂದು ಬಂದಿದೆ. ಇನ್ನು ಕೆಲವು ವರದಿಗಳಲ್ಲಿ ಅದಕ್ಕಾಗಿ 
ಪ್ರವಾದಿಯವರು ಆಣೆ ಹಾಕಿದರೆಂದಿದೆ. ಈ ವರದಿಗಳು ಹೆಚ್ಚಾಗಿ ತಾಬತಃಗಳಿಂದ ಮುರ್ಸಲ್‌ ಆಗಿ ಬಂದಿದೆ. ಆದರೆ ಅವುಗಳ ಪೈಕಿ ಕೆಲವು 
ಉಮರ್‌, ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ ಮತ್ತು ಅಬೂ ಹುರೈರಾರಿಂದಲೂ ವರದಿಯಾಗಿವೆ. ವರದಿಗಳ ಶ್ರೇಣಿಯು ಅಧಿಕವಾಗಿರುವುದನ್ನು 
ನೋಡಿ ಹಾಫಿರ್‌ ಇಬ್ನು ಹಜರ್‌ರವರು ಫತ್ಚುಲ್‌ ಬಾರಿಯಲ್ಲಿಹೀಗೆ ಅಭಿಪ್ರಾಯಿಸಿದ್ದಾರೆ. ಈ ಘಟನೆಗೆ ಒಂದಿಲ್ಲೊಂದು ಮೂಲ ಖಂಡಿತ 
ಇದೆ. ಆದರೆ ಹದೀಸ್‌ನ ಆರು ಅಧಿಕೃತ ಗ್ರಂಥಗಳಲ್ಲಿ (ಸಿಹಾಹುಸಿತ್ತ) ಇದರ ಉಲ್ಲೇಖವಿಲ್ಲ. ನಸಾಈಯಲ್ಲಿ ಅನಸ್‌ರಿಂದ ಇಷ್ಟು ಮಾತ್ರ 
ಉಲ್ಲೇಖಗೊಂಡಿದೆ. ಪ್ರವಾದಿಯವರಿಗೆ(ಸ) ಓರ್ವ ದಾಸಿಯಿದ್ದಳು. ಪ್ರವಾದಿಯವರು ಆಕೆಯಿಂದ ತಮ್ಮ ಬಯಕೆ ತೀರಿಸುತ್ತಿದ್ದರು. 
ಆಯಿಶಾ ಮತ್ತು ಹಪ್ಲಾರು ಆಕೆಯ ಬೆನ್ನು ಹತ್ತುತ್ತಿದ್ದರು. ಕೊನೆಗೂ ಪ್ರವಾದಿಯವರು ಆಕೆಯನ್ನು ತಮ್ಮ ಮೇಲೆ ಹರಾಮ್‌ಗೊಳಿಸಿದರು. 
ಅದರ ಕುರಿತೇ, £55೭ ಬ್ರ ಪ್ರತ ಫಟ ಓ ಪ್ರವಾದಿ! ಅಲ್ಲಾಹನು ನಿಮಗೆ ಹಲಾಲ್‌ ಗೊಳಿಸಿರುವುದನ್ನು ನೀವೇಕೆ ಹರಾಮ್‌ಗೊಳಿಸಿದಿರಿ 
ಎಂಬ ಸೂಕ್ತ ಅವತೀರ್ಣಗೊಂಡಿತು. 

ಇನ್ನೊಂದು ಘಟನೆ ಬುಖಾರಿ, ಮುಸ್ಲಿಮ್‌, ಅಬೂದಾವೂದ್‌, ನಸಾಈ ಮತ್ತಿತರ ಹದೀಸ್‌ ಗ್ರಂಥಗಳಲ್ಲಿಆಯಿಶಾರಿಂದ ವರದಿಯಾಗಿದ್ದು 
ಅದರ ಸಾರಾಂಶ ಹೀಗಿದೆ: ಒಮ್ಮೆ ಪ್ರವಾದಿಯವರು(ಸ) ರುನಬ್‌ ಬಿಂತಿ ಜಹಶ್‌ರಲ್ಲಿ ಸ್ವಲ್ಪ ಹೆಚ್ಚು ಸಮಯ ಕಳೆದರು. ಅವರಿಗೆ 
ಎಲ್ಲಿಂದಲೋ ಜೇನು ಬಂದಿತ್ತು. ಪ್ರವಾದಿಯವರಿಗೆ ಸಿಹಿಯೆಂದರೆ ಬಹಳ ಇಷ್ಟ. ಅಲ್ಲಿ ಅವರು ಜೇನಿನ ಪಾನಕ ಕುಡಿಯುದ್ದರು. ಆಯಿಶಾ 
ಹೇಳುತ್ತಾರೆ: ನನಗೆ ಅದರಿಂದ ಈರ್ಷ್ಯೆ ಉಂಟಾಯಿತು. ನಾನು ಹಫ್ಸಾ ಸೌದಾ ಮತ್ತು ಸಫಿಯ್ಯರ ಬಳಿಗೆ ಹೋಗಿ ಪ್ರವಾದಿಯವರು ನಮ್ಮ 
ಬಳಿಗೆ ಬಂದರೆ ನಿಮ್ಮ ಬಾಯಿಂದ ಮಗಾಫೀರ್‌( ಟನ ವಾಸನೆ ಬರುತ್ತದೆಂದು ಹೇಳಬೇಕೆಂದು ಒಮ್ಮತದಿಂದ ತೀರ್ಮಾನಿಸಿದೆವು. 
ಮಗಾಫೀರ್‌ ಒಂದು ಪುಷ್ಪವಾಗಿದ್ದು ಅದರಿಂದ ಒಂದು ಬಗೆಯ ದುರ್ವಾಸನೆ ಬರುತ್ತದೆ. ಜೇನ್ನೊಣವು ಅದರ ರಸಹೀರಿದರೆ ಆ ಜೇನಿ 


ಕಾಂಡ - 28 


66. ಅತ್ತಹ್‌ರೀಮ್‌ 19 


ನಿಂದಲೂ ಆ ವಾಸನೆ ಬರುತ್ತದೆ. ಪ್ರವಾದಿಯವರು ಅತ್ಯಂತ ಶುದ್ಧ ಪ್ರಕೃತಿಯವರೆಂದು ಎಲ್ಲರಿಗೂ ಗೊತ್ತು. ಯಾವುದೇ ರೀತಿಯ 
ದುರ್ವಾಸನೆ ತಮ್ಮಲ್ಲಿ ರುವುದು ಅವರಿಗೆ ಇಷ್ಟವಾಗುತ್ತಿರಲಿಲ್ಲ. ಆದರೆ ಪ್ರವಾದಿಯವರು ರ್ಭುನಬ್‌ರ ಬಳಿ ಕುಳಿತುಕೊಳ್ಳಬಾರದೆಂದು ಈ 
ತಂತ್ರ ಹೂಡಲಾಗಿತ್ತು. ಅದು ಯಶಸ್ವಿಯೂ ಆಯಿತು, ಪ್ರತಿಯೊಬ್ಬ ಪತ್ನಿಯೂ ತಮ್ಮ ಬಾಯಿಯಿಂದ ಮಗಾಫೀರ್‌ನ ವಾಸನೆ ಬರುತ್ತದೆಂದು 
ಹೇಳಿದಾಗ, ಅವರು ಇನ್ನು ಮುಂದೆ ನಾನು ಜೇನು ಕುಡಿಯಲಾರೆನೆಂದು ಶಪಥಗೈದರು. ಅದು ಒಂದು ವರದಿಯ ಪ್ರಕಾರ ಹೀಗಿದೆ- 
೬46 1351381 4 ನಾನು ಇನ್ನು ಮುಂದೆ ಖಂಡಿತ ಜೇನು ಕುಡಿಯಲಾರೆ. ನಾನು ಆಣೆ ಹಾಕಿದ್ದೇನೆ ಎಂದಿದೆ. ಇನ್ನೊಂದು 
ವರದಿಯಲ್ಲಿ ನಾನು ಕುಡಿಯಲಾರೆ ಎಂದು ಮಾತ್ರವಿದೆ. ಆಣೆಯ ಪ್ರಸ್ತಾಪವಿಲ್ಲ ಇಬ್ನು ಮುಂದಿರ್‌, ಇಬ್ನು ಅಬೀ ಹಾತಿಮ್‌, ತಬ್ರಾನಿ, 
ಇಬ್ನು ಮರ್ದೂಯಗಳಲ್ಲಿ ಇಬ್ನು ಅಬ್ಬಾಸ್‌ರಿಂದ, ಬ್ಲ i ಜು; ಅಲ್ಲಾಹನಾಣೆ! ನಾನು ಅದನ್ನು ಕುಡಿಯಲಾರೆ ಎಂದು ವರದಿಯಾಗಿದೆ. 

ಈ ಎರಡು ಘಟನೆಗಳ ಪೈಕಿ ಎರಡನೆಯದು ಸರಿಯೆಂದು ಹಿರಿಯ ವಿದ್ವಾಂಸರು ಹೇಳಿದ್ದಾರೆ. ಮೊದಲ ಘಟನೆ ನಂಬಲರ್ಹವಲ್ಲವೆಂದು 
ಅವರು ಹೇಳಿದ್ದಾರೆ. ಇಮಾಮ್‌ ನಸಾಈ ಹೇಳುತ್ತಾರೆ- "ಜೇನಿನ ಕುರಿತ ಆಯಿಶಾರ ವರದಿ ಬಹಳ ಅಧಿಕೃತವಾಗಿದೆ. ಮಾರಿಯಾರನ್ನು 
ಹರಾಮ್‌ಗೊಳಿಸಿದ ಘಟನೆಯು ಸರಿಯಾದ ರೀತಿಯಲ್ಲಿ ಉದ್ದರಿಸಲ್ಪಟ್ಟಿಲ್ಲ' ಕಾಮೀ ಇಯಾರು್‌ ಹೇಳುತ್ತಾರೆ- ಈ ಸೂಕ್ತವು ಜೇನಿನ 
ಕುರಿತು ಅವತೀರ್ಣಗೊಂಡಿದೆ. ಮಾರಿಯಾರ ಕುರಿತಲ್ಲ ಕಾಮೀ ಅಬೂಬಕರ್‌ ಇಬ್ನು ಅರಬಿಯವರೂ ಜೇನಿನ ಘಟನೆಯನ್ನು ಸರಿಯೆಂದು 
ಹೇಳಿದ್ದಾರೆ. ಇಮಾಮ್‌ ನವವೀ ಮತ್ತು ಹಾಫಿರುಖ್‌ ಬದ್ರುದ್ದೀನ್‌ರ ಅಭಿಪ್ರಾಯವೂ ಇದೇ ಆಗಿದೆ. ಫತ್ನುಲ್‌ ಕದೀರ್‌ನಲ್ಲಿ ಇಬ್ನು 
ಹುಮಾಮ್‌ ಹೇಳುತ್ತಾರೆ- ಸಹೀಹೈನ್‌(ಬುಖಾರಿ-ಮುಸ್ಲಿಮ್‌)ನಲ್ಲಿ ಜೇನಿನ ನಿಷೇಧದ ವಿಷಯವು ಇದಕ್ಕೆ ಕಾರಣಕರ್ತೆಯಾದ 
ಆಯಿಶಾ(ರ)ರಿಂದಲೇ ವರದಿಯಾಗಿದೆ. ಆದ್ದರಿಂದ ಇದುವೇ ಹೆಚ್ಚು ವಿಶ್ವಾಸಾರ್ಹವಾಗಿದೆ. ಹಾಫಿರು್‌ ಇಬ್ನು ಕಸೀರ್‌ ಹೇಳುತ್ತಾರೆ- 
ಪ್ರವಾದಿಯವರು ಜೇನನ್ನು ತಮ್ಮ ಮೇಲೆ ಹರಾಮ್‌ಗೊಳಿಸಿರುವುದರ ಕುರಿತು ಈ ಸೂಕ್ತ ಅವತೀರ್ಣಗೊಂಡಿದೆ. 

3. ಅಂದರೆ ಪತ್ನಿಯರನ್ನು ಸಂತೋಷಪಡಿಸಲಿಕ್ಕಾಗಿ ಒಂದು ಹಲಾಲ್‌ ವಸ್ತುವನ್ನು ಹರಾಮ್‌ಗೊಳಿಸಿರುವುದು ಪ್ರವಾದಿಯವರ 
ಮಹತ್ವದ ಜವಾಬ್ದಾರಿಕೆಯ ನೆಲೆಯಲ್ಲಿ ಸೂಕ್ತವಾಗಿರಲಿಲ್ಲ. ಆದರೆ ಅದನ್ನು ಪ್ರಶ್ನಿಸುವಷ್ಟು ಅದು ದೊಡ್ಡ ಪಾಪವೂ ಆಗಿರಲಿಲ್ಲ. ಆದ್ದರಿಂದ 
ಅಲ್ಲಾಹನು ಕೇವಲ ಆಕ್ಷೇಷಿಸುವುದಷ್ಟಕ್ಕೆ ಸಾಕು ಮಾಡಿ, ಅದನ್ನು ಕ್ಷಮಿಸಿ ಬಿಟ್ಟನು. 

4. ಪರಿಹಾರ ಕೊಟ್ಟು ನಿರ್ಬಂಧವನ್ನು ಮುರಿಯುವ ವಿಧಾನವನ್ನು ಅಲ್ಲಾಹನು ಸೂರಃ ಅಲ್‌ ಮಾಇದದ 89 ಸೂಕ್ತದಲ್ಲಿ ಕಲಿಸಿ 
ರುವನು. ಅದರಂತೆ ಒಂದು ಹಲಾಲ್‌ ವಸ್ತುವನ್ನು ನಿಮ್ಮ ಮೇಲೆ ಹರಾಮ್‌ಗೊಳಿಸಿದ ಶಪಥವನ್ನು ಮುರಿಯಿರಿ ಎಂದು ಇದರ ಅರ್ಥ. 
ಇಲ್ಲಿಕರ್ಮಶಾಸ್ತ್ರಕ್ಕೆ, ಸಂಬಂಧಿಸಿ ಒಂದು ಪ್ರಶ್ನೆ ಉದ್ಭವಿಸುತ್ತದೆ. ಒಬ್ಬನು ಹಲಾಲನ್ನು ಹರಾಮ್‌ಗೊಳಿಸಿರುವ ಪ್ರಕರಣಕ್ಕೆ ಮಾತ್ರ ಈ ಶಪಥ 
ಸೀಮಿತವೇ ಅಥವಾ ಹರಾಮ್‌ಗೊಳಿಸುವುದೇ ಒಂದು ಶಪಥವೇ? ಅದರ ಪದಗಳನ್ನು ಉಚ್ಚರಿಸಲಿ, ಇಲ್ಲದಿರಲಿ. ಈ ವಿಷಯವಾಗಿ 
ಕರ್ಮಶಾಸ್ತ್ರ ಪಂಡಿತರಲ್ಲಿ ಅಭಿಪ್ರಾಯ ಭೇದಗಳಿವೆ. 

ಒಂದು ವಿಭಾಗದವರ ಪ್ರಕಾರ ಕೇವಲ ಹರಾಮ್‌ ಗೊಳಿಸುವುದು ಆಣೆಯಾಗುವುದಿಲ್ಲ. ಒಬ್ಬನು ತನ್ನ ಪತ್ನಿಯನ್ನಾಗಲಿ, ಇತರ 
ಯಾವುದೇ ವಸ್ತುವನ್ನಾಗಲಿ ಆಣೆ ಹಾಕದೆ ತನ್ನ ಮೇಲೆ ಹರಾಮ್‌ ಗೊಳಿಸಿದರೆ ಅದೊಂದು ಅಸಂಬದ್ಧ ನುಡಿಯಾಗಿರುವುದು. ಅದಕ್ಕೆ 
ಪ್ರಾಯಶ್ಚಿಶ್ವವಿಲ್ಲ. ಪ್ರಾಯಶ್ಚಿಶ್ವವಿಲ್ಲದೆಯೇ ತಾನು ಹರಾಮ್‌ಗೊಳಿಸಿದ್ದನ್ನು ಅವನು ಉಪಯೋಗಿಸಬಹುದು. ಇದು ಮಸ್ರೂಕ್‌, ಶಲ್‌ಬಿ, 
ರಬೀಅ ಮತ್ತು ಅಬೂ ಸಲಮರ ಅಭಿಪ್ರಾಯವಾಗಿದೆ. ಇಬ್ನು ಜರೀರ್‌ ಮತ್ತು ಎಲ್ಲ ರಭಾಹಿರೀಗಳು ಇದನ್ನೇ ಅವಲಂಬಿಸಿದ್ದಾರೆ. ಅವರ 
ಪ್ರಕಾರ, ಒಂದು ವಸ್ತುವನ್ನು ತನ್ನ ಮೇಲೆ ಹರಾಮ್‌ ಗೊಳಿಸಿ ಸ್ಪಷ್ಟ ಪದಗಳಿಂದ ಆಣೆ ಹಾಕಿದರೆ ಮಾತ್ರ ಅದು ಹರಾಮ್‌ ಆಗುತ್ತದೆ. ಇದಕ್ಕೆ 
ಅವರ ಪುರಾವೆ ಹೀಗಿದೆ- ಅನೇಕ ವರದಿಗಳಿಂದ ತಿಳಿದು ಬರುವಂತೆ, ಪ್ರವಾದಿ(ಸ) ಹಲಾಲ್‌ ವಸ್ತುವನ್ನು ಹರಾಮ್‌ಗೊಳಿಸಿ ಆಣೆಯನ್ನೂ 
ಹಾಕಿದ್ದಾರೆ. ಆದ್ದರಿಂದ ಅಲ್ಲಾಹನು ಪ್ರವಾದಿಯವರೊಂದಿಗೆ, ನಾವು ತೋರಿಸಿಕೊಟ್ಟ ಆಣೆ ಮುರಿಯುವುದರ ನಿರ್ಬಂಧದಿಂದ ಪಾರಾಗುವ 
ವಿಧಾನದಂತೆ ನೀವು ನಡೆಯಿರಿ ಎಂದಿದ್ದಾನೆ. 

ಇನ್ನೊಂದು ವಿಭಾಗದ ಪ್ರಕಾರ, ಆಣೆಯ ಪದಗಳನ್ನು ಉಚ್ಚರಿಸದೆ ಒಂದು ವಸ್ತುವನ್ನು ಹರಾಮ್‌ ಎಂದು ಸಾರುವುದು 
ಆಣೆಯಾಗುವುದಿಲ್ಲ. ಆದರೆ ಪತ್ನಿಯ ವಿಷಯವು ಇದಕ್ಕೆ ಹೊರತಾಗಿದೆ. ಬೇರಾವುದೇ ವಸ್ತುವನ್ನು ತನ್ನ ಮೇಲೆ ಹರಾಮ್‌ ಗೊಳಿಸಿದರೆ 
ಅದು ಅಸಂಬದ್ಧವಾಗಿದೆ. ಅದಕ್ಕೆ ಪ್ರಾಯಶ್ಚಿತ್ತ ನೀಡದೆ ಅದನ್ನು ಆತ ಉಪಯೋಗಿಸಬಹುದು. ಉದಾ: ಬಟ್ಟೆ ಅಥವಾ ಆಹಾರ 
ಪದಾರ್ಥಗಳು. ಆದರೆ ಪತ್ನಿ ಅಥವಾ ದಾಸಿಯ ಮಟ್ಟಿಗೆ, ಅವಳೊಂದಿಗೆ ಸಂಸರ್ಗ ನಡೆಸುವುದು ನನಗೆ ಹರಾಮ್‌ ಎಂದು ಹೇಳಿದರೆ, ಆಕೆ 
ಹರಾಮ್‌ ಅಂತೂ ಆಗುವುದಿಲ್ಲ. ಆದರೆ ಆಕೆಯನ್ನು ಸಮೀಪಿಸುವುದಕ್ಕಿಂತ ಮುಂಚೆ ಅವನಿಗೆ ಪ್ರಾಯಶ್ಚಿತ್ತ ಕಡ್ಡಾಯವಾಗಿದೆ. ಇದು 
ಶಾಫಿಈಗಳ ಅಭಿಪ್ರಾಯವಾಗಿದೆ. (ಮುಗ್ನೀ, ಅಲ್‌ ಮುಹ್ತಾಜ್‌) ಮಾಲಿಕೀಗಳದ್ದೂ ಇಂತಹದೇ ಅಭಿಪ್ರಾಯ ಆಗಿದೆ. (ಅಹ್ಮಾಮುಲ್‌ 
ಕುರ್‌ಆನ್‌, ಇಬ್ನು ಅರಬಿ) 


ಕಾಂಡ - 28 


20 ತಪ್ಪೀಮುಲ್‌ ಕುರ್‌ಆನ್‌ 


ಮೂರನೆಯ ವಿಭಾಗದವರ ಅಭಿಪ್ರಾಯ ಹೀಗಿದೆ- ಹರಾಮ್‌ಗೊಳಿಸುವುದು ಸ್ವಯಂ ಆಣೆಯಾಗಿದೆ. ಅದರ ಪದಗಳನ್ನು ಉಚ್ಚರಿಸ 
ದಿದ್ದರೂ ಸರಿ. ಇದು ಅಬೂ ಬಕರ್‌, ಉಮರ್‌, ಆಯಿಶಾ, ಅಬ್ದುಲ್ಲಾ ಬಿನ್‌ ಮಸ್‌ಊದ್‌, ಇಬ್ನು ಉಮರ್‌, ರುದ್‌ ಬಿನ್‌ ಸಾಬಿತ್‌ 
ಮತ್ತು ಇಬ್ನು ಅಬ್ಬಾಸ್‌ರ ಅಭಿಪ್ರಾಯವಾಗಿದೆ. ಆದರೆ ಇಬ್ನು ಅಬ್ಬಾಸ್‌ರ ಇನ್ನೊಂದು ಅಭಿಪ್ರಾಯವನ್ನು ಬುಖಾರಿಯಲ್ಲಿ ಹೀಗೆ ಉಲ್ಲೇಖಿಸ 
ಲಾಗಿದೆ. ತನ್ನ ಪತ್ನಿಯನ್ನು ಒಬ್ಬನು ಹರಾಮ್‌ ಗೊಳಿಸುವುದು ದೊಡ್ಡ ವಿಷಯವೇನೂ ಅಲ್ಲ, ಆದರೆ ಅದು ತಲಾಕ್‌ ಅಲ್ಲ ಆಣೆಯಾಗಿದೆ. 
ಅದಕ್ಕೆ ಪ್ರಾ ಯಶ್ಚಿತ್ತವಿದೆ. ಏಕೆಂದರೆ ಬುಖಾರಿ, ಮುಸ್ಲಿಮ್‌ ಮತ್ತು ಇಬ್ನು ಮಾಜದಲ್ಲಿ ಇಬ್ನು ಅಬ್ಬಾಸ್‌ರ ಹೇಳಿಕೆಯನ್ನು ಈ ರೀತಿ ಉಲ್ಲೇಖಿ 
ಸಲಾಗಿದೆ. ಹರಾಮ್‌ಗೊಳಿಸಿದರೆ ಪ್ರಾಯಶ್ಚಿಶ್ವಎದೆ. ನಸಾಈಯಲ್ಲಿರುವ ಉಲ್ಲೇಖದ ಪ್ರಕಾರ ಇಬ್ನು ಅಬ್ಬಾಸ್‌ರೊಂದಿಗೆ ವಿಚಾರಿಸಿದಾಗ ಆಕೆ 
ನಿನಗೆ ಆಗುವುದಿಲ್ಲ. ಆದರೆ ನೀನು ಕಡ್ಡಾಯವಾಗಿ ಪ್ರಾಯಶ್ಲಿತ್ರ ಕೊಡಬೇಕು ಎಂದುತ್ತರಿಸಿದರು ಎಂದಿದೆ. ಇಬ್ನು ಜರೀರ್‌ರ ವರದಿಯಲ್ಲಿ 
ಇಬ್ನು ಅಬ್ಬಾಸ್‌ರ ಪದಗಳು ಹೀಗಿವೆ: ಅಲ್ಲಾಹನು ಹಲಾಲ್‌ ಗೊಳಿಸಿರುವ ಒಂದು ವಸ್ತುವನ್ನು ಯಾರಾದರೂ ತನ್ನ ಮೇಲೆ ಹರಾಮ್‌ 
ಗೊಳಿಸಿದರೆ, ತನ್ನ ಆಣೆಯ ಪ್ರಾಯಶ್ಚಿತ್ತ ನೀಡುವುದು ಕಡ್ಡಾಯವಾಗಿದೆ. ಹಸನ್‌ ಬಸರಿ, ಆತಾಆ್‌, ತಾವೂಸ್‌, ಸುಲೈಮಾನ್‌ ಬಿನ್‌ 
ಯಸಾರ್‌, ಇಬ್ನು ಜುಬೈರ್‌ ಮತ್ತು ಕತಾದರ ಅಭಿಪ್ರಾಯವೂ ಇದುವೇ ಆಗಿದೆ. ಹನಫೀಗಳು ಇದೇ ಅಭಿಪ್ರಾಯವನ್ನು ಸ್ವೀಕರಿಸಿದ್ದಾರೆ. 

ಇಮಾಮ್‌ ಅಬೂ ಬಕರ್‌ ಜಸ್ಸಾಸ್‌ ಹೇಳುತ್ತಾರೆ- , 52 1515 25ಖೆಫ್ರಿ ಎಂಬ ಸೂಕ್ತದ ಬಾಹ್ಯ ಪದಗಳಿಂದ ಪ್ರವಾದಿಯವರು 
ಹರಾಮ್‌ಗೊಳಿಸುವುದರ ಜೊತೆಗೆ ಆಣೆಯನ್ನು ಹಾಕಿದ್ದರೆಂದು ವ್ಯಕ್ತವಾಗುವುದಿಲ್ಲ. ಆದ್ದರಿಂದ ಹರಾಮ್‌ ಗೊಳಿಸುವುಗನ್ನೇ ಆಣೆಯೆಂದು 
ಒಪ್ಪಿಕೊಳ್ಳಬೇಕಾಗುತ್ತದೆ. ಏಕೆಂದರೆ ಅದರ ಬೆನ್ನಲ್ಲೇ ಅಲ್ಲಾಹನು ಅದೇ ಹರಾಮ್‌ ಗೊಳಿಸುವಿಕೆಯ ವಿಷಯದಲ್ಲಿ ಆಣೆಯ ಪ್ರಾಯಶ್ಚಿತ್ತವನ್ನು 
ಕಡ್ಡಾಯಗೊಳಿಸಿದ್ದಾನೆ. ಮುಂದುವರಿದು ಅವರು ಹೇಳುತ್ತಾರೆ- ನಮ್ಮ ಸಂಗಾತಿಗಳು (ಹನಫಿಗಳು) ಹರಾಮ್‌ಗೊಳಿಸುವುದನ್ನು ತಲಾಕ್‌ನ 
ಉದ್ದೇಶ. ಅದರೊಂದಿಗೆ ನಿಲ್ಲದಿದ್ದರೆ ಅದನ್ನು ಅಣೆಯೆಂದು ಸಾರಿದ್ದಾರೆ. ಒಬ್ಬನು ತನ್ನ ಪತ್ನಿ ತನಗೆ ಹರಾಮ್‌ ಎಂದು ಹೇಳಿದರೆ ಅವನು, 
ದೇವನಾಣೆ! ನಾನು ನಿನ್ನ ಬಳಿಗೆ ಬರಲಾರೆ ಎಂದು ಹೇಳಿದಂತೆ. ಆದ್ದರಿಂದ ಅವನು ಈಲಾ ಮಾಡಿದನು. ಅವನು, ಆಹಾರ ಪಾನೀಯಗಳು 
ನನಗೆ ಹರಾಮ್‌ ಎಂದು ಹೇಳಿದರೆ ದೇವನಾಣೆ! ನಾನು ಅದನ್ನು ಸೇವಿಸಲಾರೆ ಎಂದು ಹೇಳಿದಂತೆ. ಏಕೆಂದರೆ ಮೊದಲು ಅಲ್ಲಾಹನು ನೀವೇಕೆ 
ಹಲಾಲ್‌ ಗೊಳಿಸಿದ ವಸ್ತುವನ್ನು ಹರಾಮ್‌ ಗೊಳಿಸುತ್ತೀರಿ ಎಂದು ಹೇಳಿದ್ದಾನೆ. ತರುವಾಯ, ನಿಮಗೆ ಶಪಥ ಮುರಿಯುವ ವಿಧಾನವನ್ನು 
ನಿಶ್ಚಯಿಸಿದ್ದೇನೆಂದು ಹೇಳಿದ್ದಾನೆ. ಈ ರೀತಿ ಅಲ್ಲಾಹನು ಹರಾಮ್‌ ಗೊಳಿಸುವುದನ್ನು ಆಣೆಯೆಂದು ಸಾರಿದ್ದಾನೆ. ತಪ್ರೀಮ್‌ (ಹರಾಮ್‌ಗೊಳಿಸು 
ವುದು) ಎಂಬ ಪದವು ತನ್ನ ಅರ್ಥ ಮತ್ತು ಶರಈ ಆದೇಶದಲ್ಲಿ ಶಪಥಕ್ಕೆ ಸಮಾನವಾದ ಪದವಾಗಿದೆ.'' 

ಇಲ್ಲಿ ಪತ್ನಿಯನ್ನು ಹರಾಮ್‌ಗೊಳಿಸುವ ಮತ್ತು ಪತ್ನಿಗೆ ಹೊರತಾದ ಇತರ ವಸ್ತುಗಳನ್ನು ಹರಾಮ್‌ ಗೊಳಿಸುವ ಕುರಿತು ಕರ್ಮಶಾಸ್ತ್ರದ 
ಅಭಿಪ್ರಾಯದಲ್ಲಿ ಶರೀಅತ್‌ನ ವಿಧಿಯೇನೆಂದು ತಿಳಿಸುವುದು ಜನ ಸಾಮಾನ್ಯರ ಹಿತದೃಷ್ಟಿಯಿಂದ ಸೂಕ್ತವೆನಿಸುತ್ತದೆ. 

ಹನಫೀಗಳು ಹೇಳುತ್ತಾರೆ- ಒಬ್ಬನು ತಲಾಕ್‌ನ ಉದ್ದೇಶವಿಲ್ಲದೆ ತನ್ನ ಪತ್ನಿಯನ್ನು ತನಗೆ ಹರಾಮ್‌ ಗೊಳಿಸಿದ್ದರೆ ಅಥವಾ ಆಕೆಯನ್ನು 
ಸಮೀಪಿಸಲಾರೆನೆಂದು ಶಪಥಗೈದರೆ ಅದು ಈಲಾ ಆಗುವುದು. ಆ ಸ್ಥಿತಿಯಲ್ಲಿ ಅವನು ಆಕೆಯನ್ನು ಸಮೀಪಿಸುವುದಕ್ಕೆ ಮುಂಚೆ ಪ್ರಾಯಶ್ಚಿಶ್ರ 
ಕೊಡಬೇಕಾದೀತು. ಆದರೆ ಅವನು ತಲಾಕ್‌ನ ಉದ್ದೇಶದಿಂದ ನೀನು ನನಗೆ ಹರಾಮ್‌ ಆಗಿರುವೆ ಎಂದು ಹೇಳಿದ್ದರೆ ಅವನ ಉದ್ದೇಶ 
ವೇನಾಗಿತ್ತೆಂದು ನೋಡಲಾಗುವುದು. ಅವನ ಉದ್ದೇಶ ಮೂರು ತಲಾಕ್‌ ಆಗಿದ್ದರೆ ಮೂರೂ ತಲಾಕ್‌ ಆಗುವುದು. ಇನ್ನು ಅವನು ಒಂದು 
ಅಥವಾ ಎರಡು ತಲಾಕ್‌ನ ಉದ್ದೇಶ ಹೊಂದಿದ್ದರೆ ಒಂದೇ ತಲಾಕ್‌ ಆಗುವುದು. ಒಬ್ಬನು ನನಗೆ ಹಲಾಲ್‌ ಆಗಿದ್ದರನ್ನು ಹರಾಮ್‌ 
ಗೊಳಿಸಿರುತ್ತೇನೆಂದು ಹೇಳಿದ್ದರೆ ಅವನ ಉದ್ದೇ No] ಪತ್ನಿಯಾಗಿರುವಳೆಂದು ಹೇಳುವ ವರೆಗೆ ಅದು ಪತ್ನಿಗೆ ಅನ್ವಯಿಸುವುದಿಲ್ಲ. ಪತ್ನಿಯ 
ಹೊರತು ಇತರ ಯಾವುದಾದರೂ ವಸ್ತುವನ್ನು ಹರಾಮ್‌ ಗೊಳಿಸಿರುವುದಾಗಿ ಆಣೆ ಹಾಕಿದ್ದರೆ ಅದಕ್ಕೆ ಪ್ರಾಯಶ್ಚಿತ್ತ ನೀಡುವ ತನಕ ಅದನ್ನು 
ಉಪಯೋಗಿಸುವಂತಿಲ್ಲ. (ಬದಾಇಯು ಸಿನಾಇಆ್‌, ಹಿದಾಯ, ಫತ್ಚುಲ್‌ ಕದೀರ್‌, ಅಹ್ಮಾಮುಲ್‌ ಕುರ್‌ಆನ್‌, ಜಸ್ಲಾಸ್‌) 

ಶಾಫಿಈಗಳು ಹೇಳುತ್ತಾರೆ- ತಲಾಕ್‌ ಅಥವಾ ಯುಹಾರ್‌ನ ಉದ್ದೇಶದೊಂದಿಗೆ ಪತ್ನಿಯನ್ನು ಹರಾಮ್‌ ಗೊಳಿಸಿದ್ದರೆ ಅದರಲ್ಲಿಯಾವ 
ಉದ್ದೇಶವಿತ್ತೋ ಅದು ಸಂಭವಿಸುವುದು. ರಜಈ ತಲಾಕ್‌ನ ಉದ್ದೇಶವಿದ್ದರೆ ರಜಕ, ಬಾಇನ್‌ನ ಉದ್ದೇಶವಿದ್ದರೆ ಬಾಇನ್‌ ಹಾಗೂ 
ಮಹಾರ್‌ ಉದ್ದೇಶವಾಗಿದ್ದರೆ ರಿುಹಾರ್‌ ಸಂಭವಿಸುವುದು. ಇನ್ನು ಒಬ್ಬನು ಹರಾಮ್‌ ಗೊಳಿಸುವ ಉದ್ದೇಶದಿಂದ ತಲಾಕ್‌ ಮತ್ತು 
ಮುಹಾರ್‌ ಎರಡನ್ನೂ ಉದ್ದೇಶವಾಗಿಟ್ಟುಕೊಂಡು ಉಚ್ಚರಿಸಿದರೆ, ಅವನಲ್ಲಿ ಅವುಗಳ ಪೈಕಿ ಒಂದನ್ನು ಮಾಡುವಂತೆ ಹೇಳಲಾಗುವುದು. 
ಏಕೆಂದರೆ ತಲಾಕ್‌ ಮತ್ತು ಮುಹಾರ್‌ ಒಂದೇ ಸಮಯದಲ್ಲಿಸಂಭವಿಸುವುದಿಲ್ಲ. ತಲಾಕ್‌ನಿಂದ ನಿಕಾಹ್‌ ಅನೂರ್ಜಿತಗೊಳ್ಳುತ್ತದೆ. ಯುಹಾರ್‌ 
ನಿಂದ ಅದು ಉಳಿದಿರುತ್ತದೆ. ಒಂದು ವೇಳೆ ಯಾವುದೇ ಉದ್ದೇಶವಿಲ್ಲದೆ ಪತ್ನಿಯನ್ನು ಹರಾಮ್‌ ಗೊಳಿಸಿದರೆ ಅದರಿಂದ ಆಕೆ ಹರಾಮ್‌ 
ಆಗುವುದಿಲ್ಲ ಆತ ಪರಿಹಾರವನ್ನು ಕಡ್ಡಾ ಯವಾಗಿ ನೀಡಬೇಕು. ಪತ್ನಿಯ ಹೊರತು ಬೇರಾವುದೇ ವಸ್ತುವನ್ನು ಹರಾಮ್‌ ಗೊಳಿಸಿದರೆ ಅದು 
ಅಸಂಬದ್ಧವಾಗಿರುವುದು. ಅದಕ್ಕೆ ಯಾವುದೇ ಪರಿಹಾರವಿಲ್ಲ, (ಅಲ್‌ಮುಗ್ನೀ) 


ಕಾಂಡ - 28 


66. ಅತ್ತಹ್‌ರೀಮ್‌ 21 


ಹ ಪೋ ಸ ಲ ಲೌ Ud 1 9ಕ್ಷ, ೫5 1 (21 / 21600] 

೯12 OSE 5 UL SE ಬಂ ಬ EAN 1 ಎ ಪಿಟಿ ಭಟ 
ಅವನೇ ಸರ್ವಜ್ಞನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ." (ಮತ್ತು ಈ ವಿಷಯವೂ ಗಮನಾರ್ಹವಾಗಿದೆ) ಪ್ರವಾದಿಯು 
ತಮ್ಮ ಓರ್ವ ಪತ್ನಿ ಯೊಡನೆ ಒಂದು ಮಾತನ್ನು ರಹಸ್ಯವಾಗಿ ಹೇಳಿದ್ದರು. ತರುವಾಯ ಆ ಪತ್ನಿಯು (ಇನ್ನೊಬ್ಬರಿಗೆ) 
ಈ ರಹಸ್ಯವನ್ನು ಬಯಲುಗೊಳಿಸಿ ಬಿಟ್ಟಾಗ ಮತ್ತು ಅಲ್ಲಾಹನು ಪ್ರವಾದಿಗೆ ಈ (ರಹಸ್ಯವನ್ನು ಬಯಲುಗೊಳಿಸಿದ) 
ಸುದ್ದಿಯನ್ನು ತಿಳಿಸಿದಾಗ, ಅವರು ಅದರ ಸ್ವಲ್ಪಾಂಶವನ್ನು (ಆ ಪತ್ನಿಗೆ) ತಿಳಿಸಿದರು ಮತ್ತು ಸ್ವಲ್ಪಾಂಶವನ್ನು ಕಡೆಗಣಿಸಿದರು. 


ಮಾಲಿಕೀಗಳು ಹೇಳುತ್ತಾರೆ- ಪತ್ನಿಯ ಹೊರತು ಇತರ ವಸ್ತುಗಳನ್ನು ಒಬ್ಬನು ತನ್ನ ಮೇಲೆ ಹರಾಮ್‌ ಗೊಳಿಸಿದರೆ ಅದು ಹರಾಮ್‌ 
ಆಗುವುದಿಲ್ಲ. ಅದನ್ನು ಉಪಯೋಗಿಸುವುದಕ್ಕೆ ಮುಂಚೆ ಯಾವುದೇ ಪ್ರಾಯಶ್ಚಿತ್ತ ಕಡ್ಡಾಯವಿಲ್ಲ. ಆದರೆ ಪತ್ನಿಯೊಂದಿಗೆ ನೀನು ನನಗೆ 
ಹರಾಮ್‌ ಆಗಿರುವೆ ಅಥವಾ ನಾನು ನಿನಗೆ ಹರಾಮ್‌ ಆಗಿದ್ದೇನೆ ಎಂದು ಹೇಳಿದ್ದರೆ ಆಕೆಯೊಂದಿಗೆ ಸಂಸರ್ಗ ನಡೆದಿದ್ದರೂ ಇಲ್ಲದಿದ್ದರೂ 
ಎರಡೂ ಸ್ಥಿತಿಗಳಲ್ಲಿ ಅದು ಮೂರು ತಲಾಕ್‌ ಎನಿಸುವುದು. ಆತ ಮೂರಕ್ಕಿಂತ ಕಡಿಮೆ ಉದ್ದೇಶ ಹೊಂದಿಲ್ಲದಿದ್ದರೆ ಮಾತ್ರ. 

ಅತ್‌ಬಗ್‌ ಹೇಳುತ್ತಾರೆ- ಒಬ್ಬನು, ನನಗೆ ಹರಾಮ್‌ ಆಗಿದ್ದುದೆಲ್ಲಹರಾಮ್‌ ಆಗಿದೆಯೆಂದು ಹೇಳಿ ಅದರಿಂದ ಪತ್ನಿಯನ್ನು ಹೊರತು 
ಪಡಿಸದಿದ್ದರೆ, ಪತ್ನಿಯೂ ಅವನಿಗೆ ಹರಾಮ್‌ ಆಗುತ್ತಾಳೆ. ಅಲ್‌ ಮುದವ್ಹನದಲ್ಲಿ ಸಂಸರ್ಗ ನಡೆಸಿದ ಮತ್ತು ನಡೆಸದವರ ಮಧ್ಯೆ ವ್ಯತ್ಯಾಸ 
ಮಾಡಲಾಗಿದೆ. ಸಂಸರ್ಗ ನಡೆಸಿದವಳನ್ನು ಹರಾಮ್‌ ಎಂದು ಹೇಳಿದರೆ, ಉದ್ದೇಶ ಏನೇ ಇದ್ದರೂ, ಆಕೆಗೆ ಮೂರು ತಲಾಕ್‌ ಆಗುತ್ತದೆ. 
ಆದರೆ ಸಂಸರ್ಗ ನಡೆದಿಲ್ಲದವಳ ವಿಷಯದಲ್ಲಿ ಅವನ ಉದ್ದೇಶ ಮೂರಕ್ಕಿಂತ ಕಡಿಮೆ ಇದ್ದರೆ ಉದ್ದೇಶಿಸಿದಷ್ಟು ತಲಾಕ್‌ ಮಾತ್ರ ಆಗುವುದು. 
ಇನ್ನು. ನಿರ್ದಿಷ್ಟ ಸಂಖ್ಯೆಯ ಉದ್ದೇಶವಿಲ್ಲದಿದ್ದರೂ ಮೂರು ತಲಾಕ್‌ ಆಗುವುದು. (ದುಸೂಕಿಯವರ ವಿವರಣೆ) 

ಕಾಯೀ ಇಬ್ನು ಅರಬಿಯವರು ತಮ್ಮ ಅಹ್ಯಾಮುಲ್‌ ಕುರ್‌ಆನಿನಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿ ಇಮಾಮ್‌ ಮಾಲಿಕ್‌ರ ಮೂರು 
ಹೇಳಿಕೆಗಳನ್ನು ಉಲ್ಲೇಖಿಸಿದ್ದಾರೆ. 1) ಪತ್ನಿಯನ್ನು ಹರಾಮ್‌ ಗೊಳಿಸುವುದು ಒಂದು ಬಾಇನ್‌ ತಲಾಕ್‌ ಆಗಿದೆ. 2) ಅದು ಮೂರು ತಲಾಕ್‌ 
ಆಗಿದೆ. 3) ಸಂಸರ್ಗ ನಡೆದವಳ ಕುರಿತಂತೂ ಅದು ಮೂರು ತಲಾಕೇ ಆಗಿದೆ. ಆದರೆ ಸಂಸರ್ಗ ನಡೆದಿಲ್ಲದವಳ ವಿಷಯದಲ್ಲಿ ಉದ್ದೇಶವು 
ಒಂದರದ್ದೇ ಆಗಿದ್ದರೆ ಒಂದೇ ತಲಾಕ್‌ ಆಗುತ್ತದೆ. ತರುವಾಯ ಅವರು ಹೇಳುತ್ತಾರೆ- ಪತ್ನಿಯನ್ನು ಹರಾಮ್‌ ಗೊಳಿಸುವುದು ಒಂದು ತಲಾಕ್‌ 
ಎಂಬುದೇ ಸರಿ. ಏಕೆಂದರೆ ಒಬ್ಬನು ಹರಾಮ್‌ ಎಂದು ಹೇಳುವ ಬದಲು ತಲಾಕ್‌ ಎಂಬ ಪದ ಬಳಸಿದರೆ ಮತ್ತು ಸಂಖ್ಯೆಯನ್ನು 
ನಿರ್ಣಯಿಸದಿದ್ದರೆ ಒಂದು ತಲಾಕ್‌ ಆಗುತ್ತದೆ. 

ಈ ವಿಷಯದಲ್ಲಿ ಇಮಾಮ್‌ ಅಹ್ಮದ್‌ ಬಿನ್‌ ಹಂಬಲ್‌ರ ಮೂರು ಹೇಳಿಕೆಗಳಿವೆ- 1) ಉದ್ದೇಶ ಪೂರ್ವಕವಾದರೂ ಇಲ್ಲದಿದ್ದರೂ 
ಪತ್ನಿಯನ್ನು ಹರಾಮ್‌ಗೊಳಿಸುವುದು ಅಥವಾ ಹಲಾಲನ್ನು ತನ್ನ ಮೇಲೆ ಹರಾಮ್‌ ಗೊಳಿಸುವುದು ಮುಹಾರ್‌ ಆಗಿದೆ. 2) ಇದು ತಲಾಕ್‌ನ 
ಸ್ಪಷ್ಟ ಸೂಚನೆಯಾಗಿದೆ. ಉದ್ದೇಶ ಒಂದರದೇ ಆಗಿದ್ದರೂ ಇದರಿಂದ ಮೂರು ತಲಾಕ್‌ ಸಂಭವಿಸುತ್ತದೆ. 3) ತಲಾಕ್‌ ಅಥವಾ ಮುಹಾರ್‌ನ 
ಉದ್ದೇಶವಿಲ್ಲದಿದ್ದರೆ ಇದು ಶಪಥವಾಗಿದೆ. ಈ ಪೈಕಿ ಯಾವುದನ್ನು ಉದ್ದೇಶಿಸಲಾಗಿತ್ತೋ ಅದು ಸಂಭವಿಸುತ್ತದೆ. ಹಂಬಲೀ ಮದ್‌ಹಬ್‌ನಲ್ಲಿ 
ಪ್ರಥಮ ಹೇಳಿಕೆಯೇ ಪ್ರಸಿದ್ಧವಾಗಿದೆ. (ಅಲ್‌ ಇನ್ಸಾಫ್‌) 

5. ಅಂದರೆ ಅಲ್ಲಾಹನು ನಿಮ್ಮ ಒಡೆಯ ಮತ್ತು ನಿಮ್ಮೆಲ್ಲ ಕಾರ್ಯಗಳ ಮೇಲ್ವಿಚಾರಕನಾಗಿದ್ದಾನೆ, ನಿಮ್ಮ ಒಳಿತು 
ಯಾವುದರಲ್ಲಿದೆಯೆಂಬುದನ್ನು ಚೆನ್ನಾಗಿ ಅರಿತಿದ್ದಾನೆ. ಅವನ ಆಜ್ಞೆ: ಆದೇಶ ಸಂಪೂರ್ಣ ಯುಕ್ತಿಪೂರ್ಣವಾಗಿರುತ್ತವೆ. ಪ್ರಥಮ 
ವಿಷಯವನ್ನು ಪ್ರಸ್ತಾಪಿಸಿರುವುದು- ನೀವು ಸರ್ವತ್ರ ಸ್ವತಂತ್ರರಲ್ಲ ಅಲ್ಲಾಹನ ದಾಸರಾಗಿದ್ದೀರಿ, ಅವನು ನಿಮ್ಮ ಒಡೆಯ. ಆದ್ದರಿಂದ ಅವನು 
ನಿಶ್ಚಯಿಸಿದ ಕ್ರಮಗಳಲ್ಲಿ ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗೂ ಇಲ್ಲ, ನೀವು ನಿಮ್ಮ ವ್ಯವಹಾರಗಳನ್ನು ಅವನಿಗೆ ಅರ್ಪಿಸಿ ಅವನನ್ನು 
ಅನುಸರಿಸುವುದೇ ನಿಮಗಿರುವ ಮಾರ್ಗವಾಗಿದೆ ಎಂದು ತಿಳಿಸುವುದಕ್ಕಾಗಿದೆ. ಎರಡನೆಯ ವಿಷಯವನ್ನು ಪ್ರಸ್ತಾಪಿಸುವ ಮೂಲಕ, 
ಅಲ್ಲಾಹನು ನಿಶ್ಚಯಿಸಿದ ರೀತಿ ಮತ್ತು ಕಾನೂನುಗಳೆಲ್ಲವೂ ಪೂರ್ಣಜ್ಞಾನ ಮತ್ತು ಯುಕ್ತಿಯಿಂದ ಕೂಡಿವೆಯೆಂಬುದನ್ನು ಮನವರಿಕೆ 
ಮಾಡಲಿಕ್ಕಾಗಿದೆ. ಅವನು ಯಾವ ವಸ್ತುವನ್ನು ಹಲಾಲ್‌ ಮಾಡಿದ್ದಾನೋ ಅದು ಯುಕ್ತಿಯಿಂದ ಕೂಡಿದೆ. ಅದೇ ರೀತಿ ಹರಾಮ್‌ ಮಾಡಿದ 
ವಸ್ತುಗಳು ಹರಾಮ್‌ ಆಗಿರುವುದೂ ಯುಕ್ತಿಯಿಂದ ಕೂಡಿದೆ. ಅವನು ಹಲಾಲ್‌ ಮಾಡಿರುವುದೂ, ಬಯಸಿದ್ದನ್ನು ಹರಾಮ್‌ ಮಾಡಿರುವುದೂ 


ಕಾಂಡ - 28 


22 ತಪ್ಪೀಮುಲ್‌ ಕುರ್‌ಆನ್‌ 


ಹ GE ಲ SIE 4 UE Gl 


1೨% 
ತರುವಾಯ ಪ್ರವಾದಿಯವರು ಅವರಿಗೆ ಆ (ರಹಸ್ಯವನ್ನು ಬಯಲುಗೊಳಿಸಿದ) ಸುದ್ದಿಯನ್ನು ತಿಳಿಸಿದಾಗ ಅವರು, 
"ನಿಮಗೆ ಈ ಸುದ್ದಿ ಕೊಟ್ಟವರಾರು?' ಎಂದು ಕೇಳಿದರು. ಪ್ರವಾದಿಯವರು, "ನನಗೆ ಸರ್ವಜ್ಞನೂ ವಿವರಪೂರ್ಣನೂ 
ಆಗಿರುವವನು ಸುದ್ದಿ ತಿಳಿಸಿದನು' ಎಂದರು." 
(4-5) ನೀವಿಬ್ಬರೂ ಅಲ್ಲಾಹನೊಡನೆ ಪಶ್ಚಾತ್ತಾಪ ಪಡುತ್ತೀರಾದರೆ (ಇದು ನಿಮ್ಮ ಪಾಲಿಗೆ ಉತ್ತಮವಾಗಿದೆ). 
ಏಕೆಂದರೆ, ನಿಮ್ಮ ಹೃದಯಗಳು ನೇರ ಮಾರ್ಗದಿಂದ ಸರಿದು ಹೋಗಿವೆ” ಮತ್ತು ನೀವು ಪ್ರವಾದಿಯ ವಿರುದ್ಧ 


ತನ್ನಿಚ್ಚೆಯಿಂದಲೇ ಎಂಬುದು ಆಕಸ್ಮಿಕವಲ್ಲ. ಆದ್ದರಿಂದ ಅಲ್ಲಾಹನ ಮೇಲೆ ವಿಶ್ವಾಸವಿರಿಸುವವರು, ಅಲ್ಲಾಹನು ಮಾತ್ರ ಯುಕ್ತಿಜ್ಞ ಮತ್ತು 
ಸರ್ವಜ್ಞ ನಾವಲ್ಲವೆಂಬುದನ್ನು ತಿಳಿದಿರಬೇಕು. ಅವನು ನೀಡಿರುವ ಅಜ್ಞೆ-ಆದೇಶಗಳನ್ನು ಪಾಲಿಸುವುದರಲ್ಲೇ ನಮ್ಮ ಒಳಿತಿದೆ. 

6. ಪ್ರವಾದಿ(ಸ) ಒಂದು ರಹಸ್ಯವನ್ನು ತಮ್ಮೋರ್ವ ಪತ್ನಿಗೆ ಹೇಳಿದ್ದು, ಅದನ್ನು ಅವರು ತಮ್ಮ ಸವತಿಯೋರ್ವರಿಗೆ ಅದನ್ನು ತಿಳಿಸಿ 
ದರೆಂದು ಕೆಲವು ವರದಿಗಳಲ್ಲಿ ಬಂದಿದೆ. ಆದರೆ ನಮ್ಮ ದೃಷ್ಟಿಯಲ್ಲಿ ಅದನ್ನು ಕೆದಕುವುದೇ ಸರಿಯಲ್ಲ. ಏಕೆಂದರೆ ರಹಸ್ಯ ಬಯಲು 
ಗೊಳಿಸಿದ್ದಕ್ಕಾಗಿಯೇ ಅಲ್ಲಾಹನು ಓರ್ವ ಪತ್ನಿಯನ್ನು ಆಕ್ಲೇಪಿಸಿರುವಾಗ, ಅದನ್ನು ಕೆದಕಿ ಬಹಿರಂಗ ಪಡಿಸುವ ಚಿಂತೆ ನಮಗೇಕೆ? ಎರಡನೆ 
ಯದಾಗಿ, ಯಾವ ಉದ್ದೇಶಕ್ಕಾಗಿ ಈ ಸೂಕ್ತ ಅವತೀರ್ಣಗೊಂಡಿದೆಯೋ ಅದರಂತೆ, ಆ ರಹಸ್ಯ ಏನಾಗಿತ್ತು ಎಂಬ ಪ್ರಶ್ನೆಗೇ ಮಹತ್ವವಿಲ್ಲ. 
ಉದ್ದೇಶದೊಂದಿಗೆ ಸಂಬಂಧವಿರುತ್ತಿದ್ದರೆ ಅಲ್ಲಾಹನೇ ಅದನ್ನು ವಿವರಿಸುತ್ತಿದ್ದನು. ಪಾವನರಾದ ಪ್ರವಾದಿ ಪತ್ನಿಯರ ಪೈಕಿ ಒಬ್ಬರನ್ನು ಅವರ 
ತಪ್ಪಿಗಾಗಿ ಆಕ್ಷೇಪಿಸುವುದನ್ನು ಕುರ್‌ಆನಿನಲ್ಲಿ ವಿವರಿಸಿರುವುದರ ಉದ್ದೇಶದಾಗಿತ್ತು. ಅವರ ಅತ್ಯುನ್ನತ ಸ್ಥಾನಮಾನದ ಪತಿಯು ಪತ್ನಿಗೆ ಹೇಳಿದ 
ಒಂದು ರಹಸ್ಯವನ್ನು ಅವರು ಬಹಿರಂಗ ಪಡಿಸಿದರೆಂಬುದೇ ಆಗಿತ್ತು. ಇದು ಒಂದು ಸಾಮಾನ್ಯ ದಂಪತಿಯರ ನಡುವೆ ನಡೆಯುವ ಖಾಸಗಿ 
ವಿಷಯವಾಗಿರುತ್ತಿದ್ದರೆ, ಅಲ್ಲಾಹನು ಅದನ್ನು ನೇರವಾಗಿ ದಿವ್ಯವಾಣಿಯ ಮೂಲಕ ಪ್ರವಾದಿಯವರಿಗೆ ತಿಳಿಸುವ, ಮಾತ್ರವಲ್ಲ ಇಡೀ 
ಲೋಕವು ಎಂದೆಂದಿಗೂ ಓದಬೇಕಾಗಿದ್ದತನ್ನ ಗ್ರಂಥದಲ್ಲಿನಮೂದಿಸುವ ಅಗತ್ಯವೇ ಇರಲಿಲ್ಲ. ಆದರೆ ಇದಕ್ಕೆ ಇಷ್ಟು ಮಹತ್ವನೀಡಿರುವುದು 
ಆ ಪತ್ನಿಯು ಓರ್ವ ಸಾಮಾನ್ಯ ವ್ಯಕ್ತಿಯ ಪತ್ನಿಯಾಗಿರಲಿಲ್ಲವೆಂಬುದೇ ಕಾರಣವಾಗಿತ್ತು. ಅವರು ಅಲ್ಲಾಹನು ಒಂದು ಉನ್ನತ ಹೊಣೆಗಾರಿಕೆಯ 
ಸ್ಥಾನದಲ್ಲಿನೇಮಿಸಿದ ಓರ್ವರ ಪತ್ನಿಯಾಗಿದ್ದರು. ಅವರಿಗಾದರೋ ಸತ್ಯನಿಷೇಧಿಗಳು, ಮುಶ್ರಿಕರು ಮತ್ತು ಮುನಾಫಿಕ್‌ರೊಂದಿಗೆ ನಿರಂತರ 
ಹೋರಾಡಬೇಕಿತ್ತು. ಅವರ ನೇತೃತ್ವದಲ್ಲಿ ಸತ್ಯನಿಷೇಧಿ ವ್ಯವಸ್ಥೆಯನ್ನು ಅಳಿಸಿ ಇಸ್ಲಾಮೀ ವ್ಯವಸ್ಥೆಯನ್ನು ಜಾರಿಗೊಳಿಸಲು ನಿರಂತರ ಶ್ರಮ 
ನಡೆಯುತ್ತಿತ್ತು. ಅಂತಹ ವ್ಯಕ್ತಿಯ ಮನೆಯಲ್ಲಿ ಅನೇಕ ರಹಸ್ಯದ ವಿಚಾರಗಳು ಇರುವ ಸಾಧ್ಯತೆಯಿತ್ತು. ಅದು ಮೊದಲೇ ಬಹಿರಂಗ 
ಗೊಳ್ಳುತ್ತಿದ್ದರೆ ಅವರು ನಿರ್ವಹಿಸುತ್ತಿದ್ದ ಮಹಾನ್‌ ಕಾರ್ಯಕ್ಕೆ ದೊಡ್ಡ ಆಫಾತವುಂಟಾಗುತ್ತಿತ್ತು. ಆದ್ದರಿಂದ ಆಮನೆಯ ಸ್ತ್ರೀಯೋರ್ವಳಿಂದ 
ಮೊದಲ ಬಾರಿ ಈ ಪ್ರಮಾದವುಂಟಾದಾಗ- ಅಂದರೆ ರಹಸ್ಯವಾಗಿ ಹೇಳಿದ ಮಾತೊಂದನ್ನು ಬಹಿರಂಗ ಪಡಿಸಿದಾಗ- ಕೂಡಲೇ ಅದನ್ನು 
ಆಕ್ಷೇಪಿಸಲಾಯಿತು. (ಆ ಮಹಿಳೆಯೂ ಹೊರಗಿನವರಾಗಿರಲಿಲ್ಲ ಅದೇ ಮನೆಯ ಓರ್ವರಾಗಿದ್ದರು.) ಅದು ಕೂಡಾ ಗುಟ್ಟಾಗಿ ಅಲ್ಲ 
ಬಹಿರಂಗವಾಗಿಯೇ ಕುರ್‌ಆನಿನಲ್ಲಿ ಹೇಳಲಾಯಿತು. ಇದು ಕೇವಲ ಪ್ರವಾದಿ ಪತ್ನಿಯರಿಗಾಗಿರದೆ, ಮುಸ್ಲಿಮ್‌ ಸಮುದಾಯದ ಎಲ್ಲ 
ಹೊಣೆಗಾರರ ಪತ್ನಿಯರಿಗೂ ರಹಸ್ಯವನ್ನು ಕಾಪಾಡುವ ತರಬೇತಿ ನೀಡುವ ಸಲುವಾಗಿತ್ತು. ಬಹಿರಂಗ ಪಡಿಸಲಾದ ವಿಷಯ ಮಹತ್ವದ್ದೋ 
ಅಲ್ಲವೋ, ಅದನ್ನು ಬಹಿರಂಗ ಪಡಿಸುವುದರಿಂದ ಅಪಾಯವಿತ್ತೋ ಇಲ್ಲವೋ ಎಂಬುದನ್ನು ಸೂಕ್ತದಲ್ಲಿ ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ. 
ರಹಸ್ಯವನ್ನು ಬಯಲುಮಾಡಿದ್ದೇ ಆಕ್ಟೇಪಿಸಲು ಕಾರಣವಾಗಿತ್ತು. ಏಕೆಂದರೆ ಒಬ್ಬಹೊಣೆಗಾರನ ಮನೆಯಲ್ಲಿ ರಹಸ್ಯವನ್ನು ಕಾಪಾಡಲಾಗದಂತಹ 
ದೌರ್ಬಲ್ಯವಿದ್ದರೆ, ಇಂದು ಒಂದು ಮಹತ್ವವಿಲ್ಲದ ಸಣ್ಣವಿಷಯ ಬಹಿರಂಗವಾದರೆ, ನಾಳೆ ಯಾವುದಾದರೂ ಪ್ರಧಾನ ರಹಸ್ಯ ಬಯಲಾಗಲೂ 
ಬಹುದು. ಸಮಾಜದ ಓರ್ವ ವ್ಯಕ್ತಿಯ ಹೊಣೆಗಾರಿಕೆ ಎಷ್ಟು ಹೆಚ್ಚಾಗಿರುವುದೋ ಅಷ್ಟೇ ಹೆಚ್ಚು ಅವನ ಪ್ರಮುಖ ಹಾಗೂ ಸಂಕೀರ್ಣ 
ವಿಷಯಗಳು ಅವನ ಮನೆಮಂದಿಗೆ ತಿಳಿದಿರುವುದು. ಅವರ ಮೂಲಕ ಒಂದು ರಹಸ್ಯ ಇತರರಿಗೆ ತಲಪುವುದಾದರೆ ಯಾವುದೇ ಸಮಯದಲ್ಲಿ 
ಈ ದೌರ್ಬಲ್ಯವು ಒಂದು ದೊಡ್ಡ ಅಪಾಯಕ್ಕೆ ಕಾರಣವಾಗಬಹುದು. 

7. ಗೆ ೭೩ 18 ಮೂಲ ಪದಗಳಾಗಿವೆ. ೩೨ ಪದವನ್ನು ಅರಬಿಯಲ್ಲಿತಿರುಗುವುದು, ವಕ್ರವಾಗುವುದು ಎಂಬರ್ಥಗಳಲ್ಲಿ 


ಕಾಂಡ - 28 


66. ಅತ್ತಹ್‌ರೀಮ್‌ 23 


2 PNET CPS ATE AG 
ಭ್ಯ ಬ) 1೬೩/1೪! 53 ಯೂ 
ಗುಂಪುಗಾರಿಕೆ ನಡೆಸಿದರೆ," ಅಲ್ಲಾಹನು ಅವರ ಸಂರಕ್ಷಕನಾಗಿದ್ದಾನೆ ಮತ್ತು ಅವನ ನಂತರ ಜಿಬ್ರೀಲರು, ಎಲ್ಲ ಸಜ್ಜನ 
ಸತ್ಯವಿಶ್ವಾಸಿಗಳು ಮತ್ತು ಎಲ್ಲದೇವಚರರು ಅವರ ಸಂಗಾತಿಗಳೂ ಸಹಾಯಕರೂ ಆಗಿರುವರೆಂಬುದು ನಿಮಗೆ ತಿಳಿದಿರಲಿ. 


ಬಳಸಲಾಗುತ್ತದೆ. ಶಾಹ್‌ ರಫೀವುದ್ದೀನ್‌ರವರು ಅದನ್ನು ಹೀಗೆ ಅನುವಾದಿಸಿದ್ದಾರೆ- ನಿಮ್ಮ ಮನಸ್ಸುಗಳು ವಕ್ರವಾದವು; ಅಬ್ದುಲ್ಲಾ ಬಿನ್‌ 
ಅಬ್ಬಾಸ್‌, ಸುಫ್ಯಾನ್‌ ಸೌರಿ ಮತ್ತು ದಹ್ಹಾಕ್‌ರವರು- ನಿಮ್ಮ ಮನಸ್ಸುಗಳು ಸನ್ನಾರ್ಗದಿಂದ ಸರಿದವು ಎಂದು ಅನುವಾದಿಸಿದ್ದಾರೆ. ಇಮಾಮ್‌ 
ರಾಯೀ ಹೀಗೆ ವ್ಯಾಖ್ಯಾನಿಸಿದ್ದಾರೆ- ಸತ್ಯದಿಂದ ಸರಿದುವು. ಸತ್ಯವೆಂದರೆ ಪ್ರವಾದಿಯವರ(ಸ) ಸತ್ಯವಾಗಿದೆ. ಅಲ್ಲಾಮಾ ಆಲೂಸಿಯವರ 
ವಿವರಣೆ ಹೀಗಿದೆ- ಪ್ರವಾದಿ(ಸ) ಇಷ್ಟಪಡುವುದನ್ನು ನೀವು ಇಷ್ಟಪಡುವುದು, ಅವರು ಇಷ್ಟಪಡದಿರುವುದನ್ನು ನೀವು ಇಷ್ಟಪಡದಿರುವುದು 
ನಿಮ್ಮ ಮೇಲೆ ಕಡ್ಡಾಯವಾಗಿತ್ತು. ಆದರೆ ನಿಮ್ಮ ಮನಸ್ಸು ಅವರಿಗೆ ಅನುಕೂಲವಾಗುವ ಬದಲು ಅವರ ವಿರೋಧದತ್ತ ತಿರುಗಿತು. 

8. 23515885 55 ಮೂಲ ಪದಗಳಾಗಿವೆ. 588೬ ಎಂದರೆ ಒಬ್ಬನ ವಿರುದ್ಧ ಪರಸ್ಪರ ಸಹಕರಿಸುವುದು ಅಥವಾ ಒಬ್ಬನ ವಿರುದ್ಧ 
ಒಂದಾಗುವುದು. "ಶಾಹ್‌ ಅಬ್ದುಲ್‌ ಕಾದಿರ್‌ರ ಅನುವಾದ- "ನೀವಿಬ್ಬರೂ ಅವರ ಮೇಲೆ ಏರಿಹೋದರೆ' ಎಂದು ಮಾಡಿದ್ದಾರೆ. ಅಶ್ರಫ್‌ 
ಅಲಿಯವರು- "ನೀವಿಬ್ಬರೂ ಅವರ ವಿರುದ್ಧ ಕಾರ್ಯಾಚರಿಸಿದರೆ' ಎಂದು ಅನುವಾದಿಸಿದ್ದಾರೆ. ಶಬ್ಬೀರ್‌ ಅಹ್ಟದ್‌ ಉಸ್ಥಾನಿಯವರು ಇದನ್ನು 
ವಿವರಿಸುತ್ತಾ ಹೀಗೆ ಬರೆದಿದ್ದಾರೆ- '"ನೀವಿಬ್ಬರೂ ಇದೇ ರೀತಿಯ ಕಾರ್ಯಾಚರಣೆ ಮತ್ತು ಪ್ರದರ್ಶನ ನಡೆಸಿದರೆ'' ಪ್ರಸ್ತುತ ಸೂಕ್ತವು 
ಸ್ಪಷ್ಟವಾಗಿ ಇಬ್ಬರು ಮಹಿಳೆಯರನ್ನು ಅಭಿಸಂಬೋಧಿಸುತ್ತದೆ. ಹಿನ್ನೆಲೆಯನ್ನು ಗಮನಿಸುವಾಗ, ಅದು ಪ್ರವಾದಿ ಪತ್ನಿಯರೆಂದು ವ್ಯಕ್ತವಾಗುತ್ತದೆ. 
ಏಕೆಂದರೆ ಈ ಅಧ್ಯಾಯದ 1ರಿಂದ 5ರ ವರೆಗಿನ ಸೂಕ್ತಗಳಲ್ಲಿ ಅವರ ಕುರಿತೇ ಚರ್ಚಿಸಲಾಗಿದೆ. ಕುರ್‌ಆನಿನ ಶೈಲಿಯಿಂದಲೇ ಇದು 
ವ್ಯಕ್ತವಾಗುತ್ತದೆ. ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ರ ಒಂದು ದೀರ್ಥ ಹದೀಸ್‌ ಮುಸ್ನಬ್‌ ಅಹ್ನದ್‌, ಬುಖಾರಿ, ಮುಸ್ಲಿಮ್‌, ತಿರ್ಮಿದಿ ಹಾಗೂ 
ನಸಾಈ ಗ್ರಂಥಗಳಲ್ಲಿ ಕೆಲವು ಪದಗಳ ವ್ಯತ್ಯಾಸದೊಂದಿಗೆ ಹೀಗೆ ವರದಿಯಾಗಿದೆ. 

ಇಬ್ನು ಅಬ್ಬಾಸ್‌ ಹೇಳುತ್ತಾರೆ- ನಾವು ಹಲವು ದಿವಸಗಳಿಂದ, ಪ್ರವಾದಿಯವರ ವಿರುದ್ಧ ಜಂಟಿ ಕಾರ್ಯಾಚರಣೆ ನಡೆಸಿದ ಹಾಗೂ 
ಬ್ಗ ೨ ೩5 ಈ ಸೂಕ್ತದಲ್ಲಿ ಪ್ರಸ್ತಾಪಿಸಲಾದ ಆ ಇಬ್ಬರು ಪತ್ನಿಯರು ಯಾರೆಂದು ಉಮರ್‌ರೊಂದಿಗೆ ವಿಚಾರಿಸ ಬಯಸಿದ್ದೆವು. 
ಆದರೆ ಅವರೊಂದಿಗೆ ಕೇಳಲು ಧೈರ್ಯ ಬರುತ್ತಿರಲಿಲ್ಲ. ಒಮ್ಮೆ ಅವರು ಹಜ್ಜ್‌ ಯಾತ್ರೆ ಕೈಗೊಂಡರು. ನಾನೂ ಅವರ ಜೊತೆ ಸೇರಿದೆ. 
ಮರಳುವಾಗ ದಾರಿ ಮಧ್ಯೆ ಅವರಿಗೆ ವುರೂ ಮಾಡಿಸಬೇಕಾಗಿತ್ತು. ಆ ಸಂದರ್ಭದಲ್ಲಿ ನಾನು ಕೇಳಿಯೇ ಬಿಟ್ಟೆ. ಅವರು, ಅದು ಆಯಿಶಾ 
ಮತ್ತು ಹಫ್ಸಾಎಂದುತ್ತರಿಸಿದರು. ತರುವಾಯ ಅವರು ಹೀಗೆ ವಿವರಿಸ ತೊಡಗಿದರು- ನಾವು ಕುರೈಶರು ನಮ್ಮ ಸ್ವೀಯರನ್ನು ಅಣಗಿಸಿಡುವ 
ಅಭ್ಯಾಸ ಹೊಂದಿದ್ದೆವು. ನಾವು ಮದೀನಕ್ಕೆ ಬಂದಾಗ ಇಲ್ಲಿ ಪತ್ನಿಯರೇ ಪ್ರಾಬಲ್ಯ ಪಡೆದಿದ್ದಂತಹ ಪುರುಷರನ್ನು ಕಂಡೆವು. ಇದನ್ನು ನಮ್ಮ 
ಸ್ತ್ರೀಯರೂ ಕಲಿತು ಕೊಂಡರು. ಒಂದು ದಿನ ನಾನು ನನ್ನ ಪತ್ನಿಯನ್ನು ಯಾವುದೋ ಕಾರಣದಿಂದ ಗದರಿಸಿದಾಗ ಆಕೆ ನನಗೆ ತಿರುಗಿ ಉತ್ತರಿಸಿ 
ದಳು. (ಮೂಲ ಪದ ಜೊ! ೨15 ಎಂದಾಗಿತ್ತು.) ಅದು ನನಗೆ ಹಿಡಿಸಲಿಲ್ಲ. ಆಕೆ ಹೇಳಿದರು- ನಾನು ಉತ್ತರಿಸಿದ್ದೆ ನೀವೇಕೆ 
ಕೋಪಗೊಳ್ಳುತ್ತೀರಿ. ಅಲ್ಲಾಹನಾಣೆ! ಪ್ರವಾದಿ ಪಶ್ನಿಯರು ಅವರಿಗೆ ಎದುರೆದುರೇ ಉತ್ತರಿಸುತ್ತಾರೆ. (ಮೂಲಪದ ಸಹ್ಯ; ಎಂದಾಗಿತ್ತು.) 
ಅವರಲ್ಲಿಕೆಲವರಂತೂ ಪ್ರವಾದಿಯವರೊಂದಿಗೆ ದಿನವಿಡೀ ಕೋಪದಲ್ಲಿರುತ್ತಾರೆ. (ಬುಖಾರಿಯ ವರದಿಯಲ್ಲಿ- ಇದರಿಂದಾಗಿ ಪ್ರವಾದಿಯವರು 
ಅವರೊಂದಿಗೆ ಇಡೀದಿನ ಮುನಿಸಿಕೊಂಡಿರುತ್ತಿದ್ದರು ಎಂದಿದೆ). ಇದನ್ನು ಕೇಳಿ ನಾನು ನೇರವಾಗಿ ಹಫ್ಲಾರ ಮನೆಗೆ ಹೋದೆ. (ಅವರು 
ಉಮರ್‌ರ ಪುತ್ರಿಯೂ ಪ್ರವಾದಿಯವರ ಪತ್ನಿಯೂ ಆಗಿದ್ದಾರೆ) "ನೀನು ಪ್ರವಾದಿಯವರಿಗೆ ಎದುರೆದುರೇ ಉತ್ತರ ಕೊಡುತ್ತೀಯಾ?' 
ಎಂದು ಕೇಳಿದೆ. ಆಕೆ ಹೌದೆಂದಳು. ನಾನು ಹೇಳಿದೆ, "'ನಿಮ್ಮ ಪೈಕಿ ಹಾಗೆ ಮಾಡುವ ಸ್ತ್ರೀ ಹಾಳಾಗಿ ಹೋದಳು. ಆಕೆ ನಷ್ಟ ಹೊಂದಿದಳು. 
ತನ್ನ ಪ್ರವಾದಿಯ ಕೋಪದಿಂದಾಗಿ ಅಲ್ಲಾಹನು ಆಕೆಯೊಂದಿಗೆ ಕೋಪಗೊಳ್ಳುವುದನ್ನು ಮತ್ತು ಆಕೆ ನಷ್ಟ ಹೊಂದುವುದನ್ನು ಇಷ್ಟಪಡುವಳೆ? 
ಇನ್ನೆಂದಿಗೂ ಪ್ರವಾದಿಯವರೊಂದಿಗೆ ಜಗಳಾಡಬೇಡ. (ಇಲ್ಲಿಯೂ ಆ ಸ ಎಂಬ ಪದ ಬಳಕೆಯಾಗಿದೆ.) ಅವರೊಂದಿಗೆ ಏನನ್ನೂ 
ಆಪೇಕ್ಟಿಸಬೇಡ. ನಿನಗೇನಾದರೂ ಬೇಕಿದ್ದರೆ ನನ್ನ ಸೊತ್ತಿನಿಂದ ಕೊಡುತ್ತೇನೆ. ನಿನ್ನ ಸವತಿ (ಆಯಿಶಾ) ನಿನಗಿಂತ ಸುಂದರಿಯಾಗಿದ್ದು 
ಪ್ರವಾದಿಯವವರಿಗೆ ಹೆಚ್ಚು ಪ್ರಿಯಳಾಗಿದ್ದಾಳೆಂಬ ಮೋಸದಲ್ಲಿ ಸಿಲುಕ ಬೇಡ.'' 

ಅನಂತರ ನಾನು ನನ್ನ ಸಂಬಂಧಿಕಳಾದ ಉಮ್ಮು ಸಲಮರ ಬಳಿಗೆ ಹೋದೆ. ಅವರೊಂದಿಗೆ ಮಾತಾಡಿದೆ. ಅವರು ಹೇಳಿದರು, 
""ಖತ್ತಾಬರ ಮಗನೆ! ನೀವೊಬ್ಬ ವಿಚಿತ್ರ ಮನುಷ್ಯ. ಎಲ್ಲ ವಿಷಯಗಳಿಗೂ ನೀವು ಕೈ ಹಾಕುತ್ತೀರಿ. ಈಗಂತೂ ಪ್ರವಾದಿ(ಸ) ಮತ್ತವರ 


ಕಾಂಡ - 28 


"24 ತಪ್ಪೀಮುಲ್‌ ಕುರ್‌ಆನ್‌ 


ಪತ್ನಿಯರ ವಿಷಯದಲ್ಲೂ ಹಸ್ತಕ್ಷೇಪಿಸತೊಡಗಿದಿರಿ.'' ಅವರ ಈ ಮಾತು ನನ್ನ ದೈರ್ಯಗೆಡಿಸಿತು. ಅನಂತರ ಏನಾಯಿತೆಂದರೆ ನನ್ನ 
ನೆರೆಯವನಾದ ಓರ್ವ ಅನ್ಸಾರಿ ರಾತ್ರಿ ಹೊತ್ತು ನನ್ನ ಮನೆಗೆ ಬಂದು ನನ್ನನ್ನು ಕೂಗಿ ಕರೆದರು. ನಾವಿಬ್ಬರು ಸಾಮಾನ್ಯವಾಗಿ ಸರದಿಯಂತೆ 
ಪ್ರವಾದಿಯವರ ಸಭೆಗಳಿಗೆ ಹಾಜರಾಗುತ್ತಿದ್ದೆವು. ಅಲ್ಲಿ ನಡೆಯುವ ವಿಷಯವನ್ನು ಒಬ್ಬರು ಇನ್ನೊಬ್ಬರಿಗೆ ತಿಳಿಸುತ್ತಿದ್ದೆವು. ಅದು ಗಸ್ಸಾನ್‌ 
ಯುದ್ಧದ ಭೀತಿಯ ಕಾಲವಾಗಿತ್ತು. ಅವರೊಂದಿಗೆ ಹೊರಟಾಗ ಅವರು ಹೇಳಿದರು, "ಬಹುದೊಡ್ಡ ರಾದ್ದಾಂತವಾಗಿದೆ.' "ಗಸ್ಸಾನಿನವರು 
ದಾಳಿ ಮಾಡಿದರೆ?' ಎಂದು ನಾನು ಕೇಳಿದೆ. ಅವರು ಹೇಳಿದರು, "ಇಲ್ಲ ಅದಕ್ಕಿಂತಲೂ ದೊಡ್ಡ ವಿಷಯ. ಪ್ರವಾದಿಯವರು ತಮ್ಮ 
ಪತ್ನಿಯರಿಗೆ ತಲಾಕ್‌ ಕೊಟ್ಟರಂತೆ.' ನಾನು ಹೇಳಿದೆ, ""ಹಫ್ಸಾ ನಾಶವಾದಳು, ಪರಾಜಯ ಹೊಂದಿದಳು. (ಬುಖಾರಿಯಲ್ಲಿ 
೩55 ] ಒಟ (ಟೆ! ತ) ಎಂಬ ಪದಗಳಿವೆ) ನನಗೆ ಹೀಗಾಗಬಹುದೆಂಬ ಆಶಂಕೆ ಮೊದಲೇ ಇತ್ತು.'' 

ಇದರ ಮುಂದಿನ ವೃತ್ತಾಂತವನ್ನು ನಾವು ಬಿಟ್ಟಿದ್ದೇವೆ. ಅದರಲ್ಲಿ ಮಾರನೆಯ ದಿನ ಬೆಳಿಗ್ಗೆ ಉಮರ್‌(ರ) ಪ್ರವಾದಿಯವರ ಸನ್ನಿಧಿಗೆ 
ತೆರಳಿ ಅವರ ಕೋಪವನ್ನು ತಣಿಸಲು ಪ್ರಯತ್ನಿಸಿದ್ದರೆಂದು ಹೇಳಲಾಗಿದೆ. ಈ ಘಟನೆಯನ್ನು ನಾವು ಮುಸ್ನದ್‌ ಅಹ್ಮದ್‌ ಮತ್ತು ಬುಖಾರಿಯ 
ವರದಿಗಳಿಂದ ಸಂಗ್ರಹಿಸಿದ್ದೇವೆ. ಉಮರ್‌ ಆ _ ಎಂಬ ಪದ ಬಳಸಿದ್ದಾರೆ. ಅದನ್ನು ನಿಘಂಟಿನ ಅರ್ಥದಲ್ಲಿ ತೆಗೆಯಲಾಗದು. 
ಹಿನ್ನೆಲೆಯಿಂದ ತಿಳಿಯುವಂತೆ, ಖೆ! ವಿವಿ) ೫13 ಜೆ ಪ್ರವಾದಿಯವರಿಗೆ ಎದುರಾಡಬೇಡವೆಂದು ಉಮರ್‌ ತಮ್ಮ ಪುತ್ರಿಗೆ ಹೇಳಿದರೆಂದು 
ಸ್ಪಷ್ಟವಾಗಿ ತಿಳಿಯುತ್ತದೆ. ಕೆಲವರು ಈ ಅರ್ಥ ಸರಿಯಲ್ಲವೆನ್ನುತ್ತಾರೆ. ಅಂದರೆ ತಿರುಗಿ ಉತ್ತರಿಸುವುದು ಅಥವಾ ಎದುರೆದುರೇ ಉತ್ತರಿಸುವು 
ದಾಗಿದೆ. ಆದರೆ ಎದುರಾಡುವುದು ಎಂಬ ಅರ್ಥ ಸರಿಯಲ್ಲವೆಂದು ಅವರ ವಾದ. ಆದರೆ ಕಿರಿಯ ಸ್ಥಾನದ ವ್ಯಕ್ತಿಯು ಹಿರಿಯಸ್ಥಾನದ 
ವ್ಯಕ್ತಿಗೆ ತಿರುಗಿ ಉತ್ತರಿಸುವುದು ಅಥವಾ ಎದುರೆದುರೇ ಉತ್ತರಿಸುವುದನ್ನೇ ಎದುರಾಡುವುದೆಂದು ಹೇಳುತ್ತಾರೆಂದು ಈ ಆಕ್ಷೇಪಕರಿಗೆ 
ತಿಳಿದಿಲ್ಲ. ಉದಾ: ಒಬ್ಬ ತಂದೆ ತನ್ನ ಮಗನನ್ನು ಬೈದರೆ ಅಥವಾ ಅವನೊಂದಿಗೆ ಕೋಪಗೊಂಡರೆ, ಮಗನು ತಂದೆಗೆ ಸಭ್ಯತೆಯಿಂದ ಮೌನ 
ಪಾಲಿಸುವ ಅಥವಾ ತಪ್ಪೊಪುವ ಬದಲು ತಿರುಗಿ ಉತ್ತರ ಕೊಟ್ಟರೆ ಅದನ್ನೇ ಎದುರಾಡುವುದೆಂದಲ್ಲದೆ ಇನ್ನೇನೂ ಹೇಳುವಂತಿಲ್ಲ. ಇನ್ನು 
ಈ ಪ್ರಕರಣವು ತಂದೆ ಮತ್ತು ಮಗನದ್ದಾಗಿರದೆ ಅಲ್ಲಾಹನ ಪ್ರವಾದಿ ಮತ್ತು ಸಮುದಾಯದ ಓರ್ವ ವ್ಯಕ್ತಿಯ ಮಧ್ಯೆ ಆದರೆ ಅದು 
ಎದುರಾಡುವುದಲ್ಲವೆಂದು ಓರ್ವ ಅವಿವೇಕಿ ಮಾತ್ರ ಹೇಳಬಲ್ಲನು. 

ಇನ್ನು ಕೆಲವರು ಈ ಅನುವಾದವು ಗೌರವಕ್ಕೆ ವಿರುದ್ಧವೆನ್ನುತ್ತಾರೆ. ವಸ್ತುತಃ ಹಫ್ಲಾರ ಕುರಿತು ಈ ತರದ ಪದಗಳನ್ನು ನಾವು ನಮ್ಮ 
ವತಿಯಿಂದ ಬಳಸುವ ಧೈರ್ಯ ತೋರುತ್ತಿದ್ದರೆ ಅದನ್ನು ಅಗೌರವವೆನ್ನಬಹುದಾಗಿತ್ತು. ನಾವಂತೂ ಉಮರ್‌ರ ಪದಗಳ ಅರ್ಥವನ್ನೇ 
ಕೊಟ್ಟಿದ್ದೇವೆ. ತಮ್ಮ ಪುತ್ರಿಯನ್ನು ಗದರಿಸುತ್ತಾ ಅವರು ಈ ಪದಗಳನ್ನು ಬಳಸಿದ್ದಾರೆ. ಅದು ಅಗೌರವವಾಗುತ್ತದೆಂದಾದರೆ, ಒಂದೋ 
ತಂದೆಯಾದವನು ತನ್ನ ಪುತ್ರಿಯನ್ನು ಗದರಿಸುವಾಗಲೂ ಗೌರವದಿಂದಲೇ ಮಾತಾಡಬೇಕು ಅಥವಾ ಗದರಿಕೆಯನ್ನು ಅನುವಾದಿಸುವಾತನು 
ತನ್ನ ವತಿಯಿಂದ ಅದು ಗೌರವಾರ್ಹ ಮಾತಾಗಬೇಕೆಂದು ಮಾಡಿದ್ದಾನೆಂದು ಇದರ ಅರ್ಥವಾಗುತ್ತದೆ. 

ಇಲ್ಲಿ ಒಂದು ವಿಷಯ ಗಮನಾರ್ಹವಾಗಿದೆ. ವಿಷಯವು ಅಷ್ಟೊಂದು ಸಾಮಾನ್ಯ ಮತ್ತು ಲಘುವಾಗಿರುತ್ತಿದ್ದರೆ, ಪ್ರವಾದಿಯವರ 

ಮಾತಿಗೆ ಪತ್ನಿಯರು ಎದುರುತ್ತರ ನೀಡಿದ ಮಾತ್ರಕ್ಕೆ, ಅಲ್ಲಾಹನು ಅವರಿಗೆ ಕಠಿಣ ಎಚ್ಚರಿಕೆ ನೀಡುವಷ್ಟು ಮಹತ್ವ ನೀಡಿದ್ದೇಕೆ? ಅದನ್ನು 
ಗಂಭೀರವಾಗಿ ತೆಗೆದ ಉಮರ್‌(ರ) ತಮ್ಮ ಪುತ್ರಿಯನ್ನು ಗದರಿಸಿದ್ದು ಮತ್ತು ಇತರ ಪ್ರವಾದಿ ಪತ್ನಿಯರ ಮನೆಗಳಿಗೆ ಬೇರೆ ಬೇರೆಯಾಗಿ 
ಹೋಗಿ ಅವರಿಗೆ ಅಲ್ಲಾಹನ ಕ್ರೋಧದ ಬಗ್ಗೆ ಎಚ್ಚರಿಕೆ ನೀಡಿದ್ದೇಕೆ? ಎಲ್ಲಕ್ಕಿಂತಲೂ ಮಿಗಿಲಾಗಿ, ಪ್ರವಾದಿಯವರು ಪತ್ನಿಯರೊಂದಿಗೆ ಸಣ್ಣ 
ಸಣ್ಣವಿಷಯಗಳಿಗೂ ಕೋಪಗೊಳ್ಳುವಷ್ಟುಮುಂಗೋಪಿಯಾಗಿದ್ದರೆ, ಅಂತಹದೇ ಒಂದು ಮಾತಿನಿಂದ ಬೇಸರಗೊಂಡು ಅವರು ಪತ್ನಿಯರಿಂದ 
ದೂರವಾಗಿ ತಮ್ಹ ಕೋಣೆಯಲ್ಲಿ ಮುದುಡಿ ಕುಳಿತುಕೊಳ್ಳುವಷ್ಟು ಸಂಕುಚಿತ ಮನಸ್ಸು ಬೆಳೆಸಿದರೆಂಬುದು ನಿಮ್ಮ ಅಭಿಪ್ರಾಯವೇ? ಈ 
ಪ್ರಶ್ನೆಗಳ ಕುರಿತು ಆಲೋಚಿಸಿದರೆ, ಈ ಸೂಕ್ತಗಳ ವ್ಯಾಖ್ಯಾನದಲ್ಲಿಎರಡು ಮಾರ್ಗಗಳಲ್ಲಿ ಒಂದನ್ನು ಸ್ವೀಕರಿಸುವುದು ಅನಿವಾರ್ಯವಾಗುತ್ತದೆ. 
ಒಂದೋ, ಅಲ್ಲಾಹನನ್ನು ಮತ್ತವನ ಪ್ರವಾದಿಯನ್ನು ಆಕ್ಷೇಪಿಸುವಾಗ ಅದನ್ನು ಕಡೆಗಣಿಸುವಷ್ಟು ಅವನಲ್ಲಿ ಪ್ರವಾದಿ ಪತ್ನಿಯರ ಕುರಿತು 
ಗೌರವ ಭಾವನೆಯಿರಬೇಕು. ಇಲ್ಲವೆ ಆ ಕಾಲದಲ್ಲಿ ಅವರ ವರ್ತನೆಯು ಪ್ರವಾದಿಯವರು ಕೋಪಗೊಳ್ಳಲು ನಿರ್ಬಂಧಿತರಾಗುವಷ್ಟು 
ಆಕ್ಬೇಪಾರ್ಹವಾಗಿತ್ತು ಮತ್ತು ಅದಕ್ಕಾಗಿ ಪ್ರವಾದಿಯವರಿಗಿಂತ ಆವರ ಪತ್ನಿಯರನ್ನು ಕಟುವಾಗಿ ಎಚ್ಚರಿಸುವಷ್ಟು ಸಮರ್ಥನೀಯವಾಗಿತ್ತೆಂದು 
ನೇರವಾಗಿ ಒಪ್ಪಿಕೊಳ್ಳಬೇಕು. 

9. ಅಂದರೆ ಪ್ರವಾದಿಯವರ ವಿರುದ್ಧ ಗುಂಪುಗಾರಿಕೆ ನಡೆಸಿ ನಿಮಗೆ ನೀವೇ ನಷ್ಟ ಮಾಡಿಕೊಳ್ಳುತ್ತಿರುವಿರಿ. ಏಕೆಂದರೆ ಅಲ್ಲಾಹನು 
ಯಾರ ರಕ್ಷಕನೋ ಜಿಬ್ರೀಲ್‌, ಇತರ ದೇವಚರರು ಮತ್ತು ಸಜ್ಜನ ವಿಶ್ವಾಸಿಗಳು ಯಾರ ಆಪ್ತರಾಗಿದ್ದಾರೋ ಅವರ ವಿರುದ್ಧ ಗುಂಪುಗಾರಿಕೆ 
ನಡೆಸಿ ನೀವೇನೂ ಯಶಸ್ವಿಯಾಗಲಾರಿರಿ. 


ಕಾಂಡ - 28 


66. ಅತ್ತಹ್‌ರೀಮ್‌ 25 


44 24 NDS LL LES PEO AE 64, 
USS ENT SS EET UT) 
STR A ಟಟ ಟ್ಟ ಸೆ 
|»! ರ! ಊಟ ONS gS ದೃಷ್ಟಿಸಿ YS ಯವ 
ಪ್ರವಾದಿಯು ನಿಮಗೆಲ್ಲರಿಗೂ ತಲಾಕ್‌ ನೀಡಿದರೆ ಅಲ್ಲಾಹನು ಅವರಿಗೆ ನಿಮ್ಮ ಬದಲಿಗೆ ನಿಮಗಿಂತ ಉತ್ತಮರೂ” ನೈಜ 
ಮುಸ್ಲಿಮರೂ ಸತ್ಯವಿಶ್ವಾಸವುಳ್ಳವರೂ` ವಿಧೇಯರೂ"” ತೌಬಾಮಾಡುವವರೂ* ಆರಾಧನಾಶೀಲೆಯರೂ'" ಉಪವಾಸ 


ಆಚರಿಸುವವರೂ* ಆದ ಹಿಂದೆ ವಿವಾಹವಾಗಿದ್ದ ಅಥವಾ ಕುಮಾರಿಯರಾಗಿರುವ ಪತ್ನಿಯರನ್ನು ದಯಪಾಲಿಸಬಹುದು. 


10. ತಪ್ಪುಕೇವಲ ಆಯಿಶಾ ಮತ್ತು ಹಪ್ಲಾರದ್ದಾಗಿರಲಿಲ್ಲ ಇತರ ಪತ್ನಿಯರೂ ಅಲ್ಪಸ್ವಲ್ಪ ಭಾಗಿಯಾಗಿದ್ದರು. ಆದ್ದರಿಂದ ಇವ೦ಬ್ಬರನ್ನಲ್ಲದೆ 
ಇತರ ಎಲ್ಲ ಪತ್ನಿಯರನ್ನೂ ಈ ಸೂಕ್ತದಲ್ಲಿ ಎಚ್ಚರಿಸಲಾಗಿದೆಯೆಂದು ಇದರಿಂದ ತಿಳಿದುಬರುತ್ತದೆ. ಈ ತಪ್ಪು ಯಾವ ಸ್ವರೂಪದ್ದೆಂದು 
ಕುರ್‌ಆನಿನಲ್ಲಿ ಸ್ಪಷ್ಟಪಡಿಸಲಾಗಿಲ್ಲ. ಹದೀಸ್‌ಗಳಲ್ಲಿ ಈ ಕುರಿತು ಕೆಲವು ವರದಿಗಳಿವೆ. ಅವುಗಳನ್ನು ನಾವಿಲ್ಲಿ ಕೊಡುತ್ತಿದ್ದೇವೆ. 

ಬುಖಾರಿಯಲ್ಲಿ ಅನಸ್‌ರ ವರದಿ ಹೀಗಿದೆ- ಉಮರ್‌(ರ) ಹೇಳಿದರು: "“ಪ್ರವಾದಿ ಪತ್ನಿಯರು ಪರಸ್ಪರ ಮತ್ತರದಿಂದಾಗಿ ಪ್ರವಾದಿ 
ಯವರಿಗೆ ಕಿರುಕುಳ ಕೊಡುತ್ತಿದ್ದರು. (ಮೂಲಪದ 4 $):2 3 ಕ್ರ ಭಟ್ಟ ಬ್ರಮೆ ಎಂದಾಗಿತ್ತು.) ಅದಕ್ಕಾಗಿ ನಾನು ಅವರೊಂದಿಗೆ, 
ಪ್ರವಾದಿಯವರು ನಿಮಗೆ ತಲಾಕ್‌ ಕೊಟ್ಟರೆ ಅಲ್ಲಾಹನು ಅವರಿಗೆ ಉತ್ತಮ ಪತ್ನಿಯರನ್ನು ನೀಡುವ ಸಮಯ ದೂರವಿಲ್ಲವೆಂದು ಹೇಳಿದೆ.'' 

ಇಬ್ನು ಅಬೀ ಹಾತಿಮ್‌ರು ಅನಸ್‌ರನ್ನುದ್ದರಿಸಿ ಉಮರ್‌ರ ಮಾತನ್ನು ಉಲ್ಲೇಖಿಸಿದ್ದಾರೆ, ""ಪ್ರವಾದಿ(ಸ) ಮತ್ತವರ ಪತ್ನಿಯರ ಮಧ್ಯೆ 
ಏನೋ ವಿರಸವುಂಟಾಗಿದೆಯೆಂದು ನನಗೆ ತಿಳಿದುಬಂತು. ನಾನು ಪ್ರವಾದಿ ಪತ್ನಿಯರ ಪೈಕಿ ಪ್ರತಿಯೊಬ್ಬರ ಬಳಿಗೆ ಹೋಗಿ, ನೀನು 
ಪ್ರವಾದಿಯವರಿಗೆ ಕಿರುಕುಳ ನೀಡುವುದನ್ನು ನಿಲ್ಲಿಸಬೇಕು. ಅನ್ಯಥಾ ಅಲ್ಲಾಹನು ನಿಮ್ಮ ಬದಲಿಗೆ ಅವರಿಗೆ ನಿಮಗಿಂತ ಉತ್ತಮ ಪತ್ನಿಯರನ್ನು 
ನೀಡುವನು. ಹೀಗೆ ನಾನು ಕೊನೆಯವರ ಬಳಿಗೆ ತಲಪಿದಾಗ (ಬುಖಾರಿಯ ಒಂದು ವರದಿಯ ಪ್ರಕಾರ ಅದು ಉಮ್ಮು ಸಲಮ ಆಗಿದ್ದರು) 
ಅವರು ಹೇಳಿದರು, "ಮಹಿಳೆಯರಿಗೆ ಉಪದೇಶಿಸಲು ಪ್ರವಾದಿಯವರಿಲ್ಲವೇ? ನೀವೇಕೆ ಉಪದೇಶಿಸ ಹೊರಟಿದ್ದೀರಿ.' ಅದರಿಂದ ನಾನು 
ಮೌನ ವಹಿಸಿದೆ. ಅದರ ನಂತರ ಈ ಸೂಕ್ತ ಅವತೀರ್ಣಗೊಂಡಿತು.'' 

ಸಹೀಹ್‌ ಮುಸ್ಲಿಮ್‌ನಲ್ಲಿ ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ರ ವರದಿ ಹೀಗಿದೆ- ಅವರೊಂದಿಗೆ ಉಮರ್‌ ಹೇಳಿದರು- ಪ್ರವಾದಿಯವರು 
ತಮ್ಮ ಪತ್ನಿಯರಿಂದ ದೂರವಾದಾಗ ನಾನು ಮಸ್ಸಿದುನ್ನಬವಿಗೆ ಹೋದೆ, ಅಲ್ಲಿ ಜನರು ಚಿಂತಾಕ್ರಾಂತರಾಗಿ ಕುಳಿತಿದ್ದರು. ಸಣ್ಣ ಸಣ್ಣ ಕಲ್ಲು 
ಗಳನ್ನು ಹೆಕ್ಕಿ ಹಾಕುತ್ತಿದ್ದರು. ಪ್ರವಾದಿಯವರು ತಮ್ಮ ಪತ್ನಿಯರಿಗೆ ತಲಾಕ್‌ ಕೊಟ್ಟಿದ್ದಾರೆಂದು ಅವರು ಪರಸ್ಪರ ಮಾತಾಡುತ್ತಿದ್ದರು. ಆ ಬಳಿಕ 
ಉಮರ್‌ರು ಆಯಿಶಾ ಮತ್ತು ಹಫ್ಲಾರ ಬಳಿಗೆ ಹೋಗಿ ಅವರಿಗೆ ಉಪದೇಶಿಸಿದರೆಂದಿದೆ. ಅನಂತರ ಅವರು ಹೇಳಿದರು- ನಾನು 
ಪ್ರವಾದಿಯವರ ಬಳಿಗೆ ಹೋಗಿ, ತಾವೇಕೆ ಪತ್ನಿಯರ ಕುರಿತು ಚಿಂತೆಗೀಡಾಗಿದ್ದೀರಿ. ತಾವು ಅವರಿಗೆ ತಲಾಕ್‌ ಕೊಟ್ಟರೆ ಅಲ್ಲಾಹನು ತಮ್ಮ 
ಜೊತೆಗಿದ್ದಾನೆ, ಎಲ್ಲದೇವಚರರೂ ಜಿಬ್ರೀಲ್‌ ಮತ್ತು ಮೀಕಾಈಲರೂ ತಮ್ಮ ಜೊತೆಗಿದ್ದಾರೆ, ನಾನು, ಅಬೂಬಕರ್‌ ಮತ್ತು ಎಲ್ಲವಿಶ್ಚಾಸಿಗಳು 
ತಮ್ಮ ಜೊತೆಗಿದ್ದೇವೆ- ನಾನು ಅಲ್ಲಾಹನನ್ನು ಸ್ತುತಿಸುತ್ತೇನೆ- ನಾನು ಏನಾದರೂ ಹೇಳಿದಾಗ ಅಲ್ಲಾಹನು ಅದನ್ನು ಸಮರ್ಥಿಸುವನೆಂಬ 
ನಿರೀಕ್ಷೆಯಲ್ಲಿರುತ್ತಿದ್ದೆ, ಹಾಗೆಯೇ ಅನಂತರ ತ್ರೀಮ್‌ ಅಧ್ಯಾಯದ ಈ ಸೂಕ್ತಗಳು ಅವತೀರ್ಣಗೊಂಡವು. ತರುವಾಯ ನಾನು ಪ್ರವಾದಿ 
ಯವರೊಂದಿಗೆ, ತಾವು ತಮ್ಮ ಪತ್ನಿಯರಿಗೆ ತಲಾಕ್‌ ಕೊಟ್ಟಿರುವಿರಾ ಎಂದು ಕೇಳಿದೆ. ಪ್ರವಾದಿ(ಸ) ಇಲ್ಲವೆಂದರು. ಆಗ ನಾನು ಮಸ್ಸಿದುನ್ನಬವಿಯ 
ದ್ವಾರದ ಬಳಿ ನಿಂತು. ಪ್ರವಾದಿಯವರು ತಮ್ಮ ಪತ್ನಿಯರಿಗೆ ತಲಾಕ್‌ ಕೊಡಲಿಲ್ಲವೆಂದು ಜೋರಾಗಿ ಸಾರಿ ಹೇಳಿದೆ. 

ಬುಖಾರಿಯಲ್ಲಿ ಅನಸ್‌ ಮತ್ತು ಮುಸ್ನದ್‌ ಅಹ್ಮದ್‌ನಲ್ಲಿ ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌, ಆಯಿಶಾ ಮತ್ತು ಅಬೂಹುರೈರಾರ ವರದಿಗಳ 
ಪ್ರಕಾರ, ಪ್ರವಾದಿಯವರು ಒಂದು ತಿಂಗಳ ವರೆಗೆ ತಮ್ಮ ಪತ್ನಿಯರಿಂದ ದೂರವಿರುವ ಶಪಥಗೈದಿದ್ದರು ಮತ್ತು ತಮ್ಮ ಮೇಲಂತಸ್ತಿನಲ್ಲಿ 
ಕುಳಿತಿದ್ದರು. 29 ದಿವಸ ಕಳೆದಾಗ ಜಿಬ್ರೀಲ್‌ ಬಂದು ತಮ್ಮ ಶಪಥ ಈಡೇರಿತು, ತಿಂಗಳು ಪೂರ್ಣಗೊಂಡಿತೆಂದು ಹೇಳಿದರು. 

ಹಾಫಿರುಖ್‌ ಬದ್ರುದ್ದೀನ್‌ ಐನಿಯವರು ಉಮ್ಮತುಲ್‌ ಕಾರಿಯಲ್ಲಿಆಯಿಶಾರನ್ನುದ್ದರಿಸಿ ಹೀಗೆ ಉಲ್ಲೇಖಿಸಿದ್ದಾರೆ. ಪ್ರವಾದಿ ಪತ್ನಿಯರಲ್ಲಿ 
ಎರಡು ಪಕ್ಬಗಳುಂಟಾಗಿದ್ದುವು. ಒಂದರಲ್ಲಿ ಸ್ವತಃ ಆಯಿಶಾ, ಹಫ್ತಾ ಸೌದಾ ಮತ್ತು ಸಫಿಯ್ಯ ಇದ್ದರೆ, ಇನ್ನೊಂದರಲ್ಲಿ ರುನಬ್‌, ಉಮ್ಮ 
ಸಲಮ ಮತ್ತಿತರ ಪತ್ನಿಯರಿದ್ದರು. 

ಈ ಎಲ್ಲ ವರದಿಗಳಿಂದ, ಆ ಕಾಲದಲ್ಲಿ ಪ್ರವಾದಿಯವರ ಗೃಹ ಜೀವನದಲ್ಲಿ ಎಂತಹ ಪರಿಸ್ಥಿತಿಯುಂಟಾಗಿತ್ತು. ಅದರಿಂದಾಗಿ 


ಕಾಂಡ - 28 


26 ತಪ್ಲೀಮುಲ್‌ ಕುರ್‌ಆನ್‌ 


ಅಲ್ಲಾಹನೇ ಹಸ್ತಕ್ಷೇಪ ನಡೆಸಿ ಆ ಮಹಿಳೆಯರ ವರ್ತನೆಯನ್ನು ತಿದ್ದಬೇಕಾಗಿ ಬಂತೆಂಬುದನ್ನು ಅಂದಾಜಿಸಬಹುದು. ಇವರು ಸಮಾಜದ 
ಅತ್ಯುತ್ತಮ ಮಹಿಳೆಯರಾಗಿದ್ದರೂ ಮಾನವರೇ ಆಗಿದ್ದರಷ್ಟೆ. ಮಾನವ ಸಹಜ ಬೇಡಿಕೆಗಳಿಂದ ಅವರು ಮುಕ್ತರಾಗಿರಲಿಲ್ಲ. ಕೆಲವೊಮ್ಮೆ 
ನಿರಂತರ ಹಸಿವಿನಿಂದ ದಿನ ದೂಡುವುದು ದುಸ್ತರವಾಗುತ್ತಿತ್ತು. ಅದರಿಂದ ತಾಳ್ವೆಗೆಟ್ಟು ಅವರು ಪ್ರವಾದಿಯವರಿಂದ ದಿನ ಖರ್ಚು ಕೇಳ 
ತೊಡಗಿದ್ದರು. ಆಗ ಅಲ್ಲಾಹನು ಹೀಗೆ ಹೇಳಿದನು: ಪೈಗಂಬರರೇ, ನಿಮ್ಮ ಪತ್ನಿಯರೊಡನೆ ಹೇಳಿರಿ, "“ನೀವು ಈ ಲೋಕ ಮತ್ತು ಇದರ 
ವೈಭವಗಳನ್ನು ಇಚ್ಛಿಸುತ್ತೀರಾದರೆ ಬನ್ನಿರಿ, ನಾನು ನಿಮಗೇನಾದರೂ ಕೊಡಿಸಿ ನಿಮ್ಮನ್ನು ಉತ್ತಮ ರೀತಿಯಲ್ಲಿ ಬೀಳ್ಕೊಡುತ್ತೇನೆ ಮತ್ತು ನೀವು 
ಅಲ್ಲಾಹ್‌, ಅವನ ಸಂದೇಶವಾಹಕರು ಮತ್ತು ಪರಲೋಕದ ಬೀಡನ್ನು ಇಚ್ಛಿಸುತ್ತೀರಾದರೆ, ನಿಮ್ಮಲ್ಲಿ ಸಜ್ಜನರಾಗಿರುವವರಿಗೆ ಅಲ್ಲಾಹ್‌ ದೊಡ್ಡ 
ಸತ್ಸಲವನ್ನು ಸಿದ್ಧಗೊಳಿಸಿಟ್ಟಿರುತ್ತಾನೆಂಬುದನ್ನು ತಿಳಿದುಕೊಳ್ಳಿರಿ.'' (ಪವಿತ್ರ ಕುರ್‌ಆನ್‌, 33: 28-29) 

(ವಿವರಣೆಗೆ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌, ಸಂಪುಟ-4, ಅಲ್‌ ಅಹ್‌ರಾಬ್‌: ಟಿ41 ಮತ್ತು ಅದೇ ಅಧ್ಯಾಯದ ಮುನ್ನುಡಿ) 

ಮತ್ತೆ ಕೆಲವೊಮ್ಮೆ ಅವರ ಸ್ತ್ರೀ ಸಹಜ ಸ್ಹಭಾವದಿಂದಾಗಿಯೂ ಕೆಲವು ದೌರ್ಬಲ್ಯಗಳು ಅವರಿಂದ ಸಂಭವಿಸಿ ಹೋಗುತ್ತಿದ್ದವು. ಮನುಷ್ಯ 
ಸಮಾಜದಲ್ಲಿ ಇಂತಹ ಘಟನೆಗಳು ಅಪರೂಪವಲ್ಲವಾದರೂ ಅವು, ಅಲ್ಲಾಹನು ಅವರಿಗೆ ಯಾವ ಕುಟುಂಬದಲ್ಲಿರುವ ಸೌಭಾಗ್ಯವನ್ನು 
ಕರುಣಿಸಿದ್ದನೋ ಈ ಕುಟುಂಬದ ಮಹಾನತೆ ಮತ್ತು ಅದರ ಮೇಲೆ ಇದ್ದ ಹೊಣೆಗಾರಿಕೆಗಳಿಗೆ ಭೂಷಣವಾದುದಾಗಿರಲಿಲ್ಲ ಪ್ರವಾದಿಯವರ 
ಖಾಸಗಿ ಬದುಕಿನಲ್ಲುಂಟಾಗುವ ಕಹಿಯು, ಅಲ್ಲಾಹನು ಅವರಿಂದ ಮಾಡಿಸ ಬಯಸಿದ್ದ ಹೊಣೆಗಾರಿಕೆಯ ಮೇಲೆ ದುಸ್ಟರಿಣಾಮವುಂಟು 
ಮಾಡಬಾರದು, ಅವರ ಪತ್ನಿಯರು ಅಲ್ಲಾಹನ ಅಂತಿಮ ಪ್ರವಾದಿಯ ಸಂಗಾತಿಗಳೆಂಬ ನೆಲೆಯಲ್ಲಿ ಅವರ ಮೇಲಿದ್ದ ಹೊಣೆಗಾರಿಕೆಯ 
ಪ್ರಜ್ಞೆ ಅವರಿಗುಂಟಾಗಲಿ ಹಾಗೂ ಅವರು ತಮ್ಮ ಮನೆಗಳನ್ನು ಇತರರ ಮನೆಗಳಂತೆ ಭಾವಿಸದಿರಲಿ ಎಂಬ ಉದ್ದೇಶದಿಂದ ಅಲ್ಲಾಹನು ಈ 
ಸೂಕ್ತಗಳನ್ನು ಅವತೀರ್ಣಗೊಳಿಸಿ ಅವರನ್ನು ಸಂಸ್ಕರಿಸಿದನು. ಈ ಸೂಕ್ತದ ಪ್ರಥಮ ವಾಕ್ಯವೇ ಪ್ರವಾದಿ ಪತ್ನಿಯರು ಅದನ್ನು ಕೇಳಿ ತಲ್ಲಣ 
ಗೊಳ್ಳುವಂತಹದ್ದಾಗಿತ್ತು. "ಪ್ರವಾದಿಯವರು ನಿಮಗೆ ತಲಾಕ್‌ ಕೊಟ್ಟರೆ ನಿಮಗಿಂತ ಉತ್ತಮ ಪತ್ನಿಯರನ್ನು ಅವನು ಅವರಿಗೆ ನೀಡಬಲ್ಲನು' 
ಎಂಬ ಮಾತಿಗಿಂತ ದೊಡ್ಡ ಎಚ್ಚರಿಕೆ ಅವರಿಗೆ ಬೇರೇನಿತ್ತು. ಒಂದನೆಯದಾಗಿ, ಪ್ರವಾದಿಯವರು ತಮಗೆ ತಲಾಕ್‌ ಕೊಡಬಹುದೆಂಬ 
ಕಲ್ಪನೆಯೇ ಅವರಿಗೆ ಸಹ್ಯವಾಗಿರಲಿಲ್ಲ. ಅದಕ್ಕೂ ಮಿಗಿಲಾಗಿ ವಿಶ್ವಾಸಿಗಳ ಮಾತೆಯರೆಂಬ ನಿಮ್ಮ ಸ್ಥಾನವೂ ನಿಮ್ಮಿಂದ ಕಸಿಯಲ್ಪಡಬಹುದು, 
ನಿಮಗಿಂತ ಉತ್ತಮ ಪತ್ನಿಯರನ್ನು ಅವನು ಅವರಿಗೆ ನೀಡುವನು ಎಂಬ ಮಾತು. ಇದರ ನಂತರ ಅಲ್ಲಾಹನ ಶಿಕ್ಷಗೊಳಪಡಬಹುದಾದಂತಹ 
ಕೃತ್ಯ ಪ್ರವಾದಿ ಪತ್ನಿಯರಿಂದ ಸಂಭವಿಸುವುದು ಅಸಾಧ್ಯವಾಗಿತ್ತು. ಆದ್ದರಿಂದಲೇ ಕುರ್‌ಆನಿನ ಎರಡೇ ಸ್ಥಳಗಳಲ್ಲಿ ಈ ಉನ್ನತ ಸ್ತ್ರೀಯರಿಗೆ 
ಎಚ್ಚರಿಕೆ ಕೊಡಲಾಗಿರುವುದು ಒಂದು ಅಲ್‌ ಅಹ್‌ರಾಬ್‌ ಅಧ್ಯಾಯದಲ್ಲಿ ನಮಗೆ ಕಾಣ ಸಿಗುತ್ತದೆ, ಇನ್ನೊಂದು ಈ ಅಧ್ಯಾಯದಲ್ಲಿ 

11. ಮೂಮಿನ್‌ ಮತ್ತು ಮುಸ್ಲಿಮ್‌ ಎಂಬ ಪದಗಳನ್ನು ಒಟ್ಟಾಗಿ ತರುವಾಗ, ಮುಸ್ಲಿಮ್‌ ಎಂಬುದು ಅಲ್ಲಾಹನ ಆದೇಶಗಳನ್ನು 
ಪ್ರಾಯೋಗಿಕವಾಗಿ ಪಾಲಿಸುವವನಿಗಾಗಿರುತ್ತದೆ. ಮೂಮಿನ್‌ ಎಂಬುದು ಪ್ರಾಮಾಣಿಕವಾಗಿ ಶುದ್ಧ ಮನಸ್ಸಿನಿಂದ ವಿಶ್ವಾಸವಿರಿಸುವ 
ವನಿಗಾಗಿರುತ್ತದೆ. ಒಟ್ಟಿನಲ್ಲಿ ಉತ್ತಮ ಮುಸ್ಲಿಮ್‌ ಪತ್ನಿಯರ ಪ್ರಪ್ರಥಮ ಗುಣವು ಅವರು ಶುದ್ಧ ಮನಸ್ಸಿನಿಂದ ಅಲ್ಲಾಹನ, ಅವನ 
ಪ್ರವಾದಿಯ ಮತ್ತು ಅವನ ಧರ್ಮದ ಮೇಲೆ ದೃಢ ವಿಶ್ವಾಸವಿರಿಸಿ, ಪ್ರಾಯೋಗಿಕವಾಗಿ ತಮ್ಮ ಚಾರಿತ್ರ್ಯ, ಅಭ್ಯಾಸ, ಸ್ವಭಾವ ಮತ್ತು 
ವರ್ಶನೆಗಳಲ್ಲಿ ಅಲ್ಲಾಹನ ಧರ್ಮವನ್ನು ಪಾಲಿಸುವವರಾಗಿರುತ್ತಾರೆಂದಾಗುತ್ತದೆ.' 

12. ಇದಕ್ಕೆ ಎರಡರ್ಥಗಳಿವೆ. ಎರಡನ್ನೂ ಇಲ್ಲಿ ಉದ್ದೇಶಿಸಲಾಗಿದೆ. 1) ಅಲ್ಲಾಹ್‌ ಮತ್ತು ರಸೂಲರಿಗೆ ವಿಧೇಯರಾಗಿರುವುದು 2) 
ತಮ್ಮ ಪತಿಯಂದಿರನ್ನು ಅನುಸರಿಸುವರಾಗಿರುವುದು. 

13. dU (ತಾಇಬ್‌) ಎಂಬ ಪದವು ಮನುಷ್ಯ ಗುಣಸ್ವಭಾವದ ರೂಪದಲ್ಲಿ ಬಂದರೆ ಅದರರ್ಥ, ಒಂದೇ ಬಾರಿ ತೌಬಾ 
ಮಾಡುವವನೆಂದಲ್ಲ, ಅದು ತನ್ನ ತಪ್ಪಿಗಾಗಿ ಸದಾ ಅಲ್ಲಾಹನಲ್ಲಿ ಕ್ಷಮೆಯಾಚಿಸುತ್ತಲೇ ಇರುವ, ಆತ್ಮಸಾಕ್ಷಿ ಜೀವಂತವಾಗಿರುವ, ತನ್ನ ಕುಂದು 
ಕೊರತೆ ಮತ್ತು ಪ್ರಮಾದಗಳ ಪ್ರಜ್ಞೆ ಇರುವ ಹಾಗೂ ಅದಕ್ಕಾಗಿ ಪಶ್ಚಾತ್ತಾಪ ಪಡುತ್ತಾ ಇರುವವರಿಗಾಗಿರುತ್ತದೆ. ಅಂತಹ ವ್ಯಕ್ತಿಯಲ್ಲಿಎಂದೂ 
ಅಹಂಕಾರ ಮತ್ತು ಆತ್ಮ ಪ್ರಶಂಸೆಯ ಭಾವನೆಗಳುಂಟಾಗುವುದಿಲ್ಲ. ಅವರ ಸ್ವಭಾವದಲ್ಲಿ ಮೃದುತ್ವ ಮತ್ತು ಸಹನೆ ಇರುತ್ತದೆ. 

14. ಆರಾಧಕನು ಎಂದೂ ದೇವನಿಂದ ವಿಮುಖನಾದವನಂತಿರುವುದಿಲ್ಲ. ಒಬ್ಬ: ಮಹಿಳೆಯನ್ನು ಉತ್ತಮ ಪತ್ನಿಯಾಗಿ ಮಾಡುವುದರಲ್ಲಿ 
ಇದಕ್ಕೆ ಮಹತ್ವದ ಪಾತ್ರವಿದೆ. ಆರಾಧಕಳಾದ ಕಾರಣ ಆಕೆ ದೇವನ ಮೇರೆಗಳನ್ನು ಪಾಲಿಸುತ್ತಾಳೆ. ಹಕ್ಕುದಾರರ ಹಕ್ಕುಗಳನ್ನು ಗುರುತಿಸುತ್ತಾಳೆ. 
ಆಕೆಯ ಈಮಾನ್‌ ಯಾವಾಗಲೂ ತಾಜಾ ಮತ್ತು ಜೀವಂತವಾಗಿರುತ್ತದೆ. ದೇವಾಜ್ಞೆಗ ಗಳನ್ನು ಪಾಲಿಸುವುದರಿಂದ ಆಕೆ ವಿಮುಖಳಾಗುವಳೆಂದು 
ನಿರೀಕ್ಷಿಸಲಾಗದು. 

15. ಮೂಲದಲ್ಲಿ ಆಅಟ್ರೆಓಿ ಎಂಬ ಪದ ಬಳಕೆಯಾಗಿದೆ. ಹೆಚ್ಚಿನ ಸಹಾಬಿಗಳು ಮತ್ತು ಅನೇಕ ತಾಬಈಗಳು ಅದನ್ನು 


ಅಟಟ ಸಾಇಮಾತ್‌ಎಂದು ಅರ್ಥೈಸಿದ್ದಾರೆ. ಉಪವಾಸಕ್ಕೆ ಸಟ್ಟಾ ಸಯಾಹತ್‌ ಎಂಬ ಪದವನ್ನು ಬಳಸಿರುವುದರ ಔಚಿತ್ಯವೇನೆಂದರೆ 


ತೆ 


ಕಾಂಡ - 28 


66. ಅತ್ತಹ್‌ರೀಮ್‌ 27 


$ ೬ AN eT ACE 
4 (12 HLS ೬01060 56 Mails wi 
AC ಕ್‌ ಬ ಬಜ ಫೇ ತ್ರ kL ೫೨೨೦ದ ಬಟ್‌ 
[6130 ಓ SHS AL WW ಜಜೂ $s BG 
೬ ೨೨೨೩2 (2 ೨% ತಸ (ಅದ್ರ ತ್‌ ೨ ಫಿ ೨ ಸೀಯ Bo 2.೬ 
28 ASSL BE EINE ಜಿ? 
(6-7) ಸತ್ಯವಿಶ್ವಾಸಿಗಳೇ, ಮಾನವರೂ ಶಿಲೆಗಳೂ ಇಂಧನವಾಗಲಿರುವ ಅಗ್ನಿಯಿಂದ ನಿಮ್ಮನ್ನೂ ನಿಮ್ಮ ಕುಟುಂಬ 
ದವರನ್ನೂ ರಕ್ಷಿಸಿಕೊಳ್ಳಿರಿ.* ಅದರ ಮೇಲೆ ಅತ್ಯಂತ ಕಠೋರ ಮತ್ತು ಉಗ್ರರಾದ ದೇವಚರರು ನಿಯುಕ್ತರಾಗುವರು. 
ಅವರೆಂದೂ ಅಲ್ಲಾಹನ ಆಜ್ಞೋಲ್ಲಂಘನೆ ಮಾಡುವುದಿಲ್ಲಮತ್ತು ಅವರಿಗೆನೀಡಲಾಗುವ ಪ್ರತಿಯೊಂದು ಅಪ್ಪಣೆಯನ್ನೂ 


ಪಾಲಿಸುತ್ತಾರೆ.” (ಆಗ ಹೇಳಲಾಗುವುದು;) 'ಸತ್ಯನಿಷೇಧಿಗಳೇ, ಇಂದು ನೆಪಗಳನ್ನೊಡ್ಡ ಬೇಡಿರಿ; ನಿಮಗೆ ನೀವು 
ಮಾಡುತ್ತಿದ್ದ ಕರ್ಮಗಳಿಗೆ ತಕ್ಕುದಾದ ಪ್ರತಿಫಲವನ್ನೇ ನೀಡಲಾಗುತ್ತಿದೆ.'* 


ಹಿಂದಿನ ಕಾಲದಲ್ಲಿ ಹೆಚ್ಚಾಗಿ ಸನ್ಯಾಸಿಗಳು ಮತ್ತು ಯೋಗಿಗಳು ಯಾತ್ರೆ ಕೈಗೊಳ್ಳುತ್ತಿದ್ದರು. ಅವರ ಬಳಿ ದಾರಿ ವೆಚ್ಚವೇನೂ ಇರುತ್ತಿರಲಿಲ್ಲ. 
ಎಲ್ಲಿಂದಾದರೂ ಆಹಾರ ಸಿಗುವ ವರೆಗೆ ಅವರು ಉಪವಾಸವಿರ ಬೇಕಾಗುತ್ತಿತ್ತು. ಈ ಅರ್ಥದಲ್ಲಿ ಉಪವಾಸವೂ ಒಂದು ತರದ ಮಟಟ 
(ಯಾತ್ರೆ) ಆಗಿದೆ. ಇಫ್ತಾರ್‌ ವರೆಗೆ ಉಪವಾಸಿಗನು ಬರಿ ಹೊಟ್ಟೆಯಲ್ಲಿರಬೇಕಾಗುತ್ತದೆ. ಇಬ್ದು ಜೀರ ರು ಅತ್ತೌಬಾದ 12ನೇ ಸೂಕ್ತವನ್ನು 
ವ್ಯಾಖ್ಯಾನಿಸುತ್ತಾ ಆಯಿಶಾರ ಹೇಳಿಕೆಯನ್ನು ಹೀಗೆ ಉಲ್ಲೇಖಿಸುತ್ತಾರೆ- aA ಬಕ [AS 4 ಸಷ ಈ ಸಮುದಾಯದ 
ಸಯಾಹತ್‌(ಸನ್ಯಾಸ) ಉಪವಾಸವಾಗಿದೆ. ಇಲ್ಲಿಉತ್ತಮ ಪತ್ನಿಯರನ್ನು ಪ್ರಶಂಸಿಸುತ್ತಾ, ಅವರು ರಮರಥಾನಿನ ಉಪವಾಸ ಆಚರಿಸುವವರೆಂಬ 
ಅರ್ಥದಲ್ಲಿ ಅವರನ್ನು ಉಪವಾಸಿಗರೆಂದು ಪ್ರಸ್ತಾಪಿಸಲಾಗಿಲ್ಲ. ರಮರಭಾನಿನ ಹೊರತೂ ಅವರು ನಫಿಲ್‌ ಉಪವಾಸಗಳನ್ನು ಆಚರಿಸುವವರೆಂಬ 
ಅರ್ಥದಲ್ಲಿ ಪ್ರಸ್ತಾಪಿಸಲಾಗಿದೆ. ಪ್ರವಾದಿಯವರು ನಿಮಗೆ ತಲಾಕ್‌ ಕೊಟ್ಟರೆ ಅವರ ಬದಲಿಗೆ ನಿಮಗೆ ಇಂತಿಂತಹ ಗುಣ ವಿಶೇಷಗಳಿರುವ 
ಪತ್ನಿಯರನ್ನು ದಯಪಾಲಿಸುವನೆಂದು ಅಲ್ಲಾಹನು ಹೇಳುತ್ತಾನೆ. ಪ್ರವಾದಿ ಪತ್ನಿಯರು ಈ ಗುಣಗಳನ್ನು ಹೊಂದಿಲ್ಲವೆಂದು ಇದರರ್ಥವಲ್ಲ, 
ಯಾವ ತಪ್ಪು ನೀತಿಯಿಂದಾಗಿ ಪ್ರವಾದಿಯವರಿಗೆ ತೊಂದರೆಯಾಗುತ್ತದೋ ಅದನ್ನು ಬಿಟ್ಟು ಬಿಡಿರಿ ಮತ್ತು ಇಂತಹ ಪಾವನ ಗುಣಗಳನ್ನು 
ನಿಮ್ಮಲ್ಲಿ ಬೆಳೆಸಲು ಗರಿಷ್ಠ ಪ್ರಯತ್ನಿಸಿರಿ ಎಂದಾಗಿದೆ. 

16. ಒಬ್ಬವ್ಯಕ್ತಿಯ ಪ್ರಯತ್ನವು ತನ್ನನ್ನು ಮಾತ್ರ ದೇವನ ಶಿಕ್ಷೆಯಿಂದ ಪಾರುಗೊಳಿಸುವುದಕ್ಕೆ ಸೀಮಿತವಾಗಿರಬಾರದು. ಪ್ರಕೃತಿಯು 
ಅವನ ಕುಟುಂಬಕ್ಕೆ ತನ್ನ ಶಕ್ಕ್ಯಾನುಸಾರ ದೇವನ ಪ್ರಿಯ ದಾಸರಾಗುವಂತಹ ಶಿಕ್ಷಣ-ತರಬೇತಿಯನ್ನು ನೀಡುವುದು, ಅವರು ನರಕಾಗ್ನಿಯತ್ತ 
ಸಾಗುತ್ತಿರುವರೆಂದಾದರೆ ಅದರಿಂದ ಅವರನ್ನು ರಕ್ಷಿಸುವುದೂ ಅವನಿಗೆ ವಹಿಸಿಕೊಟ್ಟ ಹೊಣೆಗಾರಿಕೆಯಾಗಿದೆ. ತನ್ನ ಪರಿವಾರವು ಈ 
ಲೋಕದಲ್ಲಿ ಸುಖವಾಗಿರಬೇಕೆಂಬ ಚಿಂತೆ ಮಾತ್ರ ಅವನಿಗಿರಬಾರದು. ಅದಕ್ಕಿಂತ ಮಿಗಿಲಾಗಿ ಅವರು ಪರಲೋಕದಲ್ಲಿ ನರಕದ 
ಇಂಧನವಾಗಬಾರದೆಂಬ ಚಿಂತೆ ಅವನಿಗಿರಬೇಕು. 

ಅಬ್ದುಲ್ಲಾ ಬಿನ್‌ ಉಮರ್‌ರ(ರ) ವರದಿಯಂತೆ ಪ್ರವಾದಿ(ಸ) ಹೇಳಿದರು- ನಿಮ್ಮಲ್ಲಿ ಪ್ರತಿಯೊಬ್ಬನೂ ಮೇಲ್ವಿಚಾರಕನಾಗಿದ್ದಾನೆ. 
ಅವನ ಅಧೀನದಲ್ಲಿರುವವರ ಕುರಿತು ಅವನನ್ನು ಪ್ರಶ್ನಿಸಲಾಗುವುದು. ಆಡಳಿತಾಧಿಕಾರಿಯು ಮೇಲ್ವಿಚಾರಕನಾಗಿದ್ದಾನೆ. ಅವನ ಅಧೀನದಲ್ಲಿ 
ರುವವರ ಕುರಿತು ಅವನನ್ನು ಪ್ರಶ್ನಿಸಲಾಗುವುದು. ಪುರುಷರು ಅವನ ಮನೆಮಂದಿಯ ಮೇಲ್ವಿಚಾರಕನಾಗಿದ್ದಾನೆ. ಅವರ ಕುರಿತು ಅವನನ್ನು 
ಪ್ರಶ್ನಿಸಲಾಗುವುದು. ಸ್ತ್ರೀ ಮೇಲ್ವಿಚಾರಕಳಾಗಿದ್ದಾಳೆ. ಅವಳ ಪತಿ ಮತ್ತು ಮಕ್ಕಳ ಕುರಿತು ಅವಳನ್ನು ಪ್ರಶ್ನಿಸಲಾಗುವುದು. (ಬುಖಾರಿ) 

ಶಿಲೆಗಳೂ ನರಕದ ಇಂಧನಗಳಾಗುವುವು ಎಂಬ ಮಾತಿನಲ್ಲಿ ಶಿಲೆ ಎಂದು ಕಲ್ಲಿದ್ದಲಿಗೆ ಹೇಳಿರಬಹುದು. ಇಬ್ನು ಮಸ್‌ಊದ್‌, ಇಬ್ಬು 
ಅಬ್ಬಾಸ್‌, ಮುಜಾಹಿದ್‌, ಇಮಾಮ್‌ ಮುಹಮ್ಮದ್‌ ಬಾಕಿರ್‌ ಮತ್ತು ಸುದ್ದೀ ಹೇಳುತ್ತಾರೆ- ಅದು ಗಂಧಕದ ಕಲ್ಲಾಗಿರುವುದು. 

17. ಅಂದರೆ ಅಪರಾಧಿಗೆ ಯಾವ ಶಿಕ್ಷೆಯನ್ನು ಜಾರಿಗೊಳಿಸಲು ಆಜ್ಞಾಪಿಸಲಾಗುವುದೋ ಅದನ್ನು ಹಾಗೆಯೇ ಜಾರಿಗೊಳಿಸುವರು. 
ಸ್ವಲ್ಪವೂ ಕರುಣೆ ತೋರಲಾರರು. 

18. ಈ ಎರಡೂ ಸೂಕ್ತಗಳ ವಾಕ್‌ಶೈಲಿಯು ಮುಸ್ಲಿಮರಿಗೆ ಕಠಿಣ ಎಚ್ಚರಿಕೆ ನೀಡುತ್ತದೆ. ಮೊದಲ ಸೂಕ್ತದಲ್ಲಿ, ನೀವು ನಿಮ್ಮನ್ನೂ 
ನಿಮ್ಮ ಮನೆಮಂದಿಯನ್ನೂ ಆ ಭಯಾನಕ ಶಿಕ್ಷೆಯಿಂದ ರಕ್ಷಿಸಿರಿ ಎಂದು ಹೇಳಲಾಗಿದೆ. ಎರಡನೆ ಸೂಕ್ತದಲ್ಲಿ ನರಕದ ಶಿಕ್ಷೆ ನೀಡುವಾಗ 


ಕಾಂಡ - 28 


28 ತಪ್ಪೀಮುಲ್‌ ಕುರ್‌ಆನ್‌ 


ಈ ಸಮ ೫1 ESS ಪಿ ಟ್ರ ಭೆ TSN WA} 


ದ್ದ ತ 


(8) ಸತ್ಯವಿಶ್ವಾಸಿಗಳೇ, ಅಲ್ಲಾಹನೊಡನೆ ಪಶ್ಚಾತ್ತಾಪ ಪಡಿರಿ. ನಿಷ್ಕಳಂಕವಾದ ಪಶ್ಚಾತ್ತಾಪ,* ನಿಮ್ಮ ಪ್ರಭು ನಿಮ್ಮ 
ದೋಷಗಳನ್ನು ಅಳಿಸಬಹುದು ಮತ್ತು ನಿಮ್ಮನ್ನು ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವ ಸ ಸ್ವರ್ಗೋದ್ಯಾನಗಳಲ್ಲಿ 


ಸತ್ಯನಿಷೇಧಿಗಳೊಂದಿಗೆ ಹಾಗೆ ಹೇಳಲಾಗುವುದು. ಪರಲೋಕದಲ್ಲಿ ತಮ್ಮ ಅಂತಿಮ ಪರಿಣಾಮವು ಸತ್ಯನಿಷೇಧಿಗಳ ಜೊತೆ ಆಗಿ ಬಿಡುವಂತಹ 
ಧೋರಣೆಯನ್ನು ಮುಸ್ಲಿಮರು ಈ ಲೋಕದಲ್ಲಿ ಕಳೆಯಬಾರದೆಂದು ಇದರಿಂದ ವೇದ್ಯವಾಗುತ್ತದೆ. 

19. ಮೂಲದಲ್ಲಿ ೬. ಸ 4% ಎಂಬ ಪದ ಬಳಕೆಯಾಗಿದೆ. ಗೆ ಪ್ರಾಮಾಣಿಕತೆ ಮತ್ತು ಹಿತಚಿಂತನೆಯೆಂಬ ಅರ್ಥವಿದೆ. 
ಶುದ್ಧ ಜೇನಿಗೆ ಜರ Nee (ಶುದ್ಧ ಜೇನು) ಹಾಗೆ ಹೇಳುತ್ತಾರೆ. ಹರಿದ ಬಟ್ಟೆಯನ್ನು ಹೊಲಿಯುವುದಕ್ಕೆ ಮತ್ತು ಚಿಂದಿ ಬಟ್ಟೆಯನ್ನು 
ಸರಿಪಡಿಸುವುದ್ದ್ಕೆ Fp EPA (ಬಟ್ಟೆ ಹೊಲಿಯುವುದು) ಎಂದು' ಹೇಳುತ್ತಾರೆ. ತೌಬಾವನ್ನು ಟಿ ಜೆ 45 ಎಂದಿರುವುದಕ್ಕೆ 
ಅದರ ಅರ್ಥ ನಿಘಂಟಿನ ಪ್ರಕಾರ ಹೀಗಿರಬಹುದು: ಮನುಷ್ಯ ತೋರಿಕೆ ಮತ್ತು ಕಾಪಟ್ಯದ ಲವಲೇಶವೂ ಇಲ್ಲದಂತೆ ತೌಬಾ ಮಾಡಬೇಕು, 
ಸ್ವಯಂ ತನ್ನದೇ ಹಿತಚಿಂತಕನಾಗಿರಬೇಕು ಮತ್ತು ಪಾಪದಿಂದ ಪಶ್ಚಾತ್ತಾಪ ಪಟ್ಟು ತನ್ನನ್ನು ದುರ್ಗತಿಯಿಂದ ಪಾರು ಗೊಳಿಸಬೇಕು, 
ಪಾಪದಿಂದಾಗಿ ತನ್ನ ಧರ್ಮದಲ್ಲಿ ಉಂಟಾಗಿರುವ ಬಿರುಕನ್ನು ತೌಬಾ ಮಾಡಿ ತನ್ನನ್ನು ಸಂಸ್ಕರಿಸಿಕೊಳ್ಳಬೇಕು. ತೌಬಾ ಮಾಡಿ ಇತರರಿಗೆ 
ಪಾಠ ಬೋಧಕವಾಗುವಂತೆ ಮತ್ತು ಅವನನ್ನು ನೋಡಿ ಇತರರೂ ತಮ್ಮ ಜೀವನವನ್ನು ಸುಧಾರಿಸುವಂತೆ ತನ್ನ ಜೀವನವನ್ನು ಪರಿಶುದ್ಧಗೊಳಿಸಬೇಕು. 
ಗೆ ಕು ಸೂ ಇದು ಅದರ ಭಾಷಾರ್ಥವಾದರೆ ಅದರ ಶರಈ (ಧರ್ಮ ಶಾಸ್ತ್ರಪರವಾದ) ಅರ್ಥವು ಮುರ್ರೀನ್‌ ಹುಬೈೆಶರ ಮೂಲಕ 
ಇಬ್ನು ಅಬೀ ಹಾತಿಮ್‌ ಉಲ್ಲೇಖಿಸಿದ ಹದೀಸ್‌ನಿಂದ ವ್ಯಕ್ತವಾಗುತ್ತದೆ. ಅವರು ಹೇಳುತ್ತಾರೆ- ನಾನು ಉಬ್ಬೆ ಬಿನ್‌ ಕಅಬ್‌ರೊಂದಿಗೆ 
ತೌಬತುನ್ನಸೂಹ್‌: ನ ಅರ್ಥ ಕೇಳಿದಾಗ ಅವರು ಹೇಳಿದರು- ನಾನು ಪ್ರವಾದಿಯವರಲ್ಲಿ ಇದೇ ಪ್ರ ಪ್ರಶ್ನೆಯನ್ನು ಹಾಕಿದೆ- ಪ್ರವಾದಿ(ಸ) 
ಹೇಳಿದರು- ನಿನ್ನಿಂದ ಪಾಪವಾದರೆ ಅದಕ್ಕಾಗಿ ಪಶ್ಚಾತ್ತಾಪ ಪಟ್ಟು ಲಜ್ಜಿಶನಾಗಿ ಅಲ್ಲಾಹನೊಂದಿಗೆ ಕ್ಷಮೆ ಯಾಚಿಸಬೇಕು. ಇನ್ನೆಂದೂ ಆ 
ಕೃತ್ಯವನ್ನು ಮಾಡಲಾರೆನೆಂದು ದೃಢ ನಿರ್ಧಾರ ಮಾಡಬೇಕು. ಇದುವೇ ತೌಬತುನ್ನಸೂಹ್‌ನ ಅರ್ಥ. ಇದೇ ಅರ್ಥವನ್ನು ಉಮರ್‌, 
ಅಬ್ದುಲ್ಲಾ ಬಿನ್‌ ಮಸ್‌ಊದ್‌ ಮತ್ತು ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ರಿಂದಲೂ ಉದ್ಭೃತವಾಗಿದೆ. ಒಂದು ವರದಿಯಲ್ಲಿ ಉಮರ್‌ರು ಅದಕ್ಕೆ 
ಹೀಗೆ ವಿವರಣೆ ನೀಡಿದ್ದಾರೆ: ತೌಬಾದ ನಂತರ ಪಾಪವನ್ನು ಪುನರಾವರ್ತಿಸುವುದಂತಿರಲಿ. ಅದರ ಆಲೋಚನೆಯನ್ನೂ ಮಾಡಬಾರದು. 
(ಇಬ್ನು ಜರೀರ್‌) ಅಲಿಯವರು ಒಮ್ಮೆ ಓರ್ವ ಗ್ರಾಮೀಣ ಅರಬನು ತೌಬಾ-ಇಸ್ಪಿಗ್‌ಫಾರ್‌ನ ಪದಗಳನ್ನು ಬೇಗ ಬೇಗ ಉಚ್ಚರಿಸುವುದನ್ನು 
ಕಂಡು, ಇದು ಸುಳ್ಳುಗಾರರ ತೌಬಾ ಎಂದು ಹೇಳಿದರು. ಹಾಗಾದರೆ ಸರಿ ಯಾವುದು ಎಂದಾತ ಕೇಳಿದ. ಅಲೀ ಹೇಳಿದರು: ಆರು 
ವಿಷಯಗಳನ್ನು ತೌಬಾದಲ್ಲಿ ಪರಿಗಣಿಸಬೇಕು- 1) ಆದ ತಪ್ಪಿಗಾಗಿ ನಾಚಿಕೆ ಪಡಬೇಕು. 2) ಕಡ್ಡಾಯ ಕರ್ಮಗಳ ಬಗ್ಗೆ ಅಸಡ್ಡೆ ತೋರಿದ್ದರೆ 
ಅದನ್ನು ನಿರ್ವಹಿಸಬೇಕು. 3) ಯಾರದಾದರೂ ಹಕ್ಕನ್ನು ಕಬಳಿಸಿದ್ದರೆ ಅದನ್ನು ಅವರಿಗೆ ಮರಳಿಸಬೇಕು. 4) ಯಾರನ್ನು ಉಪದ್ರವಿಸಿದ್ದಿಯೋ 
ಅವನಿಂದ ಕ್ಷಮೆ ಕೇಳಬೇಕು. 5) ಇನ್ನೆಂದೂ ಇಂತಹ ಪಾಪವೆಸಗಲಾರೆನೆಂದು ದೃಢ ಸಂಕಲ್ಪಮಾಡಬೇಕು. 6) ನಿನ್ನ ಆತ್ಮಕ್ಕೆ ತಾಗಿಸಿದ ಪಾಪದ 
ರುಚಿಯನ್ನು ತೊರೆದು ಅದನ್ನು ಅಲ್ಲಾಹನ ವಿಧೇಯತೆಗೆ ಬದ್ಧಗೊಳಿಸಬೇಕು. (ಕಶ್ಯಾಫ್‌) 

ತೌಬಾದ ಕುರಿತು ಇನ್ನೂ ಕೆಲವು ಗಮನಾರ್ಹ ವಿಷಯಗಳಿವೆ. ಅದನ್ನು ಚೆನ್ನಾಗಿ ತಿಳಿದಿರಬೇಕು. 

1) ಪಾಪ ಮಾಡುವುದು ಅಲ್ಲಾಹನ ಆಜ್ಞೋಲ್ಲಂಘನೆಯಾಗಿದೆಯೆಂದು ಭಾವಿಸಿ ಅದಕ್ಕಾಗಿ ಲಜ್ಜಿತನಾಗುವುದು. ಅನ್ಯಥಾ ಬೇರೆ 
ವಿಷಯಕ್ಕಾಗಿ ಪಾಪ ತೊರೆಯುವ ಸಂಕಲ್ಪಮಾಡುವುದು ತೌಬಾ ಆಗುವುದಿಲ್ಲ. ಉದಾ: ಆರೋಗ್ಯಕ್ಕೆ ಹಾನಿಕರ, ಕೆಟ್ಟಹೆಸರು ಬರುವ ಭಯ 
ಅಥವಾ ಆರ್ಥಿಕ ನಷ್ಟದ ಭೀತಿ ಇತ್ಯಾದಿ. 

2) ತನ್ನಿಂದ ಅಲ್ಲಾಹನ ಆಜ್ಞೋಲ್ಲಂಘನೆಯಾಗಿದೆಯೆಂದು ತಿಳಿದ ಕೂಡಲೇ ತೌಬಾ ಮಾಡಬೇಕು. ಯಾವ ರೂಪದಲ್ಲಾದರೂ ಅದಕ್ಕೆ 
ಪ್ರಾಯಶ್ಚಿತ್ತ ಮಾಡಬೇಕು. ಅದನ್ನು ಮುಂದೂಡುವುದು ಸರಿಯಲ್ಲ 

3) ಪದೇ ಪದೇ ತೌಬಾ ಮಾಡಿ ಅದನ್ನು ಮುರಿಯುತ್ತಿರುವುದು, ತೌಬಾವನ್ನು ಒಂದು ಆಟವಾಗಿ ಮಾಡುವುದು. ಅದೇ ಪಾಪವನ್ನು 
ಪುನರಾವರ್ಶಿಸುತ್ತಿರುವುದು ತೌಬಾ ಮಾಡಿರುವುದು ಸುಳ್ಳೆಂಬುದರ ಸಂಕೇತವಾಗಿದೆ. ಏಕೆಂದರೆ ತೌಬಾದ ನೈಜ ಸ್ಫೂರ್ತಿ ಪಾಪದ ಕುರಿತು 
ಪಶ್ಚಾಶ್ತಾಪವಾಗಿದೆ. ಪದೇ ಪದೇ ಅದನ್ನು ಮುರಿಯುವುದು ಪಶ್ಚಾಶ್ತಾಪದಲ್ಲಿ ಸೇರುವುದಿಲ್ಲ. 


ಕಾಂಡ - 28 


66. ಅತ್ತಹ್‌ರೀಮ್‌ 29 


ಗೆ ತರಿ 5 ೬ js ಖಃ 4A ರಿ; ತ್ನ £4 ಗ 
AG BN (3 ಯ MLS ಈ 


೫ 


es BE ಟ್ರ 6 ಸ ಸಿಗ 


sds SE ೬ 0149 ES FE 


ಪ್ರವೇಶಗೊಳಿಸಲೂಬಹುದು.* ಅದು ಅಲ್ಲಾಹನು ತನ್ನ ಪ್ರವಾದಿಯನ್ನಾಗಲಿ, ಅವರೊಂದಿಗೆ ವಿಶ್ವಾಸವಿರಿಸಿದ 
ಜನರನ್ನಾಗಲಿ ಅವಮಾನಗೊಳಿಸದಂತಹ ದಿನವಾಗಿರುವುದು.* ಅವರ ಜ್ಯೋತಿಯು ಅವರ ಮುಂದಿನಿಂದಲೂ ಅವರ 
ಬಲಬದಿಯಲ್ಲೂ ಚಲಿಸುತ್ತಿರುವುದು ಮತ್ತು ಅವರು, "ನಮ್ಮ ಪ್ರಭೂ, ನಮ್ಮ ಜ್ಯೋತಿಯನ್ನು ನಮಗಾಗಿ 
ಪರಿಪೂರ್ಣಗೊಳಿಸಿಬಿಡು ಮತ್ತು ನಮ್ಮನ್ನು ಕ್ಷಮಿಸು, ನೀನು ಸಕಲ ವಿಷಯಗಳ ಸಾಮರ್ಥ್ಯವಿರುವವನಾಗಿರುತ್ತಿ' 
ಎಂದು ಹೇಳುತ್ತಿರುವರು.* 

(9) ಸಂದೇಶವಾಹಕರೇ, ಸತ್ಯನಿಷೇಧಿಗಳೊಂದಿಗೂ ಕಪಟವಿಶ್ವಾಸಿಗಳೊಂದಿಗೂ ಸಮರ ಹೂಡಿರಿ ಮತ್ತು ಅವರೊಡನೆ 


4) ಒಬ್ಬನು ಪ್ರಾಮಾಣಿಕವಾಗಿ, ಇನ್ನೆಂದೂ ಇಂತಹ ಪಾಪವನ್ನೆಸಗಲಾರೆನೆಂಬ ಪ್ರತಿಜ್ಞೆಗೈದ ನಂತರ ಮಾನವೀಯ ದೌರ್ಬಲ್ಯದಿಂದಾಗಿ 
ಅದೇ ಪಾಪವನ್ನು ಎಸಗಿ ಬಿಟ್ಟರೆ ಅದು ಹಿಂದಿನ ಪಾಪಗಳಿಗೆ ಬಾಧಕವಾಗುವುದಿಲ್ಲ. ಆದರೆ ಅದರ ನಂತರ ಪಾಪಗಳಿಗೆ ಪುನಃ ತೌಬಾ ಮಾಡಿ, 
ಮುಂದೆಂದೂ ಈ ತೌಬಾದ ಉಲ್ಲಂಘನೆಯಾಗದೆಂಬ ದೃ ಧೃಢ ನಿರ್ಧಾರ ಕೈಗೊಳ್ಳಬೇಕು. 

5) ಮುಂದೆ ಪಾಪದ ನೆನಪುಗಳು ಮರುಕಳಿಸಿದಾಗಲೆಲ್ಲಪ್ರತಿ ಬಾರಿ ತೌಬಾ ಮಾಡುವುದು ಕಡ್ಡಾಯವಲ್ಲ, ಆದರೆ ಹಿಂದಿನಪಾಪದ 
ಜೀವನದಿಂದ ಅವನ ಆತ್ಮವು ಸಂತೋಷಗೊಳ್ಳುವುದಾದರೆ ಪ ಪಾಪದ ನೆನಪು ಅವನನ್ನು ಲಜ್ಜಿತನಾಗಿಸುವ. ವರೆಗೂ ಅವನು ತೌಬಾ ಮಾಡು 
ತ್ತಲೇ ಇರಬೇಕು. ಏಕೆಂದರೆ ದೇವಭಯದಿಂದಾಗಿ ಪಾಪಗಳಿಂದ ತೌಬಾ ಮಾಡುವವನು ತನ್ನ ಹಿಂದಿನ ಕೃತ್ಯಗಳನ್ನು ನೆನೆದು ಸಂತೋಷ 
ಪಡಲಾರ. ಒಂದು ವೇಳೆ ಸಂತೋಷ ಪಡುವುದಾದರೆ ಅವನ ಮನಸ್ಸಿನಲ್ಲಿ ದೇವಭಯವು ಇನ್ನೂ ರೂಢಮೂಲವಾಗಿಲ್ಲವೆಂದೇ ಅರ್ಥ. 

20. ಸೂಕ್ತದ ಪದಗಳು ಗಮನಾರ್ಹವಾಗಿದೆ. ತೌಬಾ ಮಾಡಿದರೆ ನಿಮ್ಮನ್ನು ಖಂಡಿತ ಕ್ಹಮಿಸಲಾಗುವುದು ಮತ್ತು ನಿಮ್ಮನ್ನು ಸ್ಪರ್ಗಕ್ಕೆ 
ಪ್ರವೇಶ ಗೊಳಿಸಲಾಗುವುದೆಂದು ಹೇಳಲಾಗಿಲ್ಲ ನೀವು ಒಂದು ವೇಳೆ ಶುದ್ಧ ಮನಸ್ಸಿನಿಂದ ತೌಬಾ ಮಾಡಿದರೆ ನಿಮ್ಮೊಂದಿಗೆ ಹೀಗೆ 
ವರ್ತಿಸುವನೆಂದು ಆಶೆ ತೋರಿಸಲಾಗಿದೆ. ಅಂದರೆ ಪಾಪಿಯ ತೌಬಾವನ್ನು ಸ್ವೀಕರಿಸುವುದು ಮತ್ತು ಅವನನ್ನು ಶಿಕ್ಷಿಸುವ ಬದಲು ಅವನಿಗೆ 
ಸ್ವರ್ಗ ನೀಡುವುದು ಅಲ್ಲಾಹನಿಗೆ ಕಡ್ಡಾಯವಲ್ಲವೆಂದು ಇದರರ್ಥ. ಅವನನ್ನು ಕ್ಷಮಿಸುವುದೂ ಅವನಿಗೆ ಬಹುಮಾನ ನೀಡುವುದೂ 
ಅಲ್ಲಾಹನ ಕರುಣೆ ಮತ್ತು ಔದಾರ್ಯಕ್ಕೆ ಬಿಟ್ಟ ವಿಚಾರವಾಗಿದೆ. ದಾಸನಾದವನು ಕ್ಷಮೆಯ ನಿರೀಕ್ಷೆಯಲ್ಲಿರಬೇಕು. ಆದರೆ ತೌಬಾದಿಂದ 
ಖಂಡಿತ ಕ್ಷಮೆ ಸಿಗುವುದೆಂಬ ನಿರೀಕ್ಷೆಯಲ್ಲಿ ಪಾಪವೆಸಗಬಾರದು. 

21. ಅಂದರೆ ಸತ್ಕರ್ಮಗಳ ಪುಣ್ಯವನ್ನು ಅಳಿಸಲಾಗದು. ಸತ್ಯನಿಷೇಧಿಗಳು ಮತ್ತು ಕಪಟವಿಶ್ವಾಸಿಗಳಿಗೆ "ಇವರು ಅಲ್ಲಾಹನನ್ನು 
ಆರಾಧಿಸಿ ಏನು ಗಳಿಸಿದರು' ಎಂದು ಹೇಳುವ ಅವಕಾಶ ನೀಡಲಾಗದು. ಬಂಡುಕೋರರು ಮತ್ತು ಧಿಕ್ಕಾರಿಗಳಿಗೆ ಮಾತ್ರ ಅಪಮಾನವಿರುವುದು. 
ನಿಷ್ಠಾವಂತರು ಮತ್ತು ಆಜ್ಞಾನುಸಾರಿಗಳಿಗೆ ಅದು ಇರಲಾರದು. 

22. ಈ ಸೂಕ್ತವನ್ನು ಅಲ್‌ ಹದೀದ್‌ ಅಧ್ಯಾಯದ 12-13ನೇ ಸೂಕ್ತದೊಂದಿಗೆ ಸೇರಿಸಿ ಓದಿದರೆ ಸ್ಪಷ್ಟವಾಗುವ ವಿಷಯ ಹೀಗಿದೆ: 

ಇದು ವಿಶ್ವಾಸಿಗಳು ಹಶ್ರ್‌ನ ಮೈದಾನದಿಂದ ಸ್ವರ್ಗದತ್ತ ಸಾಗುವ ಸಮಯದಲ್ಲಿ ಅವರ ಜ್ಯೋತಿಯು ಅವರ ಮುಂದೆ ಮುಂದೆ 
ಓಡುತ್ತಿರುವ ಸ್ಥಿತಿಯಾಗಿದೆ. ಅಂದು ಭಯಾನಕ ಕತ್ತಲೆ ಕವಿದಿರುವುದು. ನರಕಕ್ಕೆ ಅರ್ಹರಾದವರು ಎಡವಿ ಬೀಳುವರು. ಜ್ಯೋತಿಯು ಕೇವಲ 
ವಿಶ್ವಾಸಿಗಳೊಂದಿಗಿರುವುದು. ಅವರು ಅದರ ಸಹಾಯದಿಂದ ದಾರಿಕಾಣುವರು. ಈ ನಿರ್ಣಾಯಕ ಘಟ್ಟದಲ್ಲಿ ಕತ್ತಲೆಯಲ್ಲಿ ಸಿಕ್ಕಿ ಒದ್ದಾಡುವ 
ಜನರ ಆರ್ತನಾದವನ್ನು ಕೇಳಿದಾಗ ವಿಶ್ವಾಸಿಗಳು ಭಯದಿಂದ ನಡುಗುವರು. ತಮ್ಮತಪ್ಪುಗಳನ್ನೂ ಪ್ರಮಾದಗಳನ್ನೂ ನೆನೆದು, ಈ ಪ್ರಕಾಶವು 
ನಮ್ಮ ಕೈಯಿಂದ ಕಿತ್ತುಕೊಳ್ಳಲಾಗುವುದೋ, ನಾವೂ ಈ ದುರದೃಷ್ಟವಂತರಂತೆ ಎಡವಿ ಬೀಳಬೇಕಾಗುವುದೋ ಎಂಬ ಭಯದಿಂದಾಗಿ ಹೀಗೆ 


ಕಾಂಡ - 28 


30 ತಪ್ಪೀಮುಲ್‌ ಕುರ್‌ಆನ್‌ 


ಡ್‌ ವ್‌ ಕ್ಕಿ ¢ ಸ ಅಕಿ 7 32 11... 7 A 
Gy Sh ್‌ೌಕಫೀಫ ಫೀ ಜೋ ಚ Bls 
೨4 4೨ 


ಜ್‌ PTA 203 (ತಿಓ ಗ್ಗ ಬ ದಸ ಭೂ 2% 
le Bl Os HE E25 ESB 2 ೮0413 Lj 


[a 


ಇ CPE ದ ಸ 4 
E36 ೫1 ASSES ಪ ೫ EG 15 ಟಟ 
444 3೨ ಶಿಸ್ಸಿ ೦1ಸಿ 


ಈ ನ.೫3 SNE AT IL WW 0೬೬೮ | 


CE SPT 0೫30633855 RE RE TEAS 


(3 ಖು Gs ESO ಜಟ ೨. 
ಕಠಿಣವಾಗಿ ವರ್ತಿಸಿರಿ. ನರಕವೇ ಅವರ ನಿವಾಸವಾಗಿದೆ ಮತ್ತು ಅದು ಅತ್ಯಂತ ಕೆಟ್ಟ ನೆಲೆಯಾಗಿದೆ. 

(10-12) ಅಲ್ಲಾಹನು ಸತ್ಯನಿಷೇಧಿಗಳ ವಿಷಯದಲ್ಲಿನೂಹ್‌ ಮತ್ತು ಲೂತ್‌ರ ಪಶ್ನಿಯರನ್ನು ಉದಾಹರಣೆಯಾಗಿ 
ಮುಂದಿಡುತ್ತಾನೆ. ಅವರು ನಮ್ಮ ಇಬ್ಬರು ಸಜ್ಜನ ದಾಸರ ದಾಂಪತ್ಯ ಬಂಧನದಲ್ಲಿದ್ದರು. ಆದರೆ, ಅವರು ತಮ್ಮ ಆ 
ಪತಿಯರನ್ನು ವಂಚಿಸಿದರು"" ಮತ್ತು ಅವರು (ಪತಿಯಂದಿರು) ಅಲ್ಲಾಹನೆದುರು ಅವರಿಗೆ ಯಾವ ಪ್ರಯೋಜನವನ್ನೂ 
ಒದಗಿಸದಾದರು. ಇಬ್ಬರೊಡನೆಯೂ, "ಹೋಗಿರಿ, ಅಗ್ನಿಯಲ್ಲಿ ಬೀಳುವವರ ಜೊತೆಗೆ ನೀವೂ ಬೀಳಿರಿ' ಎಂದು 
ಹೇಳಲಾಯಿತು. ಸತ್ಯವಿಶ್ವಾಸಿಗಳ ವಿಷಯದಲ್ಲಿ ಅಲ್ಲಾಹನು ಫಿರ್‌ಔನನ ಪತ್ನಿಯ ಉದಾಹರಣೆಯನ್ನು ಮುಂದಿಡುತ್ತಾನೆ. 
ಅವರು, "ನನ್ನ ಪ್ರಭೂ, ನನಗಾಗಿ ನಿನ್ನ ಸ್ವರ್ಗದಲ್ಲೊಂದು ಭವನವನ್ನು ನಿರ್ಮಿಸಿಕೊಡು ಮತ್ತು ನನ್ನನ್ನು ಫಿರ್‌ಔನನಿಂದಲೂ 
ಅವನ ಕರ್ಮಗಳಿಂದಲೂ ರಕ್ಷಿಸು* ಮತ್ತು ಅಕ್ರಮಿ ಜನಾಂಗದಿಂದ ನನ್ನನ್ನು ಪಾರುಗೊಳಿಸು' ಎಂದು ಪ್ರಾರ್ಥಿಸಿದ 
ಸಂದರ್ಭ ಮತ್ತು ಅವನು ಇಮ್ರಾನನ"* ಪುತ್ರಿ ಮರ್ಯಮರ ಉದಾಹರಣೆಯನ್ನೂ ಮುಂದಿಡುತ್ತಾನೆ; ಅವರು ತಮ್ಮ 


ಪ್ರಾರ್ಥಿಸುವರು- '"ಓ ನಮ್ಮ ಪ್ರಭೂ! ನಮ್ಮ ಪಾಪಗಳನ್ನು ಮನ್ನಿಸು. ನಮ್ಮ ಜ್ಯೋತಿಯು ನಾವು ಸ್ವರ್ಗಕ್ಕೆ ತಲುಪುವ ವರೆಗೆ ನಮ್ಮೊಂದಿಗಿರುವಂತೆ 
ಕರುಣಿಸು.'' ಇಬ್ನು ಜರೀರ್‌ರು ಇಬ್ನು ಅಬ್ಬಾಸ್‌ರ ಹೇಳಿಕೆಯನ್ನು ಹೀಗೆ ಉಲ್ಲೇಖಿಸಿದ್ದಾರೆ 11೫ ಡೆ 0] ಎಂಬುದರ ಅರ್ಥ 
'ಅವರು ತಮ್ಮ ಜ್ಯೋತಿಯು ಸಿರಾತ್‌ ಸೇತುವೆಯನ್ನು ಹಾದು ಹೋಗುವ ವರೆಗೆ ನಂದದಂತೆ ಉಳಿಸು ಎಂದು ಪ್ರಾರ್ಥಿಸುತ್ತಾರೆ' 
ಎಂದಾಗಿದೆ. ಹಸನ್‌ ಬಸ್ರೀ, ಮುಜಾಹಿದ್‌, ದಹ್ನಾಕ್‌ರ ವ್ಯಾಖ್ಯಾನವೂ ಹೀಗೆಯೇ ಇದೆ. ಇಬ್ನು ಕಸೀರ್‌ರು ಅವರ ಹೇಳಿಕೆಯನ್ನು ಹೀಗೆ 
ವಿವರಿಸಿದ್ದಾರೆ- ಮುನಾಫಿಕರು ಜ್ಯೋತಿಯಿಂದ ವಂಚಿತರಾಗಿರುವುದನ್ನು ಕಂಡು ವಿಶ್ವಾಸಿಗಳು ತಮ್ಮ ಜ್ಯೋತಿಯನ್ನು ತಮಗಾಗಿ ಪರಿಪೂರ್ಣ 
ಗೊಳಿಸಬೇಕೆಂದು ಪ್ರಾರ್ಥಿಸುತ್ತಾರೆ. (ಹೆಚ್ಚಿನ ವಿವರಣೆಗೆ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-4, ಅಲ್‌ ಹದೀದ್‌ ಟಿ-17) 

23. ವಿವರಣೆಗೆ ನೋಡಿರಿ ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-2, ಅತೌಬ ಟಿ-82 

24. ಈ ವಂಚನೆಯು ಅವರು ವ್ಯಭಿಚಾರವೆಸಗಿದ್ದರು ಎಂಬರ್ಥದಲ್ಲಲ್ಲ. ಅವರು ಧರ್ಮದ ಹಾದಿಯಲ್ಲಿ ತಮ್ಮ ಪತಿಯಂದಿರಾದ 
ನೂಹ್‌ ಮತ್ತು ಲೂತ್‌ರನ್ನು ಬೆಂಬಲಿಸದೆ ಧರ್ಮ ವಿರೋಧಿಗಳ ಬೆಂಬಲಕ್ಕೆ ನಿಂತರು ಎಂಬರ್ಥದಲ್ಲಾಗಿದೆ. ಇಬ್ನು ಅಬ್ಬಾಸ್‌ ಹೇಳುತ್ತಾರೆ- 
ಯಾವ ಪ್ರವಾದಿಯ ಪತ್ನಿಯರೂ ವ್ಯಭಿಚಾರಿಣಿಗಳಾಗಿರಲಿಲ್ಲ. ಧರ್ಮದ ವಿಷಯದಲ್ಲಿ ಅವರದು ವಂಚನೆಯಾಗಿತ್ತು. ಅವರಿಬ್ಬರೂ ತಮ್ಮ 
ಪತಿಯಂದಿರ ಧರ್ಮವನ್ನು ಸ್ವೀಕರಿಸಲಿಲ್ಲ. ನೂಹ್‌ರ ಪತ್ನಿಯು ತನ್ನ ಜನಾಂಗದ ದುಷ್ಟರಿಗೆ ವಿಶ್ವಾಸಿಗಳ ಸಮಾಚಾರಗಳನ್ನು ಮುಟ್ಟಿಸುತ್ತಿದ್ದಳು. 
ಲೂತ್‌ರ ಪತ್ನಿಯು ತನ್ನ ಪತಿಯ ಬಳಿಗೆ ಬರುವವರ ಕುರಿತು ತನ್ನ ಜನಾಂಗದ ದುರಾಚಾರಿಗಳಿಗೆ ಸುದ್ದಿ ಮುಟ್ಟಿಸುತ್ತಿದ್ದಳು. (ಇಬ್ನು ಜರೀರ್‌) 

25. ಫಿರ್‌ಔನನ ದುಷ್ಕೃತ್ಯಗಳ ದುಷ್ನರಿಣಾಮಗಳಲ್ಲಿ ನನ್ನನ್ನು ಸೇರಿಸಬೇಡ. 

26. ಮರ್ಯಮರ ತಂದೆಯ ಹೆಸರೂ ಇಮ್ರಾನ್‌ ಆಗಿರಬಹುದು ಅಥವಾ ಆಕೆ ಇಮ್ರಾನ್‌ರ ವಂಶಸ್ಥಳೆಂಬ ಅರ್ಥದಲ್ಲೂ ಇಮ್ರಾನನ 
ಪುತ್ರಿ ಎಂದಿರಬಹುದು. 


ಕಾಂಡ - 28 


66. ಅತ್ತಹ್‌ರೀಮ್‌ 31 


ಮಾನವನ್ನು ಕಾಪಾಡಿಕೊಂಡಿದ್ದರು.” ತರುವಾಯ ನಾವು ಅವರೊಳಗೆ ನಮ್ಮ ಕಡೆಯಿಂದ ಆತ್ಮವನ್ನು ಊದಿದೆವು* 
ಮತ್ತು ಅವರು ತಮ್ಮ ಪ್ರಭುವಿನ ಆದೇಶಗಳನ್ನೂ ಅವನ ಗ್ರಂಥಗಳನ್ನೂ ದೃಢೀಕರಿಸಿದ್ದರು ಮತ್ತು ಅವರು 
ಆಜ್ಞಾಪಾಲಕರಲ್ಲಾಗಿದ್ದರು.” 


27. ಮರ್ಯಮರ ಗರ್ಭದಲ್ಲಿ ಈಸಾ(ಅ) ಹುಟ್ಟಿದ್ದು ಯಾವುದೋ ಪಾಪದ ಫಲವಾಗಿತ್ತೆಂಬ ಯಹೂದಿಯರ ಆರೋಪದ 
ನಿರಾಕರಣೆಯಾಗಿತ್ತು. ಈ ಅಕ್ರಮಿಗಳ ಇದೇ ಆರೋಪವನ್ನು ಮಹಾ ಅಪವಾದನೆಯೆಂದು ಕುರ್‌ಆನಿನಲ್ಲಿ ಹೇಳಲಾಗಿದೆ. (ನೋಡಿರಿ 
ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-1 ಅನ್ನಿಸಾ ಸೂಕ್ತ 156 ಟಿ, 190) 

28. ಅಂದರೆ ಪುರುಷ ಸಂಪರ್ಕವಿಲ್ಲದೆಯೇ ಅವರ ಗರ್ಭದಲ್ಲಿ ತನ್ನ ವತಿಯಿಂದ ಒಂದು ಜೀವ ಹಾಕಿದನು. (ವಿವರಣೆಗಾಗಿ 
ನೋಡಿರಿ. ತಪ್ಲೀಮುಲ್‌ ಕುರ್‌ಆನ್‌ ಸಂಪುಟ-1, ಅನ್ನಿಸಾ ಟಿ-212-213, ಸಂಪುಟ-3 ಅಲ್‌ಅಂಬಿಯಾ ಟಿ-89) 

29. ಮೂರು ರೀತಿಯ ಮಹಿಳೆಯರ ಉದಾಹರಣೆಯನ್ನು ಯಾವ ಉದ್ದೇಶಕ್ಕಾಗಿ ನೀಡಲಾಗಿತ್ತೆಂಬುದರ ವಿವರಣೆಯನ್ನು ನಾವು 
ಮುನ್ನುಡಿಯಲ್ಲಿ ಕೊಟ್ಟಿದ್ದೇವೆ. ಇಲ್ಲಿ ಅದರ ಪುನರಾವರ್ತನೆಯ ಅಗತ್ಯವಿಲ್ಲ. 


a 


ಕಾಂಡ - 28 


67. ಅಲ್‌ ಮುಲ್ಕ್‌ 


ಹೆಸರು 

ಪ್ರಥಮ ವಾಕ್ಕದ ಯ 55) ನಿಂದ ೭50 ಎಂಬ ಪದವನ್ನು ಇದರ ಶೀರ್ಷಿಕೆಯಾಗಿ 
ಮಾಡಲಾಗಿದೆ. 
ಅವತೀರ್ಣಕಾಲ 

ಇದು ಯಾವ ಕಾಲದಲ್ಲಿ ಅವತೀರ್ಣಗೊಂಡಿದೆಯೆಂದು ಯಾವುದೇ ಅಧಿಕೃತ ವರದಿಗಳಿಂದ ತಿಳಿದು ಬರುವುದಿಲ್ಲ. 
ಆದರೆ ಇದರ ವಿಷಯಗಳು ಮತ್ತು ವಾಕ್‌ಶೈಲಿಯಿಂದ ಇದು ಮಕ್ಕಾದ ಆರಂಭ ಕಾಲದಲ್ಲಿ ಅವತೀರ್ಣಗೊಂಡ 
ಅಧ್ಯಾಯಗಳಲ್ಲೊಂದಾಗಿದೆಯೆಂದು ಸ್ಪಷ್ಟವಾಗಿ ತಿಳಿಯುತ್ತದೆ. 
ಚರ್ಚಾ ವಿಷಯ 

ಇದರಲ್ಲಿ ಒಂದೆಡೆ ಸಂಕ್ಷಿಪ್ತವಾಗಿ ಇಸ್ಲಾಮಿನ ಪರಿಚಯ ಮಾಡಲಾಗಿದೆ. ಇನ್ನೊಂದೆಡೆ ಅನಾಸ್ಥೆಯಲ್ಲಿ ಬಿದ್ದಿರುವ ಜನರನ್ನು 
ಪರಿಣಾಮಕಾರಿ ಶೈಲಿಯಲ್ಲಿ ಎಚ್ಚರಿಸಲಾಗಿದೆ. ಮಕ್ಕಾದ ಆರಂಭ ಕಾಲದ ಅಧ್ಯಾಯಗಳು ಇಸ್ಲಾಮಿನ ಪೂರ್ಣ ಶಿಕ್ಷಣವನ್ನೂ 
ಪ್ರವಾದಿಯವರ(ಸ) ನೇಮಕದ ಉದ್ದೇಶವನ್ನೂ ವಿವರಿಸುತ್ತದೆ. ಆದರೆ ಜನರು ಕ್ರಮೇಣ ಅರ್ಥ ಮಾಡಿಕೊಳ್ಳಲೆಂದು ಅದನ್ನು 
ವಿವರವಾಗಿ ನೀಡದೆ, ಸಂಕ್ಟಿಪ್ತವಾಗಿ ಮುಂದಿಡುತ್ತದೆ. ಇದು ಮಕ್ಕಾದಲ್ಲಿ ಅವತೀರ್ಣಗೊಂಡ ಅಧ್ಯಾಯಗಳ ವೈಶಿಷ್ಟ್ಯವಾಗಿದೆ. 
ಇದರಲ್ಲಿ ಹೆಚ್ಚಾಗಿ ಜನರ ಅನಾಸ್ಥೆಯನ್ನು ಹೋಗಲಾಡಿಸಲು, ಅವರು ಆಲೋಚಿಸುವಂತೆ ನಿರ್ಬಂಧಿತ ಗೊಳಿಸಲು ಮತ್ತು ಅವರ 
ನಿದ್ರಿಸುವ ಆತ್ಮ ಸಾಕ್ಷಿಯನ್ನು ಬಡಿದೆಬ್ಬಿಸಲು ಹೆಚ್ಚು ಒತ್ತು ಕೊಡಲಾಗಿದೆ. 

ಆರಂಭದ ಸೂಕ್ತಗಳಲ್ಲಿ ಸತ್ಯನಿಷೇಧದಿಂದಾಗಿ ಮಾನವನು ಯಾವ ಪ್ರಪಂಚದಲ್ಲಿದ್ದಾನೋ ಅದು ಒಂದು ಸುವ್ಯವಸ್ಥಿತ 
ಮತ್ತು ಸುಭದ್ರ ಸಾಮ್ರಾಜ್ಯವಾಗಿದ್ದು ಅದರಲ್ಲಿ ಯಾವುದೇ ಲೋಪದೋಷ ಅಥವಾ ಬಿರುಕು ಎಲ್ಲಿಯೂ ಹುಡುಕಿದರೂ 
ಸಿಗಲಾರದೆಂದು ತಿಳಿಯ ಪಡಿಸಲಾಗಿದೆ. ಈ ಸಾಮ್ರಾಜ್ಯವನ್ನು ಶೂನ್ಯದಿಂದ ಅಸ್ತಿತ್ವಕ್ಕೆ ತಂದವನು ಅಲ್ಲಾಹನೇ ಆಗಿದ್ದು, ಇದರ 
ಆಡಳಿತ ವ್ಯವಸ್ಥೆ ಮತ್ತು ಸಾರ್ವಭೌಮತೆಯ ಸಕಲ ಅಧಿಕಾರಗಳೂ ಅವನ ಕೈಯಲ್ಲೇ ಇದೆ. ಅವನ ಮಹಿಮೆ ಸೀಮಾತೀತವಾಗಿದೆ. 
ಜೊತೆಗೆ, ಈ ಯುಕ್ತಿಪೂರ್ಣ ಪ್ರಪಂಚವನ್ನು ಉದ್ದೇಶ ರಹಿತವಾಗಿ ಸೃಷ್ಟಿಸಲಾಗಿಲ್ಲ. ಇಲ್ಲಿಗೆ ಮಾನವನನ್ನು ಪರೀಕ್ಷಾರ್ಥವಾಗಿ 
ಕಳಿಸಲಾಗಿದೆ. ಈ ಪರೀಕ್ಷೆಯಲ್ಲಿಸತ್ಕರ್ಮಗಳಿಂದ ಮಾತ್ರ ಅವನು ವಿಜಯಿಯಾಗಬಲ್ಲನೆಂದು ಅವನಿಗೆ ಮನವರಿಕೆ ಮಾಡಲಾಗಿದೆ. 

6ರಿಂದ 11ರ ವರೆಗಿನ ಸೂಕ್ತಗಳಲ್ಲಿ ಮಾನವನಿಗೆ ಪರಲೋಕದಲ್ಲಿಎದುರಾಗುವ ಪರಿಣಾಮಗಳನ್ನು ವಿವರಿಸಿ, ಅಲ್ಲಾಹನು 
ಅದರ ಬಗ್ಗೆ ಈ ಲೋಕದಲ್ಲಿಯೇ ಪ್ರವಾದಿಗಳನ್ನು ಕಳಿಸಿ ಎಚ್ಚರಿಸಿದ್ದಾನೆಂದು ಹೇಳಲಾಗಿದೆ. ಇನ್ನು, ನೀವು ಪ್ರವಾದಿಗಳ ಮಾತನ್ನು 
ಒಪ್ಪಿ ನಿಮ್ಮ ವರ್ತನೆಗಳನ್ನು ಸರಿ ಪಡಿಸದಿದ್ದರೆ, ಪರಲೋಕದಲ್ಲಿ ನೀಡುವ ಶಿಕ್ಷೆಗೆ ನೀವು ಅರ್ಹರೇ ಆಗಿದ್ದೀರೆಂದು ನೀವು ಒಪ್ಪಲೇ 
ಬೇಕಾದೀತೆಂದು ಜನರಿಗೆ ತಿಳಿಸಲಾಗಿದೆ. 

12ರಿಂದ 14ರ ವರೆಗಿನ ಸೂಕ್ತಗಳಲ್ಲಿ ಸೃಷ್ಟಿಕರ್ತನು ತನ್ನ ಸೃಷ್ಟಿಗಳ ಬಗ್ಗೆ ಅಜ್ಜನಲ್ಲ ನಿಮ್ಮ ಅಂತರಂಗ-ಬಹಿರಂಗಗಳನ್ನು 
ಮಾತ್ರವಲ್ಲ ನಿಮ್ಮ ಹೃದಯಗಳಲ್ಲಿ ಅಡಗಿರುವ ವಿಚಾರಗಳನ್ನೂ ಅವನು ಬಲ್ಲನು ಎಂದು ಎಚ್ಚರಿಸಲಾಗಿದೆ. ಆದ್ದರಿಂದ 
ಮಾನವನು ಆ ಅಗೋಚರ ದೇವನನ್ನು ಭಯಪಟ್ಟು ಕೆಡುಕಿನಿಂದ ದೂರವಿರುವುದೇ ನೈತಿಕತೆಯ ಸರಿಯಾದ ಬುನಾದಿಯಾಗಿದೆ. 
ಈ ಲೋಕದಲ್ಲಿ ಅವನನ್ನು ವಿಚಾರಿಸುವ ಯಾವುದೇ ಶಕ್ತಿ ಇರಲಿ, ಇಲ್ಲದಿರಲಿ, ಅದರಿಂದ ಅವನಿಗೆ ಯಾವುದೇ ಹಾನಿಯಿರಲಿ, 
ಇಲ್ಲದಿರಲಿ- ಈ ಕರ್ಮ ವಿಧಾನವನ್ನು ಯಾರು ಅನುಸರಿಸುತ್ತಾರೋ ಅವರೇ ಪರಲೋಕದಲ್ಲಿ ಕ್ಷಮೆ ಮತ್ತು ಮಹಾನ್‌ 
ಪ್ರತಿಫಲಗಳಿಗೆ ಅರ್ಹರಾಗಿದ್ದಾರೆ. 


ಕಾಂಡ - 29 


67. ಅಲ್‌ ಮುಲ್ಕ್‌ 33 


15ರಿಂದ 23ರ ವರೆಗಿನ ಸೂಕ್ತಗಳಲ್ಲಿ ಮಾನವರು ಸಾಮಾನ್ಯವೆಂದು ಭಾವಿಸಿ ಗಮನ ಕೊಡದ ವಾಸ್ತವಿಕತೆಗಳ ಬಗ್ಗೆ 
ಆಲೋಚಿಸುವಂತೆ ಪದೇ ಪದೇಕರೆ ಕೊಡಲಾಗಿದೆ. ಅವನೊಂದಿಗೆ ಹೀಗೆ ಹೇಳಲಾಗುತ್ತದೆ- ನೀವು ನೆಮ್ಮದಿಯಿಂದ ನಡೆದಾಡುತ್ತಿರುವ 
ಆಹಾರ ಪಡೆಯುತ್ತಿರುವ ಈ ಭೂಮಿಯನ್ನು ನೋಡಿರಿ. ಅವುಗಳನ್ನು ನಿಮ್ಮ ಅಧೀನಗೊಳಿಸಿರುವುದು ಅಲ್ಲಾಹನೇ. ಅನ್ಯಥಾ 
ನಿಮ್ಮನ್ನು ಪುಡಿಗಟ್ಟಿ ಬಿಡುವಂತಹ ಭೂಕಂಪ ಸಂಭವಿಸಬಹುದು ಅಥವಾ ನಿಮ್ಮನ್ನು ಸರ್ವನಾಶ ಮಾಡಿಬಿಡಬಲ್ಲ ಚಂಡಮಾರುತ 
ಬರಬಹುದು. ನಿಮ್ಮ ಮೇಲೆ ಹಾರಾಡುತ್ತಿರುವ ಪಕ್ಷಿಗಳನ್ನು ನೋಡಿರಿ. ಅಂತರಿಕ್ಷದಲ್ಲಿ ಅವುಗಳನ್ನು ಆಧರಿಸಿ ನಿಲ್ಲಿಸಿರುವುದೂ 
ಅಲ್ಲಾಹನೆ. ನಿಮ್ಮ ಎಲ್ಲ ಸಂಪತ್‌ಸೌಕರ್ಯಗಳನ್ನು ನೋಡಿರಿ. ಅಲ್ಲಾಹನು ನಿಮ್ಮನ್ನು ಶಿಕ್ಷೆಗೆ ಗುರಿ ಪಡಿಸಿದರೆ ಅವನಿಂದ ನಿಮ್ಮನ್ನು 
ರಕ್ಷಿಸುವವರು. ಯಾರಿದ್ದಾರೆ. ಅವನು ನಿಮ್ಮ ಜೀವನಾಧಾರದ ದ್ವಾರಗಳನ್ನು ಮುಚ್ಚಿ ಬಿಟ್ಟರೆ ಅದನ್ನು ತೆರೆಯುವವರು 
ಯಾರಿದ್ದಾರೆ? ವಾಸ್ತವಿಕತೆಗಳನ್ನರಿಯಲು ಈ ಎಲ್ಲ ವಸ್ತುಗಳು ನಿಮ್ಮ ಮುಂದೆಯೇ ಇದೆ. ಆದರೆ ಅನುಭವಗಳಿಂದ ಪಾಠ 
ಕಲಿಯುವ ಶಕ್ತಿಯಿಲ್ಲದ ಪ್ರಾಣಿಗಳಂತೆ ನೀವು ಅವುಗಳನ್ನು ನೋಡುತ್ತೀರಿ. ನೀವು ಅಲ್ಲಾಹನು ನಿಮಗೆ ದಯಪಾಲಿಸಿರುವ ಕಣ್ಣು 
ಕಿವಿ ಮತ್ತು ಮಿದುಳನ್ನು ಉಪಯೋಗಿಸುವುದಿಲ್ಲ. ಆದ್ದರಿಂದಲೇ ನಿಮಗೆ ಸನ್ಮಾರ್ಗ ಕಾಣುವುದಿಲ್ಲ, 

24ರಿಂದ 27ರ ವರೆಗಿನ ಸೂಕ್ತಗಳಲ್ಲಿಹೀಗೆ ಹೇಳಲಾಗಿದೆ- ನೀವು ಖಂಡಿತವಾಗಿಯೂ ದೇವನ ಮುಂದೆ ಹಾಜರಾಗಲಿರುವಿರಿ. 
ಅದು ಬರುವ ಸಮಯ ಮತ್ತು ದಿನಾಂಕ ತಿಳಿಸುವುದು ಪ್ರವಾದಿಯ ಹೊಣೆಗಾರಿಕೆಯಲ್ಲ. ಆ ಸಮಯ ಬರುವುದಕ್ಕಿಂತ ಮುಂಚೆ 
ನಿಮ್ಮನ್ನು ಎಚ್ಚರಿಸುವುದು ಅವರ ಕೆಲಸವಾಗಿದೆ. ಇಂದು ನೀವು ಅವರ ಮಾತನ್ನು ಒಪ್ಪದೆ ಆ ಸಮಯವನ್ನು ತಂದು 
ತೋರಿಸಬೇಕೆಂದು ಹೇಳುತ್ತಿದ್ದೀರಿ. ಆದರೆ ಅದು ಬಂದು, ನೀವು ಅದನ್ನು ಕಣ್ಣಾರೆ ನೋಡಿದಾಗ ತಲ್ಲಣಗೊಳ್ಳುವಿರಿ. ಆಗ 
ನಿಮ್ಮೊಂದಿಗೆ, ನೀವು ಶೀಘ್ರವೇ ಬರಲೆಂದು ಆಗ್ರಹಿಸುತ್ತಿದ್ದುದು ಇದನ್ನೇ ಎಂದು ಹೇಳಲಾಗುವುದು. 

28-29ನೇ ಸೂಕ್ತದಲ್ಲಿ ಸತ್ಯನಿಷೇಧಿಗಳು ಪ್ರವಾದಿ(ಸ) ಮತ್ತವರ ಸಂಗಾತಿಗಳ ವಿರುದ್ಧ ಆಡುತ್ತಿದ್ದ ಕೊಂಕು ಮಾತುಗಳಿಗೆ 
ಉತ್ತರ ನೀಡಲಾಗಿದೆ. ಅವರು ಪ್ರವಾದಿಯವರನ್ನು ನಿಂದಿಸುತ್ತಿದ್ದರು. ಅವರನ್ನು ಅವರ ಸಂಗಾತಿಗಳನ್ನೂ ನಾಶ ಪಡಿಸುವಂತೆ 
ಪ್ರಾರ್ಥಿಸುತ್ತಿದ್ದರು. ಅವರಿಗೆ ಹೀಗೆ ಉತ್ತರಿಸಲಾಗಿದೆ- ನಿಮ್ಮನ್ನು ಸನ್ಮಾರ್ಗಕ್ಕೆ ಕರೆಯುವವರು ನಾಶವಾಗಲಿ ಅಥವಾ ಅವರ 
ಮೇಲೆ ಅಲ್ಲಾಹನು ದಯೆ ತೋರಲಿ. ಅದರಿಂದ ನಿಮ್ಮ ಅದೃಷ್ಟವಂತೂ ಬದಲಾಗದು, ನೀವು ನಿಮ್ಮ ಬಗ್ಗೆ ಚಿಂತಿಸಿರಿ, ಅಲ್ಲಾಹನ 
ಶಿಕ್ಷೆ ಬಂದೆರಗಿದರೆ ನಿಮ್ಮನ್ನು ಯಾರು ರಕ್ಷಿಸುವರು. ಅಲ್ಲಾಹನ ಮೇಲೆ ದೃಢ ನಂಬಿಕೆಯಿರುವವರನ್ನು ಮತ್ತು 
ಭರವಸೆಯಿರಿಸುವವರನ್ನು ನೀವು ಪಥಭ್ರಷ್ಟರೆಂದು ಭಾವಿಸುತ್ತೀರಿ. ವಾಸ್ತವದಲ್ಲಿ. ಪಥಭ್ರಷ್ಟರು ಯಾರೆಂದು ಸತ್ಯ ಪ್ರಕಟವಾಗುವ 
ಒಂದು ಸಮಯ ಖಂಡಿತ ಬರಲಿದೆ. 

ಕೊನೆಯಲ್ಲಿ ಒಂದು ಪ್ರಶ್ನೆಯನ್ನು ಜನರ ಮುಂದಿಟ್ಟು ಅದರ ಬಗ್ಗೆ ಆಲೋಚಿಸುವಂತೆ ಅವರಿಗೇ ಬಿಟ್ಟು ಬಿಡಲಾಗಿದೆ- 
ನಿಮ್ಮ ಜೀವನಕ್ಕೆ ಅವಶ್ಯಕವಾಗಿರುವ ನೀರು ಅರೇಬಿಯಾದ ಮರುಭೂಮಿ ಮತ್ತು ಬೆಟ್ಟ ಗುಡ್ಡಗಳಿಂದ ಹರಿದು ಬರುವುದನ್ನು 
ಅವನು ಭೂಮಿಯಲ್ಲಿ ಬತ್ತಿಸಿ ಬಿಟ್ಟರೆ ಆ ಜೀವ ಜಲವನ್ನು ಅಲ್ಲಾಹನ ಹೊರತು ಇನ್ನಾರು ಒದಗಿಸುತ್ತಾರೆ? 


ಕಾಂಡ - 29 


ಕ ಚ 3 ವ 
ಚೂ 
67. ಅಲ್‌ ಮುಲ್ಕ್‌ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು: 39 ರುಕೂಆ್‌ಗಳು: 2 


ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


ಣಿ Ww 


PIA ASS? ಓಲತಡ್ತೆ 1) ಟಟ ಟ್‌ 9152 * ಎಟ ಊರೆ 
SE OSHS IS SUES EL 1 1೪ ೫೧೭] 355) 


AIAG LIAS MA PB DAY i Nh 
EGE CMOS YA ಜಿ... ರಿಯ ಸ್ತ SHY Sols 
.- (1-4) *ಅವನು ಅತ್ಯಂತ ಮಂಗಲಮಯನು.' ಅವನ ಕೈಯಲ್ಲಿ (ವಿಶ್ವದ) ಪ್ರಭುತ್ನವಿದೆ” ಮತ್ತು ಅವನು ಸಕಲ 
ವಸ್ತುಗಳ ಮೇಲೆ ಸಾಮಥ್ಯ ೯ವುಳ್ಳವನಾಗಿದ್ದಾನೆ.' ನಿಮ್ಮನ್ನು ಪರೀಕ್ಷಿಸಿ ನಿಮ್ಮ ಪೈಕಿ ಯಾರು ಸತ್ಯರ್ಮವೆಸಗುವವನೆಂದು 
ನೋಡಲಿಕ್ಕಾಗಿ ಅವನು ಜೀವನವನ್ನೂ ಮರಣವನ್ನೂ ಆವಿಷ್ಯರಿಸಿದನು.* ಅವನು ಪ್ರಬಲನೂ ಕ್ಷಮಾಶೀಲನೂ 


1, ಆ "1 (ಶಬಾರಕ) ಎಂಬುದು 4% (ಬರ್ಕತ್‌)ನ ಉತ್ಕೇಕ್ಟಿತ ರೂಪವಾಗಿದೆ. ಬರ್ಕತ್‌ಗೆ ಉನ್ನತಿ, ಶ್ರೇಷ್ಠತೆ, ಆಧಿಕ್ಯ, 
ಶಾಶ್ವತತೆ ಹಾಗೂ ಹೇರಳ ಪುಣ್ಯಗಳೆಂಬ ಅರ್ಥಗಳಿವೆ, ಅದನ್ನು ಉತ್ಜೇಕ್ಷೆಯ ಫಲವಾಗಿ ತಬಾರಕ ಎಂದು ಮಾಡಿದಾಗ ಅದರ ಅರ್ಥವು 
` ಅವನು ಅತ್ಯಂತ ಗೌರವ-ಪ್ರತಿಷ್ಠೆಯುಳ್ಳವನು, ತನ್ನ ಸತ್ಯಗುಣಗಳು ಮತ್ತು ಕ್ರಿಯೆಗಳಲ್ಲಿತನ್ನ ಹೊರತು ಇತರೆಲ್ಲರಿಗಿಂತಲೂ ಉನ್ನತನಾಗಿರುವ 
ವನನ್ನು ಅಸಂಖ್ಯಾತ ಒಳಿತುಗಳ ಕೊಡುಗೆಗಳು ಅವನಿಂದ ಆಗುತ್ತಿರುತ್ತದೆ. ಅವನ ಚಮತ್ಕಾರಗಳು ಶಾಶ್ವತವಾಗಿವೆ ಎಂದಾಗುತ್ತದೆ. (ಹೆಚ್ಚಿನ 
ವಿವರಗಳಿಗೆ ತಪ್ಲೀಮುಲ್‌ ಕುರ್‌ಆನ್‌ ಸಂಪುಟ:2 ಅಲ್‌ ಅಆ್‌ರಾಫ್‌ ಟಿ.43; ಸಂಪುಟ-3 ಅಲ್‌ ಮೂಮಿನ್‌ ಟಿ.14; ಅಲ್‌ಫುರ್ಕಾನ್‌ ಟಿ. 1,19) 

2. SK (ಅಲ್‌ ಮುಲ್ಫು) ಎಂಬ ಪದವನ್ನು ಸೀಮಿತ ಅರ್ಥದಲ್ಲಿ ತೆಗೆದುಕೊಳ್ಳಲಾಗದು. ಅದು ವಿಶ್ವದ ಎಲ್ಲ ವಸ್ತುಗಳ 
ಮೇಲಿನ ಪೂರ್ಣ ಅಧಿಕಾರವೇ ಆಗಿರಬೇಕು. ಅವನ ಕೈಯಲ್ಲಿ! ಅಧಿಕಾರವಿರುವುದೆಂದರೆ ಅವನಿಗೆ ಕೈಗಳಿವೆ ಎಂದಲ್ಲ. ಈ ಪದವು ನುಡಿಗಟ್ಟಿನ 
ರೂಪದಲ್ಲಿ ಸ್ವಾಧೀನವೆಂಬ ಅರ್ಥದಲ್ಲಿ ಪ್ರಯೋಗವಾಗಿದೆ. ಅರಬಿಯಂತೆ, ನಮ್ಮ ಭಾಷೆಯಲ್ಲೂ ಒಬ್ಬನ ಕೈಯಲ್ಲಿ ಅಧಿಕಾರವಿದೆಯೆಂದರೆ 
ಅವನೇ ಸಂಪೂರ್ಣ ಅಧಿಕಾರಗಳ ಒಡೆಯನಾಗಿದ್ದು ಅವನ ಹೊರತು ಬೇರಾರೂ ಅಲ್ಲವೆಂಬ ಅರ್ಥವೇ ಆಗುತ್ತದೆ. 

3. ಅಂದರೆ ಅವನು ಬಯಸಿದ್ದನ್ನು ಮಾಡಬಲ್ಲನು. ಬಯಸಿದ್ದನ್ನು ಮಾಡದಂತೆ ತಡೆಯಲು ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ, 

4. ಅಂದರೆ ಈ ಲೋಕದಲ್ಲಿ ಮಾನವನ ಹುಟ್ಟು-ಸಾವಿನ ಈ ಪರಂಪರೆಯನ್ನು, ಅವರಲ್ಲಿಯಾರ ಕರ್ಮ ಅತ್ಯುತ್ತಮವಾದುದೆಂದು 
ಪರೀಕ್ಷಿಸಿ ನೋಡಲಿಕ್ಕಾಗಿ ಆರಂಭಿಸಿದನು. ಈ ಸಂಕ್ಷಿಪ್ತ ವಚನದಲ್ಲಿ ಹಲವಾರು ವಾಸ್ತವಿಕತೆಗಳ ಕಡೆಗೆ ಬೆಟ್ಟು ಮಾಡಲಾಗಿದೆ. 1) ಜೀವನ- 
ಮರಣಗಳನ್ನು ಅಲ್ಲಾಹನ ಹೊರತು ಯಾರೂ ಕೊಡುವವರಿಲ್ಲ ಅವನೇ ಅವುಗಳನ್ನು ನೀಡುತ್ತಾನೆ. 2) ಒಳಿತು-ಕೆಡುಕುಗಳನ್ನು ಮಾಡುವ 
ಸಾಮರ್ಥ್ಯ ನೀಡಲ್ಪಟ್ಟಿರುವ ಮಾನವನಂತಹ ಒಂದು ಜೀವಿಯ ಜೀವನ ಮತ್ತು ಮರಣ ಉದ್ದೇಶರಹಿತವಾದುದಲ್ಲ, ಅವನನ್ನು ಅಲ್ಲಾಹನು 
ಪರೀಕ್ಷಾ? ರ್ಥವಾಗಿ ಸೃಷ್ಟಿಸಿದನು. ಜೀವನವು ಅವನ ಪರೀಕ್ದಾವಧಿಯಾಗಿದೆ. ಆ ಅವಧಿ ಮುಗಿಯುವುದೇ ಮರಣವಾಗಿದೆ. 3) ಆ ಪರೀಕ್ಷೇ ಯ 
ಉದ್ದೇಶದಿಂದಲೇ ಅಲ್ಲಾಹನು ಪ್ರತಿಯೊಬ್ಬನಿಗೂ ಇಲ್ಲಿಕೆಲಸ ಮಾಡಿ ಒಳಿತು-ಕೆಡುಕುಗಳನ್ನು ಪ್ರಕಟ ಪಡಿಸಲು, ಮತ್ತು ಪ್ರಾಯೋಗಿಕವಾಗಿ 
ತಾನೆಂತಹವನೆಂದು ತೋರ್ಪಡಿಸಲು ಕರ್ಮಾವಧಿಯನ್ನು ನೀಡಿದ್ದಾನೆ. 4) ಯಾರ ಕರ್ಮ ಉತ್ತಮ, ಯಾರದು ಕೆಟ್ಟದು ಎಂದು 
ತೀರ್ಮಾನಿಸುವುದು ಸೃಷ್ಟಿಕರ್ತನ ಕೆಲಸವೇ ಹೊರತು ಪರೀಕ್ಷೆ ಬರೆಯುವವನದಲ್ಲ, ಸತ್ಯರ್ಮ-ದುಷ್ಕರ್ಮಗಳ ಮಾನದಂಡವನ್ನು 


ಇಲ್ಲಿಂದ 29ನೇ ಕಾಂಡ ಆರಂಭ 


67. ಆಲ್‌ .ಮುಲ್ಮ್‌ 35 


2 6 


೨ ಭಿ 34 ಸಳ 2% CREAT ENA ಆ 
ರಿಯೊ bE bs SHES ES gh 


ನ್‌ಂ 


ಆ ಟ್‌ DD ಯ ಕಿ ೃ ು;ರ ro ೨| 4 4 
ELSE NEN AE ASL Fle ob 


IEE ip IS ls ಈ. ಕು GIES 
ಆಗಿರುತ್ತಾನೆ. ಅವನು ಅಂತಸ್ತು ಅಂತಸ್ತುಗಳಾಗಿ ಸಪ್ತ ಗಗನಗಳನ್ನು ಉಂಟು ಮಾಡಿದನು." ದಯಾಮಯನ ಸೃಷ್ಟಿ 
ಯಲ್ಲಿ ನೀವು ಯಾವುದೇ ಅಸಾಂಗತ್ಯವನ್ನು ಕಾಣಲಾರಿರಿ.? ಇನ್ನೊಮ್ಮೆ ನೋಡಿರಿ, ನಿಮಗೆಲ್ಲಾದರೂ ನ್ಯೂನತೆ ಕಾಣಿ 
ಸುತ್ತಿದೆಯೇ?* ಪುನಃ ಪುನಃ ದೃಷ್ಟಿ ಹಾಯಿಸಿರಿ. ನಿಮ್ಮ ದೃಷ್ಟಿಯು 'ಸೋತು ಹತಾಶವಾಗಿ ಮರಳಿ ಬರುವುದು. 

(5) ನಾವು ನಿಮ್ಮ ಸಮಿಪದ ಆಕಾಶವನ್ನು? ಉಜ್ವಲ ದೀಪಗಳಿಂದ ಅಲಂಕರಿಸಿದ್ದೇವೆ"” ಮತ್ತು ಅವುಗಳನ್ನು 
ಶೈತಾನರನ್ನು ಹೊಡೆದಟ್ಟುವ ಸಾಧನವಾಗಿ ಮಾಡಿದ್ದೇವೆ." ನಾವು ಈ ಶೈತಾನರಿಗಾಗಿ ಧಗಧಗಿಸುವ ಅಗ್ನಿಯನ್ನು 
ಸಿದ್ಧಪಡಿಸಿಟ್ಟರುತ್ತೇವೆ. 


ರ್ಟ 


ನಿಶ್ಚಯಿಸುವುದೂ ಅವನದೇ ಕೆಲಸವಾಗಿದೆ. 5) ಯಾರ ಕರ್ಮ ಯಾವ ರೀತಿ ಇರುವುದೋ ಅದರಂತೆ ಅವನಿಗೆ ಪ್ರತಿಫಲ ನೀಡಲಾಗುವು 
ದೆಂಬುದು ಪರೀಕ್ಷೆಯ ತಾತ್ಸರ್ಯದಲ್ಲಿ ಅಡಕವಾಗಿರುವ ಒಂದು ಅಂಶವಾಗಿದೆ. ಪ್ರತಿಫಲವಿಲ್ಲದಿದ್ದರೆ ಪರೀಕ್ಷೆ ನಡೆಸುವುದೇ ಅರ್ಥಹೀನ. 

5. ಇದಕ್ಕೆ ಎರಡು ಅರ್ಥಗಳಿವೆ. 1) ಅವನು ಅತ್ಯಂತ ಪ್ರಬಲನಾಗಿದ್ದು, ಎಲ್ಲರ ಮೇಲೂ ಪ್ರಾಬಲ್ಯ ಹೊಂದಿದವನಾಗಿಯೂ ತನ್ನ 
ಸೃಷ್ಟಿಗಳ ಪಾಲಿಗೆ ಅತ್ಯಂತ ಕರುಣಾಮಯಿಯೂ ಕ್ಷಮಾದಾನಿಯೂ ಆಗಿರುತ್ತಾನೆ. ಅಕ್ರಮಿಯೋ ಕಠೋರನೋ ಅಲ್ಲ, 2) ದುಷ್ಕರ್ಮಿಯನ್ನು 
ಶಿಕ್ಷಿಸುವ ಪೂರ್ಣ ಅಧಿಕಾರ ಹೊಂದಿದ್ದಾನೆ. ಅವನ ಶಿಕ್ಷೆಯಿಂದ ಪಾರಾಗಲು ಯಾರಿಂದಲೂ ಸಾಧ್ಯವಿಲ್ಲ ಆದರೆ ಕೆಡುಕುಗಳನ್ನು ತೊರೆದು 
ಪಶ್ಚಾತ್ತಾಪ ಪಟ್ಟು ಅವನೊಂದಿಗೆ ಕ್ಹಮೆಯಾಚಿಸುವವನನ್ನು ಕ್ಷಮಿಸಿ ಬಿಡುತ್ತಾನೆ. 

6. ವಿವರಣೆಗೆ ನೋಡಿರಿ. ತಪ್ಪೀಮುಲ್‌ ಕುರ್‌ಆನ್‌: ಸಂಪುಟ-1 ಅಲ್‌ ಬಕರ ಟಿ-34, ಸಂಪುಟ-2 ಅರ್ರಆ್‌ದ್‌ ಟಿ-2, ಅಲ್‌ ಹಿಜ್ರ್‌ 
ಟಿ-8, ಸಂಪುಟ-3 ಅಲ್‌ಹಜ್ಜ್‌ ಟಿ-113, ಅಲ್‌ ಮೂಮಿನೂನ್‌ ಟಿ-15, ಸಂಪುಟ-4ಅಸ್ಸಾಫ್ಟಾತ್‌ ಟಿ-5, ಅಲ್‌ ಮೂಮಿನ್‌ ಟಿ-90. 

7. ಮೂಲದಲ್ಲಿ “ತಫಾವುತ್‌' ಎಂಬ ಪದ ಬಳಕೆಯಾಗಿದೆ. ಅಸಂತುಲನೆ ಎಂದು ಅದರ ಅರ್ಥ ಒಂದು ವಸ್ತು ಇನ್ನೊಂದರೊಂದಿಗೆ 
ಹೊಂದಿಕೊಳ್ಳದಿರುವುದು, ಇಡೀ ವಿಶ್ವದಲ್ಲಿ ನೀವು ಎಲ್ಲೂ ಅವ್ಯವಸ್ಥೆ, ಅಶಿಸ್ತು, ಅಸಂತುಲನೆ ಮತ್ತು ಸಂಬಂಧರಾಹಿತ್ಯವನ್ನು ಕಾಣಲಾರಿರಿ 
ಎಂದು ಈ ಸೂಚನೆಯ ಅರ್ಥ. ಅಲ್ಲಾಹನು ಸೃಷ್ಟಿಸಿದ ಈ ಲೋಕದಲ್ಲಿಯಾವುದೇ ಬಿರುಕು ಕಾಣಲಾರದು. ಅದರ ಎಲ್ಲಅಂಗಗಳು ಪರಸ್ಪರ 
ಜೋಡಿಸಲ್ಪಟ್ಟಿವೆ. ಅವುಗಳಲ್ಲಿ ಅಪೂರ್ವಮಟ್ಟದ-ಸಂತುಲನೆ ಕಾಣುತ್ತದೆ. 

8. ಮೂಲದಲ್ಲಿ ) ಚಿ ಎಂಬ ಪದ: ಬಳಕೆಯಾಗಿದೆ. ಅದಕ್ಕೆ ಒಡಕು, ಬಿರುಕು, ಒಡೆದ ಮತ್ತು ಮುರಿದ ಎಂಬ ಅರ್ಥಗಳಿವೆ. 
ಅಂದರೆ ಭೂಮಿಯ ಕಣದಿಂದ ಹಿಡಿದು ಬೃಹತ್‌-ಆಕಾಶಕಾಯಗಳ ವರೆಗೆ ವಿಶ್ವದ ಸಂಬಂಧವು ವ್ಯವಸ್ಥಿಕವಾಗಿ ಜೋಡಿಸಲ್ಪಟ್ಟಿದೆ. ನೀವೆಷ್ಟೇ 
ಪರಿಶೀಲಿಸಿದರೂ ಎಲ್ಲೂ ಅದರ ಕೊಂಡಿ ಕಡಿಯುವುದಿಲ್ಲ. ನಿಮಗೆ ಅದರಲ್ಲಿ ಎಲ್ಲೂ ಬಿರುಕು ಕಾಣಲಾರದು. (ವಿವರಣೆಗೆ ನೋಡಿರಿ 
ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-5, ಕಾಫ್‌; ಟಿ-8) 

9. ಹತ್ತಿರದ ಆಕಾಶವೆಂದರೆ ನಮ್ಮ ಬರಿಗಣ್ಣಿಗೆ ಗೋಚರಿಸುವ ಗ್ರಹ-ನಕ್ಷತ್ರಗಳಿರುವ ಆಕಾಶ. ಅದರಾಚೆಗಿನ ಯಾವ. ವಸ್ತುಗಳನ್ನು 
ಉಪಕರಣದ ಸಹಾಯದಿಂದ ನೋಡಬೇಕಾಗುತ್ತದೋ ಅದು ದೂರದ ಆಕಾಶವಾಗಿದೆ. ಅದಕ್ಕಿಂತಲೂ ದೂರ ಆಕಾಶವನ್ನು ನೋಡಲು ನಮ್ಮ 
ಯಾವ ಉಪಕರಣಗಳೂ ಸಾಕಾಗುವುದಿಲ್ಲ. 

10. ಮೂಲದಲ್ಲಿ ಬಳಕೆಯಾಗಿರುವ ಡೂ (ಮಸಾಬೀಹ್‌) ಎಂಬ ಪದವು ರೂಢನಾಮವಾಗಿರುವುದು, ದೀಪಗಳು ಬೃಹತ್‌ 
ಗಾತ್ರದ್ದಾಗಿವೆಯೆಂಬುದನ್ನು ಸೂಚಿಸುತ್ತದೆ. ಈ ವಿಶ್ವವನ್ನು ನಾವು ಕುರುಡಾಗಿಯೂ, ಬರಡಾಗಿಯೂ ಸೃಷ್ಟಿಸಿಲ್ಲ. ಅದನ್ನು ನಕ್ಷತ್ರಗಳಿಂದ 
ಚೆನ್ನಾಗಿ ಅಲಂಕರಿಸಿದ್ದೇವೆ: ಅದರ ವೈಭವವನ್ನು ರಾತ್ರಿ ಹೊತ್ತು ನೋಡಿ ಮನುಷ್ಯ ದಂಗಾಗಿ ಬಿಡುತ್ತಾನೆ ಎಂಬುದು ಮಾತಿನ ಇಂಗಿತವಾಗಿದೆ. 

11. ಶೈತಾನರನ್ನು ಹೊಡೆದೋಡಿಸುವುದು ಇದೇ ನಕ್ಷತ್ರಗಳು ಎಂದು ಇದರರ್ಥವಲ್ಲ, ಶಿಹಾಬ್‌ ಸಾಕಿಬ್‌ ಕೇವಲ ಶೈತಾನರನ್ನು 
ಹೊಡೆದೋಡಿಸಲಿಕ್ಕೆ ಬೀಳುತ್ತವೆಂಬುದೂ ಇದರ ಅರ್ಥವಲ್ಲ ನಿಜವಾಗಿ ನಕ್ಷತ್ರಗಳಿಂದ ಹೊರಟು ವಿಶ್ವದಲ್ಲಿ ಅತಿವೇಗವಾಗಿ ಸಂಚರಿಸುವ 


ಕಾಂಡ - 29 


36 ತಪ್ಪೀಮುಲ್‌ ಕುರ್‌ಆನ್‌ 


5» Ere 9% WK ೫೪% 2 pe 4 
OLN SNS AE INE ಜಾಯ 0 
ಖರ್ಚ pe AECL LEK LE CLD NA 0B 0 PLT 
೫೦೬೪೬೪55855 844೬೪ Bibi) 
ಧೆ ಜ್‌. lef eR AML AOD 2 Kk {TL ಕ 294” 9೨% 
CASS GL 1501960815 NESE ML ಕ್ರತಿ 
(6-11) ತಮ್ಮ ಪ್ರಭುವನ್ನು ನಿಷೇಧಿಸಿದವರಿಗಾಗಿ? ನರಕ ಯಾತನೆ ಇದೆ ಮತ್ತು ಅದು ಅತ್ಯಂತ ಕೆಟ್ಟ ವಾಸಸ್ಥಾನ. 
ಅವರು ಅದಕ್ಕೆ ಎಸೆಯಲ್ಲಡುವಾಗ ಅದರ ಭಯಾನಕ ಆರ್ಭಟವನ್ನು ಕೇಳುವರು ಮತ್ತು ಅದು ಕುದಿಯುತ್ತಿರುವುದು. 
ಕ್ರೋಧಾವೇಶದಿಂದ ಸಿಡಿಯುವಂತಿರುವುದು. ಪ್ರತಿ ಬಾರಿಯೂ ಯಾವುದಾದರೂ ಸಮೂಹವನ್ನು ಅದರೊಳಗೆ 
ಹಾಕಲಾದಾಗ, ಅದರ ಕಾರ್ಯಕರ್ತರು ಅವರೊಡನೆ, “ನಿಮ್ಮ ಬಳಿಗೆ ಎಚ್ಚರಿಕೆ ಕೊಡುವವನಾರೂ ಬಂದಿರಲಿಲ್ಲವೇ?' 
ಎಂದು ಕೇಳುವರು." ಆಗ ಅವರು "ಹೌದು, ಎಚ್ಚರಿಕೆ ಕೊಡುವವರೊಬ್ಬರು ಬಂದಿದ್ದರು. ಆದರೆ ನಾವು ಅವರನ್ನು 


ಅಸಂಖ್ಯಾತ ಉಲ್ಕೆಗಳು ಭೂಮಿಯ ಮೇಲೆ ಪ್ರತಿ ಕ್ಷಣ ಬೀಳುತ್ತಿರುತ್ತವೆ. ಅವು ಶೈತಾನರಿಗೆ ಉನ್ನತ ಲೋಕದೊಂದಿಗೆ ಹೋಗಿ ಸೇರಲು 
ಅಡ್ಡಿಯಾಗುತ್ತವೆ. ಅವರು ಮೇಲೆ ಹೋಗಲು ಪ್ರಯತ್ನಿಸಿದಾಗಲೆಲ್ಲ ಈ ಉಲ್ಕೆಗಳು ಅವರನ್ನು ಹೊಡೆದೋಡಿಸುತ್ತವೆ. ಜ್ಯೋತಿಷಿಗಳ 
ಕುರಿತು, ಶೈತಾನರು ಅವರ ಸ್ವಾಧೀನದಲ್ಲಿದ್ದಾರೆ ಅಥವಾ ಶೈತಾನರೊಂದಿಗೆ ಅವರ ಸಂಪರ್ಕವಿದೆಯೆಂದೂ ಅವರ ಮೂಲಕ ತಮಗೆ 
ಪರೋಕ್ಷದ ಜ್ಞಾನ ಲಭಿಸುತ್ತದೆಂದೂ ಅವರು ಜನರ ಸ್ಥಿತಿಗತಿಗಳನ್ನು ಸರಿಯಾಗಿ ವಿವರಿಸುತ್ತಾರೆಂದೂ ವಾದಿಸುತ್ತಾರೆಂದೂ ಅರಬರು 
ನಂಬುತ್ತಿದ್ದರು. ಇದನ್ನು ವಿವರಿಸುವ ಅಗತ್ಯವಿರಲಿಲ್ಲ. ಆದ್ದರಿಂದ ಕುರ್‌ಆನಿನ ಅನೇಕ ಕಡೆಗಳಲ್ಲಿ, ಶೈತಾನರಿಗೆ ಮೇಲಿನ ಲೋಕಕ್ಕೆ ಹೋಗಿ 
ಅಲ್ಲಿಂದ ಪರೋಕ್ಷ ಜ್ಞಾನ ಪಡೆಯಲು ಸಾಧ್ಯವಿಲ್ಲವೆಂದು ಸ್ಪಷ್ಟಪಡಿಸಿದೆ. (ನೋಡಿರಿ, ತಪ್ಹೀಮುಲ್‌ ಕುರ್‌ಆನ್‌, ಸಂಪುಟ-2, 15: ಟಿ. 9 
-12; ಸಂಪುಟ-4, 37: ಟಿ. 6-7) 

ಆ ಉಲ್ಕೆಯ ರಹಸ್ಯವನ್ನು ಮಾನವನ ಯಾವ ಸಂಶೋಧನೆಯಿಂದಲೂ ಕಂಡುಹಿಡಿಯಲಾಗಿಲ್ಲ ಆದರೂ ಆಧುನಿಕ ಮಾನವನ 
ಅರಿವಿಗೆ ಬಂದ ಈ ವರೆಗಿನ ವಾಸ್ತವಿಕತೆಗಳು, ಘಟನೆಗಳು ಹಾಗೂ ಭೂಮಿಗೆ ಬಿದ್ದಿರುವ ಉಲ್ಕೆಗಳ ಪರಿಶೀಲನೆಯಿಂದ ಗಳಿಸಿದ ಮಾಹಿತಿಗಳ 
ಪ್ರಕಾರ, ಈ ಉಲ್ಕೆಗಳು ಯಾವುದೋ ನಕ್ಷತ್ರದಿಂದ ಸಿಡಿದು ಅಂತರಿಕ್ಷದಲ್ಲಿ ಸುತ್ತಾಡುತ್ತಿರುತ್ತವೆ. ಒಂದು ಸಂದರ್ಭದಲ್ಲಿ ಭೂಮಿಯ 
ಗುರುತ್ವಾಕರ್ಷಣ ವಲಯದೊಳಗೆ ಪ್ರವೇಶಿಸಿದಾಗ ಇತ್ತ ಮುಖಮಾಡುತ್ತವೆ ಎಂಬುದು ವಿಜ್ಞಾನಿಗಳಲ್ಲಿಪ್ರ ಚಾರಗೊಂಡಿರುವ ಸಿದ್ಧಾಂತವಾಗಿದೆ. 
(ನೋಡಿ: Encyclopedia of Britanica, Edition 1967 ಸಂಪುಟ-15-7/717081786 ಎಂಬ ಪದ ) 

12. ಅಂದರೆ ಮಾನವರೋ ಶೈತಾನರೋ ಯಾರೇ ಆಗಿರಲಿ ತಮ್ಮ ಪ್ರಭುವಿನೊಂದಿಗೆ ಧಿಕ್ಕಾರದ ನೀತಿ ಕೈಗೊಂಡರೆ ಅವರ ಗತಿ ಇದೇ 
ಆಗಿರುವುದು. (ಪ್ರಭುವಿಗೆ ಧಿಕ್ಕಾರವೆಂಬುದರ ತಾತ್ಸರ್ಯಕ್ಕೆ ನೋಡಿರಿ. ತಪ್ಲೀಮುಲ್‌ ಕುರ್‌ಆನ್‌, ಸಂಪುಟ-1, 2: ಟಿ.161; 4: ಟಿ178; 
ಸಂಪುಟ-3, 18: ಟಿ.39; ಸಂಪುಟ-4, 40: ಟಿ.3) ಮ 

13. ಮೂಲದಲ್ಲಿ ಬಳಕೆಯಾದ ಟೊಣ್ಜನ (ಶಹೀಕ್‌) ಎಂಬ ಪದವನ್ನು ಕತ್ತೆಯ ಸ್ಥರಕ್ಕೆ ಹೇಳಲಾಗುತ್ತದೆ. ಈ ವಾಕ್ಯದ ಅರ್ಥ, 
ಇದು ನರಕದ ಶಬ್ದವೆಂದೇ ಆಗಿರಬೇಕು ಅಥವಾ ನರಕದಲ್ಲಿ ಅವರಿಗಿಂತ ಮುಂಚೆ ಹಾಕಲಾದವರ ಆರ್ತನಾದವಾಗಿರಬಹುದು. ಎರಡನೇ 
ಅರ್ಥವನ್ನು ಹೂದ್‌ ಅಧ್ಯಾಯದ 106ನೇ ಸೂಕ್ತ ಸಮರ್ಥಿಸುತ್ತದೆ. ನರಕದಲ್ಲಿ ಈ ಜನರು ಏದುಸಿರು ಬಿಡುತ್ತಿರುವರು ಎಂದು ಅದರಲ್ಲಿ 
ಹೇಳಲಾಗಿದೆ. ಒಂದನೇ ಅರ್ಥವನ್ನು ಅಲ್‌ ಪುರ್ಕಾನ್‌ ಅಧ್ಯಾಯದ 12ನೇ ಸೂಕ್ತ ಸಮರ್ಥಿಸುತ್ತದೆ. ನರಕಕ್ಕೆ ಹೋಗುವಾಗ ಜನರು 
ದೂರದಿಂದಲೇ ಅದರ ಆರ್ಭಟ ಮತ್ತು ಜ್ಞಾಲೆಗಳ ಶಬ್ದವನ್ನು ಕೇಳುವರು ಎಂದು ಅದರಲ್ಲಿಹೇಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಆರ್ತನಾದ 
ನರಕದ್ದೂ ಆಗಿರಬಹುದು. ನರಕವಾಸಿಗಳದ್ದೂ ಆಗಿರಬಹುದು ಎಂಬೆರಡೂ ಸರಿ. 

14. ಇದು ಪ್ರಶ್ನೆಯಾಗಿರಲಾರದು. ನರಕದ ಕಾರ್ಯನಿರ್ವಾಹಕರು ಅವರೊಂದಿಗೆ, ನಿಮ್ಮ ಬಳಿಗೆ ಅಲ್ಲಾಹನ ಕಡೆಯಿಂದ ಎಚ್ಚರಿಕೆ 
ಕೊಡುವವರು ಯಾರೂ ಬಂದಿಲ್ಲವೇ ಎಂದು ತಿಳಿಯ ಬಯಸಿದ್ದರೆಂದಲ್ಲ, ಅವರನ್ನು ನರಕಕ್ಕೆ ಹಾಕಿ ಅವರೊಂದಿಗೆ ಅನ್ಯಾಯವೆಸಗಲಾಗಿಲ್ಲ 
ವೆಂಬುದನ್ನು ಅವರು ಒಪ್ಪುವಂತೆ ಮಾಡುವುದೇ ಈ ಪ್ರಶ್ನೆಯ ಉದ್ದೇಶವಾಗಿದೆ. ಅಲ್ಲಾಹನು ನಮಗೇನೂ ತಿಳಿಸದೆ ಇರಲಿಲ್ಲ ನಮ್ಮ ಬಳಿಗೆ 
ಸಂದೇಶವಾಹಕರನ್ನು ಕಳಿಸಿದ್ದನು. ನಮಗೆ ಸತ್ಯ ಯಾವುದು, ಸನ್ಮಾರ್ಗ ಯಾವುದು, ಆ ಸನ್ಮಾರ್ಗದಲ್ಲಿ ನಡೆಯದಿದ್ದರೆ ಇಂದು ನಮ್ಮನ್ನು 


ಕಾಂಡ - 29 


67. ಅಲ್‌ ಮುಲ್ಕ್‌ 37 


£2೨ ೨ ೨2 24 ೨ ೨ತ್ಣೆ ೨ ರೆ ಜ್‌ 
ಷೆ 5; ೧ಹಿದ 4 5 ೩1೦೪ ೬೪8; 
EASE ಡರ GE ರಿಯ 
ಭಯ ಸ a 2247 5 SEE Sod! 


ಸುಳ್ಳಾಗಿದೆವು ಮತ್ತು ಅಲ್ಲಾಹನು ಏನನ್ನೂ ಅವತೀರ್ಣಗೊಳಿಸಿಲ್ಲ. ನೀವು ದೊಡ್ಡ ಪಥಭ್ರಷ್ಟತೆಯಲ್ಲಿ ಬಿದ್ದುಕೊಂಡಿರುವಿರಿ 
ಎಂದು ಹೇಳಿದೆವು' ಎಂದುತ್ತರಿಸುವರು* ಮತ್ತು ಅವರು, "ಅಯ್ಯೋ! ನಾವು ಕೇಳಿರುತ್ತಿದ್ದರೆ ಮತ್ತು ಗ್ರಹಿಸಿರುತ್ತಿದ್ದರೆ" 
ಇಂದು ಧಗಧಗಿಸುವ ಈ ಅಗ್ನಿಯಾತನೆಯನ್ನು ಅನುಭವಿಸುವವರಲ್ಲಿ ಸೇರುತ್ತಿರಲಿಲ್ಲ' ಸ ವರು. ಈ ರೀತಿಯಲ್ಲಿ 
ಅವರು ತಮ್ಮ ಅಪರಾಧವನ್ನು? ತಾವೇ ಒಪ್ಪಿಕೊಳ್ಳುವರು. ಈ ನರಕವಾಸಿಗಳಿಗೆ ಶಾಪವಿದೆ 


(12-14) ಕಣ್ಣಾರೆ ಕಾಣದೆ ತಮ್ಮ ಪ್ರ ಪ್ರಭುವನ್ನು ಭಯಪಡುವವರಿಗಾಗಿ* ಖಂಡಿತವಾಗಿಯೂ ಕ್ಷಮೆ ಮತ್ತು 


ತಳ್ಳಲಾಗುತ್ತಿರುವ ಈ ನರಕದ ಇಂಧನವಾಗಲಿರುವೆವೆಂದು ನಮಗೆ ತಿಳಿಸಲಾಗಿತ್ತು. ಆದರೆ ಅವರ ಮಾತನ್ನು ನಾವು ಒಪ್ಪಲಿಲ್ಲ. ಆದ್ದರಿಂದ 
ನಮಗೆ ಸೂಕ್ತವೇ ಆಗಿದ್ದ ಶಿಕ್ಷೆ ಸಿಕ್ಕಿದೆಯೆಂದು ಅವರೇ ಅವರ ಬಾಯಿಂದ ಒಪ್ಪಿಕೊಳ್ಳುವಂತೆ ಮಾಡಬಯಸಿದ್ದರು. 

ಅಲ್ಲಾಹನು ಯಾವ ಪರೀಕ್ಷೆಗಾಗಿ ಮಾನವನನ್ನು ಈ ಲೋಕಕ್ಕೆ ಕಳಿಸಿರುವನೋ ಅದು ಅವನು ತಾನಾಗಿಯೇ ಸನ್ಮಾರ್ಗ ಪಡೆಯುತ್ತಾನೋ 
ಇಲ್ಲವೋ ಎಂಬುದಲ್ಲ. ಸನ್ಮಾರ್ಗ ತೋರಿಸುವ ವ್ಯ ವಸ್ಥೆಯನ್ನು ಪ್ರ ಪ್ರವಾದಿಗಳನ್ನು ಕಳಿಸುವ ಮತ್ತು ಗ್ರಂಥಗಳನ್ನು ಇಳಿಸುವ ಮೂಲಕ ಸ್ವಯಂ 
ಅಲ್ಲಾನು ವಹಿಸಿಕೊಂಡಿರುವನು ಎಂದು ಕುರ್‌ಆನಿನಲ್ಲಿ ಪದೇ ಪದೇ ಮನವರಿಕೆ ಮಾಡಿ ಕೊಡಲಾಗಿದೆ. ಇನ್ನು ಮಾನವನ ಪ! ಪರೀಕ್ಷೆಯು, 
ಅವನು ಪ್ರವಾದಿಗಳು ಮತ್ತು ಗ್ರಂಥಗಳನ್ನು ಅಂಗೀಕರಿಸಿ ನೇರಮಾರ್ಗವನ್ನು ಅವಲಂಬಿಸುತ್ತಾನೋ ಅಥವಾ ಅದರಿಂದ ವಿಮುಖನಾಗಿ 
ತನ್ನ ಚಿತ್ತಾಕಾಂಕ್ಟೆಗಳ ಬೆನ್ನು ಹತ್ತಿ ನಡೆಯುತ್ತಾನೋ ಎಂಬುದಾಗಿದೆ. ಈ ರೀತಿ ಪ್ರವಾದಿತ್ವವು ವಾಸ್ತವದಲ್ಲಿ ಮಾನವನಿಗೆ ನೀಡಲಾದ ಪರೀಕ್ಷೆ 
ಯಾಗಿದೆ. ಅವನ ಭವಿಷ್ಯವು ಅದನ್ನು ಒಪ್ಪುವುದು ಅಥವಾ ನಿರಾಕರಿಸುವುದನ್ನು ಅವಲಂಬಿಸಿದೆ. ಪ್ರವಾದಿಗಳನ್ನು ಕಳಿಸಿದ ನಂತರ, ನಾವು 
ಸತ್ಯವನ್ನು ಅರಿತಿರಲಿಲ್ಲ. ನಮ್ಮನ್ನು ಅಂಧಕಾರದಲ್ಲಿ ಪರೀಕ್ಷಿಸಲಾಗಿದೆ. ಈಗ ನಮಗೆ ವೃಥಾ ಶಿಕ್ಷೆ ನೀಡಲಾಗುತ್ತಿದೆ ಎಂದು ಯಾರೂ 
ಹೇಳುವಂತಿಲ್ಲ. ಈ ವಿಷಯವನ್ನು ಅಗಣಿತವಾಗಿ ವಿವಿಧ ರೀತಿಯಲ್ಲಿ ಕುರ್‌ಆನಿನಲ್ಲಿ ಆವರ್ತಿಸಲಾಗಿದೆ. ಉದಾ: ನೋಡಿರಿ- ತಪ್ಲೀಮುಲ್‌ 
ಕುರ್‌ಆನ್‌: ಸಂಪುಟ-1, 2: 213, ಟಿ.230; 4: 41-42, 64, 165, ಟಿ. 205; 6:130-31, ಟಿ.98100; ಸಂ-2, 17:15, ಟಿ.17; 
ಸಂ-3, 20:134; 28:48, ಟಿ. 66, ಸೂಕ್ತ 59, ಟಿ.83, ಸೂಕ್ತ 65; ಸಂ-4, 35:37, 40:50, ಟಿ.66. 

15. ಅಂದರೆ ನೀವೂ ದಾರಿ ತಪ್ಪಿದ್ದೀರಿ. ನಿಮ್ಮ ಮೇಲೆ ವಿಶ್ವಾಸವಿರಿಸಿದವರೂ ದಾರಿ ತಪ್ಪಿದ್ದಾರೆ. 

16. ಅಂದರೆ ನಾವು ಸತ್ಯಾನ್ನೇಷಿಗಳಾಗಿ ಪ್ರವಾದಿಗಳ ಮಾತನ್ನು ಗಮನಕೊಟ್ಟು ಕೇಳುತ್ತಿದ್ದರೆ ಅಥವಾ ಬುದ್ಧಿ ಉಪಯೋಗಿಸಿ ನಮ್ಮ 
ಮುಂದಿಡಲಾಗುತ್ತಿದ್ದ ವಿಷಯಗಳು ವಾಸ್ತವದಲ್ಲಿಏನು ಎಂಬುದನ್ನು ಅರಿಯಲು ಪ್ರಯತ್ನಿಸುತ್ತಿದ್ದರೆ! ಇಲ್ಲಿ 'ಕೇಳುವುದನ್ನು' ಅರಿಯುವುದಕ್ಕಿಂತ 
ಮುಂಚೆ ಇಡಲಾಗಿದೆ. ಅದಕ್ಕೆ ಕಾರಣ ಮೊದಲು ಪ್ರವಾದಿಯ ಮಾತನ್ನು ಗಮನವಿಟ್ಟು ಕೇಳುವುದು ಸನ್ಮಾರ್ಗ ಪಡೆಯಲಿಕ್ಕಿರುವ ಪ್ರಥಮ 
ಶರ್ತವಾಗಿದೆ, (ಅಥವಾ ಅದು ಬರಹ ರೂಪದಲ್ಲಿದ್ದರೆ ಸತ್ಯಾನ್ನೇಷಿಯಾಗಿ ಅದನ್ನು ಓದುವುದು) ಅದರ ಮೇಲೆ ಚಿಂತನೆ ನಡೆಸಿ 
ವಾಸ್ತವಿಕತೆಯನ್ನು ಅರಿಯಲು ಪ್ರಯತ್ನಿಸಬೇಕೆಂಬುದು ಅನಂತರ ಬರುತ್ತದೆ. ಪ್ರವಾದಿಯ ಮಾರ್ಗದರ್ಶನದ ವಿನಾಃ ತನ್ನ ಬುದ್ಧಿ ಮಾತ್ರ 
ಉಪಯೋಗಿಸಿ ಮಾನವ ನೇರವಾಗಿ ಸನ್ಮಾರ್ಗಕ್ಕೆ ತಲುಪಲಾರನು. 

27. ತಪ್ಪು ಎಂಬ ಪದ ಏಕವಚನದಲ್ಲಿ ಬಳಕೆಯಾಗಿದೆ. ಅವರು ನರಕಕ್ಕೆ ಅರ್ಹರಾಗಲು ಪ್ರವಾದಿಗಳನ್ನು ಸುಳ್ಳಾಗಿಸಿ, ಅವರ 
ಅನುಸರಣೆಯನ್ನು ನಿರಾಕರಿಸಿರುವುದೇ ಅವರ ನೈಜ ತಪ್ಪಾಗಿದೆ. ಉಳಿದೆಲ್ಲಾ ಪಾಪಗಳು ಅದರದೇ ಶಾಖೆಗಳಾಗಿದೆ. 

18. ಧರ್ಮದಲ್ಲಿ ಇದು ನೈತಿಕತೆಯ ಮೂಲ ಬೇರಾಗಿದೆ. ಒಬ್ಬನು ಕೆಡುಕಿನಿಂದ ದೂರ ನಿಲ್ಲುವುದು ಅದು ಅವನ ಅಭಿಪ್ರಾಯ 
ಕೆಡುಕಾಗಿದೆ. ಜಗತ್ತು ಅದನ್ನು ಕೆಡುಕೆಂದು ಭಾವಿಸುತ್ತದೆ. ಅದನ್ನು ಎಸಗುವುದರಿಂದ ಈ ಲೋಕದಲ್ಲಿ ಹಾನಿ ಉಂಟಾಗುವ ಭೀತಿ ಇದೆ. 
ಅಥವಾ ಅವನ ಮೇಲೆ ಯಾವುದೇ ಲೌಕಿಕ ಶಕ್ತಿಯ ಹಿಡಿತದ ಅಪಾಯವಿದೆ ಎಂಬುದೆಲ್ಲಾ ನೈತಿಕತೆಗೆ ಒಂದು ಬಲಹೀನ ಆಧಾರವಾಗಿದೆ. 
ಮಾನವನ ವೈಯಕ್ತಿಕ ಅಭಿಪ್ರಾಯ ತಪ್ಪೂ ಆಗಿರಬಹುದು. ಅವನು ತನ್ನ ಯಾವುದೇ ತತ್ವಶಾಸ್ತ್ರದಂತೆ ಒಂದು ಒಳ್ಳೆಯ ವಸ್ತುವನ್ನು 


ಕಾಂಡ - 29 


38 ತಪ್ಪೀಮುಲ್‌ ಕುರ್‌ಆನ್‌ 


ಮ CE 1.1೬. ಆ alesis 
39 ಆ 9» 


bags bk Bs SH 1೬096 


ದೊಡ್ಡ ಪ್ರತಿಫಲವಿದೆ.” ನೀವು ಮೆಲುದನಿಯಿಂದ ಮಾತನಾಡಿದರೂ ಏರಿದ ಧ್ವನಿಯಲ್ಲಿ, ಮಾತನಾಡಿದರೂ (ಅಲ್ಲಾಹನ 

ಮಟ್ಟಿಗೆ ಅದೆಲ್ಲವೂ ಸಮಾನವಾಗಿದೆ) ಅವನಂತು ಹೃದ್ಧತಗಳನ್ನು ಸಹ ಬಲ್ಲವನಾಗಿರುತ್ತಾನೆ.” ಸೃಷ್ಟಿಸಿದವನು 

ಅರಿಯದಿರುವನೇ?*` ವಸ್ತುತಃ ಅವನು ಅತ್ಯಂತ ಸೂಕ್ಷ ನೂ” ವಿವರಪೂರ್ಣನೂ ಆಗಿರುತ್ತಾನೆ. | 
(15-23) ನಿಮಗಾಗಿ ಭೂಮಿಯನ್ನು ಅಧೀನಗೊಳಿಸಿದವನು ಅವನೇ. ಅದರ ಎದೆಯ ಮೇಲೆ ನಡೆದಾಡಿರಿ 


ಕೆಟ್ಟದೆಂದೂ ಕೆಟ್ಟ ವಸ್ತುವನ್ನು ಒಳ್ಳೆಯದೆಂದೂ ಭಾವಿಸಬಹುದು. ಈ ಲೋಕದಲ್ಲಿ ಒಳಿತು ಕೆಡುಕುಗಳ ಮಾನದಂಡ ಸಮಾನವಾಗಿರುವುದಿಲ್ಲ. 

ಅದು ಆಗಾಗ ಬದಲಾಗುತ್ತಿರುತ್ತದೆ. ಒಂದು ಸಾರ್ವತ್ರಿಕ, ಶಾಶ್ವತ ಮತ್ತು ಅನಶ್ಚರ ಮಾನದಂಡವು ಜಗತ್ತಿನ ನೈತಿಕ ತತ್ವಶಾಸ್ತ್ರಗಳಲ್ಲಿ ಇಂದು 
ಕಾಣುತ್ತಿಲ್ಲ. ಹಿಂದೆಯೂ ಕಾಣುತ್ತಿರಲಿಲ್ಲ, ಲೌಕಿಕ ನಷ್ಟದ ಭೀತಿಯೂ ನೈತಿಕತೆಗೆ ಯಾವುದೇ ಬುನಾದಿಯನ್ನು ಒದಗಿಸುವುದಿಲ್ಲ. ಈ ಲೋಕ 
ದಲ್ಲಿ ಒಬ್ಬನು ಅವನಿಗಾಗುವ ನಷ್ಟದಿಂದ ಹೆದರುವುದರಿಂದ ಅವನು ಕೆಡುಕಿನಂದ ದೂರವಿರುತ್ತಾನೆ. ಒಂದು ವೇಳೆ ಅವನಿಗೇನೂ ಹಾನಿ 
ಯಾಗುವ ಭೀತಿ ಇಲ್ಲದಿದ್ದರೆ ಅವನು ಕೆಡುಕನ್ನು ಮಾಡುವುದರಿಂದ ಹಿಂದೆ ಸರಿಯಲಾರನು. ಅದೇ ರೀತಿ ಯಾವುದೇ ಲೌಕಿಕ ಶಕ್ತಿಯ 
ಭೀತಿಯೂ ಮನುಷ್ಯನನ್ನು ಓರ್ವ ಸಜ್ಜನನಾಗಿ ಮಾಡುವಂತಹಾ ವಸ್ತುವಲ್ಲ. ಯಾವುದೇ ಲೌಕಿಕ ಶಕ್ತಿಯು ಪರೋಕ್ಷ ಮತ್ತು ಪ್ರತ್ಯಕ್ಷಗಳ 
ಜ್ಞಾನಿಯಲ್ಲವೆಂದು ಪ್ರತಿಯೊಬ್ಬನೂ ಬಲ್ಲನು. ಅನೇಕ ಅಪರಾಧಗಳು ಅದರ ದೃಷ್ಟಿಗೆ ಬೀಳದೆ ಎಸಗಲ್ಪಡುತ್ತದೆ. ಪ್ರತಿಯೊಂದು ಲೌಕಿಕ 
ಶಕ್ತಿಯ ಹಿಡಿತದಿಂದ ಪಾರಾಗುವ ಅಸಂಖ್ಯ ಉಪಾಯಗಳಿರುವ ಸಾಧ್ಯತೆ ಇದೆ. ಇನ್ನು ಯಾವುದೇ ಲೌಕಿಕ ಶಕ್ತಿಯ ಕಾನೂನುಗಳು ಎಲ್ಲ 
ಕೆಡುಕುಗಳನ್ನು ಕಾಣಲಾರವು. ಲೌಕಿಕ ಕಾನೂನಿನ ಹಿಡಿತಕ್ಕೇ ಬರದ ಅನೇಕ ಕೆಡುಕುಗಳಿವೆ. ವಸ್ತುತಃ ಕಾನೂನು ಹಿಡಿಯುವಂತಹಾ ಕೆಡುಕು 
ಗಳಿಗಿಂತಲೂ ಅವು ಕೆಟ್ಟದಾಗಿರುತ್ತದೆ. ಅದ್ದರಿಂದ ಸತ್ಯಧರ್ಮವು ಸದಾ ಮಾನವನನ್ನು ನೋಡುತ್ತಿರುವ ಕಣ್ಣಿಗೆ ಕಾಣದ ದೇವನಿಗೆ ಹೆದರಿ 
ಕೆಡುಕಿನಿಂದ ದೂರವಿರಬೇಕು. ಅವನ ಹಿಡಿತದಿಂದ ಮಾನವನು ತಪ್ಪಿಸಿಕೊಳ್ಳಲಾರನು, ಅವನು ಒಳಿತು-ಕೆಡುಕುಗಳ ಒಂದು ಸಾರ್ವತ್ರಿಕ, 
ಸಾರ್ವಲೌಕಿಕ ಮತ್ತು ಶಾಶ್ಚತ ಮಾನದಂಡವನ್ನು ಮಾನವನಿಗೆ ನೀಡಿದ್ದಾನೆ ಎಂಬುದರ ಆಧಾರದಲ್ಲಿ ನೈತಿಕತೆಯ ಇಡೀ ಕಟ್ಟಡವನ್ನು 
ನಿಲ್ಲಿಸುತ್ತಾನೆ. ಅವನ ಭಯದಿಂದಲೇ ಕೆಡುಕನ್ನು ತೊರೆದು ಒಳಿತನ್ನು ಮಾಡುವುದು ಧರ್ಮದ ದೃಷ್ಟಿಯಲ್ಲಿ ಗೌರವಾರ್ಹವಾದ ನೈಜ 
ಒಳಿತಾಗಿದೆ. ಇದರ ಹೊರತು ಬೇರಾವುದಾದರೂ ಕಾರಣದಿಂದ ಮಾನವನು ಕೆಡುಕನ್ನು ಮಾಡುವುದಿಲ್ಲವೆಂದಾದರೆ ಬಾಹ್ಯರೂಪದಲ್ಲಿ 
ಪುಣ್ಯಗಳೆಂದು ಪರಿಗಣಿಸಲ್ಪಡುವ ಕರ್ಮಗಳನ್ನು ಮಾಡುವುದಾದರೆ ಪರಲೋಕದಲ್ಲಿ ಅವನ ಈ ನೈತಿಕತೆಯು ಯಾವುದೇ ಮೌಲ್ಯ ಮತ್ತು 
ತೂಕಕ್ಕೆ ಅರ್ಹವಾಗಲಾರದು. ಏಕೆಂದರೆ ಅದು ಮರಳ ಮೇಲೆ ಕಟ್ಟಲಾದ ಕಟ್ಟಡದಂತಾಗುವುದು. 

19. ಅಂದರೆ ಅಲ್ಲಾಹನನ್ನು ಪರೋಕ್ಸವಾಗಿ ಹೆದರುವುದರಿಂದ ಎರಡು ಅನಿವಾರ್ಯ ಪರಿಣಾಮಗಳಾಗುತ್ತವೆ. 1) ಮಾನವ ಸಹಜ 
ದೌರ್ಬಲ್ಯದಿಂದಾಗಿ ಆತನಿಂದ ಸಂಭವಿಸಿ ಹೋದ ತಪ್ಪುಗಳನ್ನು ಕ್ಷಮಿಸಿ ಬಿಡಲಾಗುವುದು. ಆದರೆ ಅದರ ಮರೆಯಲ್ಲಿ ದೇವನ ಬಗ್ಗೆ 
ನಿರ್ಭಯತೆ ಇರಬಾರದು. 2) ಈ ವಿಶ್ವಾಸದೊಂದಿಗೆ ಮಾಡುವ ಯಾವುದೇ ಸತ್ಕರ್ಮಕ್ಕೆ ದೊಡ್ಡ ಪ್ರತಿಫಲ ಪಡೆಯುವನು. 

20. ಇದು. ವಿಶ್ವಾಸಿ-ಅವಿಶ್ವಾಸಿಯೆಂಬ ಭೇದವಿಲ್ಲದೆ ಸಕಲ ಮಾನವರನ್ನು ಅಭಿಸಂಬೋಧಿಸಿ ಹೇಳಿದ ಮಾತು. ವಿಶ್ವಾಸಿಯು ಈ 
ಲೋಕದಲ್ಲಿ ಜೀವಿಸುತ್ತಾ ಪ್ರತಿಕ್ಷಣವೂ ತನ್ನ ವ್ಯಕ್ತ ಮತ್ತು ಗುಪ್ತ ಮಾತು-ಕೃತಿಗಳಷ್ಟೇ ಅಲ್ಲ, ಹೃದಯದಲ್ಲಿ ಅಡಗಿರುವ ಯಾವ ಉದ್ದೇಶ 
ಮತ್ತು ವಿಜಾರಗಳೂ ಅಲ್ಲಾಹನಿಂದ ಮರೆಯಾಗಿಲ್ಲವೆಂಬ ಪ್ರಜ್ಞೆ ಸ್ನೆಯನ್ನು ಹೊಂದಿರಲೇ ಬೇಕೆಂದು ಅವನಿಗೆ ಬೋಧಿಸಲಾಗಿದೆ, ಅವಿಶ್ಚಾಸಿಗೆ 
ಅವನು ದೇವನ ಬಗ್ಗೆ ನಿಶ್ಚಿಂತನಾಗಿ ಏನು ಮಾಡಿದರೂ ಜನ ಯಾವ ವಿಷಯವೂ ಅಲ್ಲಾಹನ ಹಿಡಿತದಿಂದ ಹೊರಗಿಲ್ಲನೆಂದು 
ಎಚ್ಚರಿಸಲಾಗಿದೆ. 

21. ಇನ್ನೊಂದು ಅನುವಾದ ಹೀಗೂ ಆಗಬಹುದು- ಅವನೇನು ತನ್ನ ಸೃಷ್ಟಿಯನ್ನೇ ಅರಿಯದಾದನೆ? ಮೂಲದಲ್ಲಿ 8೬ ಹಿ 
(ಮನ್‌ ಖಲಕ) ಎಂಬ ಪದ ಪ್ರಯೋಗವಾಗಿದೆ. ಅದರ ಅರ್ಥ- ಯಾರು ಸ್ಫ ಷ್ಟಿಸಿರುವನೋ ಮತ್ತು ಯಾರನ್ನು ಸೃ ಪ್ನಿಸಿರುವನೋ ಎಂದಾಗ 
ಬಹುದು. ಎರಡೂ ಸ್ಥಿತಿಗಳಲ್ಲಿ ಅದರರ್ಥ ಒಂದೇ ಆಗಿದೆ. ಮೇಲಿನ ವಾಕ್ಯದಲ್ಲಿ ಹೇಳಲಾದ ವಿಷಯಕ್ಕೆ phd ಅಂದರೆ ಸೃಷ್ಟಿ 
ಕರ್ತನು ತನ್ನ ಸ್ಫ ೃಷ್ಟಿಯ ಬಗ್ಗೆ ಅಲಕ್ಷ್ಯನಾಗಿರುವುದು ಹೇಗೆ? ಸೃಷ್ಟಿಯು ತನ್ನನ್ನು ತಾನು Sd ಆದರೆ ಸೃಷ್ಟಿಕರ್ತನು ಅವನ 


ಕಾಂಡ - 29 


67. ಅಲ್‌ ಮುಲ್ಕ್‌ 39 


X95 NEE, ಹ [[,` ರೀ! 
೪558 ಜರಿ KN LEO SENG sls ಯ gd) 
ಗ್‌ ೨೨್ಯ೨ಲ್ಜ್‌ಇ (4 pA AEN 
LS OMS ಸತ್ಯಾಂ ಸರಿತ ಲಿ! se OB sll 
ಮತ್ತು ಅಲ್ಲಾಹನ ಅನ್ನವನ್ನು ಉಣ್ಣಿರಿ.33 ನಿಮಗೆ ಪುನಃ ಜೀವಂತರಾಗಿ ಅವನ ಬಳಿಗೇ ಹೋಗಲಿಕ್ಕಿದೆ.” 
ಆಕಾಶದಲ್ಲಿರುವವನು ನಿಮ್ಮನ್ನು ನೆಲದಲ್ಲಿಹುಗಿದು ಬಿಡುವ ಹಾಗೂ ಈ ಭೂಮಿಯು ಹಠಾತ್ತನೆ ನಡುಗಲಾರಂಭಿಸುವ 
ಕುರಿತು ನೀವು ನಿರ್ಭೀತರಾಗಿರುವಿರಾ?* ಆಕಾಶದಲ್ಲಿರುವಾತನು ನಿಮ್ಮ ಮೇಲೆ 'ಕಲ್ಲಿನ ಮಳೆ ಸುರಿಸುವಂತಹ 


ಬಗ್ಗೆ ನಿರ್ಲಕ್ಚ್ಯನಾಗಿರುವುದು ಸಾಧ್ಯವಿಲ್ಲ, ನಿಮ್ಮ ನರ-ನಾಡಿಗಳನ್ನು ಅವನು ಸೃಷ್ಟಿಸಿದನು. ನಿಮ್ಮ ಮನ-ಮಸ್ತಿಷ್ಠಗಳ ಒಂದೊಂದು ಸೂಕ್ಷ್ಮ 
ನರಗಳನ್ನೂ ಅವನೇ ಮಾಡಿದನು. ನಿಮ್ಮ ಪ್ರತಿಯೊಂದು ಶ್ವಾಸೋಚ್ಚಾಸವು ಅವನ ಅಪ್ಪಣೆಯಿಂದಲೇ ನಡೆಯುತ್ತಿದೆ. ನಿಮ್ಮ ಪ್ರತಿಯೊಂದು 
ಅಂಗಾಂಗವೂ ಅವನ ಕಾರ್ಯ ತಂತ್ರದಿಂದಲೇ ಕೆಲಸ ಮಾಡುತ್ತಿವೆ. ನಿಮ್ಮ ಯಾವುದೇ ವಿಷಯ ಅವನಿಂದ ಅಡಗಿರುವುದು ಹೇಗೆ ಸಾಧ್ಯ? 

22. ಮೂಲದಲ್ಲಿ ಡಿ ಎಂಬ ಪದ ಬಳಕೆಯಾಗಿದೆ. ಅದರರ್ಥ-ಅಜ್ಞಾನ ವಿಧಾನದಿಂದ ಕಾರ್ಯವೆಸಗುವವನು, ರಹಸ್ಯ 
ವಾಸ್ತವಿಕತೆಗಳನ್ನು ಅರಿಯುವವನು ಎಂದೂ ಆಗಬಹುದು. j 

23. ಅಂದರೆ ಈ ಭೂಮಿಯು ತನ್ನಿಂತಾನೇ ನಿಮ್ಮ ಅಧೀನಕ್ಕೆ ಬಂದಿಲ್ಲ, ನೀವು ಸೇವಿಸುತ್ತಿರುವ ಆಹಾರ ಪದಾರ್ಥಗಳೂ ಸ್ವಯಂ 
ಸೃಷ್ಟಿಯಾಗಿಲ್ಲ. ಅದನ್ನು ಅಲ್ಲಾಹನು ತನ್ನ ಶಕ್ತಿ-ಸಾಮರ್ಥ್ಯಗಳಿಂದ ನಿಮಗೆ ಜೀವಿಸಲು ಯೋಗ್ಯವಾಗುವ ರೀತಿಯಲ್ಲಿ ಮಾಡಿರುವನು. 
ನೀವು ನೆಮ್ಮದಿಯಿಂದ ನಡೆದಾಡುವಂತೆ ಈ ಬೃಹತ್‌ ಗೋಳವನ್ನು ಮಾಡಿದನು. ಅದನ್ನು ನಿಮಗೆ ಬದುಕಲು ಬೇಕಾದ ಸಕಲ ವಸ್ತುಗಳನ್ನು 
ಉತ್ಪಾದಿಸುವ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿದನು. ನೀವು ಸ್ವಲ್ಪ ಯೋಚಿಸಿ ನೋಡಿದರೆ, ಈ ಭೂಮಿಯನ್ನು ನಿಮಗೆ ವಾಸಯೋಗ್ಯವಾಗಿ 
ಮಾಡಿರುವುದರಲ್ಲಿ ಹಾಗೂ ಅದರೊಳಗೆ ಜೀವನಾಧಾರದ ಬೃಹತ್‌ ಭಂಡಾರವನ್ನು ತುಂಬಿರುವುದರಲ್ಲಿ ಎಂತಹ ಯುಕ್ತಿ ಮತ್ತು ಜಾಣ್ಮೆ 
ಅಡಗಿದೆಯೆಂದು ನಿಮಗೆ ಸ್ವಯಂ ವೇದ್ಯವಾಗುವುದು. (ವಿವರಣೆಗಾಗಿ ನೋಡಿರಿ- ತಪ್ಪೀಮುಲ್‌ ಕುರ್‌ಆನ್‌, ಸಂಪುಟ-3 ಅನ್ನಹ್ಲ್‌ : 
ಟಿ.73-74, 81; ಸಂಪುಟ-4 ಯಾಸೀನ್‌ ಟಿ. 29-32; ಅಲ್‌ಮೂಮಿನ್‌ ಟಿ. 90-91; ಅರುಬ್ದುಖ್ರುಫ್‌ ಟಿ.7; ಅಲ್‌ ಜಾಸಿಯಾ ಟಿ.7; 
ಸಂಪುಟ-5 ಕಾಫ್‌: ಟಿ. 18) 

24, ಅಂದರೆ ಈ ಭೂಮಿಯಲ್ಲಿ ನಡೆದಾಡುತ್ತಾ, ಇಲ್ಲಿ ದೇವನು ಕರುಣಿಸಿದ ಆಹಾರವನ್ನು ಸೇವಿಸುತ್ತಾ, ಕೊನೆಗೊಂದು ದಿನ ನಿಮಗೆ 
ಆತನ ಮುಂದೆ ಹಾಜರಾಗಲಿಕ್ಕಿದೆಯೆಂಬುದನ್ನು ಮರೆಯಬಾರದು. 

25. ಅಲ್ಲಾಹನು ಆಕಾಶದಲ್ಲಿರುತ್ತಾನೆಂದು ಇದರರ್ಥವಲ್ಲ. ಮಾನವನು ಸ್ವಾಭಾವಿಕವಾಗಿ ಅಲ್ಲಾಹನ ಕಡೆಗೆ ಮರಳ ಬಯಸಿದಾಗ 
ಆಕಾಶದತ್ತ ನೋಡುತ್ತಾನೆ. ಪ್ರಾರ್ಥಿಸುವಾಗ ಆಕಾಶದತ್ತ ಕೈಯೆತ್ತುತ್ತಾನೆ. ಇದೇ ಅರ್ಥದಲ್ಲಿ ಈ ಮಾತನ್ನು ಹೇಳಲಾಗಿದೆ. ವಿಪತ್ತೇನಾದರೂ 
ಬಂದು ಎಲ್ಲ ಆಶ್ರಯಗಳಿಂದಲೂ ನಿರಾಶನಾದಾಗ ಆಕಾಶದತ್ತ ನೋಡಿ ಅಲ್ಲಾಹನಿಂದ ಬೇಡುತ್ತಾನೆ. ಹಠಾತ್ತನೆ ಆಪತ್ತೇನಾದರೂ ಬಂದೆರಗಿ 
ದಾಗ ಇದು ಮೇಲಿನಿಂದ ಎರಗಿದೆಯೆಂದು ಹೇಳುತ್ತಾನೆ.-ಅಪೂರ್ವವಾಗಿ ಸಿಗುವ ವಸ್ತುವಿನ ಕುರಿತು ಇದು ಮೇಲಿನ ಲೋಕದಿಂದ ಬಂದಿದೆ 
ಯೆಂದು ಹೇಳುತ್ತಾನೆ. ಅಲ್ಲಾಹನ ಕಡೆಯಿಂದ ಅವತೀರ್ಣಗೊಳ್ಳುವ ಗ್ರಂಥಗಳನ್ನು ಆಕಾಶದ ಗ್ರಂಥಗಳೆಂದು ಹೇಳುತ್ತಾನೆ. 

ಅಬೂ ಹುರೈರಾ ವರದಿ ಮಾಡುತ್ತಾರೆ- ಒಮ್ಮೆ ಓರ್ವ ವ್ಯಕ್ತಿ ಕರಿಯ ದಾಸಿಯೋರ್ವಳ ಜತೆ ಪ್ರವಾದಿಯವರ(ಸ) ಬಳಿ ಬಂದು, 
ನನ್ನ ಮೇಲೆ ಓರ್ವ ಗುಲಾಮನನ್ನು ವಿಮೋಚಿಸುವುದು ಕಡ್ಡಾಯವಾಗಿ ಬಿಟ್ಟಿದೆ. ನಾನು ಈ ದಾಸಿಯನ್ನು ಸ್ವತಂತ್ರಗೊಳಿಸಲೇ ಎಂದು 
ಕೇಳಿದರು. ಪ್ರವಾದಿಯವರು(ಸ) ಆ ದಾಸಿಯೊಂದಿಗೆ ಅಲ್ಲಾಹ್‌ ಎಲ್ಲಿದ್ದಾನೆಂದು ಕೇಳಿದರು. ಆಕೆ ತನ್ನ ಬೆರಳನ್ನು ಆಕಾಶಕ್ಕೆ ಎತ್ತಿ ತೋರಿಸಿ 
ದಳು. ಪ್ರವಾದಿಯವರು ಅವಳೊಂದಿಗೆ ನಾನು ಯಾರು ಎಂದು ಕೇಳಿದರು. ಆಕೆ ಮೊದಲು ಪ್ರವಾದಿಯವರತ್ತ, ಆ ಬಳಿಕ ಆಕಾಶಕ್ಕೆ ಳ್ಳ 
ತೋರಿಸಿದಳು. ತಾವು ಅಲ್ಲಾಹನ ಕಡೆಯಿಂದ ಬಂದವರೆಂದು ಅದರಿಂದ ಸ್ಪಷ್ಟವಾಗುತ್ತಿತ್ತು. ಆಗ ಪ್ರವಾದಿ(ಸ) ಹೇಳಿದರು- ಇವಳನ್ನು 
ಸ್ವತಂತ್ರಗೊಳಿಸು, ಇವಳು ವಿಶ್ವಾಸಿಯಾಗಿದ್ದಾಳೆ. (ಅಬೂದಾವೂದ್‌) 

ಇಂತಹದೇ ಒಂದು ವರದಿ ಮುವತ್ತಾ, ಮುಸ್ಲಿಮ್‌ ಮತ್ತು ನಸಾಈಯಲ್ಲಿಯೂ ಇದೆ. ಖೌಲಾ ಬಿಂತಿ ಸಆ್‌ಲಬರ ಕುರಿತು ಒಮ್ಮೆ 
ಪ್ರವಾದಿ(ಸ) ಜನರೊಡನೆ ಹೇಳಿದರು. ಈ ಮಹಿಳೆಯ ದೂರನ್ನು ಏಳು ಆಕಾಶಗಳಲ್ಲಿ ಕೇಳಲಾಯಿತು. (ಅಲ್‌ ಮುಜಾದಲ ಅಧ್ಯಾಯದ 
6ನೇ ಟಿಪ್ಪಣಿಯಲ್ಲಿ ಅದನ್ನು ವಿವರವಾಗಿ ಬರೆದಿದ್ದೇವೆ.) ಈ ಎಲ್ಲವಿಷಯಗಳಿಂದ, ಮಾನವನು ದೇವನನ್ನು ಕಲ್ಲಿಸುವಾಗ ಅವನ ದೃಷ್ಟಿಯು 


ಕಾಂಡ - 29. 


40 ತಪ್ಪೀಮುಲ್‌ ಕುರ್‌ಆನ್‌ 


2೫%16/015 119% 56 LK AS dS OMS ies 
2% ಗೆ ೨6 ವೈ 0 ೨೫ ಸ್ಟ ಷಲ Pel ೨೧ ಧ್ದಸ್ತ 
Ms BoP PSE oh ಬತ 
ನೈ 2ನ ಸ್ಯಿ Ed ೨೨ ಶಿ 3 ಶಂಕ 029,209 ಜ್ತ ಇಂ 
HM YS HENS AIS 


ಗಾಳಿಯನ್ನು ಬೀಸಿ ಬಿಡುವ ಕುರಿತು ನೀವು ನಿರ್ಭೀತರಾಗಿರುವಿರಾ?* ನನ್ನ ಎಚ್ಚರಿಕೆ ಹೇಗಿರುತ್ತದೆಂಬುದು ಆಗ ನಿಮಗೆ 
ತಿಳಿದು ಬರುವುದು. ಇವರಿಗಿಂತ ಮುಂಚೆ ಗತಿಸಿ ಹೋದವರು ಸುಳ್ಳಾಗಿಸಿದ್ದರು. ನನ್ನ ಹಿಡಿತವು ಎಷ್ಟು 
ಬಿಗಿಯಾಗಿತ್ತೆಂಬುದನ್ನು ನೋಡಿಕೊಳ್ಳಿರಿ. ಇವರು ತಮ್ಮ ಮೇಲೆ ಹಾರಾಡುತ್ತಿರುವ ಪಕ್ಷಿಗಳು ರಕ್ಕೆ ಬಿಚ್ಚುವುದನ್ನೂ 
ಮಡಚಿ ಕೊಳ್ಳುವುದನ್ನೂ ನೋಡುತ್ತಿಲ್ಲವೇ? ಪರಮ ದಯಾಮಯನ ಹೊರತು ಅವುಗಳನ್ನು ಆಧರಿಸಿ ಕೊಂಡಿರುವವರು 
ಬೇರಾರೂ ಇಲ್ಲ” ಅವನೇ ಪ್ರತಿಯೊಂದು ವಸ್ತುವಿನ ವೀಕ್ಷಕನಾಗಿದ್ದಾನೆ.* ಪರಮ ದಯಾಮಯನ ವಿರುದ್ಧ ನಿಮಗೆ 
ಸಹಾಯ ಮಾಡಬಲ್ಲಂತಹ ಸೈನ್ಯವಾದರೂ ನಿಮ್ಮ ಬಳಿ ಯಾವುದಿದೆ?* ವಾಸ್ತವದಲ್ಲಿ ಈ ಸತ್ಯನಿಷೇಧಿಗಳು ಮೋಸಕ್ಕೊಳ 


ಆಕಾಶದ ಕಡೆಗೆ ಹೊರಳುತ್ತದೆಯೇ ಹೊರತು ಭೂಮಿಯ ಮೇಲೆ ಅಲ್ಲವೆಂಬುದು ಅವನ ಪ್ರಕೃತಿಯಲ್ಲೇ ಇದೆಯೆಂದು ಸ್ಪಷ್ಟವಾಗುತ್ತದೆ. 
ಇದನ್ನೇ ಪರಿಗಣಿಸಿ ಇಲ್ಲಿ ಅಲ್ಲಾಹನ ಕುರಿತು sd ಟೆ ಹ ಆಕಾಶದಲ್ಲಿರುವವನು ಎಂಬ ಪದವನ್ನು ಬಳಸಲಾಗಿದೆ. ಕುರ್‌ಆನ್‌ 
ಅಲ್ಲಾಹನನ್ನು ಆಕಾಶದಲ್ಲಿರುತ್ತಾನೆಂದು ಸಾರುತ್ತದೆಂದು ಸಂಶಯ ಪಡಲು ಇಲ್ಲಿ ಆಸ್ಪದವೇ ಇಲ್ಲ ಅಲ್‌ ಮುಲ್ಕ್‌ ಅಧ್ಯಾಯದ ಆರಂಭದಲ್ಲಿ 
ಅವನು ಅಂತಸ್ತು ಅಂತಸ್ತುಗಳಾಗಿ ಸಪ್ತಗಗನಗಳು ಸೃಷ್ಟಿಸಿದನು ಎಂದೂ ಅಲ್‌ಬಕರದಲ್ಲಿ ೪೩1 £51 1೫88 'ನೀವತ್ತ ಮುಖ 
ಮಾಡಿದರೂ ಅಲ್ಲಿ ಅಲ್ಲಾಹನ ಮುಖವಿದೆ' ಎಂದು ಹೇಳಿರುವಾಗ ಈ ಸಂಶಯ ಉಂಟಾಗುವುದಾದರೂ ಹೇಗೆ? 

26, ಈ ಭೂಮಿಯ ಮೇಲೆ ನಿಮ್ಮ ಉಳಿವು ಮತ್ತು ರಕ್ಷಣೆಯು ಅಲ್ಲಾಹನ ಅನುಗ್ರಹವನ್ನವಲಂಬಿಸಿದೆಯೆಂಬುದನ್ನು ಮನವರಿಕೆ 
ಮಾಡುವುದೇ ಇಲ್ಲಿ ಉದ್ದೇಶವಾಗಿದೆ. ನೀವು ನಿಮ್ಮ ಶಕ್ತಿಯಿಂದ ಇಲ್ಲಿ ಹಾಯಾಗಿರುವುದಲ್ಲ. ನಿಮ್ಮ ಜೀವನದ ಒಂದೊಂದು ಕ್ಷಣವೂ 
ಅಲ್ಲಾಹನ ರಕ್ಷಣೆ ಮತ್ತು ಮೇಲ್ನೋಟದಲ್ಲಿ ಕಳೆಯುತ್ತದೆ. ಅನ್ಯಥಾ ಯಾವುದೇ ಸಮಯದಲ್ಲಿ ಒಂದು ಭೂಕಂಪವುಂಟಾಗಿ ತಾಯಿಯ 
ಮಡಿಲಿನಂತಿರುವ ಇದೇ ಭೂಮಿ ನಿಮ್ಮ ಸಮಾಧಿಯಾಗಿ ಪರಿಣಮಿಸಬಹುದು ಅಥವಾ ಒಂದು ಭೀಕರ ಬಿರುಗಾಳಿಯು ನಿಮ್ಮ ನಗರಗಳನ್ನೇ 
ನಿರ್ನಾಮ ಮಾಡಿ ಬಿಡಬಲ್ಲುದು. 

27. ಎಚ್ಚರಿಕೆಯೆಂದರೆ ಕುರ್‌ಆನ್‌ ಮತ್ತು ಪ್ರವಾದಿಯ ಮೂಲಕ ಸತ್ಯನಿಷೇಧಿಗಳಿಗೆ, ನೀವು ಕುಫ್ರ್‌ ಮತ್ತು ಶಿರ್ಕನ್ನು ತೊರೆಯದಿದ್ದರೆ 
ಮತ್ತು ನಿಮಗೆ ನೀಡಲಾಗುತ್ತಿರುವ ತೌಹೀದ್‌ನ ಕರೆಯನ್ನು ಸ್ವೀಕರಿಸದಿದ್ದರೆ ದೇವಯಾತನೆಗೆ ಗುರಿಯಾಗುವಿರಿ ಎಂಬ ಎಚ್ಚರಿಕೆಯಾಗಿದೆ. 

28. ಈ ಮುಂಚೆ ಬಂದಿದ್ದಂತಹ ಪ್ರವಾದಿಗಳನ್ನು ನಿರಾಕರಿಸಿ ಯಾತನೆಗೆ ಗುರಿಯಾದ ಜನಾಂಗಗಳ ಕಡೆಗೆ ಸೂಚನೆ. 

29. ಅಂದರೆ ವಾಯುಮಂಡಲದಲ್ಲಿಹಾರಾಡುವ ಒಂದೊಂದು ಪಕ್ಷಿಯೂ ದಯಾಮಯನಾದ ಅಲ್ಲಾಹನ ರಕ್ಷಣೆಯಲ್ಲಿಹಾರಾಡುತ್ತವೆ. 
ಅವುಗಳಿಗೆ ಹಾರಾಡಲು ಯೋಗ್ಯವಾದ ದೇಹ ರಚನೆಯನ್ನು ಅವನೇ ನೀಡಿದನು. ಪ್ರತಿಯೊಂದಕ್ಕೂ ಹಾರಾಡುವ ರೀತಿಯನ್ನು ಅವನೇ 
ಕಲಿಸಿದನು. ಭಾರವಾದ ವಸ್ತುಗಳನ್ನು ಹಾರಾಡುವಂತೆ ಮಾಡುವ ನಿಯಮಗಳಿಗೆ ಗಾಳಿಯನ್ನು ಬದ್ಧಗೊಳಿಸಿದನು. ಹಾರಾಡುವ 
ಪ್ರತಿಯೊಂದನ್ನೂ ವಾತಾವರಣದಲ್ಲಿ ಹಿಡಿದಿಟ್ಟಿರುವುದೂ ಅವನೆ. ಅನ್ಯಥಾ ಅಲ್ಲಾಹನು ಯಾವ ಕಣದಲ್ಲಿ ತನ್ನ ರಕ್ಷಣೆಯನ್ನು 
ಹಿಂತೆಗೆದುಕೊಳ್ಳುವನೋ ಆ ಕ್ಷಣದಲ್ಲಿ ಅದು ಭೂಮಿಯ ಮೇಲೆ ಬೀಳುವುದು. 

30. ಅಂದರೆ ಕೇವಲ ಪಕ್ಷಿಗಳು ಮಾತ್ರವಲ್ಲ, ಈ ಲೋಕದಲ್ಲಿರುವ ಎಲ್ಲ ವಸ್ತುಗಳೂ ಅಲ್ಲಾಹನ ಮೇಲ್ನೋಟದಲ್ಲಿ ಇರುತ್ತದೆ. ಅದರ 
ಅಸ್ತಿತ್ವಕ್ಕೆ ಅಗತ್ಯವಾಗಿರುವ ಎಲ್ಲ ಸಂಪನ್ಮೂಲಗಳನ್ನೂ ಅವನೇ ಒದಗಿಸುತ್ತಾನೆ. ಅವನು ಸೃಷ್ಟಿಸಿರುವ ಎಲ್ಲ ವಸ್ತುಗಳಿಗೂ ಅದರ ಅಗತ್ಯಗಳು 
ಒದಗುತ್ತಿರುವುದರ ಮೇಲ್ನೋಟವನ್ನು ಅವನೇ ವಹಿಸುತ್ತಾನೆ. 

31. ಇನ್ನೊಂದು ಅನುವಾದವು "ರಹ್ನಾನನ ಹೊರತು ಇನ್ನಾರು ನಿಮ್ಮ ಸೈನ್ಯವಾಗಿ ನಿಮ್ಮ ಸಹಾಯಕ್ಕೆ ಬರುತ್ತಾರೆ' ಎಂದೂ 
ಆಗಬಹುದು. ನಾವು ಮೇಲೆ ಕೊಟ್ಟಿರುವ ಅನುವಾದವು ಮುಂದಿನ ವಾಕ್ಯದೊಂದಿಗೆ ಸರಿ ಹೊಂದುತ್ತದೆ. ಈ ಎರಡನೇ ಅನುವಾದವು ಹಿಂದಿನ 
ವಾಕ್ಚರಣಿಯೊಂದಿಗೆ ಸರಿ ಹೊಂದುತ್ತದೆ. 


ಕಾಂಡ - 29 


67. ಅಲ್‌ ಮುಲ್ಕ್‌ 41 


uw 
\ 
\ 
[2 
ಚ 
ಲ 
ಫಂ 
Ww 


ಭ4ತ್ರಿ ಚಟು DY EE bh AS 
HE boobs Rs EES: ತಿ Flo 


4439s RBS ಯ್ಯ 
oi SE ೫% ಕ್ರಿ/513/ 4 ಉದ ರ 
೬11೬. Ab AL A 


ಗಾಗಿದ್ದಾರೆ ಅಥವಾ ಪರಮ ದಯಾಮಯನು ತನ್ನ ಜೀವನಾಧಾರಗಳನ್ನು ತಡೆ ಹಿಡಿದರೆ, ನಿಮಗೆ ಜೀವನಾಧಾರ ನೀಡ 
ಬಲ್ಲವನು ಯಾರಿದ್ದಾನೆಂದು ಹೇಳಿರಿ. ವಾಸ್ತವದಲ್ಲಿ ಇವರು ವಿದ್ರೋಹದಲ್ಲಿಯೂ ಸತ್ಯದಿಂದ ನುಣುಚಿಕೊಳ್ಳುವು 
ದರಲ್ಲಿಯೂ ಹಠಮಾರಿಗಳಾಗಿದ್ದಾರೆ. ಅಥೋಮುಖಿಯಾಗಿ ನಡೆಯುತ್ತಿರುವವನು? ಹೆಚ್ಚುಸನ್ಮಾರ್ಗ ಪಡೆಯುವನೋ 
ಅಥವಾ ತಲೆಯೆತ್ತಿ ನೇರವಾಗಿ ಒಂದು ಸಮತಟ್ಟಾದ ಮಾರ್ಗದಲ್ಲಿನಡೆಯುವವನೋ ಎಂದು ಯೋಚಿಸಿರಿ. ನಿಮ್ಮನ್ನು 
ಸೃಷ್ಟಿಸಿದವನು, ನಿಮಗೆ ಶ್ರವಣ ಹಾಗೂ ದೃಷ್ಟಿಯನ್ನು ನೀಡಿದವನು ಮತ್ತು ಚಿಂತಿಸುವ ಮನಸ್ಸುಗಳನ್ನು ನೀಡಿದವನು 
ಅಲ್ಲಾಹನೇ. ಆದರೆ, ನೀವು ಅತ್ಯಲ್ಲವೇ ಕೃತಜ್ಞತೆ ಸಲ್ಲಿಸುತ್ತೀರಿ ಎಂದು ಇವರೊಡನೆ ಹೇಳಿರಿ. 

(24-27) ನಿಮ್ಮನ್ನು ಭೂಮಿಯ ಮೇಲೆ ಹಬ್ಬಿಸಿದವನು ಅಲ್ಲಾಹನೇ ಮತ್ತು ಅವನ ಕಡೆಗೇ ನೀವು ಒಟ್ಟುಗೂಡಿ 
ಸಲ್ಪಡುವಿರೆಂದು ಇವರೊಡನೆ ಹೇಳಿರಿ.* ನೀವು ಸತ್ಯವಂತರಾಗಿದ್ದರೆ, ಈ ವಾಗ್ದಾನವು ಪೂರ್ತಿಗೊಳ್ಳುವುದು ಯಾವಾಗ 
ಎಂದು ಇವರು ಕೇಳುತ್ತಾರೆ.” "ಅದರ ಜ್ಞಾನ ಅಲ್ಲಾಹನಿಗಿದೆ, ನಾನಂತು ಕೇವಲ ಸ್ಪಷ್ಟವಾದ ಎಚ್ಚರಿಕೆ ನೀಡುವವನಾಗಿದ್ದೇನೆ' 


Go 


'y 


ಹ 


ನ 
| 
t Apa 


4 
8% 
u 


i! 


32. ಅಂದರೆ ಯಾರೋ ಹಾಕಿರುವ ದಿಕ್ಕಿನಲ್ಲಿ ಪ್ರಾಣಿಗಳಂತೆ ಮುಖ ಕೆಳಗೆ ಮಾಡಿಕೊಂಡು ನಡೆಯುತ್ತಿದ್ದಾನೆ. 

33. ಅಂದರೆ ಅಲ್ಲಾಹನು ನಿಮ್ಮನ್ನು ಮಾನವರಾಗಿ ಮಾಡಿದ್ದಾನೆಯೇ ಹೊರತು ಪ್ರಾಣಿಗಳಾಗಿ ಅಲ್ಲ ಈ ಲೋಕದಲ್ಲಿ ಹಚ್ಚಿಕೊಂಡಿರುವ 
ದುರ್ಮಾರ್ಗಗಳ ಹಿಂದೆ ಕಣ್ಣುಮುಚ್ಚಿ ಸಾಗುವುದು, ಅದು ಸರಿಯೋ ತಪ್ಪೋ ಎಂದು ಆಲೋಚಿಸದಿರುವುದು ನಿಮ್ಮ ಕೆಲಸವಾಗಿರಲಿಲ್ಲ 
ಈ ಕಿವಿಗಳನ್ನು ನಿಮಗೆ ನೀಡಿರುವುದು ನಿಮ್ಮಗೆ ಸರಿ-ತಪ್ಪುಗಳ ವ್ಯತ್ಯಾಸವನ್ನು ತೋರಿಸಿ ಕೊಡಲು ಪ್ರಯತ್ನಿಸುತ್ತಿರುವ ವ್ಯಕ್ತಿಯ ಮಾತನ್ನು 
ಕೇಳದಿರಲಿಕ್ಕೋ, ನಿಮ್ಮ ತಲೆಯಲ್ಲಿ ಮೊದಲಿನಿಂದಲೇ ರೂಢ ಮೂಲವಾಗಿರುವ ವಿಚಾರಗಳಿಗೇ ಅಂಟಿಕೊಂಡಿರುವುದಕ್ಕೋ ಅಲ್ಲ, ಈ 
ಕಣ್ಣುಗಳನ್ನು ನೀಡಿರುವುದು ನೀವು ಕಣ್ಣು ಮುಚ್ಚಿ ಇತರರನ್ನು ಅನುಸರಿಸಲಿಕ್ಕೆ ಹಾಗೂ ನಿಮ್ಮ ದೃಷ್ಟಿಯನ್ನುಪಯೋಗಿಸಿ ಭೂಮ್ಯಾಕಾಶಗಳಲ್ಲಿ 
ಎಲ್ಲೆಲ್ಲೂ ಹರಡಿಕೊಂಡಿರುವ ದೃಷ್ಟಾಂತಗಳು ತೌಹೀದ್‌ನ ಸಾಕ್ಷ್ಯ ನೀಡುತ್ತದೋ ಅಥವಾ ಈ ಎಲ್ಲ. ವ್ಯವಸ್ಥೆಗಳು ದೇವನಿಲ್ಲದೆ ನಡೆಯುತ್ತದೋ 
ಅಥವಾ ಅನೇಕ ದೇವರುಗಳು ಅದನ್ನು ನಡೆಸುತ್ತಿದ್ದಾರೋ ಎಂದು ನೋಡದಿರುವುದಕ್ಕಲ್ಲ. ಅದೇ ರೀತಿ ನಿಮಗೆ ಮನ-ಮಸ್ತಿಷ್ಠಗಳನ್ನು 
ನೀಡಿರುವುದು ನೀವು ಯೋಚಿಸುವುದನ್ನು ಮತ್ತು ಗ್ರಹಿಸುವುದನ್ನು ಇತರರಿಗೆ ವಹಿಸಿಕೊಟ್ಟು ಈ ಲೋಕದಲ್ಲಿಯಾರೋ ಜಾರಿಗೊಳಿಸಿರುವ, 
ಜೀವನ ರೀತಿಯನ್ನು ಅನುಸರಿಸಲಿಕ್ಕೋ ಅದು ಸರಿಯೋ ತಪ್ಪೋ ನೋಡುವಷ್ಟು ಸೌಜನ್ಯ ತೋರದಿರಲಿಕ್ಕೋ ಅಲ್ಲ ಅಲ್ಲಾಹನು ವಿದ್ಯೆ, 

ದ್ಧಿ, ಶ್ರವಣ ಮತ್ತು ದೃಷ್ಟಿಯ ಈ ಅನುಗ್ರಹಗಳನ್ನು ನೀಡಿರುವುದು ಸತ್ಯವನ್ನು ಕಂಡುಕೊಳ್ಳುವುದಕ್ಕಾಗಿದೆ. ಆದರೆ ನೀವು ಕೃತಪ್ನತೆ 
ತೋರುತ್ತೀರಿ. ಲೋಕದಲ್ಲಿರುವ ಎಲ್ಲವಸ್ತುಗಳಿಂದ ನೀವು ಬೇರೆಲ್ಲಪ್ರಯೋಜನ ಪಡೆಯುತ್ತಿದ್ದೀರಿ. ಆದರೆ ಪ್ರಯೋಜನ ಪಡೆಯದಿರುವುದಿದ್ದರೆ 
ಅವುಗಳನ್ನು ಯಾಕಾಗಿ ನಿಮಗೆ ನೀಡಲಾಗಿದೆಯೋ ಅವುಗಳಿಂದ ಮಾತ್ರ. (ನೋಡಿರಿ, ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-2 16: 
ಟಿ.72-73; ಸಂಪುಟ-3, 23: ಟಿ.75-76; ಸಂಪುಟ-4, 32: ಟಿ.17-18; 46: ಟಿ31) 

34. ಅಂದರೆ ಮರಣಾನಂತರ ಪುನಃ ಜೀವಂತ ಎಬ್ಬಿಸಲ್ಪಟ್ಟು ಭೂಮಿಯ ನಾನಾ ಭಾಗಗಳಿಂದ ಸುತ್ತುವರಿದು ತರಲ್ಪಡುವಿರಿ ಮತ್ತು 
ಅವನ ಮುಂದೆ ಹಾಜರು ಗೊಳಿಸಲ್ಪಡುವಿರಿ. 

35. ಕಿಯಾಮಶ್‌ನ ಸಮಯ ಮತ್ತು ದಿನಾಂಕ ತಿಳಿಯುವುದಕ್ಕೆ ಮತ್ತು ಒಂದು ವೇಳೆ ಅದು ಬರುವ ವರ್ಷ, ತಿಂಗಳು, ದಿನ ಮತ್ತು 


ಕಾಂಡ - 29 


42 ತಪ್ಪೀಮುಲ್‌ ಕುರ್‌ಆನ್‌ 


Kd 


RY ACU ಧ್ಯ ೨೨೫29 ತ್ಯಜ LN ೨3ರ (ಬಗ್ಗಳ 6೨ LO 
his 35130) 683 ಪಿಜ್ಜಾ ಬ) 611056 ಯಹ 
ತ್‌ ಜೌ 


ಬ್‌ ಬ ಬ ಯ ಯ PA 2 IGGL ೨? ಸಿ 
EIS SSM AEN LIN BELEK ಹ 6) 
EE 69 Ct 72 2 34 ಲಿ ಸ್ರಿ 24 
LES AES SYS BOM ರೀ SINS 


ಎಂದು ಹೇಳಿರಿ." ಮುಂದೆ ಅದು ಸಮೂಪವಾಗಿರುವುದನ್ನು ಇವರು ಕಂಜಾಗ, ನಿರಾಕರಣೆ ಮಾಡಿದ್ದ ಎಲ್ಲ ಜನರ 
ಮುಖಗಳು ವಿಕಾರಗೊಳ್ಳುವುವು”' ಮತ್ತು ಆಗ ಅವರೊಡನೆ, "ನೀವು ಆಗ್ರಹಿಸುತ್ತಿದ್ದ ವಸ್ತು ಇದುವೇ ಆಗಿದೆ' ಎಂದು 
ಹೇಳಲಾಗುವುದು. 

(28-30) ಅಲ್ಲಾಹನು ನನ್ನನ್ನೂ ನನ್ನ ಸಂಗಾತಿಗಳನ್ನೂ ನಾಶಗೊಳಿಸಲಿ ಅಥವಾ ನಮ್ಮ ಮೇಲೆ ಕೃಪೆ ತೋರಲಿ 
ಸತ್ಯನಿಷೇಧಿಗಳನ್ನು ವೇದನಾಯುಕ್ತ ಯಾತನೆಯಿಂದ ರಕ್ಷಿಸುವವರಾರು ಎಂಬ ಕುರಿತು ನೀವೆಂದಾದರೂ 
ಯೋಚಿಸಿದ್ದೀರಾ? ಎಂದು ಇವರೊಡನೆ ಕೇಳಿರಿ” ಅವನು ಮಹಾ ಕರುಣಾಮಯಿ, ನಾವು ಅವನ ಮೇಲೆಯೇ 


ಸಮಯವನ್ನು ತಿಳಿಸಲಾದರೆ ನಾವು ಒಪ್ಪಿಕೊಳ್ಳುವೆವೆಂದು ಹೇಳಲಿಕ್ಕಾಗಿ ಈ ಪ್ರಶ್ನೆ ಕೇಳುತ್ತಿರುವುದಲ್ಲ. ವಸ್ತುತಃ ಅದು ಬರುವುದು ಅಸಂಭವ 
ಮತ್ತು ಬುದ್ಧಿಗೆ ನಿಲುಕದ ವಿಷಯವೆಂದು ಅವರು ಭಾವಿಸುತ್ತಿದ್ದರು. ನೀವು ಹೇಳುತ್ತಿರುವ ಆ ಕರ್ಮಗಳ ವಿಚಾರಣೆಯ ವಿಚಿತ್ರ 
ಕಟ್ಟುಕತೆಯು ಸಾಕ್ಟಾತ್ಕಾರಗೊಳ್ಳುವುದು ಯಾವಾಗ ಎಂಬುದು ಅವರ ಪ್ರಶ್ನೆಯ ಇಂಗಿತವಾಗಿತ್ತು. ಅದನ್ನು ನಿರಾಕರಿಸಲು ಒಂದು ನೆಪ 
ಹುಡುಕುವ ಉದ್ದೇಶದಿಂದ ಅವರು ಅದನ್ನು ಕೇಳುತ್ತಿದ್ದರು. ಅದನ್ನು ಯಾವ ಸಮಯಕ್ಕೆ ಮುಂದೂಡಲಾಗಿದೆ. ನಾವು ಅದನ್ನು ನಂಬುವಂತಾಗಲು 
ಅದನ್ನು ನಮ್ಮ ಕಣ್ಣಮುಂದೆ ತಂದು ತೋರಿಸುವುದಿಲ್ಲವೇಕೆ ಎಂಬುದು ಅವರ ಪ್ರಶ್ನೆಯಾಗಿತ್ತು. ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು, 
ಒಬ್ಬನು ಕಿಯಾಮತ್‌(ಅಂತ್ಯದಿನ)ವನ್ನು ಬೌದ್ಧಿಕ ಪುರಾವೆಗಳಿಂದ ಮಾತ್ರ ಅಂಗೀಕರಿಸಬಲ್ಲನು. ಕುರ್‌ಆನಿನಲ್ಲಿ ಅಲ್ಲಲ್ಲಿ ಆ ಪುರಾವೆಗಳನ್ನು 
ವಿವರವಾಗಿ ನೀಡಲಾಗಿದೆ. ಇನ್ನು ಅದರ ದಿನಾಂಕದ ಕುರಿತು ಹೇಳುವುದಾದರೆ, ಕಿಯಾಮತ್‌ನ ಚರ್ಚೆಯಲ್ಲಿ ಈ ಪ್ರಶ್ನೆಯನ್ನು ಓರ್ವ 
ಮೂರ ಮಾತ್ರ ಎತ್ತಬಲ್ಲನು. ಏಕೆಂದರೆ ಅದನ್ನು ತಿಳಿಸುವುದರಿಂದ ಯಾವುದೇ ವ್ಯತ್ಯಾಸವುಂಟಾಗುವುದಿಲ್ಲ. ಅದನ್ನು ಒಪ್ಪಿಕೊಳ್ಳದವನು, 
ನೀವು ಹೇಳಿದ ದಿನಾಂಕದಂದು ಬಂದರೆ ಮಾತ್ರ ನಾನು ಒಪ್ಪಿಕೊಳ್ಳುವೆನು. ಆದರೆ ಅದು ಅಂದು ಖಂಡಿತ ಬರುವುದೆಂದು ಈಗ ಹೇಗೆ 
ಒಪ್ಪಿಕೊಳ್ಳಲಿ ಎಂದು ಹೇಳಬಹುದು. (ನೋಡಿರಿ, ತಪ್ಟೀಮುಲ್‌ ಕುರ್‌ಆನ್‌: ಸಂಪುಟ-4, 31: ಟಿ.63; 33 ಟಿ.116; 34: ಟಿ.65, 48; 
36; ಟಿ. 45) 

36. ಅಂದರೆ ಅದು ಬರುತ್ತದೆಂದು ನಾನು ಖಂಡಿತ ಬಲ್ಲೆ ಅದು ಬರುವುದಕ್ಕಿಂತ ಮುಂಚೆ ಜನರನ್ನು ಎಚ್ಚರಿಸಲು ಇಷ್ಟೇ ಸಾಕು. 
ಅದು ಯಾವಾಗ ಬರುವುದೆಂಬುದರ ಜ್ಞಾನವು ಅಲ್ಲಾಹನಿಗೆ ಮಾತ್ರ ಇರುವುದು. ಎಚ್ಚರಿಕೆ ನೀಡಲು ಅದನ್ನು ತಿಳಿದಿರಬೇಕಾದ ಅಗತ್ಯವಿಲ್ಲ. 
ಇದನ್ನು ಒಂದು ಉದಾಹರಣೆಯಿಂದ ಚೆನ್ನಾಗಿ ಗ್ರಹಿಸಬಹುದು. ಯಾರು, ಯಾವಾಗ ಸಾಯುವರೆಂದು ಅಲ್ಲಾಹನಿಗೆ ಮಾತ್ರ ತಿಳಿದಿದೆ. 
ಆದರೆ ಪ್ರತಿಯೊಬ್ಬನು ಒಂದು ದಿನ ಸಾಯುತ್ತಾನೆಂದು ನಮಗೆ ತಿಳಿದಿದೆ. ನಾವು ನಮ್ಮ ಒಬ್ಬ ಅಜಾಗರೂಕ ಸಂಗಾತಿಗೆ, ನೀನು 
ಸಾಯುವುದಕ್ಕಿಂತ ಮುಂಚೆ ನಿನ್ನ ಲಾಭವನ್ನು ಶೇಖರಿಸುವ ವ್ಯವಸ್ಥೆ ಮಾಡು ಎಂದು ಹೇಳಲು ನಮ್ಮ ಜ್ಞಾನ ಸಾಕಾಗುತ್ತದೆ. ಅವನು ಯಾವ 
ದಿವಸ ಸಾಯುವನೆಂದು ತಿಳಿಯುವ ಅಗತ್ಯವಿಲ್ಲ. 

37. ಅವನ ಸ್ಥಿತಿಯು ನೇಣುಗಂಬಕ್ಕೆ ಕೊಂಡು ಹೋಗಲ್ಪಡುವ ಓರ್ವ ಅಪರಾಧಿಯಂತೆಯೇ ಆಗುವುದು. 

38. ಮಕ್ಕಾದಲ್ಲಿ ಪ್ರವಾದಿಯವರ ಧರ್ಮಾಹ್ನಾನ ಕಾರ್ಯ ಆರಂಭವಾದಾಗ ಕುರೈಶರ ವಿವಿಧ ಗೋತ್ರಗಳಿಂದ ಜನರು ಇಸ್ಲಾಮ್‌ 
ಸ್ಟೀಕಾರ ಮಾಡಿದರು. ಆಗ ಪ್ರತಿ ಮನೆಯಲ್ಲೂ ಪ್ರವಾದಿ(ಸ) ಮತ್ತು ಅವರ ಸಂಗಾತಿಗಳಿಗೆ ಶಾಪ ಪ್ರಾರ್ಥನೆಯ ಸುರಿಮಳೆ ಬೀಳ 
ತೊಡಗಿತು. ಅವರನ್ನು ನಾಶ ಮಾಡಲು ಮಾಟ ಮಂತ್ರಗಳನ್ನು ಮಾಡಲಾಯಿತು. ಕೊನೆಗೆ ಕೊಲೆಯ ಸಂಚನ್ನು ಹೂಡಲಾಯಿತು. ಆಗ 
ಅವರೊಂದಿಗೆ ಹೀಗೆ ಹೇಳಲಾಗುತ್ತದೆ. ಹೇಳಿರಿ, ನಾವು ನಾಶ ಹೊಂದಿದರೆ ಅಥವಾ ದೇವನ ಅನುಗ್ರಹದಿಂದ ಬದುಕುಳಿದರೆ ನಿಮಗೇನು 
ಲಾಭ! ನೀವು ನಿಮ್ಮನ್ನು ದೇವನ ಶಿಕ್ಷೆಯಿಂದ ಹೇಗೆ ಪಾರುಗೊಳಿಸಬಲ್ಲಿರೆಂಬ ಬಗ್ಗೆ ಚಿಂತಿಸಿರಿ. 


ಕಾಂಡ - 29 


67. ಅಲ್‌ ಮುಲ್ಕ್‌ 43 


ಥ್‌ 2 


(04:೬5 BT ogi YS 8 4 65 ಚ 
ಲ ತೆ 52% ಪಿ ಶ್‌ 
ಡೆ © ೫ ಓಕ ರಿತಿ 


ವಿಶ್ವಾಸವಿರಿಸಿದ್ದೇ €ವೆ ಮತ್ತು ಅವನ ಮೇಲೆಯೇ ಭರವಸೆಯನ್ನಿರಿಸಿದ್ದೇವೆ.* ಸುವ್ಯಕ್ತವಾದ ಪಥಭ್ರಷ್ಟತೆಯಲ್ಲಿ 
ಬಿದ್ದಿರುವವನು ಯಾರೆಂದು ಸದ್ಯದಲ್ಲೇ ನಿಮಗೆ ತಿಳಿದು ಬರುವುದು ಎಂದು ಇವರೊಡನೆ ಹೇಳಿರಿ. ನಿಮ್ಮ ಬಾವಿಗಳ 
ನೀರು ನೆಲದೊಳಕ್ಕೆ ಇಂಗಿ ಹೋದರೆ, ಆ ನೀರಿನ ಹರಿಯುವ ಚಿಲುಮೆಗಳನ್ನು ನಿಮಗೆ ಪುನಃ ಹೊರತಂದು ಕೊಡುವವರು 
ಯಾರೆಂದು ನೀವು ಯೋಚಿಸಿದ್ದೀರಾ? ಎಂದು ಇವರೊಡನೆ ಕೇಳಿರಿ. 


39. ನಾವು ಅಲ್ಲಾಹನ ಮೇಲೆ ವಿಶ್ವಾಸವಿರಿಸಿದ್ದೇವೆ. ನೀವು ನಿರಾಕರಿಸುತ್ತೀರಿ. ನಮ್ಮ ನಂಬಿಕೆ ಅಲ್ಲಾಹನ ಮೇಲಿದೆ. ನೀವಾದರೋ 
ನಿಮ್ಮ ಕೂಟ, ನಿಮ್ಮ ಸಾಧನಾನುಕೂಲತೆಗಳು ಮತ್ತು ನಿಮ್ಮ ದೇವೇತರ ಆರಾಧ್ಯರುಗಳನ್ನು ನಂಬಿಕೊಂಡಿದ್ದೀರಿ. ಆದ್ದರಿಂದ ಅಲ್ಲಾಹನ 
ಕರುಣೆಗೆ ನಾವು ಅರ್ಹರಾಗುವೆವೇ ಹೊರತು ನೀವಲ್ಲ... 

40. ಅಂದರೆ ಆ ಚಿಲುಮೆಗಳನ್ನು ಪುನಃ ಜಾರಿಗೊಳಿಸಲು ಅಲ್ಲಾಹನ ಹೊರತು ಬೇರೆ ಯಾರಲ್ಲಿ ಶಕ್ತಿಯಿದೆ? ಇಲ್ಲವೆಂದಾದರೆ, 
ಖಂಡಿತಾ ಇಲ್ಲವೆಂದು ನಿಮಗೆ ತಿಳಿದಿದೆ, ಆರಾಧನೆಗೆ ಅರ್ಹನು ಅಲ್ಲಾಹನೋ ಅಥವಾ ಆ ಚಿಲುಮೆಗಳನ್ನು ಜಾರಿಗೊಳಿಸಲಾಗದ ನಿಮ್ಮ 
ಆರಾಧ್ಯರುಗಳೇ? ಅನಂತರ ದಾರಿ ತಪ್ಪಿದವರು ಏಕದೇವನನ್ನು ನಂಬುವವರೋ ಅಥವಾ ಅನೇಕ ದೇವರುಗಳನ್ನು ನಂಬುವವರೋ ಎಂದು 
ನೀವು ನಿಮ್ಮಲ್ಲೇ ಪ್ರಶ್ನಿಸಿರಿ. ಬ 1 


ಸಾರಾ 


ಕಾಂಡ - 29 


68. ಅಲ್‌ ಕಲಮ್‌ 


ಹೆಸರು 

ಈ ಅಧ್ಯಾಯದ ಹೆಸರು "ನೂನ್‌' ಎಂದೂ "ಅಲ್‌ ಕಲಮ್‌' ಎಂದೂ ಅರಿಯಲ್ಲಡುತ್ತದೆ. ಎರಡೂ ಪದಗಳು 
ಅಧ್ಯಾಯದ ಆರಂಭದಲ್ಲೇ ಇದೆ. 
ಅವತೀರ್ಣ ಕಾಲ 

ಇದು ಮಕ್ಕಾದ ಆರಂಭ ಕಾಲದಲ್ಲಿ ಅವತೀರ್ಣಗೊಂಡ ಅಧ್ಯಾಯಗಳಲ್ಲೊಂದಾಗಿದೆ. ಆದರೆ ಇದು ಮಕ್ಕಾದಲ್ಲಿ 
ಪ್ರವಾದಿ(ಸ)ಅವರ ವಿರುದ್ಧ ಪ್ರತಿಭಟನೆಯು ಉಗ್ರರೂಪ ತಾಳಿದ ಕಾಲದಲ್ಲಿ ಅವತೀರ್ಣಗೊಂಡಿದೆಯೆಂದು ಇದರ ವಿಷಯ 
ಗಳಿಂದ ಸ್ಪಷ್ಟವಾಗುತ್ತದೆ. 
ಚರ್ಚಾ. ವಿಷಯ 

ಇದರಲ್ಲಿ ಮೂರು ವಿಷಯಗಳನ್ನು ಚರ್ಚಿಸಲಾಗಿದೆ. 1) ವಿರೋಧಿಗಳ ಆಕ್ಬೇಪಗಳಿಗೆ ಉತ್ತರ. 2) ಅವರಿಗೆ ಎಚ್ಚರಿಕೆ 
ಮತ್ತು ಉಪದೇಶ. 3) ಪ್ರವಾದಿ(ಸ) ಅವರಿಗೆ ಸಹನೆ-ಸ್ಥೆ ರ್ಯ ಬೋಧನೆ. 

ಈ ಮಾತನ್ನು ಆರಂಭಿಸುತ್ತಾ ಪ್ರವಾದಿಯವರೊಂದಿಗೆ ಹೇಳಲಾಗುತ್ತದೆ: ಈ ಸತ್ಯನಿಷೇಧಿಗಳು ನಿಮ್ಮನ್ನು ಹುಚ್ಚನೆನ್ನುತ್ತಾರೆ. 
ಆದರೆ ನೀವು ಸಮರ್ಪಿಸುತ್ತಿರುವ ಗ್ರಂಥ ಹಾಗೂ ನೀವು ಚಾರಿತ್ರ್ಯದ ಯಾವ ಉನ್ನತ ಮಟ್ಟದಲ್ಲಿದ್ದೀರೋ ಅದು ಸ್ವಯಂ ಇವರ 
ಸುಳ್ಳನ್ನು ತಿರಸ್ಕರಿಸುತ್ತದೆ. ಶೀಘ್ರವೇ ಒಂದು ಸಮಯ ಬರಲಿದೆ. ಆಗ ಹುಚ್ಚನು ಯಾರು ಸ್ವಸ್ಥನು ಯಾರು ಎಂದು ತಿಳಿದು 
ಬರುವುದು. ಆದ್ದರಿಂದ ನಿಮ್ಮ ವಿರುದ್ಧ ಎದ್ದಿರುವ ಈ ಬಿರುಗಾಳಿಯ ಒತ್ತಡಕ್ಕೆ ಮಣಿಯದಿರಿ. ಇದೆಲ್ಲ ನೀವು ಹೇಗಾದರೂ 
ಮಣಿದು ಅವರೊಂದಿಗೆ ಸಂಧಾನಕ್ಕೆ ತಯಾರಾಗುವಿರಿ ಎಂಬುದಕ್ಕಾಗಿದೆ. 

ಅನಂತರ ಜನಸಾಮಾನ್ಯರ ಕಣ್ಣು ತೆರೆಸಲಿಕ್ಕಾಗಿ, ಮಕ್ಕಾದವರು ಚೆನ್ನಾಗಿ ಅರಿತಿರುವ ಓರ್ವ ವಿಶಿಷ್ಟ ವ್ಯಕ್ತಿಯ 
ದುರ್ನಡತೆಯನ್ನು ಎತ್ತಿ ತೋರಿಸಲಾಗಿದೆ. ಆಗ ಪ್ರವಾದಿಯವರ ಪಾವನ ಚಾರಿತ್ರ ವು ಎಲ್ಲರ ಮುಂದಿತ್ತು ಮತ್ತು ಅವರ 
ವಿರೋಧದಲ್ಲಿ ಮುಂಚೂಣಿಯಲ್ಲಿ ಮಕ್ಕಾದ ನೇತಾರರಲ್ಲಿ ಎಂತಹ ನೀತಿ-ಚಾರಿತ್ರ ದವರಿದ್ದರು ಎಂಬುದನ್ನು ಪ್ರತಿಯೊಬ್ಬನೂ 
ಕಾಣುತ್ತಿದ್ದನು. 

ತರುವಾಯ, 17ರಿಂದ 33ರ ವರೆಗಿನ ಸೂಕ್ತಗಳಲ್ಲಿ ಒಂದು ತೋಟದವರ ಉದಾಹರಣೆಯನ್ನು ಮುಂದಿಡಲಾಗಿದೆ. 
ಅವರು ಅಲ್ಲಾಹನ ಅನುಗ್ರಹ ಗಳಿಸಿ ಕೃತಫ್ನರಾದರು ಮತ್ತು ಅವರಲ್ಲಿ ಅತ್ಯುತ್ತಮ ವ್ಯಕ್ತಿಯ ಉಪದೇಶವನ್ನು ಸಕಾಲದಲ್ಲಿ 

್ಟಲಿಲ್ಲ ಕೊನೆಗೆ ಅವರಿಂದ ಆ ಅನುಗ್ರ ಹವನ್ನು ಕಸಿದುಕೊಳ್ಳಲಾಯಿತು. ಅವರ ಸರ್ವಸ್ಥ ವೂ ಅಳಿದು ಹೋದಾಗ ಅವರ ಕಣ್ಣು 
ತೆರೆಯಿತು. ಈ ಉದಾಹರಣೆಯನ್ನು ನೀಡಿ ಮಕ್ಕಾದವರಿಗೆ, ಪ್ರವಾದಿಯವರ ನೇಮಕದಿಂದ ನೀವೂ ಆ ತೋಟಗಾರರು. 
ಒಳಗಾಗಿರುವ ಸತ್ವ ಪರೀಕ್ಷೆಗೆ ಗುರಿಯಾಗಿರುವಿರಿ, ಅವರ ಮಾತನ್ನು ಒಪ್ಪಿಕೊಳ್ಳದಿದ್ದರೆ ಈ ಲೋಕದಲ್ಲೂ ಶಿಕ್ಷೆ ಅನುಭವಿಸುವಿರಿ, 
ಪರಲೋಕದಲ್ಲಂತೂ ಅದಕ್ಕಿಂತಲೂ ಕಠಿಣ ಶಿಕ್ಷೆಗೆ ಗುರಿಯಾಗುವಿರಿ ಎಂದು ಎಚ್ಚರಿಕ ನೀಡಲಾಗಿದೆ. 

ಆ ಬಳಿಕ 34ರಿಂದ 47ರ ವರೆಗಿನ ಸೂಕ್ತಗಳಲ್ಲಿ ನಿರಂತರವಾಗಿ ಕೆಲವೆಡೆ ಸತ್ಯನಿಷೇಧಿಗಳಿಗೆ ನೇರವಾಗಿ, ಇನ್ನು ಕೆಲವಡೆ 
ಪ್ರವಾದಿ ಯವರನ್ನು ಅಭಿಸಂಬೋಧಿಸುತ್ತಾ ಅವರಿಗೆ ಪರೋಕ್ಷವಾಗಿ ಎಚ್ಚರಿಕೆ ನೀಡುತ್ತಾ ವಿಷಯವನ್ನು ಮನವರಿಕೆ ಮಾಡಿ 
ಕೊಡಲಾಗಿದೆ. ಈ ನಿಟ್ಟಿನಲ್ಲಿಹೇಳಲಾಗಿರುವ ವಿಷಯಗಳ ಸಾರಾಂಶ ಹೀಗಿದೆ- ಈ ಲೋಕದಲ್ಲಿದೇವಭಕ್ತಿಯೊಂದಿಗೆ ಜೀವಿಸಿದವರಿಗೆ 
ಪರಲೋಕದ ಅನುಗ್ರಹಗಳು ಕಡ್ಡಾಯವಾಗಿ ಸಿಗುವುದು. ಅಲ್ಲಾಹನ ದೃಷ್ಟಿಯಲ್ಲಿ ವಿಧೇಯ ದಾಸನ ಅಂತಿಮ ಗತಿಯು 
ಅಪರಾಧಿಯ ಗತಿಯಂತಾಗುವುದು ಖಂಡಿತ ಬುದ್ದಿಗೆ ನಿಲುಕದ ವಿಷಯ. ಸತ್ಯನಿಷೇಧಿಗಳು ತಮ್ಮ ಮಟ್ಟಿಗೆ ಬಯಸುವಂತಹ 


ಕಾಂಡ - 29 


68. ಅಲ್‌ ಕಲಮ್‌ 45 
EE ಶತ ವಂ 


ವ್ಯವಹಾರವನ್ನು ಅಲ್ಲಾಹನು ಅವರೊಂದಿಗೆ ಇರಿಸುವನೆಂಬುದು ಅವರ ತಪ್ಪು ಗ್ರಹಿಕೆಯಾಗಿದೆ. ಅವರಿಗೆ ಭರವಸೆಯನ್ನೇನೂ 
ಅದಕ್ಕೆ ನೀಡಲಾಗಿಲ್ಲ. ಈ ಲೋಕದಲ್ಲಿ ದೇವನ ಮುಂದೆ ಬಾಗುವಂತೆ ಕರೆ ನೀಡಲಾದಾಗ ನಿರಾಕರಿಸುವವನು ಅಂತ್ಯದಿನದಲ್ಲಿ 
ಸಾಷ್ಟಾಂಗವೆರಗ ಬಯಸಿದರೂ ಮಾಡಲಾರರು ಮತ್ತು ಅವರು ಅಪಮಾನಕರ ದುರ್ಗತಿಯನ್ನು ಕಾಣುವರು. ಕುರ್‌ಆನನ್ನು 
ಸುಳ್ಳಾಗಿಸಿ ಅವರು ಅಲ್ಲಾಹನ ಶಿಕ್ಷೆಯಿಂದ ಪಾರಾಗಲಾರರು. ಅವರಿಗೆ ನೀಡಲಾಗುವ ಕಾಲಾವಕಾಶದಿಂದ ಅವರು 
ಮೋಸಕ್ಕೊಳಗಾಗಿದ್ದಾರೆ. ಈ ನಿರಾಕರಣೆಯ ಹೊರತಾಗಿಯೂ ಅವರ ಮೇಲೆ ಶಿಕ್ಷೆ ಎರಗದಿರುವುದನ್ನು ಕಂಡು ತಾವು ಸರಿಯಾದ 
ದಾರಿಯಲ್ಲಿ ಸಾಗುತ್ತಿದ್ದೇವೆಂದು ಅವರು ಭಾವಿಸಿದ್ದಾರೆ. ಆದರೆ ಅವರು ತಮಗರಿವಿಲ್ಲದಂತೆಯೇ ವಿನಾಶದ ಮಾರ್ಗದಲ್ಲಿ 
ನಡೆಯುತ್ತಿದ್ದಾರೆ. ಅವರ ಬಳಿ ಪ್ರವಾದಿಯವರನ್ನು ವಿರೋಧಿಸಲಿಕ್ಕೆ ಸೂಕ್ತ ಕಾರಣವೇನೂ ಇಲ್ಲ. ಏಕೆಂದರೆ ಅವರು ಪ್ರಾಮಾಣಿಕ 
ಪ್ರಚಾರಕರಾಗಿದ್ದಾರೆ. ತನ್ನ ಸ್ವಂತಕ್ಕಾಗಿ ಅವರಿಂದೇನೂ ಅಪೇಕ್ಷಿಸುವುದಿಲ್ಲ. ಅವರಿಗೆ ಇವರು ಪ್ರವಾದಿಯಲ್ಲವೆಂಬ ಹಾಗೂ ಅವರ 
ಮಾತು ಸುಳ್ಳೆಂಬ ಬಗ್ಗೆ ಮಾಹಿತಿಯಿದೆಯೆಂದೂ ಅವರು ವಾದಿಸುವಂತಿಲ್ಲ, 

ಕೊನೆಯಲ್ಲಿಪ್ರವಾದಿಯವರಿಗೇಸ), ಅಲ್ಲಾಹನ ತೀರ್ಮಾನ ಬರುವವರೆಗೆ ಧರ್ಮ ಪ್ರಜಾರದ ಮಾರ್ಗದಲ್ಲಿಎದುರಾಗುವ 
ಎಲ್ಲ ಸಂಕಷ್ಟಗಳನ್ನೂ ತಾಳ್ಮೆಯಿಂದ ವಹಿಸಿರಿ ಮತ್ತು ಯೂನುಸ್‌(ಅ) ಅವರನ್ನು ಸಂಕಷ್ಟಕ್ಕೀಡು ಮಾಡಲು ಕಾರಣವಾದ 
ಅಸಹನೆಯನ್ನು ತೊರೆಯಿರಿ ಎಂದು ಆದೇಶಿಸಲಾಗಿದೆ. 


ಕಾಂಡ - 29 


ಟೋ ಬಾಸ್ನ 
68. ಅಲ್‌ ಕಲಮ್‌ 


(ಅವತೀರ್ಣ - ಮಕ್ಕಾದಲ್ಲಿ) 
ಗಳು: 52 ರುಕೂಆ್‌ಗಳು: 2 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 
ಜಟ ರ್ಯ ಈಶ ಘಟ CAT ಲ ಫಲ ಲ್ಲ 
BY MESO ಷು ರಹಾ! Looks ಕ್ತ 
(1-16) ಸೂನ್‌ ಲೇಖನಿಯ ಹಾಗೂ ಲೇಖಕರು ಬರೆಯುತ್ತಿರುವುದರಾಣೆ' ನಿಮ್ಮ ಪ್ರಭುವಿನ ಅನುಗ್ರಹದಿಂದ 
ನೀವು ಹುಚ್ಚರಲ್ಲ? ಮತ್ತು ಖಂಡಿತವಾಗಿಯೂ ನಿಮಗಾಗಿ ಎಂದಿಗೂ ಮುಗಿದು ಹೋಗದಂತಹ ಸತ್ಮಲವಿದೆ* ಮತ್ತು 


ಸ 
4 


1. ತಪ್ಲೀರ್‌ನ ಇಮಾಮರಾದ ಮುಜಾಹಿದ್‌ ಹೇಳುತ್ತಾರೆ- £3 ಎಂದರೆ "ದಿಕ್ರ್‌' ಅರ್ಥಾತ್‌ ಕುರ್‌ಆನ್‌ ಬರೆಯಲಾಗುತ್ತಿದ್ದ 
ಲೇಖನಿಯಾಗಿದೆ. ಇದರಿಂದ ಬರೆಯಲಾಗುತ್ತಿದ್ದ ಆ ವಸ್ತು ಪವಿತ್ರ ಕುರ್‌ಆನ್‌ ಆಗಿದೆಯೆಂದು ಇದರಿಂದ ಸ್ವಯಂ ವೇದ್ಯವಾಗುತ್ತದೆ. 

2. ಲೇಖನಿ ಮತ್ತು ಗ್ರಂಥದ ಆಣೆ ಹಾಕಿರುವ ವಿಷಯ ಇದೇ ಆಗಿದೆ. ವಹ್ಯ್‌ನ ಬರಹಗಾರರಿಂದ ದಾಖಲಿಸಲ್ಪಡುತ್ತಿರುವ ಈ 
ಕುರ್‌ಆನ್‌ ಪ್ರವಾದಿವರ್ಯರನ್ನು ಹುಚ್ಚಸೆನ್ನುವ (ಅಲ್ಲಾಹ್‌ ಕ್ಷಮಿಸಲಿ) ಸತ್ಯನಿಷೇಧಿಗಳ ಆರೋಪವನ್ನು ನಿರಾಕರಿಸಲು ಸಾಕೆಂದು ಇದರ 
ತಾತ್ಸರ್ಯವಾಗಿದೆ. ಪ್ರವಾದಿಯವರು ತಾನು ಪ್ರವಾದಿಯೆಂದು ವಾದಿಸುವುದಕ್ಕಿಂತ ಮುಂಚೆ ಮಕ್ಕಾದವರು ಅವರನ್ನು ಅತ್ಯುತ್ತಮ 
ವ್ಯಕ್ತಿಯೆಂದು ಪರಿಗಣಿಸುತ್ತಿದ್ದರು. ಅವರ ಪ್ರಾಮಾಣಿಕತೆ, ವಿಶ್ವಸ್ಥತೆ ಮತ್ತು ಬುದ್ಧಿಚಾತುರ್ಯದ ಮೇಲೆ ಭರವಸೆಯಿರಿಸುತ್ತಿದ್ದರು. ಆದರೆ 
ಅವರು ಅವರ ಮುಂದೆ ಕುರ್‌ಆನನ್ನು ಸಮರ್ಪಿಸಿದಾಗ ಅವರನ್ನು ಹುಚ್ಚನೆನ್ನ ತೊಡಗಿದರು. ಅವರ ಮೇಲೆ ಹುಚ್ಚನೆನ್ನುವ ಆರೋಪ 
ಹೊರಿಸಲು ಅವರ ದೃಷ್ಟಿಯಲ್ಲಿಕುರ್‌ಆನೇ ಕಾರಣವಾಗಿತ್ತೆಂದು ಇದರರ್ಥ. ಆದ್ದರಿಂದ ಈ ಆರೋಪವನ್ನು ಅಲ್ಲಗಳೆಯಲು ಈ ಕುರ್‌ಆನ್‌ 
ಗ್ರಂಥವೇ ಸ್ಪಷ್ಟ ಪುರಾವೆಯಾಗಿದೆಯೆಂದು ಹೇಳಲಾಗುತ್ತದೆ. ಈ ಉನ್ನತ ದರ್ಜೆಯ ಸ್ಪಷ್ಟ ಮತ್ತು ನಿರರ್ಗಳ ಮಾತು ಹಾಗೂ ಅತ್ಯುನ್ನತ 
ವಿಷಯಗಳಿರುವ ಇದನ್ನು ಮುಂದಿಡುವುದೇ ಮುಹಮ್ಮದ್‌(ಸ) ಅವರ ಮೇಲೆ ಅಲ್ಲಾಹನ ವಿಶೇಷ ಅನುಗ್ರಹವಾಗಿದೆಯೆಂಬುದಕ್ಕೆ 
ಸಾಕ್ಷಿಯಾಗಿದೆ. ಅವರು ಹುಚ್ಚರಾಗಿದ್ದಾರೆನ್ನುವುದಕ್ಕೆ ಸಾಕ್ಷಿಯಾಗಿ ಮಾಡುವುದಕ್ಕಲ್ಲ ಇಲ್ಲಿ ಅಭಿಸಂಬೋಧನೆಯು ಬಾಹ್ಯ ನೋಟಕ್ಕೆ 
ಪ್ರವಾದಿವರ್ಯರೊಂದಿಗಿದೆ. ಆದರೆ ನೈಜ ಉದ್ದೇಶವು ಸತ್ಯನಿಷೇಧಿಗಳಿಗೆ ಅವರ ಆರೋಪಕ್ಕೆ ಉತ್ತರ ನೀಡುವುದಾಗಿದೆ. ಆದ್ದರಿಂದ 
ಪ್ರವಾದಿಯವರಿಗೆ ನೀವು ಹುಚ್ಚರಲ್ಲ ಎಂದು ಸಾಂತ್ಸನ ನೀಡುವುದಕ್ಕೆ ಈ ಸೂಕ್ತ ಅವತೀರ್ಣ ಗೊಂಡಿದೆಯೆಂಬ ಸಂಶಯ ಯಾರಿಗೂ 
ಉಂಟಾಗಬಾರದು. ಪ್ರವಾದಿಯವರಿಗೆ ತಮ್ಮ ಸಂಶಯವನ್ನು ನಿವಾರಿಸಲಿಕ್ಕೆ ಈ ಸಾಂತ್ಸನ ನೀಡುವ ಅಗತ್ಯ ಬಂತೆಂಬ ಸಂಶಯವೂ 
ಅವರಿಗಿರಲಿಲ್ಲ. ಸತ್ಯನಿಷೇಧಿಗಳಿಗೆ, ನೀವು ಯಾವ ಕುರ್‌ಆನಿನ ಕಾರಣದಿಂದ ಅದನ್ನು ಮುಂದಿಡುವ ವ್ಯಕ್ತಿಯನ್ನು ಹುಚ್ಚನೆನ್ನುತ್ತೀರೋ 
ಅದೇ ನಿಮ್ಮ ಈ ಆರೋಪವು ಸುಳ್ಳೆಂಬುದಕ್ಕೆ ಸಾಕ್ಷೀ ಯಾಗಿದೆಯೆಂದು ಅವರಿಗೆ ತಿಳಿಸುವುದೇ ಉದ್ದೇಶವಾಗಿದೆ. (ಹೆಚ್ಚಿನ ವಿವರಣೆಗೆ ನೋಡಿರಿ, 
ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-5 ಅತ್ತೂರ್‌:ಟಿ.22) 

3. ಅಂದರೆ ನೀವು ದೇವನ ದಾಸರ ಮಾರ್ಗದರ್ಶನಕ್ಕಾಗಿ ಏನೆಲ್ಲ ಪ್ರಯತ್ನ ಮಾಡುತ್ತೀರೋ ಅದಕ್ಕೆ ಉತ್ತರವಾಗಿ ತರತರದ 
ಮನನೋಯುವ ಮಾತುಗಳನ್ನು ನಿಮಗೆ ಕೇಳಬೇಕಾಗುತ್ತದೆ. ಆದರೂ ನೀವು ನಿಮ್ಮ ಕರ್ತವ್ಯ ನಿರ್ವಹಿಸುತ್ತಲೇ ಇರುವುದಕ್ಕಾಗಿ ನಿಮಗೆ 
ಅಗಣಿತ ಮತ್ತು ಶಾಶ್ವತ ಪ್ರತಿಫೆಲವಿದೆ. 


ಕಾಂಡ - 29 


68. ಅಲ್‌ ಕಲಮ್‌ 47 


ರವೇ ಫಟ ಟಿಟಿ) “೧ ರ NA ANAL ಶೀಟಿ 
9೦೫೩/[/( ಅ11195516 3 ರಸ JES 11ರ 8 

ಫಸ ಜ್‌ ಲಲ, 34/3 2 332A 
BSR SESSA OE ದ ಸಂಚಿ SS 
ನಿಶ್ಚಯವಾಗಿಯೂ ನೀವು ಚಾರಿತ್ರ ದ ಅತ್ಯುನ್ನತ ಮಟ್ಟದಲ್ಲಿದ್ದೀರಿ.* ನಿಮ್ಮ ಪೈಕಿ ಯಾರು ಮತಿಭ್ರಾಂತಿಗೊಳಗಾದ 
ವರೆಂಬುದನ್ನು ಸದ್ಯದಲ್ಲೇ ನೀವೂ ನೋಡಿಕೊಳ್ಳುವಿರಿ ಮತ್ತು ಅವರೂ ಕಂಡುಕೊಳ್ಳುವರು. ನಿಮ್ಮ ಪ್ರಭುವು ಅವನ 
ಮಾರ್ಗದಿಂದ ಭ್ರಷ್ಟರಾದವರು ಯಾರೆಂಬುದನ್ನು ಚೆನ್ನಾಗಿ ಅರಿತಿರುತ್ತಾನೆ ಮತ್ತು ಸನ್ಸಾರ್ಗದಲ್ಲಿರುವವನನ್ನೂ 
ಬಲ್ಲವನಾಗಿದ್ದಾನೆ. ಆದುದರಿಂದ ನೀವು ಈ ಸುಳ್ಳಾಗಿಸುವವರ ಒತ್ತಡಕ್ಕೆ ಎಷ್ಟು ಮಾತ್ರಕ್ಕೂ ಮಣಿಯಬೇಡಿರಿ. ನೀವು 


4. ಇಲ್ಲಿ ಈ ವಾಕ್ಯವು ಎರಡು ಅರ್ಥಗಳನ್ನು ಕೊಡುತ್ತದೆ. 1) ನೀವು ಚಾರಿತ್ರ ಕದ ಉನ್ನತ ಮಟ್ಟದಲ್ಲಿದ್ದೀರಿ. ಅದರಿಂದ ಮಾನವನ 
ಮಾರ್ಗದರ್ಶನದ ಈ ಕಾರ್ಯದಲ್ಲಿ ಈ ಎಲ್ಲಕಷ್ಟಗಳನ್ನು ಸಹಿಸುತ್ತಿದ್ದೀರಿ. ಅನ್ಯಥಾ ಓರ್ವ ದುರ್ಬಲ ಚಾರಿತ್ರ್ಯದ ಮನುಷ್ಯನು ಈ ಕಾರ್ಯ 
ವನ್ನು ಮಾಡಲಾರನು. 2) ಕುರ್‌ಆನ್‌ ಮಾತ್ರವಲ್ಲ ನಿಮ್ಮ ಉನ್ನತ ಚಾರಿತ್ರ್ಯವೂ ಸತ್ಯನಿಷೇಧಿಗಳು ನಿಮ್ಮನ್ನು ಹುಚ್ಚನೆಂದು ಆರೋಪಿಸುವುದು 
ಸಂಪೂರ್ಣ ಸುಳ್ಳೆಂಬುದಕ್ಕೆ ಸಾಕ್ಷಿಯಾಗಿದೆ. ಏಕೆಂದರೆ ಉನ್ನತ ಚಾರಿತ್ರ್ಯ ಮತ್ತು ಹುಚ್ಚು ಒಂದೆಡೆ ಸೇರಲಾರವು. ಒಬ್ಬ ಮಾನಸಿಕ ಸ್ಥಿತಿ ಕೆಟ್ಟು 
ಹೋಗಿರುವ ಮತ್ತು ಸ್ವಭಾವದಲ್ಲಿ ಸಮತೋಲನ ತಪ್ಪಿದವನು ಮಾತ್ರ ಹುಚ್ಚನಾಗಬಲ್ಲನು. ತದ್ವಿರುದ್ಧವಾಗಿ ಒಬ್ಬನ ಉನ್ನತ ಜಾರಿತ್ರ್ಯವು 
ಆತ ಸಂಪೂರ್ಣ ಸ್ವಸ್ಥ ಶುದ್ಧ ಪ್ರಕೃತಿಯವ ಮತ್ತವನು ಸಂಪೂರ್ಣ ಸಂತುಲಿತ ವಿಚಾರ ಮತ್ತು ಸ್ವಭಾವದವನೆಂಬುದಕ್ಕೆ ಸಾಕ್ಟಿಯಾಗಿರುತ್ತದೆ. 
ಪ್ರವಾದಿಯವರ ಚಾರಿತ್ರ್ಯ ಏನಿತ್ತೋ ಅದನ್ನು ಮಕ್ಕಾದವರು ಚೆನ್ನಾಗಿ ಅರಿತಿದ್ದರು. ಆದ್ದರಿಂದ ಇಂತಹ ಉನ್ನತ ಚಾರಿತ್ರ್ಯದ ವ್ಯಕ್ತಿಯನ್ನು 
ಹುಚ್ಚನೆನ್ನುವ ಈ ಮಂದಿ ಎಂತಹ ನಿರ್ಲಜ್ಜರು ಎಂದು ಪ್ರತಿಯೊಬ್ಬ ಸ್ವಸ್ಥ ಮನುಷ್ಯನೂ ಯೋಚಿಸಲು ನಿರ್ಬಂಧಿತನಾಗಬೇಕೆಂದು ಅದರ 
ಕಡೆಗೆ ಕೇವಲ ಸೂಚನೆ ನೀಡಿದ್ದರೆ ಸಾಕಿತ್ತು. ಅವರ ಈ ಅಸಂಬದ್ಧ ಮಾತುಗಳು ಅವರಿಗೇ ಹಾನಿಕರವಾಗಿದೆಯೇ ಹೊರತು ಪ್ರವಾದಿಯವರಿಗಲ್ಲ. 
ವಿರೋಧದಲ್ಲಿ ಹುಚ್ಚರಾಗಿ ಅವರು ಪ್ರವಾದಿಯವರ ಕುರಿತು ಈ ರೀತಿ ಹೇಳುತ್ತಿದ್ದರು. ಚಿಂತಿಸುವ ಯಾರಿಗೂ ಅದನ್ನು ಕಲ್ಪಿಸಲು 
ಸಾಧ್ಯವಿರಲಿಲ್ಲ. 

ಇದೇ ವರ್ತನೆಯು ಈ ಕಾಲದ ಸಂಶೋಧಕರೆಂದು ಕೊಚ್ಚುವ ಮಂದಿಯದ್ದೂ ಆಗಿದೆ. ಅವರೂ ಪ್ರವಾದಿಯವರನ್ನು ಅಪಸ್ಥಾರ 
ರೋಗಿ, ಹುಚ್ಚ ಎಂದೆಲ್ಲ ಆರೋಪಿಸುತ್ತಿದ್ದಾರೆ. (ನಊದುಬಿಲ್ಲಾಹ್‌) ಪವಿತ್ರ ಕುರ್‌ಆನ್‌ ಲೋಕದ ಎಲ್ಲೆಡೆ ಸಿಗುತ್ತದೆ. ಪ್ರವಾದಿ ಯವರ 
ಜೀವನ ಚರಿತ್ರೆಯೂ ಎಲ್ಲ ವಿವರಗಳೊಂದಿಗೆ ಲಿಖಿತ ರೂಪದಲ್ಲಿ ಲಭ್ಯವಿದೆ. ಈ ಅಪೂರ್ವ ಗ್ರಂಥವನ್ನು ಸಮರ್ಪಿಸುವ ಮತ್ತು ಉನ್ನತ 
ಚಾರಿತ್ರ್ಯ ಹೊಂದಿದ ವ್ಯಕ್ತಿಯನ್ನು ಮಾನಸಿಕ ಅಸ್ಪಸ್ಥನೆಂದು ಸಾರುವವರು ಮತ್ತು ಕುರುಡು ವಿರೋಧದಲ್ಲಿ ಎಂತಹ ಅಸಂಬದ್ಧಮಾತುಗಳನ್ನು 
ಹೇಳುತ್ತಿದ್ದಾರೆಂಬುದನ್ನು ಯಾರಿಗೂ ನೋಡಬಹುದು. 

ಪ್ರವಾದಿಯವರ ಚಾರಿತ್ರ್ಯದ ಅತ್ಯುತ್ತಮ ವ್ಯಾಖ್ಯೆಯನ್ನು ಆಯಿಶಾ(ರ) ಒಂದೇ ಮಾತಿನಲ್ಲಿ ವಿವರಿಸಿದ್ದಾರೆ. 018 ಗ್‌ 8 
“ಅವರ ಚಾರಿತ್ರ್ಯವು ಕುರ್‌ಆನ್‌ ಆಗಿತ್ತು.'' ಇಮಾಮ್‌ ಅಹ್ಮದ್‌, ಮುಸ್ಲಿಮ್‌, ಅಬೂ ದಾವೂದ್‌, ನಸಾಈ, ಇಬ್ನು ಮಾಜ, ದಾರಿಮೀ 
ಮತ್ತು ಇಬ್ನು ಜರೀರ್‌ ರವರು ಅಲ್ಪಸ್ವಲ್ಪ ಪದ ವ್ಯತ್ಯಾಸಗಳೊಂದಿಗೆ ಆಯಿಶಾರ(ರ) ಹೇಳಿಕೆಯನ್ನು ವಿವಿಧ ಪರಂಪರೆಗಳಿಂದ ದಾಖಲಿಸಿದ್ದಾರೆ. 
ಇದರ ಅರ್ಥವೇನೆಂದರೆ ಪ್ರವಾದಿಯವರು ಕುರ್‌ಆನಿನ ಬೋಧನೆಗಳನ್ನು ಮಾತ್ರ ಲೋಕದ ಮುಂದಿಟ್ಟಿದ್ದಲ್ಲ ಅವರು ಕುರ್‌ಆನಿನ 
ಸಂಪೂರ್ಣ ಮಾದರಿಯಾಗಿದ್ದರು. ಕುರ್‌ಆನ್‌ ಯಾವುದನ್ನು ಆದೇಶಿಸಿದೆಯೋ ಅದನ್ನು ಎಲ್ಲರಿಗಿಂತಲೂ ಹೆಚ್ಚು ಅವರೇ ಪಾಲಿಸಿದರು. 
ಯಾವುದನ್ನು ಅದು ತಡೆದಿತ್ತೋ ಅದರಿಂದ ದೂರ ಉಳಿಯುವುದರಲ್ಲಿ ಅವರೇ ಮುಂಚೂಣಿಯಲ್ಲಿದ್ದರು. ಯಾವ ನೈತಿಕ ಗುಣಗಳನ್ನು 
ಅದು ಶ್ರೇಷ್ಠವೆಂದು ಹೇಳಿದೆಯೋ ಅದನ್ನು ಎಲ್ಲರಿಗಿಂತಲೂ ಹೆಚ್ಚಾಗಿ ತಾವೇ ಅಳವಡಿಸಿದರು. ಯಾವ ಗುಣಗಳ ಬಗ್ಗೆ ಅದು ಅಸಂತೃಪ್ತಿಯನ್ನು 
ಸೂಚಿಸಿದೆಯೋ ಎಲ್ಲರಿಗಿಂತಲೂ ಹೆಚ್ಚಾಗಿ ಅವುಗಳಿಂದ ತನ್ನನ್ನು ಪಾವನಗೊಳಿಸಿದರು. 

ಇನ್ನೊಂದು ವರದಿಯಲ್ಲಿ ಆಯಿಶಾ(ರ) ಹೇಳುತ್ತಾರೆ: ಪ್ರವಾದಿಯವರು ಎಂದೂ ತಮ್ಮ ಸೇವಕನಿಗೆ ಹೊಡೆಯಲಿಲ್ಲ ಎಂದೂ ಯಾವ 
ಮಹಿಳೆಯ ಮೇಲೂ ಕೈ ಎತ್ತಲಿಲ್ಲ ಅಲ್ಲಾಹನ ಮಾರ್ಗದ ಜಿಹಾದ್‌ನ ಹೊರತು ಯಾರನ್ನು ಹೊಡೆಯಲಿಲ್ಲ. ತಮಗೆ ಎಂದಾದರೂ 
ಯಾರಿಂದಲಾದರೂ ತೊಂದರೆಯುಂಟಾಗಿದ್ದರೆ ಅದಕ್ಕಾಗಿ ಪ್ರತೀಕಾರವೆಸಗಲಿಲ್ಲ. ಆದರೆ ಅಲ್ಲಾಹನ ಮೇರೆಗಳನ್ನು ಉಲ್ಲಂಘಿಸಲಾದಾಗ 
ಅಲ್ಲಾಹನಿಗಾಗಿ ಮಾತ್ರ ಪ್ರತೀಕಾರವೆಸಗಿದರು. ಪ್ರವಾದಿಯವರಿಗೆ ಪಾಪವಲ್ಲದ ಯಾವುದಾದರೂ ಎರಡು ಕಾರ್ಯಗಳ ಪೈಕಿ ಒಂದು ಆಯ್ಕೆ 


ಕಾಂಡ - 29 


48 ತಪ್ಪೀಮುಲ್‌ ಕುರ್‌ಆನ್‌ 


೪8 ೨. ೮ ECA ೨2೨% 22 ೨% ಭಿ ೨ ಜಸಿ 
OE SSE OB Sok ರಾಖಿ SOIL 
PA ತ್ತ ೨.೫ 2೨ ೨೬% ೭೨ ೨4 ಎರ 25 LCA 
OS ಬ ವ ಬ ಲ ಬ 


ರ್ಯ ಶರ 
ಸ್ವಲ್ಪ ಮಣಿದರೆ ತಾವೂ ಮಣಿಯುವೆವೆಂದು ಇವರು ಇಚ್ಛಿಸುತ್ತಾರೆ.* ಅತ್ಯಧಿಕ ಆಣೆ ಹಾಕುವ ನೀಚ ವ್ಯಕ್ತಿಗೆ ಎಷ್ಟು 
ಮಾತ್ರಕ್ಕೂ ಮಣಿಯಬೇಡಿರಿ" (ಅವನು) ಮೂದಲಿಸುತ್ತಾನೆ, ಜಾಡಿ ಹೇಳುತ್ತಾ ತಿರುಗುತ್ತಾನೆ, ಸತ್ಕಾರ್ಯಗಳನ್ನು 
ಮಾಡದಂತೆ ತಡೆಯುತ್ತಾನೆ,” ಅಕ್ರಮ, ಅತಿರೇಕಗಳಲ್ಲಿ ಮಿತಿಮೊರುವವನಾಗಿದ್ದಾನೆ, ಮಹಾ ದುಷ್ಕರ್ಮಿಯಾಗಿದ್ದಾನೆ. 
ಪೀಡಕನಾಗಿದ್ದಾನೆ ಮತ್ತು ಇದೆಲ್ಲದರ ಜೊತೆಗೆ ಕುಲಗೆಟ್ಟವನೂ' ಆಗಿದ್ದಾನೆ. ಅವನು ಬಹಳಷ್ಟು ಸಂಪತ್ತು ಮತ್ತು 


ಮಾಡಬೇಕಾದ ಸಂದರ್ಭ ಬಂದಾಗ ಅದರಲ್ಲಿ ಸುಲಭವಾದುದನ್ನು ಇಷ್ಟ ಪಡುತ್ತಿದ್ದರು. ಯಾವುದಾದರೂ ಕಾರ್ಯವು ಪಾಪವೆಂದು 
ಕಂಡರೆ ಅದರಿಂದ ಎಲ್ಲರಿಗಿಂತಲೂ ಹೆಚ್ಚು ದೂರವಿರುತ್ತಿದ್ದರು. (ಮುಸ್ನದ್‌ ಅಹ್ಮದ್‌) 

ಅನಸ್‌(ರ) ಹೇಳುತ್ತಾರೆ- ನಾನು 10 ವರ್ಷಗಳ ಕಾಲ ಪ್ರವಾದಿಯವರ ಸೇವಕನಾಗಿದ್ದೆ. ಆದರೆ ನನ್ನ ಯಾವುದಾದರೂ ಕಾರ್ಯದ 
ಬಗ್ಗೆ ಅವರು ಚಕಾರವೆತ್ತಲಿಲ್ಲ ನಾನೇನಾದರೂ ಮಾಡಿದರೆ ಅದೇಕೆ ಮಾಡಿದೆ ಎಂದಾಗಲಿ, ನಾನು ಯಾವುದಾದರೂ ಕೆಲಸವನ್ನು 
ಮಾಡದಿದ್ದರೆ ನೀನೇಕೆ ಅದನ್ನು ಮಾಡಲಿಲ್ಲ ಎಂದು ಕೇಳಿದ್ದೇ ಇಲ್ಲ. (ಬುಖಾರಿ, ಮುಸ್ಲಿಮ್‌) 

5. ಅಂದರೆ ನೀವು ಧರ್ಮ ಪ್ರಚಾರ ಕಾರ್ಯದಲ್ಲಿ ಸ್ವಲ್ಪ ಸಡಿಲಾದರೆ ಇವರೂ ತಮ್ಮ ವಿರೋಧದಲ್ಲಿ ಸ್ಪಷ್ಟ ಮೃದುವಾಗಬಲ್ಲರು 
ಅಥವಾ ನೀವು ಇವರ ಪಥಭ್ರಷ್ಟತೆಯನ್ನು ಕಡೆಗಣಿಸಿ ನಿಮ್ಮ ಧರ್ಮದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಲು ಸಿದ್ಧರಾದರೆ ಇವರೂ 
ನಿಮ್ಮೊಂದಿಗೆ ಸಂಧಾನ ಮಾಡಬಲ್ಲರು ಎಂದಾಗಿದೆ ಅವರ ಇಂಗಿತ. 

6. ಮೂಲದಲ್ಲಿ ಲಾಕ್‌ (ಮಹೀನ್‌) ಎಂಬ ಪದ ಬಳಕೆಯಾಗಿದೆ. ತುಚ್ಛ ಮತ್ತು ನೀಚ ಹಾಗೂ ಅಲ್ಪ ಬೆಲೆಯ ವ್ಯಕ್ತಿಗೆ ಅದನ್ನು 
ಬಳಸಲಾಗುತ್ತದೆ. ವಾಸ್ತವದಲ್ಲಿ ಇದು ಬಹಳ ಹೆಚ್ಚು ಆಣೆ ಹಾಕಿ ಹೇಳುವ ವ್ಯಕ್ತಿಯ ಮೂಲ ಗುಣವಾಗಿದೆ. ಮಾತು ಮಾತಿಗೆ ಅವನು ಆಣೆ 
ಹಾಕುವುದು ಜನರು ತನ್ನನ್ನು ಸುಳ್ಳುಗಾರನೆಂದು ಭಾವಿಸಬಾರದು ಎಂಬುದಕ್ಕಾಗಿದೆ. ಆಣೆ ಹಾಕದಿದ್ದರೆ ತನ್ನ ಮಾತನ್ನು ಯಾರೂ ನಂಬಲಾರ 
ರೆಂಬ ಭಾವನೆ ಅವನಲ್ಲಿರುತ್ತದೆ. ಆದ್ದರಿಂದ ಅವನು ತನ್ನ ದೃಷ್ಟಿಯಲ್ಲಿ ತಾನೇ ನೀಚನಾಗುತ್ತಾನೆ. ಸಮಾಜದಲ್ಲೂ ಅವನಿಗೆ ಬೆಲೆಯಿರುವುದಿಲ್ಲ. 

, 7. ಮೂಲದಲ್ಲಿ ಟ್ಛ (ಮನ್ನಾ ಇಲ್‌ ಲಿಲ್‌ಖೈರ್‌) ಎಂಬ ಪದ ಬಳಕೆಯಾಗಿದೆ. ಅರಬಿ ಭಾಷೆಯಲ್ಲಿ ಸಂಪತ್ತಿಗೂ ಒಳಿತಿಗೂ 
೫೨ (ಖೈರ್‌) ಎಂದು ಹೇಳಲಾಗುತ್ತದೆ. ಅದನ್ನು ಸಂಪತ್ತೆಂದು ತೆಗೆದುಕೊಂಡರೆ ಅದರರ್ಥ ಆತ ಅತ್ಯಂತ ಜಿಪುಣನಾಗಿದ್ದು ಯಾರಿಗೂ 
ಚಿಕ್ಕಾಸನ್ನೂ ಕೊಡದವನೆಂದಾಗುತ್ತದೆ. ಒಳಿತು ಮತ್ತು ಪುಣ್ಯವೆಂದು ತೆಗೆದುಕೊಂಡರೆ ಅದರರ್ಥ ಅವನು ಒಳಿತಿನ ಎಲ್ಲ ಕಾರ್ಯಗಳಲ್ಲೂ 
ಅಡ್ಡಿಯುಂಟು ಮಾಡುವವನು ಎಂದಾಗುತ್ತದೆ. ಅವನು ಜನರನ್ನು ಇಸ್ಲಾಮಿನಿಂದ ತಡೆಯುವುದರಲ್ಲೂ ಸಕ್ರಿಯನಾಗಿರುತ್ತಾನೆ ಎಂದೂ 
ಆಗುತ್ತದೆ. 

8. ಮೂಲದಲ್ಲಿ ಫೈಹೆ (ಉತುಲ್ಸ್‌) ಎಂಬ ಪದ ಬಳಕೆಯಾಗಿದೆ. ಅರಬಿ ಭಾಷೆಯಲ್ಲಿ ದೃಢಕಾಯ ಮತ್ತು ಚೆನ್ನಾಗಿ ತಿನ್ನುವವನೆಂಬ 
ಅರ್ಥದಲ್ಲಿ ಹೇಳಲಾಗುತ್ತದೆ. ಜೊತೆಗೆ ದುಷ್ಟ, ಜಗಳಗಂಟ ಮತ್ತು ನಿರ್ದಯಿಯೂ ಆಗಿರುವವನು. 

9. ಮೂಲದಲ್ಲಿ ಣು (ರುನೀಮ್‌) ಎಂಬ ಪದ ಬಳಕೆಯಾಗಿದೆ. ಅರಬರಲ್ಲಿ ಒಂದು ಕುಟುಂಬಕ್ಕೆ ಸೇರಿಲ್ಲದ, ಆದರೆ ಆ 
ಕುಟುಂಬದಲ್ಲಿ ಬೆಳೆದಿರುವ ಜಾರ ಸಂತತಿಯನ್ನು ಆ ಪದಗಳಿಂದ ಕರೆಯುತ್ತಾರೆ. ಸಈದ್‌ ಬಿನ್‌ ಜುಬೈರ್‌ ಮತ್ತು ಶಅಬೀಯವರು 
ಹೇಳುವಂತೆ, ತನ್ನ ದುಷ್ಟತನಕ್ಕೆ ಹೆಸರುವಾಸಿಯಾದ ವ್ಯಕ್ತಿಗೂ ಈ ಪದವನ್ನು ಬಳಸಲಾಗುತ್ತದೆ. 

ಈ ಸೂಕ್ತದಲ್ಲಿ ಯಾವ ವ್ಯಕ್ತಿಯ ದುರ್ಗುಣಗಳನ್ನು ಪ್ರಸ್ತಾಪಿಸಲಾಗಿದೆಯೋ ಅದರ ಬಗ್ಗೆ ವ್ಯಾಖ್ಯಾನಕಾರರ ಮಧ್ಯೆ 
ಭಿನ್ನಾಬಿಪ್ರಾಯಗಳಿವೆ. ಅದು ವಲೀದ್‌ ಬಿನ್‌ ಮುಗೀರಾ ಎಂದು ಒಬ್ಬರು ಹೇಳಿದರೆ, ಅಸ್ಪದ್‌ ಬಿನ್‌ ಅಬ್ದು ಯಗೂಸ್‌ ಆಗಿದ್ದನೆಂದು 
ಇನ್ನೊಬ್ಬರು ಹೇಳುತ್ತಾರೆ. ಮತ್ತೊಬ್ಬರು ಅಖ್ನಸ್‌ ಬಿನ್‌ ಶುರೈಕ್‌ನ ಹೆಸರನ್ನು ಹೇಳಿದ್ದಾರೆ. ಕೆಲವರು ಬೇರೆ ಕೆಲವರ ಹೆಸರುಗಳನ್ನು 
ಪ್ರಸ್ತಾಪಿಸಿದ್ದಾರೆ. ಆದರೆ ಕುರ್‌ಆನಿನಲ್ಲಿ ಅವನ ಹೆಸರನ್ನು ಪ್ರಸ್ತಾಪಿಸದೆ ಅವನ ದುರ್ಗುಣಗಳನ್ನು ಹೇಳಲಾಗಿದೆ. ಈತ ಮಕ್ಕಾದಲ್ಲಿ ಎಷ್ಟು 
ಸುಪರಿಚಿತನಾಗಿದ್ದನೆಂದರೆ ಅವನ ಹೆಸರು ಹೇಳುವ ಅಗತ್ಯವೇ ಇರಲಿಲ್ಲ. ಈತನ ಈ ಗುಣಗಳನ್ನು ಕೇಳಿದ ಕೂಡಲೇ ಸೂಚನೆ ಆತನ 
ಕಡೆಗಿದೆಯೆಂದು ಪ್ರತಿಯೊಬ್ಬನಿಗೂ ತಿಳಿಯುತ್ತಿತ್ತು. 


ಕಾಂಡ - 29 


68, ಅಲ್‌ ಕಲಮ್‌ 49 


LL eT %108 La YOKE ALS S61 

pe Es Deh AEE RL Dep 1೬ 
ದ oii ಗಹ AE ಆಟ eH 
LG oop AES) AE SSSI ಕಿಜ್ಯಾ SEG 
ಪುರ ELS ಹರಿತ 


ನ್‌್‌! 


$ 


ಸಂತಾನವುಳ್ಳವನೆಂಬ ನೆಲೆಯಲ್ಲಿ ಹೀಗಾಗಿದ್ದಾನೆ." ಅವನಿಗೆ ನಮ್ಮ ಸೂಕ್ತಗಳನ್ನು ಓದಿ ಕೇಳಿಸಿದಾಗ, "ಇವೆಲ್ಲ ಗತಕಾಲದ 
ಕಟ್ಟುಕತೆಗಳು' ಎಂದು ಹೇಳುತ್ತಾನೆ. ಶೀಘ್ರವೇ ನಾವು ಅವನ ಸೊಂಡಿಲಿನ ಮೇಲೆ ಬರೆ ಎಳೆಯಲಿದ್ದೇವೆ."" 
(17-33) ನಾವು ಒಂದು ತೋಟದ ಮಾಲಕರನ್ನು ಪರಿಕ್ಷೆಗೆ ಗುರಿಪಡಿಸಿದ್ದಂತೆಯೇ ಇವರನ್ನು(ಮಕ್ಕಾ ವಾಸಿಗಳನ್ನು) 
ಪರೀಕ್ಷೆಗೊಳಪಡಿಸಿರುತ್ತೇವೆ. "ಖಂಡಿತವಾಗಿಯೂ ನಸುಕಿನಲ್ಲಿ ನಾವು ನಮ್ಮ ತೋಟದ ಫಲಗಳನ್ನು ಕೊಯ್ಯುವೆವು' 
ಎಂದು ಆಣೆ ಹಾಕುವಾಗ ಅವರು ಯಾವುದೇ ವಿನಾಯಿತಿ ಮಾಡಿರಲಿಲ್ಲ. ಇರುಳಲ್ಲಿ ಅವರು ನಿದ್ರಿಸುತ್ತಿದ್ದಾಗ ನಿಮ್ಮ 
ಪ್ರಭುವಿನ ಕಡೆಯಿಂದ ಆ ತೋಟಕ್ಕೆ ವಿಪತ್ತೊಂದು ಎರಗಿತು ಮತ್ತು ಅದರ ಅವಸ್ಥೆಯು ಕೊಯ್ದ ಬೆಳೆಯಂತಾಗಿ 
ಬಿಟ್ಟಿತು. ಮುಂಜಾನೆ ಅವರು "ಪಲಗಳನ್ನು ಕೊಯ್ಯಬೇಕಿದ್ದರೆ ನಸುಕಿನಲ್ಲೇ ನಿಮ್ಮ ಹೊಲಗಳ" ಕಡೆಗೆ ಹೊರಡಿರಿ' 
ಎಂದು ಪರಸ್ಪರರನ್ನು ಕೂಗಿದರು. ಹೀಗೆ ಅವರು ಹೊರಟರು ಮತ್ತು ಇಂದು ಬಡವನಾರೂ ನಿಮ್ಮ ತೋಟದೊಳಗೆ 
ಬಾರದಂತೆ ನೋಡಿಕೊಳ್ಳಬೇಕೆಂದು ಅವರು ಪರಸ್ಪರರೊಡನೆ ಪಸು ಗುಟ್ಟುತ್ತಲಿದ್ದರು. ಏನೂ ಕೊಡಬಾರದೆಂದು 
ನಿರ್ಧರಿಸಿಕೊಂಡು, (ಫಲ ಕೊಯ್ಯಲು) ತಾವು ಶಕ್ತರೆಂಬಂತೆ ನಸುಕಿನಲ್ಲೇ ಲಗುಬಗೆಯಿಂದ ಅಲ್ಲಿಗೆ ಹೋದರು. 


10, ಈ ವಾಕ್ಯದ ಸಂಬಂಧವು ಮೇಲಿನ ವಾಕ್ಚರಣಿಯೊಂದಿಗೂ ಇರಬಹುದು. ಮುಂದಿನ ವಾಕ್ಯದೊಂದಿಗೂ ಇರಬಹುದು. 
ಮೊದಲನೆಯದರ ಪ್ರಕಾರವಾದರೆ ಅದರ ಅರ್ಥ- ಭಾರೀ ಸಂಪತ್ತು ಮತ್ತು ಸಂತತಿ ಹೊಂದಿದವನೆಂಬ ಕಾರಣಕ್ಕೆ ಅವನ ಬೆದರಿಕೆಗೆ 
ಹೆದರಬೇಡಿರಿ ಎಂದಾಗಿದೆ. ಎರಡನೆಯದರ ಪ್ರಕಾರ ಅರ್ಥ ಹೀಗಾಗಿದೆ- ಹೆಚ್ಚು ಸೊತ್ತು -ಸಂತಾನವಿರುವವನಾದುದರಿಂದ ಅವನು ಬಹಳ 
ಅಹಂಕಾರಿಯಾಗಿದ್ದಾನೆ. ನಮ್ಮ ಸೂಕ್ತಗಳನ್ನು ಅವನಿಗೆ ಕೇಳಿಸಿದಾಗ ಇದು ಹಳೆ ಕಾಲದ ಕಟ್ಟು ಕತೆಗಳು ಎಂದು ಹೇಳುತ್ತಾನೆ. 

11. ಅವನು ತನ್ನನ್ನು ತಾನು ದೊಡ್ಡ ನಾಸಿಕದವನೆಂದು ಭಾವಿಸುತ್ತಿದ್ದುದರಿಂದ ಅವನ ಮೂಗನ್ನು ಸೊಂಡಿಲು ಎಂದು ಹೇಳಲಾಗಿದೆ. 
ಮೂಗಿಗೆ ಗಾಯ ಗೊಳಿಸುವುದೆಂದರೆ ಅಪಮಾನಿಸುವುದಾಗಿದೆ. ಅಂದರೆ ನಾವು ಈ ಲೋಕದಲ್ಲೂ ಪರಲೋಕದಲ್ಲೂ ಅವನನ್ನು ಅವನು 
ಎಂದೆಂದಿಗೂ ತಲೆಯೆತ್ತದ ರೀತಿಯಲ್ಲಿ ಅಪಮಾನಿಸಿ ಬಿಡುವೆವು. 

12. ಇಲ್ಲಿ ಅಲ್‌ ಕಷ್ಟ್‌ ಅಧ್ಯಾಯದ 5ನೇ ಪರಿಚ್ಛೇದ ದೃಷ್ಟಿಯಲ್ಲಿರಬೇಕು. ಇದೇ ರೀತಿ ಪಾಠದಾಯಕವಾದ ಇಬ್ಬರು ತೋಟದವರ 
ಉಪಮೆಯನ್ನು ಮುಂದಿಡಲಾಗಿದೆ. 

13. ಅಂದರೆ ಅವರಿಗೆ ತಮ್ಮ ಶಕ್ತಿ-ಸಾಮರ್ಥ್ಯಗಳ ಮೇಲೆ ಪೂರ್ಣ ನಂಬಿಕೆಯಿತ್ತು. ಆಣೆ ಹಾಕಿ ಅವರು ನಾವು ನಾಳೆ ಖಂಡಿತ 
ನಮ್ಮ ತೋಟದ ಫಲ ಕೊಯ್ಯುವೆವು ಎಂದು ನಿಸ್ಸಂಕೋಚವಾಗಿ ಹೇಳಿ ಬಿಟ್ಟರು. "ಅಲ್ಲಾಹನಿಚ್ಛಿಸಿದರೆ' ಎಂದು ಹೇಳುವ ಅಗತ್ಯವನ್ನೂ ಅವರು 
ಮನಗಾಣಲಿಲ್ಲ. 

14. ತೋಟದಲ್ಲಿ ಮರಗಳ ಮಧ್ಯೆ ಬಹುಶಃ `ಹೊಲವೂ ಇದ್ದುದರಿಂದ ಹೊಲವೆಂಬ ಪದವನ್ನು ಬಳಸಿರಬೇಕು. 

15. ಮೂಲದಲ್ಲಿ $35 ಆತೆ ಎಂಬ ಪದ ಬಳಕೆಯಾಗಿದೆ. ಅರಬಿ ಭಾಷೆಯಲ್ಲಿ ಅದನ್ನು ತಡೆಯುವುದಕ್ಕೆ ಮತ್ತು ಕೊಡದಿರುವು 
ದಕ್ಕೆ ಬಳಸಲಾಗುತ್ತದೆ. ಸಂಕಲ್ಪ ಮತ್ತು ನಿಶ್ಚಿತ ತೀರ್ಮಾನಕ್ಕೂ ಪ್ರಯೋಗಿಸಲಾಗುತ್ತದೆ. ಅವಸರ ಎಂಬರ್ಥದಲ್ಲೂ ಬಳಕೆಯಾಗುತ್ತದೆ. 
ಆದ್ದರಿಂದಲೇ ಅನುವಾದದಲ್ಲಿ ನಾವು ಮೂರೂ ಅರ್ಥಗಳನ್ನು ಪರಿಗಣಿಸಿದ್ದೇವೆ. 


ಕಾಂಡ - 29 


50 ತಪ್ಲೀಮುಲ್‌ ಕುರ್‌ಆನ್‌ 


1? BRIDAL PE ಸ್ನ CAR ೫) ಣಿ 
AE SOPHIAS SSNS OSI 6 5 Lv 
22 ೨ಬ ಸೈಗ್‌ಪ್ನಿಳ 2 CHATS IIS AL ್ರೃ SL STG AL 
ಸಜ o ABE SL Hoc SN AN 
ಟೆ Esco sh ॥ ರಟ 05060545 ಜಂತ 


“0 % ಇ \ + ಮ ToT 2? 1 
DM NISC ALCS SY BUSS 
| >» 4 KN 2 ಎ ಲಿ 254 ೨. ಬಿ (0 34 ೫1 1 
ಹಠ ಹ 51 ಹಾ MEY Hos SE HAE 
94 en 4 22 4 ೨೨5೨ 1. Ar 
GNOMES ಟೂ ONE A 01 


ಆದರೆ ತೋಟವನ್ನು ಕಂಡಾಗ, "ನಾವು ದಾರಿ ತಪ್ಪಿದ್ದೇವೆ, ಅಲ್ಲ ನಿಜವಾಗಿ ನಾವು ವಂಚಿತರಾಗಿ ಬಿಟ್ಟಿದ್ದೇವೆ' ಎಂದು 
" ಹೇಳತೊಡಗಿದರು. ಅವರ ಪೈಕಿ ಉತ್ತಮನಾಗಿದ್ದವನು, "ನೀವು ಅಲ್ಲಾಹನನ್ನು ಸ್ತುತಿಸುವುದಿಲ್ಲವೇಕೆ ಎಂದು ನಾನು 
ನಿಮ್ಮೊಡನೆ ಹೇಳಿರಲಿಲ್ಲವೇ?" ಎಂದನು.” ಆಗ ಅವರು, "ನಮ್ಮ ಪ್ರಭು ಪರಮ ಪಾವನನು, ನಿಜಕ್ಕೂ ನಾವು ಅಕ್ರಮಿ 
ಗಳಾಗಿದ್ದೆವು' ಎಂದರು. ತರುವಾಯ ಅವರಲ್ಲಿ ಪ್ರತಿಯೊಬ್ಬನೂ ಇನ್ನೊಬ್ಬನನ್ನು ತೆಗಳತೊಡಗಿದರು.* ಕೊನೆಗೆ ಅವರು, 
"ಅಯ್ಯೋ ನಮ್ಮ ಪಾಡು! ನಿಜಕ್ಕೂ ನಾವು ವಿದ್ರೋಹಿಗಳಾಗಿ ಬಿಟ್ಟಿದ್ದೆವು. ನಮ್ಮ ಪ್ರಭು ಇದಕ್ಕೆ ಬದಲಾಗಿ ಇದಕ್ಕಿಂತಲೂ 
ಉತ್ತಮ ತೋಟ ದಯಪಾಲಿಸಲೂಬಹುದು. ನಾವು ನಮ್ಮ ಪ್ರಭುವಿನ ಕಡೆಗೆ ಮರಳುತ್ತೇವೆ ಎಂದರು. ಯಾತನೆಯು 
ಹೀಗಿರುತ್ತದೆ ಮತ್ತು ಪರಲೋಕದ ಯಾತಶನೆಯಂತು ಇದಕ್ಕಿಂತಲೂ ದೊಡ್ಡದಾಗಿದೆ. ಇದನ್ನು ಇವರು ತಿಳಿದಿರುತ್ತಿದ್ದರೆ! 

(34-41) ಖಂಡಿತವಾಗಿಯೂ” ದೇವಭಯವುಳ್ಳವರಿಗಾಗಿ ಅವರ ಪ್ರಭುವಿನ ಬಳಿ ಅನುಗ್ರಹಗಳು ತುಂಬಿರುವ 
ಸ್ವರ್ಗೋದ್ಯಾನಗಳಿವೆ. ನಾವು ಆಜ್ಞಾಪಾಲಕರ ಸ್ಥಿತಿಯನ್ನು ಅಪರಾಧಿಗಳಂತೆ ಮಾಡಿ ಬಿಡಬೇಕೇ? ನಿಮಗೇನಾಗಿದೆ? 
ನೀವು ಅದೆಂತಹ ತೀರ್ಮಾನ ಮಾಡುತ್ತಿರುವಿರಿ? ನೀವು ಏನನ್ನು ಮೆಚ್ಚುತ್ತೀರೋ ಅದುವೇ ನಿಮಗಲ್ಲಿ ಖಂಡಿತ 


16. ಅಂದರೆ ಮೊದಲು ಅವರಿಗೆ ತೋಟವನ್ನು ನೋಡಿ, ಇದು ತಮ್ಮದೇ ತೋಟವಾಗಿದೆಯೆಂದು ನಂಬಿಕೆ ಬರಲಿಲ್ಲ, ನಾವು ದಾರಿ 
ತಪ್ಪಿ ಬೇರೆಲ್ಲಿಗೋ ತಲುಪಿದ್ದೇವೆ ಎಂದು ಹೇಳಿದರು. ಅನಂತರ ಸ್ವಲ್ಪ ಆಲೋಚಿಸಿದಾಗ ಇದು ತಮ್ಮದೇ ತೋಟವೆಂದು ತಿಳಿಯಿತು. ಆಗ, 
ಅಯ್ಯೋ! ನಮ್ಮ ವಿಧಿ ಕೈಕೊಟ್ಟಿತಲ್ಲಾ ಎಂದವರು ರೋದಿಸ ತೊಡಗಿದರು. 

17. ಇದರರ್ಥ- ಅವರು ಆಣೆ ಹಾಕಿ ನಾವು ನಾಳೆ ನಮ್ಮ ತೋಟದ ಫಲಗಳನ್ನು ಕೊಯ್ಯುವೆವು ಎಂದು ಹೇಳುತ್ತಿದ್ದಾಗ, ಆ ವ್ಯಕ್ತಿ 
ನೀವು ಅಲ್ಲಾಹನನ್ನು ಮರೆತು ಬಿಟ್ಟಿರಿ. “ಇನ್‌ಶಾಲ್ಲಾಹ್‌'(ಅಲ್ಲಾಹನಿಚ್ಛಿಸಿದರೆ) ಎನ್ನಿರಿ ಎಂದು ಅವರನ್ನು ಎಚ್ಚರಿಸಿದ್ದನು. ಅವರು ಅದನ್ನು 
ಲೆಕ್ಕಿಸಲಿಲ್ಲ. ಆದರೆ ಅವರು ಬಡವರಿಗೆ ಏನೂ ಕೊಡಲಾರೆವೆಂದು ಶೀರ್ಮಾನಿಸುವಾಗಲೂ ಅವನು ಅವರಿಗೆ, ಅಲ್ಲಾಹನನ್ನು ಸ್ಥರಿಸಿರಿ, ನಿಮ್ಮ 
ದುರುದ್ದೇಶದಿಂದ ಹಿಂದೆ ಸರಿಯಿರಿ ಎಂದು ಉಪದೇಶಿಸಿದನು. ಆದರೆ ಅವರು ತಮ್ಮ ತೀರ್ಮಾನದಲ್ಲೇ ಅಚಲರಾದರು. 

18. ಅಂದರೆ ಪ್ರತಿಯೊಬ್ಬನೂ, ಇನ್ನೊಬ್ಬನು ತನ್ನನ್ನು ದಾರಿಗೆಡಿಸಿ ದೇವನನ್ನು ಮರೆಯುವಂತೆ ಮತ್ತು ದುರುದ್ದೇಶವನ್ನು ಹೊಂದುವಂತೆ 
ಮಾಡಿದನೆಂದು ಪರಸ್ಪರ ದೂಷಿಸ ತೊಡಗಿದರು. 

19. ಮಕ್ಕಾದ ದೊಡ್ಡ ದೊಡ್ಡಸರದಾರರು ಮುಸ್ಲಿಮರೊಂದಿಗೆ ಹೀಗೆ ಹೇಳುತ್ತಿದ್ದರು: “ನಮಗೆ ಇಲ್ಲಿ. ಸಿರಿ-ಸಂಪತ್ತು ಲಭಿಸುತ್ತಿರುವುದು 
ನಾವು ದೇವನಿಗೆ ಮೆಚ್ಚುಗೆಯವರಾಗಿರುವುದರ ಸಂಕೇತವಾಗಿದೆ ನೀವು ಈ ದು್ಲಿಶಿಯಲ್ಲಿ ಸಿಲುಕಿರುವುದು ನಿಮ್ಮ ಮೇಲೆ ಅಲ್ಲಾಹನಿಗೆ 
ಕೋಪವಿದೆಯೆಂಬುದರ ಸಂಕೇತವಾಗಿದೆ. ಆದ್ದರಿಂದ ನೀವು ಹೇಳುವಂತೆ ಒಂದು ಬೇಳೆ ಪರಲೋಕವಿದ್ದರೂ ನಾವು ಅಲ್ಲೂ 
ಸಂತೋಷದಲ್ಲಿರುವೆವು. ಶಿಕ್ಷೆ ನಿಮ್ಮ ಮೇಲೆರಗುವುದೇ ಹೊರತು ನಮ್ಮ ಮೇಲಲ್ಲ'' ಇದರ ಉತ್ತರವನ್ನು ಈ ಸೂಕ್ತಗಳಲ್ಲಿ ಕೊಡಲಾಗಿದೆ. 

20. ಅಂದರೆ ಅಲ್ಲಾಹನು ವಿಧೇಯ ಮತ್ತು ಅಪರಾಧಿಯಲ್ಲಿ ವ್ಯತ್ಯಾಸ ಮಾಡಲಾರನೆಂಬುದು ಬುದ್ಧಿಗೆ ನಿಲುಕದ ವಿಷಯವಾಗಿದೆ. 


ಕಾಂಡ - 29 


68. ಅಲ್‌ ಕಲಮ್‌ 51 


LAU (ಗ? ಬ ಟಟ ಲ [ಟಟ ಜಡ್‌ eC ¥ 7233926 ೨ 
Gy 446 CE ರಿ 11600550, ೬ 
394 EI ಇ ೫ Ha 3೨% ಆ ಟ್‌ ಚ್‌ 7೨೨% LAA TL p 
ACs ಹ pa 0S elias 5 
“i72೭ A> ಸಕ ಸ್ಯ 22 ೨ ೨1 ಭೂ ಇತ್ಲಿ ps ಬಿ 
ತ್ರಿ ಫೊ ಟಮ್ಮಿ NO PE O) MAS PUGS 
ಚಿ BLE ALE C29 LL LLNS 
3-1 ಖು SE © Ob Ss 9 J) OS 
ಸಿಗುವುದೆಂದು ನೀವು ಓದುವಂತಹ ಗ್ರಂಥವೇನಾದರೂ* ನಿಮ್ಮ ಬಳಿಯಿದೆಯೇ? ಅಥವಾ ನೀವೇನು ಅಪ್ಪಣೆ 
ಮಾಡುವಿರೋ ಅದುವೇ ನಿಮಗೆ ಸಿಗುವುದೆಂದು ಪುನರುತ್ಥಾನದ ವರೆಗಾಗಿ ನಿಮ್ಮೊಂದಿಗೆ ಮಾಡಿಕೊಂಡ ಯಾವುದಾದರೂ 
ಒಪ್ಪಂದದ ಬಾಧ್ಯತೆ ನಮ್ಮ ಮೇಲಿದೆಯೇ? ನಿಮ್ಮ ಪೈಕಿ ಇದಕ್ಕೆ ಜಾಮಿನುದಾರನು ಯಾರು ಎಂದು ಇವರೊಡನೆ 
ಕೇಳಿರಿ ಅಥವಾ (ಇದರ ಹೊಣೆ ಹೊತ್ತಿರುವ) ಇವರೇ ನೇಮಿಸಿಕೊಂಡ ದೇವಸಹಭಾಗಿಗಳು ಯಾರಾದರೂ 
ಇದ್ದಾರೆಯೇ? ಇವರು ಸತ್ಯವಂತರಾಗಿದ್ದರೆ ತಮ್ಮ ಸಹಭಾಗಿಗಳನ್ನು ತರಲಿ. 


(42-43) ಅತ್ಯಂತ ಕಠಿಣ ಪರಿಸ್ಥಿತಿ ಎದುರಾಗುವ ದಿನ್‌ ಜನರನ್ನು ಸಾಷ್ಟಾಂಗವೆರಗಲಿಕ್ಕಾಗಿ ಕರೆಯುವಾಗ 
ಇವರಿಗೆ ಸಾಷ್ಟಾಂಗವೆರಗಲು ಸಾಧ್ಯವಾಗದು. ಇವರ ದೃಷ್ಟಿಗಳು ತಗ್ಗಿರುವುವು. ಅಪಮಾನವು ಇವರನ್ನು ಆವರಿಸಿಕೊಂಡಿ 


ಪ್ರಪಂಚದ ಸೃಷ್ಟಿಕರ್ತನು ಓರ್ವ ಅಂಧ ರಾಜನಾಗಿದ್ದು ಈ ಲೋಕದಲ್ಲಿದ್ದು ಅವನ ಆದೇಶಗಳನ್ನು ಪಾಲಿಸಿ, ದುಷ್ಕರ್ಮಗಳಿಂದ ದೂರ 
ವುಳಿದವರು ಯಾರು ಮತ್ತು ಅವನ ಬಗ್ಗೆ ನಿರ್ಧಯರಾಗಿ ಎಲ್ಲ ರೀತಿಯ ಪಾಪಕೃತ್ಯಗಳು, ಅಪರಾಧಗಳು, ಅಕ್ರಮ-ಅತ್ಯಾಚಾರಗಳನ್ನು 
ಮಾಡುತ್ತಿದ್ದವರು ಯಾರು ಎಂಬುದನ್ನು ನೋಡುವುದಿಲ್ಲವೆಂದು ನಿಮಗೆ ಹೇಗೆ ಹೊಳೆಯಿತು? ನೀವು ವಿಶ್ವಾಸಿಗಳ ದುಸ್ಥಿತಿ ಮತ್ತು ನಿಮ್ಮ 
ಸುಸ್ಥಿತಿಯನ್ನು ನೋಡಿದಿರಿ. ಆದರೆ ನಿಮ್ಮ ಮತ್ತು ಅವರ ಚಾರಿತ್ರ್ಯ ಮತ್ತು ಕರ್ಮಗಳ ವ್ಯತ್ಯಾಸವನ್ನು ನೋಡಲಿಲ್ಲ. ಅಲ್ಲಾಹನ ಈ 
ವಿಧೇಯ ದಾಸರೊಂದಿಗೆ ಅಪರಾಧಿಗಳಂತೆ ವರ್ತಿಸಲಾಗುವುದು ಮತ್ತು ನಿಮ್ಮಂತಹ ಅಪರಾಧಿಗಳಿಗೆ ಸ್ವರ್ಗ ನೀಡಲಾಗುವುದೆಂದು 
ತೀರ್ಮಾನಿಸಿ ಬಿಟ್ಟಿರಿ. 

21. ಅಂದರೆ ಅಲ್ಲಾಹನು ಕಳಿಸಿದ ಗ್ರಂಥ. 

22. ಮೂಲದಲ್ಲಿ 53 ಎಂಬ ಪದ ಬಳಕೆಯಾಗಿದೆ. ರಕ್ಷಕ, ಜಾಮೀನು ನಿಲ್ಲುವವ ಅಥವಾ ಒಂದು ಗುಂಪಿನ ಪರವಾಗಿ 
ಮಾತಾಡುವವನು ಎಂಬರ್ಥದಲ್ಲಿ ಆರಬಿಯಲ್ಲಿ ಇದನ್ನು ಹೇಳಲಾಗುತ್ತದೆ. ನಿಮ್ಮ ಪೈಕಿ ಯಾರು ಮುಂದೆ ಬಂದು ತಾನು ಅಲ್ಲಾಹನೊಂದಿಗೆ 
ನಿಮಗಾಗಿ ಒಪ್ಪಂದ ಮಾಡಿಕೊಂಡಿದ್ದೇನೆಂದು ವಾದಿಸಬಲ್ಲನು ಎಂದರ್ಥ. 

23. ಅಂದರೆ ನೀವು ನಿಮ್ಮ ಪರವಾಗಿ ಕೈಗೊಂಡಿರುವ ನಿಲುವಿಗೆ ಯಾವುದೇ ಆಧಾರವಿಲ್ಲ, ಇದು ಬುದ್ಧಿಗೂ ವಿರುದ್ಧವಾಗಿದೆ. ದೇವನ 
ಯಾವುದೇ ಗ್ರಂಥದಲ್ಲಿ ಇದು ಬರೆಯಲ್ಪಟ್ಟಿರುವುದನ್ನು ನೀವು ತೋರಿಸಿಕೊಡಲಾರಿರಿ. ನಿಮ್ಮ ಪೈಕಿ ಯಾರೂ ತಾನು ದೇವನಿಂದ ಇಂತಹ 
ಯಾವುದಾದರೂ ಪ್ರತಿಜ್ಞೆ ಪಡೆದಿದ್ದೇನೆಂದು ವಾದಿಸಲಾರ. ನೀವು ದೇವರಾಗಿ ಮಾಡಿಕೊಂಡಿರುವವರ ಪೈಕಿ ಯಾರಾದರೂ ದೇವನಿಂದ 
ನಿಮಗೆ ಸ್ವರ್ಗ ಕೊಡಿಸುವ ಹೊಣೆಯನ್ನು ವಹಿಸಿರುವೆನೆಂದು ಸಾಕ್ಷಿ ನುಡಿಯಲಾರ. ಹಾಗಿರುವಾಗ ನಿಮಗೆ ಈ ತಪ್ಪು ಕಲ್ಪನೆ ಹೇಗೆ 
ಉಂಟಾಯಿತು? . : 

24. ತ್ರದ ದ | (ಅತ್ಯಂತ ಕಠಿಣ ಪರಿಸ್ಥಿತಿ ಎದುರಾಗುವ ದಿನ) ಎಂಬುದು ಮೂಲ ಪದಗಳಾಗಿವೆ. ಇದನ್ನು 
ನುಡಿಗಟ್ಟೆಂಬ ನೆಲೆಯಲ್ಲಿ ಪ್ರಯೋಗಿಸಲಾಗಿದೆಯೆಂದು ಸಹಾಬಿಗಳು ಮತ್ತು ತಾಬಈಗಳ ಒಂದು ವರ್ಗ ಹೇಳುತ್ತದೆ. ಅರಬಿ ನುಡಿಗಟ್ಟಿನ 
ಪ್ರಕಾರ ಕಠಿಣ ಪರಿಸ್ಥಿತಿ ಬಂದೊದಗುವುದನ್ನು ತಟ Rt (ಕಶ್ಚುಸ್ಪಾಕ್‌) ಎಂದು ಹೇಳಲಾಗುತ್ತದೆ. ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌(ರ) 
ಕೂಡಾ ಇದಕ್ಕೆ ಅದೇ ಅರ್ಥ ಕೊಟ್ಟಿದ್ದಾರೆ. ಅರಬಿ ಕಾವ್ಯದಿಂದ ಅದಕ್ಕೆ ಸಾಕ್ಷ್ಯ ನೀಡಿದ್ದಾರೆ. ಇಬ್ನು ಅಬ್ಬಾಸ್‌ ಮತ್ತು ರಬೀಆ್‌ ಬಿನ್‌ ಅನಸ್‌ರ 
ಇನ್ನೊಂದು ಹೇಳಿಕೆಯ ಪ್ರಕಾರ, ಕಶ್ಫ್‌ಸಾಕ್‌ ಎಂದರೆ ವಾಸ್ತವಿಕತೆಗಳನ್ನು ಅನಾವರಣಗೊಳಿಸುವುದಾಗಿದೆ. ಇದರಂತೆ, ಎಲ್ಲ ವಾಸ್ತವಿಕತೆಗಳು 
ಅನಾವರಣಗೊಳ್ಳುವ ಮತ್ತು ಜನರ ಕರ್ಮಗಳು ಬಹಿರಂಗವಾಗುವ ದಿವಸ ಎಂಬರ್ಥ ಬರುತ್ತದೆ. 


ಕಾಂಡ - 29 


52 ತಪ್ಪೀಮುಲ್‌ ಕುರ್‌ಆನ್‌ 


MANES Bos ANY 6೫% ಜಿಕ 
ಸಃ ಪ 18 ಹಂಚ ನನಯ 


TOTS ೨ ೨4 ಚಹ TT ss pe ಶ್‌ | 


ರುವುದು. ಇವರು ಜಸ! ಲ ಸಾಷ್ಟಾಂಗವೆರಗಳಿಕ್ಕಾಗಿ ಕರೆಯಲಾಗುತ್ತಿತ್ತು. (ಆಗ ಇವರು ನಿರಾಕರಿ 
ಸುತ್ತಿದ್ದರು)* 

(44-45) ಆದುದರಿಂದ ಸಂದೇಶವಾಹಕರೇ, ಈ ವಚನವನ್ನು ತಿರಸ್ಕರಿಸುವವರ ವಿ ಷಯವನ್ನು ನೀವು ನನಗೆ 
ಬಿಡಿರಿ. ನಾವು ಇವರಿಗೆ ಅರಿವೇ ಆಗದ ರೀತಿಯಲ್ಲಿ ಕ್ರಮೇಣ ಇವರನ್ನು ವಿನಾಶದ ಕಡೆಗೆ ಒಯ್ಯುವೆವು.? ನಾನು 
ಇವರನ್ನು ಸಡಿಲು ಬಿಡುತ್ತಿದ್ದೇನೆ, ನನ್ನ ತಂತ್ರವು* ಪ್ರಚಂಡವಾಗಿದೆ. 

(46-50) ಇವರು ತೀವ್ರ ಭಾರದಡಿಯಲ್ಲಿ ನರಳುವಂಶಾಗಲು, ನೀವು ಇವರಿಂದ ಏನಾದರೂ ಸಂಭಾವನೆ 
ಕೇಳುತ್ತಿರುವಿರಾ?” ಇವರು ಬರೆದಿಡುತ್ತಿರುವಂತಹ ಪರೋಕ್ಷ ಜ್ಞಾನವೇನಾದರೂ ಇವರ ಬಳಿ ಇದೆಯೇ? ಸರಿ, 


25. ನಿರ್ಣಾಯಕ ದಿನದಂದು, ಈ ಲೋಕದಲ್ಲಿ ಯಾರು ಅಲ್ಲಾಹನ ಇಬಾದತ್‌ ಮಾಡುತ್ತಿದ್ದವನು ಮತ್ತು ಯಾರು ಅದರಿಂದ 
ವಿಮುಖನಾಗಿದ್ದನೆಂದು ಬಹಿರಂಗವಾಗಿ ಪ್ರಕಟಿಸಲಾಗುವುದು ಎಂದು ಇದರರ್ಥ. ಈ ಉದ್ದೇಶಕ್ಕಾಗಿ ಅಲ್ಲಾಹನ ಮುಂದೆ ಸಾಷ್ಟಾಂಗ 
ವೆರಗಲಿಕ್ಕಾಗಿ ಜನರನ್ನು ಕರೆಯಲಾಗುವುದು. ಈ ಲೋಕದಲ್ಲಿ ಇಬಾದತ್‌ ಮಾಡುತ್ತಿದ್ದವರು ಸಾಷ್ಟಾಂಗವೆರಗುವರು. ಇಲ್ಲಿ ಅಲ್ಲಾಹನ 
ಮುಂದೆ ಬಾಗಲು ನಿರಾಕರಿಸಿದವರ ಬೆನ್ನು ಅಲ್ಲಿ ಬಾಗಲಾರದು. ಅಲ್ಲಿ ಆರಾಧಕರಾಗಿ ಸೋಗು ಹಾಕುವುದು ಸಾಧ್ಯವಾಗದು. ಆದ್ದರಿಂದ 
ಅವರು ಅಪಮಾನ ಮತ್ತು ನಿಂದ್ಯತೆಯಿಂದ ನಿಂತಲ್ಲೇ ನಿಂತಿರುವರು. 

26. ಅಂದರೆ ಅವರನ್ನು ನೋಡಿಕೊಳ್ಳುವ ಚಿಂತೆ ನಿಮಗೆ ಬೇಡ. ಆ ಕೆಲಸ ನನ್ನದು. 

27. ಅರಿವಾಗದಂತೆ ಯಾರನ್ನಾದರೂ ವಿನಾಶದ ಕಡೆಗೆ ಕೊಂಡು ಹೋಗುವ ರೂಪವೇನೆಂದರೆ ಓರ್ವ ಸತ್ಯದ ವೈರಿ ಮತ್ತು ಅಕ್ರಮಿಗೆ 
ಇಲ್ಲಿ ಅನುಗ್ರಹಗಳನ್ನು ನೀಡುವುದು- ಆರೋಗ್ಯ, ಸೊತ್ತು-ಸಂತಾನ ಮತ್ತು ಲೌಕಿಕ ವಿಜಯಗಳನ್ನು ನೀಡುವುದು. ಅದರಿಂದ ಮೋಸ 
ಹೋಗಿ ಆತ 'ನಾನು ಮಾಡುವುದೆಲ್ಲ ಸರಿಯೇ ಆಗಿವೆ. ನನ್ನ ಕೆಲಸದಲ್ಲಿ ಯಾವುದೇ ತಪ್ಪಿಲ್ಲವೆಂದು ಭಾವಿಸುವುದಾಗಿದೆ. ಈ ರೀತಿ ಆ 
ಸತ್ಯದ್ವೇಷಿ ಅಕ್ರಮ-ಉದ್ಧಟತನದಲ್ಲಿ ಇನ್ನಷ್ಟು ಮುಳುಗುತ್ತಾ ಹೋಗುತ್ತಾನೆ. ತನಗೆ ಸಿಗುವ ಈ ಅನುಗ್ರ ಹಗಳು ಬಹುಮಾನವಾಗಿರದೆ ತನ್ನ 
ವಿನಾಶದ ಸಾಧನಗಳಾಗಿರುತ್ತದೆ ಎಂದು ಅವನು ಅರಿಯುವುದಿಲ್ಲ. 

28. ಮೂಲದಲ್ಲಿ Ki ಎಂಬ ಪದ ಬಳಕೆಯಾಗಿದೆ. ಒಬ್ಬನ ವಿರುದ್ಧ ರಹಸ್ಯ ಕಾರ್ಯಾಚರಣೆ ನಡೆಸುವುದೆಂದು ಅದರರ್ಥ. 
ಒಬ್ಬನಿಗೆ ಅನ್ಯಾಯವಾಗಿ ಹಾನಿಯುಂಟು ಮಾಡಲಿಕ್ಕಾಗಿ ಇದನ್ನು ಮಾಡಿದರೆ ಅದು ತಪ್ಪಾಗುತ್ತದೆ. ಅನ್ಯಥಾ ಇದರಲ್ಲೇನೂ ದೋಷವಿಲ್ಲ, 
ವಿಶೇಷವಾಗಿ ಒಬ್ಬನು ತನ್ನನ್ನು ಅದಕ್ಕೆ ಅರ್ಹ ಗೊಳಿಸಿರುವಾಗ ಅಂತಹವನ ವಿರುದ್ಧ ಈ ವಿಧಾನವನ್ನನುಸರಿಸ ಬಹುದು. 

29. ಹೊರನೋಟಕ್ಕೆ ಪ್ರವಾದಿಯವರೊಂದಿಗೆ ಪ್ರಶ್ನೆ ಕೇಳಲಾಗುತ್ತದೆ. ಆದರೆ ನೈಜ ಸಂಬೋಧಿತರು ಅವರನ್ನು ಮಿತಿಮೀರಿ 
ವಿರೋಧಿಸುವವರಾಗಿದ್ದಾರೆ. ಅವರೊಂದಿಗೆ ಕೇಳಲಾಗುತ್ತದೆ. ನೀವು ಅವರ ಮೇಲೆ ಇಷ್ಟು ಕೋಪಗೊಳ್ಳಲು ಅವರು ನಿಮ್ಮಿಂದೇನಾದರೂ 
ಅಪೇಕ್ಷಿಸುತ್ತಿದ್ದಾರೆಯೇ? ಅವರು ಓರ್ವ ನಿಸ್ನಾರ್ಥಿಯೆಂದು ನೀವೇ ಒಪ್ಪುತ್ತೀರಿ. ಅವರು ನಿಮ್ಮ ಮುಂದಿಡುವ ವಸ್ತುವಿನಲ್ಲಿ ಅವರ 
ದೃಷ್ಟಿಯಲ್ಲಿ ಅದರಲ್ಲೇ ನಿಮ್ಮ ಒಳಿತಿದೆ, ನೀವು ಸ್ವೀಕರಿಸದಿದ್ದರೆ ಬಿಡಿ. ಆದರೆ ಅವರ ಪ್ರಚಾರ ಕಾರ್ಯ ನಿಮ್ಮನೇಕೆ ಕುಪಿತಗೊಳಿಸುತ್ತಿದೆ? 
(ಹೆಚ್ಚಿನ ವಿವರಣೆಗೆ ನೋಡಿರಿ, ತಪ್ಲೀಮುಲ್‌ ಕುರ್‌ಆನ್‌ ಸಂಪುಟ-5 ಅತ್ತೂರ್‌: ಟಿ 31) 

30. ಈ ಎರಡನೆಯ ಪ್ರಶ್ನೆಯೂ ಪ್ರವಾದಿಯವರೊಂದಿಗಾಗಿದ್ದರೂ ನೈಜ ಅಭಿಸಂಬೋಧಿತರು ಅವರ ವಿರೋಧಿಗಳೇ ಆಗಿದ್ದಾರೆ. 
ನೀವೇನು ಈ ಪ್ರವಾದಿ ವಾಸ್ತವದಲ್ಲಿ ಅಲ್ಲಾಹನಿಂದ ಕಳಿಸಲ್ಪಟ್ಟಿಲ್ಲವೆಂದು ಪರೋಕ್ಷದ ಪರದೆಯ ಹಿಂದೆ ಇಣುಕಿ ನೋಡಿದ್ದೀರಾ. ಅವರು 
ನಿಮ್ಪೊಂದಿಗೆ ಹೇಳುವ ವಾಸ್ತವಿಕತೆಗಳೂ ತಪ್ಪಾಗಿವೆಯೆ? ಅದಕ್ಕಾಗಿ ನೀವು ಅವರನ್ನು ವಿರೋಧಿಸುವುದರಲ್ಲಿ ಇಷ್ಟು ಕಾಠಿಣ್ಯ ತೋರುತ್ತೀರಾ? 
(ಹೆಚ್ಚಿನ ವಿವರಣೆಗೆ ನೋಡಿರಿ. ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-5, ಅತ್ತೂರ್‌: ಟಿ32) 


ಕಾಂಡ - 29 


68, ಅಲ್‌ ಕಲಮ್‌ 53 


SES 5 ಬು SBM ಬ ಬ 5 pa) ್ಪ 


ತ ಬ್ರ ಮ 169/೫1 PEE PST CENTS 
Sos ಛ ಈ CEE ಮ 
; I SUS OI ಜಃ 


ನೀವು ನಿಮ್ಮ ಪ್ರಭುವಿನ ತೀರ್ಪು ಪ್ರಕಟವಾಗುವ ವರೆಗೆ ತಾಳ್ವೆ ವಹಿಸಿರಿ! ಮತ್ತು ಮತ್ಸ್ಯ ದವರಂತೆ (ಹ. ಯೂನುಸ್‌) 
ಆಗಬೇಡಿರಿ.*` ಅವರು ಕೂಗಿ ಪ್ರಾರ್ಥಿಸಿದಾಗ, ಅವರು ಬಹಳ ದುಃಖಪೀಡಿತರಾಗಿದ್ದರು.* ಅವರ ಪ್ರಭುವಿನ 
ಕೃಪೆಯು ಅವರಿಗೆ ಸಿಗದೆ ಇರುತ್ತಿದ್ದರೆ, ಅವರು ಅಪಮಾನಿತರಾಗಿ ಬಟ್ಟಬಯಲಿನಲ್ಲಿ ಎಸೆಯಲ್ಪಡುತ್ತಿದ್ದರು.* ಕೊನೆಗೆ 
ಅವರ ಪ್ರಭು ಅವರನ್ನು ಆರಿಸಿಕೊಂಡನು ಮತ್ತು ಅವರನ್ನು ಸಜ್ಜನ ದಾಸರ ಸಾಲಿಗೆ ಸೇರಿಸಿಕೊಂಡನು. 

(51-52) ಈ ಸತ್ಯನಿಷೇಧಿಗಳು, ಉಪದೇಶವನ್ನು (ಕುರ್‌ಆನನ್ನು) ಕೇಳಿದಾಗ ನಿಮ್ಮನ್ನು ಕಿತ್ತು ಹಾಕುವರೋ 
ಎಂಬಂತೆ ನಿಮ್ಮನ್ನು ದುರುಗುಟ್ಟುತ್ತಾರೆ* ಮತ್ತು ಇವನು ಖಂಡಿತ ಹುಚ್ಚನೆಂದು ಹೇಳುತ್ತಾರೆ. ವಾಸ್ತವದಲ್ಲಿ ಇದು 
ಸಕಲ ವಿಶ್ವದವರಿಗೆ ಒಂದು ಉಪದೇಶವಾಗಿದೆ. 


31. ಅಂದರೆ ಅಲ್ಲಾಹನು ನಿಮಗೆ ವಿಜಯ ಮತ್ತು ಸಹಾಯ ದಯಪಾಲಿಸುವ ಮತ್ತು ನಿಮ್ಮ ಈ ವಿರೋಧಿಗಳಿಗೆ ಸೋಲುಣಿಸುವ 
ತೀರ್ಮಾನ ಕೈಗೊಳ್ಳುವ ಸಮಯ ಇನ್ನೂ ದೂರವಿದೆ. ಅಲ್ಲಿಯ ತನಕ ಈ ಧರ್ಮದ ಪ್ರಚಾರದ ವೇಳೆ ಬರುವ ಸಂಕಷ್ಟಗಳು ಮತ್ತು 
ವಿಪತ್ತುಗಳನ್ನು ತಾಳ್ಗೆಯೊಂದಿಗೆ ಸಹಿಸುತ್ತಲಿರಿ. 

32. ಅಂದರೆ ತನ್ನ ಅಸಹನೆಯ ಕಾರಣದಿಂದ ಮೀನಿನ ಹೊಟ್ಟೆ ಸೇರಬೇಕಾಗಿ ಬಂದ ಯೂನುಸ್‌(ಅ)ರಂತೆ ಅಸಹನೆಯಿಂದ 
ವರ್ಶಿಸಬೇಡಿ: ಅಲ್ಲಾಹನ ತೀರ್ಮಾನ ಬರುವ ತನಕ ಸಹನೆ ವಹಿಸಬೇಕೆಂದು ಪ್ರವಾದಿಯವರಿಗೆ ಉಪದೇಶಿಸಿದ ಬೆನ್ನಿಗೇ ಯೂನುಸ್‌ರಂತೆ 
ನೀವಾಗಬೇಡಿರಿ ಎಂದು ಹೇಳಿರುವುದರಿಂದ ಅವರು ಅಲ್ಲಾಹನ ತೀರ್ಮಾನ ಬರುವುದಕ್ಕಿಂತ ಮುಂಚೆ ಅಸಹನೆಯಿಂದ ಯಾವುದೋ 
ಕಾರ್ಯವನ್ನು ಮಾಡಿದ್ದರು. ಅದಕ್ಕಾಗಿ ಅವರು ಶಿಕ್ಷೆಗೆ ಅರ್ಹರಾದರು ಎಂದು ಸ್ವಯಂ ವೇದ್ಯವಾಗುತ್ತದೆ. (ನೋಡಿರಿ, ತಪ್ಹೀಮುಲ್‌ 
ಕುರ್‌ಆನ್‌, ಸಂಪುಟ-2, 12: 98, ಟಿ.99, ಸಂಪುಟ-3, 21: 87-88, ಟಿ.82-85, ಸಂಪುಟ-4, 37: 139-148, ಟಿ.78-85) 

33. ಅಲ್‌ ಅಂಬಿಯಾ ಅಧ್ಯಾಯದಲ್ಲಿಇದರ ವಿವರಣೆಯಿಂದ ತಿಳಿದು ಬರುವಂತೆ, ಮೀನಿನ ಹೊಟ್ಟೆ ಮತ್ತು ಸಮುದ್ರದ ಅಂಧಕಾರ 
ಗಳಲ್ಲಿ ಯೂನುಸ್‌(ಅ) ಈ ರೀತಿ ಪ್ರಾರ್ಥಿಸಿದ್ದರು. ಕಾಜ mE ಪ ಪ ii daly “ನಿನ್ನ ಹೊರತು ಅನ್ಯ 
ಆರಾಧ್ಯರಿಲ್ಲ. ನೀನು ಪರಮ ಪಾವನನು. ನಿಶ್ಚಯವಾಗಿಯೂ ನಾನು ಅಪರಾಧವೆಸಗಿರುವೆನು.'' (ಸೂಕ್ತ 87-88) ಅಲ್ಲಾಹನು ಅವರ 
ಮೊರೆಯನ್ನು ಆಲಿಸಿ ಅವರನ್ನು ದುಃಖದಿಂದ ಪಾರುಗೊಳಿಸಿದನು. (ಸೂಕ್ತ 87-88) 

34. ಈ ಸೂಕ್ತವನ್ನು ಅಸ್ಸಾಫ್ಟಾತ್‌ ಅಧ್ಯಾಯದ 142 ರಿಂದ 146ರ ವರೆಗಿನ ಸೂಕ್ತಗಳೊಂದಿಗೆ ಸೇರಿಸಿ ನೋಡಿದರೆ ಯೂನುಸ್‌(ಅ) 
ಮೀನಿನ ಹೊಟ್ಟೆಯೊಳಗೆ ಹಾಕಲ್ಪಟ್ಟ ಆ ಸಮಯದಲ್ಲಿ ಅವರು ಅಭಿಶಪ್ತರಾಗಿದ್ದರು. ಆದರೆ ಅವರು ಅಲ್ಲಾಹನನ್ನು ಸ್ತುತಿಸಿದರು ಮತ್ತು 
ತಮ್ಮ ತಪ್ಪನ್ನು ಒಪ್ಪಿಕೊಂಡಾಗ ಮೀನಿನ ಹೊಟ್ಟೆಯಿಂದ ತ್ರಾಣವಿಲ್ಲದ ಸ್ಥಿತಿಯಲ್ಲಿ ಒಂದು ಬಯಲಿಗೆ ಎಸೆಯಲ್ಪಟ್ಟರು. ಆದರೆ ಆಗ ಅವರು 
ನಿಂದಿತರಾಗಿರಲಿಲ್ಲ. ಅಲ್ಲಾಹನು ಅವರ ಮೇಲೆ ಕರುಣೆ ಶೋರಿ, ಅಲ್ಲಿ ಒಂದು ಮರವನ್ನು ಪುಟಿದೆಬ್ಬಿಸಿದನು. ಅದರ ದೊಡ್ಡ ಎಲೆಗಳು 
ಅವರಿಗೆ ನೆರಳು ನೀಡಲಿಕ್ಕೂ ಅದರ ಫಲಗಳು ಅವರು ಹಸಿವು ಬಾಯಾರಿಕೆಯನ್ನು ನೀಗಿಸಲಿಕ್ಕೂ ಆಗಿತ್ತು. 

35. ಇದು ನಮ್ಮ ಭಾಷೆಯಲ್ಲಿ "ಆತನು ಅವನನ್ನು ತಿನ್ನುವಂತೆ ನೋಡುತ್ತಿದ್ದಾನೆ' ಎಂದು ಹೇಳಿದಂತೆಯೇ ಆಗಿದೆ. ಮಕ್ಕಾದ 
ಸತ್ಯನಿಷೇಧಿಗಳ ಈ ಕ್ರೋಧದ ಸ್ಥಿತಿಯನ್ನು ಬನೀ ಇಸ್ರಾಈಲ್‌ ಅಧ್ಯಾಯದ 73-77ನೇ ಸೂಕ್ತಗಳಲ್ಲಿ ವಿವರಿಸಲಾಗಿದೆ. 


ಜಬ ಇ 


ಕಾಂಡ - 29 


69. ಅಲ್‌ ಹಾಕ್ಕಃ 


ಹೆಸರು 

ಅಧ್ಯಾಯದ ಪ್ರಥಮ ಪದವನ್ನೇ ಅದರ ಹೆಸರೆಂದು ಪರಿಗಣಿಸಲಾಗಿದೆ. 
ಅವತೀರ್ಣಕಾಲ 

ಇದು ಪವಿತ್ರ ಮಕ್ಕಾದ ಆರಂಭ ಕಾಲದಲ್ಲಿ ಅವತೀರ್ಣಗೊಂಡ ಅಧ್ಯಾಯಗಳಲ್ಲೊಂದಾಗಿದೆ. ಇದರ ವಿಷಯಗಳಿಂದ 
ತಿಳಿದು ಬರುವಂತೆ, ಪ್ರವಾದಿಯವರ ವಿರೋಧವು ಆರಂಭವಾಗಿದ್ದರೂ ಅದು ತೀವ್ರಗೊಂಡಿರದ ಕಾಲದಲ್ಲಿ ಅವತೀರ್ಣಗೊಂಡಿದೆ. 
ಮುಸ್ನದ್‌ ಅಹ್ನದ್‌ನಲ್ಲಿ ಉಮರ್‌ರ(ರ) ವರದಿ ಹೀಗಿದೆ: ಇಸ್ಲಾಮ್‌ ಸ್ವೀಕರಿಸುವುದಕ್ಕೆ ಮುಂಚೆ ಒಂದು ದಿನ ನಾನು ಪ್ರವಾದಿ 
ಯವರಿಗೇಸ) ಕಿರುಕುಳ ನೀಡಲಿಕ್ಕಾಗಿ ಮನೆಯಿಂದ ಹೊರಟೆ, ಆದರೆ ಅವರು ನನಗಿಂತ ಮುಂಚೆ ಮಸ್ಸಿದುಲ್‌ ಹರಾಮ್‌ಗೆ 
ತಲುಪಿಬಿಟ್ಟಿದ್ದರು. ನಾನು ಅಲ್ಲಿಗೆ ತಲುಪಿದಾಗ ಅವರು ನಮಾರುಖ್‌ನಲ್ಲಿ ಅಲ್‌ಹಾಕಃ ಅಧ್ಯಾಯವನ್ನು ಪಠಿಸುತ್ತಿದ್ದರು. ನಾನು 
ಅವರ ಹಿಂದೆ ನಿಂತು ಆಲಿಸತೊಡಗಿದೆ. ಕುರ್‌ಆನಿನ ವಾಕ್‌ಶೈಲಿಯಿಂದ ನಾನು ದಂಗಾಗಿದ್ದೆ. ಕುರೈಶರು ಹೇಳುವಂತೆ ಈ ವ್ಯಕ್ತಿ 
ಖಂಡಿತ ಕವಿಯಾಗಿರಬೇಕೆಂದು ಮನಸ್ಸಿನಲ್ಲೇ ಭಾವಿಸಿದೆ. ಆಗಲೇ ಪ್ರವಾದಿಯವರ ಬಾಯಿಯಿಂದ ಈ ವಾಕ್ಯ ಹೊರಟಿತು, 
*“ಇದು ಓರ್ವ ಗೌರವಾನ್ವಿತ ಸಂದೇಶವಾಹಕನ ಮಾತಾಗಿದೆ. ಇದು ಯಾವುದೇ ಕವಿಯ ಮಾತಲ್ಲ.'' ಆಗ ನನ್ನ ಮನಸಿನಲ್ಲಿ 
ಇವರು ಕವಿಯಲ್ಲದಿದ್ದರೆ ಖಂಡಿತ ಜ್ಯೋತಿಷಿಯಾಗಿರಬೇಕು ಎಂದು ತೋಚಿತು. ಆಗಲೇ ಅವರ ಬಾಯಿಂದ "ಇದು 
ಜ್ಯೋತಿಷಿಯ ಮಾತೂ ಅಲ್ಲ, ನೀವು ಅತ್ಯಲ್ಪವೇ ಚಿಂತಿಸುತ್ತೀರಿ. ಇದು ಸರ್ವ ಲೋಕಗಳ ಪ್ರಭುವಿನ ಕಡೆಯಿಂದ 
ಅವತೀರ್ಣಗೊಂಡಿದೆ'' ಎಂಬ ಮಾತುಗಳು ಹೊರಟಿತು. ಇದನ್ನು ಕೇಳಿದಾಗ ಇಸ್ಲಾಮ್‌ ನನ್ನ ಹೃದಯದ ಆಳಕ್ಕೆ ಇಳಿಯಿತು. 
ಉಮರ್‌ರ ಈ ವರದಿಯಿಂದ ತಿಳಿದು ಬರುವಂತೆ, ಈ ಅಧ್ಯಾಯವು ಅವರ ಇಸ್ಲಾಮ್‌ ಸ್ವೀಕಾರಕ್ಕಿಂತ ಬಹಳ ಹಿಂದೆ ಅವತೀರ್ಣ 
ಗೊಂಡಿತ್ತು. ಏಕೆಂದರೆ ಈ ಘಟನೆಯ ಬಳಿಕವೂ ಬಹಳ ಸಮಯದ ವರೆಗೆ ಅವರು ವಿಶ್ವಾಸ ತಾಳಿರಲಿಲ್ಲ. ಆಗಾಗ ಸಂಭವಿಸುವ 
ಕೆಲವು ಘಟನೆಗಳು ಅವರನ್ನು ಪ್ರಭಾವಿತಗೊಳಿಸುತ್ತಿತ್ತು. ಕಟ್ಟಕಡೆಗೆ ತಮ್ಮ ಸಹೋದರಿಯ ಮನೆಯಲ್ಲಿ ಅವರ ಮನಸಿಗೆ ನೀಡಿದ 
ಕೊನೆಯ ಪ್ರಹಾರವು ಅವರನ್ನು ಈಮಾನಿನ ಹಂತಕ್ಕೆ ತಲುಪಿಸಿ ಬಿಟ್ಟಿತು. (ವಿವರಗಳಿಗೆ ನೋಡಿರಿ. ತಪ್ಪೀಮುಲ್‌ ಕುರ್‌ಆನ್‌ 
ಸಂಪುಟ-3 ಮರ್ಯಮ್‌ ಅಧ್ಯಾಯದ ಮುನ್ನುಡಿ, ಸಂಪುಟ-5 ಅಲ್‌ವಾಕಿಅ- ಮುನ್ನುಡಿ) 
ಚರ್ಚಾ ವಿಷಯಗಳು 

ಇದರ ಪ್ರಥಮ ರುಕೂಆ್‌ ಪರಲೋಕದ ಕುರಿತಾಗಿದೆ. ಎರಡನೇ ರುಕೂಆ್‌ ಕುರ್‌ಆನ್‌ ಅಲ್ಲಾಹನ ಕಡೆಯಿಂದ 
ಅವತೀರ್ಣಗೊಂಡ ಮತ್ತು ಮುಹಮ್ಮದ್‌(ಸ) ಸತ್ಯದ ಸಂದೇಶವಾಹಕರೆಂಬುದರ ಕುರಿತಾಗಿದೆ. 

ಮೊದಲ ರುಕೂಆ್‌ ಪ್ರಳಯ ಮತ್ತು ಪರಲೋಕವುಂಟಾಗುವ ಕುರಿತು ಆರಂಭವಾಗುತ್ತದೆ. ತರುವಾಯ 4ರಿಂದ 12ನೇ 
ಸೂಕ್ತದ ವರೆಗೆ ಈ ಹಿಂದೆ ಪರಲೋಕವನ್ನು ನಿರಾಕರಿಸಿದ್ದ ಜನಸಮುದಾಯಗಳು ಕಟ್ಟಕಡೆಗೆ ಅಲ್ಲಾಹನ ಶಿಕ್ಷೆಗೆ ಅರ್ಹವಾಗಿಬಿಟ್ಟವು 
ಎಂದು ತಿಳಿಸಲಾಗಿದೆ. ಅನಂತರ 17ನೇ ಸೂಕ್ತದ ತನಕ ಪ್ರಳಯವು ಹೇಗೆ ಉಂಟಾಗುತ್ತದೆಂಬುದರ ಚಿತ್ರಣವನ್ನು ಬಿಡಿಸಲಾಗಿದೆ. 
ಆ ಬಳಿಕ 18ರಿಂದ 27ರ ತನಕದ ಸೂಕ್ತಗಳಲ್ಲಿ ಅಲ್ಲಾಹನು ಈ ಲೋಕದ ಜೀವನದ ಬಳಿಕ ಇನ್ನೊಂದು ಜೀವನವನ್ನು ಮಾನವ 
ಕುಲಕ್ಕೆ ಏಕೆ ನಿರ್ಣಯಿಸಿರುವನೆಂದು ಅದರ ನೈಜ ಉದ್ದೇಶವನ್ನು ತಿಳಿಸಲಾಗಿದೆ. ಅದರಲ್ಲಿ ಹೀಗೆ ತಿಳಿಸಲಾಗಿದೆ: ಅಂದು ಸಕಲ 
ಮಾನವರೂ ಅಲ್ಲಾಹನ ನ್ಯಾಯಾಲಯದಲ್ಲಿ ಹಾಜರಾಗುವರು, ಅವರ ಯಾವ ರಹಸ್ಯವೂ ಅಡಗಿರಲಾರದು. ಅವರ ಕರ್ಮಪತ್ರ 
ಗಳನ್ನು ಅವರ ಕೈಯಲ್ಲಿ ಕೊಡಲಾಗುವುದು. ಈ ಲೋಕದಲ್ಲಿ, ಒಂದು ದಿನ ನಮ್ಮ ಪ್ರಭುವಿಗೆ ನಮ್ಮ ಲೆಕ್ಕವನ್ನು ನೀಡಬೇಕಾಗಿದೆ 
ಯೆಂದು ಭಾವಿಸಿ, ಸತ್ಯರ್ಮವೆಸಗುತ್ತಾ ಜೀವಿಸಿ ತಮ್ಮ ಪರಲೋಕದ ಕ್ಷೇಮಕ್ಕಾಗಿ ಒಳಿತುಗಳನ್ನು ಮುಂದೆ ಕಳಿಸಿದವರು ತಮ್ಮ 


ಕಾಂಡ - 29 


69. ಅಲ್‌ ಹಾಕ್ಯಃ 55 


ಲೆಕ್ಕಪತ್ರ ನೋಡಿದಾಗ ಸಂತೋಷ ಪಡುವರು. ಅವರಿಗೆ ಸ್ಪರ್ಗದ ಶಾಶ್ವತ ಸುಖ ಲಭಿಸುವುದು. ಇದಕ್ಕೆ ವ್ಯತಿರಿಕ್ತವಾಗಿ ದೇವನ 
ಹಕ್ಕನ್ನಾಗಲಿ, ದಾಸರ ಹಕ್ಕನ್ನಾಗಲಿ ಈಡೇರಿಸದವರನ್ನು ದೇವನ ಹಿಡಿತದಿಂದ ಪಾರುಗೊಳಿಸಲು ಯಾರಿಂದಲೂ ಸಾಧ್ಯವಿಲ್ಲ, 
ಅವರು ನರಕ ಶಿಕ್ಷೆಗೆ ಗುರಿಯಾಗುವರು. 

ಎರಡನೆಯ ರುಕೂಆ್‌ನಲ್ಲಿ ಮಕ್ಕಾದ ಸತ್ಯನಿಷೇಧಿಗಳೊಂದಿಗೆ ಹೀಗೆ ಹೇಳಲಾಗುತ್ತದೆ. ನೀವು ಈ ಕುರ್‌ಆನನ್ನು ಓರ್ವ 
ಕವಿ ಮತ್ತು ಜ್ಯೋತಿಷಿಯ ವಾಣಿಯೆಂದು ಹೇಳುತ್ತಿದ್ದೀರಿ. ಆದರೆ ಇದು ಅಲ್ಲಾಹನು ಅವತೀರ್ಣಗೊಳಿಸಿದ ವಾಣಿಯಾಗಿದ್ದು 
ಓರ್ವ ಪ್ರತಿಷ್ಠಿತ ಸಂದೇಶವಾಹಕರ ಬಾಯಿಂದ ಹೇಳಿಸಲಾಗುತ್ತದೆ. ಒಂದು ವೇಳೆ ಅವರು ತಮ್ಮ ಮನಸ್ಸಿಗೆ ತೋಚಿದ್ದನ್ನು 
ಇದರಲ್ಲಿ ಸೇರಿಸಿದ್ದರೆ ನಾವು ಅವರ ಕಂಠನಾಡಿಯನ್ನು ಕಡಿದು ಬಿಡುತ್ತಿದ್ದೆವು. ಅವರಿಗೆ ಇದರಲ್ಲಿತನ್ನ ವತಿಯಿಂದ ಒಂದೇ ಒಂದು 
ಪದವನ್ನು ಕಡಿತಗೊಳಿಸುವ ಅಥವಾ ಸೇರ್ಪಡೆಗೊಳಿಸುವ ಅಧಿಕಾರವಿಲ್ಲ. ಇದು ಖಂಡಿತವಾಗಿಯೂ ಒಂದು ಸತ್ಯಪೂರ್ಣ 
ವಾಣಿಯಾಗಿದೆ. ಇದನ್ನು ಸುಳ್ಳಾಗಿಸುವವರು ಕೊನೆಗೆ ಬೆರಳು ಕಚ್ಚಬೇಕಾದೀತು. 


ಕಾಂಡ - 29 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು: 52 ರುಕೂಆಟ್‌ಗಳು: 2 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


ಹ್ಗ 
1 


NS ಇನ್ನ ಕ ಸ ಜಟ ಲ ಲ ೊೌೊೋ ಲ ರೀ ALT 
೪೩ಎ ೪565: ಜಹಿ ಕಿ181 2 ೬11116ಿಟಿ 061434 


ಹ ಟ್‌ SL PEAS ಲ ಲೇ Ae ಬ ಟ್‌ ಜೂ 
ol ೨೫ ಥ್ರ 1085೦೩ ತಿ 555 GL 
(1-3) ಖಚಿತವಾದ ಸಂಭವ." ಏನದು ಖಚಿತವಾದ ಸಂಭವ? ಆ ಖಚಿತವಾದ ಸಂಭವ ಏನೆಂಬುದು 


ನಿಮಗೇನು ಗೊತ್ತು?” 
(4-8) ಸಮೂದ್‌' ಮತ್ತು ಆದ್‌ (ಜನಾಂಗದವರು) ಹಠಾತ್ತನೆ ಬಂದೆರಗುವ ಆ ವಿಪತ್ತನ್ನು" ನಿರಾಕರಿಸಿಬಿಟ್ಟರು. 


1. ಮೂಲದಲ್ಲಿ FH ಅಲ್‌ಹಾಕಃ ಪದ ಬಳಕೆಯಾಗಿದೆ. ಅದಕ್ಕೆ ಖಂಡಿತವಾಗಿಯೂ ಸಂಭವಿಸಲಿರುವ ಘಟನೆ, ಅದು 
ಬರುವುದು ಖಚಿತ, ಅದು ಬರುವುದರಲ್ಲಿ ಯಾವುದೇ ಸಂಶಯವಿಲ್ಲವೆಂಬ ಅರ್ಥಗಳಿವೆ. ಪ್ರಳಯಕ್ಕೆ ಈ ಪದವನ್ನು ಬಳಸಿರುವುದು ಮತ್ತು 
ಮಾತಿನ ಆರಂಭವನ್ನು ಅದರಿಂದಲೇ ಮಾಡಿರುವುದು ಅಭಿಸಂಬೋಧಿತರು ಅದನ್ನು ನಿರಾಕರಿಸುವವರಾಗಿದ್ದರೆಂದು ಸ್ವಯಂ ವ್ಯಕ್ತಪಡಿಸುತ್ತದೆ. 
ಅವರನ್ನುದ್ದೇಶಿಸಿ, ನೀವು ನಿರಾಕರಿಸುತ್ತಿರುವ ವಸ್ತು ಖಂಡಿತ ಬರಲಿದೆ, ನಿಮ್ಮ ನಿರಾಕರಣೆಯಿಂದ ಅದು ಬರುವುದಂತೂ ನಿಲ್ಲಲಾರದು. 

2. ವಿಷಯದ ಮಹತ್ವವನ್ನು ಅರಿಯುವಂತಾಗಲು ಮತ್ತು ಪೂರ್ಣ ಗಮನ ಕೊಟ್ಟು ಮಾತನ್ನು ಆಲಿಸಲೆಂದು ಒಂದರ ನಂತರ 
ಒಂದಾಗಿ ಕೇಳುಗರನ್ನು ಬೆಚ್ಚಿ ಬೀಳಿಸಲಿಕ್ಕಾಗಿ ಎರಡು ಪ್ರಶ್ನೆಗಳನ್ನು ಮುಂದಿಡಲಾಗಿದೆ. 

3. ಮಕ್ಕಾದ ಸತ್ಯನಿಷೇಧಿಗಳು ಪ್ರಳಯವನ್ನು ನಿರಾಕರಿಸುತ್ತಿದ್ದರು. ಅದು ಬರುವುದೆಂಬುದನ್ನು ತಮಾಷೆಯಂದು ಭಾವಿಸುತ್ತಿದ್ದರು. 
ಆದ್ದರಿಂದ ಮೊದಲು ಅವರಿಗೆ ಅದು ಖಂಡಿತ ಸಂಭವಿಸಲಿದೆ, ನೀವು ಒಪ್ಪಿದರೂ ಒಪ್ಪದಿದ್ದರೂ ಅದು ಬಂದೇ ತೀರುವುದೆಂದು ಅವರನ್ನು 
ಎಚ್ಚರಿಸಲಾಗಿದೆ. ಅನಂತರ, ಇದು ಯಾರಾದರೂ ಬರಲಿರುವ ಘಟನೆಯನ್ನು ಒಪ್ಪುತ್ತಾರೋ ಇಲ್ಲವೋ ಎಂಬಷ್ಟು ಸಾಮಾನ್ಯ ವಿಷಯವಲ್ಲ, 
ಅದರ ಆಳವಾದ ಸಂಬಂಧವು ಜನಸಮುದಾಯಗಳ ನೀತಿ-ಚಾರಿತ್ರ 5 ಮತ್ತು ಅವರ ಭವಿಷ್ಯದೊಂದಿಗಿದೆಯೆಂದು ಅವರಿಗೆ ತಿಳಿಸಲಾಗುತ್ತದೆ. 
ಪರಲೋಕವನ್ನು ನಿರಾಕರಿಸಿ ಈ ಲೋಕದ ಜೀವನವನ್ನೇ ನೈಜ ಜೀವನವೆಂದು ಭಾವಿಸಿದ ಹಾಗೂ ಮಾನವನು ಕೊನೆಗೊಮ್ಮೆ ದೇವನ 
ನ್ಯಾಯಾಲಯಕ್ಕೆ ತನ್ನ ಕರ್ಮಪತ್ರ ಸಲ್ಲಿಸಲಿಕ್ಕಿದೆ ಎಂಬುದನ್ನು ಸುಳ್ಳಾಗಿಸಿದ ಜನಸಮುದಾಯಗಳು ನೈತಿಕ ಅಧಃಪತನಕ್ಕೆ ಸಿಲುಕಿ ಕಟ್ಟಕಡೆಗೆ 
ದೇವಯಾತನೆಯು ಬಂದು ಅವರನ್ನು ನಿರ್ಮೂಲನ ಮಾಡಿತೆಂಬುದಕ್ಕೆ ನಿಮಗಿಂತ ಮುಂಚೆ ಗತಿಸಿದ ಜನಸಮುದಾಯಗಳ ಚರಿತ್ರೆಯು 
ಸಾಕ್ಷಿಯಾಗಿದೆ. | 

4. ೬! "ಆಲ್‌ ಕಾರಿಅ? ಎಂಬುದು ಮೂಲ ಪದವಾಗಿದೆ. £33 (ಕುರಲ್‌) ಎಂಬ ಅರಬಿ: ಪದವನ್ನು ಕುಟ್ಟುವುದು, 
ತಟ್ಟುವುದು, ಗುದ್ದುವುದು ಮತ್ತು ಒಂದು ವಸ್ತುವನ್ನು ಇನ್ನೊಂದು ವಸ್ತು ತಟ್ಟುವುದಕ್ಕೆ ಹೇಳಲಾಗುತ್ತದೆ. ಕಿಯಾಮತ್‌ಗೆ ಈ ಎರಡನೆಯ 
ಪದವನ್ನು ಅದರ ಭಯಾನಕತೆಯನ್ನು ವ್ಯಕ್ತ ಪಡಿಸಲಿಕ್ಕಾಗಿ ಬಳಸಲಾಗಿದೆ. 


ಕಾಂಡ - 29 


69. ಅಲ್‌ ಹಾಕ್ಕಃ 57 


೨೨ರ Ne (ಗತಿ ಗಿಡದ ಗಳಗ 1332 (ಬ್ರ ಇರ. WL ಗದ್ದ 
1/12 ಓಟ 232163 0,೨ KS JS ES cle ಜೂ 


= 


೭1 033 KoA A ES BONE ೫ IL 


Cl (1121 1514 2 NNSA ANS, ALS 2 TE 
SoS ಭಟ ಲ 
Pr C9 


ols SS ESE OS GEEK 
೬150/11 EM LIONS LS ಕ್ರಿ 


ಸಮೂದರಂತು ಒಂದು ಭೀಕರ ಅಪಘಾತದ ಮೂಲಕ್‌ ನಾಶಗೊಳಿಸಲ್ಪಟ್ಟರು ಮತ್ತು ಆದ್‌ ಒಂದು ತೀವ್ರ ಚಂಡ 
ಮಾರುತದಿಂದ ನಾಶಗೊಳಿಸಲ್ಪಟ್ಟರು. ಅಲ್ಲಾಹನು ಅದನ್ನು ನಿರಂತರ ಏಳು ರಾತ್ರೆ ಮತ್ತು ಎಂಟು ಹಗಲುಗಳ ಕಾಲ 
ಅವರ ಮೇಲೆ ಹೇರಿದನು. (ನೀವು ಅಲ್ಲಿರುತ್ತಿದ್ದರೆ) ಅವರು ಅಲ್ಲಿಖರ್ಜೂರದ ಟೊಳ್ಳಾದ ಕಾಂಡಗಳಂತೆ ಬಿದ್ದಿರುವುದನ್ನು 
ಕಾಣುತ್ತಿದ್ದಿರಿ. ಈಗ ಅವರ ಪೈಕಿ ಯಾರಾದರೂ ಉಳಿದಿರುವುದು ನಿಮಗೆ ಕಾಣಿಸುತ್ತಿದೆಯೇ? 

(9-10) ಇದೇ ಮಹಾಪರಾಧವನ್ನು ಫಿರ್‌ಔನ್‌ ಮತ್ತು ಅವನಿಗಿಂತ ಹಿಂದಿನವರು ಮತ್ತು ಬುಡಮೇಲಾದ 
ನಾಡುಗಳ ಜನರು ಎಸಗಿದ್ದರು.* ಅವರೆಲ್ಲರೂ ತಮ್ಮ ಪ್ರಭುವಿನ ಸಂದೇಶವಾಹಕರ ಆಜ್ಞೋಲ್ಲಂಘನೆ ಮಾಡಿದಾಗ 
ಅವನು ಅವರನ್ನು ಅತ್ಯುಗ್ರವಾಗಿ ಹಿಡಿದನು. 

(11-12) ಜಲ ಪ್ರಳಯವು ಮಿತಿಮೀರಿದಾಗ ನಾವು ನಿಮ್ಮನ್ನು ಹಡಗಿಗೆ ಹತ್ತಿಸಿ ಬಿಟ್ಟಿದ್ದೆವು. ಈ ಘಟನೆಯನ್ನು 
ನಿಮ್ಮ ಪಾಲಿಗೆ ಒಂದು ಪಾಠದಾಯಕ ಸ್ಥರಣೆಯಾಗಿ ಮಾಡಲು ಮತ್ತು ನೆನಪಿಡುವ ಕಿವಿಗಳು ಇದರ ನೆನಪನ್ನು 
ಸುರಕ್ಷಿತವಾಗಿಡುವಂಶಾಗಲು (ಹೀಗೆ ಮಾಡಲಾಗಿತ್ತು).? 


5, ಅಲ್‌ಅಆ್‌ರಾಫ್‌ ಅಧ್ಯಾಯದ 78ನೇ ಸೂಕ್ತದಲ್ಲಿ ಅದನ್ನು 3; 91! (ಭಯಾನಕ ಭೂಕಂಪ) ಎಂದು ಹೇಳಲಾಗಿದೆ. ಹೂದ್‌ 
ಅಧ್ಯಾಯದ 67ನೇ ಸೂಕ್ತದಲ್ಲಿ ಹಿಬ್ಬ ಹೆ! (ಭೀಕರ ಸ್ಫೋಟ) ಎಂದು ಬಳಸಲಾಗಿದೆ. ಹಾಮ್ಮೀಮ್‌ ಅಸ್ಸಜ್ಜಾ ಅಧ್ಯಾಯದ 17ನೇ 
ಸೂಕ್ತದಲ್ಲಿ ಅದನ್ನು ಗ ಿಖೆ'ಸತೂಓಂ (ಯಾತನೆಯ ಹೊಡೆತ) ಬಂದು ಆವರಿಸಿತು ಎಂದು ಹೇಳಲಾಗಿದೆ. ಇಲ್ಲಿ ಅದೇ ಯಾತನೆಯನ್ನು 

ಸಶಿ! (ಎಲ್ಲೆ ಮೀರಿದ ಕಠಿಣ ಅವಘಡ) ಎಂದು ವರ್ಣಿಸಲಾಗಿದೆ. ಇದೆಲ್ಲ ಒಂದೇ ಘಟನೆಯ ವಿವಿಧ ್ಥಿತಿಗಳಾಗಿವೆ. 

6. ಅಂದರೆ ಲೂತ್‌ ಜನಾಂಗದ ಗ್ರಾಮಗಳು. ಹೂದ್‌ ಮತ್ತು ಅಲ್‌ಹಿಜ್ರ್‌ ಅಧ್ಯಾಯಗಳಲ್ಲಿ ನಾವು ಅದನ್ನು ಬುಡಮೇಲುಗೊಳಿಸಿ 
ಬಿಟ್ಟೆವು ಎನ್ನಲಾಗಿದೆ. (ಸೂಕ್ತ 82 ಮತ್ತು 74) 

7. ನೂಹ್‌ರ ಚಂಡಮಾರುತದ ಕಡೆಗೆ ಸೂಚನೆ. ಅದರಲ್ಲಿ ಇಡೀ ಜನಾಂಗವನ್ನು ಇದೇ ಮಹಾಪರಾಧಕ್ಕಾಗಿ ಮುಳುಗಿಸಿ ಬಿಡಲಾಯಿತು. 
ಅಲ್ಲಾಹನ ಸಂದೇಶವಾಹಕರ ಮಾತನ್ನು ಕೇಳಿದವರು ಮಾತ್ರ ಅದರಿಂದ ರಕ್ಷಿಸಲ್ಪಟ್ಟರು. 

8. ನಾವೆಯಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಗತಿಸಿದ ಜನರು ಪ್ರಯಾಣಿಸಿದ್ದರಾದರೂ ಅನಂತರ ಇಡೀ ಮಾನವ ಪೀಳಿಗೆಯು 
ಆ ಚಂಡಮಾರುತದಿಂದ ರಕ್ಷಿಸಲ್ಪಟ್ಟವರ ಪೀಳಿಗೆಯವರಾಗಿದ್ದರು. ಆದ್ದರಿಂದ ನಾವು ನಿಮ್ಮನ್ನು ನಾವೆಯಲ್ಲಿ ಸವಾರಿ ಮಾಡಿಸಿದೆವು ಎಂದು 
ಹೇಳಲಾಯಿತು. ಅಲ್ಲಾಹನು ಚಂಡಮಾರುತದಿಂದ ಕೇವಲ ಅಪರಾಧಿಗಳನ್ನು ಮುಳುಗಿಸಿ ವಿಶ್ವಾಸಿಗಳನ್ನು ಅದರಿಂದ ರಕ್ಷಿಸಿದುದ್ದರಿಂದಾಗಿ 
ನೀವು ಇಂದು ಲೋಕದಲ್ಲಿದ್ದೀರಿ ಎಂದು ಇದರರ್ಥ. 

9. ಅಂದರೆ ಕೇಳಿಯೂ ಕೇಳದಂತೆ ಮಾಡುವ ಮತ್ತು ಶಬ್ದಗಳು ಕಿವಿ ತಮ್ಮಟೆಗೆ ಬಡಿದು ಹಾದು ಹೋಗುವಂತಹ ಕಿವಿಗಳಲ್ಲ, 
ಬದಲಾಗಿ ಕೇಳಿದುದನ್ನು ಮನಸ್ಸಿನೊಳಗೆ ಇಳಿಸುವ ಕಿವಿಗಳು. ಇಲ್ಲಿ ಮೇಲ್ನೋಟಕ್ಕೆ ಕಿವಿಯೆಂಬ ಪದವನ್ನು ಬಳಸಲಾಗಿದ್ದರೂ ಘಟನೆಯನ್ನು 
ಕೇಳಿ ಅದನ್ನು ನೆನಪಿಡುವವರು, ಅದರಿಂದ ಪಾಠ ಕಲಿಯುವವರು ಮತ್ತು ಪರಲೋಕವನ್ನು ನಿರಾಕರಿಸುವುದರ ಮತ್ತು ದೇವನ ಪ್ರವಾದಿಯನ್ನು 
ಸುಳ್ಳಾಗಿಸುವುದರ ಪರಿಣಾಮ ಎಷ್ಟು ಭಯಾನಕವಾಗಿರುತ್ತದೆಂಬುದನ್ನು ಮರೆಯದಂತಹ ಜನರು ಉದ್ದೇಶವಾಗಿದ್ದಾರೆ. 


ಕಾಂಡ - 29 


58 ತಪ್ಪೀಮುಲ್‌ ಕುರ್‌ಆನ್‌ 


ಳೆ 


ಬ Ce C2 SEN TS rah ECA AXEL ಕ 
6೩1 Yo SSN (16530 ರನ ಟಿ61 UES 


ಲಲ ಫಫಲೀೋಲಳ್ಲಿ ಟಾ ಲಯ NT Bg A DATA ಯ 
ROUSE SB ಹು) OSE ಓಟ ೪ 0॥ 


BG ರಿಚಿ 561 hols ಬೈ ಚ6೬ತಿ. 

(13-18) ಮುಂದೆ? ಒಮ್ಮೆ ಕಹಳೆಯನ್ನೂದುವಾಗ ಹಾಗೂ ಭೂಮಿ ಮತ್ತು ಪರ್ವತಗಳನ್ನೆತ್ತಿ ಒಂದೇ ಏಟಿಗೆ 
ಛಿದ್ರ ವಿಚ್ಛಿದ್ರಗೊಳಿಸಲಾಗುವಾಗ, ಆ ದಿನ, ಸಂಭವಿಸಲಿರುವ ಆ ಘಟನೆಯು ಸಂಭವಿಸಿ ಬಿಡುವುದು. ಅಂದು 
ಆಕಾಶವು ಬಿರಿಯುವುದು ಮತ್ತು ಅದರ ಬಿಗಿತವು ಸಡಿಲವಾಗಿ ಬಿಡುವುದು. ದೇವಚರರು ಅದರ ಸುತ್ತಮುತ್ತಲಲ್ಲಿರುವರು 
ಮತ್ತು ಎಂಟು ಮಂದಿ ದೇವಚರರು ಅಂದು ನಿಮ್ಮ ಪ್ರಭುವಿನ 'ಅರ್ಶ್‌'ನ್ನು(ವಿಶ್ವಸಿಂಹಾಸನವನ್ನು) ತಮ್ಮ ಮೇಲೆ 
ಹೊತ್ತಿರುವರು.* ಅದು ನೀವು ಹಾಜರುಗೊಳಿಸಲ್ಪಡುವ ದಿನವಾಗಿರುವುದು. ನಿಮ್ಮ ಯಾವ ರಹಸ್ಯವೂ ಅಡಗಿರಲಾರದು. 

(19-24) ಆಗ ಯಾರ ಕರ್ಮಪತ್ರವನ್ನು ಅವನ ಬಲಗೈಯಲ್ಲಿ ಕೊಡಲಾಗುವುದೋ ಅವನು,” "ಇದೋ ನನ್ನ 


10. ಮುಂದೆ ಬರುವ ಸೂಕ್ತಗಳನ್ನು ಓದುವಾಗ, ಕುರ್‌ಆನಿನಲ್ಲಿ ಕೆಲವೆಡೆ ವಿವಿಧ ಕಾಲಗಳಲ್ಲಿ ಸಂಭವಿಸುವ ಕಿಯಾಮತ್‌ನ ಮೂರು 
ಹಂತಗಳನ್ನು ಬೇರೆ ಬೇರೆಯಾಗಿ ವಿವರಿಸಲಾಗಿದ್ದರೆ, ಇನ್ನು ಕೆಲವೆಡೆ ಮೂರನ್ನು ಸೇರಿಸಿ ಮೊದಲ ಹಂತದಿಂದ ಕೊನೆಯ ಹಂತದ ವರೆಗಿನ 
ಘಟನೆಗಳನ್ನು ಒಟ್ಟಾಗಿ ವಿವರಿಸಲಾಗಿದೆ. ಉದಾ: ಅನ್ನಮ್ಲ್‌ ಅಧ್ಯಾಯದ 87ನೇ ಸೂಕ್ತದಲ್ಲಿ ಪ್ರಥಮ ಸೂರ್‌(ಕಹಳೆ)ನ ಬಗ್ಗೆ ಪ್ರಸ್ತಾಪಿಸಲಾಗಿದೆ: 
ಆಗ ಲೋಕದ ಎಲ್ಲಮಾನವರೂ ಹಠಾತ್ತನೆ ಒಂದು ಭಯಾನಕ ಶಬ್ದದಿಂದ ಗಾಬರಿಗೊಳ್ಳುವರು. ಆಗ ವಿಶ್ವವ್ಯವಸ್ಥೆಯು ಬುಡಮೇಲುಗೊಳ್ಳುವ 
ಸ್ಥಿತಿಯು ಅವರ ಕಣ್ಣಮುಂದೆ ಬರುವುದು. ಅದನ್ನು ಅಲ್‌ಹಜ್ಜ್‌ 1-2, ಯಾಸೀನ್‌ 49-50, ತಕ್ಡೀರ್‌ 1-6 ಸೂಕ್ತಗಳಲ್ಲಿ ಪ್ರಸ್ತಾಪಿಸ ಲಾಗಿದೆ. 
ಅರು್ದುಮರ್‌ ಅಧ್ಯಾಯದ 67ರಿಂದ 70ರ ವರೆಗಿನ ಸೂಕ್ತಗಳಲ್ಲಿ 2ನೇ ಮತ್ತು 3ನೇ ಕಹಳೆಯ ಬಗ್ಗೆ ವಿವರಿಸಲಾಗಿದೆ. ಎರಡನೆ ಕಹಳೆ 
ಊದಲ್ಬಡುವಾಗ ಎಲ್ಲಮನುಷ್ಯರು ಸತ್ತು ಬೀಳುವರು. ಅನಂತರ ಮೂರನೆ ಕಹಳೆ ಊದಿದಾಗ ಸತ್ತವರೆಲ್ಲ ಜೀವಂತ ಎದ್ದು ನಿಂತು ದೇವನ 
ನ್ಯಾಯಾಲಯದಲ್ಲಿ ಹಾಜರಾಗುವರು. ತಾಹಾ 102-112, ಅಂಬಿಯಾ 101-103, ಯಾಸೀನ್‌ 51-53, ಕಾಫ್‌ 20-22 ಸೂಕ್ತಗಳಲ್ಲಿ 
ಕೇವಲ 3ನೇ ಸೂರ್‌ನ ಪ್ರಸ್ತಾಪವಿದೆ. (ವಿವರಗಳಿಗೆ ನೋಡಿರಿ- ತಪ್ಪೀಮುಲ್‌ ಕುರ್‌ಆನ್‌, ಸಂಪುಟ-3 ತಾಹಾ: ಟಿ.78, ಅಲ್‌ ಹಜ್ಜ್‌: ಟಿ.1, 
ಸಂಪುಟ-4 ಯಾಸೀನ್‌: ಟಿ.46-47) ಆದರೆ ಇಲ್ಲೂ ಕುರ್‌ಆನಿನ ಇತರ ಅನೇಕ ಕಡೆಗಳಲ್ಲೂ ಪ್ರಥಮ ಸೂರ್‌ನಿಂದ ಹಿಡಿದು ಕಿಯಾಮಶ್‌ನ 
ವರೆಗಿನ ಜನರು ಸ್ವರ್ಗ-ನರಕಕ್ಕೆ ಹೋಗುವುದರ ಸಹಿತ ಎಲ್ಲ ಘಟನೆಗಳನ್ನೂ ಒಂದು ಪರಂಪರೆಯಲ್ಲಿ ವಿವರಿಸಲಾಗಿದೆ. 

11. ಇದು pL (ಮುತಶಾಬಿಹಾತ್‌)ಗಳ ಪೈಕಿ ಒಂದು ಸೂಕ್ತವಾಗಿದ್ದು ಇದರ ಅರ್ಥ ನಿರ್ಣಯ ಕಷ್ಟ ಅರ್ಶ್‌ 
ಎಂದರೇನು? ಕಿಯಾಮತ್‌ನಂದು ಎಂಟು ಮಂದಿ ದೇವಚರರು ಅದನ್ನೆತ್ತುವುದರ ಸ್ವರೂಪವೇನು ಎಂಬುದನ್ನು ಗ್ರಹಿಸಲು ಸಾಧ್ಯವಿಲ್ಲ, 
ಆದರೆ ಅಲ್ಲಾಹನು ಅರ್ಶ್‌ನಲ್ಲಿ ಕುಳಿತಿದ್ದಾನೆ. ಎಂಟು ಮಂದಿ ದೇವಚರರು ಅರ್ಶ್‌ ಸಮೇತ ಅವನನ್ನು ಎತ್ತಿಕೊಂಡಿದ್ದಾರೆಂಬುದು 
ಕಲ್ಲನಾತೀತವಾಗಿದೆ. ಆಗ ಅಲ್ಲಾಹನು ಅರ್ಶ್‌ನಲ್ಲಿ ಕುಳಿತಿರುವನು ಎಂಬುದನ್ನು ಸೂಕ್ತದಲ್ಲಿ ಹೇಳಲಾಗಿಲ್ಲ. ನಮಗೆ ಕುರ್‌ಆನಿನಲ್ಲಿ 
ತಿಳಿಸಲಾಗಿರುವ ಅಲ್ಲಾಹನ ಕಲ್ಪನೆಯು, ಶರೀರ, ದಿಕ್ಕು ಮತ್ತು ಸ್ಥಳಕ್ಕಿಂತ ಅತೀತವಾಗಿರುವ ಅವನು ಎಲ್ಲೋ ಕುಳಿತಿದ್ದಾನೆ, ಅವನನ್ನು 
ಯಾವುದೋ ಸೃಷ್ಟಿ ಎತ್ತಿಕೊಂಡಿದೆಯೆಂಬ ಅಭಿಪ್ರಾಯಕ್ಕೆ ಅಡ್ಡಿಯಾಗಿದೆ. ಆದ್ದರಿಂದ ಅದನ್ನು ಕೆದಕಿ ಅದರ ಅರ್ಥ ನಿರ್ಣಯಕ್ಕೆ 
ಪ್ರಯತ್ನಿಸುವುದು ನಮ್ಮನ್ನು ನಾವೇ ಪಥಭ್ರಷ್ಟತೆಯ ಅಪಾಯಕ್ಕೆ ಸಿಲುಕಿಸುವುದಾಗಿದೆ. ಆದರೆ ಕುರ್‌ಆನಿನಲ್ಲಿ ಅಲ್ಲಾಹನ ಸಾಮ್ರಾಜ್ಯ ಮತ್ತು 
ಅಧಿಕಾರ ಹಾಗೂ ಅದರ ವ್ಯವಹಾರಗಳ ಕಲ್ಪನೆಯನ್ನು ಮೂಡಿಸಲಿಕ್ಕಾಗಿ, ಈ ಲೋಕದಲ್ಲಿ ಅರಸುತನದ ಚಿತ್ರಣವನ್ನೇ ಜನರ ಮುಂದಿಡಲಾಗಿದೆ. 
ಸಾಮ್ರಾಜ್ಯ ಮತ್ತು ಅದರ ಸಂಬಂಧಿತ ವಿಷಯಗಳಿಗೆ ಪ್ರಯೋಗಿಸುವ ಪಾರಿಭಾಷಿಕಗಳನ್ನೇ ಬಳಸಲಾಗಿದೆ. ಏಕೆಂದರೆ ಮಾನವ ಮಸ್ತಿಷ್ಠವು 
ಅದೇ ಚಿತ್ರಣ ಮತ್ತು ಪಾರಿಭಾಷಿಕಗಳ ಸಹಾಯದಿಂದ ವಿಶ್ವಾಡಳಿತದ ವಿಷಯಗಳನ್ನು ಗ್ರಹಿಸಬಲ್ಲುದು. ಇದೆಲ್ಲವೂ ನೈಜ ಸತ್ಯವನ್ನು 
ಮಾನವ ಮಸ್ತಿಷ್ಠದ ಹತ್ತಿರ ತರಲಿಕ್ಕಾಗಿದೆ. ಅದನ್ನು ಕೇವಲ ಶಬ್ದಾರ್ಥಗಳಲ್ಲಿ ಕಲ್ಪಿಸುವುದು ಸರಿಯಲ್ಲ. 

12. ಬಲಗೈಯಲ್ಲಿ ಕರ್ಮಪತ್ರ ಕೊಡುವುದೇ ಅವನ ಲೆಕ್ಕದಲ್ಲೇನೂ ಇಲ್ಲ, ಅವನು ಅಲ್ಲಾಹನ ನ್ಯಾಯಾಲಯದಲ್ಲಿ ಸಜ್ಜನನಂತೆ 
ಹಾಜರು ಪಡಿಸಲ್ಪಡುತ್ತಾನೆಯೇ ಹೊರತು ಅಪರಾಧಿಯೆಂಬ ನೆಲೆಯಲ್ಲಲ್ಲವೆಂಬುದನ್ನು ವ್ಯಕ್ತಪಡಿಸುತ್ತದೆ. ಕರ್ಮಪತ್ರಗಳನ್ನು ನೀಡುವ 


ಕಾಂಡ - 29 


69, ಅಲ್‌ ಹಾಕ್ಚಃ 59 


AS IT RUT ಸಯನ ಸ್‌ SUPA NS 
Ab Fie ಕ್ರಿ POLL gh Yl EE ಗ್ರ 6410393 


(A ಬು ಇತ್ರ” 
ಟಟ ಚ ಲ್ಸ er I A [SN pL ¢ 
ANS LIE 5S HL LS ಉಚಿತ 4 


ಬಟ ಲ 3 ¥ 


₹9 ೨ ಜ್‌ PAN pS EP mH ಗ] 
ols SS SUES ಬೂ 51೫ 649 ಬಟು 


ನಿಸಾ ಬಂ 


ಕರ್ಮಪತ್ರವನ್ನು ಓದಿರಿ ನನಗೆ ನನ್ನ ಕರ್ಮಪತ್ರವು ಖಂಡಿತವಾಗಿಯೂ ಸಿಗಲಿದೆಯೆಂದು ನಾನು ಗ್ರಹಿಸಿದ್ದೆ' 
ಎನ್ನುವನು." ಹೀಗೆ ಅವನು ಮನಮೆಚ್ಚು ಗೆಯ ಸುಖಭೋಗಗಳಲ್ಲಿರುವನು. ಅತ್ಯುನ್ನತ'ಸ್ವರ್ಗೊೋದ್ಯಾನದಲ್ಲಿ ಅದರ 
ಫಲದ ಗೊಂಚಲುಗಳು ಬಾಗಿಕೊಂಡಿರುವುವು. (ಇಂತಹವರೊಡನೆ) "ನೀವು ಕಳೆದು ಹೋದ ದಿನಗಳಲ್ಲಿ ಮಾಡಿರುವ 
ಸತ್ಯರ್ಮಗಳ ಪ್ರತಿಫಲವಾಗಿ ಸಂತೋಷದಿಂದ ತಿನ್ನಿರಿ ಮತ್ತು ಕುಡಿಯಿರಿ (ಎಂದು ಹೇಳಲಾಗುವುದು).'. 
(25-37) ಯಾರ ಕರ್ಮಪತ್ರವನ್ನು ಅವನ ಎಡಗೈಯಲ್ಲಿ ಕೊಡಲಾಗುವುದೋಳ ಅವನು, "ಅಯ್ಯೋ! ನನ್ನ 
ಕರ್ಮಪತ್ರವನ್ನು ನನಗೆ ಕೊಡದೆ ಇರುತ್ತಿದ್ದರೆ!" ಮತ್ತು ನನ್ನ ಕರ್ಮ ವೃತ್ತಾಂತವೇನೆಂದು ನನಗೆ ತಿಳಿಯದೆ ಇರುತ್ತಿದ್ದರೆ!” 


ಸಮಯದಲ್ಲಿ ಸಜ್ಜನನಾದವನು ತಾನೇ ಕೈಯೊಡ್ಡಿ ತನ್ನ ಕರ್ಮಪತ್ರವನ್ನು ತೆಗೆದುಕೊಳ್ಳುವನೆಂದು ಭಾವಿಸಬಹುದು. ಏಕೆಂದರೆ ಮರಣದ 
ಸಮಯದಿಂದ ಹಶ್ರ್‌ನ ಮೈದಾನದ ವರೆಗೆ ಅವನೊಂದಿಗೆ ಹೇಗೆ ವರ್ತಿಸಲಾಗಿತ್ತೋ ಅದರಿಂದ ಅವನಿಗೆ ಮೊದಲೇ ತಾನು ಬಹುಮಾನ 
ಪಡೆಯಲಿಕ್ಕೆ ಹಾಜರಾಗುತ್ತೇನೆಯೇ ಹೊರತು ಶಿಕ್ಷೆ ಪಡೆಯಲಿಕ್ಕಲ್ಲವೆಂಬ ಸಮಾಧಾನವುಂಟಾಗಿರಬಹುದು. 

ಪವಿತ್ರ ಕುರ್‌ಆನಿನ ವಿವಿಧ ಕಡೆಗಳಲ್ಲಿ ಸ್ಪಷ್ಟವಾಗಿ ತಿಳಿಸಿರುವಂತೆ, ಮರಣದ ಸಮಯದಿಂದಲೇ ಅವರ ಇನ್ನೊಂದು ಲೋಕಕ್ಕೆ 
ಸಜ್ಜನನೆಂಬ ನೆಲೆಯಲ್ಲಿ ಹೋಗುತ್ತಾನೋ ಅಥವಾ ದೌರ್ಭಾಗ್ಯವಂತನಾಗಿಯೋ ಎಂಬುದು ಸ್ಪಷ್ಟವಾಗಿರುತ್ತದೆ. ಇನ್ನು ಮರಣದಿಂದ 
ಕಿಯಾಮಶ್‌ನ ವರೆಗೆ ಸಜ್ಜನನೊಂದಿಗೆ ಅತಿಥಿಯಂತೆ ವರ್ತಿಸಲಾಗುತ್ತದೆ. ಅಪರಾಧಿಯೊಂದಿಗೆ ಬಂಧಿತ ಅಪರಾಧಿಯಂತೆ ವರ್ತಿಸಲಾಗುತ್ತದೆ. 
ಅನಂತರ ಕಿಯಾಮತ್‌ನ ದಿವಸ ಇನ್ನೊಂದು ಜೀವನ ಆರಂಭವಾಗುವಾಗಲೇ ಸಜ್ಜನನ ಸ್ಥಿತಿಯೂ ಒಂದು ರೀತಿಯಲ್ಲಿದ್ದರೆ ಸತ್ಯನಿಷೇಧಿಗಳು, 
ಮುನಾಫಿಕರು ಮತ್ತು ಅಪರಾಧಿಗಳ ಅವಸ್ಥೆಯು ಇನ್ನೊಂದು ರೀತಿಯಲ್ಲಿರುತ್ತದೆ. (ನೋಡಿರಿ, ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-2, 8: 
50; 16: 28, 32 ಟಿ. 26; 17: 97; ಸಂಪುಟ-3, 20: 102, 103, 124-126 ಟಿ.79-80, 107; 21: 103 ಟಿ. 98; 25: 24, 
ಟಿ. 38; 27: 89 ಟಿ. 109; ಸಂಪುಟ-4, 34: 51 ಟಿ.72; 36: 26, 27 ಟಿ.22, 23; 40: 45, 46 ಟಿ. 63; ಸಂಪುಟ-5, 47: 27 
ಟಿ. 37; 50: 19-23 ಟಿ. 22, 23, 25) 

13. ಅಂದರೆ ಕರ್ಮಪತ್ರ ಕೈಯಲ್ಲಿ ಸಿಗುತ್ತಲೇ ಸಂತೋಷಗೊಳ್ಳುವನು ಮತ್ತು ತನ್ನ ಸಂಗಾತಿಗಳಿಗೆ ತೋರಿಸುವನು. ಇನ್‌ಶಿಕಾಕ್‌ 
ಅಧ್ಯಾಯದ 9ನೇ ಸೂಕ್ತದಲ್ಲಿ- ಅವನು ಸಸಂತೋಷ ತನ್ನ ಜನರ ಕಡೆಗೆ ಮರಳುವನು ಎಂದು ಹೇಳಲಾಗಿದೆ. ` 

14. ಅಂದರೆ ಅವನು `ಇಲ್ಲಿ ಪರಲೋಕವನ್ನು ಮರೆತಿರಲಿಲ್ಲ, ಒಂದು ದಿನ ತನಗೆ ದೇವನ ಮುಂದೆ ಹಾಜರಾಗಿ ತನ್ನ ಲೆಕ್ಕ 
ಸಮರ್ಪಿಸಲಿಕ್ಕಿದೆ ಎಂದು ನೆನೆದುಕೊಂಡೇ ಜೀವಿಸಿದ್ದನು ಎಂದು ಅವನು ತನ್ನ ಸೌಭಾಗ್ಯದ ಕಾರಣವನ್ನೂ ನೀಡುವನು. 

15. ಇನ್ಶಿಕಾಕ್‌ ಅಧ್ಯಾಯದಲ್ಲಿ "ಯಾರ ಕರ್ಮಪತ್ರವನ್ನು ಅವನ ಬೆನ್ನ ಹಿಂದಿನಿಂದ ನೀಡಲಾಗುವುದೋ' ಎಂದು ಹೇಳಲಾಗಿದೆ. 
ಇದು ಬಹುಶಃ ಅಪರಾಧಿಗೆ ಮೊದಲೇ ತಾನು ಅಪರಾಧಿಯೆಂದು ತಿಳಿದಿದ್ದುತನ್ನ ಕರ್ಮಪತ್ರದಲ್ಲಿತನ್ನೆಲ್ಲಕರ್ಮಗಳು ದಾಖಲಾಗಿರುವುದರ 
ಅರಿವಾಗಿರುವುದರಿಂದ ಅವನು ಒಲ್ಲದ ಮನಸ್ಸಿನೊಂದಿಗೆ ತನ್ನ ಎಡಗೈಯನ್ನು ಜಾಚಿ ಅದನ್ನು ಪಡಕೊಂಡು, ಯಾರೂ ನೋಡದಿರ ಲೆಂದು 
ಕೂಡಲೇ ತನ್ನ ಬೆನ್ನ ಹಿಂದೆ ಅಡಗಿಸುವುದಾಗಿರಬಹುದು. 

16. ಅಂದರೆ ನನಗೆ ಈ ಕರ್ಮಪತ್ರ ನೀಡಿ ಹಶ್ರ್‌ನ ಮೈದಾನದಲ್ಲಿ ಎಲ್ಲರ ಮುಂದೆ ಅವಮಾನಿಸದೆ ನನಗೆ ನೀಡಲಾಗುವ ಶಿಕ್ಷೆಯನ್ನು 
ಕೊಟ್ಟು ಬಿಡುತ್ತಿದ್ದರೆ! 

17. ಅಂದರೆ ನಾನು ಭೂಲೋಕದಲ್ಲಿ ಏನೆಲ್ಲಮಾಡಿ ಬಂದಿರುವೆನೆಂದು ನನಗೆ ತೋರಿಸದೆ ಇರುತ್ತಿದ್ದರೆ! ಈ ಸೂಕ್ತದ ಇನ್ನೊಂದರ್ಥ 
ಹೀಗೂ ಆಗಬಹುದು. ಲೆಕ್ಕಪತ್ರವೇನೆಂದು ನನಗೆ ತಿಳಿದೇ ಇಲ್ಲದಿರುತ್ತಿದ್ದರೆ! ನನಗೆ ಒಂದು ದಿನ ನನ್ನ ಲೆಕ್ಕ ಸಮರ್ಪಿಸಲಿಕ್ಕಿದೆ, ನನ್ನ ಎಲ್ಲ 
ಕರ್ಮಗಳನ್ನು ನನ್ನ ಮುಂದಿಡಲಾಗುವುದೆಂದು ನಾನು ಯೋಚಿಸಿಯೇ ಇರಲಿಲ್ಲ. 


ಕಾಂಡ - 29 


60 ತಪ್ಲೀಮುಲ್‌ ಕುರ್‌ಆನ್‌ 


ಟೂ ರಿದ! ಆ AL (ಯತಿಯ. ಎ Lyd 
LSS 1. ಸಹ ಆಸಿ ಟೆ GN ಫಿ ಬ್ರಹ GE 4 
NT El Os 68 SS 

ನಿಜ ಸುಭ ಸಕ ಭಜ Ss 


STS UOTE 9) ಸ ನರಿಯ 


Pd ಹ್‌ NTA 


ರ್‌ SCE ES 0 HOS 


ಲ 


ಅಯ್ಯೋ(ಭೂಲೋಕದಲ್ಲಿ ಬಂದಿದ್ದ) ನನ್ನ ಈ ಮರಣವೇ ನಿರ್ಣಾಯಕವಾಗಿರುತ್ತಿದ್ದರೆ!* ನನ್ನ ಸಂಪತ್ತು ಇಂದು 
ನನಗೇನೂ ಪ್ರಯೋಜನ ಕೊಡಲಿಲ್ಲ ನನ್ನ ಅಧಿಕಾರವೆಲ್ಲವೂ ಕೊನೆಗೊಂಡಿತು' ಎನ್ನುವನು.” (ಆಗ ಹೀಗೆ 
ಅಪ್ಪಣೆಯಾಗುವುದು) ಇವನನ್ನು ಹಿಡಿಯಿರಿ ಮತ್ತು ಇವನಿಗೆ ಕಂಠ ಕಡಗವನ್ನು ಹಾಕಿರಿ. ಅನಂತರ ಇವನನ್ನು 
ನರಕದೊಳಕ್ಕೆ ತಳ್ಳಿ ಬಿಡಿರಿ, ಆ ಬಳಿಕ ಅವನನ್ನು ಎಪ್ಪತ್ತು ಮೊಳ ಉದ್ದದ ಸಂಕೋಲೆಯಿಂದ ಬಿಗಿಯಿರಿ. ಇವನು 
ಮಹಿಮಾವಂತನಾದ ಅಲ್ಲಾಹನ ಮೇಲೆ ವಿಶ್ವಾಸವಿರಿಸುತ್ತಿರಲಿಲ್ಲಮತ್ತು ದರಿದ್ರರಿಗೆ ಊಟ ಕೊಡಲು ಪ್ರೇರೇಪಿಸುತ್ತಲೂ 
ಇರಲಿಲ್ಲ. ಆದುದರಿಂದ ಇಲ್ಲಿ ಅವನಿಗೆ ಅನುಕಂಪ ತೋರುವವನಾರೂ ಇಲ್ಲ ಮತ್ತು ಗಾಯದ ಕೀವಿನ ಹೊರತು 
ಅವನಿಗೆ ಬೇರೆ ಯಾವ ಆಹಾರವೂ ಇಲ್ಲ, ಅದನ್ನು ಪಾಪಿಗಳ ಹೊರತು ಇನ್ನಾರೂ ತಿನ್ನುವುದಿಲ್ಲ, 

(38-47) ಹಾಗಲ್ಲ? ನೀವು ನೋಡುವ ಹಾಗೂ ನೋಡದ ವಸ್ತುಗಳ ಆಣೆ ಹಾಕುತ್ತೇನೆ. ಇದು ಓರ್ವ 
ಗೌರವಾನ್ವಿತ ಸಂದೇಶವಾಹಕನ ಮಾತಾಗಿದೆ. ಇದು ಯಾವುದೇ ಕವಿಯ ಮಾತಲ್ಲ. ನೀವು ಅತ್ಯಲ್ಲವೇ 


18. ಅಂದರೆ ಭೂಲೋಕದಲ್ಲಿ ಸತ್ತ ಬಳಿಕ ನಾನು ಶಾಶ್ವತವಾಗಿ ಅಳಿದು ಹೋಗಿರುತ್ತಿದ್ದರೆ ಮತ್ತು ಈ ಎರಡನೇ ಜೀವನ ಇಲ್ಲದೇ 
ಇರುತ್ತಿದ್ದರೆ! 

19. 42 5 S14 ಎಂಬುದು ಮೂಲ ಪದಗಳಾಗಿವೆ. ಸುಲ್ತಾನ್‌ ಎಂಬ ಪದವು ನೆವನಕ್ಕೂ ಉಪಯೋಗಿಸಲಾಗುತ್ತದೆ. 
ಅಧಿಕಾರಕ್ಕೂ ಬಳಸಲಾಗುತ್ತದೆ. ಅದನ್ನು ನೆವನವೆಂಬ ಅರ್ಥದಲ್ಲಿತೆಗೆದರೆ ಅದು, ನಾನು ಮುಂದಿಡುತ್ತಿದ್ದನೆವನಗಳು ಇಲ್ಲಿನಡೆಯಲಾರದು, 
ನನ್ನ ಬಳಿ ನನ್ನ ಬಗ್ಗೆ ಸೃಷ್ಟೀಕರಣ ನೀಡಲು ಯಾವುದೇ ಸಮರ್ಥನೆಯಿಲ್ಲವೆಂದಾಗುತ್ತದೆ. ಅದನ್ನು ಅಧಿಕಾರವೆಂಬ ಅರ್ಥದಲ್ಲಿ ತೆಗೆದರೆ 
ಅದು ಭೂಲೋಕದಲ್ಲಿ ನಾನು ಯಾವ ಅಧಿಕಾರ ಬಲದಿಂದ ಬೀಗುತ್ತಿದ್ದೆನೋ ಅದು ಇಲ್ಲಿ ಕೊನೆಗೊಂಡಿದೆ. ಇಲ್ಲಿ ನನ್ನ ಸ್ಫನ್ಯವಿಲ್ಲ ನನ್ನ 
ಆಜ್ಞೆ ಕೇಳುವವರಿಲ್ಲ ನಾನೋರ್ವ ಅಸಹಾಯಕ ದಾಸನೆಂಬ ನೆಲೆಯಲ್ಲಿ ನನ್ನ ರಕ್ಷಣೆಯನ್ನೂ ಮಾಡದಂತಹ ಸ್ಥಿತಿಯಲ್ಲಿ ನಾನಿದ್ದೇನೆ 
ಎಂದಾಗುತ್ತದೆ. 

20. ಅಂದರೆ ತಾನಾಗಿ ದರಿದ್ರನಿಗೆ ಊಟ ನೀಡುವ ಮಾತಂತಿರಲಿ, ಹಸಿದವನಿಗೆ ಊಟ ಕೊಡಿರಿ ಎಂದು ಹೇಳುವುದನ್ನೂ ಇಷ್ಟ 
ಪಡುತ್ತಿರಲಿಲ್ಲ. 

21. ಅಂದರೆ ವಿಷಯವು ನೀವು ತಿಳಿದಂತಲ್ಲ, 

22. ಇಲ್ಲಿ ಜೆ ರ್ರಷಿ) ಎಂದರೆ ಪ್ರವಾದಿ ಮುಹಮ್ಮದ್‌(ಸ). ಅತ್ತಕ್ಜೀರ್‌ ಅಧ್ಯಾಯದಲ್ಲಿ ಅದು ಜಿಬ್ರೀಲ್‌ ಆಗಿದ್ದಾರೆ. (ಸೂಕ್ತ 
19) ಇಲ್ಲಿಕುರ್‌ಅನನ್ನು ರಸೂಲುನ್‌ ಕರೀಮ್‌ರ ವಾಣಿಯೆಂದು ಹೇಳಿದ ಬಳಿಕ ಇದು ಕವಿವಾಣಿಯೋ ಜ್ಯೋತಿಷಿಯ ಮಾತೋ ಅಲ್ಲವೆಂದು 
ಹೇಳಲಾಗಿದೆ. ಮಕ್ಕಾದ ಸತ್ಯನಿಷೇಧಿಗಳು ಮುಹಮ್ಮದ್‌(ಸ) ಅವರನ್ನು ಕವಿ ಮತ್ತು ಜ್ಯೋತಿಷಿಯೆಂದು ಕರೆಯುತ್ತಿದ್ದರೇ ಹೊರತು 
ಜಿಬ್ರೀಲರನ್ನಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಅತ್ತಕ್‌ವೀರ್‌ ಅಧ್ಯಾಯದಲ್ಲಿ ಕುರ್‌ಆನನ್ನು ರಸೂಲುನ್‌ ಕರೀಮ್‌ರ ವಾಣಿಯೆಂದು ಹೇಳಿದ ಬಳಿಕ 


ಕಾಂಡ - 29 


69. ಆಲ್‌ ಹಾಕ್ಕಃ 61 


ತ 4 


2 pulse HLL SASL 54 4 
MUS bs ಓಭ566/055% ೬ 8 ಮ ಹ Ss 


ವಿಶ್ನಾಸವಿರಿಸುತ್ತೀರಿ” ಮತ್ತು ಇದು ಯಾವುದೇ ಜ್ಯೋತಿಷಿಯ ಮಾತೂ ಅಲ್ಲ ನೀವು ಅತ್ಯಲ್ಲವೇ ಚಿಂತನೆ ನಡೆಸುತ್ತೀರಿ. 
ಇದು ಸರ್ವಲೋಕಗಳ ಪಾಲಕ ಪ್ರಭುವಿನ ಕಡೆಯಿಂದ ಅವಶೀರ್ಣವಾಗಿದೆ* ಮತ್ತು ಇವರು(ಪ್ರವಾದಿ) ಸ್ವಯಂ 


ಆ ರಸೂಲ್‌ ಬಹಳ ಶಕ್ತಿವಂತ, ಅರ್ಶ್‌ನವನ ಬಳಿ ಉನ್ನತ ಸ್ಥಾನ ಹೊಂದಿದವ, ಅಲ್ಲಿ ಅವನ ಮಾತನ್ನು ಕೇಳಲಾಗುತ್ತದೆ, ಅವನು 
ಪ್ರಾಮಾಣಿಕನಾಗಿದ್ದಾನೆ. ಮುಹಮ್ಮದ್‌(ಸ) ದಿಗಂತದಲ್ಲಿ ಅವರನ್ನು ಸ್ಪಷ್ಟವಾಗಿ ಕಂಡರು (ಸೂಕ್ತ 19-23) ಎಂದು ಹೇಳಲಾಗಿದೆ. ಹತ್ತಿರ 
ಹತ್ತಿರ ಇದೇ ವಿಷಯವು ಜಿಬ್ರೀಲ್‌ರ ಕುರಿತು ಅನ್ನಜ್ಮ್‌ ಅಧ್ಯಾಯದಲ್ಲಿ (ಸೂಕ್ತ 5ರಿಂದ 10) ವಿವರಿಸಲಾಗಿದೆ. 

ಇಲ್ಲಿ ಕುರ್‌ಆನ್‌ ಮುಹಮೃದ್‌ ಮತ್ತು ಜಿಬ್ರೀಲ್‌ರ ವಾಣಿಯೆಂದು ಯಾವ ಅರ್ಥದಲ್ಲಿಹೇಳಲಾಗಿದೆಯೆಂಬ ಪ್ರಶ್ನೆ ಉದ್ಭವಿಸುತ್ತದೆ. 
ಅದರ ಉತ್ತರ ಹೀಗಿದೆ- ಜನರು ಅದು ಪ್ರವಾದಿಯವರ ಬಾಯಿಂದ ಮತ್ತು ಅವರು ಜಿಬ್ರೀಲ್‌ರ ಬಾಯಿಂದ ಕೇಳುತ್ತಿದ್ದರು. ಆದ್ದರಿಂದ 
ಒಂದರ್ಥದಲ್ಲಿ ಅದು ಪ್ರವಾದಿಯವರ ಮಾತು, ಇನ್ನೊಂದರ್ಥದಲ್ಲಿ ಅದು ಜಿಬ್ರೀಲ್‌ರ ಮಾತಾಗಿತ್ತು. ಆದರೆ ಸ್ವಲ್ಪ ಮುಂದೆ ಹೋಗಿ, 
ವಾಸ್ತವದಲ್ಲಿ ಮುಹಮೃದ್‌ರ ಮುಂದೆ ಜಿಬ್ರೀಲ್‌ರ ಬಾಯಿಂದ ಮತ್ತು ಜನರ ಮುಂದೆ ಮುಹಮೃದ್‌ರ ಬಾಯಿಂದ ಕೇಳಿಸಲಾಗುತ್ತಿದ್ದ 
ಸರ್ವಲೋಕಗಳ ಪ್ರಭುವಿನ ವತಿಯಿಂದ ಅವತೀರ್ಣಗೊಂಡದ್ದಾಗಿದೆಯೆಂದು ಸ್ಪಷ್ಟಪಡಿಸಲಾಗಿದೆ. ಸ್ವಯಂ "ರಸೂಲ್‌' ಎಂಬ ಪದವು ಈ 
ಎರಡೂ ಹೇಳಿಕೆಗಳು ಅವರ ಹೇಳಿಕೆಗಳಲ್ಲ, ಬದಲಾಗಿ ಸಂದೇಶವನ್ನು ತಲುಪಿಸುವವರೆಂಬ ನೆಲೆಯಲ್ಲಿ ಅವರು ಅದನ್ನು ಸಂದೇಶ 
ಕಳಿಸುವವನ ಕಡೆಯಿಂದ ತಲುಪಿಸಿದ್ದಾರೆಂಬುದನ್ನು ಸ್ಪಷ್ಟಪಡಿಸುತ್ತದೆ. 

23. "ನೀವು ಅತ್ಯಲ್ಲವೇ ವಿಶ್ವಾಸವಿರಿಸುತ್ತೀರಿ' ಎಂಬುದರ ಅರ್ಥ ಅರಬಿ ನುಡಿಗಟ್ಟಿನ ಪ್ರಕಾರ ನೀವು ವಿಶ್ವಾಸ ತಾಳುವುದಿಲ್ಲ 
ವೆಂದಾಗಬಹುದು. ಇನ್ನೊಂದರ್ಥ ಹೀಗೂ ಆಗಬಹುದು- ಕುರ್‌ಆನ್‌ ಆಲಿಸಿ ಇದು ಮಾನವ ವಾಣಿಯಾಗಲು ಸಾಧ್ಯವಿಲ್ಲವೆಂದು ನಿಮ್ಮ 
ಮನಸ್ಸೇ ಕೂಗಿ ಕರೆಯುತ್ತದೆ. ಆದರೂ ನೀವು ನಿಮ್ಮ ಹಠದಲ್ಲಿ ಅಚಲರಾಗಿದ್ದೀರಿ. ಅದರ ಮೇಲೆ ವಿಶ್ವಾಸವಿಡಲು ನಿರಾಕರಿಸುತ್ತೀರಿ. 

24. ನೀವು ಕಾಣುವ ಮತ್ತು ನಿಮಗೆ ಕಾಣದಿರುವ ಎಲ್ಲದರ ಆಣೆ ಹಾಕುತ್ತೇನೆ. ಕುರ್‌ಆನ್‌ ಯಾವನೇ ಕವಿಯ ಅಥವಾ ಜ್ಯೋತಿಷಿಯ 
ವಾಣಿಯಲ್ಲ, ಇದು ಸರ್ವಲೋಕಗಳ ಪ್ರಭುವಿನ ಕಡೆಯಿಂದ ಅವತೀರ್ಣಗೊಂಡ ಓರ್ವ ಕರೀಮ್‌(ಪ್ರತಿಷ್ಠಿತ ಮತ್ತು ಸಭ್ಯ) ಆದ 
ಸಂದೇಶವಾಹಕನ ಬಾಯಿಂದ ಹೊರ ಬರುವ ವಾಣಿಯಾಗಿದೆಯೆಂಬುದು ಸಾರಾಂಶ. ಈ ಆಣೆಯನ್ನು ಯಾವೆಲ್ಲ ಅರ್ಥದಲ್ಲಿ 
ಹಾಕಲಾಗಿದೆಯೆಂಬುದನ್ನು ನೋಡೋಣ. ಜನರಿಗೆ ಕಾಣುತ್ತಿದ್ದುದು- 

1) ಈ ವಾಣಿಯನ್ನು ಮುಂದಿಡುವ ವ್ಯಕ್ತಿಯು ಸಚ್ಚಾರಿತ್ರ್ಯವಂತರಾಗಿದ್ದರೆಂಬುದು ಮಕ್ಕಾದ ಸಮಾಜದಲ್ಲಿ ಯಾರಿಗೂ 
ಅಜ್ಞಾಶವಾಗಿರಲಿಲ್ಲ ನೈತಿಕವಾಗಿ ಅತ್ಯುತ್ತಮ ವ್ಯಕ್ತಿಯಾಗಿದ್ದರೆಂದು ಎಲ್ಲರಿಗೂ ತಿಳಿದಿತ್ತು. ಇಂತಹ ಓರ್ವ ವ್ಯಕ್ತಿಯು ಅಲ್ಲಾಹನ ಮೇಲೆಯೇ 
ಆರೋಪ ಹೊರಿಸಬಲ್ಲನು ಮತ್ತು ತನ್ನ ಮನದಲ್ಲಿ ಒಂದು ವಿಷಯವನ್ನು ಅದು ದೇವನ ವತಿಯಿಂದ ಬಂತೆಂಬ ಮಹಾಸುಳ್ಗನ್ನು 
ಸೃಷ್ಟಿಸಬಲ್ಲನೆಂದು ನಿರೀಕ್ಷಿಸುವುದು ಸಾಧ್ಯವಿರಲಿಲ್ಲ, 

2) ತನ್ನ ಮಾತನ್ನು ಮುಂದಿಡುವಾಗ ಅದರಲ್ಲಿ ಅವರಿಗೆ ಯಾವುದೇ ಸ್ವಾರ್ಥ ಲಾಭದ ಬಯಕೆಯಿರುವುದಿಲ್ಲ ಮಾತ್ರವಲ್ಲ, ಈ 
ಕಾರ್ಯಕ್ಕಾಗಿ ತನ್ನ ಹಿತಾಸಕ್ತಿಯನ್ನೇ ಅವರು ಬಲಿಕೊಡುತ್ತಾರೆ. ತನ್ನ ವ್ಯಾಪಾರ ವಹಿವಾಟುಗಳನ್ನು ಕಳೆದುಕೊಳ್ಳುತ್ತಾರೆ. ತನ್ನ ಸುಖವನ್ನು 
ತ್ಯಾಗ ಮಾಡಿರುತ್ತಾರೆ ಎಂಬುದನ್ನು ಅವರು ಬಹಿರಂಗವಾಗಿ ನೋಡುತ್ತಿದ್ದರು. ತನ್ನನ್ನು ಸಮಾಜದ ಕಣ್ಣಣಿಯೆಂದು ಭಾವಿಸಲಾಗಿದ್ದ ಅದೇ 
ಸಮಾಜದಲ್ಲಿ ಅವರು ಬೈಗುಳಗಳನ್ನು ತಿನ್ನುತ್ತಿದ್ದಾರೆ. ತಾನು ಮಾತ್ರವಲ್ಲ ತನ್ನ ಪರಿವಾರದವರನ್ನು ಈ ಸಂಕಷ್ಟಕ್ಕೆ ಸಿಲುಕಿಸುತ್ತಾರೆ. 
ಸ್ವಾರ್ಹಲಾಭವನ್ನು ನೋಡುವ ಓರ್ವ ವ್ಯಕ್ತಿ ತನ್ನನ್ನು ಈ ಮುಳ್ಳು ಹಾದಿಗೆ ಹಚ್ಚುವುದಾದರೂ ಹೇಗೆ? 

3)ಆ ವ್ಯಕ್ತಿ ಯಮೇಲೆ ವಿಶ್ವಾಸ ತಾಳಿದ ಅವರದೇ ಸಮಾಜದ ವ್ಯಕ್ತಿಗಳ ಜೀವನದಲ್ಲಿ ಒಮ್ಮೆಲೇ ಒಂದು ಮಾರ್ಪಾಡುಂಟಾಗುವುದನ್ನು 
ಅವರು ನೋಡುತ್ತಿದ್ದರು. ಯಾವನೇ ಕವಿ ಅಥವಾ ಜ್ಯೋತಿಷಿಯ ಮಾತಿನಲ್ಲಿ, ಜನರನ್ನು ಅದ್ಭುತ ನೈತಿಕ ಬದಲಾವಣೆಯುಂಟು ಮಾಡುವ 
ಹಾಗೂ ಅವರ ಮೇಲೆ ವಿಶ್ವಾಸವಿರಿಸುವವರು ಅವರಿಗಾಗಿ ಸಕಲ ಸಂಕಷ್ಟಗಳನ್ನು ಸಹಿಸಲು ಸಿದ್ಧರಾಗುವಷ್ಟು ಪ್ರಭಾವ ಎಲ್ಲಿರುತ್ತದೆ! 

4) ಕವಿಗಳ ಭಾಷೆ ಯಾವುದು ಜ್ಯೋತಿಷಿಗಳ ಮಾತು ಹೇಗಿರುತ್ತದೆ ಎಂಬುದೂ ಅವರಿಗೆ ಅಜ್ಞಾತವಾಗಿರಲಿಲ್ಲ. ಕುರ್‌ಆನಿನ ಭಾಷೆ, 
ಕಾವ್ಯ ಅಥವಾ ಜ್ಯೋತಿಷ್ಯದ ಭಾಷೆಯೆಂದು ಓರ್ವ ಹಠವಾದಿಯಲ್ಲದೆ ಇನ್ನಾರು ಹೇಳಬಲ್ಲರು? (ಇದರ ವಿವರವಾದ ಚರ್ಚೆಯನ್ನು 


ಕಾಂಡ - 29 


62 ತ ತಪ್ಪೀಮುಲ್‌ ಕುರ್‌ಆನ್‌ 


ತಮ್ಮ ಭೌ ಲ್‌ 3 P'S PA pp 
LG POY ಬಿ (063% ೬೮% 501; 
4೬, 


PNT PATON STENT ~’ ಕಿ 
ಇರ ಯು ಬ್‌ 1 He 


ಯಾವುದಾದರೂ ಮಾತನ್ನು ಸೃಷ್ಟಿಸಿಕೊಂಡು ನಮ್ಮದೆಂದು ಹೇಳಿರುತ್ತಿದ್ದರೆ ನಾವು ಇವರ ಬಲಗೈಯನ್ನು ಹಿಡಿದು 
ಬಿಡುತ್ತಿದ್ದೆವು ಮತ್ತು ಇವರ ಕಂಠನಾಡಿಯನ್ನು ಕತ್ತರಿಸಿ ಬಿಡುತ್ತಿದ್ದೆವು. ಆಗ, ನಿಮ್ಮ ಪೈಕಿ (ನಮ್ಮನ್ನು) ಈ ಕಾರ್ಯದಿಂದ 
ತಡೆಯುವವರಾರೂ ಇರುತ್ತಿರಲಿಲ್ಲ 


ನಾವು ತಪ್ಹೀಮುಲ್‌ ಕುರ್‌ಆನಿನ ಸಂಪುಟ-3 ಅಲ್‌ ಅಂಬಿಯಾ: ಟಿ.7, ಸಂಪುಟ-4 ಅಶ್ಶುಅರಾ: ಟಿ.142-145 ಮತ್ತು ಸಂಪುಟ-5 
ಅತ್ತೂರ್‌: ಟಿ.22ರಲ್ಲಿ ಮಾಡಿದ್ದೇವೆ. 

5) ಕುರ್‌ಆನಿನ ವಾಣಿಯ ವಿರುದ್ಧತರಬಲ್ಲಂತಹ ವಾಕ್‌ಶೈಲಿ ಹೊಂದಿದ ಯಾರೊಬ್ಬನೂ ಇಡೀ ಅರೇಬಿಯಾದಲ್ಲಿ ಇಲ್ಲವೆಂಬುದೂ 
ಅವರಿಗೆ ತಿಳಿದಿತ್ತು. ಅದಕ್ಕೆ ಸಮಾನವಾದುದಂತಿರಲಿ ಅದರ ಹತ್ತಿರಕ್ಕೂ ಯಾರದೇ ವಾಕ್‌ ಶೈಲಿ ತಲುಪಿರಲಿಲ್ಲ. 

6) ಪ್ರವಾದಿ ಮುಹಮ್ಮದ್‌(ಸ) ಅವರ ಭಾಷೆಯೂ ಸಾಹಿತ್ಯದ ದೃಷ್ಟಿಯಿಂದ ಕುರ್‌ಆನಿನ ಸಾಹಿತ್ಯಕ್ಕಿಂತ ಭಿನ್ನವಾಗಿತೆಂಬುದೂ 
ಅವರಿಗೆ ಅಜ್ಞಾತವಾಗಿರಲಿಲ್ಲ. ಯಾವ ಭಾಷಾ ಪಂಡಿತನೂ ಪ್ರವಾದಿಯವರ ಮಾತುಗಳನ್ನು ಹಾಗೂಕುರ್‌ಆನನ್ನು ಕೇಳಿ ಅವೆರಡೂ ಒಬ್ಬನೇ 
ವ್ಯಕ್ತಿಯ ಮಾತೆಂದು ಹೇಳಲು ಸಾಧ್ಯವಿರಲಿಲ್ಲ. 

7) ಕುರ್‌ಆನ್‌ ಯಾವ ವಿಷಯಗಳು ಮತ್ತು ಶಿಕ್ಷಣಗಳನ್ನು ಹೊಂದಿತ್ತೋ ಅದನ್ನು ಅವರ ಪ್ರವಾದಿತ್ವ ಘೋಷಣೆಗಿಂತ ಒಂದು ದಿನ 
ಮುಂಚೆಯಾದರೂ ಮಕ್ಕಾದ ಜನರು ಮುಹಮ್ಮದ್‌ರ(ಸ) ಬಾಯಿಂದ ಕೇಳಿರಲಿಲ್ಲ. ಆ ಮಾಹಿತಿಗಳನ್ನು ಪಡೆಯಬಲ್ಲ ಯಾವ ದಾರಿಯೂ 
ಅವರ ಬಳಿಯಲ್ಲಿಲ್ಲವೆಂಬುದೂ ಅವರಿಗೆ ತಿಳಿದಿತ್ತು: ಆದ್ದರಿಂದಲೇ ಪ್ರವಾದಿಯವರು ಎಲ್ಲಿಂದಲೋ ರಹಸ್ಯವಾಗಿ ಈ ಮಾಹಿತಿಗಳನ್ನು 
ಪಡೆಯುತ್ತಿದ್ದಾರೆಂದು ಅವರ ವಿರೋಧಿಗಳು ಆರೋಪಿಸುತ್ತಿದ್ದರೂ ಮಕ್ಕಾದಲ್ಲಿಯಾರೊಬ್ಬನೂ ಅವರ ಮಾತನ್ನು ಕೇಳಲು ತಯಾರಿರಲಿಲ್ಲ. 
(ಇದರ ವಿವರಣೆಯನ್ನು ನಾವು ತಪ್ಹೀಮುಲ್‌ ಕುರ್‌ಆನ್‌ ಸಂಪುಟ-2, ಅನ್ನಹ್ಹ್‌; ಟಿ.107, ಸಂಪುಟ-3 ಅಲ್‌ ಪುರ್ಕಾನ್‌: ಟಿ.12ರಲ್ಲಿ 
ಮಾಡಿದ್ದೇನೆ) 4 

8) ಭೂಮಿಯಿಂದ ಆಕಾಶದ ವರೆಗೆ ಈ ಬೃಹತ್‌ ಕಾರ್ಯಗಾರವು ನಡೆಯುತ್ತಿರುವುದನ್ನು ಮತ್ತು ಅದರಲ್ಲಿ ಒಂದು ಪ್ರಬಲ 
ಯುಕ್ತಿಪೂರ್ಣ ಕಾನೂನು ಮತ್ತು ಸಮಗ್ರ ಶಿಸ್ತು ಇರುವುದನ್ನು ಅವರು ನೋಡುತ್ತಿದ್ದರು. ಅದರಲ್ಲಿ ಅರಬರು ನಂಬುತ್ತಿದ್ದ ಬಹುದೇವತ್ವ 
ಮತ್ತು ಪರಲೋಕ ನಿರಾಕರಣೆಯ ಯಾವ ಕುರುಹೂ ಕಂಡುಬರುತ್ತಿರಲಿಲ್ಲ. ಅದರಲ್ಲಿಎಲ್ಲೆಲ್ಲೂಏಕದೇವತ್ವಮತ್ತು ಪರಲೋಕದ ಸತ್ಯತೆಯ 
ಬಗ್ಗೆ ಕುರ್‌ಆನ್‌ ಮುಂದಿಡುತ್ತಿದ್ದ ಸಾಕ್ಷ್ಯಗಳೇ ಗೋಚರಿಸುತ್ತಿದ್ದುದನ್ನು ಅವರು ಕಣ್ಣಾರೆ ಕಾಣುತ್ತಿದ್ದರು. 

ಇದೆಲ್ಲವನ್ನೂ ಅವರು ನೋಡುತ್ತಿದ್ದರು. ಅವರು ನೋಡದೇ ಇರುವುದು ಅಲ್ಲಾಹನು ಮಾತ್ರ ಪ್ರಪಂಚದ ಸೃಷ್ಟಿಕರ್ತ, ಒಡೆಯ ಮತ್ತು 
ಅಧಿಪತಿಯಾಗಿದ್ದಾನೆ, ವಿಶ್ವದಲ್ಲಿ ಎಲ್ಲರೂ ದಾಸರೇ. ದೇವನು ಅವನ ಹೊರತು ಯಾರೂ ಇಲ್ಲ ಕಿಯಾಮತ್‌ ಖಂಡಿತಾ ಸಂಭವಿಸುವುದು. 
ಮುಹಮ್ಮದ್‌ರನ್ನು(ಸ) ಅಲ್ಲಾಹನೇ ತನ್ನ ಸಂದೇಶವಾಹಕರಾಗಿ ನೇಮಿಸಿರುವನು, ಅವನ ಕಡೆಯಿಂದಲೇ ಅವರ ಮೇಲೆ ಕುರ್‌ಆನ್‌ 
ಅವಶೀರ್ಣಗೊಳ್ಳುತ್ತಿದೆ ಎಂಬುದನ್ನು ಮಾತ್ರ. ಮೇಲಿನ ಸೂಕ್ತಗಳಲ್ಲಿ ಈ ಎರಡೂ ರೀತಿಯ ವಾಸ್ತವಿಕತೆಗಳ ಆಣೆ ಹಾಕಲಾಗಿದೆ. 

25. ನೈಜ ಉದ್ದೇಶವು ಪ್ರವಾದಿಗೆ ತನ್ನ ವತಿಯಿಂದ ದಿವ್ಯವಾಣಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡುವ ಅಧಿಕಾರವಿಲ್ಲ. ಹಾಗೆ 
ಮಾಡಿದರೆ ನಾವು ಅವರನ್ನು ಶಿಕ್ಷಿಸುತ್ತಿದ್ದೆವು ಎಂದು ತಿಳಿಸುವುದಾಗಿದೆ. ಆದರೆ ಇದನ್ನು ಹೇಳಿರುವ ಶೈಲಿಯಿಂದ ಓರ್ವ ಅರಸನು ಶಾನು 
ನೇಮಿಸಿದ ಅಧಿಕಾರಿಯು ತನ್ನ ಹೆಸರಿನಲ್ಲಿ ಏನಾದರೂ ವಂಚನೆ ಮಾಡಿದರೆ ಅವನ ಕೈ ಹಿಡಿದು ಅವನ ರುಂಡ ಹಾರಿಸುವಂತಹ ಚಿತ್ರ ಕಣ್ಣ 
ಮುಂದೆ ಬರುತ್ತದೆ. ಕೆಲವರು ಈ ಸೂಕ್ತದಿಂದ ತಪ್ಪು ಸಮರ್ಥನೆ ಮಾಡಿದ್ದಾರೆ. ಅವರ ಪ್ರಕಾರ, ತಾನು ಪ್ರವಾದಿಯೆಂದು ವಾದಿಸುವ ಒಬ್ಬ 
ವ್ಯಕ್ತಿಯ ಕಂಠನಾಡಿಯನ್ನು ಅಲ್ಲಾಹನ ವತಿಯಿಂದ ಆ ಕೂಡಲೇ ಕಡಿದು ಹಾಕದಿದ್ದರೆ, ಅದು ಆತ ಪ್ರವಾದಿಯೆಂಬುದಕ್ಕೆ ಸಾಕ್ಷಿಯಾಗಿದೆ. 
ವಸ್ತುತಃ ಸೂಕ್ತದಲ್ಲಿ ಹೇಳಿರುವುದು ಸತ್ಯ ಪ್ರವಾದಿಯ ಕುರಿತಾಗಿಯೇ ಹೊರತು ಕಳ್ಳ ಪ್ರವಾದಿಗಳ ಕುರಿತಲ್ಲ, ಕಳ್ಳ ಪ್ರವಾದಿಗಳು 
ಪ್ರವಾದಿತ್ನವನ್ನು ಮಾತ್ರವಲ್ಲ ತಾವು ದೇವರೆಂದೇ ವಾದಿಸುತ್ತಾ ಭೂಮಿಯ ಮೇಲೆ ತಿರುಗಾಡುತ್ತಾ ಇರುತ್ತಾರೆ. ಇದು ಅವರು 


ಕಾಂಡ - 29 


69, ಅಲ್‌ ಹಾಕ್ಗಃ 63 


(6) 
4 £೫ 
ಕ್ಕ ಲ್ರಹಿಖ ತ > 


(48-52) ವಾಸ್ತವದಲ್ಲಿ ಇದು ದೇವಭಯವುಳ್ಳವರಿಗೊಂದು ಉಪದೇಶವಾಗಿದೆ* ಮತ್ತು ನಿಮ್ಮಲ್ಲಿ ಕೆಲವರು 
ನಿರಾಕರಿಸುವವರಿದ್ದಾರೆಂಬುದನ್ನು ನಾವು ಬಲ್ಲೆವು. ಇಂತಹ ಸತ್ತ ೈನಿಷೇಧಿಗಳಿಗೆ ಖಂಡಿತವಾಗಿಯೂ ಇದು ಖೇದದ 
ಹೇತುವಾಗಿದೆ.” ಇದು ಅತ್ಯಂತ ಖಚಿತವಾದ ಸತ್ಯವಾಗಿದೆ. ಆದುದರಿಂದ ಸಂದೇಶವಾಹಕರೇ, ವ 
ಪ್ರಭುವಿನ ನಾಮವನ್ನು ಜಪಿಸಿರಿ.' - 


ಸತ್ಯವಾದಿಗಳೆಂಬುದಕ್ಕೆ ಪುರಾವೆಯಲ್ಲ, (ಈ ವಿಷಯವನ್ನು ತಪ್ಲೀಮುಲ್‌ ಕುರ್‌ಆನ್‌ ಸಂಪುಟ-2ರಲ್ಲಿ ಯೂನುಸ್‌ ಅಧ್ಯಾಯದ 23ನೇ 
ಟಿಪ್ಪಣಿಯಲ್ಲಿ ವಿವರವಾಗಿ ಚರ್ಚಿಸಿದ್ದೇವೆ) 

26, ಅಂದರೆ ಕುರ್‌ಆನ್‌ ತಪ್ಪು ಧೋರಣೆ ಮತ್ತವರ ದುಷ್ಪರಿಣಾಮಗಳಿಂದ ರಕ್ಷಣೆ ಹೊಂದ ಬಯಸುವವರಿಗೆ ಉಪದೇಶವಾಗಿದೆ. 
(ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-1 ಅಲ್‌ಬಕರ: ಟಿ.3 ನೋಡಿರಿ) 

27. ಅಂದರೆ ಕಟ್ಟಕಡೆಗೆ ಅವರು, ತಾವು ಈ ಕುರ್‌ಆನನ್ನು ಏಕೆ ನಿರಾಕರಿಸಿದೆವೆಂದು ಪಶ್ಚಾತ್ತಾಪ ಪಡಬೇಕಾದೀತು.' 


pe 


ಕಾಂಡ - 29 


70. ಅಲ್‌ ಮರರಿಜ್‌ 


ಹೆಸರು 

ಮೂರನೆ ಸೂಕ್ತದ ಪ್ರಸಖೆ!ಆ$ ಎಂಬ ಪದದಿಂದ ಆಯ್ದುಕೊಳ್ಳಲಾಗಿದೆ. 
ಅವತೀರ್ಣಕಾಲ 

ಇದು ಕೂಡಾ ಅಲ್‌ ಹಾಕಃ ಅಧ್ಯಾಯ ಅವಶೀರ್ಣಗೊಂಡಿದ್ದ ಕಾಲದಲ್ಲೇ ಅವತೀರ್ಣಗೊಂಡಿತೆಂದು ಇದರ ವಿಷಯಗಳು 
ಸಾಕ್ಷ್ಯ ನೀಡುತ್ತವೆ. 
ಚರ್ಚಾವಿಷಯ 

ಇದರಲ್ಲಿಕಿಯಾಮತ್‌, ಪರಲೋಕ, ಸ್ಪರ್ಗ-ನರಕಗಳ ಸುದ್ದಿಯನ್ನು ಪರಿಹಾಸ್ಯ ಮಾಡುವ ಹಾಗೂ ಪ್ರವಾದಿವರ್ಯರಿಗೆ, 
ನೀವು ಸತ್ಯವಂತರಾಗಿದ್ದರೆ ಮತ್ತು ನಿಮ್ಮನ್ನು ನಿರಾಕರಿಸಿ ನಾವು ನರಕ ಶಿಕ್ಷೆಗೆ ಅರ್ಹರಾಗಿದ್ದರೆ, ನೀವು ನಮ್ಮನ್ನು ಹೆದರಿಸುತ್ತಿರುವ 
ಆ ಕಿಯಾಮತನ್ನು ತನ್ನಿರಿ ಎಂದು ಸವಾಲು ಹಾಕುತ್ತಿದ್ದ ಸತ್ಯನಿಷೇಧಿಗಳಿಗೆ ಎಚ್ಚರಿಕೆ ಮತ್ತು ಉಪದೇಶ ನೀಡಲಾಗಿದೆ. ಈ 
ಅಧ್ಯಾಯದ ಸಂಪೂರ್ಣ ಉಪನ್ಯಾಸವು ಅದೇ ಸವಾಲಿಗೆ ಉತ್ತರವಾಗಿದೆ. 

ಆರಂಭದಲ್ಲಿ ಬೇಡುವವನೊಬ್ಬನು ಯಾತನೆಯನ್ನು ಬೇಡಿದ್ದಾನೆ. (ಅದು) ಸತ್ಯನಿಷೇಧಿಗಳಿಗಾಗಿದೆ. ಅದನ್ನು ತಡೆಯ 
ಬಲ್ಲವರು ಯಾರೂ ಇಲ್ಲ. ಆದರೆ ಅದು ತನ್ನ ಸಮಯ ಬಂದಾಗ ಖಂಡಿತ ಸಂಭವಿಸುವುದು ಅಲ್ಲಾಹನ ಬಳಿ ವಿಳಂಬವಿದೆ, 
ಆದರೆ ಅಂಧಕಾರವಿಲ್ಲ. ಆದ್ದರಿಂದ ಈ ಪರಿಹಾಸ್ಯ ಮಾಡುವವರ ವಿಷಯದಲ್ಲಿ ಸಹನೆ ವಹಿಸಿರಿ. ಇವರು ಅದನ್ನು ದೂರದಲ್ಲಿ 
ಕಾಣುತ್ತಾರೆ. ನಾವು ಅದನ್ನು ಹತ್ತಿರದಲ್ಲೇ ಕಾಣುತ್ತಿದ್ದೇವೆ ಎಂದು ಹೇಳಲಾಗಿದೆ. 

ಕಿಯಾಮತನ್ನು ಈಗಲೇ ತನ್ನಿರಿ ಎಂಬ ಬೇಡಿಕೆಯನ್ನು ಈ ಜನರು ಆಟ-ವಿನೋದದ ರೂಪದಲ್ಲಿ ಮುಂದಿಡುತ್ತಿದ್ದಾರೆ. 
ಅದು ಬಂದಾಗ ಅಪರಾಧಿಗಳ ಸ್ಥಿತಿ ಎಷ್ಟು ಕಠಿಣವಾಗಿರಬಹುದು. ಆಗ ಇವರು ಈ ಶಿಕ್ಷೆಯಿಂದ ಹೇಗಾದರೂ ಪಾರಾಗಲೆಂದು, 
ತಮ್ಮಪತ್ನಿ-ಮಕ್ಕಳು ಮತ್ತು ಆಪ್ತ ಬಂಧುಗಳನ್ನು, ಪರಿಹಾರವಾಗಿ ನೀಡಲು ತಯಾರಾಗುವರು. ಆದರೆ ಅವರು ಪಾರಾಗಲಾರರೆಂದು 
ಹೇಳಲಾಗಿದೆ. 

ತರುವಾಯ, ಜನರನ್ನು ಈ ರೀತಿ ಎಚ್ಚರಿಸಲಾಗಿದೆ: ಅಂದು ಮಾನವನ ವಿಧಿ ನಿರ್ಣಯವು ಸಂಪೂರ್ಣವಾಗಿ ವಿಶ್ವಾಸ, 
ನೀತಿ ಮತ್ತು ಕರ್ಮಗಳ ಆಧಾರದಲ್ಲಾಗುವುದು. ಈ ಲೋಕದಲ್ಲಿ ಸತ್ಯದಿಂದ ವಿಮುಖರಾಗಿ ಸಂಪತ್ತನ್ನು ಶೇಖರಿಸಿಡುವವರು 
ನರಕಾಗ್ನಿಗೆ ಅರ್ಹರಾಗುವರು, ಇನ್ನು ಯಾರು ಅಲ್ಲಾಹನ ಶಿಕ್ಷೆಗೆ ಭಯಪಟ್ಟು ಪರಲೋಕವನ್ನು ನಂಬಿ, ನಮಾರುನ್ನು 
ಪಾಲಿಸಿದನೋ ಮತ್ತು ತನ್ನ ಸಂಪತ್ತಿನಿಂದ ದೇವನ ಅಪೇಕ್ಷಿತ ದಾಸರ ಹಕ್ಕನ್ನು ನೀಡಿದನೋ, ದುಷ್ಕೃಶ್ಯಗಳಿಂದ ತನ್ನನ್ನು 
ರಕ್ಷಿಸಿದನೋ ವಿಶ್ವಾಸದ್ರೋಹ ಮಾಡದೆ ವಚನ ಪಾಲನೆ ಮಾಡಿದನೋ ಸಾಕ್ಷ್ಯದಲ್ಲಿ ನ್ಯಾಯದಲ್ಲಿ ಸ್ಥಿರವಾಗಿದ್ದನೋ ಅವರು 
ಸ್ವರ್ಗದಲ್ಲಿ ಉನ್ನತ ಸ್ಥಾನ ಪಡೆಯುವನು. 

ಕೊನೆಯಲ್ಲಿ, ಪ್ರವಾದಿಯವರನ್ನು ನೋಡಿ ಅವರನ್ನು ಲೇವಡಿ ಮಾಡಲು ನಾಲ್ಕೂ ಕಡೆಗಳಿಂದ ಮುಗಿ ಬೀಳುವ 
ಸತ್ಯನಿಷೇಧಿಗಳಿಗೆ, ನೀವು ಒಪ್ಪದಿದ್ದರೆ ನಿಮ್ಮ ಸ್ಥಾನದಲ್ಲಿ ಬೇರೆಯವರನ್ನು ಅಲ್ಲಾಹನು ತರುವನು ಎಂದು ಹೇಳಲಾಗಿದೆ. 
ಪ್ರವಾದಿಯವರಿಗೆ, ಇವರ ಲೇವಡಿಯನ್ನು ಲೆಕ್ಕಿಸದಿರಿ. ಇವರು ಕಿಯಾಮತ್‌ ದಿವಸ ಅವಮಾನವನ್ನು ನೋಡುವುದನ್ನೇ 
ನೆಚ್ಚಿಕೊಂಡಿದ್ದರೆ ಅವರನ್ನು ಅವರ ಅಸಂಬದ್ಧ ಚಟುವಟಿಕೆಗಳಲ್ಲೇ ತೊಡಗಿಸಿ ಕೊಂಡಿರಲು ಬಿಡಿರಿ. ಅವರು ತಮ್ಮ ದುರ್ಗತಿಯನ್ನು 
ತಾವೇ ನೋಡಿಕೊಳ್ಳುವರು ಎಂದು ಉಪದೇಶಿಸಲಾಗಿದೆ. 


ಕಾಂಡ - 29 


ಸಪ 
ಗ್ದ 
ಇ 


eR 
70. ಅಲ್‌ ಮಳರಿಜ್‌ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು: 44 ರುಕೂಆ್‌ಗಳು: 2 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


«bgp ru TBs ET ಟ್ಟ CP 1%(* 
63 4! SOB ICY SoS ಎರಿ JL 
ಬ ಶಿ ಲ 24 LEN LAC pa 
EOL SL EG 4 ಡಿ ESS 
(1-18) ಬೇಡುವವನೊಬ್ಬನು ಯಾತನೆಯನ್ನು ಬೇಡಿದ್ದಾನೆ." ಅದು(ಆ ಯಾತನೆಯು) ಖಂಡಿತವಾಗಿಯೂ 
ಸಂಭವಿಸಿಯೇ ತೀರುವುದು (ಅದು) ಸತ್ಯನಿಷೇಧಿಗಳಿಗಾಗಿದೆ. ಅದನ್ನು ತಡೆಯಬಲ್ಲವರು ಯಾರೂ ಇಲ್ಲ, (ಅದು) 
ಉನ್ನತಿಯ ಸೋಪಾನಗಳ ಒಡೆಯನಾದ ಅಲ್ಲಾಹನ ಕಡೆಯಿಂದ ಬರಲಿದೆ.” ದೇವಚರರು ಮತ್ತು ರೂಹ್‌* ಅವನ 


1, ku dL ಮೂಲ ಪದಗಳಾಗಿವೆ. ಕೆಲವು ವ್ಯಾಖ್ಯಾನಕಾರರು ಇದನ್ನು ಕೇಳುವ ಅರ್ಥದಲ್ಲಿ: ತೆಗೆದಿದ್ದಾರೆ. ಅವರು ಸೂಕ್ತವನ್ನು 
ಹೀಗೆ ಅರ್ಥೈಸಿದ್ದಾರೆ- ಕೇಳುವವನು ನಮಗೆ ನೀಡಲಾಗುತ್ತಿರುವ ಶಿಕ್ಷೆ ಯಾರ ಮೇಲೆ ಎರಗುವುದು ಎಂದು ಕೇಳಿದ್ದಾನೆ. ಅದು ಸತ್ಯನಿಷೇಧಿ 
ಗಳ ಮೇಲೆ ಎರಗುವುದೆಂದು ಅಲ್ಲಾಹನು ಅದಕ್ಕೆ ಉತ್ತರಿಸಿದ್ದಾನೆ. ಆದರೆ ಹೆಚ್ಚಿನ ವ್ಯಾಖ್ಯಾನಗಾರರು ಇಲ್ಲಿ ಪ್ರಶ್ನೆಯನ್ನು ಬೇಡುವ ಮತ್ತು 
ಅಪೇಕ್ಷಿಸುವ ಅರ್ಥದಲ್ಲಿ ತೆಗೆದಿದ್ದಾರೆ. 

ನಸಾಈ ಮತ್ತಿತರ ಹದೀಸ್‌ ಪಂಡಿತರು ಇಬ್ಬು ಅಬಾಸ್‌ರಿಂದ(ರ) ಉದ್ದರಿಸಿದ ವರದಿಯ ಪ್ರಕಾರ, ನದುರ್‌ ಬಿನ್‌ ಹಾರಿಸ್‌ ಬಿನ್‌ 
ಕಲ್ಪಹೀಗೆ ಹೇಳಿದ್ದನು, ಆವೆ ಆರ್ಕ yi LN pi le pb Sys by ಹೆ hh GE ಕ| ಜಃ “ದೇವಾ, 
ಇದು ನಿಜವಾಗಿಯೂ ನಿನ್ನ ಕಡೆಯಿಂದ ಬಂದ ಸತ್ಯವಾಗಿದ್ದರೆ ನಮ್ಮ ಮೇಲೆ ಆಕಾಶದಿಂದ ಕಲ್ಲಿನ ಮಳೆಗರೆಸು ಅಥವಾ ಇನ್ನಾವುದಾದರೂ 
ವೇದನಾತ್ಮಕ ಶಿಕ್ಷೆಯನ್ನು ತಾ'' ಹಾಕಿಮ್‌ರು ಇದನ್ನು ಸಹೀದ್‌ ಎಂದು ಸಾರಿದ್ದಾರೆ. (ಪವಿತ್ರ ಕುರ್‌ಆನ್‌, 8:32) 

ಇದಲ್ಲದೆ ಕುರ್‌ಆನಿನ ಇನ್ನೂ ಅನೇಕ ಕಡೆಗಳಲ್ಲಿ ನೀವು ಬೆದರಿಸುತ್ತಿರುವ ಆ ಶಿಕ್ಷೆಯನ್ನು ತರುವುದಿಲ್ಲವೇಕೆ ಎಂಬ ಸತ್ಯನಿಷೇಧಿಗಳ 
ಸವಾಲನ್ನು ಪ್ರಸ್ತಾಪಿಸಿದೆ. (ಉದಾ: ನೋಡಿರಿ. ಯೂನುಸ್‌:46-48, ಅಂಬಿಯಾ:36-41, ಅನ್ನಮ್ಸ್‌:67-72, ಸಬಾ: 26-30, 
ಯಾಸೀನ್‌:45-52, ಅಲ್‌ಮುಲ್ಕ್‌:24-27) 

2. ಮೂಲದಲ್ಲಿ ಸಟೆ! ಆ ಎಂಬ ಪದ ಬಳಕೆಯಾಗಿದೆ. ಮಆರಿಜ್‌, ಮಠ್‌ರಜ್‌ನ ಬಹುವಚನವಾಗಿದೆ. ಇದರ ಅರ್ಥ 
ಮೇಲೇರುವ ಸೋಪಾನ ಅಥವಾ ಮೆಟ್ಟಿಲುಗಳು ಎಂದಾಗಿದೆ. ಅಲ್ಲಾಹನಿಗೆ ಮಆರಿಜ್‌ನವನು ಎಂದು ಹೇಳಿರುವುದು ಅವನು ಅತ್ಯುನ್ನತನು 
ಎಂಬರ್ಥದಲ್ಲಿ ಅವನ ಬಳಿಗೆ ಹೋಗಲು ಮುಂದಿನ ಸೂಕ್ತದಲ್ಲಿ ಹೇಳಲಾಗಿರುವಂತೆ, ದೇವಚರರಿಗೆ ನಿರಂತರ ಉನ್ನತಿಗೇರಬೇಕಾಗುತ್ತದೆ. 

3.೮ ೨) (ರೂಹ್‌) ಎಂದರೆ ಜಿಬ್ರೀಲ್‌ (ಅ). ದೇವಚರರಿಂದ ಪ್ರತ್ಯೇಕವಾಗಿ ಅವರ ಹೆಸರನ್ನು ಪ್ರಸ್ತಾಪಿಸಿರುವುದು ಅವರ ಶ್ರೇಷ್ಠತೆಗೆ 
ಸಾಕ್ಷಿಯಾಗಿದೆ. ಅಶ್ಮುಅರಾ ಅಧ್ಯಾಯದಲ್ಲಿ 525 ತೆ (2% 0% “ಪ್ರಾಮಾಣಿಕ ಆತ್ಮವು ಇದರ ಜೊತೆಗೆ ನಿಮ್ಮ ಹೃದಯಕ್ಕೆ 
ಇಳಿದಿದೆ'' ಎಂದೂ ಆಲ್‌ಬಕರ ಅಧ್ಯಾಯದಲ್ಲಿ , 63 SS ಗ] ಹಜ್‌ ಆ 1 ""ಅವರೊಡನೆ ಹೇಳಿರಿ, ಜಿಬ್ರೀಲ್‌ನೊಂದಿಗೆ 


ಕಾಂಡ - 29 


66 ತಪ್ಪೀಮುಲ್‌ ಕುರ್‌ಆನ್‌ 


ಹ. (42 ಇ ಖು ಹಸ MES FA LLL A 
ಥಿ 34 OST ಓಟ 01% reo) Fb bo Mol SO Ks 1 
Tips 72 PDS PG i 0 33 4324 
ಕೇಯಿ SILOS ONE NOK GH 
ಸಾನ್ನಿಧ್ಯಕ್ಕೆ ಐವತ್ತು ಸಾವಿರ ವರುಷಗಳ ಅವಧಿಯುಳ್ಳ" ಒಂದು ದಿನದಲ್ಲಿ ಏರಿ ಹೋಗುತ್ತಾರೆ.5 ಆದುದರಿಂದ ಸಂದೇಶ 
ವಾಹಕರೇ, ತಾಳಿ ವಹಿಸಿರಿ," ಸಭ್ಯ ತಾಳ್ವೆ. ಇವರು ಅದನ್ನು ದೂರವೆಂದು ಭಾವಿಸುತ್ತಾರೆ ಮತ್ತು ನಾವು ಅದನ್ನು ಸಮೂಪ 
ದಲ್ಲಿ ಕಾಣುತ್ತಿದ್ದೇವೆ.' (ಆ ಯಾತನೆ ಸಂಭವಿಸುವ) ಆ ದಿನ್‌ ಆಕಾಶವು ಕರಗಿದ ಬೆಳ್ಳಿಯಂತಾಗುವುದು' ಮತ್ತು 
ಪರ್ವತಗಳು ಬಣ್ಣ ಬಣ್ಣದ ಹಿಂಜಿದ ಉಣ್ಣೆಯಂತಾಗುವುವು ಮತ್ತು ಯಾವ ಆಪ್ತ ಮಿತ್ರನೂ ತನ್ನ ಆಪ್ತ ಮಿತ್ರನನ್ನು 


ಹಗೆತನವನ್ನಿರಿಸಿದವನು, ಅವರು ಇದನ್ನು ನಿಮ್ಮ ಹೃದಯಕ್ಕೆ ಇಳಿಸುತ್ತಾರೆ'' ಎಂದೂ ಹೇಳಲಾಗಿದೆ. ಈ ಎರಡೂ ಸೂಕ್ತಗಳನ್ನು ಸೇರಿಸಿ 
ಓದಿದರೆ ರೂಹ್‌ ಎಂದರೆ ಜಿಬ್ರೀಲ್‌ ಎಂದು ವ್ಯಕ್ತವಾಗುತ್ತದೆ. 

4. ಈ ಎಲ್ಲ ವಿಷಯಗಳು ಮುತಶಾಬಿಹಾತ್‌(ಅಸ್ಪಷ್ಟವಿಷಯಗಳು)ನಲ್ಲಿಸೇರಿದೆ. ಅದರ ಅರ್ಥ ನಿರ್ಣಯ ಸಾಧ್ಯವಿಲ್ಲ ದೇವಚರರ 
ವಾಸ್ತವಿಕತೆ, ಅವರು ಮೇಲೇರುವ ಸ್ವರೂಪವನ್ನು ನಮಗೆ ಗ್ರಹಿಸಲು ಸಾಧ್ಯವಿಲ್ಲ. ಅದೇ ರೀತಿ ಅವರು ಮೇಲೇರುವ ಸೋಪಾನವು 
ಎಂತಹದ್ದೆಂದೂ ನಮಗೆ ನಿಲುಕದ ವಿಷಯವಾಗಿದೆ. ಅಲ್ಲಾಹನ ಬಗೆಗೂ ಅವನು ನಿರ್ದಿಷ್ಟಸ್ಥಳದಲ್ಲಿರುತ್ತಾನೆಂಬುದನ್ನು ಕಲ್ಪಿಸಲು ನಮ್ಮಿಂದ 
ಸಾಧ್ಯವಿಲ್ಲ. ಏಕೆಂದರೆ ಸ್ಥಳ, ಕಾಲದ ನಿರ್ಬಂಧದಿಂದ ಅವನು ಅತೀತನಾಗಿದ್ದಾನೆ: ; 

5. ಅಲ್‌ಹಜ್ಜ್‌ ಅಧ್ಯಾಯದಲ್ಲಿ ಹೀಗೆನ್ನಲಾಗಿದೆ- ಇವರು ಯಾತನೆಗಾಗಿ ತವಕ ಪಡುತ್ತಾರೆ, ಅಲ್ಲಾಹ್‌ ಎಂದೆಂದಿಗೂ ತನ್ನ 
ವಾಗ್ದಾನವನ್ನು ಉಲ್ಲ ಂಫಿಸಲಾರ. ಆದರೆ ನಿನ್ನ ಪ್ರಭುವಿನ ಬಳಿಯ ಒಂದು ದಿವಸವು ನಿಮ್ಮ ಗಣನೆಯ ಸಾವಿರ ವರ್ಷಗಳಿಗೆ ಸಮಾನವಾಗಿವೆ. 
(ಸೂಕ್ತ 47) ಅಸ್ಪಜ್ಜಾಃ ಅಧ್ಯಾಯದಲ್ಲಿ ಹೀಗಿದೆ- ಅವನು ಆಕಾಶದಿಂದ ಭೂಮಿಯ ವರೆಗೂ ಆಡಳಿತ ನಡೆಸುತ್ತಾನೆ. ಈ ವ್ಯವಸ್ಥೆಯ 
ವರದಿಯು ನಿಮ್ಮ ಗಣನೆಯ ಪ್ರಕಾರ ಒಂದು ಸಾವಿರ ವರ್ಷವಾಗಿರುವ ಒಂದು ದಿನದಂದು ಮೇಲಕ್ಕೆ ಅವನ ಸನ್ನಿಧಿಗೆ ಹೋಗುತ್ತದೆ (ಸೂಕ್ತ 
5) ಇನ್ನು, ಇಲ್ಲಿ ಯಾತನೆಯ ಬೇಡಿಕೆಗೆ ಉತ್ತರವಾಗಿ ಅಲ್ಲಾಹನ ಒಂದು ದಿವಸವು 50 ಸಾವಿರ ವರ್ಷಗಳೆಂದು ಹೇಳಲಾಗಿದೆ. 
ಪ್ರವಾದಿ(ಸ)ರೊಂದಿಗೆ, "ತಮಾಷೆಯ ರೂಪದಲ್ಲಿಯಾತನೆಯನ್ನು ಬೇಡುವವರ ಮಾತಿಗೆ ಸಹನೆ ವಹಿಸಿರಿ. ಅವರು ಅದನ್ನು ದೂರವಿದೆಯೆಂದು 
ಭಾವಿಸುತ್ತಾರೆ. ನಾವು ಅದನ್ನು ಹತ್ತಿರದಲ್ಲಿ ನೋಡುತ್ತಿದ್ದೇವೆ' ಎಂದು ಹೇಳಲಾಗಿದೆ. ಈ ಎಲ್ಲಮಾತುಗಳಿಗೆ ಒಟ್ಟಾಗಿ ದೃಷ್ಟಿ ಹಾಯಿಸಿದಾಗ, 
ಜನರು ತಮ್ಮ ಮನಸ್ಸು ಮತ್ತು ದೃಷ್ಟಿಯ ಸಂಕುಚಿತತೆಯಿಂದಾಗಿ ಅಲ್ಲಾಹನಿಗೆ ಸಂಬಂಧಿಸಿದ ವಿಷಯಗಳನ್ನು ತಮ್ಮ ಮಾನದಂಡಕ್ಕನು 
ಸಾರವಾಗಿ ಅಳೆಯುತ್ತಾರೆಂದು ವ್ಯಕ್ತವಾಗುತ್ತದೆ. ಅವರಿಗೆ 50-100 ವರ್ಷಗಳೂ ಬಹಳ ದೀರ್ಫವೆಂದು ಭಾಸವಾಗುತ್ತದೆ. ಆದರೆ ಅಲ್ಲಾಹನ 
ಬಳಿ ಒಂದೊಂದು ಯೋಜನೆಯೂ ಒಂದೊಂದು ಸಾವಿರ ಹಾಗೂ 50-50 ಸಾವಿರ ವರ್ಷಗಳದ್ದಾಗಿರುತ್ತದೆ. ಈ ಕಾಲಗಣನೆಯೂ ಕೇವಲ 
ಉದಾಹರಣೆಗಾಗಿದೆ. ಅಲ್ಲಾಹನ ವಿಶ್ವವ್ಯವಸ್ಥೇ ಯ ಯೋಜನೆಗಳು ಲಕ್ಷ, ಕೋಟಿ, ಶತಕೋಟಿ ವರ್ಷಗಳದ್ದೂ ಇರುತ್ತದೆ. ಅದೇ ಯೋಜನೆಗಳ 
ಪೈಕಿ ಒಂದು ಯೋಜನೆಯ ಪ್ರಕಾರವೇ ಭೂಮಿಯಲ್ಲಿ ಮಾನವ ಕುಲದ ಸೃಷ್ಟಿಯಾಗಿದೆ. ಅದರಲ್ಲಿ ಇಂತಿಷ್ಟು ಸಮಯದವರೆಗೆ ಇಲ್ಲಿ 
ಮಾನವರಿಗೆ ಕೆಲಸ ಮಾಡಲು ಅವಕಾಶ ನೀಡಲಾಗುವುದು ಎಂದು ಸಮಯ ನಿಶ್ಚಯಿಸಲಾಗಿದೆ. ಈ ಯೋಜನೆ ಯಾವಾಗ ಆರಂಭವಾಯಿತು, 
ಎಷ್ಟು ಸಮಯ ಅದು ಪೂರ್ಣಗೊಳ್ಳಲು ನಿಶ್ಚಯಿಸಲಾಗಿದೆ. ಯಾವ ಘಳಿಗೆಯಲ್ಲಿ ಅದು ಕೊನೆಗೊಂಡು ಕಿಯಾಮತ್‌ ಸಂಭವಿಸುವುದು. 
ಮಾನವನ ಆರಂಭದಿಂದ ಕಿಯಾಮತ್‌ನ ವರೆಗೆ ಹುಟ್ಟುವ ಸಕಲ ಮಾನವರನ್ನು ಒಮ್ಮೆಲೇ ಎಬ್ಬಿಸಿ ಅವರ ವಿಚಾರಣೆ ನಡೆಸಲಾಗುವ ಸಮಯ 
ಯಾವುದು ಎಂದು ಯಾವ ಮಾನವನಿಗೂ ತಿಳಿದಿಲ್ಲ ನಮ್ಮ ಮುಂದೆ ನಡೆಯುವ ಈ ಯೋಜನೆಯ ಅಥವಾ ಗತಕಾಲದ ಚರಿತ್ರೆಯ ಕುರಿತು 
ನಮ್ಮ ಬಳಿಯಿರುವ ಅಂಶಗಳನ್ನು ಮಾತ್ರ ನಾವು ಹೆಚ್ಚಿನಂಶ ತಿಳಿಯುತ್ತೇವೆ. ಅದರ ಆರಂಭ ಮತ್ತು ಅಂತ್ಯವನ್ನು ಅರಿಯುವುದು ನಮ್ಮಿಂದ 
ಸಾಧ್ಯವಿಲ್ಲ ಅದರ ಹಿಂದಿರುವ ಯುಕ್ತಿಯನ್ನು ಗ್ರಹಿಸುವುದಂತಿರಲಿ. ಇನ್ನು ಈ ಯೋಜನೆಯನ್ನು ಕೊನೆಗೊಳಿಸಿ ಅದರ ಪರಿಣಾಮವನ್ನು 
ಕೂಡಲೇ ನಮ್ಮಮುಂದೆ ತರಬೇಕು ಹಾಗೆ ಮಾಡದಿದ್ದ: ರೆ ಅಂತಿಮ ಪರಿಣಾಮದ ವಿಷಯವೇ ತಪ್ಪೆಂದು ಹೇಳುವವರು ವಾಸ್ತವದಲ್ಲಿ: ತಮ್ಮದೇ 
ಮೂರ್ಯತನವನ್ನು ಪ್ರದರ್ಶಿಸುತ್ತಾರೆ. (ಹೆಚ್ಚಿನ ವಿವರಣೆಗೆ ನೋಡಿರಿ, ತಪ್ಪೀಮುಲ್‌ ಕುರ್‌ಆನ್‌, ಸಂಪುಟ-3 ಅಲ್‌ಹಜ್ಜ್‌ -ಟಿ.92-93, 
ಸಂಪುಟ-4 ಅಸ್ಪಜ್ಞಃ-ಟಿ.9) 

6. ಅಂದರೆ ಓರ್ವ ಶ್ರೇಷ್ಠ ವ್ಯಕ್ತಿಗೆ ಭೂಷಣವಾದಂತಹ ಸಹನೆ. 


ಕಾಂಡ - 29 


"70. ಅಲ್‌ ಮಆರಿಜ್‌ 67 


[A 


ತ್ತಿ ೨ ಖಿಲ ಶಿ 33 ಲಕಿ 
sd ಹ ಕಜ 15 be GLY I 1 ESI 


೨ ಓರ ್ಪ ೨ 3ನ ೫೬ ಕಥಿ > p2 

ಥಿಖ್ಯಾಡಿ ಎ ಲ್ಲ ತ್ರಿಜ ರಿಖಿಫೆ ಹೆ! ಮುಚಿ ೮1೫3 
ಮ ಫಹ ಹಾ ಉೃ ೃ ೃ ್ಭ್ಫ ೌ ಟಟ್ತ್ಷು್ಳ`್ಸೌ ತೆ 5 ಸೆ ಕ (ಲ್ಸ 
ಹಾಟ್‌ ಕಾರಾ! ಆಚ. 


“| 16 35 L ತ 44 pe ಥ್ರ ಬಗ 

ak Ni) 50s} ಟೂ (48 65 1091 
ವಿಚಾರಿಸಲಾರನು, ವಸ್ತುತಃ ಅವರು ಪರಸ್ಪರರಿಗೆ ತೋರಿಸಲ್ಪಡುವರು.*" ಅಪರಾಧಿಯು ಅಂದಿನ ಯಾತನೆಯಿಂದ 
ಪಾರಾಗಲಿಕ್ಕಾಗಿ ತನ್ನ ಮಕ್ಕಳನ್ನು, ತನ್ನ ಪತ್ನಿಯನ್ನು, ತನ್ನ ಸಹೋದರರನ್ನು, ತನಗೆ ಆಶ್ರಯ ನೀಡುತ್ತಿದ್ದ ತನ್ನ ಅತ್ಯಂತ 
ಆಪ್ತ ಕುಟುಂಬವನ್ನು ಮತ್ತು ಭೂಮುಖದಲ್ಲಿರುವ ಎಲ್ಲ ಜನರನ್ನೂ ಪರಿಹಾರವಾಗಿ ಕೊಡಬಯಸುವನು ಮತ್ತು ಈ 
ಪರಿಹಾರವು ತನ್ನನ್ನು ಪಾರು ಗೊಳಿಸಬಹುದೆಂದು ಬಯಸುವನು. ಖಂಡಿತ ಇಲ್ಲ, ಅದು ಧಗಧಗಿಸುವ ಅಗ್ನಿಯ ಜ್ವಾಲೆ 
ಯಾಗಿರುವುದು. ಅದು ಮಾಂಸವನ್ನೂ ಚರ್ಮವನ್ನೂ ನಕ್ಕ ಬಿಡುವುದು. ಸತ್ಯದಿಂದ ವಿಮುಖನಾದ, ಬೆನ್ನು ತಿರುಗಿಸಿದ, 
ಸಂಪತ್ತನ್ನು ಕಲೆ ಹಾಕಿದ ಮತ್ತು ಜೋಪಾನವಾಗಿ ಸಂಗ್ರಹಿಸಿಟ್ಟಪ್ರತಿಯೊಬ್ಬನನ್ನೂ ಕೂಗಿ ಕೂಗಿ ತನ್ನ ಕಡೆಗೆ ಕರೆಯುವುದು." 
(19-35) ಮಾನವನು ಚಂಚಲನಾಗಿಯೇ ಸೃಷ್ಟಿಸಲ್ಪ ಲಟ್ಟದ್ದಾನ. 33 ಅವನಿಗೆ ಸಂಕಷ್ಟ ಬಂದಾಗ ಗಾಬರಿಗೊಳ್ಳುತ್ತಾನೆ 


ಬಟ 


7. ಇದಕ್ಕೆ ಎರಡು ಅರ್ಥಗಳಿರಬಹುದು 1) ಜನರು ಅದನ್ನು ದೂರದ ಮಾತೆಂದು ಭಾವಿಸುತ್ತಾರೆ. ನಮ್ಮ ದೃಷ್ಟಿಯಲ್ಲಿ ಅದು 
ಶೀಘ್ರವೇ ಸಂಭವಿಸುವುದು. 2) ಈ ಮಂದಿ ಕಿಯಾಮತ್‌ ಬಹಳ ದೂರವಿದೆಯೆಂದು ಭಾವಿಸುತ್ತಾರೆ. ನಮ್ಮ ದೃಷ್ಟಿಯಲ್ಲಿ ಅದು ನಾಳೆಯೇ 
ಸಂಭವಿಸುವುದೋ ಎಂಬಷ್ಟು ಹತ್ತಿರವಿದೆ. 

8. ವ್ಯಾಖ್ಯಾನಕಾರರಲ್ಲಿ ಒಂದು ವರ್ಗವು ಈ ವಾಕ್ಯದ ಸಂಬಂಧವು ಜು ಆಟ ಟ್‌) ಕಿ ಟ್ರ ಕ್‌ "(3 ತ್ರದೊಂದಿಗಿದೆಯೆಂದು 
ಭಾವಿಸಿ, ಇಲ್ಲಿ50 ವರ್ಷಗಳ ಒಂದು ದಿನವೆಂದರೆ ಕಿಯಾಮತ್‌ನ ದಿನವೆಂದು ಹೇಳುತ್ತದೆ. ಮುಸ್ಸದ್‌ ಅಹ್ಮದ್‌ ಮತ್ತು ಇಬ್ನು ಜರೀರ್‌ರ 
ತಪ್ಲೀರ್‌ನಲ್ಲಿ ಅಬೂ ಸಈಃದ್‌ರವರ ಒಂದು ವರದಿ: ಹೀಗಿದೆ- ಪ್ರವಾದಿಯವರೊಂದಿಗೆ ಈ ಸೂಕ್ತದ ಕುರಿತು ಅದು ಬಹಳವೇ ದೀರ್ಫ 
ವಾಗಿರಬಹುದಲ್ಲವೆ ಎಂದು ಕೇಳಲಾದಾಗ ಪ್ರವಾದಿ(ಸ) ಹೇಳಿದರು- "ನನ್ನ ಪ್ರಾಣ ಯಾರ ಕೈಯಲ್ಲಿದೆಯೋ ಆತನಾಣೆ, ಈ ಲೋಕದಲ್ಲಿ 
ಫರರ್ಭ್‌ ನಮಾರು್‌ ಮಾಡಲು ಎಷ್ಟು ಸಮಯ ತಗಲುತ್ತದೋ ವಿಶ್ವಾಸಿಯ ಮಟ್ಟಿಗೆ ಆ ದಿನ ಅದಕ್ಕಿಂತಲೂ ಹಗುರವಾಗಿರುವುದು.' ಈ 
ವರದಿ ಸರಿಯಾದ ದಾಖಲೆಯೊಂದಿಗೆ ದಾಖಲಿಸಲ್ಪಟ್ಟಿದ್ದರೆ ಅದಕ್ಕೆ ಬೇರೆ ಸಮರ್ಥನೆ ನೀಡುವ ಅಗತ್ಯವಿರಲಿಲ್ಲ. ಆದರೆ ಇದರ ದಾಖಲೆಯಲ್ಲಿ 
ಬರಹಗಾರ ಮತ್ತು ಅವರ ಗುರು ಶೇಖ್‌ ಅಬುಲ್‌ ಹಶೀಮ್‌ ಇಬ್ಬರೂ ದುರ್ಬಲರು. 

9. ಅಂದರೆ ಪದೇ ಪದೇ ಬಣ್ಣ ಬದಲಾಯಿಸುವುದು. 

10. ಪರ್ವತಗಳ ವಿವಿಧ ವರ್ಣಗಳಿರುತ್ತವೆ. ಆದ್ದರಿಂದ ಅದು ಕಿತ್ತು ಭಾರ ರಹಿತವಾಗಿ ಹಾರಾಡ ತೊಡಗುವಾಗ ಬಣ್ಣ ಬಣ್ಣದ 
ಹಿಂಜಿದ ಉಣ್ಣೆ ಹಾರಾಡುವಂತೆ ಕಾಣುವುದು. 

11. ಅಂದರೆ ಅವರು ಪರಸ್ಪರರನ್ನು ನೋಡದಿರುವುದರಿಂದ ಕೇಳಲಾರರು ಎಂದಲ್ಲ. ಇಲ್ಲಿ ಪ್ರತಿಯೊಬ್ಬನೂ ತನ್ನ ಕಣ್ಣಾರೆ ಇನ್ನೊಬ್ಬನ 
ಮೇಲೆ ಏನು ನಡೆಯುತ್ತದೆಂಬುದನ್ನು ನೋಡುವನು. ಅವನಿಗೆ ತನ್ನದೇ ಚಿಂತೆಯಿರುವಾಗ ಇನ್ನೊಬ್ಬನನ್ನು ಕೇಳಲಾರನು. 

12. ಇಲ್ಲೂ ಅಲ್‌ಹಾಕ್ಕಃ ಅಧ್ಯಾಯದ 33-34ನೇ ಸೂಕ್ತಗಳಂತೆ ಪರಲೋಕದಲ್ಲಿ ಮನುಷ್ಯನ ದುರ್ಗತಿಯ ಎರಡು ಕಾರಣಗಳನ್ನು 
ವಿವರಿಸಲಾಗಿದೆ. ಒಂದು ಸತ್ಯದಿಂದ ವ್ಯತಿಚಲನೆ ಮತ್ತು ವಿಶ್ವಾಸ ಸ್ವೀಕರಿಸಲು ನಿರಾಕರಣೆ, ಇನ್ನೊಂದು ಲೌಕಿಕ ವ್ಯಾಮೋಹ ಮತ್ತು ಜಿಪುಣತೆ. 
ಅದರಿಂದಾಗಿ ಮನುಷ್ಯನು ಸಂಪತ್ತು ಶೇಖರಿಸಿಡುತ್ತಾನೆ, ಯಾವುದೇ ಒಳ್ಳೆಯ ಕಾರ್ಯಗಳಿಗೆ ವಿನಿಯೋಗಿಸುವುದಿಲ್ಲ, 

13. ನಾನು ನಮ್ಮ ಭಾಷೆಯಲ್ಲಿ "ಇದು ಅವನ ಹಣೆ ಬರೆಹ' ಅಥವಾ "ಇದು ಮಾನವನ ಸ್ವಾಭಾವಿಕ ದೋಷ' ಎಂದು ಹೇಳುವುದನ್ನು 
ಅಲ್ಲಾಹನು "ಮಾನವನನ್ನು ಹಾಗೆ ಸೃಷ್ಟಿಸಲಾಗಿದೆ' ಎಂದು ಹೇಳುತ್ತಾನೆ. ಇಲ್ಲಿ ಒಂದು ವಿಷಯ ಗಮನದಲ್ಲಿರಬೇಕು. ಕುರ್‌ಆನಿನ ಹೆಚ್ಚಿನ 
ಕಡೆಗಳಲ್ಲಿ ಮಾನವನ ಸಾಮಾನ್ಯ ನೈತಿಕ ದೋಷಗಳನ್ನು ಪ್ರಸ್ತಾಪಿಸಿದ ಬಳಿಕ ವಿಶ್ವಾಸಿಗಳು ಮತ್ತು ಸನ್ಮಾರ್ಗಿಗಳನ್ನು ಅದರಿಂದ ಹೊರತು 


ಕಾಂಡ - 29 


68 ತಪ್ಪೀಮುಲ್‌ ಕುರ್‌ಆನ್‌ 


ಘ್‌ 


A ಶಯ ನೊ ಜಡಿ ಯಿ yo ಓಟ ಟೆ 


> pa 


Ae lb ESSE EYE 3 
[0 


ಕ 
> ಭುವ (ed 

೫1೬ ೨ ಟ್‌ aN ಓಕೆ 
ಆ 


% ರಿಶಿ ಜಸ ಚೆ SINS 
i pa An ॥ ಕಿಂಚ pp GS 


ಮತ್ತು ಸೌಭಾಗ್ಯ ಪ್ರಾಪ್ತವಾದಾಗ ಲೋಭ ತೋರುತ್ತಾನೆ. ಆದರೆ ನಮಾರಭ್‌ ಮಾಡುವವರು (ಈ ದೋಷದಿಂದ 
ಮುಕ್ತರಾಗಿದ್ದಾರೆ.) ಅವರು ತಮ್ಮ ನಮಾರುನ್ನು ಸದಾ ಪಾಲಿಸುತ್ತಾರೆ. ಅವರ ಸಂಪತ್ತುಗಳಲ್ಲಿ ಬೇಡುವವನಿಗೆ 
ಮತ್ತು ವಂಚಿತನಿಗೆ ಒಂದು ನಿಶ್ಚಿತ ಹಕ್ಕಿದೆ." ಅವರು ಪ್ರತಿಫಲ ಸಿಗಲಿರುವ ದಿನವನ್ನು ಸತ್ಯವೆಂದು ನಂಬುತ್ತಾರೆ.” 
ಅವರು ತಮ್ಮ ಪ್ರಭುವಿನ ಯಾತನೆಗೆ ಭಯಪಡುತ್ತಾರೆ.* ಏಕೆಂದರೆ, ಅವರ ಪ್ರಭುವಿನ ಯಾತನೆಯು 
ನಿರ್ಭಯವಾಗಿರತಕ್ಕ ವಸ್ತುವಲ್ಲ, ಅವರು ತಮ್ಮ ಗುಪ್ತಾಂಗಗಳನ್ನು ರಕ್ಷಿಸಿಕೊಳ್ಳುತ್ತಾರೆ” ತಮ್ಮ ಪತ್ನಿಯರ ಅಥವಾ ತಮ್ಮ 
ಅಧೀನ ಸ್ವೀಯರ (ದಾಸಿಯರ) ಹೊರತು. ಇವರಿಂದ ರಕ್ಷಿಸಿಕೊಳ್ಳದಿದ್ದರೆ, ಅವರ ಮೇಲೆ ಆಕ್ಷೇಪವೇನೂ ಇಲ್ಲ. ಆದರೆ, 


ಲ 


ಪಡಿಸಿರುತ್ತಾನೆ. ಅದೇ ವಿಷಯವು ಮುಂದಿನ ಸೂಕ್ತದಲ್ಲೂ ಬರಲಿದೆ. ಇದರಿಂದ ಈ ಹುಟ್ಟು ದೋಷವು ಬದಲಾವಣೆ ಗೊಳ್ಳದಂತಹದ್ದಲ್ಲ. 
ಮಾನವನು ದೈವಿಕ ಮಾರ್ಗದರ್ಶನವನ್ನು ಅಂಗೀಕರಿಸಿ ತನ್ನ ಆತ್ಮವನ್ನು ಸಂಸ್ಕರಿಸಲು ಪ್ರಯತ್ನಿಸಿದರೆ ಅವನು ಅವುಗಳನ್ನು ದೂರ 
ಮಾಡಬಲ್ಲನು. ಒಂದು ವೇಳೆ ಅವನು ತನ್ನ ಚಿತ್ತದ ಕಡಿವಾಣವನ್ನು ಸಡಿಲ ಬಿಟ್ಟರೆ ಅದು ಅವನಲ್ಲಿ ಬೇರೂರಿ ಬಿಡುವುದೆಂಬ ವಾಸ್ತವಿಕತೆಯು 
ಸ್ವಯಂ ಸ್ಪಷ್ಟವಾಗುತ್ತದೆ. (ಹೆಚ್ಚಿನ ವಿವರಣೆಗೆ ನೋಡಿರಿ ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-3 ಅಲ್‌ ಅಂಬಿಯಾ: ಟಿ.41, ಸಂಪುಟ-4 
ಅರುಬ್ದುಮರ್‌: ಟಿ.23, 28, ಅಶ್ವೂರಾ: ಟಿ.75) 

14. ಒಬ್ಬನು ನಮಾರುಖ್‌ ಮಾಡುತ್ತಾನೆಂದಾದರೆ ಅವನು ಅಲ್ಲಾಹನ ಮೇಲೆ ಹಾಗೂ ಅವನ ಸಂದೇಶವಾಹಕನ, ಅವನ ಗ್ರಂಥದ 
ಮತ್ತು ಪರಲೋಕದ ಮೇಲೆ ವಿಶ್ವಾಸವಿರಿಸುತ್ತಾನೆ ಮತ್ತು ತನ್ನ ವಿಶ್ವಾಸದಂತೆ ನಡೆಯಲಿಕ್ಕೂ ಪ್ರಯತ್ನಿಸುತ್ತಾನೆಂದರ್ಥ. 

15. ಅಂದರೆ ಯಾವುದೇ ರೀತಿಯ ಆಲಸ್ಯ, ನಿಬಿಡತೆ ಅಥವಾ ಆಸಕ್ತಿಯು ಅವರ ನಮಾರುಖ್‌ ಪಾಲನೆಗೆ ಅಡ್ಡಿಯಾಗುವುದಿಲ್ಲ. 
ನಮಾರು್‌ನ ಸಮಯವಾದಾಗ ಅವರು ಎಲ್ಲವನ್ನೂ ಬಿಟ್ಟು ತಮ್ಮ ಪ್ರಭುವಿನ ಆರಾದನೆಗೆ ಎದ್ದು ನಿಲ್ಲುತ್ತಾರೆ ಪಿ pe 4 pe sb 
ಎಂಬುದರ ಇನ್ನೊಂದರ್ಥವನ್ನು ಉಕ್ಬಾ ಬಿನ್‌ ಆಮಿರ್‌ ಈ ರೀತಿ ವಿವರಿಸುತ್ತಾರೆ- ಅವರು ಪೂರ್ಣ ಏಕಾಗ್ರತೆಯಿಂದ ಭಯಭಕ್ತಿಯೊಂದಿಗೆ 
ನಮಾರು್‌ ಮಾಡುತ್ತಾರೆ- ಕಾಗೆಯ ಹಾಗೆ ಅವಸರವಸರವಾಗಿ ಬಾಗುವುದಿಲ್ಲ ಏನೆಲ್ಲ ಪಠಿಸಿ ಹೇಗಾದರೂ ನಮಾರು್‌ನಿಂದ ವಿರಮಿಸಲು 
ಪ್ರಯತ್ನಿಸುವುದಿಲ್ಲ. ನಮಾರುಖ್‌ನಲ್ಲಿ ಅತ್ತಿತ್ತ ಗಮನ ಹರಿಸುವುದಿಲ್ಲ. ಅರಬಿ ನುಡಿಗಟ್ಟಿನಲ್ಲಿ ನಿಂತ ನೀರಿಗೆ (38 $4 ಎನ್ನಲಾಗುತ್ತದೆ. 
ಅದರಿಂದಲೇ ಈ ವ್ಯಾಖ್ಯಾನ ಬಂದಿದೆ. 

16. ಅದ್ದಾರಿಯಾತ್‌ ಅಧ್ಯಾಯದಲ್ಲಿ "ಅವರ ಸೊತ್ತಿನಲ್ಲಿ ಬೇಡುವವರಿಗೂ ವಂಚಿತರಿಗೂ ಹಕ್ಕಿತ್ತು.' (ಸೂಕ್ತ 19) ಎಂದು 
ಹೇಳಲಾಗಿದ್ದರೆ, ಇಲ್ಲಿ ಅವರ ಸೊತ್ತಿನಲ್ಲಿ ಬೇಡುವವನಿಗೆ ಮತ್ತು ವಂಚಿತನಿಗೆ ಒಂದು ನಿಶ್ಚಿತ ಹಕ್ಕಿದೆ'' ಎಂದು ಹೇಳಲಾಗಿದೆ. ನಿಶ್ಚಿತ ಪಾಲೆಂದರೆ 
ಕಡ್ಡಾಯ ರುಕಾಶ್‌ ಎಂದು ಕೆಲವರು ಭಾವಿಸಿದ್ದಾರೆ, ಏಕೆಂದರೆ ಅದರಲ್ಲಿನಿಸಾಬ್‌(ಪ್ರಮಾಣ) ಮತ್ತು ದರವನ್ನು ನಿಶ್ಚಯಿಸಲಾಗಿದೆ. ಆದರೆ 
ಈ ವ್ಯಾಖ್ಯಾನ ಸರಿಯಲ್ಲ, ಏಕೆಂದರೆ ಈ ಅಧ್ಯಾಯ ಮಕ್ಕಾದಲ್ಲಿ ಅವತೀರ್ಣಗೊಂಡ ಬಗ್ಗೆ ಒಮ್ಮತವಿದೆ. ರುಕಾತ್‌ನ ಪ್ರಮಾಣ ಮತ್ತು 
ದರ ಮದೀನದಲ್ಲಿ ಕಡ್ಡಾಯವಾಯಿತು. ಇದರ ನಿಜವಾದ ಅರ್ಥ- ಅವರು ತಮ್ಮ ಸೊತ್ತಿನಲ್ಲಿ ತಾವೇ ಬೇಡುವವರ ಮತ್ತು ವಂಚಿತರ 
ಹಕ್ಕೆಂದು ಭಾವಿಸಿ ಒಂದು ಪಾಲನ್ನು ನಿಶ್ಚಯಿಸಿ ಅದನ್ನು ಕಡ್ಡಾಯವೆಂಬ ನೆಲೆಯಲ್ಲಿ ಅದನ್ನು ಪಾವತಿಸುತ್ತಾರೆ ಎಂದಾಗಿದೆ. ಇದೇ ಅರ್ಥವನ್ನು 
ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌, ಅಬ್ದುಲ್ಲಾ ಬಿನ್‌ ಉಮರ್‌, ಮುಜಾಹಿದ್‌, ಶಆ್‌ಬೀ, ಇಬ್ರಾಹೀಮ್‌ ನಖಈಯವರು ನೀಡಿದ್ದಾರೆ. 

ಸಾಇಲ್‌(ಬೇಡುವವ) ಎಂದರೆ ಭಿಕ್ಷೆ ಬೇಡುವವನಲ್ಲ. ಯಾರಲ್ಲಾದರೂ ಸಹಾಯ ಬೇಡುವ ಅಪೇಕ್ಷಿತನಾಗಿದ್ದಾನೆ. ಮಹ್ರೂಮ್‌(ವಂಚಿತ) 
ಎಂದರೆ ನಿರುದ್ಯೋಗಿ ಅಥವಾ ಉಪಸಂಪಾದನೆಗಾಗಿ ದುಡಿಯುವ, ಆದರೆ ಅದರಿಂದ ಅವನ ಅಗತ್ಯ ಪೂರ್ತಿಯಾಗದವನು ಅಥವಾ 


ಕಾಂಡ - 29 


79. ಅಲ್‌ ಮಲರಿಜ್‌ 69 


ಶಿರ AGE ಹ1155 SASSO NE ES 
ANG ಟ್‌ A 


15054 ಸಹಿ ys 1555ರ ಚಟು 5 


YG OSHA SL Ae OBL AE Syl 


ಇದರ ಹೊರತು ಇನ್ನೇನಾದರೂ ಬಯಸುವವರೇ ಸೀಮೋಲ್ಲಂಘಕರು.೫ ಅವರು ತಮ್ಮಲ್ಲಿರಿಸಿದ ಅಮಾನತುಗಳ 
ರಕ್ಷಣೆ ಮಾಡುತ್ತಾರೆ ಮತ್ತು ತಮ್ಮ ವಾಗ್ದಾನಗಳನ್ನು ಪಾಲಿಸುತ್ತಾರೆ." ಅವರು ತಮ್ಮ ಸಾಕ್ಷ್ಯಗಳಲ್ಲಿ ಸತ್ಯದಲ್ಲೇ ಸ್ಥಿರ 
ವಾಗಿರುತ್ತಾರೆ.” ಅವರು ತಮ್ಮ ನಮಾರುನ್ನು ರಕ್ಷಿಸುತ್ತಾರೆ. ಇಂತಹವರು ಗೌರವದೊಂದಿಗೆ ಸ್ವರ್ಗೋದ್ಯಾನ 
ಗಳಲ್ಲಿರುವರು. 


ಯಾವುದೋ ಅವಘಡ ಅಥವಾ ವಿಪತ್ತಿನಿಂಬಾಗಿ ಅಸಹಾಯಕನಾದವನು ಅಥವಾ ದುಡಿಯಲಿಕ್ಕೇ ಸಾಧ್ಯವಿಲ್ಲದವನು. ಇಂತಹವರ ಕುರಿತು 
ಅವರು ನಿಜವಾಗಿಯೂ ವಂಚಿತರೆಂದು ತಿಳಿದರೆ ದೇವಭಕ್ತನಾದ ಒಬ್ಬನು, ಅವನು ತನ್ನಿಂದ ಸಹಾಯ ಯಾಚಿಸಲಿ ಎಂದು ಕಾಯುವುದಿಲ್ಲ. 
ಅವರ ಅಸಹಾಯಕತೆಯ ಅರಿವಾದೊಡನೆ ತಾನೇ ಮುಂದೆ ಹೋಗಿ ಅವರಿಗೆ ಸಹಾಯ ಮಾಡುತ್ತಾನೆ. (ನೋಡಿರಿ. ತಪ್ಹೀಮುಲ್‌ ಕುರ್‌ಆನ್‌ 
ಸಂಪುಟ-5, 51: ಟಿ.17) 

17. ಅಂದರೆ ಅವರು ಈ ಲೋಕದಲ್ಲಿ ಹೊಣೆ ರಹಿತರು, ಬೇಜವಾಬ್ದಾರರು ಎಂದು ಭಾವಿಸುವುದಿಲ್ಲ. ಅವರು ತಾವು ಒಂದು ದಿನ 
ಅಲ್ಲಾಹನ ಮುಂದೆ ಹಾಜರಾಗಿ ತಮ್ಮ ಕರ್ಮಪತ್ರವನ್ನು ಸಮರ್ಪಿಸಲಿಕ್ಕಿದೆಯೆಂದು ದೃಢವಾಗಿ ನಂಬಿರುತ್ತಾರೆ. 

18. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಅವರು ಈ ಲೋಕದಲ್ಲಿ ಎಲ್ಲ ರೀತಿಯ ಪಾಪ, ಅಪರಾಧ ಮತ್ತು 
ಅಕ್ರಮ-ಅತಿರೇಕಗಳನ್ನು ಮಾಡಿಯೂ ಅಲ್ಲಾಹನನ್ನು ಭಯಪಡದೆ ಇರುವ ಸತ್ಯನಿಷೇಧಿಗಳಂತಲ್ಲ. ಅವರು ತಮ್ಮಿಂದಾದಷ್ಟು ಚಾರಿತ್ರ 
ಮತ್ತು ಕರ್ಮಗಳಲ್ಲಿ ಸದ್ಧರ್ತನೆಯನ್ನು ಕೈಗೊಂಡೂ ಅಲ್ಲಾಹನನ್ನು ಭಯ ಪಡುತ್ತಿರುತ್ತಾರೆ. ಅವರಿಗೆ ದೇವನ ನ್ಯಾಯಾಲಯದಲ್ಲಿ ತಮ್ಮ 
ದೋಷಗಳು ಪು ಪುಣ್ಯಗಳನ್ನು ಅತಿಜಯಿಸಿ ತಾವು ಶಿಕ್ಷೆಗೆ ಪಾತ್ರರಾಗಿ ಬಿಡುತ್ತೇವೋ ಎಂಬ ಭೀತಿ ಸದಾ ಕಾಡುತ್ತಿರುತ್ತದೆ. (ನೋಡಿರಿ- 
ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-3, 23: ಟಿ.54, ಸಂಪುಟ-5, 51: ಟಿ.19) 

19. ಗುಪ್ತಾಂಗಗಳ ರಕ್ಷಣೆಯೆಂದರೆ ವ್ಯಭಿಚಾರದಿಂದ ದೂರವಿರುವುದೂ ನಗ್ಗತೆಯಿಂದ ದೂರವಿರುವುದೂ ಆಗಿದೆ. (ವಿವರಣೆಗೆ 
ನೋಡಿರಿ- ತಪ್ಲೀಮುಲ್‌ ಕುರ್‌ಆನ್‌ ಸಂಪುಟ-3 ಅಲ್‌ಮೂಮಿನೂನ್‌: ಟಿ.6, ಅನ್ನೂರ್‌ ಟಿ.30-32, ಸಂಪುಟ-4 ಅಹ್‌ರುಾಬ್‌: ಟಿ.62) 

20. ವಿವರಣೆಗೆ ನೋಡಿರಿ- ತಪ್ಲೀಮುಲ್‌ ಕುರ್‌ಆನ್‌, ಸಂಪುಟ-3, ಅಲ್‌ ಮೂಮಿನೂನ್‌: ಟಿ.7) 

21. ಅಮಾನತ್‌(ವಿಶ್ವಸ್ಥ ಸೊತ್ತು) ಎಂದರೆ ಅಲ್ಲಾಹನು ದಾಸರ ವಶಕ್ಕೆ ಕೊಟ್ಟ ಅಮಾನತ್‌ಗಳಾಗಬಹುದು. ಮಾನವರು ಇತರ 
ಮಾನವರ ಮೇಲೆ ಭರವಸೆಯಿಟ್ಟು ಅವರ ಸ್ವಾಧೀನಕ್ಕೆ ನೀಡಿದ ಅಮಾನತ್‌ಗಳೂ ಆಗಬಹುದು. ಅದೇ ರೀತಿ ಅಹ್ಹ್‌(ವಾಗ್ದಾನ) ಅಂದರೆ 
ದಾಸನು ದೇವನೊಂದಿಗೆ ಮಾಡುವ ವಾಗ್ದಾನವಾಗಬಹುದು, ಮಾನವರು ಇತರ ಮಾನವರೊಂದಿಗೆ ಮಾಡುವ ವಾಗ್ದಾನವೂ ಆಗಬಹುದು. 
ಈ ಎರಡೂ ರೀತಿ ಅಮಾನಶ್‌ಗಳ ಹಾಗೂ ವಾಗ್ದಾನಗಳ ಪಾಲನೆಯು ಓರ್ವ ವಿಶ್ವಾಸಿಯ ಚಾರಿತ್ರ್ಯದ ವಿಶೇಷತೆಗಳಾಗಿವೆ. 

ಸ್‌(ರ) ವರದಿ ಮಾಡಿರುವ ಹದೀಸ್‌ನಲ್ಲಿ ಹೀಗಿದೆ- ಪ್ರವಾದಿ(ಸ) ನಮ್ಮ ಮಂಡೆ ಪ್ರವಚನ ನೀಡಿದಾಗಲೆಲ್ಲ 
dip yy ಪಯ Suis ori "ಎಚ್ಚರಿಕೆ! ಅಮಾನತ್‌ ಇಲ್ಲದವನಲ್ಲಿ ಈಮಾನ್‌ ಇಲ್ಲ, ವಾಗ್ದಾನ ಪಾಲಿಸದವನಿಗೆ 
ಧರ್ಮವಿಲ್ಲ' ಎಂದು ಹೇಳದೆ ಇರುತ್ತಿರಲಿಲ್ಲ. (ಬೈಹಕಿ-ಶುಅ್‌ಬುಲ್‌ ಈಮಾನ್‌) 

22. ಅಂದರೆ ಅವರು ಸಾಕ್ಷ್ಯವನ್ನು ಬಚ್ಚಿಡುವುದಿಲ್ಲ ಅದರಲ್ಲಿ ಹೆಚ್ಚು ಕಡಿಮೆಯನ್ನೂ ಮಾಡುವುದಿಲ್ಲ. 

23. ಇದರಿಂದ ನಮಾರು್‌ನ ಮಹತ್ವವನ್ನು ಅರಿಯಬಹುದು. ಯಾವ ಉನ್ನತ ನೀತಿ-ಚಾರಿತ್ರ್ಯದ ಜನರು ಸ್ವರ್ಗಕ್ಕೆ ಅರ್ಹರೆಂದು 
ಹೇಳಲಾಗಿದೆಯೋ ಅವರ ಗುಣಗಳನ್ನು ನಮಾರುಭ್‌ನಿಂದ ಆರಂಭಿಸಿ ಅದರಿಂದಲೇ ಕೊನೆಗೊಳಿಸಲಾಗಿದೆ. ನಮಾರಫಭ್‌ ಮಾಡುವ ವನಾಗುವುದು 
ಅವನ ಪ್ರಥಮ ಗುಣವಾಗಿದೆ. ನಮಾರುನ್ನು ಸದಾ ಪಾಲಿಸುವುದು ಅವನ ಎರಡನೇ ಗುಣವಾಗಿದೆ. ನಮಾರುಖ್‌ನ ರಕ್ಷಣೆ ಮಾಡುವುದು 
ಅವನ ಕೊನೆಯ ಗುಣವಾಗಿದೆ. ನಮಾರುಖ್‌ನ ರಕ್ಷಣೆಯ ವ್ಯಾಪ್ತಿಯಲ್ಲಿ ಅನೇಕ ವಿಷಯಗಳು ಬರುತ್ತವೆ. ಸಮಯಕ್ಕೆಸರಿಯಾಗಿ ನಮಾರು್‌ 


ಕಾಂಡ - 29 


70 ತಪ್ಪೀಮುಲ್‌ ಕುರ್‌ಆನ್‌ 


“ble pe Ue 2” 24% 2% 2 23 ie, 
Eee SES AA LOLLY 
ಓ 23% ೨ pS Fd “ರು EL DO 
30d ಭಯ್ಯ . Se ಥಾ Ar ol 3 ಕ 
[EA ky ಸ ೨4 I ಗಂ 72 ಓಳ u ಹಃ 
ಚಿ ಕಟಕ ks gd ಲೂಸ 
(36-39) ಆದುದರಿಂದ ಸಂದೇಶವಾಹಕರೇ, ಈ ಸತ್ಯನಿಷೇಧಿಗಳು ಎಡಬಲಗಳಿಂದ ಗುಂಪು ಗುಂಪಾಗಿ ನಿಮ್ಮ 
ಕಡೆಗೆ ಧಾವಿಸಿ ಬರುತ್ತಿರುವುದೇಕೆ?* ಅವರಲ್ಲಿ ಪ್ರತಿಯೊಬ್ಬನೂ ತಾನು ಸಂಪದ್ಭರಿತವಾದ ಸ್ವರ್ಗೊೋದ್ಯಾನಗಳಲ್ಲಿ 
ಪ್ರವೇಶಗೊಳಿಸಲ್ಪಡುವನೆಂದು ಅಶಿಸುತ್ತಿರುವನೇ9* ಖಂಡಿತ ಇಲ್ಲ. ನಾವು ಯಾವ ವಸ್ತುವಿನಿಂದ ಇವರನ್ನು 
ಸೃಷ್ಟಿಸಿರುವೆವೋ ಅದನ್ನಿವರು ಸ್ವತಃ ಬಲ್ಲರು. 
(40-44) ಇಲ್ಲ? ನಾನು ಪೂರ್ವಗಳ ಮತ್ತು ಪಶ್ಚಿಮಗಳ ಒಡೆಯನ ಆಣೆ ಹಾಕುತ್ತೇನೆ,* ನಾವು ಇವರ 


ನಿರ್ವಹಿಸುವುದು. ಅದಕ್ಕೆ ಮುಂಚೆ ದೇಹ ಮತ್ತು ಬಟ್ಟೆ ಶುಚಿಯಾಗಿದೆಯೋ ಎಂದು ಖಚಿತ ಪಡಿಸುವುದು, ವುರಖೂ ಮಾಡುವುದು, 
ಅದರಲ್ಲಿ ಅಂಗಾಂಗಗಳನ್ನು ಚೆನ್ನಾಗಿ ತೊಳೆಯುವುದು, ನಮಾರುಖ್‌ನ ಮುಖ್ಯ ಭಾಗಗಳಾದ ಫರ್ಟ್‌, ವಾಜಿಬ್‌ ಮತ್ತು ಮುಸ್ತಹಬ್‌ಗಳನ್ನು 
ಪಾಲಿಸುವುದು, ಅದರ ಶಿಷ್ಟಾಚಾರಗಳನ್ನು ಗಮನದಲ್ಲಿರಿಸುವುದು, ದೇವನ ಆಜ್ಞೋಲ್ಲಂಘನೆ ಮಾಡಿ ನಮಾರುನ್ನು ವ್ಯರ್ಥಗೊಳಿಸದಿರುವುದು- 
ಇದೆಲ್ಲವೂ ನಮಾರುಖ್‌ನ ರಕ್ಷಣೆಯಲ್ಲಿ ಸೇರಿವೆ. 

24. ಇದು ಪ್ರವಾದಿಯವರ(ಸ) ಸಂದೇಶ ಪ್ರಚಾರ ಮತ್ತು ಕುರ್‌ಆನ್‌ ಪಠನದ ಶಬ್ದ ಕೇಳಿ ಅಪಹಾಸ್ಯ ಮಾಡಲು, ಕೇಕೆ ಹಾಕಲು 
ನಾಲ್ಕೂ ಕಡೆಯಿಂದ ಧಾವಿಸಿ ಬರುವವರ ವಿಷಯವಾಗಿದೆ. 

25. ಸ್ವರ್ಗವು ಈಗಾಗಲೇ ತಿಳಿಸಲಾಗಿರುವ ಗುಣಗಳನ್ನು Wind ಎಂದರ್ಥ. ಹಾಗಿರುವಾಗ ಸತ್ಯ ಸಂದೇಶವನ್ನು 
ಆಲಿಸಲಿಕ್ಕೇ ತಯಾರಿಲ್ಲದ, ಸತ್ಯದ ಕರೆಯನ್ನು ದಮನಿಸಲು ಈ ರೀತಿ ಧಾವಿಸಿ ಬರುವ ಈ ಜನರು ಸ್ವರ್ಗಕ್ಕೆ ಅರ್ಹರಾಗಬಲ್ಲರೇ? ಅಲ್ಲಾಹನು 
ಇಂತಹವರಿಗಾಗಿ ಸ್ವರ್ಗವನ್ನು ಮಾಡಿರುವನೇ? ಇಲ್ಲಿ ಅಲ್‌ಕಲಮ್‌ ಅಧ್ಯಾಯದ 34-41ನೇ ಸೂಕ್ತಗಳನ್ನು ದೃಷ್ಟಿಯಲ್ಲಿಡಬೇಕು. ಅದರಲ್ಲಿ 
ಸತ್ಯನಿಷೇಧಿಗಳಿಗೆ- ಪರಲೋಕವಿದ್ದರೂ ಅಲ್ಲೂ ನಾವು ಈ ಲೋಕದಲ್ಲಿದ್ದಂತೆಯೇ ಸುಖವಾಗಿರುವೆವು, ಮುಹಮೃದ್‌ರ(ಸ) ಅನುಯಾಯಿಗಳು 
ಇಲ್ಲಿರುವಂತೆಯೇ ದರಿದ್ರರಾಗಿರುವರು- ಎಂಬ ಅವರ ಮಾತಿಗೆ ಉತ್ತರಿಸಲಾಗುತ್ತದೆ. 

26. ಇಲ್ಲಿ ಈ ವಾಕ್ಯಕ್ಕೆ ಎರಡರ್ಥಗಳಿರಬಹುದು. ಹಿಂದಿನ ವಿಷಯದೊಂದಿಗೆ ಇದಕ್ಕೆ ಸಂಬಂಧವಿದೆಯೆಂದು ಭಾವಿಸಿದರೆ ಇದರರ್ಥ 
ಹೀಗಾಗುತ್ತದೆ. ಯಾವ ಪದಾರ್ಥದಿಂದ ಈ ಜನರು ಉಂಟಾದರೋ ಅದರಂತೆ ಎಲ್ಲ ಮನುಷ್ಯರೂ ಸಮಾನರು. ಅದುವೇ ಮನುಷ್ಯ ಸ್ವರ್ಗಕ್ಕೆ 
ಹೋಗುವ ಸಾಧನವೆಂದಾದರೂ ಶಿಷ್ಟರು-ದುಷ್ಠರು, ಅಕ್ರಮಿಗಳು-ನ್ಯಾಯವಂತರು, ಅಪರಾಧಿಗಳು-ನಿರಪರಾಧಿಗಳೆಲ್ಲರೂ ಸ್ಪರ್ಗಕ್ಕೆ ಹೋಗ 
ಬೇಕಾಗುವುದು. ಆದರೆ ಸ್ವರ್ಗದ ಅರ್ಹತೆ ಮಾನವನ ವೀರ್ಯವಲ್ಲ, ಅದು ಅವನ ಗುಣಗಳಿಂದ ಹುಟ್ಟುವಂತಹದ್ದೇ ಆಗಿದೆಯೆಂದು 
ತೀರ್ಮಾನಿಸಲು ಮನುಷ್ಯನ ಸಾಮಾನ್ಯ ಬುದ್ದೀ ಯೇ ಸಾಕು. ಇನ್ನು ಈ ವಾಕ್ಯವನ್ನು ಮುಂದಿನ ವಿಷಯದ ಮುನ್ನುಡಿಯೆಂದು ಭಾವಿಸಿದರೆ 
ಅರ್ಥ ಹೀಗಾಗುತ್ತದೆ- ಈ ಮಂದಿ ತಮ್ಮನ್ನು ತಾವೇ ಶಿಕ್ಷೆಯಿಂದ ಸುರಕ್ಷಿತರೆಂದು ಭಾವಿಸುತ್ತಿದ್ದಾರೆ- ನಮ್ಮ ಶಿಕ್ಷೆಯ ಬಗ್ಗೆ ಎಚ್ಚರಿಸುವ 
ವ್ಯಕ್ತಿಯನ್ನು ಲೇವಡಿ ಮಾಡುತ್ತಿದ್ದಾರೆ. ವಸ್ತುತಃ ನಾವು ಭಾವಿಸಿದರೆ ಇವರಿಗೆ ಈ ಲೋಕದಲ್ಲೇ ಶಿಕ್ಷೆ ನೀಡಬಲ್ಲೆವು ಮತ್ತು ಸತ್ತ ನಂತರ ಪುನಃ 
ಜೀವಂತ ಎಬ್ಬಿಸಬಲ್ಲೆವು. ವೀರ್ಯದ ಒಂದು ತುಚ್ಛ ಬಿಂದುವಿನಿಂದ ಇವರನ್ನು ಸೃಷ್ಟಿಸಿ ನಡೆದಾಡುವ ಮಾನವನನ್ನಾಗಿ ಮಾಡಿರುವುದು 
ಇವರಿಗೇ ತಿಳಿದಿದೆ. ತಮ್ಮ ಸೃಷ್ಟಿಯ ಕುರಿತು ಇವರು ಆಲೋಚಿಸುತ್ತಿದ್ದರೆ, ಇನ್ನು ಇವರು ನಮ್ಮ ಹಿಡಿತದಿಂದ ಪಾರಾಗಿ ಹೋದರು ಅಥವಾ 
ನಾವು ಇವರನ್ನು ಇನ್ನೊಮ್ಮೆ ಸೃಷ್ಟಿಸಲು ಶಕ್ತರಲ್ಲವೆಂಬ ತಪ್ಪುಕಲ್ಪನೆ ಇವರಿಗುಂಟಾಗುತ್ತಿರಲಿಲ್ಲ. 

27. ಅಂದರೆ ವಿಷಯವು ಇವರು ಭಾವಿಸಿದಂತಲ್ಲ, 

28. ಇಲ್ಲಿ ಅಲ್ಲಾಹನು ತನ್ನದೇ ಆಣೆ ಹಾಕುತ್ತಾನೆ. ವರ್ಷದ ಮಧ್ಯೆ ಸೂರ್ಯನು ಪ್ರತಿದಿನ ಒಂದು ಹೊಸ ಕೋನದಿಂದ 
ಉದಯಿಸುತ್ತಾನೆ, ಹೊಸ ಕೋನದಲ್ಲಿ ಅಸ್ತಮಿಸುತ್ತಾನೆ. ಹಾಗೆಯೇ ಭೂಮಿಯ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಸಮಯಗಳಲ್ಲಿ 
ಸೂರ್ಯನು ಉದಯಿಸುತ್ತಾ, ಅಸ್ತಮಿಸುತ್ತಾ ಇರುತ್ತಾನೆ ಎಂಬುದಕ್ಕೆ ಪಶ್ಚಿಮಗಳು ಮತ್ತು ಪೂರ್ವಗಳು ಎಂಬ ಪದಗಳನ್ನು ಬಳಸಲಾಗಿದೆ. 


ಕಾಂಡ - 29 


70. ಅಲ್‌ ಮಲಆರಿಜ್‌ 71 


ಈ ನ ಆಯ ಭಯು 6೩ (1 ಸಹಿ ಹಸು ಯ್ಯ 

FA ¥ ೨2 ೨೨% 4 PEP ಕಡಪ 0 ಕ್ಕ ಘರ್‌ 

ಹಾಡ್ಯಿ ಆಲಾ ಜ್‌) Poe ಟ್‌ 
ಟಟ ಟೇ ೨೨೫ ೨ತಿಸ್ಥಿ/ತದ್ದ ೨೨ 

ಕ ಆ ರ CNUs ESS UY 


ಸ್ಥಾನದಲ್ಲಿ ಇವರಿಗಿಂತ ಉತ್ತಮರನ್ನು ತರಲು ಶಕ್ತರಾಗಿದ್ದೇವೆ. ನಮ್ಮನ್ನು ಮೊರಿಸುವವರು ಯಾರೂ ಇಲ್ಲ” ಆದುದರಿಂದ 
ಇವರೊಡನೆ ವಾಗ್ದಾನ ಮಾಡಲಾಗುತ್ತಿರುವ ತಮ್ಮ ಆ ದಿನವನ್ನು ತಲುಪುವವರೆಗೂ ಇವರನ್ನು ಇವರ ಅಸಂಬದ್ಧ 
ಮಾತುಗಳಲ್ಲಿ ಮತ್ತು ಆಟಗಳಲ್ಲಿ ಬಿದ್ದುಕೊಂಡಿರಲು ಬಿಟ್ಟು ಬಿಡಿರಿ. ಅಂದು ಇವರು ತಮ್ಮ ಸಮಾಧಿಗಳಿಂದ ಹೊರಟು 
ತಮ್ಮ ವಿಗ್ರಹಾಲಯಗಳ ಕಡೆಗೆ ಓಡುವಂತೆ, ಓಡಿ ಹೋಗುತ್ತಿರುವರು.* ಇವರ ದೃಷ್ಟಿಗಳು ತಗ್ಗಿರುವುವು. ಅಪಮಾನವು 
ಇವರನ್ನು ಆವರಿಸಿಕೊಂಡಿರುವುದು. ಇವರಿಗೆ ವಾಗ್ದಾನವೀಯಲಾಗುತ್ತಿರುವ ದಿನ ಅದೇ ಆಗಿದೆ. 


ಈ ನಿಟ್ಟಿನಲ್ಲಿ ಪೂರ್ವ ಮತ್ತು ಪಶ್ಚಿಮ ಒಂದಲ್ಲ, ಅನೇಕ ಇವೆ. ಇನ್ನೊಂದು ರೀತಿಯಲ್ಲಿ, ಉತ್ತರ ಮತ್ತು ದಕ್ಷಿಣಕ್ಕೆ ವ್ಯತಿರಿಕ್ತವಾಗಿ ಒಂದು 
ದಿಕ್ಕು ಪೂರ್ವ ಇನ್ನೊಂದು ಪಶ್ಚಿಮ ಆಗಿವೆ. ಈ ಕಾರಣದಿಂದ ಅಶ್ಮುಅರಾ ಅಧ್ಯಾಯದ 28 ಮತ್ತು ಮುದ್ದುಮ್ಮಿಲ್‌ ಅಧ್ಯಾಯದ 19ನೇ 
ಸೂಕ್ತದಲ್ಲಿ ್ಭಟಿದೆ!1 ಸದಿ! ಥಿ) (ಪೂರ್ವ ಮತ್ತು ಪಶ್ಚಿಮದ ಪ್ರಭು) ಎಂಬ ಪದಗಳು ಬಳಕೆಯಾಗಿವೆ. ಇನ್ನೊಂದು ರೀತಿಯಲ್ಲಿ 
ಭೂಮಿಗೆ ಎರಡು ಪೂರ್ವ ಮತ್ತು ಎರಡು ಪಶ್ಚಿಮಗಳಿವೆ. ಏಕೆಂದರೆ ಭೂಮಿ ಅರ್ಧ ಭಾಗದಲ್ಲಿ ಸೂರ್ಯ ಅಸ್ತಮಿಸುವಾಗ ಇನ್ನೊಂದರ್ಧ 
ಭಾಗದಲ್ಲಿ ಉದಯಿಸುತ್ತಾನೆ. ಅದರಿಂದಾಗಿ ಅರ್ರಹ್ಮಾನ್‌ ಅಧ್ಯಾಯದ 17ನೆಯ ಸೂಕ್ತದಲ್ಲಿ ಜ್ರಟ ಪಿ) 3 ಸೆ ಪಿ) (ಎರಡು 
ಪೂರ್ವಗಳ ಮತ್ತು ಎರಡು ಪಶ್ಚಿಮಗಳ ಪ್ರಭು) ಎಂಬ ಪದಗಳನ್ನು ಬಳಸಲಾಗಿದೆ. (ವಿವರಣೆಗೆ ನೋಡಿ ತಪ್ಪೀಮುಲ್‌ ಕುರ್‌ಆನ್‌, 
ಸಂಪುಟ-5 ಅರ್ರಹ್ನಾನ್‌: ಟಿ.17) 

29. ಅಲ್ಲಾಹನು ತಾನು ಪೂರ್ವಗಳ ಮತ್ತು ಪಶ್ಚಿಮಗಳ ಪ್ರಭುವಾಗಿರುವ ಆಣೆ ಹಾಕಿರುವ ವಿಷಯ ಇದೇ ಆಗಿದೆ. ಇದರ ಅರ್ಥ- 
ನಾವು ಪೂರ್ವ-ಪಶ್ಚಿಮಗಳ ಒಡೆಯರಾಗಿರುವುದರಿಂದ ಇಡೀ ಭೂಮಿ ನಮ್ಮ ಶಕ್ತಿಯ ಸ್ವಾಧೀನದಲ್ಲಿದೆ. ನಮ್ಮ ಹಿಡಿತದಿಂದ ಪಾರಾಗಲು 
ನಿಮಗೆ ಸಾಧ್ಯವಿಲ್ಲ ನಾವು ಬಯಸಿದಾಗ ನಿಮ್ಮನ್ನು ನಾಶಗೊಳಿಸಬಲ್ಲೆವು ಮತ್ತು ನಿಮ್ಮ ಸ್ಥಾನದಲ್ಲಿ ನಿಮಗಿಂತ ಉತ್ತಮವಾದ ಇನ್ನೊಂದು 
ಜನ ವಿಭಾಗವನ್ನು ಎಬ್ಬಿಸ ಬಲ್ಲೆವು. 

30. ಲಿಯೆ ಲೃ ಆ! ಮೂಲ ಪದಗಳಾಗಿವೆ. ನುಸುಬ್‌ ಪದದ ಅರ್ಥ ನಿರ್ಣಯದಲ್ಲಿ ವ್ಯಾಖ್ಯಾನಕಾರರ ನಡುವೆ 
ಭಿನ್ನಾ! ಭಿಪ್ರಾಯವಿದೆ. ಕೆಲವರು ಅದರರ್ಥ ವಿಗ್ರಹಗಳೆಂದಿದ್ದಾರೆ. ಅವರ ಅಭಿಪ್ರಾಯದಲ್ಲಿ ಅದರ ಅರ್ಥ ಹೀಗಿದೆ: ಇಂದು ಅವರು 
ವಿಗ್ರಹಗಳ ಗುಡಿಗಳತ್ತ ಧಾವಿಸುವಂತೆ ಅವರು ಮಹ್‌ಶರದಲ್ಲಿ ನಿಶ್ಚಯಿಸಲಾದ ಸ್ಥಳದ ಕಡೆಗೆ ಓಡುತ್ತಿರುವರು. ಇತರ ಕೆಲವು ವ್ಯಾಖ್ಯಾನಕಾರರು, 
ಓಟದ ಸ್ಪರ್ಧೆಯಲ್ಲಿ ಪ್ರತಿಯೊಬ್ಬನೂ ಇನ್ನೊಬ್ಬನನ್ನು ಹಿಂದಿಕ್ಕಿ ತಲುಪುವ ಗುರಿಗೆ ಹಾಕಿರುವ ಸಂಕೇತವೆಂದು ಅರ್ಥೈಸಿದ್ದಾರೆ. 


NSS 


ಕಾಂಡ - 29 


71. ನೂಹ್‌ 


ಹೆಸರು 

ತ 4 (ನೂಹ್‌) ಎಂಬುದು ಈ ಅಧ್ಯಾಯದ ಹೆಸರೂ ಆಗಿದೆ, ಇದರ ವಿಷಯಕ್ಕೆ ಸಂಬಂಧಿಸಿದ ಶೀರ್ಷಿಕೆಯೂ ಆಗಿದೆ. 
ಏಕೆಂದರೆ ಇದರಲ್ಲಿ ಆರಂಭದಿಂದ ಕೊನೆಯ ತನಕ ನೂಹ್‌(ಅ) ಅವರದೇ ವೃತ್ತಾಂತವಿದೆ. 
ಅವತೀರ್ಣಕಾಲ 

ಇದೂ ಮಕ್ಕಾ ಜೀವನದ ಆರಂಭ ಕಾಲದಲ್ಲಿ ಅವತೀರ್ಣಗೊಂಡ ಅಧ್ಯಾಯಗಳಲ್ಲೊಂದಾಗಿದೆ. ಆದರೆ ಇದರ ವಿಷಯ 
ಗಳ ಆಂತರಿಕ ಸಾಕ್ಷ ದಿಂದ ತಿಳಿದು ಬರುವಂತೆ, ಪ್ರವಾದಿ(ಸ) ಅವರ ಸಂದೇಶ ಪ್ರಚಾರ ಕಾರ್ಯಕ್ಕೆ ಮಕ್ಕಾದ ನಿಷೇಧಿಗಳ 
ವಿರೋಧವು ಅತ್ಯುಗ್ರ ಮಟ್ಟಕ್ಕೆ ತಲುಪಿದ್ದಂತಹ ಕಾಲವನ್ನು ಸೂಚಿಸುತ್ತದೆ. 
ಚರ್ಚಾ ವಿಷಯ 

ನೂಹ್‌(ಅ) ಅವರ ವೃತ್ತಾಂತವನ್ನು ಕೇವಲ ಕತೆ ಹೇಳಲಿಕ್ಕಾಗಿ ವಿವರಿಸಲಾಗಿಲ್ಲ. ಇದರ ಉದ್ದೇಶವು ಸತ್ಯನಿಷೇಧಿಗಳಿಗೆ, 
ನೀವು ಮುಹಮ್ಮದ್‌(ಸ)ರೊಂದಿಗೆ, ನೂಹ್‌ರ ಜನಾಂಗವು ಅವರೊಂದಿಗೆ ವರ್ತಿಸುತ್ತಿದ್ದಂತೆಯೇ ವರ್ತಿಸುತ್ತೀರಿ, ಈ ನೀತಿ 
ಯನ್ನು ನೀವು ಕೈ ಬಿಡದಿದ್ದರೆ ಅವರ ಜನಾಂಗವು ಕಂಡಿದ್ದಂತಹ ದುರ್ಗತಿಯನ್ನೇ ನೀವೂ ಕಾಣಬೇಕಾದೀತು ಎಂದು ಎಚ್ಚರಿಸು 
ವುದಾಗಿದೆ. ಈ ವಿಷಯವನ್ನು ಸ್ಪಷ್ಟ ಶಬ್ದದಲ್ಲಿ ಈ ಅಧ್ಯಾಯದಲ್ಲಿ ಎಲ್ಲೂ ಹೇಳಲಾಗಿಲ್ಲ. ಆದರೆ ಈ ವೃತ್ತಾಂತವನ್ನು ಯಾವ 
ಸಂದರ್ಭ ಮತ್ತು ಸ್ಥಿತಿಯಲ್ಲಿ ಸತ್ಯನಿಷೇಧಿಗಳಿಗೆ ಕೇಳಿಸಲಾಗುತ್ತದೋ ಅದರ ಹಿನ್ನೆಲೆಯಲ್ಲಿ ಸ್ವಯಂ ಈ ಎಷಯವು ಅದರಿಂದ 
ವ್ಯಕ್ತವಾಗುತ್ತದೆ. 

ಪ್ರಥಮ ಸೂಕ್ತದಲ್ಲಿ, ನೂಹ್‌ರನ್ನು(ಅ) ಅಲ್ಲಾಹನು ಪ್ರವಾದಿತ್ವದ ಪದವಿಗೆ ನೇಮಕ ಮಾಡಿದಾಗ ಯಾವ ಕೆಲಸವನ್ನು 
ಅವರಿಗೆ ವಹಿಸಿ ಕೊಟ್ಟಿದ್ದನೆಂದು ಹೇಳಲಾಗಿದೆ. 

4ರಿಂದ 6ರ ವರೆಗಿನಸೂಕ್ತಗಳಲ್ಲಿ ಅವರು ಸಂದೇಶ ಪ್ರಚಾರ ಕಾರ್ಯವನ್ನು ಹೇಗೆ ಆರಂಭಿಸಿದರು ಮತ್ತು ತಮ್ಮ ಜನಾಂಗ 
ದ ಮುಂದೆ ಯಾವ ವಿಷಯವನ್ನಿಟ್ಟರು ಎಂದು ಸಂಕ್ಷಿಪ್ತವಾಗಿ ತಿಳಿಸಲಾಗಿದೆ. 

ತರುವಾಯ ಅವರು ಸುದೀರ್ಥ ಕಾಲದ ವರೆಗೆ ಈ ಕಾರ್ಯದಲ್ಲಿ ಎದುರಿಸಿದ ಸಂಕಷ್ಟಗಳ ವರದಿಯನ್ನು ತಮ್ಮ ಪ್ರಭು 
ವಿನ ಮುಂದಿಟ್ಟದ್ದನ್ನು 5ರಿಂದ 20ರ ವರೆಗಿನ ಸೂಕ್ತದಲ್ಲಿ ವಿವರಿಸಲಾಗಿದೆ. ಅದರಲ್ಲಿ ಅವರು, ತಮ್ಮ ಜನಾಂಗವನ್ನು ಸನ್ಸಾರ್ಗ 
ಕ್ಕೆ ತರಲು ಯಾವೆಲ್ಲ ಪ್ರಯತ್ನಗಳನ್ನು ಮಾಡಿದರು ಮತ್ತು ಅವರ ಜನಾಂಗವು ಹಠಮಾರಿತನದಿಂದ ಹೇಗೆ ವಿರೋಧಿಸಿತೆಂದು 
ಹೇಳುತ್ತಾರೆ. 

ಆ ಬಳಿಕ 21ರಿಂದ 24ರ ವರೆಗಿನ ಸೂಕ್ತಗಳಲ್ಲಿ ನೂಹ್‌ರು ತಮ್ಮ ಪ್ರಭುವಿನ ಮುಂದಿರಿಸಿದ ಕೊನೆಯ ವಿನಂತಿಯನ್ನು 
ಈ ರೀತಿ ವಿವರಿಸುತ್ತಾರೆ: ಈ ಜನಾಂಗವು ನನ್ನ ಮಾತನ್ನು ಸಂಪೂರ್ಣ ತಿರಸ್ಕರಿಸಿ ಬಿಟ್ಟಿದೆ. ಅವರು ತನ್ನ ಕಡಿವಾಣವನ್ನು ತನ್ನ 
ನಾಯಕರ ಕೈಗೊಪ್ಪಿಸಿದ್ದಾರೆ, ಅವರು ಮೋಸದ ಅತಿ ದೊಡ್ಡ ಜಾಲವನ್ನು ಹರಡಿದ್ದಾರೆ. ಇನ್ನು ಅವರಿಂದ ಸನ್ಮಾರ್ಗದ ಸೌಭಾಗ್ಯ 
ವನ್ನು ಕಿತ್ತುಕೊಳ್ಳುವ ಸಮಯ ಬಂದು ಬಿಟ್ಟಿದೆ. ಇದು ನೂಹರ ಅಸಹನೆಯಾಗಿರಲಿಲ್ಲ ಶತಮಾನಗಳ ವರೆಗೆ ಅತ್ಯಂತ ಸಹನೆ 
ಯೊಂದಿಗೆ ಸಂಕಷ್ಟಮಯ ಪರಿಸ್ಥಿತಿಯಲ್ಲಿ ಸಂದೇಶ ಪ್ರಚಾರದ ಕರ್ತವ್ಯ ನಿರ್ವಹಿಸಿದ ಬಳಿಕ ತಮ್ಮ ಜನಾಂಗದ ಬಗ್ಗೆ ಪೂರ್ಣ 
ನಿರಾಶರಾದಾಗ, ಇನ್ನು ಈ ಜನಾಂಗ ಸತ್ಯವನ್ನು ಸ್ವೀಕರಿಸುವುದಿಲ್ಲ ಎಂಬ ಅಭಿಪ್ರಾಯಕ್ಕೆ ಅವರು ಬಂದರು. ಈ ಅಭಿಪ್ರಾಯವು 
ಅಲ್ಲಾಹನ ತೀರ್ಮಾನಕ್ಕನುಗುಣವಾಗಿಯೇ ಇತ್ತು. ಹಾಗೆ ಅದರ ಬೆನ್ನಲ್ಲೇ; 25ನೇ ಸೂಕ್ತದಲ್ಲಿ ಆ ಜನಾಂಗದ ಮೇಲೆ ಅವರ 
ಕುಕೃತ್ಯಗಳ ಕಾರಣ ಅಲ್ಲಾಹನ ಶಿಕ್ಷೆ ಬಂದೆರಗಿತು ಎಂದು ಹೇಳಲಾಯಿತು. 


ಕಾಂಡ - 29 


71. ನೂಹ್‌ 73 


ಕೊನೆಯ ಸೂಕ್ತಗಳಲ್ಲಿ ನೂಹ್‌(ಅ)ರವರು ಶಿಕ್ಷೆ ಎರಗುತ್ತಿದ್ದ ಸಂದರ್ಭದಲ್ಲಿ ತಮ್ಮ ಪ್ರಭುವಿನೊಡನೆ ಮಾಡಿದ ಪ್ರಾರ್ಥನೆ 
ಯನ್ನು ಉಲ್ಲೇಖಿಸಲಾಗಿದೆ. ಅದರಲ್ಲಿ ಅವರು ತಮಗಾಗಿ ಹಾಗೂ ಎಲ್ಲ ವಿಶ್ವಾಸಿಗಳಿಗಾಗಿ ಕ್ಷಮೆಯಾಚಿಸುತ್ತಾರೆ ಮತ್ತು ತಮ್ಮ 
ಜನಾಂಗದ ಸತ್ಯನಿಷೇಧಿಗಳ ಕುರಿತು, ಅವರ ಪೈಕಿ ಯಾರನ್ನೂ ಈ ಭೂಮುಖದಲ್ಲಿ ಜೀವಂತ ಉಳಿಸಬೇಡ. ಏಕೆಂದರೆ 
ಯಾವುದೇ ಒಳಿತಿನ ಅಂಶ,ಅವರಲ್ಲಿಲ್ಲ. ಅದರ ಪೀಳಿಗೆಯೂ ಕಾಫಿರ್‌ (ಸತ್ಯನಿಷೇಧಿ) ಮತ್ತು ಫಾಜಿರ್‌ (ದುರಾಚಾರಿ) ಆಗಿಯೇ 
ಹುಟ್ಟುವುದು ಎಂದು ಅಲ್ಲಾಹನಲ್ಲಿ ನಿವೇದಿಸುತ್ತಾರೆ. 

ಈ ಅಧ್ಯಾಯವನ್ನು ಅಧ್ಯಯನ ಮಾಡುವಾಗ ಕುರ್‌ಆನಿನ ಇತರೆಡೆಗಳಲ್ಲಿ ವಿವರಿಸಲಾಗಿರುವ ನೂಹ್‌ರ ವೃತ್ತಾಂತವನ್ನು 
ದೃಷ್ಟಿಯಲ್ಲಿರಿಸಬೇಕು (ನೋಡಿರಿ, ಅಲ್‌ ಅಆ್‌ರಾಫ್‌: 59-64; ಯೂನುಸ್‌: 71, 73; ಹೂದ್‌; 25-49; ಅಲ್‌ ಮೂಮಿನೂನ್‌: 
23-31; ಅಶ್ಕುಅರಾ: 105-122; ಅಂಕಬೂತ್‌: 14, 15; ಅಸ್ಪಾಫ್ಸಾತ್‌: 75-82; ಅಲ್‌ ಕಮರ್‌: 9-16) 


ತಃ ಡೆ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು: 28 ರುಕೂಆ್‌ಗಳು: 2 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


kd | 


SH 2» ಸರೆ CAIN ys MES iG 
2% 03 £೬90 


ಬ್‌ ಲ ಜಿ JOSS Yr 0800 
SKE ASS LIAS SKA 


1) ನಾವು ನೂಹರನ್ನು ಅವರ ಜನಾಂಗದ ಕಡೆಗೆ ರವಾನಿಸಿದೆವು. ಅವರು ತಮ್ಮ. ಜನಾಂಗದವರಿಗೆ ಅವರ ಮೇಲೆ 
ಒಂದು ವೇದನಾಯುಕ್ತ ಯಾತನೆ ಬಂದೆರಗುವುದಕ್ಕೆ ಮುಂಚೆಯೇ ಎಚ್ಚರಿಕೆ ನೀಡಲೆಂದು. 

(2-4) ಅವರು ಹೇಳಿದರು; "ನನ್ನ ಜನಾಂಗದವರೇ, ನಾನು ನಿಮಗಾಗಿ ಓರ್ವ ಸುಸ್ಪಷ್ಟ ಎಚ್ಚರಿಕೆ ಕೊಡುವವ 
(ಸಂದೇಶವಾಹಕ)ನಾಗಿದ್ದೇನೆ. ಅಲ್ಲಾಹನ ಆರಾಧನೆ ಮಾಡಿರಿ, ಅವನನ್ನು ಭಯಪಡಿರಿ ಮತ್ತು ನನ್ನನ್ನು ಅನುಸರಿಸಿರಿ.3 
ಅಲ್ಲಾಹನು ನಿಮ್ಮ ಪಾಪಗಳನ್ನು ಕ್ಷಮಿಸುವನು' ಮತ್ತು ನಿಮ್ಮನ್ನು ಒಂದು ನಿಶ್ಚಿಶ ಕಾಲದ ವರೆಗೆ ಉಳಿಸುವನು." 


1. ಅಂದರೆ ಅವರು ಯಾವ ದುರ್ಮಾರ್ಗ ಮತ್ತು ನೈತಿಕ ಕೆಡುಕಿನಲ್ಲಿ ಮುಳುಗಿರುವರೋ ಅವು ಅವರನ್ನು ದೇವನ ಶಿಕ್ಷೆಗೆ ಗುರಿ 
ಪಡಿಸುವುದು ಎಂದು ಎಚ್ಚರಿಕೆ ನೀಡಲು ಮತ್ತು ಆ ಶಿಕ್ಷೆಯಿಂದ ಪಾರಾಗಲು ಅವರು ಯಾವ ಮಾರ್ಗವನ್ನು ಅನುಸರಿಸಬೇಕು ಎಂದು 
ತಿಳಿಸಲು. 

2. ಈ ಮೂರು ವಿಷಯಗಳನ್ನು ನೂಹ್‌(ಅ) ತಮ್ಮ ಪ್ರವಾದಿತ್ನವನ್ನು ಆರಂಭಿಸುತ್ತಾ ತಮ್ಮ ಜನಾಂಗದ ಮುಂದಿಟ್ಟಿದ್ದರು. 
1) ಅಲ್ಲಾಹನ ದಾಸ್ಯ, 2) ತಕ್ವಾ(ದೇವಭಯ), 3) ಪ್ರವಾದಿಯ ಅನುಸರಣೆ. ಅಲ್ಲಾಹನ ದಾಸ್ಯದ ತಾತ್ಸರ್ಯ, ಇತರರ ದಾಸ್ಯ -ಆರಾಧನೆ 
ಯನ್ನು ತೊರೆದು ಕೇವಲ ಅಲ್ಲಾಹನನ್ನು ಆರಾಧ್ಯನೆಂದು ಅಂಗೀಕರಿಸಿ ಅವನನ್ನು ಆರಾಧಿಸುವುದು ಮತ್ತು ಕೇವಲ ಅವನ ಆಜ್ಞಾಪಾಲನೆ 
ಮಾಡುವುದಾಗಿದೆ. ತಕ್ವಾ ಎಂದರೆ ಅಲ್ಲಾಹನನ್ನು ಕೋಪಗೊಳಿಸುವಂತಹ ಮತ್ತು ಅವನ ಕ್ರೋಧಕ್ಕೆ ಪಾತ್ರವಾಗಬಲ್ಲಂತಹ ವಿಷಯಗಳನ್ನು 
ವರ್ಜಿಸುವುದು ಮತ್ತು ತಮ್ಮ ಜೀವನದಲ್ಲಿದೇವಭಕ್ತರು ಅನುಸರಿಸಬೇಕಾದಂತಹ ನೀತಿಯನ್ನು ಕೈಗೊಳ್ಳುವುದಾಗಿದೆ. "ನನ್ನನ್ನು ಅನುಸರಿಸಿರಿ' 
ಎಂಬಮಾತಿನ ಅರ್ಥ, ಅಲ್ಲಾಹನ ಸಂದೇಶವಾಹಕನೆಂಬ ನೆಲೆಯಲ್ಲಿನಾನು ನಿಮಗೆ ನೀಡುತ್ತಿರುವ ಆಜ್ಜೆ- ಆದೇಶಗಳನ್ನು ಪಾಲಿಸಿರಿ ಎಂದಾಗಿದೆ. 

3. ಜೆ 53 ರ 3 ಮೂಲ ಪದಗಳಾಗಿವೆ. ನಿಮ್ಮ ಪಾಪಗಳ ಪೈಕಿ ಕೆಲವನ್ನು ಅಲ್ಲಾಹನು ಕ್ಷಮಿಸುವನು ಎಂದು ಇದ 
ರರ್ಥವಲ್ಲ. ಅದರ ನಿಜವಾದ ಅರ್ಥ, ನಿಮ್ಮ ಮುಂದಿಡಲಾಗುತ್ತಿರುವ ಪ್ರ ಪ್ರಸ್ತುತ ಮೂರು ವಿಷಯಗಳು ಒಪ್ಪಿಕೊಂಡರೆ ಅವನು ನಿಮ್ಮ ಈ 
ವರೆಗಿನ ಪಾಪಗಳನ್ನು ಕ್ಷಮಿಸಿ ಬಿಡುವನು ಎಂದಾಗಿದೆ. i 2. 

4. ಅಂದರೆ ನೀವು ಈ ಮೂರು ವಿಷಯಗಳನ್ನು ಒಪ್ಪಿಕೊಂಡರೆ, ಚಾಚ ತಸ ಮರಣಕ್ಕೆ ನಿಶ್ಚೆಯಿಸಿರುವ: ಕಾಲದ 
ವರೆಗೆ ಈ ಲೋಕದಲ್ಲಿ ಬದುಕುವ ಅವಕಾಶವನ್ನು ನೀಡುವನು. 


ಕಾಂಡ - 29 


71. ನೂಹ್‌ "5 


Wop 3B Ari 2 22 ಟ್ರ ್ರ 
೫/5೬ ಜಿ ONES ಅತಿ LE YS 080% 28% 


ಟಿ IG ಬಸ Bs Aa AES ES 908 Ke 
BONES ಗ್ರ ಕ್ರಿ 1 (a ಬೆ ಕ್‌ 1.4 


ವಾಸ್ತವದಲ್ಲಿ ಅಲ್ಲಾಹನು ನಿಶ್ಚಯಿಸಿರುವ ಕಾಲವು ಬಂದು ಬಿಟ್ಟರೆ ಮತ್ತೆ ಅದನ್ನು ಮುಂದೂಡಲಾಗುವುದಿಲ್ಲ 
; ಅಯ್ಯೋ ನಿಮಗಿದು ತಿಳಿದಿರುತ್ತಿದ್ದರೆ* 

(5-20) ಅವರು' ಹೀಗೆ ಬಿನವಿಸಿದರು, "ನನ್ನ ಪ್ರಭೂ, ನಾನು ನನ್ನ ಜನಾಂಗದವರನ್ನು ಹಗಲಿರುಳೆನ್ನದೆ 
ಕರೆದೆನು. ಆದರೆ ನನ್ನ ಕರೆಯು ಅವರ ಪಲಾಯನವನ್ನು ಮಾತ್ರ ಹೆಚ್ಚಿಸಿತು." ನೀನು ಅವರನ್ನು ಕ್ಷಮಿಸುವಂತಾಗಲೆಂದು 
ನಾನು ಅವರನ್ನು ಕರೆದಾಗಲೆಲ್ಲ ಅವರು ಕಿವಿಗಳಲ್ಲಿ ಬೆರಳುಗಳನ್ನು ತುರುಕಿಸಿಕೊಂಡರು; ತಮ್ಮ ವಸ್ತ್ರಗಳಿಂದ ಮುಖ 
ಮುಚ್ಚಿಕೊಂಡರು,'* ಹಠಮಾರಿತನ ತೋರಿದರು ಮತ್ತು ಭಾರೀ ಅಹಂಭಾವ ತೋರಿಸಿದರು." ತರುವಾಯ ನಾನು 
ಅವರಿಗೆ ಬಹಿರಂಗವಾಗಿ ಕರೆ ಕೊಟ್ಟೆನು, ಅನಂತರ ನಾನು ಘಂಟಾಘೋಷವಾಗಿ ಧರ್ಮಾಹ್ಹಾನ ನೀಡಿದೆನು ಮತ್ತು 


5. ಈ ಎರಡನೆ ಸಮಯವೆಂದರೆ ಅಲ್ಲಾಹನು ಯಾವುದೇ ಜನಾಂಗವನ್ನು ನಾಶಗೊಳಿಸಲು ನಿಶ್ಚಯಿಸಿದ ಸಮಯವಾಗಿದೆ. ಈ ಕುರಿ , 
ತು ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಯಾವುದೇ ಜನಾಂಗದ ಮೇಲೆ ಶಿಕ್ಷೆ ಎರಗುವ ತೀರ್ಮಾನವಾಗಿ ಬಿಟ್ಟರೆ, ಅನಂತರ ಅದು ವಿಶ್ವಾಸ 
ತಾಳಿದರೂ ಅದನ್ನು ಕ್ಷಮಿಸಲಾಗುವುದಿಲ್ಲವೆಂದು ಸ್ಪಷ್ಟವಾಗಿ ಹೇಳಲಾಗಿದೆ. 

6. ಅಂದರೆ ನನ್ನ ಮುಖಾಂತರ ಅಲ್ಲಾಹನ ಸಂದೇಶ ನಿಮಗೆ ತಲುಪಿದ ನಂತರ ಸಿಕ್ಕಿರುವ ಸಮಯವು ನೀವು ವಿಶ್ವಾಸ ಸ್ಟೀಕರಿಸಲಿಕ್ಕಿ 
ರುವ ಒಂದು ಕಾಲಾವಕಾಶವಾಗಿದೆ, ಈ ಅವಧಿ ಮುಗಿದೊಡನೆ ದೇವಯಾತನೆ ಎರಗುವುದರಿಂದ ಪಾರಾಗುವ ಯಾವುದೇ ಸಾಧ್ಯತೆಯಿಲ್ಲ 
ವೆಂದು ನಿಮಗೆ ಚೆನ್ನಾಗಿ ಮನವರಿಕೆಯಾದರೆ ನೀವು ವಿಶ್ವಾಸಿಗಳಾಗಲು ಅವಸರ ಪಡುವಿರಿ. ಯಾಶನೆ ಎರಗುವ ವರೆಗೆ ನೀವು ಅದನ್ನು 
ಮುಂದೂಡಲಾರಿರಿ. 

7. ಮಧ್ಯದಲ್ಲಿ ಒಂದು ದೀರ್ಥಕಾಲದ ಚರಿತ್ರೆಯನ್ನು ಬಿಟ್ಟು, ನೂಹ್‌ರು(ಅ) ತಮ್ಮ ಪ್ರವಾದಿತ್ನದ ಕೊನೆಯ ಕಾಲದಲ್ಲಿ ಅಲ್ಲಾಹನ 
ಮುಂದಿರಿಸಿರುವ ಮನವಿಯನ್ನು ಪ್ರಸ್ತಾಪಿಸಲಾಗುತ್ತದೆ. 

8. ಅಂದರೆ ನಾನು ಅವರನ್ನು ಎಷ್ಟು ಕರೆಯುತ್ತಾ ಹೋದೆನೋ ಅವರು ಅಷ್ಟೇ ಹೆಚ್ಚು ನನ್ನಿಂದ ದೂರ ಓಡ ತೊಡಗಿದರು. 

9. ಅವರು ಧಿಕ್ಕಾರದ ನೀತಿಯನ್ನು ಬಿಟ್ಟು ಕ್ಷಮೆ ಬೇಡುವವರಾಗಲಿ ಎಂಬ ವಿಷಯವೂ ಇದರಲ್ಲಿ ಸೇರಿದೆ. ಏಕೆಂದರೆ ಆಗ ಮಾತ್ರ 
ಅವರಿಗೆ ಕ್ಷಮೆ ಸಿಗಬಹುದಾಗಿತ್ತು. 

10. ಮುಖ ಮುಚ್ಚುವುದೇಕೆಂದರೆ ಅವರು ನೂಹ್‌ರ ಮಾತನ್ನು ಕೇಳುವುದಂತಿರಲಿ ಅವರ ಮುಖ ನೋಡಲೂ ಇಷ್ಟಪಡುತ್ತಿರಲಿಲ್ಲ 
ಅಥವಾ ಅವರ ಈ ಕೃತ್ಯವು ಅವರ ಮುಂದಿನಿಂದ ಹಾದುಹೋಗುವಾಗ ಅವರಿಂದ ಮರೆಯಾಗಿರುವುದು ಮತ್ತು ಅವರಿಗೆ ತಮ್ಮ ಗುರುತು 
ಸಿಕ್ಕಿ ಅವರು ಮಾತಾಡದಿರಲಿ ಎಂಬ ಕಾರಣಕ್ಕಾಗಿತ್ತು. ಇದು ಪ್ರವಾದಿ(ಸ)ರೊಡನೆ ಮಕ್ಕಾದ ಸತ್ಯನಿಷೇಧಿಗಳು ಅನುವರ್ಶಿಸುತ್ತಿದ್ದ ಅದೇ 
ನೀತಿಯಾಗಿದೆ. ಹೂದ್‌ ಅಧ್ಯಾಯದ 5ನೇ ಸೂಕ್ತದಲ್ಲಿ ಅವರ ಈ ವರ್ತನೆಯನ್ನು ಈ ರೀತಿ ಪ್ರಸ್ತಾಪಿಸಲಾಗಿದೆ- 

ನೋಡಿರಿ, ಇವರು ಅವನಿಂದ ಅಡಗಿಸಿಕೊಳ್ಳಲಿಕ್ಕಾಗಿ ತಮ್ಮ ಹೃದಯಗಳನ್ನು ಮುದುಡಿಕೊಳ್ಳುತ್ತಾರೆ. ಜಾಗ್ರತೆ! ಇವರು ತಮ್ಮನ್ನು 
ಬಟ್ಟೆಗಳಿಂದ ಮುಚ್ಚಿಕೊಂಡಾಗ ಅಲ್ಲಾಹನು ಇವರ ಅಂತರಾಗವನ್ನೂ ಬಹಿರಂಗವನ್ನೂ ತಿಳಿಯುತ್ತಾನೆ. ಅವನಂತು ಇವರ ಹೃದಯ 
ರಹಸ್ಯಗಳನ್ನು ಬಲ್ಲನು. (ಹೂದ್‌:5, ವಿವರಣೆಗೆ ನೋಡಿರಿ ಟಿ. 5-6) 

11. ತಕಬ್ಬುರ್‌(ಅಹಂಕಾರ) ಎಂದರೆ ಅವರು ಸತ್ಯಕ್ಕೆ ತರಣಾಗುವುದು ಮತ್ತು ಪ್ರವಾದಿಯವರ ಬೋಧನೆಯನ್ನು ಒಪ್ಪಿಕೊಳ್ಳುವುದು 
ತಮ್ಮ ಸ್ಥಾನಕ್ಕೆ ಕುಂದೆಂದು ಭಾವಿಸಿದರು. ಉದಾ: ಸಜ್ಜನ ವ್ಯಕ್ತಿಯೊಬ್ಬನು ಕೆಟ್ಟು ಹೋದ ಒಬ್ಬನಿಗೆ ಉಪದೇಶಿಸಿದಾಗ ಅವನು ತಲೆ ಕೊಡವಿ 
ಎದ್ದು ನಿಂತು ಪಾದವನ್ನು ನೆಲಕ್ಕೆ ಬಡಿಯುತ್ತಾ ನಡೆದರೆ ಅದು ಅಹಂಕಾರದೊಂದಿಗೆ ಉಪದೇಶವನ್ನು ತಿರಸ್ಕರಿಸುವುದಾಗಿದೆ. 


ಕಾಂಡ - 29 


76 ತಪ್ಪೀಮುಲ್‌ ಕುರ್‌ಆನ್‌ 


oN SEN EBON A ಪ. 
3 ೫... Js A ois Ke 


ರಹಸ್ಯ ವಾಗಿಯೂ ಸಮಜಾಯಿಸಿದೆನು. ನಾನು (ಹೀಗೆ) ಹೇಳಿದೆನು: ನಿಮ್ಮಪ್ರ ಪ್ರಭುವಿನೊಡನೆ ಕ್ಷಮಾಯಾಚನೆ ಮಾಡಿರಿ. 
ಖಂಡಿತವಾಗಿಯೂ ಅವನು ಮಹಾಕ್ಷಮಾಶೀಲನಾಗಿದ್ದಾನೆ. ಅವನು ನಿಮ್ಮ ಮೇಲೆ ಆಕಾಶದಿಂದ ಧಾರಾಳವಾಗಿ ಮಳೆ 
ಸುರಿಸುವನು, ನಿಮಗೆ ಸೊತ್ತು ಸಂತಾನಗಳನ್ನು ದಯಪಾಲಿಸುವನು, ನಿಮಗಾಗಿ ಉದ್ಯಾನಗಳನ್ನು ಸೃಷ್ಟಿಸುವನು 
ಮತ್ತು ನಿಮಗಾಗಿ ಕಾಲುವೆಗಳನ್ನು ಹರಿಸುವನು. ನೀವು ಅಲ್ಲಾಹನ ಬಗ್ಗೆ ಯಾವುದೇ ಪ್ರತಿಷ್ಠೆಯನ್ನು ನಿರೀಕ್ಷಿಸದಿರಲು, 


12. ಈ ವಿಷಯವನ್ನು ಕುರ್‌ಆನಿನ ಅನೇಕ ಕಡೆಗಳಲ್ಲಿವಿವರಿಸಲಾಗಿದೆ. ದೇವನೊಂದಿಗೆ ಬಂಡಾಯದ ವರ್ತನೆಯು ಪರಲೋಕದಲ್ಲಿ 
ಮಾತ್ರವಲ್ಲ ಈ ಲೋಕದಲ್ಲೂ ಮಾನವನ ಜೀವನವನ್ನು ಸಂಕೀರ್ಣ ಗೊಳಿಸುತ್ತದೆ. ತದ್ದಿರುದ್ಧವಾಗಿ ಒಂದು ಜನಾಂಗವು ಆಜ್ಲೋ 
ಲ್ಲಂಘನೆಯ ಬದಲು ಈಮಾನ್‌ ಮತ್ತು ತಕ್ವಾ ಹಾಗೂ ದೇವಾದೇಶಗಳನ್ನು ಅನುಸರಿಸುವ ನೀತಿಯನ್ನು ಕೈಗೊಂಡರೆ, ಅದು ಪರಲೋ 
ಕದಲ್ಲಿಮಾತ್ರ್ಯಭಾಭಕರವಾಗಿರುವುದಲ್ಲ, ಈ ಲೋಕದಲ್ಲೂಅದರ ಮೇಲೆ ಅನುಗ್ರಹಗಳ ಸುರಿಮಳೆಯಾಗುತ್ತಿರುತ್ತದೆ. ತಾಹಾ ಅಧ್ಯಾಯದ 
124ನೇ ಸೂಕ್ತದಲ್ಲಿ ಹೀಗೆ ಹೇಳಲಾಗಿದೆ- "ನನ್ನ ಉದ್ಭೋಧದಿಂದ ವಿಮುಖನಾದವನ ಜೀವನವು ಭೂಲೋಕದಲ್ಲಿ ಸಂಕೀರ್ಣವಾಗುವು 
ದು ಮತ್ತು ಪುನರುತ್ಕಾನದ ದಿನ ನಾವು ಅವನನ್ನು ಕುರುಡನನ್ನಾಗಿ ಮಾಡಿ ಎಬ್ಬಿಸುವೆವು.'' 

ಆಲ್‌ ಮಾಇದದ 66ನೆ ಸೂಕ್ತದಲ್ಲಿ ಹೀಗಿದೆ- ಅವರು ತೌರಾತ್‌, ಇಂಜೀಲ್‌ ಮತ್ತು ಅವರ ಪಾಲಕ ಪ್ರಭುವಿನ ವತಿಯಿಂದ ಅವ 
ರ ಕಡೆಗೆ ಕಳಿಸಲ್ಪಟ್ಟಿದ್ದ ಇತರ ಗ್ರಂಥಗಳನ್ನು ಸ್ಥಾಪಿಸುತ್ತಿದ್ದರೆ ಅವರಿಗಾಗಿ ಆಹಾರವು ಮೇಲ್ಭಾಗದಿಂದ ವರ್ಷಿಸುತ್ತಿತ್ತು ಮತ್ತು ಕೆಳಭಾಗದಿಂದ 
ಉಕ್ಕಿ ಬರುತ್ತಿತ್ತು. ಅಲ್‌ ಅಆ್‌ರಾಫ್‌ನ 96ನೆ ಸೂಕ್ತದಲ್ಲಿ ಈ ರೀತಿ ಹೇಳಲಾಗಿದೆ- "ನಾಡಿನವರು ವಿಶ್ವಾಸ ಸವಿರಿಸುತ್ತಿದ್ದರೆ ಮತ್ತು ದೇವಭ 
ಯವಿರಿಸುತ್ತಿದ್ದರೆ ನಾವು ಅವರಿಗೆ ಆಕಾಶ ಮತ್ತು ಭೂಮಿಯಿಂದ ಸಮೃ ದ್ಧಿಯ ದ್ವಾರಗಳನ್ನು ತೆರೆದುಕೊಡುತ್ತಿದ್ದೆವು.'' ಜೂಡ್‌ ಅಧ್ಯಾಯ 
ದಲ್ಲಿ ಹೀಗಿದೆ- ಹೂದ್‌(ಅ) ತಮ್ಮ ಜನಾಂಗವನ್ನುದ್ದೇಶಿಸಿ ಹೇಳಿದರು- ""ಓ ನನ್ನ ಜನಾಂಗ ಬಾಂಧವರೇ! ನಿಮ್ಮ ಪ್ರಭುವಿನ ಕ್ಷಮೆ ಯಾಚಿ 
ಸಿರಿ ಮತ್ತು ಪಶ್ಚಾತ್ತಾಪ ಪಟ್ಟು ಮರಳಿರಿ. ಅವನು ನಿಮ್ಮ ಮೇಲೆ ಆಕಾಶದಿಂದ ಧಾರಾಕಾರವಾಗಿ ಮಳೆ ಸುರಿಸುವನು ಮತ್ತು ನಿಮ್ಮ ಈಗಿ 
ನ ಶಕ್ತಿಗೆ ಇನ್ನಷ್ಟು ಶಕ್ತಿಯನ್ನು ವರ್ಧಿಸಿ ಕೊಡುವನು. (ಸೂಕ್ತ 52) ಅದೇ ಅಧ್ಯಾಯದಲ್ಲಿ ಪ್ರವಾದಿ(ಸ) ಅವರ ಮೂಲಕ ಮಕ್ಕಾದ ಜನ 
ರನ್ನು ದ್ದೇಶಿಸಿ ಹೀಗೆ ಹೇಳಲಾಗಿದೆ- ನೀವು ನಿಮ್ಮ ಪ್ರಭುವಿನೊಡನೆ ಕ್ಷಮ ಯಾಚಿಸಿರಿ. ಅವನಿಗೆ ಶರಣು ಹೋಗಿರಿ, ಅವನು ಒಂದು ನಿಶ್ಚಿ 
ತ ಕಾಲಾವಧಿಯ ವರೆಗೆ ನಿಮಗೆ ಉತ್ತಮ ಜೀವನಾಧಾರಗಳನ್ನು ನೀಡುವನು. (ಸೂಕ್ತ 3) ಹದೀಸ್‌ನಲ್ಲಿ ಪ್ರವಾದಿ(ಸ) ಕುರೈಶ್‌ ಜನರನ್ನು 
ದ್ದೇಶಿಸಿ ಹೀಗೆ ಹೇಳಿದರೆಂದಿದೆ- ""ಓಂದು ವಚನವಿದೆ. ಅದನ್ನು ನೀವು ಒಪ್ಪಿದರೆ ಅರಬರ ಮತ್ತು ಅರಬೇತರರ ಆಡಳಿತಗಾರರಾಗುವಿರಿ. 2 
(ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-1, 5: ಟಿ.96, ಸಂಪುಟ-2, 11: ಟಿ.3, 57, ಸಂಪುಟ-3, 20: ಟಿ.105, 'ಸಂಪುಟ-4 
ಸ್ಜಾದ್‌ ಅಧ್ಯಾಯದ ಮುನ್ನುಡಿ) 

ಕುರ್‌ಆನಿನ ಇದೇ ಆದೇಶದಂತೆ, ಒಮ್ಮೆ ಬರಗಾಲದ ಸಂದರ್ಭದಲ್ಲಿ ಉಮರ್‌(ರ) ಮಳೆಗಾಗಿ ಪ್ರಾರ್ಥಿಸಲು ಹೊರಟು ಕೇವಲ 
ಕ್ಷಮೆ ಯಾಚನೆ ಮಾಡಿದರು. ಜನರು ಕೇಳಿದರು- ಅಮೀರುಲ್‌ ಮೂಮಿನೀನ್‌। ತಾವು ಮಳೆಗಾಗಿ ಪ್ರಾರ್ಥಿಸಲೇ ಇಲ್ಲ. ಉಮರ್‌(ರ) 
ಹೇಳಿದರು- ನಾನು ಮಳೆ ಬರುವಂತಹ ಆಕಾಶದ ದ್ವಾರಗಳನ್ನೇ ತಟ್ಟಿದ್ದೇನೆ. ಅನಂತರ ನೂಹ್‌ ಅಧ್ಯಾಯದ ಈ ಸೂಕ್ತಗಳನ್ನು ಓದಿ ಕೇಳಿ 
ಸಿದರು. (ಇಬ್ನು ಜರೀರ್‌, ಇಬ್ದು ಕಸೀರ್‌) 

ಅದೇ ರೀತಿ ಒಮ್ಮೆ ಹಸನ್‌ ಬಸರಿಯವರ ಸಭೆಯಲ್ಲಿ ಒಬ್ಬರು ಕ್ಹಾಮದ ಬಗ್ಗೆ ತೋಡಿಕೊಂಡರು. ಅದಕ್ಕೆ ಅವರು- ಅಲ್ಲಾಹನೊಂದಿ 
ಗೆ ಕ್ಹಮೆಯಾಚಿಸಿರಿ ಎಂದುತ್ತರಿಸಿದರು. ಇನ್ನೊಬ್ಬರು ದಾರಿದ್ರ್ಯದ ಬಗ್ಗೆ, ಮತ್ತೊಬ್ಬರು ಮಕ್ಕಳಿಲ್ಲದ ಬಗ್ಗೆ ಮಗದೊಬ್ಬರು ತನ್ನ ಹೊಲದ 
ಲ್ಲಿ ಬೆಳೆ ಕಡಿಮೆಯಾಗಿರುವುದರ ಬಗ್ಗೆ ಹೇಳಿಕೊಂಡರು. ಅವರು ಪ್ರತಿಯೊಬ್ಬರಿಗೂ ಅಲ್ಲಾಹನೊಂದಿಗೆ ಕ್ಷಮೆ ಯಾಚಿಸಿರಿ ಎಂದೇ ಉತ್ತ 
ರಿಸಿದರು. ಜನರು ಕೇಳಿದರು. ತಾವು ಜನರ ಬೇರೆ ಬೇರೆ ದೂರುಗಳಿಗೆ ಒಂದೇ ಉತ್ತರ ನೀಡುತ್ತೀರಲ್ಲ. ಯಾಕೆ? ಆಗ ಅದಕ್ಕೆ ಉತ್ತರವಾ 
ಗಿ ಅವರು ನೂಹ್‌ ಅಧ್ಯಾಯದ ಇದೇ ಸೂಕ್ತಗಳನ್ನು ಓದಿ ಕೇಳಿಸಿದರು. (ಕಶ್ಯಾಫ್‌) 


ಕಾಂಡ - 29 


71. ನೂಹ್‌ 77 


ES 100/7504 ಶಿ ೬54೮00 
ಎರ ಡ್ಯೂ 1 ಸಟ ್‌ಪ್‌ಶಾ್‌ಹಹಕಕಹಿಕಿಾಾಾ್ತಸಗೊ ತ್‌ 9: ಇ 
PN ಈಿಖಪರ ಶಿರ ಹಯಿ ತೂ 
ತಸಲಿ ಖಿ 2 WC ಓಡಿ SEG UM oS is 


ye IES ೬೬5 DLS 14 SLs 


ನಿಮಗೇನಾಗಿದೆ? ಅವನಂತು ನಿಮ್ಮನ್ನು ವಿವಿಧ ಹಂತಗಳಲ್ಲಿ ಸೃ ಷ್ಪಿಸಿರುವನು. ಅಲ್ಲಾಹನು ಸಪ್ತಗಗನಗಳನ್ನು ಅಂತಸ್ತು 
ಅಂತಸ್ತುಗಳಾಗಿ ಹೇಗೆ ಸ್ಥ ೃಷ್ಟಿಸಿದನು"* ಮತ್ತು ಅವುಗಳಲ್ಲಿ ಚಂದ್ರನನ್ನು ಬೆಳಕಾಗಿಯೂ ಸೂರ್ಯನನ್ನು ದೀಪವಾಗಿಯೂ 
ಮಾಡಿರುವನೆಂಬುದನ್ನು ನೀವು ನೋಡುತ್ತಿಲ್ಲವೇ? ಅಲ್ಲಾಹನು ನಿಮ್ಮನ್ನು ಭೂಮಿಯಿಂದ ವಿಚಿತ್ರ ರೀತಿಯಲ್ಲಿ 
ಬೆಳೆಸಿದನು. ಮುಂದೆ ಅವನು ನಿಮ್ಮನ್ನು ಪುನಃ ಇದೇ ಭೂಮಿಗೆ ಮರಳಿಸುವನು ಮತ್ತು ಇದರಿಂದ ಒಮ್ಮೆಲೇ 
ನಿಮ್ಮನ್ನು ಹೊರ ತೆಗೆಯುವನು ಮತ್ತು ಅಲ್ಲಾಹನು ಭೂಮಿಯನ್ನು ನಿಮಗಾಗಿ ಹಾಸುಗೆಯನ್ನಾಗಿ ಮಾಡಿದನು. ನೀವು 
ಇದರಲ್ಲಿ ವಿಶಾಲವಾದ ಮಾರ್ಗಗಳಲ್ಲಿ ನಡೆಯುವಂತಾಗಲು.' 


13. ಅಂದರೆ ನೀವು ಈ ಲೋಕದ ಸಣ್ಣ ಸಣ್ಣ ಸಿರಿವಂತರ ಮತ್ತು ನಾಯಕರ ಪ್ರ ಪ್ರತಿಷ್ಠೆಗೆದುರಾಗಿ ಏನಾದರೂ ಕೃತ್ಯವೆಸಗುವುದು 
ಅಪಾಯಕಾರಿಯೆಂದು ಭಾವಿಸುತ್ತೀರಿ. ಆದರೆ ಅಲ್ಲಾಹನೂ ಪ್ರತಿಷ್ಠೆಯುಳ್ಳವನೆಂಬ ಬಗ್ಗೆ ನಿಮಗೆ ನಂಬಿಕೆಯಿಲ್ಲ. ನೀವು ಅವನ ವಿರುದ್ಧ 
ಬಂಡಾಯವೆಸಗುತ್ತೀರಿ. ಅವನ ದೇವತ್ನದಲ್ಲಿ ಇತರರನ್ನು ಸೇರಿಸುತ್ತೀರಿ. ಅವನ ಆಜ್ಞೆಗಳನ್ನು ಉಲ್ಲಂಪಿಸುತ್ತೀರಿ. ಅದಕ್ಕೆಲ್ಲ ಅವನು ನಿಮ್ಮನ್ನು 
ಶಿಕ್ಷಿಸುವನೆಂದು ನಿಮಗೆ ಭಯವಾಗುವುದಿಲ್ಲ. 

14. ಅಂದರೆ ಸೃಷ್ಟಿಯ ವಿವಿಧ ಹಂತಗಳನ್ನೂ ವಿಧಾನಗಳನ್ನೂ ದಾಟಿಸಿ ನಿಮ್ಮನ್ನು ಈ ಸ್ಥಿತಿಗೆ ತಂದಿರುವನು. ಮೊದಲು ನೀವು ತಂದೆ 
ಮತ್ತು ತಾಯಿಯ ಬೆನ್ನ ಹುರಿಯಲ್ಲಿ ಬೇರೆ ಬೇರೆ ವೀರ್ಯದ ರೂಪದಲ್ಲಿದ್ದಿರಿ. ಅನಂತರ ಅಲ್ಲಾಹನ ಮಹಿಮೆಯಿಂದ ಅವೆರಡೂ ಸೇರಿ 
ಕೊಂಡು ಗರ್ಭಧಾರಣೆಯಾಯಿತು. ತರುವಾಯ 9 ತಿಂಗಳ ಕಾಲ ತಾಯಿಯ ಹೊಟ್ಟೆಯಲ್ಲಿಹಂತ ಹಂತವಾಗಿ ಬೆಳೆಸುತ್ತಾ ನಿಮಗೆ ಪೂರ್ಣ 
ಮಾನವ ರೂಪ ನೀಡಲಾಯಿತು ಮತ್ತು ಈ ಲೋಕದಲ್ಲಿಮಾನವನೆಂಬ ನೆಲೆಯಲ್ಲಿಕೆಲಸ ಮಾಡಲು ಅಗತ್ಯವಾಗಿರುವ ಎಲ್ಲ ಶಕ್ತಿ ಸಾಮರ್ಥ್ಯ 
ಗಳನ್ನು ನಿಮ್ಮಲ್ಲಿ ಉಂಟು ಮಾಡಲಾಯಿತು. ತರುವಾಯ ಒಂದು ಜೀವಂತ ಮಗುವಾಗಿ ನೀವು ತಾಯಿಯ ಗರ್ಭದಿಂದ ಹೊರ ಬಂದಿರಿ 
ಮತ್ತು ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಪ್ರತಿಕ್ಷಣದಲ್ಲೂ ಬೆಳೆಸುತ್ತಾ ನೀವು ಯೌವನ ಮತ್ತು ವೃದ್ಧಾಪ್ಯ ಕ್ಕೆ ತಲುಪಿದಿರಿ. ಈ ಎಲ್ಲ 
ಹಂತಗಳನ್ನು ದಾಟುವಾಗ ನೀವು ಸಂಪೂರ್ಣವಾಗಿ ಅಲ್ಲಾಹನ ಹಿಡಿತದಲ್ಲಿದ್ದಿರಿ. ಅವನು ಬಯಸಿದ್ದರೆ ನಿಮ್ಮ ಗರ್ಭಧಾರಣೆಯೇ ಆಗುತ್ತಿರ 
ಲಿಲ್ಲ ನಿಮ್ಮ ಬದಲು ಇನ್ನಾರೋ ವ್ಯಕ್ತಿಯ ಗರ್ಭಧಾರಣೆಯಾಗುತ್ತಿತ್ತು. ಅವನು ಬಯಸಿದ್ದರೆ ತಾಯಿಯ ಹೊಟ್ಟೆಯಲ್ಲೇ ನಿಮ್ಮನ್ನು ಕುರುಡ, 
ಕಿವುಡ, ಮೂಗ ಅಥವಾ ಹೇಳವನಾಗಿ ಮಾಡುತ್ತಿದ್ದ ಅಥವಾ ನಿಮ್ಮನ್ನು ಬುದ್ಧಿಮಾಂದ್ಯನಾಗಿ ಮಾಡುತ್ತಿದ್ದ. ಅವನು ಬಯಸುತ್ತಿದ್ದರೆ ಜೀವಂತ 
ಮಗುವಾಗಿಯೇ ಹುಟ್ಟುತ್ತಿರಲಿಲ್ಲ. ಹುಟ್ಟಿದ್ದರೂ ಯಾವುದೇ ಕ್ಷಣದಲ್ಲಿ ನಿಮ್ಮನ್ನು ಸಾಯಿಸುತ್ತಿದ್ದ. ಅವನ ಒಂದು ಸೂಚನೆಯಿಂದ ನೀವು 
ಯಾವ ಕ್ಷಣದಲ್ಲೂ ಯಾವುದೇ ಅಪಘಾತಕ್ಕೆ ಸಿಲುಕುತ್ತಿದ್ದಿರಿ. 

ಯಾವ ದೇವನ ಕೈಯಲ್ಲಿ ನೀವು ಈ ರೀತಿ ಅಸಹಾಯಕರಾಗಿದ್ದೀರೋ ಅವನಿಗೆದುರು ಅಗೌರವ ತೋರಬಹುದು, ಅವನೊಂದಿಗೆ 
ದ್ರೋಹ ಬಗೆಯ ಬಹುದು, ಅವನ ವಿರುದ್ಧ ಎಲ್ಲರೀತಿಯ ಬಂಡಾಯವೇಳಬಹುದು ಮತ್ತು ಈ ಎಲ್ಲಕೃತ್ಯಗಳ ಪರಿಣಾಮವನ್ನು ನೀವು 
ಅನುಭವಿಸಲಾರಿರಿ ಎಂದು ನೀವು ಹೇಗೆ ಭಾವಿಸಿದಿರಿ? 

15. ಇಲ್ಲಿ ಭೂಮಿಯ ಪದಾರ್ಥಗಳಿಂದ ಮಾನವನ ಸೃಷ್ಟಿಯನ್ನು ಸಸ್ಯಗಳು ಮೊಳೆಯುವುದಕ್ಕೆ ಹೋಲಿಸಲಾಗಿದೆ. ಒಂದೊಮ್ಮೆ ಈ 
ಗೋಳದಲ್ಲಿ ಸಸ್ಯಗಳೇ ಇರಲಿಲ್ಲ. ಅನಂತರ ಅಲ್ಲಾಹನು ಅವುಗಳನ್ನು ಇಲ್ಲಿ ಮೊಳೆಯಿಸಿದನು. ಅದೇ ರೀತಿ ಒಂದೊಮ್ಮೆ ಈ ಭೂಮಿಯ 
ಮೇಲೆ ಮಾನವನ ಅಸ್ತಿತ್ವವೇ ಇರಲಿಲ್ಲ, ಅನಂತರ ಅಲ್ಲಾಹನು ಇಲ್ಲಿ ಅವನ ಬೀಜ ಬಿತ್ತಿ ಬೆಳೆಯಿಸಿದನು. 


ಕಾಂಡ - 29 


78 ತಪ್ಪೀಮುಲ್‌ ಕುರ್‌ಆನ್‌ 


POR Rd PAN 5 > ೨% ಕ್‌ 4೨4 MT 
AMP 99 0 bk ಬ ಕ್‌ ೬3 3 ಹಹ್ಹ ತ: 
(21-24) ನೂಹರು ಹೇಳಿದರು "ನನ್ನ ಪ್ರಭೂ, ಇವರು ನನ್ನ ಮಾತನ್ನು ತಿರಸ್ಕರಿಸಿದರು ಮತ್ತು ಸಂಪತ್ತು ಹಾಗೂ 
ಸಂತಾನಗಳನ್ನು ಪಡೆದು ಇನ್ನಷ್ಟು ನಷ್ಟಕ್ಕೊಳಗಾಗಿರುವವರನ್ನು (ಸರದಾರರನ್ನು ) ಅನುಸರಿಸಿದರು. ಇವರು ಬಹುದೊಡ್ಡ 
ಮೋಸದ ಜಾಲವನ್ನು ಹರಡಿಟ್ಟಿದ್ದಾರೆ..* ಇವರು, “ಎಷ್ಟು ಮಾತ್ರಕ್ಕೂ ನಿಮ್ಮ ಆರಾಧ್ಯರನ್ನು ತ್ಯಜಿಸಬೇಡಿರಿ. ವದ್‌ ತೆ 
ಸುವಾಆ್‌, ಯಗೂಸ್‌, ಯಉಊಕ್‌ ಮತ್ತು ನಸ್ರ್‌ಗಳನ್ನು ಬಿಡಬೇಡಿರಿ' ಎಂದು ಹೇಳಿದರು.' ಇವರು ಅನೇಕ 


16. ಮೋಸವೆಂದರೆ ಸರದಾರರು ಮತ್ತು ಮುಖಂಡರ ಮೋಸವಾಗಿದ್ದು ರ, ಅವುಗಳಿಂದ ಅವರು ತಮ್ಮ ಜನಾಂಗದ ಜನಸಾಮಾನ್ಯ 
ರನ್ನು ನೂಹ್‌ರ ಶಿಕ್ಷಣಗಳ ವಿರುದ್ಧ ದಾರಿ ತಪ್ಪಿಸಲು ಪ್ರಯತ್ನಿಸುತ್ತಿದ್ದರು. ಉದಾಹರಣೆಗೆ, ಅವರು ಹೇಳುತ್ತಿದ್ದರು: 

'"ನೂಹರು ನಿಮ್ಮಂತೆಯೇ ಓರ್ವ ಮನುಷ್ಯನಾಗಿದ್ದಾರೆ. ಅವರಿಗೆ ದಿವ್ಯವಾಣಿ ಬರುತ್ತದೆಂದು ಹೇಗೆ ನಂಬುವುದು.'' 

(ಅಲ್‌ ಅಆ್‌ರಾಫ್‌: 63, ಹೂದ್‌: 27) 

""ನೂಹರನ್ನು ನಮ್ಮಲ್ಲಿನ ಕೆಳಸ್ವರದ ಜನರು, ಆಲೋಚಿಸದೆ ಅನುಸರಿಸುತ್ತಾರೆ. ಅವರ ಮಾತಿಗೇನಾದರೂ ಬೆಲೆಯಿರುತ್ತಿದ್ದರೆ ನಮ್ಮ 
ಜನಾಂಗದ ಪ್ರತಿಷ್ಠಿತರು ಅವರ ಮೇಲೆ ವಿಶ್ವಾಸ ತಾಳುತ್ತಿದ್ದರು.'' (ಹೂದ್‌: 27) 

""ದೇವನು ಯಾರನ್ನಾದರೂ ಕಳಿಸುತ್ತಿದ್ದರೆ ಒಬ್ಬ ದೇವಚರನನ್ನು ಕಳಿಸುತ್ತಿದ್ದ'' (ಅಲ್‌ ಮೂಮಿನೂನ್‌: 24) 

""ಈ ವ್ಯಕ್ತಿಯು ದೇವನ ವತಿಯಿಂದ ಕಳಿಸಲ್ಪಟ್ಟಿರುತ್ತಿದ್ದರೆ ಇವರ ಬಳಿ ಒಂದು ನಿಧಿ ಇರುತ್ತಿತ್ತು. ಇವರಿಗೆ ಪರೋಕ್ಸದ ಜ್ಞಾನವಿರು 
ತ್ತು. ಇವರು ದೇವಚರರಂತೆ ಮಾನವ ಅಗತ್ಯಗಳಿಂದ ನಿರಪೇಕ್ಷರಾಗಿರುತ್ತಿದ್ದರು.'' (ಹೂದ್‌: 31) 

""ನೂಹ್‌ ಮತ್ತು ಅವರ ಅನುಯಾಯಿಗಳಲ್ಲಿ ಅವರ ಶ್ರೇಷ್ಠತೆಯನ್ನು ಒಪ್ಪಿಕೊಳ್ಳುವಂತಹ ಯಾವ ಪವಾಡಗಳಿವೆ.'' (ಹೂದ್‌: 27) 

“ಆ ವ್ಯಕ್ತಿ ವಾಸ್ತವದಲ್ಲಿ ನಿಮ್ಮ ಮೇಲೆ ತನ್ನ ನಾಯಕತ್ವವನ್ನು ಹೇರ ಬಯಸುತ್ತಿದ್ದಾರೆ.'' (ಅಲ್‌ ಮೂಮಿನೂನ್‌: 24) 

"“ಈ ವ್ಯಕ್ತಿಗೆ ಜಿನ್ನ್‌ (ಯಕ್ಷ) ಸೋಂಕು ಬಾಧಿಸಿದೆ. ಅದು ಅವರನ್ನು ಹುಚ್ಚನನ್ನಾಗಿ ಮಾಡಿಬಿಟ್ಟಿದೆ.'' (ಅಲ್‌ ಮೂಮಿನೂನ್‌: 25) 

ಸರಿ ಸುಮಾರು ಇಂತಹದೇ ಮಾತುಗಳನ್ನಾಡುವ ಮೂಲಕ ಕುರೈಶ್‌ ಸರದಾರರು ಪ್ರವಾದಿಯವರ(ಸ) ವಿರುದ್ಧ ಜನರನ್ನು ಮೋಸ 
ಗೊಳಿಸುತ್ತಿದ್ದರು. 

17. ನೂಹ್‌ ಜನಾಂಗದವರು ಪೂಜಿಸುತ್ತಿದ್ದ ಆರಾಧ್ಯರುಗಳ ಹೆಸರುಗಳನ್ನು ಇಲ್ಲಿ ಪ್ರಸ್ತಾಪಿಸಲಾಗಿದೆ. ಅವುಗಳನ್ನು ಕ್ರಮೇಣ 
ಅರಬರೂ ಪೂಜಿಸಲಾರಂಭಿಸಿದ್ದರು. ಇಸ್ಲಾಮಿನ ಆರಂಭದ ಕಾಲದಲ್ಲಿ ಅರೇಬಿಯಾದಲ್ಲಿ ಅಲ್ಲಲ್ಲಿ ಅವುಗಳ ಮಂದಿರಗಳಿದ್ದುವು. ಮಹಾ 
ಪ್ರಳಯದ ಬಳಿಕ ಅದರಲ್ಲಿ ಪಾರಾಗಿದ್ದವರ ಬಾಯಿಂದ ಮುಂದಿನ ಪೀಳಿಗೆಯವರು ನೂಹ್‌ ಜನಾಂಗದ ಪುರಾತನ ಆರಾಧ್ಯರ ಹೆಸರು 
ಕೇಳಿರಬಹುದು. ಅವರ ಸಂತಾನಗಳಲ್ಲಿ ಪುನಃ ಜಾಹಿಲಿಯ್ಯತ್‌(ಅಜ್ಞಾನ) ವ್ಯಾಪಕವಾದಾಗ ಅದೇ ಆರಾಧ್ಯರುಗಳ ವಿಗ್ರಹಗಳನ್ನು ಮಾಡಿ 
ಅವರು ಪೂಜಿಸಲಾರಂಭಿಸಿರಬಹುದು. 

"ವದ್ದ್‌' ಎಂಬುದು ಖುರುಖಾಆ ಗೋತ್ರದ ಕಲ್ಟ್‌ ಬಿನ್‌ ದುಬ್ರಃ ಶಾಖೆಯ ಆರಾಧ್ಯವಾಗಿತ್ತು. ಅದರ ಗುಡಿಯನ್ನು ಅವರು 
ದೂಮತುಲ್‌ ಜಂದಲ್‌ನಲ್ಲಿ ಮಾಡಿಟ್ಟಿದ್ದರು. ಅರೇಬಿಯಾದ ಪ್ರಾಚೀನ ಶಿಲಾಲೇಖಗಳಲ್ಲಿ ಅದರ ಹೆಸರು ವದ್ದಂಅಬಮ್‌ (ವದ್ದ್‌ ಬಾಪೂ) 
ಎಂದೂ ಬರೆದಿರುವುದು ಕಂಡುಬರುತ್ತದೆ. ಕಲ್ಲೀ ಹೇಳುತ್ತಾರೆ: ಅದರ ಮೂರ್ತಿಯು ಓರ್ವ ನೀಳಕಾಯ ಪುರುಷನ ರೂಪದಲ್ಲಿ ೆತ್ತಲ್ಪಟ್ಟಿತ್ತು. 
ಕುರೈಶರ ಮಂದಿಯೂ ಅದನ್ನು ಆರಾಧ್ಯನೆಂದು ನಂಬುತ್ತಿದ್ದರು. ಅವರಲ್ಲಿ ಅದರ ಹೆಸರು "ವುದ್ದ್‌' ಎಂದಾಗಿತ್ತು. ಅದೇ ಹೆಸರಿನಲ್ಲಿ 
ಇತಿಹಾಸದಲ್ಲಿ “ಅಬ್ಬಿವುದ್ದ್‌' (ಪುದ್ದ್‌ನದಾಸ) ಎಂಬೋರ್ವ ವ್ಯಕ್ತಿಯ ಹೆಸರು ಸಿಗುತ್ತದೆ. 

"ಸುವಾಚ್‌' ಎಂಬುದು ಹುದೈಲ್‌ ಗೋತ್ರದ ದೇವಿಯಾಗಿದ್ದಳು. ಅದರ ವಿಗ್ರಹವು ಸ್ತ್ರೀಯ ರೂಪದಲ್ಲಿತ್ತು ಯಂಬೂನ ಹತ್ತಿರ 
ರುಹಾತ್‌ ಎಂಬಲ್ಲಿ ಅದರ ಗುಡಿಯಿತ್ತು. 


kG 


ಕಾಂಡ - 29 


71. ನೂಹ್‌ 79 


83 0 Bg 6 16 HS ಬಜ ಸಹಾ ಓಕ್‌ 
POS ISIS B IESE ML 


ಮಂದಿಯನ್ನು ದಾರಿಗೆಡಿಸಿದ್ದಾರೆ ಮತ್ತು ನೀನೂ ಈ ಅಕ್ರಮಿಗಳಿಗೆ ಪ ಪಥಭ್ರಷ್ಟತೆಯ ಏನಾ ಇನ್ನಾವ ವಿಷಯದಲ್ಲಿಯೂ 
ಅಭಿವೃ ದ್ಧಿ ನೀಡಬೇಡ.'* 
29% 28) ತಮ್ಮ ಅಪರಾಧಗಳ ಕಾರಣದಿಂದಾಗಿಯೇ ಅವರು ಮುಳುಗಿಸಲ್ಪಟ್ಟರು ಮತ್ತು ಅಗ್ನಿ] ಗೆ ತಳ್ಳಲ್ಪಟ್ಟರು. 9 


"ಯಗೂಸ್‌' ತೈ ಗೋತ್ರದ ಅನ್‌ಉಮ್‌ ಶಾಖೆಯ ಮತ್ತು ಮದ್‌ಜಿಹ್‌ ಗೋತ್ರದ ಕೆಲವು ಶಾಖೆಗಳ ಆರಾಧ್ಯವಾಗಿತ್ತು. ಮದ್‌ಜಿಹ್‌ 
ನವರು ಯಮನ್‌ ಮತ್ತು ಹಿಜಾರು್‌ನ ಮಧ್ಯೆ ಜುರೈಶ್‌ ಎಂಬಲ್ಲಿ ಅದರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದರು. ಅದು ಹುಲಿಯ ರೂಪ 
ದಲ್ಲಿತ್ತು. ಕುರೈಶರ ಪೈಕಿಯೂ ಕೆಲವರ ಹೆಸರು ಅಬ್ಬಿಯಗೂಸ್‌ (ಯಗೂಸ್‌ನ ದಾಸ) ಎಂದು ಕಂಡು ಬರುತ್ತದೆ. 

"ಯಊಕ್‌' ಯಮನಿನ ಹಮ್ಮಾನ್‌ ಪ್ರ ದೇಶದಲ್ಲಿ ಹಮ್ಚಾನ್‌ ಗೋತ್ರದ ಖೈವಾನ್‌ ಶಾಖೆಯ ಆರಾಧ್ಯವಾಗಿತ್ತು. ಅದು ಕುದುರೆಯ 
ರೂಪದಲ್ಲಿತ್ತು. 

'ನಸ್ರ್‌' ಎಂಬುದು ಹಿಮ್ಯರ್‌ ಪ್ರದೇಶದಲ್ಲಿ ಹಿಮ್ಯರ್‌ ಗೋತ್ರದ ಶಾಖೆ ದುಲ್‌ಕುಲಾಆ್‌ ಸಂತತಿಯ ಆರಾಧ್ಯವಾಗಿತ್ತು. ಬಲ್‌ಖಲ್‌ 
ಎಂಬಲ್ಲಿ ಅದರ ಮೂರ್ತಿ ಪ್ರತಿಷ್ಠಾಪಿಸಲ್ಪಟ್ಟಿತ್ತು. ಅದರ ರೂಪವು ಗಿಡುಗನ ಆಕೃತಿಯಲ್ಲಿತ್ತು. ಸಬಾದ ಪುರಾತನ ಶಿಲಾಲೇಖಗಳಲ್ಲಿ ಅದರ 
ಹೆಸರು ನಸೂರ್‌ ಎಂದು ಬರೆದಿರುವುದು ಕಾಣುತ್ತದೆ. ಅದರ ಮಂದಿರವನ್ನು ಅವರು ನಸೂರ್‌ನ ಗುಡಿಯೆಂದೂ ಅದರ ಅರ್ಚಕರನ್ನು 
ನಸೂರ್‌ನವರೆಂದೂ ಕರೆಯುತ್ತಿದ್ದರು. ಅರೇಬಿಯಾ ಮತ್ತು ಅದರ ಪರಿಸರ ಪ್ರದೇಶಗಳಲ್ಲಿ ಕಂಡು ಬರುವ ಪ್ರಾಚೀನ ಮಂದಿರಗಳ ಪಳೆ 
ಯುಳಿಕೆಗಳಲ್ಲಿ ಅನೇಕ ಮಂದಿರಗಳ ದ್ಧಾರಗಳಲ್ಲಿ ಗಿಡುಗನ ಚಿತ್ರ ಕೆತ್ತಲ್ಪಟ್ಟಿವೆ. 

18. ಈ ಅಧ್ಯಾಯದ ಮುನ್ನುಡಿಯಲ್ಲಿ ನಾವು ಪ್ರಸ್ತಾಪಿಸಿರುವಂತೆ, ನೂಹ್‌(ಅ) ಅವರ ಈ ಶಾಪ ಪ್ರಾರ್ಥನೆಯು ಯಾವುದೇ 
ಅಸಹನೆಯಿಂದಾಗಿರಲಿಲ್ಲ. ಅದು ಶತಮಾನಗಳ ಕಾಲ ಸಂದೇಶ ಪ್ರಚಾರದ ಕರ್ತವ್ಯ ನಿರ್ವಹಿಸಿದ ಬಳಿಕ ಅವರು ತಮ್ಮ ಜನಾಂಗದ ಬಗ್ಗೆ 
ಪೂರ್ಣ ನಿರಾಶರಾದ ಸಂದರ್ಭದಲ್ಲಿ ಅವರ ಬಾಯಿಂದ ಹೊರಟ ಮಾತಾಗಿತ್ತು. 

ಇಂತಹದೇ ಪರಿಸ್ಥಿತಿಯಲ್ಲಿ ಫಿರ್‌ಔನ್‌ ಮತ್ತವನ ಜನಾಂಗದ ಬಗ್ಗೆ ಪ್ರವಾದಿ ಮೂಸಾ(ಅ)ರವರು ಮಾಡಿದ ಪ್ರಾರ್ಥನ್ನು ಪವಿತ್ರ 
ಕುರ್‌ಆನ್‌ನಲ್ಲಿ ಈ ರೀತಿ ಉಲ್ಲೇಖಗೊಂಡಿದೆ: 

85 ೬512515909 ೬೫೮135 55,45,551 5 ರಿಹಿಯ 

""ಓ ಪ್ರಭೂ। ಅವರ ಸಂಪತ್ತನ್ನು ನಾಶ ಪಡಿಸು. ಅವರು ವೇದನಾಯುಕ್ತ ಯಾತನೆಯನ್ನು ಕಣ್ಣಾರೆ ಕಾಣುವ ವರೆಗೂ ವಿಶ್ವಾಸ 
ವಿರಿಸದಂತೆ ಅವರ ಹೃದಯಗಳ ಮೇಲೆ ಮುದ್ರೆ ಜೊತ್ತಿ ಬಿಡು.'' ಅಲ್ಲಾಹನು ಅದಕ್ಕೆ ಉತ್ತರವಾಗಿ "ನಿಮ್ಮ ಪ್ರಾರ್ಥನೆ ಸ್ವೀಕರಿಸಲ್ಪಟ್ಟಿತು' 
ಎಂದನು. (ಯೂನುಸ್‌: 88-89) 


ಮೂಸಾರ ಪ್ರಾರ್ಥನೆಯಂತೆಯೇ ನೂಹ್‌ರ ಈ ಪ್ರಾರ್ಥನೆಯೂ ಅಲ್ಲಾಹನ ಇಂಗಿತಕ್ಕನುಸಾರವಾಗಿಯೇ ಇತ್ತು. ಹೂದ್‌ ಅಧ್ಯಾಯ 
ದಲ್ಲಿ ಹೀಗೆನ್ನಲಾಗಿದೆ, | 


SSE LL LESS SDS ೬. ಜಬ ಟೆಗಭೆಿಯ 
"'ನೂಹ್‌ರಿಗೆ (ಹೀಗೆ) ಗರ್‌ ಮಾಡಲಾಯಿತು: pid ಜನಾಂಗದಲ್ಲಿ ವಿಶ್ವಾಸ ಸ್ಟೀಕರಿಸುವವರೆಲ್ಲ ಸ್ಟೀಕರಿಸಿಯಾಯಿತು. 
ಇನ್ನಾರೂ ಸ್ವೀಕರಿಸುವವರಿಲ್ಲ. ಅವರ ಕುಕೃತ್ಯಗಳಿಗಾಗಿ ದುಃಖಿಸುವುದನ್ನು ತೊರೆಯಿರಿ.'' (ಸೂಕ್ತ: 36) 

19. ಅಂದರೆ ಮುಳುಗಿದ ಕೂಡಲೇ ಅವರ ಕತೆ ಮುಗಿಯಲಿಲ್ಲ. ಮರಣಗೊಂಡ ಬೆನ್ನಲ್ಲೇ ಅವರ ಆತ್ಮಗಳನ್ನು, ಬೆಂಕಿಯ ಯಾತನೆಗೆ 
ಗುರಿಪಡಿಸಲಾಯಿತು. ಇದು ಮೂಮಿನ್‌ ಅಧ್ಯಾಯದ 45- 46ನೇ ಸೂಕ್ತದಲ್ಲಿವಿವರಿಸಿದಂತೆ, ಫಿರ್‌ಔನ್‌ ಮತ್ತು ಅವನ ಜನಾಂಗದೊಂದಿಗೆ 
ಅನುಸರಿಸಿದಂತಹ ವರ್ತನೆಯೇ ಆಗಿತ್ತು. (ವಿವರಣೆಗಾಗಿ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌, ಸಂಪುಟ-4 ಅಲ್‌ ಮೂಮಿನ್‌, ಟಿ. 63) 
ಈ ಸೂಕ್ತವೂ ಬರ್ರುಖ್‌ನ ಶಿಕ್ಷೆಯನ್ನು ಸ ಸಾಬೀತು ಪಡಿಸುವಂತಹ ಸೂಕ್ತಗಳ ಪೈಕಿ ಒಂದಾಗಿದೆ. 


ಕಾಂಡ - 29 


ಜ್ಯ - 


80 ' ತೆಪ್ಪೀಮುಲ್‌ ಕುರ್‌ಆನ್‌ 


>. 4 


£ \ 25 £4 % ನ್ಯ ತ ಅ 
SS NS EE 85 (105605 BE ಛಿ 


ಅನಂತರ ಅವರಿಗೆ, ತಮ್ಮನ್ನು ಅಲ್ಲಾಹನಿಂದ ರಕ್ಷಿಸಬಲ್ಲ ಸಹಾಯಕನಾರೂ ಸಿಗಲಿಲ್ಲ ಮತ್ತು ನೂಹರು ಹೀಗೆಂದರು 

"ನನ್ನ ಪ್ರಭೂ, ಈ ಸತ್ಯನಿಷೇಧಿಗಳ ಪೈಕಿ ಯಾರನ್ನೂ ಭೂಮಿಯ ಮೇಲೆ ನೆಲೆಸಲು ಬಿಡಬೇಡ. ನೀನು ಇವರನ್ನು 
ಹಾಗೆ ಬಿಟ್ಟರೆ, ಇವರು ನಿನ್ನ ದಾಸರನ್ನು ದಾರಿಗೆಡಿಸುವರು. ಇವರ ಸಂತತಿಯಲ್ಲಿ ಹುಟ್ಟುವ ಪ್ರತಿಯೊಬ್ಬನೂ 
ದುರಾಜಾರಿ ಮತ್ತು ಘೋರ ಸತ್ಯನಿಷೇಧಿಯೇ ಆಗುವನು. ನನ್ನ ಪ್ರಭೂ, ನನ್ನನ್ನೂ, ನನ್ನ ಮಾತಾಪಿತರನ್ನೂ, 
ಸತ್ಯವಿಶ್ವಾಸಿಯಾಗಿ ನನ್ನ ಮನೆಗೆ ಪ್ರವೇಶಿಸಿದ ಪ್ರತಿಯೊಬ್ಬನನ್ನು ಮತ್ತು ಎಲ್ಲಸತ್ಯವಿಶ್ಚಾಸಿ ಸ್ಟ್ರೀ ಪುರುಷರನ್ನು ಕ್ಷಮಿಸಿಬಿಡು 
ಮತ್ತು ಅಕ್ರಮಿಗಳಿಗೆ ವಿನಾಶದ ಹೊರತು ಇನ್ನೇನನ್ನೂ ವೃದ್ಧಿಸಬೇಡ.' 


20. ಅಂದರೆ ಅವರು ತಮ್ಮ ಸಹಾಯಕರೆಂದು ಭಾವಿಸಿದ್ದ ಆರಾಧ್ಯರ ಪೈಕಿ ಯಾರೂ ಅವರನ್ನು ರಕ್ಷಿಸಲು ಬರಲಿಲ್ಲ, ಇದು ವಾಸ್ತವ 
ದಲ್ಲಿ ಮಕ್ಕಾದವರಿಗೆ, ನೀವೂ ದೇವಯಾತನೆಗೆ ಗುರಿಯಾದರೆ, ನೀವು ನಂಬಿಕೊಂಡಿರುವ ನಿಮ್ಮ ಈ ಆರಾಧ್ಯರುಗಳು ನಿಮ್ಮ ಸಹಾಯಕ್ಕೆ 
ಬರಲಾರರು ಎಂಬ ಎಚ್ಚರಿಕೆಯಾಗಿತ್ತು. 


ee 


ಕಾಂಡ - 29 


72. ಅಲ್‌ ಜಿನ್ನ್‌ 


ಹೆಸರು 

ಹಿ (ಅಲ್‌ ಜಿನ್ನ್‌) ಎಂಬುದು ಈ ಅಧ್ಯಾಯದ ಹೆಸರೂ ಆಗಿದೆ. ಅದರ ವಿಷಯಗಳ ಶೀರ್ಷಿಕೆಯೂ ಆಗಿದೆ. 
ಏಕೆಂದರೆ ಇದರಲ್ಲಿ ಜಿನ್ನ್‌(ಯಕ್ಷರು)ಗಳು ಕುರ್‌ಆನನ್ನು ಆಲಿಸಿ ಹೋಗಿ ತಮ್ಮ ಜನಾಂಗದಲ್ಲಿ ಇಸ್ಲಾಮಿನ ಪ್ರಚಾರ ಮಾಡಿದ 
ವಿಷಯವನ್ನು ವಿವರವಾಗಿ ಪ್ರಸ್ತಾಪಿಸಲಾಗಿದೆ. K 
ಅವತೀರ್ಣಕಾಲ 

ಬುಖಾರಿ ಮತ್ತು ಮುಸ್ಲಿಮ್‌ನಲ್ಲಿ ಅಬ್ದುಲ್ಲಾ ಜಿನ್‌ ಅಬ್ಬಾಸ್‌ರಿಂದ ವರದಿಯಾದಂತೆ ಪ್ರವಾದಿ(ಸ) ತಮ್ಮ ಕೆಲವು ಸಂಗಾತಿ 
ಗಳೊಂದಿಗೆ ಉಕಾರು್‌ ಪೇಟೆಗೆ ಹೋಗುತ್ತಿದ್ದರು. ದಾರಿ ಮಧ್ಯೆ ನಖ್ಲ ಎಂಬಲ್ಲಿ ಅವರು ಫಜ್ರ್‌ ನಮಾರು್‌ ನಿರ್ವಹಿಸಿದರು. 
ಆಗ ಜಿನ್ಸ್‌ಗಳ ಒಂದು ತಂಡ ಅಲ್ಲಿಂದ ಹಾದು ಹೋಗುತ್ತಿತ್ತು. ಕುರ್‌ಆನ್‌ ಪಠನವನ್ನು ಕೇಳಿ ಅವರು ನಿಂತು ಬಿಟ್ಟರು ಮತ್ತು 
ಕುರ್‌ಆನನ್ನು ಗಮನಕೊಟ್ಟು ಕೇಳುತ್ತಾ ಹೋದರು. ಈ ಅಧ್ಯಾಯದಲ್ಲಿ ಅದೇ ಘಟನೆಯ ಪ್ರಸ್ತಾಪವಿದೆ. 

ಅನೇಕ ವ್ಯಾಖ್ಯಾನಕಾರರು, ಈ ವರದಿಯಿಂದಾಗಿ, ಇದು ಹಿಜ್ರತ್‌ಗಿಂತ ಮೂರು ವರ್ಷ ಮುಂಚೆ ಪ್ರ.ಶ.10ರಲ್ಲಿಪ್ರವಾದಿ 
ಯವರ ತಾಯಿಫ್‌ ಯಾತ್ರೆಯ ವೇಳೆ ನಡೆದ ಘಟನೆಯಾಗಿತ್ತೆಂದು ಭಾವಿಸಿದ್ದಾರೆ. ಆದರೆ ಈ ಭಾವನೆ ಅನೇಕ ಕಾರಣಗಳಿಂದಾಗಿ 
ಸರಿಯಲ್ಲ, ತಾಯಿಫ್‌ ಯಾತ್ರೆಯ ಸಂದರ್ಭದಲ್ಲಿ ಜಿನ್ನ್‌ಗಳು ಕುರ್‌ಆನ್‌ ಆಲಿಸಿದ ಘಟನೆಯನ್ನು ಅಹ್‌ಕಾಫ್‌ ಅಧ್ಯಾಯದ 
29-32 ಸೂಕ್ತಗಳಲ್ಲಿ ವಿವರಿಸಲಾಗಿದೆ. ಆ ಸೂಕ್ತಗಳ ಮೇಲೆ ಒಂದು ದೃಷ್ಟಿ ಹಾಯಿಸಿದರೆ, ಆ ಸಂದರ್ಭಗಳಲ್ಲಿಕುರ್‌ಆನ್‌ ಆಲಿಸಿ 
ವಿಶ್ವಾಸಿಗಳಾದ ಜಿನ್ನ್‌ಗಳು ಹಿಂದಿನಿಂದಲೇ ಮೂಸಾ(ಅ) ಮತ್ತು ಹಿಂದಿನ ದಿವ್ಯಗ್ರಂಥಗಳನ್ನು ನಂಬುವವರಾಗಿದ್ದರೆಂದು ತಿಳಿದು 
ಬರುತ್ತದೆ. ಅದಕ್ಕೆ ವ್ಯತಿರಿಕ್ತವಾಗಿ ಈ ಅಧ್ಯಾಯದ 6-7 ಸೂಕ್ತಗಳಿಂದ ಇಲ್ಲಿಕುರ್‌ಆನ್‌ ಆಲಿಸಿದ ಜಿನ್ನ್‌ಗಳು ಮುಶ್ರಿಕರಾಗಿದ್ದರು 
ಮತ್ತು ಪರಲೋಕವನ್ನೂ ಪ್ರವಾದಿತ್ಸವನ್ನೂ ನಿರಾಕರಿಸುವವರಾಗಿದ್ದರೆಂದು ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಅಲ್ಲದೆ ತಾಯಿಫ್‌ 
ಯಾತ್ರೆಯಲ್ಲಿ ಪ್ರವಾದಿಯವರೊಂದಿಗೆ ರ್ಬುದ್‌ ಬಿನ್‌ ಹಾರಿಸ(ರ)ರ ಹೊರತು ಬೇರಾರೂ ಇರಲಿಲ್ಲವೆಂದು ಇತಿಹಾಸದಿಂದ 
ಸಾಬೀತಾಗುತ್ತದೆ. ತದ್ವಿರುದ್ಧವಾಗಿ ಈ ಯಾತ್ರೆಯಲ್ಲಿ ಇಬ್ನು ಅಬ್ಬಾಸ್‌ ಹೇಳುವಂತೆ, ಕೆಲವು ಸಹಾಬಿಗಳು ಪ್ರವಾದಿಯವರ ಜೊತೆ 
ಗಿದ್ದರು. ಇನ್ನು ಆ ಯಾತ್ರೆಯಲ್ಲಿ ಪ್ರವಾದಿಯವರು ತಾಯಿಫ್‌ನಿಂದ ಮಕ್ಕಾಕ್ಕೆ ಮರಳುವಾಗ ನಖ್ಬದಲ್ಲಿ ತಂಗಿದ್ದ ಸಂದರ್ಭ 
ದಲ್ಲಿ ಜಿನ್ನ್‌ಗಳು ಕುರ್‌ಆನನ್ನು ಆಲಿಸಿದ್ದವು ಎಂಬ ಬಗ್ಗೆ ವರದಿಗಳಲ್ಲಿ ಒಮ್ಮತವಿದೆ ಮತ್ತು ಈ ಯಾತ್ರೆಯಲ್ಲಿ ಇಬ್ನು ಅಬ್ಬಾಸ್‌ 
ರವರ ವರದಿ ಪ್ರಕಾರ, ಪ್ರವಾದಿಯವರು ಮಕ್ಕಾದಿಂದ ಉಕಾರು್‌ಗೆ ಹೋಗುತ್ತಿದ್ದಾಗ ಜಿನ್ನ್‌ಗಳು ಕುರ್‌ಆನ್‌ ಆಲಿಸಿದ ಘಟನೆ 
ನಡೆಯಿತು. ಈ ಕಾರಣಗಳಿಂದಾಗಿ ಅಹ್‌ಕಾಫ್‌ ಮತ್ತು ಜಿನ್ನ್‌ ಅಧ್ಯಾಯಗಳಲ್ಲಿ ಒಂದೇ ಘಟನೆಯ ಪ್ರಸ್ತಾಪವಾಗಿರದೆ, 
ಅವೆರಡೂ ನಿಜವಾಗಿ ವಿಭಿನ್ನ ಯಾತ್ರೆಗಳ ವೇಳೆ ನಡೆದ ಎರಡು ಘಟನೆಗಳಾಗಿದ್ದುವು ಎಂದು ತಿಳಿದುಬರುತ್ತದೆ. 

ಅಹ್‌ಕಾಫ್‌ ಅಧ್ಯಾಯದಲ್ಲಿ ಪ್ರಸ್ತಾಪಿಸಲಾಗಿರುವ ಘಟನೆಯು ಪ್ರ.ಶ. 10ರಲ್ಲಿ ತಾಯಿಫ್‌ನ ಯಾತ್ರೆಯ ವೇಳೆ ಸಂಭ 
ಸಿತ್ತೆಂಬ ಬಗ್ಗೆ ವರದಿಗಳಲ್ಲಿ ಒಮ್ಮತವಿದೆ. ಇನ್ನು ಎರಡನೆಯ ಘಟನೆಯು ಯಾವಾಗ ನಡೆದಿತ್ತು ಎಂಬ ಪ್ರಶ್ನೆಗೆ ಇಬ್ನು ಅಬ್ಬಾಸ್‌ರ 
ವರದಿಯಲ್ಲಿ ಉತ್ತರ ಸಿಗುವುದಿಲ್ಲ. ಯಾವುದೇ ಐತಿಹಾಸಿಕ ವರದಿಗಳಿಂದಲೂ ಪ್ರವಾದಿಯವರು ಸಹಾಬಿಗಳ ತಂಡದೊಂದಿಗೆ 
ಉಕಾರು್‌ ಪೇಟೆಗೆ ಯಾವಾಗ ಹೋಗಿದ್ದರೆಂಬ ಬಗ್ಗೆ ಮಾಹಿತಿ ಸಿಗುವುದಿಲ್ಲ. ಆದರೂ ಈ ಅಧ್ಯಾಯದ 8-10ನೇ ಸೂಕ್ತಗಳ 
ಬಗ್ಗೆ ಚಿಂತನೆ ನಡೆಸಿದಾಗ, ಅದು ಪ್ರವಾದಿತ್ವದ ಆರಂಭಕಾಲದ ಘಟನೆಯಾಗಿರಬಹುದೆಂದು ಭಾಸವಾಗುತ್ತದೆ. ಈ ಸೂಕ್ತಗಳಲ್ಲಿ 
ವಿವರಿಸಲಾಗಿರುವಂತೆ, ಪ್ರವಾದಿ(ಸ) ಅವರ ನೇಮಕಕ್ಕೆ ಮುಂಚೆ ಜಿನ್ನ್‌ಗಳಿಗೆ ಆಕಾಶ ಲೋಕದ ಸುದ್ದಿಗಳನ್ನು ಕದ್ದಾಲಿಸುವ 
ಏನಾದರೂ ಸಂದರ್ಭ ಲಭಿಸುತ್ತಿತ್ತು. ಆದರೆ ಅನಂತರ ಹಠಾತ್ತನೆ ಎಲ್ಲೆಲ್ಲೂ ದೇವಚರರ ಕಟ್ಟುನಿಟ್ಟಿನ ಪಹರೆ ಇರುವುದು ಮತ್ತು 


ಕಾಂಡ - 29 


82 ತಪ್ಪೀಮುಲ್‌ ಕುರ್‌ಆನ್‌ 


ಉಲೈಗಳ ನಿರಂತರ ಸುರಿಮಳೆಯಾಗುವುದು ಕಂಡು ಬಂತು. ಅದರಿಂದಾಗಿ ಅವರಿಗೆ ಎಲ್ಲಾದರೂ ನಿಂತು ಏನಾದರೂ ಆಲಿಸಲು 
ಸ್ಥಳವೇ ಸಿಗುವುದಿಲ್ಲ. ಇದರಿಂದ ಅವರಿಗೆ ಭೂಲೋಕದಲ್ಲಿ ಏನು ಸಂಭವಿಸಿದೆ ಅಥವಾ ಸಂಭವಿಸಲಿದೆ, ಇಷ್ಟು ಸುಭದ್ರ ವ್ಯವಸ್ಥೆ 
ಯನ್ನು ಏಕೆ ಮಾಡಲಾಗಿದೆಯೆಂದು ಅರಿಯುವ ಜಿಜ್ಞಾಸೆಯುಂಟಾಯಿತು. ಬಹುಶಃ ಅದೇ ಸಂದರ್ಭದಲ್ಲಿ ಜಿನ್ನ್‌ಗಳ ಅನೇಕ 
ತಂಡಗಳು ಇದರ ಹುಡುಕಾಟದಲ್ಲಿ ಹೊರಟಿರಬಹುದು. ಅವುಗಳಲ್ಲಿ ಒಂದು ತಂಡವು ಪ್ರವಾದಿಯವರ(ಸ) ಬಾಯಿಂದ 
ಕುರ್‌ಆನನ್ನು ಆಲಿಸಿ, ಜಿನ್ನ್‌ಗಳಿಗೆ ಮೇಲಿನ ಲೋಕದ ಎಲ್ಲ ಬಾಗಿಲುಗಳನ್ನೂ ಮುಚ್ಚಿರುವುದು ಇದಕ್ಕೇ ಆಗಿರಬೇಕೆಂದು 
ಭಾವಿಸಿರಬಹುದು. 

ಜಿನ್ನ್‌ಗಳ ವಾಸ್ತವಿಕತೆ 

ಈ ಅಧ್ಯಾಯವನ್ನು ಓದುವುದಕ್ಕಿಂತ ಮುಂಚೆ, ಮನಸ್ಸು ಯಾವುದೇ ಗೊಂದಲಕ್ಕೆ ಸಿಲುಕದಂತಾಗಲು ಜಿನ್ನ್‌ಗಳ ವಾಸ್ತ 
ವಿಕತೆಯನ್ನು ತಿಳಿದಿರುವುದು ಅಗತ್ಯ. ಈ ಕಾಲದ ಅನೇಕರಿಗೆ, ಜಿನ್ನ್‌ ಎಂಬುದು ಯಾವುದೇ ವಾಸ್ತವಿಕ ವಸ್ತುವಲ್ಲ, ಇದೂ 
ಹಳೆಯ ಕಾಲದ ಮೂಢ ನಂಬಿಕೆಗಳ ಪೈಕಿ ಒಂದು ನಿರಾಧಾರ ನಂಬಿಕೆಯಾಗಿದೆಯೆಂಬ ತಪ್ಪು ಕಲ್ಪನೆಯಿದೆ. ಈ ಅಭಿಪ್ರಾಯ 
ವನ್ನು, ಅವರು ವಿಶ್ವದ ಎಲ್ಲ ವಾಸ್ತವಿಕತೆಗಳು ತಮಗೆ ತಿಳಿದಿದೆ ಮತ್ತು ಜಿನ್ನ್‌ ಎಂಬ ಅಸ್ತಿತ್ವ ಎಲ್ಲೂ ಇಲ್ಲವೆ”: ಭಾವನೆಯಿಂದ 
ಇರಿಸಿರುವುದಲ್ಲ. ಅಂತಹ ಒಂದು ಜ್ಞಾನ ತಮಗಿದೆಯೆಂದು ಅವರೂ ವಾದಿಸುವುದಿಲ್ಲ ಆದರೆ ಅವರು, ಈ ವಿಶ್ವದಲ್ಲಿ ಕಾಣು 
ವುದು ಮಾತ್ರ ಅಸ್ತಿತ್ವದಲ್ಲಿದೆಯೆಂದು ಆಧಾರ ರಹಿತವಾಗಿ ಭಾವಿಸಿಕೊಂಡಿದ್ದಾರೆ. ವಾಸ್ತವದಲ್ಲಿ ಮಾನವನ ಗ್ರಹಿಕೆಯ ವ್ಯಾಪ್ತಿಯು 
ಈ ವಿಶಾಲ ಪ್ರಪಂಚದೆದುರು, ಸಾಗರದೆದುರು ಹನಿ ನೀರಿಗಿಂತ ಹೆಚ್ಚೇನೂ ಇಲ್ಲ. ಇಲ್ಲಿ ಕಾಣದ್ದು ಯಾವುದೂ ಇಲ್ಲ, ಇರುವು 
ದೆಲ್ಲವೂ ಕಾಣಲೇ ಬೇಕೆಂದು ಭಾವಿಸುವವನು ತನ್ನ ಮೂರ್ನತನವನ್ನಷ್ಟೇ ಪ್ರದರ್ಶಿಸುತ್ತಾನೆ. ಈ ವಿಚಾರ ಕೋನವನ್ನಿರಿಸಿ 
ಕೊಂಡವನು ಜಿನ್ನ್‌ ಮಾತ್ರವೇಕೆ, ಅವನ ನೇರ ಅನುಭವ ಮತ್ತು ದೃಷ್ಟಿಗೆ ನಿಲುಕದ ಯಾವುದೇ ವಾಸ್ತವವನ್ನು ನಂಬಲಾರ. 
ಅವನಿಗೆ ದೇವನ ಅಸ್ತಿತ್ವವೇ ಸ್ವೀಕಾರಾರ್ಹವಾಗದು. ಇತರ ದೃಷ್ಟಿಗೆ ಗೋಚರಿಸದ ಯಾವುದೇ ವಾಸ್ತವಿಕತೆಯನ್ನು ಒಪ್ಪಕೊಳ್ಳು 
ವುದು ದೂರದ ವಿಷಯ. 

ಈ ವಿಚಾರ ಕೋನದಿಂದ ಪ್ರಭಾವಿತರಾದ, ಆದರೆ ಕುರ್‌ಆನನ್ನು ನಿರಾಕರಿಸದ ಕೆಲವು ಮುಸ್ಲಿಮರು ಜಿನ್ನ್‌, ಇಬ್ಲೀಸ್‌ 
ಮತ್ತು ಶೈತಾನರ ಕುರಿತು ಕುರ್‌ಆನಿನ ಸ್ಪಷ್ಟ ಹೇಳಿಕೆಗಳಿಗೆ ತರತರದ ಸಮರ್ಥನೆಗಳನ್ನು ನೀಡಿದ್ದಾರೆ. ಅವರು ಹೇಳುವಂತೆ, ಅದು 
ಪ್ರತ್ಯೇಕ ಅಸ್ತಿತ್ವಹೊಂದಿರುವ ರಹಸ್ಯ ಸೃಷ್ಟಿಗಳಲ್ಲ; ಅದು ಮನುಷ್ಯನ ಪೈಶಾಚಿಕ ಶಕ್ತಿಗಳಾಗಿದ್ದು ಶೈತಾನ್‌ ಎಂದು ಅದನ್ನು ಕರೆಯ 
ಲಾಗುತ್ತದೆ. ಕೆಲವೆಡೆ ಅದು ಕ್ರೂರ, ವನ್ಯ ಮತ್ತು ಗುಡ್ಡಗಾಡು ಜನಾಂಗಗಳಾಗಿವೆ. ಇನ್ನು ಕೆಲವೆಡೆ ಅದು ಕುರ್‌ಆನನ್ನು ಕದ್ದು 
ಮುಚ್ಚಿ ಆಲಿಸುವವರಾಗಿದೆ. ಆದರೆ ಕುರ್‌ಆನಿನ ಹೇಳಿಕೆಗಳು ಈ ವಿಷಯದಲ್ಲಿ ಬಹಳ ಸ್ಪಷ್ಟವಾಗಿದೆ, ಅದರಲ್ಲಿ ಸಮರ್ಥನೆಗಳಿಗೆ 
ಕಿಂಚಿತ್ತಾದರೂ ಅವಕಾಶವಿರುವುದಿಲ್ಲ 

ಕುರ್‌ಆನಿನ ಒಂದೆಡೆಯಲ್ಲ, ಅನೇಕ ಕಡೆಗಳಲ್ಲಿ ಜಿನ್ನ್‌ ಮತ್ತು ಇನ್ಸಾನ್‌(ಮಾನವ)ರನ್ನು ಎರಡು ಪ್ರತ್ಯೇಕ ಅಸ್ತಿತ್ವಗಳ ರೂಪ 
ದಲ್ಲಿ ಪ್ರಸ್ನಾಪಿಸಲಾಗಿದೆ. ಉದಾ: ನೋಡಿ ಅಆ್‌ರಾಫ್‌: 38, ಹೂದ್‌: 119, ಹಾಮ್ಮೀಮ್‌ ಅಸ್ಸಜ್ಞ: 25, 29, ಅಹ್‌ಕಾಫ್‌: 
18, ಅದ್ದಾರಿಯಾತ್‌ 1:56, ಅನ್ನಾಸ್‌: 6, ಅರ್ರಹ್ನಾನ್‌ ಅಧ್ಯಾಯವಂತೂ ಸಂಪೂರ್ಣವಾಗಿ ಜಿನ್ನ್‌ಗಳನ್ನು ಮಾನವರೆಂದು ಭಾವಿ 
ಸಲು ಸಾಧ್ಯವೇ ಇಲ್ಲದಷ್ಟು ಸ್ಪಷ್ಟವಾಗಿ ಸಾಕ್ಷ್ಯ ನೀಡುತ್ತದೆ. 

ಮಾನವನು ಮಣ್ಣಿನಿಂದಲೂ ಜಿನ್ನ್‌ಗಳು ಅಗ್ನಿಯಿಂದಲೂ ಸೃಷ್ಟಿಸಲ್ಪಟ್ಟಿದ್ದಾರೆಂದು ಅಆ್‌ರಾಫ್‌:12, ಹಿಜ್ರ್‌:26-27, 
ಅರ್ರಹ್ನಾನ್‌:14-15 ಸೂಕ್ತಗಳಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. 

ಜಿನ್ನ್‌ಗಳನ್ನು ಮಾನವರಿಗಿಂತ ಮುಂಚೆ ಸೃಷ್ಟಿಸಲಾಗಿದೆಯೆಂದು ಅಲ್‌ಹಿಜ್ರ್‌ನ 27ನೆಯ ಸೂಕ್ತದಲ್ಲಿ ತಿಳಿಸಲಾಗಿದೆ. ಇದೇ 
ವಿಷಯದಲ್ಲಿ ಕುರ್‌ಆನಿನ ಏಳು ಕಡೆಗಳಲ್ಲಿ ಪ್ರಸ್ತಾಪಿಸಲಾಗಿರುವ ಆದಮ್‌(ಅ) ಮತ್ತು ಇಬ್ಬೀಸನ ಘಟನೆಯು ಸಾಕ್ಷ್ಯ 
ನೀಡುತ್ತದೆ. ಆ ಎಲ್ಲಕಡೆಗಳಲ್ಲಿ ಮಾನವನ ಸೃಷ್ಟಿಯ ವೇಳೆ ಇಬ್ಲೀಸನು ಇದ್ದನೆಂದು ಸಾಬೀತಾಗುತ್ತದೆ. ಅಲ್‌ಕಹ್ಟ್‌ ಅಧ್ಯಾಯದ 
50ನೇ ಸೂಕ್ತದಲ್ಲಿ ಇಬ್ಬೀಸ್‌ ಜಿನ್ನ್‌ಗಳಲ್ಲಾಗಿದ್ದಾನೆಂದು ತಿಳಿಸಲಾಗಿದೆ. 

ಜಿನ್ನ್‌ಗಳು ಮಾನವರನ್ನು ನೋಡುತ್ತಾರೆ. ಆದರೆ ಮಾನವರಿಗೆ ಜಿನ್ನ್‌ಗಳು ಕಾಣುವುದಿಲ್ಲವೆಂದು ಅಲ್‌ ಅಆ್‌ರಾಫ್‌:27ನೇ 


ಕಾಂಡ - 29 


72. ಅಲ್‌ ಜಿನ್ನ್‌ 83 


ಅಲ್‌ ಹಿಜ್ರ್‌ನ 16-18, ಅಸ್ಲಾಪ್ಲಾತ್‌ನ 6-10, ಅಲ್‌ ಮುಲ್ಕ್‌ನ 5ನೇ ಸೂಕ್ತಗಳಲ್ಲಿ ಜಿನ್ನ್‌ಗಳು ಮೇಲಿನ ಲೋಕಕ್ಕೆ 
ಹಾರಾಡಬಲ್ಲವು, ಆದರೆ ಒಂದು ಗಡಿಯಿಂದ ಮುಂದೆ ಹೋಗಲಾರರು ಎಂದು ಹೇಳಲಾಗಿದೆ. ಅದಕ್ಕಿಂತ ಮೇಲೇರಲು ಮತ್ತು 
ಮಲಆ್‌ ಅಲ್‌ಲಾದ ಸಂಭಾಷಣೆಯನ್ನು ಆಲಿಸ ಬಯಸಿದರೆ ಅವರನ್ನು ತಡೆಯಲಾಗುತ್ತದೆ. ಕದ್ದಾಲಿಸಲು ನಿಂತರೆ ಶಿಹಾಬ್‌ 
ಸಾಕಿಬ್‌(ಉಲ್ಕೆ) ಅವರನ್ನು ಹೊಡೆದೋಡಿಸುತ್ತದೆ. ಇದರಿಂದ ಅರಬ್‌ ಮುಶ್ರಿಕರು ಹೇಳುವ, ಜಿನ್ಸ್‌ಗಳಿಗೆ ಪರೋಕ್ಷ ಜ್ಞಾನವಿದೆ 
ಅಥವಾ ದೈವಿಕ ರಹಸ್ಯಗಳನ್ನು ಗಳಿಸಬಲ್ಲರು ಎಂಬ ಮಾತನ್ನು ಖಂಡಿಸಲಾಗಿದೆ. ಇದೇ ತಪ್ಪು ವಿಚಾರವನ್ನು ಸಬಾ ಅಧ್ಯಾಯ 
ದಲ್ಲೂ ಖಂಡಿಸಲಾಗಿದೆ. (ಸೂಕ್ತ 14) 

ಅಲ್‌ ಬಕರಃದ 30-34 ಹಾಗೂ ಅಲ್‌ ಕಹ್ಮ್‌ನ 50ನೇ ಸೂಕ್ತಗಳಿಂದ, ಭೂಮಿಯ ಖಲಾಫತನ್ನು (ಪ್ರತಿನಿಧಿತ್ಸು ಮಾನವ 
ನಿಗೆ ನೀಡಲಾಗಿದೆ, ಮಾನವನು ಜಿನ್ನ್‌ಗಿಂತ ಶ್ರೆಷ್ಠ ಜೀವಿಯೆಂದು ತಿಳಿದು ಬರುತ್ತದೆ. ಕೆಲವು ವಿಶೇಷ ಸಾಮರ್ಥ್ಯಗಳನ್ನು ಜಿನ್ನ್‌ 
ಗಳಿಗೂ ನೀಡಲಾಗಿದೆ. ಅದರ ಒಂದು ಉದಾಹರಣೆಯನ್ನು ಅನ್ನಮ್ಮ್‌ ಅಧ್ಯಾಯದ 7ನೇ ಸೂಕ್ತದಲ್ಲಿ ಕಾಣಬಹುದು. ಆದರೆ 
ಕೆಲವು ಸಾಮರ್ಥ್ಯಗಳು ಪ್ರಾಣಿಗಳಿಗೂ ಮಾನವನಿಗಿಂತ ಹೆಚ್ಚು ನೀಡಲಾಗಿದೆ. ಅದು ಪ್ರಾಣಿಗಳಿಗೆ ಮಾನವರಿಗಿಂತ ಹೆಚ್ಚು 
ಶ್ರೇಷ್ಠತೆಯಿದೆ ಯೆಂಬುದರ ಪುರಾವೆಯಲ್ಲ, 

ಜಿನ್ನ್‌ಗಳೂ ಮಾನವರಂತೆ ಸ್ವತಂತ್ರ ಜೀವಿಗಳಾಗಿದ್ದು, ಮಾನವರಂತೆಯೇ ಅವರಿಗೆ ಅನುಸರಣೆ ಮತ್ತು ಧಿಕ್ಕಾರ, ಕುಫ್ರ್‌ 
ಮತ್ತು ಈಮಾನ್‌ನ ಸ್ವಾತಂತ್ರ್ಯವನ್ನು ನೀಡಲಾಗಿದೆ. ಇದಕ್ಕೆ ಇಬ್ಲೀಸನ ವೃತ್ತಾಂತ, ಅಹ್‌ಕಾಫ್‌ ಮತ್ತು ಜಿನ್ನ್‌ ಅಧ್ಯಾಯಗಳಲ್ಲಿ 
ಜಿನ್ನ್‌ಗಳು ವಿಶ್ವಾಸ ಸ್ವೀಕರಿಸುವ ಘಟನೆಗಳು ಸ್ಪಷ್ಟ ಪುರಾವೆಯಾಗಿದೆ. 

ಕುರ್‌ಆನಿನ ಅನೇಕ ಕಡೆಗಳಲ್ಲಿ ವ್ಯಕ್ತ ಪಡಿಸಲಾಗಿರುವಂತೆ, ಇಬ್ಲೀಸನು ಮಾನವನ ಸೃಷ್ಟಿಯ ಸಮಯದಲ್ಲೇ ಮಾನವ 
ಕುಲವನ್ನು ದಾರಿ ತಪ್ಪಿಸಲು ಪ್ರಯತ್ನಿಸುವುದಾಗಿ ಸಂಕಲ್ಪ ಮಾಡಿದ್ದನು. ಅಂದಿನಿಂದಲೇ ಜಿನ್ನ್‌ ಶೈತಾನರು ಮಾನವರನ್ನು ದಾರಿ 
ಗೆಡಿಸುವ ಪ್ರಯತ್ನದಲ್ಲಿದ್ದಾರೆ. ಆದರೆ ಅವರಿಗೆ ಯಾರನ್ನೂ ಬಲವಂತವಾಗಿ ದಾರಿಗೆಡಿಸುವ ಶಕ್ತಿಯಿಲ್ಲ ಅವರು ಕೇವಲ ಅವರ 
ಮನಸ್ಸಿನಲ್ಲಿ ದುರಾಲೋಚನೆಗಳನ್ನು ಹಾಕಬಲ್ಲರು, ಅವರನ್ನು ಮೋಸಗೊಳಿಸಬಲ್ಲರು, ದುಷ್ಕರ್ಮಗಳನ್ನು ಮನೋಹರವಾಗಿ 
ಮಾಡಿ ತೋರಿಸಬಲ್ಲರು. (ಉದಾ: ಈ ಕೆಳಗಿನ ಸೂಕ್ತಗಳನ್ನು ನೋಡಿರಿ ಅನ್ನಿಸಾ 117-120, ಅಆ್‌ರಾಫ್‌: 11-17, ಇಬ್ರಾ 
ಹೀಮ್‌:22, ಅಲ್‌ ಹಿಜ್ರ್‌:30-42, ಅನ್ನಹ್ನ್‌;98-100, ಬನೀ ಇಸ್ರಾಈಲ್‌:61-65) 

ಅರಬ್‌ ಮುಶ್ರಿಕರು ಅಜ್ಞಾನ ಕಾಲದಲ್ಲಿ ಜಿನ್ನ್‌ಗಳನ್ನು ದೇವನ ಸಹಬಾಗಿಗಳಾಗಿಸುತ್ತಿದ್ದರು. ಅವರನ್ನು ಪೂಜಿಸುತ್ತಿದ್ದರು 
ಮತ್ತು ಅವರ ವಂಶ ಪರಂಪರೆಯನ್ನು ದೇವನೊಂದಿಗೆ ಜೋಡಿಸುತ್ತಿದ್ದರು ಎಂದೂ ಹೇಳಲಾಗಿದೆ. (ನೋಡಿರಿ: ಅನ್‌ಆಮ್‌ 
100, ಸಬಾ 40-41, ಅಸ್ಪಾಫ್ನಾತ್‌ 158) 

ಈ ವಿವರಣೆಗಳಿಂದ, ಜಿನ್ನ್‌ಗಳು ತಮ್ಮದೇ ಆದ ಒಂದು ಪ್ರತ್ಯೇಕ ಅಸ್ತಿತ್ವವನ್ನು ಹೊಂದಿದ್ದು ಮಾನವರಿಂದ ಪ್ರತ್ಯೇಕ 
ವಾಗಿರುವ ರಹಸ್ಯ ಜೀವಿಗಳೆಂದು ವ್ಯಕ್ತವಾಗುತ್ತದೆ. ಅವರ ನಿಗೂಢ ಗುಣಗಳಿಂದಾಗಿ ವಿವೇಕಹೀನ ಜನರು ಅವರ ಕುರಿತು 
ಮತ್ತವರ ಶಕ್ತಿಗಳ ಕುರಿತು ಉತ್ಪೇಕ್ಷಿತ ಕಲ್ಪನೆಗಳನ್ನು ಹೊಂದಿದ್ದಾರೆ. ಎಲ್ಲಿಯ ವರೆಗೆಂದರೆ ಅವರ ಪೂಜೆ ಮಾಡಲೂ ತೊಡಗಿ 
ದರು. ಆದರೆ ಕುರ್‌ಆನ್‌, ಅವರು ಏನು, ಏನಲ್ಲ ಎಂಬ ವಾಸ್ತವಿಕತೆಯನ್ನು ಸ್ಪಷ್ಟವಾಗಿ ಅನಾವರಣಗೊಳಿಸಿತು. 
ಚರ್ಚಾ ವಿಷಯ 

ಈ ಅಧ್ಯಾಯದ ಪ್ರಥಮ ಸೂಕ್ತದಿಂದ 15ನೆಯ ಸೂಕ್ತದ ವರೆಗೆ ಜಿನ್ನ್‌ಗಳ ಒಂದು ತಂಡ ಕುರ್‌ಆನನ್ನು ಆಲಿಸಿ ಅದ 
ರಿಂದ ಯಾವ ಪ್ರಭಾವ ಪಡೆಯಿತು ಮತ್ತು ಮರಳಿ ಹೋಗಿ ತಮ್ಮ ಜನಾಂಗದ ಇತರ ಜಿನ್ನ್‌ಗಳೊಂದಿಗೆ ಏನೆಲ್ಲ ಹೇಳಿತೆಂದು 
ತಿಳಿಸಲಾಗಿದೆ. ಈ ನಿಟ್ಟಿನಲ್ಲಿ ಅಲ್ಲಾಹನು ಅವರ ಎಲ್ಲ ಮಾತುಕತೆಗಳನ್ನು ಉಲ್ಲೇಖಿಸಲಿಲ್ಲ. ಕೇವಲ ಪ್ರಸ್ತಾಪನೀಯವಾದ ಕೆಲವು 
ವಿಶೇಷ ಸಂಗತಿಗಳನ್ನಷ್ಟೆ ಉಲ್ಲೇಖಿಸಿರುವನು. ಆದ್ದರಿಂದ ಮಾತಿನ ಶೈಲಿಯು ಒಂದು ನಿರಂತರ ಮಾತುಕತೆಯಂತಿರದೆ, ಅವರು 
ಹೀಗೆ ಹೇಳಿದರು, ಈ ರೀತಿ ಹೇಳಿದರು ಎಂಬ ಶೈಲಿಯಲ್ಲಿ ವಿವಿಧ ವಾಕ್ಯಗಳನ್ನು ಉಲ್ಲೇಖಿಸಿರುವನು. ಜಿನ್ನ್‌ಗಳ ಬಾಯಿಂದ 
ಹೊರಟ ಈ ವಾಕ್ಯಗಳನ್ನು ಮನುಷ್ಯ ಗಮನವಿಟ್ಟು ಓದಿದರೆ, ಅವರು ವಿಶ್ವಾಸ ಸ್ವೀಕರಿಸಿದ ಈ ಘಟನೆ ಮತ್ತು ಅವರು ತಮ್ಮ 


ಕಾಂಡ - 29 


84 ತಪ್ಲೀಮುಲ್‌ ಕುರ್‌ಆನ್‌ 


ಜನಾಂಗದೊಂದಿಗೆ ಮಾಡಿದ ಮಾತುಕತೆಯನ್ನು ಯಾವ ಉದ್ದೇಶಕ್ಕಾಗಿ ಪ್ರಸ್ತಾಪಿಸಲಾಗಿದೆಯೆಂದು ವ್ಯಕ್ತವಾಗುತ್ತದೆ. ನಾವು ಟಿಪ್ಪ 
ಣಿಗಳಲ್ಲಿ ಮಾಡಿದ ಅವರ ಹೇಳಿಕೆಗಳ ವಿವರಣೆಗಳಿಂದ ಆ ಉದ್ದೇಶವನ್ನು ಗ್ರಹಿಸಲು ಇನ್ನಷ್ಟು ಸಹಾಯಕವಾಗಬಹುದು. 

ಇದರ ನಂತರ 16 ರಿಂದ 18ರ ವರೆಗಿನ ಸೂಕ್ತಗಳಲ್ಲಿ ಜನರು ಶಿರ್ಕನ್ನು ತ್ಯಜಿಸಿ, ಸನ್ಮಾರ್ಗದಲ್ಲಿ ಸ್ಥಿರವಾಗಿ ನಡೆದರೆ ಅವರ 
ಮೇಲೆ ಅನುಗ್ರಹಗಳ ಸುರಿಮಳೆಯಾಗುವುದು, ಅನ್ಯಥಾ ಅಲ್ಲಾಹನು ಕಳಿಸಿರುವ ಉಪದೇಶಗಳನ್ನು ತಿರಸ್ಕರಿಸಿದರೆ ಕಠಿಣ ಶಿಕ್ಷೆಗೆ ` 
ಗುರಿಯಾಗ ಬೇಕಾದೀತೆಂದು ಅವರಿಗೆ ಬೋಧಿಸಲಾಗಿದೆ- ತರುವಾಯ 19 ರಿಂದ 23ರ ವರೆಗಿನ ಸೂಕ್ತಗಳಲ್ಲಿ ಅಲ್ಲಾಹನ 
ಸಂದೇಶವಾಹಕರು ಅಲ್ಲಾಹನ ಕಡೆಗೆ ಕರೆಯುತ್ತಿರುವಾಗ ಅವರ ಮೇಲೆ ಮುಗಿ ಬೀಳುವ ಮಕ್ಕಾದ ಸತ್ಯನಿಷೇಧಿಗಳನ್ನು ಖಂಡಿಸ 
ಲಾಗಿದೆ. ವಸ್ತುತಃ ಪ್ರವಾದಿಯ ಕೆಲಸ ಕೇವಲ ಅಲ್ಲಾಹನ ಸಂದೇಶವನ್ನು ಜನರಿಗೆ ತಲಪಿಸುವುದಾಗಿದೆ. ಜನರಿಗೆ ಲಾಭ ಅಥವಾ 
ಹಾನಿಯುಂಟು ಮಾಡುವುದು ತನ್ನ ಕೆಲಸವೆಂದು ಅವರು ವಾದಿಸುವುದಿಲ್ಲ. ಅನಂತರ 24-25 ಸೂಕ್ತಗಳಲ್ಲಿ ಸತ್ಯನಿಷೇಧಿಗಳಿಗೆ, 
ಇಂದು ನೀವು ಪ್ರವಾದಿಯನ್ನು ಅಸಹಾಯಕನಾಗಿ ಕಂಡು ಅವರನ್ನು ದಮನಿಸಲು ಪ್ರಯತ್ನಿಸುತ್ತಿದ್ದೀರಿ, ಆದರೆ ನೈಜ ಅಸಹಾ 
ಯಕರು ಯಾರೆಂದು ತಿಳಿಯುವ ಒಂದು ಕಾಲ ಬರಲಿದೆಯೆಂದೂ ಅದು ಬೇಗನೆ ಬರುವುದೋ ತಡವಾಗಿ ಬರುವುದೋ ಎಂಬ 
ಅರಿವು ಪ್ರವಾದಿಗಿಲ್ಲ ಆದರೆ ಅದು ಬರುವುದು ಖಂಡಿತವೆಂದು ತಿಳಿಸಲಾಗಿದೆ. ಜ್ಞಾನಿ ಕೇವಲ ಅಲ್ಲಾಹನಾಗಿಗ್ದಾನೆ. ಪ್ರವಾದಿಗೆ 
ಅಲ್ಲಾಹನು ನೀಡಬಯಸಿದ ಜ್ಞಾನ ಮಾತ್ರ ಲಭಿಸುತ್ತದೆಯೆಂದು ಹೇಳಲಾಗಿದೆ. ಈ ಜ್ಞಾನವು ಪ್ರವಾದಿತ್ವದ ಕರ್ತವ್ಯದ ಈಡೇರಿ 
ಕೆಗೆ ಅಗತ್ಯವಾಗಿರುವ ವಿಷಯಗಳಿಗೆ ಸಂಬಂಧಿಸಿದ ಜ್ಞಾನ ಮಾತ್ರ. ಇದು ಯಾವುದೇ ಬಾಹ್ಯ ಹಸ್ತಕ್ಷೇಪಕ್ಕೆ ಆಸ್ಪದವೇ ಇಲ್ಲದಂತೆ 
ಸುರಕ್ಷಿತವಾದ ರೀತಿಯಲ್ಲಿ ನೀಡಲಾಗುತ್ತದೆ. 


ಕಾಂಡ - 29 


(ಅವತೀರ್ಣ - ಮದೀನದಲ್ಲಿ) 
ಗಳು: 38 ರುಕೂಆ್‌ಗಳು: 2 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


ತೆ 
ತ 


೫5:08 LL OBE 1 SIE ಚರ ಈ 38 


ಗಸಿ ಸ 040. (ಕೈ ಚ 4 ಸಿ ಎ 3 
de ಮ ಆಲ 1051 ಟು 3 ಖಿ 4k ME Rl) 
(1-3) ಸಂದೇಶವಾಹಕರೇ, ಹೇಳಿರಿ ನನ್ನ ಕಡೆಗೆ "ವಹ್ಯ್‌' ಮಾಡಲಾಗಿದೆ. (ಏನೆಂದರೆ) ಜಿನ್ನ್‌ಗಳ ಒಂದು ತಂಡವು 
ಶ್ರದ್ಧೆಯಿಂದ ಆಲಿಸಿತು." ತರುವಾಯ (ತನ್ನ ಜನಾಂಗದ pe ಹೋಗಿ) ಹೀಗೆ ಹೇಳಿತು: ನಾವು ಒಂದು ಅತ್ಯ ದ್ಭುತ 
ಕುರ್‌ಆನನ್ನು ಆಲಿಸಿದೆವು.” ಅದು ಸನ್ಮಾರ್ಗದ ಕಡೆಗೆ ಮಾರ್ಗದರ್ಶನ ಮಾಡುತ್ತದೆ. ಆದ್ದರಿಂದ ನಾವುಅದರ ಮೇಲೆವಿಶ್ಚಾಸ 
ವಿರಿಸಿದೆವು ಮತ್ತು ನಾವಿನ್ನು ಎಷ್ಟುಮಾತ್ರಕ್ಕೂ ನಮ್ಮ ಪ್ರಭುವಿನೊಂದಿಗೆ ಯಾರನ್ನೂ ಸಹಧಗಿಯಾಗಿ ಭಡಲಾರವ, ಕ 


1. ಪ್ರವಾದಿಯವರಿಗೆ ಆಗ ಜಿನ್ನ್‌ಗಳು ಕಾಣಿಸುತ್ತಿರಲಿಲ್ಲ ಅವರು ಕುರ್‌ಆನ್‌ ಆಲಿಸುತ್ತಿದ್ದಾರೆಂಬುದೂ ಅವರಿಗೆ ತಿಳಿದಿರಲಿಲ್ಲ. ಅ 
ನಂತರ ಅಲ್ಲಾಹನು ದಿವ್ಯವಾಣಿಯ ಮೂಲಕ ಈ ವಿಷಯವನ್ನು ಪ್ರವಾದಿಯವರಿಗೆ ತಿಳಿಸಿದನೆಂದು ಇದರಿಂದ ವ್ಯಕ್ತವಾಗುತ್ತದೆ. ಅಬ್ದುಲ್ಲಾ 
ಬಿನ್‌ ಅಬ್ಬಾಸ್‌ ಕೂಡಾ ಈ ಘಟನೆಯನ್ನು ವಿವರಿಸುತ್ತಾ, ಪ್ರವಾದಿಯವರು ಜಿನ್ನ್‌ಗಳ ಮುಂದೆ ಕುರ್‌ಆನ್‌ ಪಠಿಸಲಿಲ್ಲ, ಅವರನ್ನು ನೋಡ 
ಲೂ ಇಲ್ಲವೆಂದು ಹೇಳಿದ್ದಾರೆ. (ಮುಸ್ಲಿಮ್‌, ತಿರ್ಮಿದಿ, ಮುಸ್ನದ್‌ ಅಹ್ಟದ್‌, ಇಬ್ನು ಜರೀರ್‌) 

2 ಕತ] 1 # ಮೂಲ ಪದಗಳಾಗಿವೆ. ಕುರ್‌ಆನಿನ ಅರ್ಥ "ಪಠಿಸುವ ವಸ್ತು' ಎಂದಾಗಿದೆ. ಈ ಪ ಪದವನ್ನು ಜಿನ್ನ್‌ಗಳು ಬಹುಶಃ 
ಅದೇ ಅರ್ಥದಲ್ಲಿ ಉಪಯೋಗಿಸಿರಬಹುದು. ಏಕೆಂದರೆ ಅವರು ಮೊದಲ ಬಾರಿ ಈ ವಚನದಿಂದ ಪರಿಚಿತರಾಗಿದ್ದರು. ಬಹುಶಃ ಅವರಿಗೆ 
ಆಗ ಈ ಆಲಿಸುತ್ತಿರುವ ವಸ್ತುವಿನ ಹೆಸರು ಕುರ್‌ಆನ್‌ ಆಗಿದೆಯೆಂದು ತಿಳಿದಿರಲಿಕ್ಕಿಲ್ಲ. ರೂ 'ಅಜಬ್‌' ಎಂಬುದು ಉತ್ಸೇಕ್ಷೆಯ ಪದ 
ವಾಗಿದೆ. ಅರಬಿ ಭಾಷೆಯಲ್ಲಿ ಈ ಪದವನ್ನು ಅತ್ಯದ್ಭುತ ವಸ್ತುವಿಗೆ ಹೇಳಲಾಗುತ್ತದೆ. ಒಟ್ಟಿನಲ್ಲಿ ಜಿನ್ನ್‌ಗಳ ಮಾತಿನ ಅರ್ಥ ನಾವು ಕೇಳಿ ಬಂದಿ 
ರುವ ವಚನವು ತನ್ನ ಭಾಷೆ ಮತ್ತು ವಿಷಯಗಳಲ್ಲಿ ಅತ್ಯಪೂರ್ವವಾಗಿದೆಯೆಂದಾಗಿದೆ. ಜಿನ್ನ್‌ಗಳು ಮಾನವರ ಮಾತನ್ನು ಕೇಳುವುದು ಮಾತ್ರ 
ವಲ್ಲ ಅವರ ಭಾಷೆಯನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳುತ್ತಾರೆಂದೂ ಇದರಿಂದ ತಿಳಿಯುತ್ತದೆ. ಎಲ್ಲ ಜಿನ್ನ್‌ಗಳು ಮಾನವರ ಭಾಷೆಯನ್ನು 
ತಿಳಿದಿರಬೇಕೆಂದಿಲ್ಲ. ಅವುಗಳ ಪೈಕಿ ಭೂಮುಖದ ಯಾವ ಪ್ರದೇಶದಲ್ಲಿರುತ್ತಾರೋ ಅಲ್ಲಿನವರ ಭಾಷೆಯನ್ನು ತಿಳಿದಿರುವ ಸಾಧ್ಯತೆಯಿದೆ. 
ಆದರೆ ಕುರ್‌ಆನಿನ ಈ ಪ್ರಸ್ತಾಪದಿಂದ, ಕುರ್‌ಆನನ್ನು ಆಲಿಸಿದ ಜಿನ್ನ್‌! ಗಳು ಕುರ್‌ಆನಿನ ಅಪೂರ್ವ" ಭಾಷಾ ಶೈಲಿಯನ್ನು ಮತ್ತು ಅದರ 
ಉನ್ನತ ಮಟ್ಟದ ವಿಷಯಗಳನ್ನು ಚೆನ್ನಾಗಿ ಗ್ರಹಸುವಷ್ಟು/ಅರಬಿ ಬಲ್ಲವರಾಗಿದ್ದರೆಂದು ಕುರ್‌ಆನಿನ ಈ ಹೇಳಿಕೆಯಿಂದ ವ್ಯಕ್ತವಾಗುತ್ತದೆ. 

3. ಇದರಿಂದ ಅನೇಕ ವಿಷಯಗಳು ತಿಳಿದವು- 1) ಜಿನ್ನ್‌ ಗಳು ಅಲ್ಲಾಹನ ಅಸ್ತಿತ್ವಹಾಗೂ ಅವನು ಪ್ರ ಪ್ರಭುವಾಗಿರುವುದನ್ನು ನಿರಾಕರಿ 
ಸುವವರಲ್ಲ, 2) ಅವರಲ್ಲೂ ಮಾನವ ಮುಶ್ರಿಕರಂತೆ ಅಲ್ಲಾಹನೊಂದಿಗೆ ಇತರರನ್ನು ಭಾಗಿಗೊಳಿಸುವ ಮುಶ್ರಿಕರಿದ್ದಾರೆ. ಕುರ್‌ಆನನ್ನು ಆಲಿ 
ಸಿದ ಜಿನ್ಸ್‌ಗಳ ತಂಡವೂ ಮುಶ್ರಿಕ್‌(ಬಹುದೇವಾರಾಧಕರು)ಗಳಾಗಿದ್ದರು. 3) ಪ್ರವಾದಿತ್ವಮತ್ತು ದೈವಿಕ ಗ್ರಂಥಗಳ ಅವತರಣಿಕೆಯು ಜಿನ್ನ್‌ 


ಕಾಂಡ - 29 


86 ತಪ್ಪೀಮುಲ್‌ ಕುರ್‌ಆನ್‌ 


೪% | 


ಜೆ ಎಕ್ಕಿ ಕ್ಸಿ 2 ಇಸ್ಲಿನಿ ೨% TAS 

ಈ ರಿ 66 BONY debs 6S) 5೫೫೮೪೬6 
4 ...! ಓಡಿ) 4 ಸಡಖ ಕ್ಕ] 
ಆಕೆ ರ OS BSS ol Sy ಆಜ ೬) 


ಅಲ್ಲದೆ, "ನಮ್ಮ ಪ್ರಭುವಿನ ಪ್ರತಿಷ್ಠೆಯು ಅತ್ಯುನ್ನತವಾಗಿದೆ. ಅವನು ಯಾರನ್ನೂ ತನ್ನ ಪತ್ನಿ ಅಥವಾ ಪುತ್ರನಾಗಿ 
ಮಾಡಿಕೊಂಡಿಲ್ಲ," 

(4) ಅಲ್ಲದೆ, "ನಮ್ಮಲ್ಲಿನ ತಿಳಿಗೇಡಿಗಳು ಅಲ್ಲಾಹನ ವಿಷಯದಲ್ಲಿ ಘೋರ ಅಸತ್ಯವನ್ನು ಹೇಳುತ್ತಿರುತ್ತಾರೆ.' 

(5) ಅಲ್ಲದೆ, "ಮಾನವರು ಮತ್ತು ಜಿನ್ನ್‌ಗಳು ಅಲ್ಲಾಹನ ವಿಷಯದಲ್ಲಿ ಎಂದೂ ಸುಳ್ಳು ಹೇಳಲಾರರೆಂದು ನಾವು 
ಭಾವಿಸಿಕೊಂಡಿದ್ದೆವು.' 

(6-15) ಅಲ್ಲದೆ, "ಮಾನವರ ಪೈಕಿ ಕೆಲವರು ಜಿನ್ನ್‌ಗಳ ಪೈಕಿ ಕೆಲವರ ಅಭಯ ಯಾಚಿಸುತ್ತಿದ್ದರು. ಹೀಗೆ ಅವರು 
ಜಿನ್ನ್‌ಗಳ ಅಹಂಕಾರವನ್ನು ಇನ್ನಷ್ಟು ಹೆಚ್ಚಿಸಿದರು.'' ಅಲ್ಲದೆ "ಮಾನವರು ಕೂಡಾ ನಿಮ್ಮಂತೆಯೇ, ಅಲ್ಲಾಹನು 


ಗಳಲ್ಲಿ ಆಗಿಲ್ಲ. ಅವರ ಪೈಕಿ ಯಾರೆಲ್ಲ ವಿಶ್ವಾಸ ಸ್ವೀಕರಿಸುತ್ತಾರೋ ಅವರು ಮಾನವರಲ್ಲಿ ಆಗಮಿಸುವ ಪ್ರವಾದಿಗಳು ಮತ್ತು ಅವರು 
ತಂದಂತಹ ಗ್ರಂಥಗಳಲ್ಲೇ ವಿಶ್ವಾಸವಿರಿಸುತ್ತಾರೆ. ಇದೇ ವಿಷಯವು ಅಹ್‌ಕಾಫ್‌ ಅಧ್ಯಾಯದ 29-31 ಸೂಕ್ತಗಳಿಂದ ತಿಳಿದು ಬರುತ್ತದೆ. 
ಅದರಲ್ಲಿ ಆಗ ಕುರ್‌ಆನನ್ನು ಆಲಿಸಿದ ಜಿನ್ನ್‌ಗಳು ಮೂಸಾರ(ಅ) ಅನುಯಾಯಿಗಳಾಗಿದ್ದರು, ಅವರು ಕುರ್‌ಆನನ್ನು ಆಲಿಸಿದ ಬಳಿಕ ತಮ್ಮ 
ಜನಾಂಗಕ್ಕೆ, ಈಗ ಬಂದಿರುವ ವಚನಗಳು ಹಿಂದಿನ ದೈವಿಕ ಗ್ರಂಥಗಳನ್ನು ದೃಢೀಕರಿಸುತ್ತದೆ. ಅದರ ಮೇಲೆ ವಿಶ್ವಾಸ ತನ್ನಿರಿ ಎಂದು ಕರೆ 
ಕೊಟ್ಟಿದ್ದರು- ಅರ್ರಹ್ನಾನ್‌ ಅಧ್ಯಾಯವೂ ಇದನ್ನು ಸಮರ್ಥಿಸುತ್ತದೆ. ಅದರ ಸಂಪೂರ್ಣ ವಿಷಯವು ಪ್ರವಾದಿ ಮುಹಮ್ಮದ್‌ರ(ಸ) ಕರೆಯು 
ಮಾನವರು ಮತ್ತು ಜಿನ್ನ್‌ಗಳೆರಡಕ್ಕೂ ಅನ್ವಯವಾಗುತ್ತದೆಂದು ಸ್ಟ ಷ್ಟ ಪಡಿಸುತ್ತದೆ. 

4. ಇದರಿಂದ ಎರಡು ವಿಷ ಯಗಳು ತಿಳಿದು ಬರುತ್ತದೆ. ಹೆ ಈ ಜಿನ್ನ್‌ಗಳು ಒಂದೋ ಕ್ರೈಸ್ತರಾಗಿದ್ದರು ಅಥವಾ ಅಲ್ಲಾಹನಿಗೆ ಪತ್ನಿ- 
ಮಕ್ಕಳಿದ್ದಾರೆಂದು ನಂಬುವ ಬೇರಾವುದೋ ಧರ್ಮದವರಾಗಿದ್ದರು. 2) ಆಗ ಪ್ರವಾದಿವರ್ಯರು(ಸ) ನಮಾರಫ್‌ನಲ್ಲಿ ಪಠಿಸಿದ್ದ ಕುರ್‌ಆನಿನ 
ಭಾಗವನ್ನು ಕೇಳಿ ಜಿನ್ನ್‌ಗಳಿಗೆ ತಮ್ಮ ವಿಶ್ವಾಸದ ತಪ್ಪಿನ ಅರಿವಾಯಿತು. ಅಲ್ಲಾಹನ ಸರ್ವೋನ್ನತ ವ್ಯಕ್ತಿತ್ವಕ್ಕೆ ಪಶ್ನಿ-ಮಕ್ಕಳನ್ನು ಜೋಡಿಸುವುದು 
ಅತಿ ದೊಡ್ಡ ಮೂರ್ಬತನ ಮತ್ತು ಅಸ ಸಧ್ಯತೆಯಾಗಿದೆಯೆಂದು ಅವರಿಗೆ ಅರಿವಾಯಿತು. 

5. ಮೂಲದಲ್ಲಿ ಬಟ ಎಂಬ ಪದ ಬಳಕೆಯಾಗಿದೆ. ಒಬ್ಬವ್ಯಕ್ತಿಗೂ ಒಂದು ವರ್ಗಕ್ಕೂ ಅದನ್ನು ಪ್ರಯೋಗಿಸಲಾಗುತ್ತದೆ. ಅದ 
ನ್ನು ಓರ್ವ ತಿಳಿಗೇಡಿ ವ್ಯಕ್ತಿಯೆಂದು ಅರ್ಥೈಸಿದರೆ ಅದು ಇಬ್ಬೀಸ್‌ ಆಗಿರುವನು. ಒಂದು ವರ್ಗವೆಂದು ಅರ್ಥೈಸಿದರೆ ಅದು ಜಿನ್ನ್‌ಗಳಲ್ಲಿ 
ಅನೇಕ ಮೂರ್ಯರು ಮತ್ತು ತಿಳಿಗೇಡಿಗಳು ಇಂತಹ ಮಾತುಗಳನ್ನಾಡುತ್ತಾರೆಂದಾಗುತ್ತದೆ. 

6. ಅಂದರೆ ಅವರ ತಪ್ಪು ಮಾಹಿತಿಗಳಿಂದ ನಾವು ಪಥಭ್ರಷ್ಟರಾಗಲು ಕಾರಣ, ಮಾನವರು ಮತ್ತು ಜಿನ್ನ್‌ಗಳು ಅಲ್ಲಾಹನ ಬಗ್ಗೆ ಸುಳ್ಳು 
ಸೃಷ್ಟಿಸಬಲ್ಲರೆಂದು ನಾವು ಯೋಚಿಸಿಯೇ ಇಲ್ಲದಿರುವುದಾಗಿದೆ. ಈಗ ಈ ಕುರ್‌ಆನನ್ನು ಆಲಿಸಿದಾಗ, ವಾಸ್ತವದಲ್ಲಿ ಅವರು ಸುಳ್ಳುಗಾರ 
ರೆಂದು ನಮಗೆ ಮನವರಿಕೆಯಾಯಿತು. 

7. ಇಬ್ನು ಅಬ್ಬಾಸ್‌ ಹೇಳುತ್ತಾರೆ- ಅಜ್ಞಾನ ಕಾಲದಲ್ಲಿ ಅರಬರು ಯಾವುದೇ ನಿರ್ಜನ ಕಣಿವೆಯಲ್ಲಿ ರಾತ್ರೆ ಕಳೆಯುವಾಗ, ನಾವು 
ಈ ಕಣಿವೆಯ ಒಡೆಯನಾದ ಜಿನ್ನ್‌ನ ಅಭಯ ಯಾಚಿಸುತ್ತೇವೆ ಎಂದು ಕೂಗಿ ಹೇಳುತ್ತಿದ್ದರು. ಅಜ್ಞಾನ ಕಾಲದ ಇತರ ಬಹಳಷ್ಟು ವರದಿ 
ಗಳಲ್ಲೂ ಇದರ ಪ್ರಸ್ತಾಪ ಕಾಣುತ್ತದೆ. ಉದಾ: ಒಂದು ಸ್ಥಳದಲ್ಲಿನೀರು ಮತ್ತು ಮೇವು ಮುಗಿದು ಹೋದಲ್ಲಿ, ಅಲ್ಲಿತಂಗಿದ್ದ ಗ್ರಾಮೀಣನು 
ಓಬ್ಬನನ್ನು ಇನ್ನೊಂದು ಸ್ಥಳದ ಹುಡುಕಾಟಕ್ಕಾಗಿ ಕಳಿಸುತ್ತಿದ್ದನು. ಅಂತಹ ಸ್ಥಳ ಸಿಕ್ಕಿ ಈ ಮಂದಿ ಆ ಹೊಸ ಸ್ಥಳಕ್ಕೆ ತಲುಪಿದಾಗ ಮೊದಲು, 
ನಾವು ಎಲ್ಲ ವಿಪತ್ತುಗಳಿಂದ ಸುರಕ್ಷಿತವಾಗಿರಲು ಈ ಕಣಿವೆಯ ಪ್ರಭುವಿನ ಅಭಯ ಯಾಚಿಸುತ್ತೇವೆಂದು ಕೂಗಿ ಹೇಳುತ್ತಿದ್ದರು. ಅವರ 
ನಂಬಿಕೆಯಂತೆ ಒಂದು ನಿರ್ಜನ ಪ್ರದೇಶವು ಯಾರಾದರೊಬ್ಬ ಜಿನ್ನ್‌ನ ಸ್ವಾಧೀನದಲ್ಲಿರುತ್ತಿತ್ತು. ಅವನ ಅಭಯ ಯಾಚಿಸದೆ ಅಲ್ಲಿ ತಂಗಿ 
ದರೆ, ಆ ಜಿನ್ನ್‌ ಉಪಟಳ ಕೊಡುತ್ತದೆ ಅಥವಾ ಉಪಟಳ ಕೊಡಲು ಬೇರೆ ಜಿನ್ನ್‌ಗಳನ್ನು ಕಳಿಸುತ್ತದೆ. ವಿಶ್ವಾಸ ಸ್ವೀಕರಿಸಿದ ಜಿನ್ನ್‌ಗಳು ಅದರ 


ಕಾಂಡ - 29 


72. ಆಲ್‌ ಜಿನ್ನ್‌ 87 


೫ ಟ್‌ ಟಿಕೆ ಟ್ರ 24೨ 27% PEPE PANT 
CNS SE ಜು CS ಬು EE 

Aral a: ಇದ್ದ ಇ »4 ಟೊ 1೧ ಯಲಿ Pe 

( ಯ ಲ ಬ ಹಲಿ ಹು dso Ss ಮಚ Es 63 

KALA NNN 134 (ಇ 

SEE 1,511 NSLS ES SJ EGOS 
(| 

ಯಾರನ್ನೂ ಸಂದೇಶವಾಹಕನಾಗಿ ಕಳುಹಿಸುವುದಿಲ್ಲವೆಂದು ಭಾವಿಸಿಕೊಂಡಿದ್ದರು." ಅಲ್ಲದೆ, "ನಾವು ಆಕಾಶವನ್ನು 
ಹುಡುಕಾಡಿದಾಗ, ಅದು ಕಾವಲುಗಾರರಿಂದ ತುಂಬಿರುವುದನ್ನು ಮತ್ತು ಉಲ್ಮೆಗಳ ಮಳೆ ಸುರಿಯುತ್ತಿರುವುದನ್ನು 
ಕಂಡೆವು." ಅಲ್ಲದೆ, "ಹಿಂದೆ ನಾವು ಕದ್ದಾಲಿಸಲಿಕ್ಕಾಗಿ ಆಕಾಶದಲ್ಲಿ ಕೂರಲು ಸ್ಥಳ ಪಡೆಯುತ್ತಿದ್ದೆವು. ಆದರೆ ಈಗ 
ಕದ್ದಾಲಿಸಲು ಪ್ರಯತ್ನಿಸುವವನು ತನಗಾಗಿ ಒಂದು ಉಲ್ಲೆಯು ಹೊಂಚು ಹಾಕುತ್ತಿರುವುದನ್ನು ಕಾಣುತ್ತಾನೆ.” ಅಲ್ಲದೆ 
“ಭೂಮಿಯ ನಿವಾಸಿಗಳೊಂದಿಗೆ ಏನಾದರೂ ಕೆಟ್ಟ ವ್ಯವಹಾರ ಮಾಡಲು ನಿರ್ಧರಿಸಲಾಗಿದೆಯೋ ಅಥವಾ ಅವರ 
ಪ್ರಭುವು ಅವರಿಗೆ ಸನ್ಮಾರ್ಗವನ್ನು ತೋರಿಸ ಬಯಸಿರುವನೋ ಎಂಬುದು ನಮಗೆ ಅರ್ಥವಾಗುತ್ತಿರಲಿಲ್ಲ.'* ಅಲ್ಲದೆ, 


ಕಡೆಗೇ ಸೂಚನೆ ಕೊಡುತ್ತಿದ್ದಾರೆ. ಅವರ ಅಭಿಪ್ರಾಯದಲ್ಲಿ ಭೂಮಿಯ ಪ್ರತಿನಿಧಿಯಾದ ಮಾನವನು ನಮಗೆ ಹೆದರ ತೊಡಗಿದಾಗ ಮತ್ತು 
ದೇವನನ್ನು ಬಿಟ್ಟು ನಮ್ಮಲ್ಲಿ ಅಭಯ ಯಾಚಿಸ ತೊಡಗಿಡಾಗ ನಮ್ಮ ಜನಾಂಗದ ತಲೆ ಇನ್ನಷ್ಟು ಕೆಟ್ಟು ಹೋಯಿತು. ಅವರ ದುರಹಂಕಾರ 
ಮತ್ತು ಉದ್ದಟತನ ಹಾಗೂ ಧಿಕ್ಕಾರ ಮತ್ತು ಅಕ್ರಮ ಇನ್ನಷ್ಟು ಹೆಚ್ಚಾಯಿತು. ಅವರು ಪಥಭ್ರಷ್ಟತೆಯಲ್ಲಿ ಇನ್ನಷ್ಟು ಧೀರರಾದರು. 

8. ಓಟ ಅಭ df ಪ್ರಿ! ಮೂಲ ಪದಗಳಾಗಿವೆ. ಈ ವಾಕ್ಯಕ್ಕೆ ಎರಡರ್ಥಗಳಿರಬಹುದು. ಒಂದು ನಾವು ಅನುವಾದದಲ್ಲಿ 
ಕೊಟ್ಟದ್ದೇ ಆಗಿದೆ. ಇನ್ನೊಂದು ಅಲ್ಲಾಹನು ಯಾರನ್ನೂ ಮರಣದ ಬಳಿಕ ಇನ್ನೊಮ್ಮೆ ಎಬ್ಬಿಸಲಾರನು ಎಂದಾಗಿದೆ. ಪದಗಳು ಸಮಗ್ರವಾ 
ಗಿರುವುದರಿಂದ, ಮಾನವರಂತೆ ಜಿನ್ನ್‌ಗಳಲ್ಲೂಪಪ್ರವಾದಿತ್ವಮತ್ತು ಪರಲೋಕವನ್ನು ನಿರಾಕರಿಸುವವರು ಇದ್ದರೆಂದು ಅರ್ಥೈಸಬಹುದು. ಆದ 
ರೆ ಮುಂದಿನ ವಿಷಯಕ್ಕನುಸಾರ ಮೊದಲ ಅರ್ಥವೇ ಸೂಕ್ತವಾಗಿದೆ. ಏಕೆಂದರೆ ಅದರಲ್ಲಿ ಈ ವಿಶ್ವಾಸ ಸ್ವೀಕರಿಸಿದ ಜಿನ್ನ್‌ಗಳು ತಮ್ಮ ಜನಾಂಗ 
ದವರೊಡನೆ, ಅಲ್ಲಾಹನು ಯಾರನ್ನೂ ಸಂದೇಶವಾಹಕನಾಗಿ ನೇಮಿಸಲಿಲ್ಲ ಎಂಬ ನಿಮ್ಮ ಭಾವನೆ ತಪ್ಪು; ತಪ್ಪಾಗಿದೆಯೆಂದು ಅಲ್ಲಾಹನು 
ಓರ್ವ ಸಂದೇಶವಾಹಕನನ್ನು ಕಳಿಸಿರುವುದರಿಂದಲೇ ಆಕಾಶದ ದ್ವಾರಗಳು ನಮ್ಮ ಪಾಲಿಗೆ ಮುಚ್ಚಲ್ಪಟ್ಟಿವೆಯೆಂದು ಹೇಳುತ್ತಾರೆ. 

9. ಇದೇ ಕಾರಣದಿಂದಾಗಿ ಈ ಜಿನ್ಸ್‌ಗಳು, ನಾವು ಮೇಲಿನ ಲೋಕದಲ್ಲಿ ಕದ್ದಾಲಿಸಲು ಯಾವುದೇ ಅವಕಾಶವನ್ನು ಕಾಣದಿರಲು 
ಮತ್ತು ಎಲ್ಲೆಲ್ಲ ಹೋಗುತ್ತೇವೋ ಅಲ್ಲಿಂದೆಲ್ಲ ಹೊಡೆದೋಡಿಸಬೇಕಾದರೆ, ಸುದ್ದಿಯನ್ನು ಸುರಕ್ಷಿತವಾಗಿಡಲು ಈ ರೀತಿಯ ಕಠಿಣ ಸುರಕ್ಷಾ 
ವ್ಯವಸ್ಥೆ ಮಾಡಬೇಕಾದರೆ ಭೂಮಿಯಲ್ಲಿ ಅದೆಂತಹ ವಿಷಯ ಸಂಭವಿಸಿದೆ ಅಥವಾ ಸಂಭವಿಸಲಿದೆಯೆಂಬ ಹುಡುಕಾಟದಲ್ಲಿ ಹೊರಟಿದ್ದರು. 

10. ಮೇಲಿನ ಲೋಕದಲ್ಲಿ ಈ ರೀತಿಯ ಕಟ್ಟುನಿಟ್ಟಿನ ಭದ್ರತಾ ವ್ಯವಸ್ಥೆಯನ್ನು ಎರಡೇ ಸ್ಥಿತಿಯಲ್ಲಿ ಮಾಡಲಾಗುತ್ತದೆಂದು ಇದರಿಂದ 
ತಿಳಿಯುತ್ತದೆ. 1) ಅಲ್ಲಾಹನು ಭೂಮಿಯಲ್ಲಿರುವವನ ಮೇಲೆ ಒಂದು ಯಾತನೆ ಎರಗಿಸುವ ತೀರ್ಮಾನ ಮಾಡಿರುವುದು. ಅದು ಎರಗು 
ವುದಕ್ಕೆ ಮುಂಚೆ ಜಿನ್ನ್‌ಗಳಿಗೆ ಅದರ ಸುಳಿವು ಸಿಕ್ಕಿ ಅವರು ಅದನ್ನು ತಮ್ಮ ಆಪ್ತರಾದ ಮಾನವರಿಗೆ ತಿಳಿಸುವಂತಾಗಬಾರದು ಎಂಬುದು ದೇವೇ 
ಚ್ಛೆಯಾಗಿರುವುದು. 2) ಅಲ್ಲಾಹನು ಓರ್ವ ಪ್ರವಾದಿಯನ್ನು ನೇಮಿಸಿರುವುದು. ಈ ಭದ್ರತಾ ವ್ಯವಸ್ಥೆಯನ್ನು ಮಾಡಿರುವುದರ ಉದ್ದೇಶವು 
ಪ್ರವಾದಿಗೆ ಕಳಿಸಲಾಗುವ ಸಂದೇಶಗಳಲ್ಲಿ ಶೈತಾನರ ಯಾವುದೇ ಹಸ್ತಕ್ಷೇಪ ಆಗದಂತೆ ಹಾಗೂ ಅವರಿಗೆ ಯಾವ ಸಂದೇಶವನ್ನು ನೀಡಲಾ 
ಗುತ್ತದೆಂಬ ಸುದ್ದಿಯು ಮೊದಲೇ ಸಿಗದಂತೆ ಮಾಡುವುದಾಗಿದೆ. ಜಿನ್ನ್‌ಗಳ ಮಾಶಿನ ಅರ್ಥ ಹೀಗಿದೆ: ನಾವು ಆಕಾಶದಲ್ಲಿ ಈ ನಾಕಾಬಂದಿ 
ಭದ್ರತಾ ವ್ಯವಸ್ಥೆಯನ್ನು ನೋಡಿದಾಗ ಮತ್ತು ಉಲ್ಕೆಗಳ ಈ ಸುರಿಮಳೆಯನ್ನು ಅನುಭವಿಸಿದಾಗ ಈ ಎರಡು ಪರಿಸ್ಥಿತಿಗಳಲ್ಲಿ ಯಾವುದು 
ಎದುರಾಗಿದೆ, ಅಲ್ಲಾಹನು ಭೂಮಿಯಲ್ಲಿ ಯಾವುದೋ ಸಮುದಾಯದ ಮೇಲೆ ಹಠಾತ್ತನೆ ಯಾತನೆ ಎರಗಿಸಿರುವನೋ ಅಥವಾ ಎಲ್ಲಾ 
ದರೂ ಓರ್ವ ಪ್ರವಾದಿಯ ನೇಮಕವಾಗಿದೆಯೋ ಎಂಬ ಚಿಂತೆ ನಮ್ಮನ್ನು ಕಾಡಿತು. ಇದೇ ಹುಡುಕಾಟದಲ್ಲಿ ನಾವು ಹೊರಟಾಗ 
ಸನ್ಮಾರ್ಗದತ್ತ ಮಾರ್ಗದರ್ಶನ ಮಾಡುವ ಅದ್ಭುತ ವಚನವನ್ನು ನಾವು ಕೇಳಿದೆವು. ಆಗ ನಮಗೆ ಅಲ್ಲಾಹನು ಶಿಕ್ಷೆ ಎರಗಿಸಲಿಲ್ಲ, ಜನರಿಗೆ 
ಸನ್ಮಾರ್ಗ ತೋರಿಸಲು ಓರ್ವ ಸಂದೇಶವಾಹಕನನ್ನು ನೇಮಿಸಿದ್ದಾನೆಂದು ತಿಳಿಯಿತು. (ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-2, 
15: ಟಿ.8-12, ಸಂಪುಟ-4, 37: ಟಿ.7 ಸಂಪುಟ-6, 67: ಟಿ.11) 


ಕಾಂಡ - 29 


88 ತಪ್ಪೀಮುಲ್‌ ಕುರ್‌ಆನ್‌ 


೨ರ LGC 14. ಇ 1% pa ಕ್ರ ೧4೨ ಈ ರಡ 65 
ಈ ೨1೪55064 SBE ಮು ಪ 4 6%! ಓ63 
೨೫ OT PAV ೨೭ಸಿ ೨% 


ಲಿಯ ಗಜ ಟಟ ಚ್‌ 2 1 
SN Es NE EOS ೫1 do 
8 ES ೮೫ sols 528೬3 5 


` "ನಮ್ಮಲ್ಲಿ ಕೆಲವರು ಸಜ್ಜನರಿದ್ದಾರೆ ಮತ್ತೆ ಕೆಲವರು ಅದಕ್ಕಿಂತ ಕೆಳಮಟ್ಟದವರಾಗಿದ್ದಾರೆ. ನಾವು ನಾನಾ ಪದ್ಧತಿಗಳಲ್ಲಿ 
ಹರಿಹಂಚಿ ಹೋಗಿದ್ದೇವೆ." ಅಲ್ಲದೆ, ನಾವು ಭೂಮಿಯಲ್ಲಿಯೂ ಅಲ್ಲಾಹನನ್ನು ಸೋಲಿಸಲಾರೆವು ಮತ್ತು ಓಡಿ 
ಹೋಗಿಯೂ ಅವನನ್ನು ಸೋಲಿಸಲಾರೆವು ಎಂದು ನಾವು ತಿಳಿದು ಕೊಂಡಿದ್ದೆವು.” ಅಲ್ಲದೆ, "ನಾವು ಸನ್ಮಾರ್ಗದ 
ಬೋಧನೆಯನ್ನು ಕೇಳಿದಾಗ ಅದರ ಮೇಲೆ ವಿಶ್ವಾಸವಿರಿಸಿದೆವು. ಇನ್ನು ತನ್ನ ಪ್ರಭುವಿನ ಮೇಲೆ ಯಾರು ವಿಶ್ವಾಸ 
ವಿರಿಸುವನೋ ಅವನಿಗೆ ಯಾವುದೇ ಹಕ್ಕುಚ್ಯುತಿ ಅಥವಾ ಅನ್ಯಾಯದ ಭಯವಿರಲಾರದು.” ಅಲ್ಲದೆ, ನಮ್ಮಲ್ಲಿಕೆಲವು 
ಮುಸ್ಲಿಮರು (ಅಲ್ಲಾಹನಿಗೆ ವಿಧೇಯರಾದವರು) ಇದ್ದಾರೆ, ಇನ್ನು ಕೆಲವರು ಸತ್ಯದಿಂದ ವಿಮುಖರಾಗಿದ್ದಾರೆ. 
ಇಸ್ಲಾಮನ್ನು (ಆಜ್ಞಾಪಾಲನೆಯ ಮಾರ್ಗವನ್ನು) ಸ್ವೀಕರಿಸಿಕೊಂಡವರು ಮೋಕ್ಷ ಮಾರ್ಗವನ್ನು ಕಂಡುಕೊಂಡರು ಮತ್ತು 
ಸತ್ಯದಿಂದ ವಿಮುಖರಾದವರು ನರಕದ ಇಂಧನವಾಗುವರು..* 


(16-23) (ಸಂದೇಶವಾಹಕರೇ, `ನನಗೆ ಹೀಗೆಯೂ ವಹ್ಯ್‌ ಮಾಡಲಾಗಿದೆಯೆಂದು ಹೇಳಿರಿ: ಜನರು 


11. ನೈತಿಕವಾಗಿಯೂ ನಮ್ಮಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಜಿನ್ನ್‌ಗಳಿದ್ದಾರೆ. ವಿಶ್ವಾಸ ಶ್ರದ್ಧೆಯಲ್ಲೂ ನಮ್ಮಲ್ಲಿ ಐಕಮತ್ಯವಿಲ್ಲ. ನಾವು ಎಎಧ 
ವರ್ಗಗಳಾಗಿ ಮಾರ್ಪಟ್ಟಿದ್ದೇವೆ. ಹೀಗೆ ಹೇಳಿ ಈ ವಿಶ್ವಾಸ ಸ್ವೀಕರಿಸಿದ ಜಿನ್ನ್‌ಗಳು ತಮ್ಮ ಜನಾಂಗದ ಜಿನ್ನ್‌ಗಳಿಗೆ, ನಾವು ಸನ್ಸಾರ್ಗದಿಂದ 
ನಿರಪೇಕ್ಷರಾಗಲಾರೆವು. ನಾವು ಖಂಡಿತವಾಗಿಯೂ ಸನ್ಮಾರ್ಗವನ್ನು ಬಯಸುತ್ತೇವೆ ಎಂದು ಮನವರಿಕೆ ಮಾಡ ಬಯಸಿದರು. 

12. ಅಂದರೆ ನಮ್ಮ ಈ ಅಭಿಪ್ರಾಯವೇ ನಮಗೆ ಸನ್ಮಾರ್ಗ ತೋರಿಸಿತು. ನಾವು ಅಲ್ಲಾಹನ ಭಯ ಇಲ್ಲದವರಾಗಿರಲಿಲ್ಲ ನಾವು 
ಅವನ ಆಜ್ಞೋಲ್ಲಂಘನೆ ಮಾಡಿದರೆ ಆತನ ಹಿಡಿತದಿಂದ ಪಾರಾಗಲಾರೆವು ಎಂಬ ಪೂರ್ಣ ನಂಬಿಕೆ ನಮಗಿತ್ತು. ಆದ್ದರಿಂದ ಅಲ್ಲಾಹನ ಕಡೆ 
ಯಿಂದ ಸನ್ಮಾರ್ಗ ತೋರಿಸಲು ಬಂದ ವಚನವನ್ನು ನಾವು ಕೇಳಿದಾಗ, ನಮ್ಮಲ್ಲಿನ ತಿಳಿಗೇಡಿಗಳು ನಮ್ಮಲ್ಲಿ ಹರಡಿರುವಂತಹ ಅದೇ ಮಿಥ್ಯ 
ನಂಬಿಕೆಗಳಲ್ಲಿ ಸ್ಥಿರವಾಗಿರುವ ಧೈರ್ಯ ನಮಗಾಗಲಿಲ್ಲ. 

13. ಹಕ್ಕು ಚ್ಯುತಿಯೆಂದರೆ ಒಬ್ಬನ ಸತ್ಕರ್ಮಕ್ಕೆ ತಕ್ಕುದಾದ ಪ್ರತಿಫಲವನ್ನು ಅವನಿಗೆ ನೀಡದಿರುವುದು. ಅಕ್ರಮವೆಂದರೆ ಅವನಿಗೆ 
ಸತ್ಯರ್ಮದ ಪ್ರತಿಫಲವನ್ನೇ ನೀಡದಿರುವುದು. ಅವನಿಂದಾದ ತಪ್ಪಿನ ಪ್ರಮಾಣಕ್ಕಿಂತ ಹೆಚ್ಚು ಶಿಕ್ಷೆ ಅವನಿಗೆ ನೀಡುವುದು ಅಥವಾ ತಪ್ಪುಮಾಡ 
ದಿದ್ದರೂ ಒಬ್ಬನಿಗೆ ಶಿಕ್ಷೆ ನೀಡುವುದು. ವಿಶ್ವಾಸಿಯಾದವನಿಗೆ ಅಲ್ಲಾಹನ ಬಳಿ ಇಂತಹ We ರೀತಿಯ ಅನ್ಯಾಯದ ಭೀತಿಯಿರುವುದಿಲ್ಲ. 

14. ಕುರ್‌ಆನಿನ ಪ್ರಕಾರ, ಜಿನ್ನ್‌ಗಳು ಅಗ್ನಿಯ ಸೃ ಷ್ಟಿ. ಹಾಗಾದರೆ ನರಕದ ಬೆಂಕಿ ಅವರಿಗೆ ಹೇಗೆ ತಾಗೀತು ಎಂದು ಪ್ರ ಶ್ನಿಸಬಹುದು. 
ಅದರ ಉತ್ತರ ಹೀಗಿದೆ- ಕುರ್‌ಆನಿನ ಪ್ರಕಾರ, ಮಾನವನು ಮಣ್ಣಿನ ಸೃಷ್ಟಿ ಹಾಗಿರುವಾಗ ಮಣ್ಣಿನ ಹೆಂಟೆಯೊಂದರಿಂದ ಅವನಿಗೆ ಹೊಡೆ 
ದರೆ ಅವನಿಗೆ ನೋವಾಗುವುದು ಹೇಗೆ! ವಾಸ್ತವದಲ್ಲಿ ಮಾನವನ ಪೂರ್ಣ ಶರೀರವು ಭೂಮಿಯ ಪದಾರ್ಥಗಳಿಂದ ಉಂಟಾಗಿದೆ. ಆದರೆ 
ಅವುಗಳಿಂದ ಮೂಳೆ ಮಾಂಸಗಳ ಜೀವಂತ ಮಾನವ ಅಸ್ತಿತ್ವಕ್ಕೆ ಬಂದಾಗ ಆತ ಅವುಗಳಿಂದ ಬೇರೆಯೇ ಜೀವಿಯಾಗುತ್ತಾನೆ. ಅದೇ ಪದಾರ್ಥ 
ಗಳಿಂದುಂಟಾದ ಇತರ ವಸ್ತುಗಳಿಂದ ಅವನಿಗೆ ನೋವಾಗುತ್ತದೆ. ಅದೇ ರೀತಿಯಲ್ಲಿ ಜಿನ್ನ್‌ಗಳೂ ಅಗ್ನಿಯ ಸೃಷ್ಟಿಯಾಗಿವೆ. ಆದರೆ ಬೆಂಕಿ 
ಯಿಂದ ಒಂದು ಪ್ರಜ್ಞಾವಂತ ಜೀವಿ ಅಸ್ತಿತ್ವಕ್ಕೆ ಬಂದಾಗ ಆದೇ ಬೆಂಕಿ ಅವನಿಗೆ ನೋವುಂಟು ಮಾಡುತ್ತದೆ. (ಹೆಚ್ಚಿನ ವಿವರಣೆಗೆ ನೋಡಿರಿ. 
ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-5 ಅರ್ರಹ್ನಾನ್‌: ಟಿ.15) 

15. ಮೇಲೆ ಜಿನ್ನ್‌ಗಳ ಮಾತು ಮುಗಿಯಿತು. ಇಲ್ಲಿಂದ ಅಲ್ಲಾಹನ ಸ್ವಂತ ಮಾತುಗಳು ಆರಂಭಗೊಳ್ಳುತ್ತವೆ. 


ಕಾಂಡ - 29 


72. ಅಲ್‌ ಜಿನ್‌ 89 


ಆ ಸಂ ಆ “೫01.1 
೨% ೮೨ ಜಿಪಿ 
ಈ 2ನ ಪಿ 


ಷ್ಟ Ks pet ಯ ಸ 
1 


145 55 ಜ್‌ ಶ್ರಿಯಂ ಬ ಸಃ es 1 
ಸನ್ಮಾರ್ಗದಲ್ಲಿ ಸ್ಥಿರಚಿತ್ತರಾಗಿ ನಡೆಯುತ್ತಿದ್ದರೆ, ನಾವು ಅವರನ್ನು ಜಲಸಮೃದ್ಧರನ್ನಾಗಿ ಮಾಡಿಬಿಡುತ್ತಿದ್ದೆವುಸ ಈ 
ಅನುಗ್ರಹದ ಮೂಲಕ ಅವರನ್ನು ಪರೀಕ್ಷಿಸಲಿಕ್ಕಾಗಿ.” ಇನ್ನು ಯಾರು ತನ್ನ ಪ್ರಭುವಿನ ದಿಕ್ರ್‌ನಿಂದ (ಸ್ಮರಣೆಯಿಂದ) 
ವಿಮುಖನಾಗುವನೋ,” ಅವನನ್ನು ಅವನ ಪ್ರಭುವು ಕಠಿಣ ಯಾತನೆಗೆ ಗುರಿಪಡಿಸುವನು. ಮತ್ತು ಮಸೀದಿಗಳು 
ಅಲ್ಲಾಹನಿಗಾಗಿವೆ. ಆದುದರಿಂದ ಅವುಗಳಲ್ಲಿ ಅಲ್ಲಾಹನೊಂದಿಗೆ ಇತರ ಯಾರನ್ನೂ ಪ್ರಾರ್ಥಿಸಬೇಡಿರಿ.* ಅಲ್ಲಾಹನ 
ದಾಸನು* ಅವನನ್ನು ಪ್ರಾರ್ಥಿಸಲಿಕ್ಕಾಗಿ ನಿಂತಾಗ, ಜನರು ಅವನ ಮೇಲೆ ಮುಗಿಬೀಳಲು ಸಿದ್ಧರಾಗಿ ಬಿಟ್ಟರು. 
ಸಂದೇಶವಾಹಕರೇ, ಹೇಳಿರಿ "ನಾನಂತು ನನ್ನ ಪ್ರಭುವನ್ನು ಪ್ರಾರ್ಥಿಸುತ್ತೇನೆ ಮತ್ತು ಅವನೊಂದಿಗೆ ಯಾರನ್ನೂ 
ಸಹಭಾಗಿಯಾಗಿ ಮಾಡುವುದಿಲ್ಲ,” ಹೇಳಿರಿ "ನಿಮಗೆ ಯಾವುದೇ ಹಾನಿ ಮಾಡಲಿಕ್ಕಾಗಲಿ, ಯಾವುದೇ ಲಾಭವನ್ನುಂಟು 


16. ಇದು, ಅಲ್ಲಾಹನಿಂದ ಕ್ಷಮೆ ಯಾಜಿಸಿದರೆ ಅವನು ನಿಮ್ಮಮೇಲೆ ಆಕಾಶದಿಂದ ಧಾರಾಕಾರ ಮಳೆ ಸುರಿಸುವನು ಎಂದು ನೂಹ್‌ 
ಅಧ್ಯಾಯದಲ್ಲಿ ಹೇಳಿದ ಮಾತೇ ಆಗಿದೆ. (ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-6 ನೂಹ್‌ ಟಿ.12) ನೀರಿನ ಆಧಿಕ್ಯವನ್ನು ಅನುಗ್ರಹ 
ಗಳ ಆಧಿಕ್ಯಕ್ಕಾಗಿ ಉಪಮೆಯ ರೂಪದಲ್ಲಿಪ್ರಯೋಗಿಸಲಾಗಿದೆ. ಏಕೆಂದರೆ ಜನವಾಸವು ನೀರನ್ನೇ ಅವಲಂಬಿಸಿದೆ. ನೀರಿಲ್ಲ? ದಿದ್ದರೆ ಯಾವುದೇ 
ಊರು ಅಸ್ತಿತ್ವಕ್ಕೆ ಬರಲಾರದು, ಮಾನವನ ಮೂಲಭೂತ ಅಗತ್ಯಗಳೂ ಪೂರ್ಶಿಯಾಗದು ಮತ್ತು ಮಾನವನ ಕೈಗಾರಿಕೆಗಳೂ ನಡೆಯ 
ಲಾರದು. 

17. ಅಂದರೆ ಅನುಗ್ರಹಗಳನ್ನು ಪಡೆದೂ ಅವರು ಕೃತಜ್ಞರಾಗುತ್ತಾರೋ ಅಥವಾ ಕೃತಪ್ನರಾಗುತ್ತಾರೋ ಹಾಗೂ ನಾವು ನೀಡಿರುವ 

ಅನುಗ್ರಹಗಳನ್ನು ಸರಿಯಾಗಿ ಬಳಸುತ್ತಾರೊ ಅಥವಾ ತಪ್ಪಾಗಿ ಬಳಸುತ್ತಾರೋ ಎಂದು ನೋಡಲು. 

18. ದಿಕ್ರ್‌ನಿಂದ ಮುಖ ತಿರುಗಿಸುವುದೆಂದರೆ ಮನುಷ್ಯ ಅಲ್ಲಾಹನಿಂದ ಕಳಿಸಲ್ಪಟ್ಟ ಉಪದೇಶವನ್ನು ಸ್ವೀಕರಿಸದಿರುವುದು, ಅಲ್ಲಾಹನ 
ಪ್ರಸ್ತಾಪವನ್ನು ಕೇಳಲೂ ಇಷ್ಟ ಪಡದಿರುವುದು ಹಾಗೂ ಅಲ್ಲಾಹನ ಆರಾಧನೆಯನ್ನು ಶಿರಸ್ಕರಿಸುವುದಾಗಿದೆ. 

19. ವ್ಯಾಖ್ಯಾನಕಾರರು ಸಾಮಾನ್ಯವಾಗಿ "ಮಸಾಜಿದ್‌' (ಮಸೀದಿಗಳು) ಎಂಬುದನ್ನು ಆರಾಧನಾಲಯಗಳೆಂದು ಅರ್ಥೈಸಿದ್ದಾರೆ. 
. ಅದರ ಪ್ರಕಾರ ಸೂಕ್ತದ ತಾತ್ಚರ್ಯ - ಆರಾಧನಾಲಯಗಳಲ್ಲಿ ಅಲ್ಲಾಹನೊಂದಿಗೆ ಇತರ ಯಾರದೇ ಆರಾಧನೆ ಮಾಡಬಾರದೆಂದಾಗುತ್ತದೆ. 
ಹಸನ್‌ ಬಸರೀ ಹೇಳುತ್ತಾರೆ- ಸಂಪೂರ್ಣ ಭೂಮಿಯೇ ಆರಾಧನಾಲಯವಾಗಿದೆ. ದೇವನ ಭೂಮಿಯಲ್ಲಿ ಎಲ್ಲೂ ಶಿರ್ಕ್‌ (ಬಹುದೇವಾ 
ರಾಧನೆ) ಮಾಡಬಾರದು ಎಂಬುದು ಸೂಕ್ತದ ಇಂಗಿತವಾಗಿದೆ. ಅದಕ್ಕೆ ಅವರಿಗೆ ಪ್ರವಾದಿ(ಸ) ಅವರ ಈ ಕೆಳಗಿನ ವಚನವೇ ಆಧಾರವಾಗಿದೆ- 
""ನನಗೆ ಸಂಪೂರ್ಣ ಭೂಮಿಯನ್ನು ಆರಾಧನೆಯ ಸ್ಥಳವಾಗಿಯೂ ಶುಚಿತ್ವದ ಸಾಧನವಾಗಿಯೂ ಮಾಡಲಾಗಿದೆ.'' ಸಈದ್‌ ಬಿನ್‌ 
ಜುಬೈರ್‌- ಮಸಾಜಿದ್‌ ಅಂದರೆ ಸಾಷ್ಟಾಂಗವೆರಗುವ ಅಂಗಾಂಗಗಳೆಂದು ಅರ್ಥೈಸಿದ್ದಾರೆ. ಅಂದರೆ ಕೈ, ಮೊಣಗಂಟು, ಪಾದ ಹಾಗೂ ಹಣೆ. 
ಇದರ ಪ್ರಕಾರ ಸೂಕ್ತದ ಅರ್ಥ- ಈ ಅಂಗಾಂಗಗಳು ಅಲ್ಲಾಹನು ಮಾಡಿದವುಗಳಾಗಿವೆ. ಅವುಗಳಿಂದ ಅಲ್ಲಾಹನಿಗಲ್ಲದೆ ಇನ್ನಾರಿಗೂ ಸಜ್ಜಾ 
ಮಾಡಬಾರದು ಎಂದಾಗುತ್ತದೆ. 

20. ಅಲ್ಲಾಹನ ದಾಸನೆಂದರೆ ಇಲ್ಲಿ ಅಲ್ಲಾಹನ ಪ್ರವಾದಿ(ಸ) ಆಗಿದ್ದಾರೆ. 

21. ಜನರಿಗೆ ಈ ರೀತಿ ಕೋಪ ಬರಬೇಕಾದರೆ, ಅಲ್ಲಾಹನನ್ನು ಕೂಗಿ ಕರೆಯುವುದು ಆಕ್ಷೇಪಾರ್ಹ ವಿಷಯವಲ್ಲ, ಆದರೆ ಒಬ್ಬನು 
ದೇವನೊಂದಿಗೆ ಇತರರನ್ನು ದೇವತ್ನದಲ್ಲಿ ಪಾಲ್ಗೊಳಿಸುವುದು ಕೆಟ್ಟದಾಗಿದೆ. ಈ ಕಾರ್ಯವನ್ನು ನಾನು ಮಾಡುವುದಿಲ್ಲ, ಅದನ್ನು ದೇವನ 
ಹೆಸರು ಕೇಳಿ ನನ್ನ ಮೇಲೆ ರೇಗುವವರು ಮಾಡುತ್ತಾರೆ. 


ಕಾಂಡ - 29 


90 ತಪ್ಪೀಮುಲ್‌ ಕುರ್‌ಆನ್‌ 


BEL SS ಕಿ IIE 
ರ ತು ಲಹಸ್ಸೆ ಪ 
(6 hab 5 6053505 ESN ಜು 
ಕ್‌ ಕ್‌ು SI ಕೃ IS 01542 
ಕ ಪ ದ ಬ ಲ 1 


ಮಾಡಲಿಕ್ಕಾಗಲಿ ನನಗೆ ಅಧಿಕಾರವಿಲ್ಲ.' ಹೇಳಿರಿ "ನನ್ನನ್ನು ಅಲ್ಲಾಹನ ಹಿಡಿತದಿಂದ ಯಾರೂ ರಕ್ಷಿಸಲಾರರು ಮತ್ತು 
ನನಗೆ ಅವನ ಸನ್ನಿಧಿಯ ಹೊರತು ಬೇರೆಲ್ಲೂ ಅಭಯಾಶ್ರಯವೂ ಸಿಗಲಾರದು. ಅಲ್ಲಾಹನ ವಚನ ಮತ್ತು ಅವನ 
ಸಂದೇಶಗಳನ್ನು ತಲುಪಿಸುವ ಹೊರತು ಬೇರಾವ ಕರ್ತವ್ಯವೂ ನನ್ನ ಮೇಲಿಲ್ಲ ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರ 
ಆಜ್ಞೆಗಳನ್ನು ಉಲ್ಲಂಘಿಸುವವರಿಗಾಗಿ ನರಕಾಗ್ನಿ ಇದೆ ಮತ್ತು ಇಂತಹವರು ಅದರಲ್ಲಿ ಸದಾಕಾಲ ಬಿದ್ದಿರುವರು.'* 
(24-28) ಇವರಿಗೆ ವಾಗ್ದಾನ ಮಾಡಲಾಗುತ್ತಿರುವುದನ್ನು ಕಣ್ಣಾರೆ ಕಂಡುಕೊಳ್ಳುವವರೆಗೂ (ಇವರು ತಮ್ಮ ಈ 
ನಿಲುಮೆಯನ್ನು ಕೈ ಬಿಡಲಾರರು) ಆಗ, ಯಾರ ಸಹಾಯಕರು ದುರ್ಬಲರು ಮತ್ತು ಯಾರ ಕೂಟವು ಅಲ್ಲಸಂಖ್ಯೆಯಲ್ಲಿದೆ 
ಎಂಬುದು ಅವರಿಗೆ ತಿಳಿದು ಬಿಡುವುದು. ಹೇಳಿರಿ, "ನಿಮಗೆ ಏನನ್ನು ವಾಗ್ದಾನ ಮಾಡಲಾಗುತ್ತಿದೆಯೋ ಅದು 
ಸಮೂಪವಿದೆಯೋ ಅಥವಾ ನನ್ನ ಪ್ರಭು ಅದಕ್ಕಾಗಿ ದೀರ್ಥವಾದ ಅವಧಿಯನ್ನೆ ನಾದರೂ ನಿಶ್ಚಯಿಸುವನೋ ಎಂಬುದು 
ನನಗೆ ತಿಳಿದಿಲ್ಲ ಅವನು ಅದೃಶ್ಯಜ್ಞಾನಿಯಾಗಿದ್ದಾನೆ. (ಅದೃಶ್ಯಜ್ಞಾನವನ್ನು ನೀಡಲಿಕ್ಕಾಗಿ) ತಾನು ಮೆಚ್ಚಿಕೊಂಡ, ತನ್ನ 


22. ಅಂದರೆ ಅಲ್ಲಾಹನ ದೇವತ್ನದಲ್ಲಿ ನನ್ನ ಪಾಲಿದೆಯೆಂದು ನಾನು ವಾದಿಸುವುದಿಲ್ಲ ಅಥವಾ ಜನರ ಅದೃಷ್ಟ-ದುರದೃಷ್ಟಗಳ 
ಅಧಿಕಾರವೂ ನನಗಿಲ್ಲ. ನಾನು ಕೇವಲ ಒಬ್ಬ ಸಂದೇಶವಾಹಕ, ಅಲ್ಲಾಹನ ಸಂದೇಶವನ್ನು ತಲುಪಿಸಲು ನನಗೆ ವಹಿಸಿ ಕೊಡಲಾಗಿರುವ 
ಲಸವನ್ನಷ್ಟೆ ನಾನು ಮಾಡುತ್ತೇನೆ. ಉಳಿದಂತೆ ದೇವತ್ವದ ಅಧಿಕಾರಗಳು ಸಂಪೂರ್ಣವಾಗಿ ಅಲ್ಲಾಹನ ಕೈಯಲ್ಲೇ ಇದೆ. ಇತರರಿಗೆ ಲಾಭ 
ಅಥವಾ ಹಾನಿ ತಟ್ಟಿಸುವುದಂತಿರಲಿ, ನನಗೇ ನನ್ನ ಲಾಭ-ಹಾನಿಗಳ ಅಧಿಕಾರವಿಲ್ಲ. ಅಲ್ಲಾಹನ ಆಜ್ಜೋಲ್ಲಂಘನೆ ಮಾಡಿದರೆ ಅವನ 
ಹಿಡಿತದಿಂದ ಪಾರಾಗಿ ಎಲ್ಲೂ ಆಶ್ರಯ ಪಡೆಯಲಾರೆ. ಅಲ್ಲಾಹನ ಹೊರತು ನನಗೆ ಬೇರೆ ಯಾವ ಆಶ್ರಯದಾತನೂ ಇಲ್ಲ (ನೋಡಿರಿ, 
ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-4 ಅಶ್ಶೂರಾ: ಟಿ.7) 

23. ಎಲ್ಲಪಾಪ ಮತ್ತು ದೋಷಗಳಿಗೆ ಶಾಶ್ವತ ನರಕ ಶಿಕ್ಷೆಯಿದೆಯೆಂದು ಇದರರ್ಥವಲ್ಲ ಯಾವ ವಿಷಯ ಪರಂಪರೆಯಲ್ಲಿ. ಇದನ್ನು 
ಹೇಳಲಾಗಿದೆಯೋ ಅದರಂತೆ ಈ ಸೂಕ್ತದ ಅರ್ಥ- ಅಲ್ಲಾಹ್‌ ಮತ್ತು ಸಂದೇಶವಾಹಕರ ಕಡೆಯಿಂದ ನೀಡಲಾಗುವ ಏಕದೇವತ್ನದ ಕರೆ 
ಯನ್ನು ಯಾರು ಅಂಗೀಕರಿಸುವುದಿಲ್ಲವೋ ಶಿರ್ಕ್‌ನ್ನು ತೊರೆಯುವುದಿಲ್ಲವೋ ಅವನಿಗೆ ನರಕದ ಶಾಶ್ವತ ಶಿಕ್ಷೆಯಿದೆ ಎಂದಾಗುತ್ತದೆ. 

24. ಈ ಸೂಕ್ತದ ಹಿನ್ನೆಲೆ ಹೀಗಿದೆ: ಅಲ್ಲಾಹನ ಕಡೆಗಿರುವ ಪ್ರವಾದಿವರ್ಯರ(ಸ) ಆಹ್ವಾನವನ್ನು ಕೇಳಿ ಅವರ ಮೇಲೆ ಮುಗಿ ಬೀಳುವ 
ಕುರೈಶರು ತಮ್ಮ ಕೂಟ ಬಹಳ ದೊಡ್ಡದಿದೆ, ಪ್ರವಾದಿಯವರ ಜತೆಯಲ್ಲಿ ಕೇವಲ ಬೆರಳೆಣಿಕೆಯ ಮಂದಿ ಮಾತ್ರ ಇದ್ದಾರೆ, ಆದ್ದರಿಂದ ಅವ 
ರನ್ನು ಸುಲಭದಲ್ಲಿ ದಮನಿಸಬಹುದು ಎಂಬ ಭ್ರಮೆಯಲ್ಲಿದ್ದರು. ಅದಕ್ಕೆ ಹೀಗೆ ಹೇಳಲಾಗುತ್ತದೆ- ಇಂದು ಈ ಜನರು ಪ್ರ ಪ್ರವಾದಿಯವರನ್ನು 
ಅಸಹಾಯಕರೆಂದೂ ತಮ್ಮ ಸಂಖ್ಯೆ ಹೆಚ್ಚಾಗಿರುವುದನ್ನೂ ಕಂಡು ಸತ್ಯದ: ಧ್ವನಿಯನ್ನು ದಮನಿಸುವ ಧೈರ್ಯ ತೋರುತ್ತಿದ್ದಾರೆ. ಆದರೆ ಇವ 
ರನ್ನು ಹೆದರಿಸಲಾಗುವ ಆ ಕೆಟ್ಟ ಘಳಿಗೆ ಬಂದು ಬಿಟ್ಟರೆ ನಿಜವಾದ ಅಸಹಾಯಕರು ಯಾರೆಂದು ಗೊತ್ತಾಗುವುದು. 

25. ಇದು ಒಂದು ಪ್ರಶ್ನೆಯ ಉತ್ತರವಾಗಿದೆಯೆಂದು ಮಾತಿನ ಶೈಲಿಯಿಂದಲೇ ವ್ಯಕ್ತವಾಗುತ್ತದೆ. ಪ್ರಶ್ನೆಯನ್ನು ಉಲ್ಲೇಖಿಸಲಾಗಿಲ್ಲ. 
ಬಹುಶಃ ಮೇಲಿನ ವಿಷಯವನ್ನು ಕೇಳಿದ ವಿರೋಧಿಗಳು ನೀವು ಬೆದರಿಸುತ್ತಿರುವ ಆ ಸಮಯ ಯಾವಾಗ ಬರುವುದೆಂದು ಅಪಹಾಸ್ಯ ಮತ್ತು 
ಲೇವಡಿಯ ರೂಪದಲ್ಲಿ ಕೇಳಿರಬಹುದು. ಅದಕ್ಕೆ ಉತ್ತರವಾಗಿ ಪ್ರವಾದಿವರ್ಯರಿಗೆ(ಸ) ಹೀಗೆ ಆದೇಶಿಸಲಾಗಿದೆ- ಈ ಜನರಿಗೆ ತಿಳಿಸಿರಿ. 


ಕಾಂಡ - 29 


72. ಅಲ್‌ ಜಿನ್‌ 91 


ಸಂದೇಶವಾಹಕನ ಹೊರತು* ಬೇರಾರಿಗೂ ಅವನು ತನ್ನ ಅದೃಶ್ಯ ಜ್ಞಾನವನ್ನು ತಿಳಿಯಪಡಿಸುವುದಿಲ್ಲ”' ಆಗ 
ಅವನ(ಸಂದೇಶವಾಹಕನ) ಮುಂದೆಯೂ ಹಿಂದೆಯೂ ಕಾವಲುಗಾರರನ್ನು ನೇಮಿಸಿ ಬಿಡುತ್ತಾನೆ.” ಅವರು ತಮ್ಮ 
ಪ್ರಭುವಿನ ಸಂದೇಶಗಳನ್ನು ತಲುಪಿಸಿರುವರೆಂಬುದನ್ನು ಅವನು ತಿಳಿಯಲಿಕ್ಕಾಗಿ. ಅವನು ಅವರ ಪರಿಸರವನ್ನು 
ಸಂಪೂರ್ಣವಾಗಿ ಸುತ್ತುಗಟ್ಟಿರುತ್ತಾನೆ ಮತ್ತು ಪ್ರತಿಯೊಂದು ವಸ್ತುವನ್ನೂ ಅವನು ಲೆಕ್ಕ ಮಾಡಿಟ್ಟಿರುತ್ತಾನೆ.'* 


ಆ ಸಮಯ ಬರುವುದಂತೂ ಖಂಡಿತ. ಆದರೆ ಅದರ ಸಮಯವನ್ನು ನನಗೆ ತಿಳಿಸಲಾಗಿಲ್ಲ; ಅದು ಶೀಘ್ರವೇ ಬರುವುದೋ ಅಥವಾ ಅದಕ್ಕೆ 
ಒಂದು ದೀರ್ಥ ಅವಧಿ ನಿಶ್ಚಯಿಸಲಾಗಿದೆಯೋ ಎಂದು ಅಲ್ಲಾಹನೇ ಬಲ್ಲ, 

26. ಅಂದರೆ ಪರೋಕ್ಷದ ಸಂಪೂರ್ಣಜ್ಞಾನ ಅಲ್ಲಾಹನಿಗೆ ಮಾತ್ರವಿದೆ. ಆ ಪೂರ್ತಿಜ್ಞಾನವನ್ನು ಅವನು ಯಾರಿಗೂ ನೀಡುವುದಿಲ್ಲ. 

27. ಅಂದರೆ ಪ್ರವಾದಿ ಸ್ವಯಂ ಪರೋಕ್ಷ ಜ್ಞಾನಿಯಾಗಿರುವುದಿಲ್ಲ. ಅಲ್ಲಾಹನು ಅವರನ್ನು ಪ್ರವಾದಿತ್ವದ ಕರ್ತವ್ಯವನ್ನು ಈಡೇರಿ 
ಸಲು ಆಯ್ಕೆ ಮಾಡಿದಾಗ ಪರೋಕ್ಪದ ಕೆಲವು ವಾಸ್ತವಿಕತೆಗಳ ಜ್ಞಾನವನ್ನು ಅವರಿಗೆ ನೀಡುತ್ತಾನೆ. 

28. ರಕ್ಷಕರೆಂದರೆ ದೇವಚರರು, ಅಲ್ಲಾಹನು ದಿವ್ಯವಾಣಿಯ ಮೂಲಕ ಪರೋಕ್ಪದ ವಾಸ್ತವಿಕತೆಗಳ ಜ್ಞಾನವನ್ನು ಪ್ರವಾದಿಗೆ ಕಳಿಸು 
ವಾಗ, ಅದು ಅತ್ಯಂತ ಸುರಕ್ಷಿತ ರೀತಿಯಲ್ಲಿ ಪ್ರವಾದಿಗೆ ತಲುಪುವಂತಾಗಲು ಮತ್ತು ಅದರಲ್ಲಿ ಯಾವುದೇ ರೀತಿಯ ಕಲಬೆರಕೆಯಾಗದಿ 
ರಲು ಅದರ ಮೇಲ್ನೋಟಕ್ಕಾಗಿ ಎಲ್ಲೆಡೆ ದೇವಚರರನ್ನು ನೇಮಿಸುತ್ತಾನೆ. ಇದು ಮೇಲೆ 8-9ನೇ ಸೂಕ್ತಗಳಲ್ಲಿ ಹೇಳಿದ ವಿಷಯವೇ ಆಗಿದೆ. 
ಪ್ರವಾದಿಯವರ(ಸ) ನೇಮಕವಾದ ಬಳಿಕ ಜಿನ್ನ್‌ಗಳಿಗೆ ಮೇಲಿನ ಲೋಕಕ್ಕೆ ಹೋಗುವ ಎಲ್ಲ ದಾರಗಳು ಮುಚ್ಚಲ್ಪಟ್ಟಿರುವುದು ಕಂಡಿತು. 
ಸುಭದ್ರವಾದ ನಾಕಾಬಂದಿಯ ಕಾರಣ ಸ್ವಲ್ಪವಾದರೂ ಕದ್ದಾಲಿಸುವ ಅವಕಾಶ ಅವರಿಗೆ ಎಲ್ಲೂ ಸಿಗಲಿಲ್ಲ 

29. ಇದಕ್ಕೆ ಮೂರು ಅರ್ಥಗಳಿರಬಹುದು. 1) ದೇವಚರರು ಅಲ್ಲಾಹನ ಸಂದೇಶಗಳನ್ನು ಪ್ರವಾದಿಯವರಿಗೆ ತಲುಪಿಸಿದ್ದಾರೆಂದು 
ಅವರು ಅರಿಯುವಂತಾಗಲು. 2) ದೇವಚರರು ತನ್ನ ಸಂದೇಶಗಳನ್ನು ಪ್ರವಾದಿಯವರಿಗೆ ಸರಿಯಾಗಿ ತಲುಪಿಸಿದ್ದಾರೆಂದು ಅಲ್ಲಾಹನು ಅರಿ 
ಯುವಂತಾಗಲು. 3) ಪ್ರವಾದಿಗಳು ತನ್ನ ದಾಸರಿಗೆ ಅವರ ಪ್ರಭುವಿನ ಸಂದೇಶಗಳನ್ನು ಸರಿಯಾಗಿ ತಲುಪಿಸಿದ್ದಾರೆಂದು ಅಲ್ಲಾಹನು 
ಅರಿಯುವಂತಾಗಲು. ಸೂಕ್ತದ ಪದಗಳು ಮೂರೂ ಅರ್ಥಗಳನ್ನು ಒಳಗೊಂಡಿದೆ. ಅವು ಮೂರೂ ಉದ್ದೇಶವಾಗಿರಬಹುದು. ಇದಲ್ಲದೆ 
ಈ ಸೂಕ್ತವು ಇನ್ನೂ ಎರಡು ಏಷಯಗಳಿಗೆ ಪುರಾವೆಯನ್ನೊದಗಿಸುತ್ತದೆ. 1) ಪ್ರವಾದಿಗೆ ತನ್ನ ಪ್ರವಾದಿತ್ವದ ಕರ್ತವ್ಯವನ್ನು ನಿರ್ವಹಿಸಲು 
ಅಗತ್ಯವಾಗಿರುವಷ್ಟು ಪರೋಕ್ಷಜ್ಗಾನವನ್ನು ನೀಡಲಾಗುತ್ತದೆ. 2) ಮೇಲ್ನೋಟ ವಹಿಸಲಿಕ್ಕಾಗಿ ನೇಮಕಗೊಂಡ ದೇವಚರರಿಗೆ ಪ್ರವಾದಿಗೆ ದಿವ್ಯ 
ವಾಣಿಯು ಸುರಕ್ಷಿತವಾಗಿ ತಲುಪುತ್ತದೋ ಎಂಬುದರ ಮೇಲ್ನೋಟ ವಹಿಸುವ ಕೆಲಸ ಮಾತ್ರವಿರುವುದಲ್ಲ. ಪ್ರವಾದಿಗಳು ತಮ್ಮ ಪ್ರಭು 
ವಿನ ಸಂದೇಶಗಳನ್ನು ಅವನ ದಾಸರಿಗೆ ಏನೂ ಹೆಚ್ಚು ಕಡಿಮೆ ಮಾಡದೆ ತಲುಪಿಸಿದ್ದಾರೋ ಎಂಬುದರ ಮೇಲ್ನೋಟವನ್ನೂ ಅವರು ವಹಿ 
ಸುತ್ತಾರೆ. 

30. ಅಂದರೆ ಪ್ರವಾದಿಯ ಮೇಲೂ ದೇವಚರರ ಮೇಲೂ ಅಲ್ಲಾಹನ ಮಹಿಮಾಶಕ್ತಿ ಚೆನ್ನಾಗಿ ಆವರಿಸಿದ್ದು ಅವರು ಕಿಂಚಿತ್ತಾದರೂ 
ಅವನ ಇಂಗಿತಕ್ಕೆ ವಿರುದ್ಧವಾಗಿ ವರ್ತಿಸಿದರೆ ಆ ಕೂಡಲೇ ಆತನ ಹಿಡಿತಕ್ಕೆ ಬರುವರು, ಅಲ್ಲಾಹನು ಕಳಿಸುವ ಸಂದೇಶಗಳಿಗೆ ಅವುಗಳ 
ಒಂದೊಂದು ಪದವೂ ಎಣಿಸಲ್ಪಟ್ಟಿದೆ. ಅವುಗಳಲ್ಲಿ ಒಂದು ಪದವನ್ನಾದರೂ ಹೆಚ್ಚು ಕಡಿಮೆ ಮಾಡುವ ಅಧಿಕಾರ ಪ್ರವಾದಿಗಳಿಗೂ, ದೇವ 
ಚರರಿಗೂ ಇಲ್ಲ. 


ಮ 
ee 


ಕಾಂಡ - 29 


73. ಅಲ್‌ ಮುರುಮಿಲ್‌ 
ಯ ಈ 

ಹೆಸರು ` 

ಪ್ರಥಮ ಸೂಕ್ತದ 234) (ಅಲ್‌ ಮುರ್ದುಮ್ಮಿಲ್‌) ಎಂಬ ಪದವನ್ನೇ ಈ ಅಧ್ಯಾಯದ ಹೆಸರೆಂದು ಪರಿಗಣಿಸಲಾ 
ಗಿದೆ. ಇದು ಕೇವಲ ಹೆಸರೇ ಹೊರತು ವಿಷಯಗಳ ಶೀರ್ಷಿಕೆಯಲ್ಲ. 
ಅವತೀರ್ಣಕಾಲ 

ಈ ಅಧ್ಯಾಯದ ಎರಡು ರುಕೂಆ್‌ಗಳು ಎರಡು ಪ್ರತ್ಯೇಕ ಕಾಲಗಳಲ್ಲಿ ಅವತೀರ್ಣಗೊಂಡಿವೆ. 

ಪ್ರಥಮ ರುಕೂಲ್‌ ಮಕ್ಕಾದಲ್ಲಿ ಅವತೀರ್ಣವಾದುದೆಂಬ ಬಗ್ಗೆ ಒಮ್ಮತವಿದೆ. ಇದರ ವಿಷಯಗಳು ಮತ್ತು ಹದೀಸ್‌ಗಳ 
ವರದಿಗಳಿಂದ ಹಾಗೆಯೇ ತಿಳಿದು ಬರುತ್ತದೆ. ಇದು ಮಕ್ಕಾ ಜೀವನದ ಯಾವ ಕಾಲದಲ್ಲಿ ಅವತೀರ್ಣಗೊಂಡಿತೆಂಬುದರ ಬಗ್ಗೆ 
ವರದಿಗಳಲ್ಲಿ ಸಿಗುವುದಿಲ್ಲ ಆದರೆ ಈ ರುಕೂವಿನ ವಿಷಯಗಳ ಆಂತರಿಕ ಸಾಕ್ಷ್ಯ ಅದರ ಕಾಲ ನಿರ್ಣಯಕ್ಕೆ ಸಹಾಯಕ 
ವಾಗುತ್ತದೆ. 

ಪ್ರಥಮವಾಗಿ, ಪ್ರವಾದಿಯವರಿಗೆ ರಾತ್ರಿ ಎದ್ದು ಅಲ್ಲಾಹನ ಆರಾಧನೆ ಮಾಡುವ ಮೂಲಕ ಪ್ರವಾದಿತ್ವದ ಭಾರವನ್ನು 
ಹೊರುವ ಮತ್ತು ಅದರ ಹೊಣೆಗಾರಿಕೆಗಳನ್ನು ವಹಿಸುವ ಶಕ್ತಿ ಗಳಿಸಲು ಆದೇಶಿಸಲಾಗಿದೆ. ಈ ಆಜ್ಞೆಯು ಪ್ರವಾದಿತ್ವದ ಆರಂಭ 
ಕಾಲದಲ್ಲಿಯೇ ಅಲ್ಲಾಹನ ವತಿಯಿಂದೆ ಈ ಪದವಿಗಾಗಿ ತರಬೇತಿ ನಡೆಯುತ್ತಿದ್ದಾಗಲೇ ಅವತೀರ್ಣಗೊಂಡಿತ್ತೆಂದು ಇದರಿಂದ 
ತಿಳಿದು ಬರುತ್ತದೆ. 

ಎರಡನೆಯದಾಗಿ, ತಹಜ್ಜುದ್‌ ನಮಾರು್‌ ರಾತ್ರಿಯ ಅರ್ಧ ಭಾಗ ಅಥವಾ ಅದಕ್ಕಿಂತ ಹೆಚ್ಚೋ ಕಡಿಮೆಯೋ ಹೊತ್ತು 
ಕುರ್‌ಆನ್‌ ಪಠಿಸಬೇಕೆಂದು ಇದರಲ್ಲಿ ಆಜ್ಞಾಫಿಸಲಾಗಿದೆ. ಇದರಿಂದ, ಆ ಕಾಲದಲ್ಲಿ ಕುರ್‌ಆನನ್ನು ದೀರ್ಪ ಹೊತ್ತು ಪಠಿಸ 
ಬಲ್ಲಷ್ಟು ಅದು ಅವತೀರ್ಣಗೊಂಡಿತ್ತೆಂದೂ ಸ್ವಯಂ ವೇದ್ಯವಾಗುತ್ತದೆ. 

ಮೂರನೆಯದಾಗಿ, ಇದರಲ್ಲಿ ಪ್ರವಾದಿಯವರ ವಿರೋಧಿಗಳ ಅತಿರೇಕಗಳಿಗೆ ಸಹನೆ ವಹಿಸುವಂತೆ ಉಪದೇಶಿಸಲಾಗಿದೆ. 
ಸತ್ಯನಿಷೇಧಿಗಳಿಗೆ ಶಿಕ್ಷೆಯ ಬೆದರಿಕೆ ನೀಡಲಾಗಿದೆ. ಇದರಿಂದ, ಈ ರುಕೂಆ್‌ ಪ್ರವಾದಿಯವರು ಬಹಿರಂಗ ಸಂದೇಶ ಪ್ರಚಾರ 
ಆರಂಭಿಸಿದ್ದ ಮತ್ತು ಮಕ್ಕಾದಲ್ಲಿ ಅವರನ್ನು ಪ್ರಬಲವಾಗಿ ವಿರೋಧಿಸಲಾಗುತ್ತಿದ್ದ ಕಾಲದಲ್ಲಿ ಅವತೀರ್ಣಗೊಂಡಿತ್ತೆಂದು ವ್ಯಕ್ತ 
ವಾಗುತ್ತದೆ. 

ಎರಡನೆಯ ರುಕೂವಿನ ಕುರಿತು, ಅದು ಮಕ್ಕಾದಲ್ಲಿ ಅವಶೀರ್ಣಗೊಂಡಿದೆಯೆಂಬುದು ಹೆಚ್ಚನ ವ್ಯಾಖ್ಯಾನಕಾರರ 
ಅಭಿಪ್ರಾಯವಾಗಿದೆ. ಆದರೆ ಕೆಲವರ ಪ್ರಕಾರ ಅದು ಮದೀನಾದಲ್ಲಿ ಅವತೀರ್ಣಗೊಂಡಿದೆ. ಈ ರುಕೂವಿನ ವಿಷಯಗಳು ಅದೇ 
ಅಭಿಪ್ರಾಯವನ್ನು ಸಮರ್ಥಿಸುತ್ತದೆ. ಏಕೆಂದರೆ ಇದರಲ್ಲಿ ದೇವಮಾರ್ಗದಲ್ಲಿ ಯುದ್ಧದ ಪ್ರಸ್ತಾಪವಿದೆ. ಮಕ್ಕಾದಲ್ಲಿ ಅದರ 
ಪ್ರಶ್ನೆಯೇ ಉದ್ಭವಿಸುತ್ತಿರಲಿಲ್ಲ. ಇದರಲ್ಲಿ ಕಡ್ಡಾಯ ರುಕಾತ್‌ ಪಾವತಿಯ ಆಜ್ಞೆಯನ್ನೂ ನೀಡಲಾಗಿದೆ. ರುಕಾತ್‌ ಒಂದು 
ವಿಶಿಷ್ಟ ಪ್ರಮಾಣ ಮತ್ತು ಮಟ್ಟದೊಂದಿಗೆ ಮದೀನಾದಲ್ಲಿ ಕಡ್ಡಾಯವಾಯಿತೆಂದೂ ಸಾಬೀತಾಗಿದೆ. 
ಚರ್ಚಾವಿಷಯ 

ಮೊದಲ ಏಳು ಸೂಕ್ತಗಳಲ್ಲಿ ಪ್ರವಾದಿ(ಸ) ಅವರಿಗೆ ಈ ರೀತಿ ಆಜ್ಞಾಪಿಸಲಾಗಿದೆ- ನಿಮಗೆ ವಹಿಸಿ ಕೊಡಲಾಗಿರುವ ಭಾರೀ 
ಹೊಣೆಗಾರಿಕೆಯನ್ನು ನಿಭಾಯಿಸಲು ನೀವು ನಿಮ್ಮನ್ನು ಸಿದ್ಧಗೊಳಿಸಿರಿ. ಅದರ ಪ್ರಾಯೋಗಿಕ ರೂಪವು ರಾತ್ರಿ ಎದ್ದು ಅರ್ಧರ್ಧ 
ರಾತ್ರಿ ಅಥವಾ ಅದಕ್ಕಂತ ತುಸು ಹೆಚ್ಚು ಅಥವಾ ತುಸು ಕಡಿಮೆ ಹೊತ್ತು ನಮಾರು್‌ ಮಾಡುವುದೆಂದು ತಿಳಿಸಲಾಗಿದೆ. 

8ರಿಂದ 14ರ ವರೆಗಿನ ಸೂಕ್ತಗಳಲ್ಲಿ ಪ್ರವಾದಿಯವರಿಗೆ ಹೀಗೆ ಆದೇಶಿಸಲಾಗಿದೆ- ಎಲ್ಲರಿಂದಲೂ ಸಂಬಂಧ ಕಡಿದು ಸರ್ವ 


ಕಾಂಡ - 29 


73. ಅಲ್‌ ಮುದ್ದುಮ್ಮಿಲ್‌ 93 


ಲೋಕಗಳ ಒಡೆಯನಾದ ಅಲ್ಲಾಹನವರಾಗಿರಿ. ನಿಮ್ಮೆಲ್ಲ ವ್ಯವಹಾರಗಳನ್ನು ಅಲ್ಲಾಹನಿಗೆ ಒಪ್ಪಿಸಿ ಬಿಟ್ಟು ನಿಶ್ಚಿಂತರಾಗಿರಿ. ನಿಮ್ಮ 
ಬಗ್ಗೆ ವಿರೋಧಿಗಳು ಆಡುವ ಮಾತುಗಳಿಗಾಗಿ ಸಹನೆ ವಹಿಸಿರಿ, ಅವರೊಂದಿಗೆ ಜಗಳಾಡದಿರಿ. ಅವರ ವಿಷಯವನ್ನು ಅಲ್ಲಾಹ 
ನಿಗೆ ಬಿಟ್ಟುಬಿಡಿರಿ. ಅವನು ಅವರನ್ನು ನೋಡಿಕೊಳ್ಳುವನು. 

ಆ ಬಳಿಕ 15ರಿಂದ 19ರ ವರೆಗಿನ ಸೂಕ್ತಗಳಲ್ಲಿ ಪ್ರವಾದಿಯವರನ್ನು ವಿರೋಧಿಸುತ್ತಿದ್ದ ಮಕ್ಕಾದ ಜನರನ್ನು ಎಚ್ಚರಿಸ 
ಲಾಗಿದೆ. ನಾವು ಫಿರ್‌ಔನನ ಬಳಿಗೆ ಕಳಿಸಿದ್ದಂತೆಯೇ ನಿಮ್ಮ ಬಳಿಗೂ ಓರ್ವ ಸಂದೇಶವಾಹಕನನ್ನು ಕಳಿಸಿದ್ದೇವೆ. ಫಿರ್‌ಔನನು 
ಪ್ರವಾದಿಯ ಮಾತನ್ನು ಕೇಳದಿದ್ದಾಗ ಅವನ ಗತಿಯೇನಾಯಿತೆಂದು ನೋಡಿಕೊಳ್ಳಿರಿ. ಈ ಲೋಕದಲ್ಲಿ ಒಂದು ವೇಳೆ ನಿಮ್ಮ 
ಮೇಲೆ ಯಾತನೆ ಎರಗದಿದ್ದರೆ ಅಂತ್ಯದಿನದಲ್ಲಿ ನೀವು ಸತ್ಯನಿಷೇಧದ ಶಿಕ್ಷೆಯಿಂದ ಹೇಗೆ ಪಾರಾಗ ಬಲ್ಲಿರಿ ಎಂದು ಕೇಳಲಾಗಿದೆ. 
ಇವು ಮೊದಲ ರುಕೂವಿನ ವಿಷಯಗಳಾಗಿವೆ. 

ಎರಡನೆಯ ರುಕೂಆ್‌ ಸಶದ್‌ ಬಿನ್‌ ಜುಬೈರ್‌ರ ವರದಿಯಂತೆ ಅದರ ಹತ್ತು ವರ್ಷಗಳ ನಂತರ ಅವತೀರ್ಣಗೊಂಡಿತು. 
ಅದರಲ್ಲಿ ಮೊದಲ ರುಕೂವಿನ ಆರಂಭದಲ್ಲಿ ನೀಡಲಾಗಿದ್ದ ತಹಜ್ಜುದ್‌ ನಮಾರಫ್‌ನ ಕುರಿತು ಆರಂಭಿಕ ಆಜ್ಞೆಯಲ್ಲಿಕಡಿತ ಮಾಡ 
ಲಾಗಿದೆ. ಇದರಲ್ಲಿ ತಹಜ್ಜುದ್‌ ನಮಾರುನ್ನು ಸುಲಭದಲ್ಲಿ ನಿರ್ವಹಿಸಲಾಗುವಷ್ಟು ನಿರ್ವಹಿಸಿರಿ, ಆದರೆ ಮುಸ್ಲಿಮರು, ಐದು 
ಹೊತ್ತಿನ ನಮಾರುನ್ನು ನಿಷ್ಠೆಯಿಂದ ಪಾಲಿಸಬೇಕು, ಕಡ್ಡಾಯ ರುಕಾತನ್ನು ಸರಿಯಾಗಿ ಕೊಡಬೇಕು. ಅಲ್ಲಾಹನ ಮಾರ್ಗದಲ್ಲಿ 
ಅವರ ಸಂಪತ್ತನ್ನು ನಿಷ್ಠೆಯಿಂದ ಖರ್ಚು ಮಾಡಬೇಕು ಎಂದು ಆಜ್ಞಾಫಿಸಲಾಗಿದೆ. ಕೊನೆಯಲ್ಲಿ ಮುಸ್ಲಿಮರಿಗೆ ಹೀಗೆ ಬೋಧಿಸ 
ಲಾಗಿದೆ- ನೀವು ಈ ಲೋಕದಲ್ಲಿ ಮಾಡುವ ಸತ್ಕಾರ್ಯಗಳು ವ್ಯರ್ಥವಾಗಲಾರದು. ಅದು ಓರ್ವ ಪ್ರಾಮಾಣಿಕನು ತನ್ನ ಶಾಶ್ಚತ 
ನೆಲೆಗೆ ಕಳಿಸಿ ಕೊಡುವ ಸರಕು-ಸರಂಜಾಮುಗಳಿಗೆ ಸಮಾನವಾಗಿದೆ. ಅಲ್ಲಾಹನ ಬಳಿಗೆ ಹೋದಾಗ ನೀವು ಅದೆಲ್ಲವನ್ನೂ ಅಲ್ಲಿ 
ಕಾಣುವಿರಿ, ಈ ಮುಂಗಡ ಸಾಧನಗಳು ನೀವು ಈ ಲೋಕದಲ್ಲಿ ಬಿಟ್ಟು ಹೋಗುವ ಸಾಧನಗಳಿಗಿಂತ ಬಹಳ ಉತ್ತಮವಾಗಿದೆ. 
ಮಾತ್ರವಲ್ಲ ನೀವು ಕಳಿಸಿರುವ ನೈಜ ಸಂಪತ್ತಿಗಿಂತ ಬಹಳ ದೊಡ್ಡ ಪುಣ್ಯವೂ ಅಲ್ಲಾಹನ ಬಳಿ ನಿಮಗೆ ಸಿಗುವುದು. 


ಕಾಂಡ - 29 


73. ಅಲ್‌ ಮುರುಮಿಲ್‌ 
ಲು ಈ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು: 29 ರುಕೂಆ್‌ಗಳು: 2 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


ಆ ಚ ಟಟ ತ್ಸ 2 AL ALE Ah RX Al ಸಿ 
5% HOU Ls UD FALSE SY ಉಚಿ EE 


ಸಟ 6 ಚಟ್‌ ಗಿ ಹ ಎನಿ ಗೊ ೬ ಡರ್‌ 
ಈ ಕ್ರ IE PL ONS 08455445 


ಗ 


ಷ್‌ 


(1-8) ಹೊದ್ದು ಮಲಗುವವರೇ, ಸ್ವಲ್ಪ ಹೊತ್ತು ಹೊರತುಪಡಿಸಿ ರಾತ್ರಿ ವೇಳೆ ನಮಾಯಿಗಾಗಿ ನಿಲ್ಲಿರಿ. 
ರಾತ್ರಿಯ ಅರ್ಧ ಭಾಗ ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿರಿ' ಅಥವಾ ಅದಕ್ಕಿಂತ ತುಸು ಹೆಚ್ಚಿಸಿಕೊಳ್ಳಿರಿ' 
ಮತ್ತು ಕುರ್‌ಆನನ್ನು ಸರಿಯಾಗಿ, ತಡೆ ತಡೆದು ಪಠಿಸಿರಿ." ನಾವು ನಿಮ್ಮ ಮೇಲೆ ಒಂದು ಘನವಾದ ವಾಣಿಯನ್ನು 


1. ಈ ಪದಗಳಿಂದ ಪ್ರವಾದಿಯವರನ್ನು ಅಭಿಸಂಬೋಧಿಸಿರುವುದು ಮತ್ತು ನೀವು ಎದ್ದೇಳಿರಿ, ರಾತ್ರಿ ಹೊತ್ತು ನಮಾರು್‌ಗಾಗಿ 
ನಿಲ್ಲುತ್ತಲಿರಿ ಎಂಬ ಆಜ್ಞೆ ನೀಡಿರುವುದು, ಒಂದೋ ಪ್ರವಾದಿ(ಸ) ನಿದ್ರಿಸಿದ್ದರು ಅಥವಾ ಚದ್ದರ ಹೊದ್ದು ನಿದ್ರಿಸಲು ಮಲಗಿದ್ದರು ಎಂಬು 
ದನ್ನು ಸ್ಪಷ್ಟ ಪಡಿಸುತ್ತಿದೆ. ಈ ಸಂದರ್ಭದಲ್ಲಿ ಓ ಪ್ರವಾದಿ ಅಥವಾ ಓ ಸಂದೇಶವಾಹಕರೇ ಎಂದು ಕರೆಯುವ ಬದಲು "ಹೊದ್ದು ಮಲ 
ಗುವವರೇ' ಎಂದು ಅಭಿಸಂಬೋಧಿಸಿರುವುದು ಒಂದು ಲಘುವಾದ ಅಭಿಸಂಬೋಧನಾ ಶೈಲಿಯಾಗಿದೆ. ಅದರಿಂದ ಇನ್ನು ಕಾಲು ಚಾಚಿ 
ಆರಾಮವಾಗಿ ಮಲಗುವ ಸಮಯ ಕಳೆದು ಹೋಗಿದೆ, ನಿಮ್ಮ ಮೇಲೆ ಭಾರೀ ಹೊಣೆಗಾರಿಕೆಯೊಂದು ಹಾಕಲಾಗಿದೆ. ಅದರ ಬೇಡಿಕೆಗಳು 
ಬೇರೆಯೇ ಇವೆಯೆಂಬ ಅರ್ಥ ಸ್ವಯಂ ಪ್ರಕಟವಾಗುತ್ತದೆ. 

2. ಇದಕ್ಕೆ ಎರಡರ್ಥಗಳಿರಬಹುದು. 1) ರಾತ್ರಿಯನ್ನು ನಿಂತುಕೊಂಡು ಕಳೆಯಿರಿ. ಅದರ ಸ್ವಲ್ಪವೇ ಹೊತ್ತು ನಿದ್ರಿಸಲು ಕಳೆಯಿರಿ. 
2) ಇಡೀ ರಾತ್ರಿ ನಮಾರುಖ್‌ನಲ್ಲಿ ಕಳೆಯಬೇಕೆಂದು ನಿಮಗೆ ಆದೇಶಿಸುವುದಿಲ್ಲ. ವಿಶ್ರಾಂತಿಯನ್ನೂ ಪಡೆಯಿರಿ. ರಾತ್ರಿಯ ಸ್ವಲ್ಪ ಹೊತ್ತು 
ಆರಾಧನೆಯಲ್ಲೂ ಕಳೆಯಿರಿ. ಆದರೆ ಮುಂದಿನ ವಿಷಯದಿಂದ ಮೊದಲ ಅರ್ಥವೇ ಹೆಚ್ಚು ಸೂಕ್ತವಾಗಿದೆ. ಅದನ್ನೇ ಅದ್ದಹ್ರ್‌ ಅಧ್ಯಾಯದ 
26 ಸೂಕ್ತ ಸಮರ್ಥಿಸುತ್ತದೆ. ಟ್ಟಿ ರಿಥ ಬು 1 ಟಿಟಿ fu] 233 'ಇರುಳಲ್ಲೂ ಅವನ ಮುಂದೆ ಸಾಷ್ಟಾಂಗವೆರಗಿರಿ ಮತ್ತು 
ರಾತ್ರಿಯ ದೀರ್ಥ ಸಮಯದಲ್ಲಿ ಅವನನ್ನು ಜಪಿಸುತ್ತಲಿರಿ.' 

3. ಇದು ಆರಾಧನೆಯಲ್ಲಿ ಕಳೆಯಬೇಕೆಂಬ ಆಜ್ಞೆಯಲ್ಲಿರುವ ಸಮಯದ ವಿವರಣೆಯಾಗಿದೆ. ಇದು ಪ್ರವಾದಿಯವರು ಅರ್ಧರಾತ್ರಿ 
ಯನ್ನು ನಮಾರು್‌ನಲ್ಲಿ ಕಳೆಯಬಹುದು ಅಥವಾ ಅದಕ್ಕಿಂತ ತುಸು ಕಡಿಮೆ ಅಥವಾ ಹೆಚ್ಚು ಸಮಯ ತೆಗೆದುಕೊಳ್ಳಬಹುದೆಂಬ ಆಯ್ಕೆಯ 
ಸ್ವಾತಂತ್ರ್ಯ ನೀಡಲಾಗಿದೆ. ಆದರೆ ಮಾತಿನ ಶೈಲಿಯಿಂದ ಅರ್ಧರಾತ್ರಿಗೇ ಹೆಚ್ಚು ಪ್ರಾಶಸ್ತ್ರವಿದೆಯೆಂದು ಭಾಸವಾಗುತ್ತದೆ. ಏಕೆಂದರೆ ಅದನ್ನೇ 
ಮಾನದಂಡವಾಗಿ ಮಾಡಿ ಹೆಚ್ಚು-ಕಡಿಮೆ ಮಾಡಬಹುದೆಂದು ಹೇಳಲಾಗಿದೆ. 

4. ಅಂದರೆ ಅವಸರವಸರವಾಗಿ ಪಠಿಸದಿರಿ. ಅದರ ಒಂದೊಂದು ಪದವನ್ನೂ ಮೆಲ್ಲಮೆಲ್ಲನೆ ನಾಲಗೆಯಿಂದ ಹೊರಡಿಸಿರಿ. ಅಲ್ಲಾಹನ 
ವಚನದ ಪೂರ್ಣ ತಾತ್ತರ್ಯ ಮತ್ತು ಇಂಗಿತ ಮನವರಿಕೆಯಾಗಿ ಅದರ ವಿಷಯದಿಂದ ಪ್ರಭಾವಿತರಾಗಲು ಒಂದೊಂದು ಸೂಕ್ತದಲ್ಲಿನಿಲ್ಲಿರಿ. 
ಎಲ್ಲಾದರೂ ಅಲ್ಲಾಹನ ಅಸ್ತಿತ್ವ ಮತ್ತು ಗುಣಗಳ ಪ್ರಸ್ತಾಪ ಬಂದಾಗ ಅವನ ಮಹಾನತೆ ಮತ್ತು ಪ್ರತಾಪ ಮನದಲ್ಲಿ ಮೂಡಲಿ. ಅವನ 


ಕಾಂಡ - 29 


73. ಅಲ್‌ ಮುದ್ದುಮ್ಮಿಲ್‌ 95 


ಮಿ “ಹಿ ವ್ಸ 6? 14: ೨೪. Bi ಸೈಸ್ಸಗ್ಗ 
ASSO CUM SSS 1:81, 
pe ತನಿಖೆ 105 930 ಪು 
ಈ! ಆ 4855958೬ 0325 95 LS 


ಅವತೀರ್ಣಗೊಳಿಸಲಿದ್ದೇವೆ.* ವಾಸ್ತವದಲ್ಲಿ ರಾತ್ರಿಕಾಲದ ಏಳುವಿಕೆಯು" ಆತ್ಮ ನಿಯಂತ್ರಣದ ನಿಟ್ಟಿನಲ್ಲಿ ಪರಿಣಾಮ 
ಕಾರಿಯಾಗಿದೆ' ಮತ್ತು ಕುರ್‌ಆನನ್ನು ಸರಿಯಾಗಿ ಪಠಿಸುವುದಕ್ಕೆ ಹೆಚ್ಚು ಯೋಗ್ಯವಾಗಿದೆ.* ಹಗಲು ಹೊತ್ತಿನಲ್ಲಂತು 
ನಿಮಗೆ ಅನೇಕ ಕೆಲಸ ಕಾರ್ಯಗಳಿರುತ್ತವೆ. ನಿಮ್ಮ ಪ್ರಭುವಿನ ನಾಮವನ್ನು ಸ್ಥರಿಸುತ್ತಲಿರಿ ಮತ್ತು ಎಲ್ಲರಿಂದಲೂ 
ಬೇರ್ಪಟ್ಟು ಕೇವಲ ಅವನಿಗೆ ಸೇರಿದವರಾಗಿರಿ. ಅವನು ಪೂರ್ವ ಪಶ್ಚಿಮಗಳ ಒಡೆಯನು. ಅವನ ಹೊರತು ಇನ್ನಾ ವ 
ಆರಾಧ್ಯನೂ ಇಲ್ಲ. ಆದುದರಿಂದ ಅವನನ್ನೇ ನಿಮ್ಮ ಕಾರ್ಯಸಾಧಕನಾಗಿ ಮಾಡಿಕೊಳ್ಳಿರಿ” ಮತ್ತು ಜನರು ಆಡುತ್ತಿರುವ 


ಕರುಣೆಯ ಪ್ರಸ್ತಾಪ ಬಂದಲ್ಲಿ ಮನಸ್ಸು ಕೃತಜ್ಞತೆಯಿಂದ ತುಂಬಲಿ. ಅವನ ಕ್ರೋಧ ಮತ್ತು ಶಿಕ್ಷೆಯ ಪ್ರಸ್ತಾಪ ಬಂದಲ್ಲಿ ಮನದಲ್ಲಿ ಅವನ 
ಭಯ ಮೂಡಲಿ, ಯಾವುದೇ ವಿಷಯದ ಆಜ್ಞೆ ನೀಡಿದಲ್ಲಿ ಮತ್ತು ಯಾವುದನ್ನಾದರೂ ನಿಷೇಧಿಸಿದಲ್ಲಿ ಏನನ್ನು ಆಜ್ಞಾ ಖಸಲಾಗಿದೆ, ಯಾವು 
ದರಿಂದ ತಡೆಯಲಾಗಿದೆ ಎಂದು ತಿಳಿಯಲಿ. ಒಟ್ಟಿನಲ್ಲಿ ಈ ಪಠಣವು ಕೇವಲ ಕುರ್‌ಆನಿನ ಪದಗಳನ್ನು ಬಾಯಿಂದ ಹೊರಡಿಸಲಿಕ್ಕಾಗಿರದೆ 
ವಿವೇಚನೆ ಮತ್ತು ಚಿಂತನೆ ನಡೆಸಲಿಕ್ಕಾಗಿರಬೇಕು. ಪ್ರವಾದಿಯವರ ಪಠಣದ ಕುರಿತು ಅನಸ್‌ರಲ್ಲಿಕೇಳಲಾದಾಗ ಅವರು ಹೇಳಿದರು- ಅವರು 
ಪದಗಳನ್ನು ದೀರ್ಫ ಎಳೆದು ಓದುತ್ತಿದ್ದರು. ಉದಾ: ಅವರು 6253! ಛ್‌ ಜಮ್ಮ ಪಠಿಸಿ, ಪ್ರವಾದಿಯವರು ಅಲ್ಲಾಹ್‌, ರಹ್ಜಾನ್‌, 
ರಹೀಮ್‌ ಎಂಬ ಪದಗಳನ್ನು ದೀರ್ಥಸ್ವರದಲ್ಲಿ ಪಠಿಸುತ್ತಿದ್ದರೆಂದು ತಿಳಿಸಿದರು. (ಬುಖಾರಿ) 

ಉಮ್ಮು ಸಲಮರಲ್ಲಿ ಇದೇ ಪ್ರಶ್ನೆಯನ್ನು ಕೇಳಲಾದಾಗ ಅವರು ಹೇಳಿದರು- ಪ್ರವಾದಿ(ಸ) ಒಂದೊಂದು ಸೂಕ್ತವನ್ನು ಬೇರೆ ಬೇರೆ 
ಯಾಗಿ ಪಠಿಸುತ್ತಿದ್ದರು ಮತ್ತು ಒಂದೊಂದು ಸೂಕ್ತದಲ್ಲಿ ನಿಲ್ಲುತ್ತಿದ್ದರು. ಉದಾ: ಒಸಿ! ಈಖ ಬೆ! ಓದಿ ನಿಲ್ಲಿಸುತ್ತಿದ್ದರು. 
ಅನಂತರ ೫೫ 0೫) ನಲ್ಲಿ ನಿಲ್ಲುತ್ತಿದ್ದರು. ಆ ಬಳಿಕ 2111 ಎಟ ಓದುತ್ತಿದ್ದರು. (ಮುಸ್ನದ್‌ ಅಹ್ಮದ್‌, ಅಬೂದಾವೂದ್‌, 
ತಿರ್ಮದಿ) ಇನ್ನೊಂದು ವರದಿಯಲ್ಲಿ ಉಮ್ಮು ಸಲಮ ಹೇಳುತ್ತಾರೆ- ಪ್ರವಾದಿಯವರು ಒಂದೊಂದು ಪದವನ್ನು ಸ್ಪಷ್ಟವಾಗಿ ಉಚ್ಚರಿಸು 
ತ್ತಿದ್ದರು. (ತಿರ್ಮದಿ, ನಸಾಈ) ಹುದೆಫಾ ಬಿನ್‌ ಯಮಾನ್‌ ಹೇಳುತ್ತಾರೆ- ಒಂದು ರಾತ್ರಿ ನಾನು ಪ್ರವಾದಿಯವರ ಜೊತೆಯಲ್ಲಿ ನಮಾ 
ರಥ್‌ಗೆ ನಿಂತೆ- ಅವರ ಕುರ್‌ಆನ್‌ ಪಠಣ ಶೈಲಿ ಹೀಗಿತ್ತು- ತಸ್ಪೀಹ್‌(ಸ್ತುತಿ) ಬರುವಲ್ಲಿ ಸ್ತುತಿಸುತ್ತಿದ್ದರು. ದುಆ(ಪ್ರಾರ್ಥನೆ)ದ ಸಂದರ್ಭ 
ದಲ್ಲಿ ಪ್ರಾರ್ಥಿಸುತ್ತಿದ್ದರು. ಅಲ್ಲಾಹನ ಅಭಯ ಯಾಚಿಸುವ ಸಂದರ್ಭ ಬಂದಾಗ ಅಭಯ ಯಾಚಿಸುತ್ತಿದ್ದರು. (ಮುಸ್ಲಿಮ್‌, ನಸಾಈ) 
ಅಬೂದರ್ರ್‌ ಹೇಳುತ್ತಾರೆ- ಒಂದು ರಾತ್ರಿ ಪ್ರವಾದಿಯವರು 65) ನೃಪ 1 5೪58154 hb 8 
"ನೀನು ಅವರನ್ನು ಶಿಕ್ಷಿಸುವುದಾದರೆ ಅವರು ನಿನ್ನ ದಾಸರೇ ಆಗಿದ್ದಾರೆ. ಇನ್ನು ನೀನು ಅವರನ್ನು ಕ್ಷಮಿಸುವುದಾದರೆ ನೀನು ಪ್ರಬಲನೂ, 
ಧೀಮಂತನೂ ಆಗಿರುವೆ” ಎಂಬಲ್ಲಿಗೆ ತಲುಪಿದಾಗ ಅದನ್ನೇ ಆವರ್ಶಿಸುತ್ತಾ ಬೆಳಗಾಗುವ ವರೆಗೂ ಪಠಿಸಿದರು. (ಮುಸ್ನದ್‌ ಅಹ್ಮದ್‌, 
ಬುಖಾರಿ) 

5. ತಾತ್ತರ್ಯವೇನೆಂದರೆ ರಾತ್ರಿ ನಮಾರು್‌ ಮಾಡಬೇಕೆಂಬ ಆಜ್ಞೆ. ಕೊಟ್ಟಿರುವುದು, ನಾವು ನಿಮ್ಮ ಮೇಲೆ ಒಂದು ಭಾರವಾದ ವಚ 
ನವನ್ನು ಇಳಿಸಲಿದ್ದೇವೆ. ಅದನ್ನು ಹೊರಲು ನಿಮಗೆ ಶಕ್ತಿಯ ಅಗತ್ಯವಿದೆ. ಈ ಶಕ್ತಿಯು ನೀವು ರಾತ್ರಿ ನಿಮ್ಮ ಸುಖ ನಿದ್ರೆಯನ್ನು ತೊರೆದು 
ನಮಾರು್‌ಗಾಗಿ ಎದ್ದು ನಿಲ್ಲಬೇಕು ಮತ್ತು ಅರ್ಧರ್ಧ ರಾತ್ರಿ ಅಥವಾ ಅದಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಹೊತ್ತು ಆರಾಧನೆಯಲ್ಲಿ ಕಳೆ 
ಯಬೇಕು ಎಂಬುದಕ್ಕಾಗಿದೆ. ಕುರ್‌ಆನನ್ನು ಭಾರವಾದ ವಚನವೆಂದು ಹೇಳಿರುವುದು, ಅದರ ಆದೇಶಗಳಂತೆ ನಡೆಯುವುದು, ಅದರ ಶಿಕ್ಷಣ 
ಗಳ ಮಾದರಿಯಾಗಿ ತೋರ್ಪಡಿಸುವುದು, ಅದರಂತೆ ವಿಶ್ವಾಸ ಶ್ರ ದ್ವಗಳು, ನೀತಿ-. ಶಿಷ್ಟಾಚಾರಗಳು, ಸಂಸ್ಕೃತಿ-ನಾಗರಿಕತೆಯ ಸಂಪೂರ್ಣ 
ವ್ಯವಸ್ಥೆಯಲ್ಲಿಕ್ರಾಂತಿಯುಂಟು ಮಾಡುವುದು ಊಹಿಸಲೂ ಸ ಸಾಧ್ಯವಿಲ್ಲದಷ್ಟು ದೊಡ್ಡಕ ಕಾರ್ಯವಾಗಿದೆ ಎಂಬ ಕಾರಣಕ್ಕಾಗಿದೆ. ಅದರ ಅವ 
ತೀರ್ಣವನ್ನು ಸಹಿಸಿಕೊಳ್ಳುವುದೂ ಬಹಳ ಕಠಿಣ ಕಾರ್ಯವಾಗಿದೆ ಎಂಬ ಕಾರಣಕ್ಕಾಗಿಯೂ ಅದನ್ನು ಭಾರವಾದ ವಚನವೆನ್ನಲಾಗಿದೆ. 
ರುದ್‌ ಬಿನ್‌ ಸಾಬಿತ್‌ ಹೇಳುತ್ತಾರೆ- ಒಮ್ಮೆ ಪ್ರವಾದಿಯವರ ಮೇಲೆ ವಹೀ(ದಿವ್ಯವಾಣಿ) ಅವತೀರ್ಣಗೊಳ್ಳುತ್ತಿದ್ದಾಗ ಅವರು ನನ್ನ ಮೇಲೆ 


ಕಾಂಡ - 29 


96 ತಪ್ಪೀಮುಲ್‌ ಕುರ್‌ಆನ್‌ 


ತಮ್ಮ ತೊಡೆಯನ್ನಿರಿಸಿದರು. ನನ್ನ ತೊಡೆಯ ಮೇಲೆ ಬಿದ್ದ ಭಾರದಿಂದಾಗಿ ಅದು ಮುರಿದು ಹೋಗುವುದೋ ಎಂದು ನನಗನಿಸಿತು. 
ಆಯಿಶಾ ಹೇಳುತ್ತಾರೆ: ನಾನು ತೀವ್ರ ಚಳಿಗಾಲದಲ್ಲಿ ವಹೀ ಅವತೀರ್ಣವಾಗುವುದನ್ನು ಕಂಡಿದ್ದೇನೆ. ಅವರ ಹಣೆಯಿಂದ ಆಗ ಬೆವರ ಹನಿ 
ಉದುರುತ್ತಿತ್ತು. (ಬುಖಾರಿ, ಮುಸ್ಲಿಮ್‌, ಮಾಲಿಕ್‌, ತಿರ್ಮದಿ, ನಸಾಈ) ಇನ್ನೊಂದು ವರದಿಯಲ್ಲಿ ಆಯಿಶಾ ಹೇಳುತ್ತಾರೆ: ಪ್ರವಾದಿಯ 
ವರು ಒಂಟೆಯ ಮೇಲೆ ಸವಾರಿಯಾಗಿರುತ್ತಿದ್ದ ಸಂದರ್ಭದಲ್ಲಿ ವಹೀ ಅವತೀರ್ಣಗೊಳ್ಳುತ್ತಿದ್ದರೆ ಒಂಟೆಯು ತನ್ನ ಎದೆಯನ್ನು ನೆಲಕ್ಕೆ ತಾಗಿ 
ಸುತ್ತಿತ್ತು. ಅವತೀರ್ಣವು ಕೊನೆಗೊಳ್ಳುವ ತನಕ ಅಲುಗಾಡುತ್ತಿರಲಿಲ್ಲ. (ಮುಸ್ನದ್‌ ಅದ್‌, ಹಾಕಿಮ್‌, ಇಬ್ನು ಜರೀರ್‌) 

6. ಮೂಲದಲ್ಲಿ 2 hiss ಪದ ಪ್ರಯೋಗವಾಗಿದೆ. ಅದರ ಕುರಿತು ನಿಘಂಟುಕಾರರು ಮತ್ತು ವ್ಯಾಖ್ಯಾನಕಾರರ 4 ವಿವಿಧ 
ಹೇಳಿಕೆಗಳಿವೆ. 1) TH ಅಂದರೆ ರಾತ್ರಿ ಏಳುವ ವ್ಯಕ್ತಿ ಎಂದಾಗಿದೆ. 2) ರಾತ್ರಿಯ ಸಮಯ ಎಂದಾಗಿದೆ. 3) ಅದರರ್ಥ- ರಾತ್ರಿ 
ಏಳುವುದು ಎಂದಾಗಿದೆ. 4) ಕೇವಲ ರಾತ್ರಿ ಏಳುವುದಲ್ಲ, ಒಮ್ಮೆ ನಿದ್ರಿಸಿ ಏಳುವುದಕ್ಕೆ ಅದು ಅನ್ವಯವಾಗುತ್ತದೆ ಎಂದಾಗಿದೆ. ಆಯಿಶಾ 
ಮತ್ತು ಮುಜಾಹಿದ್‌ ಇದೇ ನಾಲ್ಕನೇ ಹೇಳಿಕೆಯನ್ನು ತೆಗೆದುಕೊಂಡಿದ್ದಾರೆ. 

7. ಮೂಲದಲ್ಲಿ ॥; 11 ಎಂಬ ಪದ ಬಳಕೆಯಾಗಿದೆ. ಅದಕ್ಕೆ ಒಂದು ವಾಕ್ಯದಲ್ಲಿ ಹೇಳಲು ಸಾಧ್ಯವಿಲ್ಲದಷ್ಟು ವಿಶಾಲಾರ್ಥವಿದೆ. 
ಅದರ ಒಂದು ಅರ್ಥ ಹೀಗಿದೆ: ರಾತ್ರಿ ಹೊತ್ತು ಆರಾಧನೆಯಲ್ಲಿ ನಿಲ್ಲುವುದು ಮತ್ತು ಹೆಚ್ಚು ಹೊತ್ತಿನ ವರೆಗೆ ನಿಲ್ಲುವುದು ಮನಸ್ಸಿಗೆ ಒಪ್ಪದ 
ವಿಷಯವಾಗಿದೆ. ಆಗ ದೇಹ ಸುಖನಿದ್ರೆ ಬಯಸುತ್ತದೆ. ಆದ್ದರಿಂದ ಈ ಕ್ರಿಯೆಯು ದೇಹವನ್ನು ದಂಡಿಸಲು ಮತ್ತು ಅದರ ಮೇಲೆ 
ನಿಯಂತ್ರಣ ಸಾಧಿಸಲು ಇರುವ ಹೋರಾಟವಾಗಿದೆ. ಈ ವಿಧಾನದಿಂದ ಒಬ್ಬನು ತನ್ನ ಮೇಲೆ ನಿಯಂತ್ರಣ ಸಾಧಿಸಿದರೆ ಮತ್ತು ತನ್ನ ಶರೀರ 
ಮತ್ತು ಮನಸ್ಸಿನ ಮೇಲೆ ಹಿಡಿತ ಸಾಧಿಸಿ ಈ ಶಕ್ತಿಯನ್ನು ದೇವಮಾರ್ಗದಲ್ಲಿ ಹೂಡಲು ಶಕ್ತನಾದರೆ ಅವನು ಹೆಚ್ಚು ಸ್ಥಿರತೆಯೊಂದಿಗೆ ಸತ್ಯ 
ಧರ್ಮದ ಸಂದೇಶವನ್ನು ಲೋಕದಲ್ಲಿ ಪ್ರಬಲಗೊಳಿಸ ಸಲಿಕ್ಕಾಗಿ ಕೆಲಸ ಮಾಡಬಲ್ಲನು. ಎರಡನೇ ಅರ್ಥ ಹೀಗಿದೆ- ಇದು ಮನಸ್ಸು ಮತ್ತು 
ನಾಲಗೆಯ ಮಧ್ಯೆ ಹೊಂದಾಣಿಕೆಯನ್ನುಂಟು ಮಾಡುವ ಪರಿಣಾಮಕಾರಿ ಕ್ರಮವಾಗಿದೆ. ಏಕೆಂದರೆ ರಾತ್ರಿಯ ಈ ಕೃಣಗಳಲ್ಲಿ ದಾಸ ಮತ್ತು 
ದೇವನ ಮಧ್ಯೆ ಯಾವುದೇ ತಡೆಯಿರುವುದಿಲ್ಲ. ಆಗ ಅವನ ನಾಲಗೆಯಿಂದ ಹೊರಡುವ ಮಾತುಗಳು ಅವನ ಮನಸ್ಸಿನ ಕರೆಯಾಗಿರುತ್ತದೆ. 
ಮೂರನೆಯ ಅರ್ಥ ಹೀಗಿದೆ: ಇದು ಮನುಷ್ಯನ ಅಂತರಂಗ-ಬಹಿರಂಗಗಳಲ್ಲಿ ಹೊಂದಾಣಿಕೆಯುಂಟು ಮಾಡುವ ಪರಿಣಾಮಕಾರಿ ಸಾಧನ 
ವಾಗಿದೆ. ಏಕೆಂದರೆ ರಾತ್ರಿಯ ಏಕಾಂತತೆಯಲ್ಲಿಮನುಷ್ಯ ನಿದ್ರೆ ಬಿಟ್ಟು ಆರಾಧನೆಗಾಗಿ ಎದ್ದುನಿಲ್ಲುವುದು ಮನಸಾರೆ ಆಗಿರುತ್ತದೆ. ಅದರಲ್ಲಿ 
ತೋರಿಕೆಯ ಲವಲೇಶವೂ ಇರುವುದಿಲ್ಲ. ನಾಲ್ಕನೆಯ ಅರ್ಥ ಹೀಗಿದೆ- ಈ ಆರಾಧನೆಯು ಹಗಲಿನ ಆರಾಧನೆಗಿಂತ ಮನುಷ್ಯನಿಗೆ ತ್ರಾಸ 
ದಾಯಕವಾಗಿರುತ್ತದೆ. ಆದ್ದರಿಂದ ಇದನ್ನು ರೂಢಿಸಿಕೊಳ್ಳುವುದರಿಂದ ಮನಸ್ಸಿನಲ್ಲಿ ಹೆಚ್ಚು ಸ್ಥಿರತೆಯುಂಟಾಗುತ್ತದೆ. ಅವನು ದೇವ ಮಾರ್ಗ 
ದಲ್ಲಿ ಹೆಚ್ಚು ಸ್ಥಿರತೆಯೊಂದಿಗೆ ಸ ಸಾಗಬಲ್ಲನು ಮತ್ತು ಈ ಮಾರ್ಗದ ಸಂಕಷ್ಟಗಳನ್ನು ಹೆಚ್ಚು ತಾಳ್ಳೆಯೊಂದಿಗೆ ಎದುರಿಸಬಲ್ಲನು. 

8. ಮೂಲದಲ್ಲಿ i agi ಎಂಬ ಪದ ಬಳಕೆಯಾಗಿದೆ- ನಿಘಂಟಿನ ಪ್ರಕಾರ ಅದರರ್ಥ - "ಮಾತನ್ನು ಹೆಚ್ಚು ನೇರ ಮತ್ತು ಸರಿ 
ಯಾಗಿಸುತ್ತದೆ' ಎಂದಾಗಿದೆ. ಆದರೆ ಇಲ್ಲಿ ಅದರ ಇಂಗಿತ, ಆ ಸಮಯದಲ್ಲಿ ಮನುಷ್ಯನು ಕುರ್‌ಆನನ್ನು ಶಾಂತ ಚಿತ್ರದೊಂದಿಗೆ ಮತ್ತು 
ಗಮನ ಕೊಟ್ಟುಗ್ರಹಿಸುತ್ತಾ ಓದಬಲ್ಲನು ಎಂದಾಗಿದೆ. ಇಬ್ನು ಅಬ್ಬಾಸ್‌ ಇದರ ಅರ್ಥವನ್ನು ಹೀಗೆ ವಿವರಿಸುತ್ತಾರೆ: 4? ಜೆ Sd iyi 
ಅದು ಆ ಸಮಯವು ಕುರ್‌ಆನಿನಲ್ಲಿ ಚಿಂತನೆ ನಡೆಸಲಿಕ್ಕೆ ಹೆಚ್ಚು ಸೂಕ್ತವಾಗಿದೆ. (ಅಬೂದಾವೂದ್‌) 

9. ಹಗಲಿನ ಸಮಯದಲ್ಲಿ ನಿಬಿಡತೆಯ ಪ್ರಸ್ತಾಪದ ಬಳಿಕ, ನಿಮ್ಮ ಪ್ರಭುವಿನ ನಾಮವನ್ನು ಪ್ರಸ್ತಾಪಿಸುತ್ತಲಿರಿ ಎಂದಿರುವುದರಲ್ಲಿ 
ಈ ಲೋಕದ ಎಲ್ಲಕೆಲಸ ಕಾರ್ಯಗಳ ನಡುವೆಯೂ ನಿಮ್ಮ ಪ್ರಭುವಿನ ಸ್ಮರಣೆಯಿಂದ ಅಲಕ್ಷ್ಯರಾಗಬಾರದು, ಒಂದಲ್ಲೊಂದು ರೀತಿಯಲ್ಲಿ 
ಅವನಸ್ತುತಿಗ್ಳೆ ಯುತ್ತಲಿರಿ ಎಂಬ ಅರ್ಥವೂ ಒಳಗೊಂಡಿದೆ. (ವಿವರಣೆಗಾಗಿ ನೋಡಿರಿ: ತಪ್ಹೀಮುಲ್‌ ಕುರ್‌ಆನ್‌ ಸಂಪುಟ-4 ಅಹ್‌ರುಾಬ್‌: 
ಟಿ. 63) 

10. ಒಬ್ಬನು ನಂಬಿಕೆಯಿಟ್ಟು ತನ್ನ ವ್ಯವಹಾರಗಳನ್ನು ಯಾರಿಗೆ ವಹಿಸಿಕೊಡುತ್ತಾನೋ ಅವನನ್ನು (53) (ವಕೀಲ) ಎನ್ನುತ್ತಾರೆ. 
ಸರಿಸುಮಾರು ಇದೇ ಅರ್ಥದಲ್ಲಿ ಉರ್ದು ಭಾಷೆಯಲ್ಲೂ ಹೇಳಲಾಗುತ್ತದೆ. ತನ್ನ ವ್ಯಾಜ್ಯವನ್ನು ಅವನಿಗೆ ವಹಿಸಿಕೊಟ್ಟು ತನ್ನ ಪರವಾಗಿ 
ಅವನು ಚೆನ್ನಾಗಿ ವಾದಿಸುವನು, ತನಗೆ ವಾದಿಸುವ ಅಗತ್ಯವಿರಲಾರದೆಂದು ಯಾರ ಬಗ್ಗೆ. ಒಬ್ಬನು ನಿಶ್ಚಿಂತನಾಗಿರುವನೋ ಅವನನ್ನು ವಕೀಲ 
ನೆನ್ನಲಾಗುತ್ತದೆ. ಒಟ್ಟಿನಲ್ಲಿ ಸೂಕ್ತದ ಅರ್ಥವೇನೆಂದರೆ ಈ ಧರ್ಮದ ಸಂದೇಶ ನೀಡುವಾಗ ನಿಮ್ಮ ವಿರುದ್ಧ ಏಳುವ ವಿರೋಧದ ಬಿರುಗಾಳಿ 
ಮತ್ತು ನಿಮಗೆದುರಾಗುವ ಸಂಕಷ್ಟಗಳಿಗೆ ಗಾಬರಿಗೊಳ್ಳುವ ಅಗತ್ಯವಿಲ್ಲ. ಪೂರ್ವ-ಪಶ್ಚಿಮಗಳ ಅಂದರೆ ಸಂಪೂರ್ಣ ವಿಶ್ವದ ಒಡೆಯ 
ನಾದವನೇ ನಿಮ್ಮ ಪ್ರಭು. ದೇವತ್ವದ ಅಧಿಕಾರ ಅವನ ಹೊರತು ಯಾರಿಗೂ ಇಲ್ಲ ನೀವು ನಿಮ್ಮ ವ್ಯವಹಾರಗಳನ್ನು ಅವನಿಗೆ ವಹಿಸಿಕೊಟ್ಟು 
ನಿಶ್ಚಿಂತರಾಗಿರಿ. ನಿಮ್ಮ ಪರವಾಗಿ ಅವನು ವಾದಿಸುವನು. ನಿಮ್ಮ ವಿರೋಧಿಗಳನ್ನು ನೋಡಿಕೊಳ್ಳುವನು ಮತ್ತು ನಿಮ್ಮ ಎಲ್ಲಾಕಾರ್ಯಗಳನ್ನು 
ಮಾಡಿಕೊಡುವನು. 


ಕಾಂಡ - 29 


73. ಅಲ್‌ ಮುದ್ದುಮ್ಮಿಲ್‌ 97 


ಗ ಟ್‌ CANNON ESN ಲೀ NS Be ಲ 
01554 1 CLS SSIES KN So AS AE 
ಇಂ 22 ಸಾಹ 3 ಶ್ಯ CLASS HA ಲ್‌ LP ಟ್ಟ! 
Bog KES ಲಘ 6S lays JI GS 2 OY 
PB 9 ತತ MN TET KAN NY ಕೀರಿಟ 
GOS SEB JY ENG ಓ bids MEELIS 
ಮಾತುಗಳ ಬಗ್ಗೆ ತಾಳ್ಮೆ ವಹಿಸಿರಿ ಮತ್ತು ಸಭ್ಯ ರೀತಿಯಲ್ಲಿ ಅವರಿಂದ ಬೇರ್ಪಡಿರಿ.!* ಸತ್ಯವನ್ನು ತಿರಸ್ಕರಿಸುವ ಈ 
ಸ್ಥಿತಿವಂತರೊಂದಿಗೆ ವ್ಯವಹರಿಸುವ ಕಾರ್ಯವನ್ನು ನೀವು ನನಗೆ ಬಿಟ್ಟು ಬಿಡಿರಿ” ಮತ್ತು ಇವರನ್ನು ಸ್ವಲ್ಪ ಕಾಲ ಇದೇ 
ಸ್ಥಿತಿಯಲ್ಲಿಇರಲು ಬಿಡಿರಿ. ನಮ್ಮ ಬಳಿ (ಇವರಿಗಾಗಿ) ಭಾರವಾದ ಬೇಡಿಗಳಿವೆ, ಧಗಧಗಿಸುವ ಅಗ್ನಿಯಿದೆ, ಗಂಟಲಲ್ಲಿ 
ಸಿಕ್ಕಿಕೊಳ್ಳುವಂತಹ ಭೋಜನ ಮತ್ತು ವೇದನಾಯುಕ್ತ ಯಾತನೆ ಇದೆ. ಭೂಮಿಯೂ, ಪರ್ವತಗಳೂ ನಡುಗತೊಡಗುವ 
ಹಾಗೂ ಪರ್ವತಗಳು ಚದುರಿಹೋದ ಮರಳ ರಾಶಿಯಂತೆ ಆಗಿ ಬಿಡುವ ಆ ದಿನ ಇದು ಸಂಭವಿಸುವುದು.” 
(15-19) ನಾವು* ಫಿರ್‌ಔನನ ಕಡೆಗೆ ಒಬ್ಬ ಸಂದೇಶವಾಹಕರನ್ನು ಕಳುಹಿಸಿದ್ದಂತೆಯೇ ನಿಮ್ಮ ಮೇಲೆ ಸಾಕ್ಷಿಯಾಗಿ 


ವೌ: 


11. 'ಬೇರ್ಪಡಿರಿ' ಎಂದರೆ ಅವರಿಂದ ಸಂಬಂಧ ಕಡಿದು ನಿಮ್ಮ ಪ್ರಚಾರಕಾರ್ಯವನ್ನು ನಿಲ್ಲಿಸಿರಿ ಎಂದು ಇದರರ್ಥವಲ್ಲ ನಿಜ 
ವಾಗಿ ಇದರರ್ಥ - ಅವರೊಂದಿಗೆ ತರ್ಕಿಸದಿರಿ. ಅವರ ಅಸಂಬದ್ಧ. ಮಾತುಗಳನ್ನು ಕಡೆಗಣಿಸಿರಿ ಮತ್ತು ಅವರ ಯಾವುದೇ ಅಸಭ್ಯತೆಗೆ ಉತ್ತರಿ 
ಸದಿರಿ ಎಂದಾಗಿದೆ. ಈ ಬೇರ್ಪಡಿಕೆಯೂ ಬೇಸರ, ಕೋಪ ಮತ್ತು ಕ್ರೋಧದಿಂದಾಗಿರಬಾರದು. ಓರ್ವ ಸಭ್ಯ ವ್ಯಕ್ತಿಯು ಬಜಾರಿಯೊಬ್ಬನ 
ಬೈಗುಳವನ್ನು ಕೇಳಿ ಅದನ್ನು ಕಡೆಗಣಿಸುವಂತೆ ಮತ್ತು ಅದನ್ನು ಮನಸ್ಸಿಗೂ ಹಚ್ಚದೆ ಇರುವಂತಿರಬೇಕು. ಇದರಿಂದ ಯಾರಿಗೂ ಪ್ರವಾದಿ 
ಯವರ ಕಾರ್ಯವಿಧಾನ ಇದಕ್ಕಿಂತ ಭಿನ್ನವಾಗಿದ್ದುದರಿಂದ ಅಲ್ಲಾಹನು ಈ ಆದೇಶ ನೀಡಿದನೆಂಬ ತಪ್ಪು ಕಲ್ಪನೆ ಉಂಟಾಗಬಾರದು. ನಿಜ 
ವಾಗಿ ಪ್ರವಾದಿಯವರ ಕಾರ್ಯವಿಧಾನ ಮೊದಲಿನಿಂದಲೇ ಅದೇ ಆಗಿತ್ತು. ಆದರೆ ಕುರ್‌ಆನಿನಲ್ಲಿ ಈ ಆದೇಶ ನೀಡಿರುವುದು ಸತ್ಯನಿಷೇಧಿ 
ಗಳಿಗೆ, ನಿಮ್ಮ ಈ ಅಸಭ್ಯ ವರ್ತನೆಗೆ ಉತ್ತರ ನೀಡದಿರುವುದು ಯಾವುದೇ ದೌರ್ಬಲ್ಯದಿಂದಲ್ಲ, ಇಂತಹ ಮಾತುಗಳಿಗೆ ಉತ್ತರಿಸುವಾಗ ಸಭ್ಯ 
ರೀತಿಯನ್ನು ಕೈಗೊಳ್ಳಬೇಕೆಂದು ಅಲ್ಲಾಹನು ತನ್ನ ಪ್ರವಾದಿಗೆ ಆದೇಶಿಸಿರುವನೆಂದು ತಿಳಿಸುವುದಾಗಿದೆ. 

12. ಈ ಪದಗಳು ಮಕ್ಕಾದ ಸತ್ಯನಿಷೇಧಿಗಳ ಕಡೆಗಿರುವ ಸೂಚನೆಯಾಗಿದೆ. ಪ್ರವಾದಿಯವರನ್ನು ವಿರೋಧಿಸುತ್ತಿದ್ದವರು, ತರತರದ 
ಮೋಸಗಾರಿಕೆಯಿಂದ ಜನಸಾಮಾನ್ಯರನ್ನು ಕೆರಳಿಸುವವರು, ಪಕ್ಷಪಾತವನ್ನು ಪ್ರೋತ್ಸಾಹಿಸಿ ಜನಸಾಮಾನ್ಯರನ್ನು ಪ್ರವಾದಿಯವರನ್ನು ವಿರೋಧಿ 
ಸಲು ಉತ್ತೇಜಿಸುವವರು ಜನಾಂಗದ ಶ್ರೀಮಂತ, ಹೊಟ್ಟೆ ತುಂಬಿದ ಹಾಗೂ ಸುಖಲೋಲುಪ ಜನರಾಗಿದ್ದರು, ಏಕೆಂದರೆ ಇಸ್ಲಾಮಿನ 
ಸುಧಾರಣಾತ್ಮಕ ಕರೆಯು ಈ ಜನರ ಹಿತಾಸಕ್ತಿಗೇ ಹೊಡೆತ ನೀಡುತ್ತಿತ್ತು. ಈ ವಿಷಯವು ಕೇವಲ ಪ್ರವಾದಿ(ಸ) ಅವರಿಗೆ ಮಾತ್ರ ಸೀಮಿತ 
ವಲ್ಲ, ಹಿಂದಿನಿಂದಲೂ ಇದೇ ವರ್ಗವು ಸುಧಾರಣೆಯ ಹಾದಿಯಲ್ಲಿ ಅಡ್ಡ ಗೋಡೆಯಾಗಿ ನಿಲ್ಲುತ್ತಾ ಬಂದಿದೆ ಎಂದು ಕುರ್‌ಆನ್‌ ನಮಗೆ 
ತಿಳಿಸುತ್ತದೆ. (ಉದಾ: ನೋಡಿರಿ ಅಆ್‌ರಾಫ್‌: ಸೂಕ್ತ 60, 66, 75, 88, ಮೂಮಿನೂನ್‌: 33, ಸಬಾ: 34-35, ರುುಖ್ರುಫ್‌:23) 

13. ನರಕದಲ್ಲಿ ಅಪರಾಧಿಗಳ ಕಾಲಿಗೆ ಭಾರವಾದ ಬೇಡಿಗಳನ್ನು ಹಾಕುವುದು ಅವರು ಓಡಿ ಹೋಗದಿರಲಿ ಎಂಬ ಕಾರಣಕ್ಕಲ್ಲ, ಅವರು 
ಏಳಲೇ ಬಾರದೆಂಬುದಕ್ಕಾಗಿದೆ. ಇದು ಓಡಿ ಹೋಗುವುದರಿಂದ ತಡೆಯಲಿಕ್ಕಲ್ಲ, ಅದನ್ನು ಶಿಕ್ನೆಗಾಗಿ ಹಾಕಲಾಗುವುದು. 

14. ಆಗ ಪರ್ವತಗಳ ಭಾಗಗಳನ್ನು ಕಟ್ಟಿಡುವ ಆಕರ್ಷಕ ಶಕ್ತಿ ಕೊನೆಗೊಳ್ಳುವುದರಿಂದ ಮೊದಲು ಅದು ಸಪೂರ ಮರಳ ದಿಣ್ಣೆ 
ಗಳಾಗುವುವು. ಅನಂತರ ಭೂಮಿಯನ್ನು ನಡುಗಿಸಿ ಬಿಡುವಂತಹ ಭೂಕಂಪದಿಂದಾಗಿ ಅವು ಧೂಳಾಗಿ ಇಡೀ ಭೂಮಿಯು ಒಂದು ಬಟ್ಟ 
ಬಯಲಾಗಿ ಬಿಡುವುದು. ಈ ಕೊನೆಯ ಸ್ಥಿತಿಯನ್ನೇ ತಾಹಾ ಅಧ್ಯಾಯದ 105 ರಿಂದ 107ರ ವರೆಗಿನ ಸೂಕ್ತಗಳಲ್ಲಿ ಹೀಗೆ ಹೇಳಲಾಗಿದೆ- 
“ಅಂದು ಈ ಪರ್ವತಗಳು ಎಲ್ಲಿಹೋಗಿ ಬಿಡುವುವು ಎಂದು ಇವರು ನಿಮ್ಮೊಡನೆ ಕೇಳುತ್ತಾರೆ- ನನ್ನ ಪ್ರಭು ಅವುಗಳನ್ನು ಧೂಳನ್ನಾಗಿ ಮಾಡಿ 
ಹಾರಿಸಿ ಬಿಡುವನೆಂದೂ ಮತ್ತು ಭೂಮಿಯನ್ನು ಯಾವುದೇ ಓರೆಕೋರೆ, ಏರು-ತಗ್ಗುಗಳು ಕಾಣಿಸದಂತಹ ಬಟ್ಟಬಯಲನ್ನಾಗಿ ಮಾಡಿ ಬಿಡು 
ವನು ಎಂದೂ ಹೇಳಿರಿ.'' - 

15. ಈಗ ಪ್ರವಾದಿಯವರನ್ನು ಸುಳ್ಳಾಗಿಸುತ್ತಿದ್ದ ಮತ್ತು ಅವರ ವಿರೋಧದಲ್ಲಿ ಸಕ್ರಿಯರಾಗಿದ್ದ ಮಕ್ಕಾದ ಸತ್ಯನಿಷೇಧಿಗಳನ್ನು ಅಭಿ 
ಸಂಬೋಧಿಸಲಾಗುತ್ತದೆ. 


ಕಾಂಡ - 29 


98 ತಪ್ಪೀಮುಲ್‌ ಕುರ್‌ಆನ್‌ 


> >ಓಿನಔನ ಡಲ ಮೆ ETS ETAT TTAEETE 
©) 5 ios NA LUE OSS) ೦೫) 
EID 422 MEBs 2 Ac 
ONL HES 66 A SEES LNCS Oly! ರಟ್ಟ 


| Log Ph ACY SD (ರದ ಆಟ ಲ್‌್ಪ್ಮ್ಛ್‌ ಟ್ನ್‌ ್‌್ಪ್‌ಫ್ಪ್ಪ್‌್ತ 
59 6 255 ೩6 AY ಖಿ HOSS SIE ES ಶತ ಎಟ 
ASL AS 2 PT ST SANE 4 
ತೂ ಮಿಯ) ಈಜು 54505 ಜಬ JH SS 
ಒಬ್ಬ ಸಂದೇಶವಾಹಕನನ್ನು ಕಳುಹಿಸಿರುತ್ತೇವೆ.'* ಫಿರ್‌ಔನನು ಆ ಸಂದೇಶವಾಹಕರ ಆಜ್ಞೋಲ್ಲಂಘನೆ ಮಾಡಿದಾಗ 
ನಾವು ಅವನನ್ನು ಅತ್ಯಂತ ಉಗ್ರವಾಗಿ ಹಿಡಿದು ಬಿಟ್ಟೆವು (ಎಂಬುದನ್ನು ಗಮನಿಸಿರಿ). ನೀವು ಸತ್ಯವನ್ನು ತಿರಸ್ಕರಿಸಿದರೆ, 
ಮಕ್ಕಳನ್ನು ವೃದ್ಧರಾಗಿ ಮಾಡಿ ಬಿಡುವಂತಹ ಮತ್ತು ಆಕಾಶವು ಬಿರಿದು ಹೋಗುವಷ್ಟು ಕಠಿಣವಾಗಿರುವಂತಹ ಆ ದಿನ 
ಹೇಗೆ ರಕ್ಷಣೆ ಹೊಂದುವಿರಿ?" ಅಲ್ಲಾಹನ ವಾಗ್ದಾನವಂತು ಪೂರ್ಣಗೊಂಡೇ ತೀರುವುದು. ಇದೊಂದು ಉಪದೇಶವಾಗಿದೆ. 
ಇನ್ನು ಇಷ್ಟವಿದ್ದವನು ತನ್ನ ಪ್ರಭುವಿನ ಕಡೆಗೆ ಹೋಗುವ ಮಾರ್ಗವನ್ನು ಸ್ವೀಕರಿಸಿಕೊಳ್ಳಲಿ. 
(20) ಸಂದೇಶವಾಹಕರೇ,* ನೀವು ಕೆಲವೊಮ್ಮೆ ರಾತ್ರೆಯ ಸುಮಾರು ಮೂರನೆಯ ಎರಡು ಭಾಗ ಇನ್ನು 
ಕೆಲವೊಮ್ಮೆ ಅರ್ಧ ಭಾಗ ಮತ್ತು ಕೆಲವೊಮ್ಮೆ ಮೂರನೆಯ ಒಂದು ಭಾಗವನ್ನು ಆರಾಧನೆಯಲ್ಲಿ ಕಳೆಯುತ್ತೀರೆಂದು 


16. ಪ್ರವಾದಿ(ಸ) ಅವರನ್ನು ಜನರ ಮೇಲೆ ಸಾಕ್ಷಿಯಾಗಿ ಕಳಿಸುವುದರ ಒಂದರ್ಥವು ಅವರು ಈ ಲೋಕದಲ್ಲಿ ಅವರ ಮುಂದೆ 
ಸತ್ಯದ ಸಾಕ್ಷ್ಯವನ್ನು ನೀಡುವರೆಂದಾಗಿದೆ. ಇನ್ನೊಂದರ್ಥವು ಪರಲೋಕದಲ್ಲಿ ಅಲ್ಲಾಹನ ನ್ಯಾಯಾಲಯದಲ್ಲಿ, ತಾನು ಈ ಜನರಿಗೆ ಸತ್ಯ 
ವನ್ನು ತಲುಪಿಸಿದ್ದೇನೆ ಎಂದೂ ಆಗಿದೆ. (ಹೆಚ್ಚಿನ ವಿವರಣೆಗಾಗಿ ನೋಡಿರಿ- ತಪ್ಲೀಮುಲ್‌ ಕುರ್‌ಆನ್‌, ಸಂಪುಟ-1 ಅಲ್‌ ಬಕರ: ಟಿ.144, 
ಅನ್ನಿಸಾ: ಟಿ.64, ಸಂಪುಟ-2 ಅನ್ನಹ್ಹ್‌: ಸೂಕ್ತ 84, 89, ಸಂಪುಟ-4 ಅಲ್‌ಅಹ್‌ರುಾಬ್‌: ಟಿ.82, ಸಂಪುಟ-5 ಅಲ್‌ಫತ್ಟ್‌; ಟಿ.14) 

17. ಅಂದರೆ ಒಂದು ವೇಳೆ ನಾವು ಕಳಿಸಿರುವ ಪ್ರವಾದಿಯ ಮಾತನ್ನು ಕೇಳದಿದ್ದರೆ, ಈ ಮುಂಚೆ ಇದೇ ಅಪರಾಧಕ್ಕಾಗಿ ಫಿರ್‌ಔನನು 
ಕಂಡಂತಹ ದುರ್ಗತಿಯನ್ನು ನೀವು ಈ ಲೋಕದಲ್ಲೇ ಕಾಣುವಿರಿ- ಆದರೆ ಈ ಲೋಕದಲ್ಲಿ ನಿಮ್ಮ ಮೇಲೆ ಯಾತನೆಯನ್ನು ಎರಗಿಸದಿದ್ದರೂ 
ಕಿಯಾಮತ್‌ನ ದಿವಸದ ಶಿಕ್ಷೆಯಿಂದ ನೀವು ಹೇಗೆ ಪಾರಾಗಬಲ್ಲಿರಿ? 

18. ಈ ಸೂಕ್ತದಲ್ಲಿತಹಜ್ಜುದ್‌ ನಮಾರು್‌ನ ಆಜ್ಞೆಯಲ್ಲಿಕಡಿತ ಮಾಡಲಾಗಿದೆ- ಈ ಕುರಿತು ವರದಿಗಳು ವಿಭಿನ್ನವಾಗಿವೆ. ಮುಸ್ನದ್‌ 
ಅಹ್ಮದ್‌, ಮುಸ್ಲಿಮ್‌ ಮತ್ತು ಅಬೂದಾವೂದ್‌ನಲ್ಲಿ ಆಯಿಶಾರಿಂದ ಹೀಗೆ ವರದಿಯಾಗಿದೆ- ಪ್ರಥಮ ಆಜ್ಞೆಯ ನಂತರ ಈ ಎರಡನೆ 
ಆಜ್ಞೆಯು ಒಂದು ವರ್ಷದ ನಂತರ ಅವಶೀರ್ಣಗೊಂಡಿದೆ ಮತ್ತು ರಾತ್ರಿ ಕಡ್ಡಾಯವಾಗಿ ನಿಲ್ಲುವುದನ್ನು ನಫಿಲ್‌ (ಐಚ್ಚಿಕ) ಆಗಿ ಮಾಡ 
ಲಾಯಿತು. ಆಯಿಶಾರಿಂದಲೇ ಇನ್ನೊಂದು ವರದಿ ಇಬ್ನು ಜರೀರ್‌ ಮತ್ತು ಇಬ್ನು ಅಬೀ ಹಾತಿಮ್‌ನಲ್ಲಿ ಹೀಗೆ ಉಲ್ಲೇಖಿಸಲಾಗಿದೆ: ಈ 
ಆಜ್ಞೆಯು ಪ್ರಥಮ ಆಜ್ಞೆಯ ಎಂಟು ತಿಂಗಳ ಬಳಿಕ ಅವತೀರ್ಣಗೊಂಡಿತು. ಇವರಿಂದಲೇ ಇನ್ನೊಂದು ವರದಿಯನ್ನು ಇಬ್ನು ಹಾತಿಮ್‌ 
ಹೀಗೆ ಉಲ್ಲೇಖಿಸಿದ್ದಾರೆ- ಅದರಲ್ಲಿ 16 ತಿಂಗಳೆಂದು ಹೇಳಲಾಗಿದೆ. ಅಬೂ ದಾವೂದ್‌, ಇಬ್ನು ಜರೀರ್‌ ಮತ್ತು ಇಬ್ನು ಅಬೀ ಹಾತಿಮ್‌ 
ರು ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ರಿಂದ ಒಂದು ವರ್ಷವೆಂದು ಉಲ್ಲೇಖಿಸಿದ್ದಾರೆ. 

ಆದರೆ ಇದು 10 ವರ್ಷಗಳ ಬಳಿಕ ಅವತೀರ್ಣವಾಯಿತೆಂದು ಸಠದ್‌ ಬಿನ್‌ ಜುಬೈರ್‌ ಹೇಳುತ್ತಾರೆ- (ಇಬ್ನು ಜರೀರ್‌, ಇಬ್ನು 
ಅಬೀ ಹಾತಿಮ್‌) ನಮ್ಮ ದೃಷ್ಟಿಯಲ್ಲಿ ಇದೇ ಹೇಳಿಕೆ ಹೆಚ್ಚು ಸರಿಯಾಗಿದೆ. ಏಕೆಂದರೆ ಮೊದಲ ಆಜ್ಞೆಯ ವಿಷಯವು ಅದು ಮಕ್ಕಾದಲ್ಲಿ 
ಅವತೀರ್ಣಗೊಂಡಿತೆಂದು ಸ್ಪಷ್ಟವಾಗಿ ತಿಳಿಸುತ್ತದೆ. ಅದು ಕೂಡಾ ಆರಂಭ ಕಾಲದಲ್ಲಿ ಅವಶೀರ್ಣಗೊಂಡಿತು. ಆಗ ಪ್ರವಾದಿತ್ವಆರಂಭಗೊಂಡು 
ಹೆಚ್ಚೆಂದರೆ ನಾಲ್ಕು ವರ್ಷಗಳಾಗಿರಬಹುದು. ಎ , 

ತದ್ವಿರುದ್ಧವಾಗಿ ಈ ಎರಡನೇ ರುಕೂಆ್‌ ಅದರ ವಿಷಯದ ಸ್ಪಷ್ಟ ಸಾಕ್ಷ್ಯದಂತೆ, ಮದೀನಾದಲ್ಲಿ ಯುದ್ಧದ ಸರಣಿ ಆರಂಭಗೊಂಡಿದ್ದ 
ಮತ್ತು ರುಕಾತ್‌ ಕಡ್ಡಾಯವಾಗಿರುವ ಆದೇಶ ಬಂದಿದ್ದ ಕಾಲದಲ್ಲಿ ಅವತೀರ್ಣ ಗೊಂಡಿರಬೇಕು. ಈ ಕಾರಣದಿಂದ ಈ ಎರಡೂ ರುಕೂಗಳ 
ಅವತೀರ್ಣ ಕಾಲದಲ್ಲಿ ಕನಿಷ್ಠ 10 ವರ್ಷಗಳ ಅಂತರ ಇರಬೇಕು. 


ಕಾಂಡ - 29 


73. ಅಲ್‌ ಮುರುಮ್ಲಿಲ್‌ 99 
ಬ ಈ 


PTET ST ಟ್ಟಿ ೫% ಗದೆ 

೬1೫ 15808238 ಸ GES HAS ಯ ಸೂಯ 

ಶಿ NL ಲಟೇ%ೈ 1 ೨ ೨) 2 BIS DS 

OOK US SOL SESY 65 ps ೫% ೮.೪5 

TOA ಆ ಲ್‌ಿ > ೨ ಸ್ನ £0 ೨ IN ಇ 

1 1511534 JB 08 ೨೩ ೨ ೬ ಉಚಿ 
ನಿಮ್ಮ ಪ್ರಭು ತಿಳಿದಿರುತ್ತಾನೆ.* ನಿಮ್ಮ ಸಂಗಾತಿಗಳ ಪೈಕಿಯೂ ಒಂದು ಗುಂಪು ಹೀಗೆ ಮಾಡುತ್ತದೆ. ಅಲ್ಲಾಹನೇ ರಾತ್ರಿ 
ಮತ್ತು ಹಗಲುಗಳ ಸಮಯಗಳ ಲೆಕ್ಕವಿಡುತ್ತಾನೆ. ನೀವು ಕಾಲಗಣನೆಯನ್ನು ಸರಿಯಾಗಿ ಮಾಡಲಾರಿರಿ ಎಂಬುದು 
ಅವನಿಗೆ ತಿಳಿದಿದೆ. ಆದುದರಿಂದ ಅವನು ನಿಮ್ಮ ಮೇಲೆ ದಯೆ ತೋರಿದನು. ಇನ್ನು (ಮುಂದೆ) ಕುರ್‌ಆನ್‌ನಿಂದ, 
ಸುಲಭವಾಗಿ ಪಠಿಸಲು ನಿಮಗೆ ಸಾಧ್ಯವಿರುವಷ್ಟನ್ನು ಪಠಿಸಿರಿ.” ನಿಮ್ಮ ಪೈಕಿ ಕೆಲವರು ರೋಗಿಗಳಿರಬಹುದು, ಇನ್ನು 
ಕೆಲವರು ಅಲ್ಲಾಹನ ಅನುಗ್ರ ಹವನ್ನರಸಿಕೊಂಡು ಪ್ರಯಾಣದಲ್ಲಿರುತ್ತಾರೆ.* ಮತ್ತೆ ಕೆಲವರು ಅಲ್ಲಾಹನ ಮಾರ್ಗದಲ್ಲಿ 
ಯುದ್ಧ ಮಾಡುತ್ತಾರೆ ಎಂದು ಅವನಿಗೆ ತಿಳಿದಿದೆ. ಆದುದರಿಂದ ಸುಲಭವಾಗಿ ಪಠಿಸಲು ಸಾಧ್ಯವಿರುವಷ್ಟು 


19. ಆರಂಭಿಕ ಆಜ್ಞೆಯು ಅರ್ಧರಾತ್ರಿ ಅಥವಾ ಅದಕ್ಕಿಂತ ಹೆಚ್ಚು ಅಥವಾ ಕಡಿಮೆ ನಿಲ್ಲಬೇಕೆಂದಾಗಿತ್ತು. ಆದರೆ ನಮಾರು್‌ನಲ್ಲಿ 
ತಲ್ಲೀನರಾಗಿದ್ದಾಗ ಸಮಯದ ಅಂದಾಜು ಸಿಗುತ್ತಿರಲಿಲ್ಲ. ಸರಿಯಾದ ಸಮಯವನ್ನು ತಿಳಿಯಲು ಗಡಿಯಾರವೂ ಇರಲಿಲ್ಲ ಆದರೆ 
ಕೆಲವೊಮ್ಮೆ ಅರ್ಧರಾತ್ರಿಯ ವರೆಗೆ ಇನ್ನು ಕೆಲವೊಮ್ಮೆ ಈ ಅವಧಿ ಮೂರನೆ ಒಂದರಷ್ಟಾಗುತ್ತಿತ್ತು. 

20. ಆರಂಭಿಕ ಆಜ್ಞೆಕೇವಲ ಪ್ರವಾದಿ(ಸ) ಅವರಿಗಾಗಿತ್ತು. ಅವರಿಗೆ ಮಾತ್ರ ರಾತ್ರಿ ನಿಲ್ಲುವ ಅಜ್ಞೆನೀಡಲಾಗಿತ್ತು. ಆದರೆ ಮುಸ್ಲಿಮ 
ರಲ್ಲಿ ಪ್ರವಾದಿಯ ಅನುಸರಣೆ ಮತ್ತು ಪುಣ್ಯ ಸಂಪಾದನೆ ಮಾಡುವ ಅತಿಯಾದ ಆವೇಶವಿದ್ದುದರಿಂದ ಹೆಚ್ಚಿನ ಸಹಾಬಿಗಳು ಈ 
ನಮಾರುನ್ನು ರೂಢಿಸಿಕೊಂಡಿದ್ದರು. 

21. ಹೆಚ್ಚಾಗಿ ಕುರ್‌ಆನನ್ನು ದೀರ್ಫ್ಥ ಪಠಿಸುವುದರಿಂದ ತಹಜ್ಜುದ್‌ ನಮಾರು್‌ ದೀರ್ಥವಾಗುತ್ತಿತ್ತು- ಆದ್ದರಿಂದ ಅದರಲ್ಲಿ ಸಾವ 
ಕಾಶವಾಗಿ ಎಷ್ಟು ಪಠಿಸಲು ಸಾಧ್ಯವೋ ಅಷ್ಟು ಪಠಿಸಿದರೆ ನಮಾರುಖ್‌ನ ದೀರ್ಫ್ಥತೆ ಕಡಿಮೆಯಾದೀತೆಂದು ಹೇಳಲಾಗಿದೆ. ಆದರೆ ತಹಜ್ಜುದ್‌ 
ನಮಾರುಖ್‌ ಐಚ್ಛಿಕವೇ ಹೊರತು ಕಡ್ಡಾಯವಲ್ಲವೆಂಬ ಬಗ್ಗೆ ಒಮ್ಮತವಿದೆ. ಹದೀಸ್‌ನಲ್ಲಿ ಇದನ್ನು ಸ್ಪಷ್ಟಪಡಿಸಲಾಗಿದೆ- ಓರ್ವ ವ್ಯಕ್ತಿ ಪ್ರವಾದಿ 
ಯವರೊಂದಿಗೆ ನಮಾರು್‌ನ ಕುರಿತು ವಿಚಾರಿಸಿದಾಗ ಅವರು ಹೇಳಿದರು- ನಿಮ್ಮ ಮೇಲೆ ರಾತ್ರಿ-ಹಗಲಲ್ಲಿ 5 ಹೊತ್ತು ನಮಾರು್‌ 
ಕಡ್ಡಾಯವಾಗಿದೆ. ಆ ವ್ಯಕ್ತಿ, ಅದರ ಹೊರಶೇನಾದರೂ ಕಡ್ಡಾಯವಿದೆಯೇ ಎಂದು ಕೇಳಿದಾಗ ಪ್ರವಾದಿ(ಸ) ಹೇಳಿದರು- ಇಲ್ಲ ನೀವು 
ನಿಮ್ಮ ಇಷ್ಟದಿಂದ ಏನಾದರೂ ನಿರ್ವಹಿಸುವುದರ ಹೊರತು. (ಬುಖಾರಿ, ಮುಸ್ಲಿಮ್‌) 

ನಮಾರುಖ್‌ನಲ್ಲಿ ರುಕೂಲ್‌, ಸುಜೂದ್‌ಗಳು ಕಡ್ಡಾಯವಾಗಿರುವಂತೆಯೇ ಕುರ್‌ಆನ್‌ ಪಠಿಸುವುದೂ ಕಡ್ಡಾಯವೆಂದು ಈ ಸೂಕ್ತ 
ದಿಂದ ತಿಳಿಯಿತು. ಏಕೆಂದರೆ ಅಲ್ಲಾಹನು ಕುರ್‌ಆನಿನ ಇತರ ಕಡೆಗಳಲ್ಲಿ ರುಕೂಅ, ಸುಜೂದ್‌ನ ಪದಗಳನ್ನು ನಮಾರು್‌ ಎಂಬ ಅರ್ಥ 
ದಲ್ಲಿ ಪ್ರಯೋಗಿಸಿರುವಂತೆಯೇ ಇಲ್ಲಿ ಕುರ್‌ಆನ್‌ ಪಠಣವನ್ನು ಪ್ರಸ್ಥಾಪಿಸಿದ್ದು ಇದು ನಮಾಯಿನಲ್ಲಿ ಮಾಡುವ ಕುರ್‌ಆನ್‌ ಪಠಣ ಎಂಬ 
ಅರ್ಥದಲ್ಲೇ ಇದೆ. ಈ ಸಂಶೋಧನೆಯಿಂದ ಯಾರಾದರೂ ತಹಜ್ಜುದ್‌ ನಮಾರು್‌ ಕಡ್ಡಾಯ ಅಲ್ಲವೆಂದಿರುವಾಗ ಅದರಲ್ಲಿ ಕುರ್‌ಆನ್‌ 
ಪಠಿಸುವುದು ಕಡ್ಡಾಯವಾಗುವುದು ಹೇಗೆಂದು ಆಕ್ಟೇಪವೆತ್ತಬಹುದು. ಅದರ ಉತ್ತರ ಹೀಗಿದೆ- ಒಬ್ಬನು ನಫಿಲ್‌ ನಮಾರು್‌ ನಿರ್ವಹಿ, 
ಸುವಾಗ, ಅದರ ಎಲ್ಲ ನಿಬಂಧನೆಗಳನ್ನು ಪಾಲಿಸುವುದು ಮತ್ತದರ ಎಲ್ಲ ವಿಧಿಗಳನ್ನು ನಿರ್ವಹಿಸುವುದು ಕಡ್ಡಾಯವಾಗುತ್ತದೆ. ಯಾರೂ, 
ನಮಾರು್‌ಗೆ ಬಟ್ಟೆ ದೇಹ ಶುದ್ಧವಾಗಿರಬೇಕು, ವುರಖೂ ಮಾಡಬೇಕು, ಲಜ್ಞಾಂಗಗಳನ್ನು ಮರೆಸುವುದು ಕಡ್ಡಾಯವಲ್ಲವೆಂದು ಹೇಳು 
ವಂತಿಲ್ಲ ಅದರಲ್ಲಿ ನಿಲ್ಲುವುದು, ಬಾಗುವುದು ಮತ್ತು ಸಾಷ್ಟಾಂಗವೆರಗುವುದೂ ಬಚ್ಛಿಕವೆಂದು ಹೇಳುವಂತಿಲ್ಲ. 

22. ಭರ್ಮಸಮ್ಮತ ಮಾರ್ಗದಿಂದ ಆಹಾರ ಸಂಪಾದಿಸುವುದಕ್ಕಾಗಿ ಮಾಡುವ ಪ್ರಯಾಣವನ್ನು ಕುರ್‌ಆನ್‌ ಅಲ್ಲಲ್ಲಿ ಅಲ್ಲಾಹನ 
ಅನುಗ್ರಹವನ್ನರಸುವುದು ಎಂದು ಹೇಳಿದೆ. 7೭ 

23. ಇಲ್ಲಿ ಅಲ್ಲಾಹನು ಪರಿಶುದ್ಧ ಜೀವನಾಧಾರವನ್ನರಸುವುದು ಮತ್ತು ಅಲ್ಲಾಹನ ಮಾರ್ಗದಲ್ಲಿ ಹೋರಾಟ ನಡೆಸುವುದನ್ನು ಜೊತೆ 
ಜೊತೆಯಾಗಿ ಪ್ರಸ್ತಾಪಿಸಿದ್ದಾನೆ. ಅನಾರೋಗ್ಯದ ಕಾರಣವಲ್ಲದೆ ಈ ಎರಡೂ ಕಾರ್ಯಗಳನ್ನು ತಹಜ್ಜುದ್‌ ನಮಾರುಖ್‌ನಿಂದ ವಿನಾಯಿತಿ 


ಕಾಂಡ - 29 


100 ತಪ್ಪೀಮುಲ್‌ ಕುರ್‌ಆನ್‌ 


ಟಾ ಬ ಜೂ pos dil5 SNS 
(6೪೫13 4 Oa ೫ಬ | ಟ್ರ 


೨೩ ೨,2 | 


| 
34 2೨4 
WEEE il ಹಿ 
ಕುರ್‌ಆನನ್ನು ಪಠಿಸಿರಿ. ನಮಾರುಖ್‌ ಸಂಸ್ಥಾಪಿಸಿರಿ, ರುಕಾತ್‌ ಕೊಡಿರಿ* ಮತ್ತು ಅಲ್ಲಾಹನಿಗೆ ಉತ್ತಮ ಸಾಲವನ್ನು 
ಕೊಡುತ್ತಲಿರಿ.* ನೀವು ನಿಮಗಾಗಿ ಮುಂದೆ ಕಳುಹಿಸುವ ಪ್ರತಿಯೊಂದು ಸತ್ಕಾರ್ಯವನ್ನು ನೀವು ಅಲ್ಲಾಹನ ಬಳಿ 
ಕಾಣುವಿರಿ. ಅವನೇ ಅತ್ಯುತ್ತಮನು ಮತ್ತು ಅವನ ಸತ್ಫಲವು ಬಹಳ ಹಿರಿದಾಗಿದೆ. ಅಲ್ಲಾಹನೊಡನೆ ಕ್ಷಮಾಯಾಚನೆ 
ಮಾಡುತ್ತಲಿರಿ. ಖಂಡಿತವಾಗಿಯೂ ಅಲ್ಲಾಹನು ಮಹಾಕ್ಷಮಾಶೀಲನೂ ಕರುಣಾಳುವೂ ಆಗಿರುತ್ತಾನೆ. 


ಅಥವಾ ಕಡಿತಕ್ಕೆ ಕಾರಣವಾಗಿ ಮಾಡಿದ್ದಾನೆ. ಇದರಿಂದ ಇಸ್ಲಾಮಿನಲ್ಲಿ ಧರ್ಮಸಮ್ಮತ ಮಾರ್ಗಗಳಿಂದ ಆಹಾರ ಸಂಪಾದಿಸುವುದಕ್ಕೆ ಎಷ್ಟು 
ಮಹತ್ವವಿದೆಯೆಂದು ತಿಳಿಯಬಹುದು. ! ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌ರ ವರದಿಯ ಪ್ರಕಾರ, ಪ್ರವಾದಿ(ಸ) ಹೇಳಿದರು, 
ಸ EY ೧ ಲ್ನ yew ಯ dele 
ಹ ಬಪ್ಪ spl aa ody 3p 

"ಓರ್ವನು ಮುಸ್ಲಿಮರ ಯಾವುದಾದರೂ ನಗರಕ್ಕೆ ಆಹಾರ ಪದಾರ್ಥಗಳನ್ನು ಅಂದಿನ ದರದಲ್ಲಿ ಮಾರಾಟ ಮಾಡಿದರೆ ಅವನಿಗೆ 
ಅಲ್ಲಾಹನ ಸಾಮಿಪ್ಯ ದೊರೆಯುವುದು.' ಅನಂತರ ಪ್ರವಾದಿ(ಸ) ಇದೇ ಸೂಕ್ತವನ್ನು ಪಠಿಸಿದರು. (ಇಬ್ನು ಮರ್ದೂಯ) ಉಮರ್‌(ರ) 
ಒಮ್ಮೆ ಹೀಗೆ ಹೇಳಿದರು, "ಅಲ್ಲಾಹನ ಮಾರ್ಗದ ಹೋರಾಟದ ನಂತರ ನನಗೆ ಯಾವುದಾದರೂ ರೀತಿಯಲ್ಲಿ ಜೀವ ತೆರುವುದು ಇಷ್ಟವಾಗಿ 
ದ್ದರೆ, ನಾನು ಅಲ್ಲಾಹನ ಅನುಗ್ರಹವನ್ನರಸುತ್ತಾ ಒಂದು ಕಣಿವೆಯ ಮಾರ್ಗದಿಂದ ಹಾದು ಹೋಗುವಾಗ ನನಗೆ ಮರಣ ಬರುವುದಾಗಿದೆ.' 
ಅನಂತರ ಅವರು ಇದೇ ಸೂಕ್ತವನ್ನು ಪಠಿಸಿದರು. (ಬೈಹಕಿ, ಶುಆ್‌ಬುಲ್‌ ಈಮಾನ್‌) 

24. ಐದು ಹೊತ್ತಿನ ಕಡ್ಡಾಯ ನಮಾರು್‌ ಮತ್ತು ಕಡ್ಡಾಯ ರುಕಾತ್‌ ಇದರ ಉದ್ದೇಶವೆಂಬ ಬಗ್ಗೆ ವ್ಯಾಖ್ಯಾನಕಾರರಲ್ಲಿ 
ಒಮ್ಮತವಿದೆ. 

25. ಇಬ್ನು ರುದ್‌ ಹೇಳುತ್ತಾರೆ- ಇದರ ಉದ್ದೇಶ ರುಕಾತ್‌ನ ಹೊರತಾಗಿ ತಮ್ಮ ಸಂಪತ್ತನ್ನು ಅಲ್ಲಾಹನ ಮಾರ್ಗದಲ್ಲಿವ್ಯಯಿಸು 
ವುದಾಗಿದೆ. ಅದು ಅಲ್ಲಾಹನ ಮಾರ್ಗದ ಹೋರಾಟಕ್ಕಾಗಿರಬಹುದು, ಜನರಿಗೆ ಸಹಾಯ ಮಾಡುವುದಕ್ಕಾಗಿರಬಹುದು, ಸಾರ್ವಜನಿಕ 
ಕಲ್ಯಾಣಕ್ಕಾಗಿರಬಹುದು ಅಥವಾ ಇನ್ನಿತರ ಯಾವುದೇ ಪುಣ್ಯ ಕಾರ್ಯಕ್ಕಾಗಿರಬಹುದು. ಅಲ್ಲಾಹನಿಗೆ ಸಾಲ ನೀಡುವುದು ಮತ್ತು ಉತ್ತಮ 
ಸಾಲ ನೀಡುವುದರ ಅರ್ಥ ವಿವರಣೆಯನ್ನು ನಾವು ಈ ಹಿಂದೆ ಅನೇಕ ಕಡೆಗಳಲ್ಲಿ ನೀಡಿದ್ದೇನೆ. (ನೋಡಿರಿ: ತಪ್ಲೀಮುಲ್‌ ಕುರ್‌ಆನ್‌, 
ಸಂಪುಟ-1, ಅಲ್‌ಬಕರ: ಟಿ. 267, ಅಲ್‌ಮಾಇದ: ಟಿ.33, ಸಂಪುಟ-5 ಅಲ್‌ ಹದೀದ್‌: ಟಿ.16) 

26. ನೀವು ಮುಂದೆ ನಿಮ್ಮ ಪರಲೋಕಕ್ಕಾಗಿ ಏನೆಲ್ಲ ಕಳಿಸಿದ್ದೀರೋ ಅದು ನೀವು ಈ ಲೋಕದಲ್ಲಿ ಶೇಖರಿಸಿಟ್ಟು ಯಾವುದೇ ಪುಣ್ಯ 
ಕಾರ್ಯದಲ್ಲಿ ಅಲ್ಲಾಹನ ಸಂಪ್ರೀತಿಗಾಗಿ ಖರ್ಚು ಮಾಡದಿರುವುದಕ್ಕಿಂತ ಎಷ್ಟೇ ಪಟ್ಟು ಹೆಚ್ಚು ಲಾಭದಾಯಕವಾಗಿದೆ. ಅಬ್ದುಲ್ಲಾ ಬಿನ್‌ 
ಮಸ್‌ವೂದ್‌ರ ವರದಿ ಪ್ರಕಾರ ಪ್ರವಾದಿ(ಸ) ಒಮ್ಮೆ, "ತನ್ನ ಸಂಪತ್ತನ್ನು ತನ್ನ ವಾರೀಸುದಾರರ ಸಂಪತ್ತಿಗಿಂತ ಹೆಚ್ಚುಪ್ರಿ ಬ್ರೀತಿಸುವವರು ನಿಮ್ಮ 
ಪೈಕಿ ಯಾರಿದ್ದಾರೆ?' (ಟ್ರ ಆಶ ಟಿ 110) ಎಂದು ಜನರೊಂದಿಗೆ ಕೇಳಿದರು. ಆಗ ಜನರು, "ಪ್ರವಾದಿಯವರೇ! ತನ್ನ 
ಸಂಪತ್ತನ್ನು ತನ್ನ ವಾರೀಸುದಾರರ ಸಂಪತ್ತಿಗಿಂತ ಹೆಚ್ಚು ಪ್ರೀತಿಸದವರು ಹಾಗೆ ಯಾರಾದರೂ ಇದ್ದಾರೆಯೇ” ಎಂದು ಕೇಳಿದರು. "ನೀವೇನು 
ಹೇಳುತ್ತಿದ್ದೀರೆಂದು ಆಲೋಚಿಸಿರಿ' ( J ಟಟ ಫಬು)ಎಂದು ಪ್ರ ವಾದಿ(ಸ) ಪುನಃ ಕೇಳಿದರು. ಜನರು ಹೇಳಿದರು, 'ಪ್ರವಾದಿಯವರೇ! 
ನಮ್ಮ ಸ್ಥಿತಿಯು ಹಾಗೆಯೇ ಇದೆ.' ಆಗ ಪ್ರವಾದಿ(ಸ) ಹೇಳಿದರು, 10 ಟ್ರ11 00) ಕೈನ! ಬ "ನಮ್ಮ ಸೊತ್ತು ನೀವು 

ನಿಮ್ಮ ಪ ಪರಲೋಕಕ್ಕಾಗಿ ಮುಂದೆ ಕಳಿಸಿದ್ದು ಮಾತ್ರ. ನೀವು ಶೇಖರಿಸಿಟ್ಟಿರುವುದು ನಿಮ್ಮ ವಾರೀಸುದಾರರ ಸೊತ್ತಾಗಿದೆ.' (ಬುಖಾರಿ, ನಸಾಈ, 
ಮುಸ್ನದ್‌ ಅಬೂ ಚಾ) ಚ 


74. ಅಲ್‌ ಮುದಸಿರ್‌ 
Sa ಐಬು 

ಹೆಸರು | 

ಪ್ರಥಮ ಸೂಕ್ಷದ saa "ಅಲ್‌ ಮುದ್ದಸ್ಸಿರ್‌' ಎಂಬ ಪದವನ್ನೇ ಈ ಅಧ್ಯಾಯದ ಹೆಸರನ್ನಾಗಿ ಮಾಡಲಾಗಿದೆ. ಇದೂ 
ಕೇವಲ ಹೆಸರೇ ಹೊರತು ವಿಷಯವಲ್ಲ, 
ಅವತೀರ್ಣಕಾಲ ' 

ಇದರ ಮೊದಲ ಏಳು ಸೂಕ್ತಗಳು ಮಕ್ಕಾದ ಆರಂಭಕಾಲದಲ್ಲಿ ಅವತೀರ್ಣವಾಯಿತು. ಬುಖಾರಿ ಮುಸ್ಲಿಮ್‌, ತಿರ್ಮಿದಿ 
ಮತ್ತು ಮುಸ್ನದ್‌ ಅಹ್ಮದ್‌ ಮೊದಲಾದ ಗ್ರಂಥಗಳಲ್ಲಿ ಜಾಬಿರ್‌ ಬಿನ್‌ ಅಬ್ದುಲ್ಲಾರ ವರದಿಯಲ್ಲಿ ಅವು ಕುರ್‌ಆನಿನಲ್ಲಿ ಅವತೀರ್ಣ 
ಗೊಂಡ ಪ್ರಪ್ರಥಮ ಸೂಕ್ತಗಳಾಗಿವೆಯೆಂದು ಹೇಳಲಾಗಿದೆ. ಆದರೆ ಸಮುದಾಯದಲ್ಲಿ ಪ್ರಪ್ರಥಮವಾಗಿ ಸೂರಃ ಅಲಕ್‌ನ 
ಇಕ್ರಆ್‌ ಬಿಸ್ಸಿಯಿಂದ ಮಾಲಮ್‌ ಯಲ್‌ಲಮ್‌ ತನಕದ ಸೂಕ್ತಗಳು ಅವತೀರ್ಣಗೊಂಡವು ಎಂಬ ಬಗ್ಗೆ ಸಾಮಾನ್ಯವಾಗಿ ಒಮ್ಮತಾ 
ಭಿಪ್ರಾಯವಿದೆ. ಅಧಿಕೃತ ವರದಿಗಳಿಂದ ಸಾಬೀತಾಗುವಂತೆ, ಈ ಮೊದಲ ವಹೀಯ ನಂತರ ಕೆಲಕಾಲ ಪ್ರವಾದಿಯವರಿಗೆ 
ಯಾವುದೇ ವಹೀ ಅವಶೀರ್ಣಗೊಳ್ಳಲಿಲ್ಲ. ಈ ಮಧ್ಯಂತರದ ನಂತರ ಪುನಃ ವಹೀ ಬರಲು ಆರಂಭವಾದಾಗ, ಅದು ಮುದ್ಧಸ್ಟಿರ್‌ 
ಅಧ್ಯಾಯದ ಈ ಸೂಕ್ತ ಗಳಿಂದಲೇ ಆರಂಭವಾಯಿತು. ಇದರ ವಿವರಣೆಯನ್ನು ಇಮಾಮ್‌ ರುುಶ್ರೀ ಹೀಗೆ ನೀಡಿದ್ದಾರೆ- 

ಒಂದು ಅವಧಿಯ ವರೆಗೆ ಪ್ರವಾದಿಯವರಿಗೆ ವಹೀ ಅವತೀರ್ಣಗೊಳ್ಳುವುದು ನಿಂತು ಬಿಟ್ಟಿತು. ಆ ಕಾಲದಲ್ಲಿ ಅವರು 
ತುಂಬಾ ಬೇಸರಪಟ್ಟಿದ್ದರು. ಅದರಿಂದಾಗಿ ಕೆಲವೊಮ್ಮೆ ಬೆಟ್ಟದ ಮೇಲೇರಿ ಅಲ್ಲಿಂದ ಹಾರಿ ಬಿಡಲೇ ಎಂಬ ಆಲೋಚನೆ ಕೂಡಾ 
ಬಂದಿತ್ತು. ಆದರೆ ಹಾಗೆ ಅವರು ಬೆಟ್ಟದ ತುದಿಯಂಚಿಗೆ ತಲುಪಿದರೋ ಆಗೆಲ್ಲ ಜಿಬ್ರೀಲ್‌(ಅ) ಪ್ರತ್ಯಕ್ಷರಾಗಿ 'ತಾವು ಅಲ್ಲಾಹನ 
ಪ್ರವಾದಿಯಾಗಿದ್ದೀರಿ' ಎಂದು ಸಾಂತ್ಹನ ಹೇಳುತ್ತಿದ್ದರು. ಅದರಿಂದ ಪ್ರವಾದಿಯವರಿಗೆ ಮನಸ್ಸು ಶಾಂತವಾಗುತ್ತಿತ್ತು. ಕಳವಳ 
ದೂರವಾಗುತ್ತಿತ್ತು. (ಇಬ್ನು ಜರೀರ್‌) 

ಅನಂತರ ಇಮಾಮ್‌ ರುುಹ್ರೀಯವರು ಜಾಬಿರ್‌ ಬಿನ್‌ ಅಬ್ದುಲ್ಲಾರಿಂದಲೇ ವರದಿಯಾದ ವಿಷಯವನ್ನು ಹೀಗೆ 
ಉಲ್ಲೇಖಿಸುತ್ತಾರೆ- ಪ್ರವಾದಿ(ಸ) ವಹೀ ಸ್ಥಗಿತಗೊಂಡಾಗಿನ ಪ್ರಸ್ತಾಪ ಮಾಡುತ್ತಾ ಹೇಳಿದರು- ನಾನು ಒಂದು ದಾರಿಯಲ್ಲಿ 
ಸಾಗುತ್ತಿದ್ದೆ- ಹಠಾತ್ತನೆ ಆಕಾಶದಿಂದ ಒಂದು ಶಬ್ದ ಕೇಳಿಸಿತು. ನಾನು ತಲೆಯೆತ್ತಿ ನೋಡಿದೆ. ಅದು ಹಿರಾ ಗುಹೆಯಲ್ಲಿ ನನ್ನ 
ಬಳಿಗೆ ಬಂದಿದ್ದ ಅದೇ ದೇವಚರನಾಗಿದ್ದು ಆಕಾಶ ಮತ್ತು ಭೂಮಿಯ ಮಧ್ಯೆ ಒಂದು ಕುರ್ಚಿಯಲ್ಲಿ ಕುಳಿತಿರುವುದನ್ನು ಕಂಡೆ. 
ಅದರಿಂದ ನನಗೆ ತುಂಬಾ ಭಯವಾಯಿತು. ನಾನು ಮನೆಗೆ ಹೋಗಿ, "ನನಗೆ ಹೊದಿಸಿರಿ, ನನಗೆ ಹೊದಿಸಿರಿ' ಎಂದು ಹೇಳಿದೆ. 
ಮನೆಯವರು ನನಗೆ ಚದ್ದರ ಹೊದಿಸಿದರು. ಆಗ ಅಲ್ಲಾಹನು (ಓ ಹೊದ್ದು ಮಲಗುವವರೇ) ಎಂಬ ವಹೀ ಇಳಿಸಿದನು. 
ಅನಂತರ ನನಗೆ ನೇರ ವಹೀ ಬರತೊಡಗಿತು. (ಬುಖಾರಿ, ಮುಸ್ಲಿಮ್‌, ಮುಸ್ನದ್‌ ಅಹ್ಮದ್‌, ಇಬ್ನು ಜರೀರ್‌) 

ಅಧ್ಯಾಯದ ಉಳಿದ ಭಾಗವು 8ನೇ ಸೂಕ್ತದಿಂದ ಕೊನೆಯ ತನಕ ಇಸ್ಲಾಮಿನ ಬಹಿರಂಗ ಪ್ರಚಾರ ನಡೆದು ಪ್ರಥಮ ಬಾರಿ 
ಹಜ್ಜ್‌ ಮಾಡುವ ಸಂದರ್ಭದಲ್ಲಿ ಅವತೀರ್ಣಗೊಂಡಿತು. ಸಂಪೂರ್ಣ ಘಟನೆಯನ್ನು ಸೀರತ್‌ ಇಬ್ನು ಹಿಶಾಮ್‌ನಲ್ಲಿ ವಿವರವಾಗಿ 
ಉಲ್ಲೇಖಿಸಲಾಗಿದೆ. ಮುಂದೆ ನಾವು ಅದನ್ನು ವಿವರಿಸುವೆವು. 
ಚರ್ಚಾವಿಷಯ 

ಮೇಲೆ ವಿವರಿಸಿದಂತೆ, ಪ್ರವಾದಿಯವರ ಮೇಲೆ ಅವತೀರ್ಣಗೊಂಡ ಪ್ರಪ್ರಥಮ ವಹೀ ಅಲ್‌ ಅಲಕ್‌ ಅಧ್ಯಾಯದ 
ಆರಂಭದ 5 ಸೂಕ್ತಗಳಾಗಿದ್ದುವು. ಅದರಲ್ಲಿ ಕೇವಲ ಇಷ್ಟೇ ಹೇಳಲಾಗಿತ್ತು. 

""(ಸಂದೇಶವಾಹಕರೇ) ಓದಿರಿ, ನಿಮ್ಮನ್ನು ಸೃಷ್ಟಿಸಿದ ನಿಮ್ಮ ಪ್ರಭುವಿನ ನಾಮದೊಂದಿಗೆ. ಅವನು, ಹೆಪ್ಪು ಗಟ್ಟಿದ ರಕ್ತದ 


ಕಾಂಡ - 29 


102 ತಪ್ಪೀಮುಲ್‌ ಕುರ್‌ಆನ್‌ 


ಒಂದು ಪಿಂಡದಿಂದ ಮಾನವನನ್ನು ಸೃಷ್ಟಿಸಿದನು. ಓದಿರಿ ಮತ್ತು ನಿಮ್ಮ ಪ್ರಭು ಮಹಾ ಉದಾರಿ. ಅವನು ಲೇಖನಿಯ ಮೂಲಕ 
ವಿದ್ಯೆ ಕಲಿಸಿದನು. ಮಾನವನು ತಿಳಿದಿರದಂತಹ ಜ್ಞಾನವನ್ನು ಅವನಿಗೆ ದಯಪಾಲಿಸಿದನು.'' 

ಇದು ವಹೀ ಅವತೀರ್ಣಗೊಳ್ಳುವ ಪ್ರಥಮ ಅನುಭವವಾಗಿತ್ತು. ಅದು ಹಠಾತ್ತನೆ ಸಂಭವಿಸಿತ್ತು. ಈ ಸಂದೇಶದಲ್ಲಿ ನಿಮ್ಮನ್ನು 
ಯಾವ ಮಹಾನ್‌ ಕಾರ್ಯಕ್ಕಾಗಿ ನೇಮಿಸಲಾಗಿದೆ, ನಿಮಗೆ ಮುಂದೇನೆಲ್ಲ ಮಾಡಬೇಕಾಗಿದೆಯೆಂದು ತಿಳಿಸಲಾಗಿಲ್ಲ, ಕೇವಲ 
ಆರಂಭದ ಒಂದು ಪರಿಚಯ ಮಾಡಿಸಿ ಕೆಲವು ಸಮಯದ ವರೆಗೆ ಬಿಟ್ಟು ಬಿಡಲಾಗಿತ್ತು. ಈ ಮೊದಲ ಅನುಭವದಿಂದಾಗಿ ಅವರ 
ಮೇಲುಂಟಾದ ಕಠಿಣ ಪರಿಣಾಮದ ಪ್ರಭಾವವು ಅಳಿದು ಹೋಗಲೆಂದೂ ಮುಂದೆ ವಹೀಯನ್ನು ಸ್ವೀಕರಿಸಲು ಮತ್ತು ಪ್ರವಾದಿ 
ತ್ವದ ಭಾರವನ್ನು ಹೊರಲು ಅವರು ಮಾನಸಿಕವಾಗಿ ತಯಾರಾಗಲೆಂದೂ ಹಾಗೆ'ಮಾಡಲಾಗಿತ್ತು. ಈ ಮಧ್ಯಾವಧಿಯ ನಂತರ 
ಪುನಃ ವಹೀ ಅವಶೀರ್ಣಗೊಳ್ಳಲಾರಂಭವಾದಾಗ ಈ ಅಧ್ಯಾಯದ 7 ಸೂಕ್ತಗಳು ಅವತೀರ್ಣಗೊಂಡುವು. ಅದರಲ್ಲಿ ಪ್ರಥಮ 
ಬಾರಿ ಪ್ರವಾದಿಯವರಿಗೆ ಹೀಗೆ ಆದೇಶಿಸಲಾಯಿತು: ಎದ್ದೇಳಿರಿ, ದೇವನ ದಾಸರು ಸಾಗುತ್ತಿರುವ ವಿನಾಶದ ನೀತಿಯ ದುಷ್ಟರಿ 
ಣಾಮಗಳ ಬಗ್ಗೆ ಅವರನ್ನು ಎಚ್ಚರಿಸಿರಿ. ಈ ಲೋಕದಲ್ಲಿ ಇತರರ ಮೇಲ್ಮೆಯ ಡಂಗುರ ಸಾರಲಾಗುತ್ತಿರುವಾಗ ನೀವು ಅಲ್ಲಾಹನ 
ಮಹಾನತೆಯನ್ನು ಘೋಷಿಸಿರಿ. ಇದರ ಜೊತೆಗೆ ಅವರಿಗೆ ಹೀಗೂ ಆದೇಶಿಸಲಾಯಿತು: ನೀವಿನ್ನು ನಿರ್ವಹಿಸಲಿಕ್ಕಿರುವ ಹೊಣೆಗಾ 
ರಿಕೆಯ ಬೇಡಿಕೆಯೇನೆಂದರೆ ನೀವು ಪರಿಶುದ್ಧರಾಗಿರಬೇಕು ಮತ್ತು ಎಲ್ಲಲೌಕಿಕ ಲಾಭಗಳನ್ನು ಕಡೆಗಣಿಸಿ ಪೂರ್ಣ ಪ್ರಾಮಾಣಿಕತೆ 
ಯೊಂದಿಗೆ ದೇವನ ದಾಸರ ಸುಧಾರಣೆಯ ಕರ್ತವ್ಯವನ್ನು ಈಡೇರಿಸಬೇಕು. ಕೊನೆಯಲ್ಲಿ ಈ ಕರ್ತವ್ಯ ನಿರ್ವಹಣೆಯ ವೇಳೆ 
ನಿಮಗೆದುರಾಗುವ ಸಂಕಷ್ಟಮತ್ತು ತೊಂದರೆಗಳಿಗಾಗಿ ನೀವು ನಿಮ್ಮ ಪ್ರಭುವಿಗಾಗಿ ಸಹನೆ ವಹಿಸಿರಿ ಎಂದು ಉಪದೇಶಿಸಲಾಗಿದೆ. 

ಈ ದೇವಾದೇಶದ ಈಡೇರಿಕೆಗಾಗಿ ಪ್ರವಾದಿ(ಸ) ಇಸ್ಲಾಮಿನ ಪ್ರಚಾರ ಕಾರ್ಯ ಆರಂಭಿಸಿ ನಿರಂತರ ಅವತೀರ್ಣ 
ವಾಗುತ್ತಿದ್ದ ಅಧ್ಯಾಯಗಳನ್ನು ಕೇಳಿಸ ತೊಡಗಿದಾಗ ಮಕ್ಕಾದಲ್ಲಿ ಕೋಲಾಹಲವುಂಟಾಗಿ ವಿರೋಧದ ಒಂದು ಬಿರುಗಾಳಿಯೇ 
ಎದ್ದಿತು. ಕೆಲವು ತಿಂಗಳು ಹೀಗೆಯೇ ಕಳೆಯಲು ಹಜ್ಜ್‌ನ ಕಾಲ ಬಂತು. ಈ ಸಂದರ್ಭದಲ್ಲಿ ಮುಹಮ್ಮದ್‌(ಸ) ಅರೇಬಿಯದಾದ್ಯಂತ 
ದಿಂದ ಆಗಮಿಸುವ ಹಾಜಿಗಳ ಶಿಬಿರಗಳಿಗೆ ತೆರಳಿ ಹಾಜಿಗಳನ್ನು ಭೇಟಿಯಾಗಿ, ಹಜ್ಜ್‌ನ ಸಭೆಗಳಲ್ಲಿ ಅಲ್ಲಲ್ಲಿನಿಂತು ಕುರ್‌! ಆನಿನಂತಹ 
ಅದ್ಭುತ ಮತ್ತು ಪ್ರ ಭಾವಕಾರಿ ವಚನಗಳನ್ನು ಕೇಳಿಸ ತೊಡಗಿದರೆ ಅರೇಬಿಯಾದ ಮೂಲೆ ಮೂಲೆಗೂ ಅವರ ಕರೆ ತಲುಪಬಹುದು, 
ಅದೆಷ್ಟು ಜನರು ಅದರಿಂದ ಪ್ರಭಾವಿತಗೊಳ್ಳುವರೋ ಎಂಬ ಚಿಂತೆ ಮಕ್ಕಾದ ಜನರನ್ನೂ ಕಾಡತೊಡಗಿತು. ಆದ್ದರಿಂದ ಕುರೈಶ್‌ 
ಸರದಾರರು ಒಂದು ಸಭೆ ಸೇರಿ, ಹಾಜಿಗಳು ಬಂದ ಕೂಡಲೇ ಅವರಲ್ಲಿ ಪ್ರವಾದಿಯವರ ವಿರುದ್ಧ ಅಪಪ್ರಚಾರ ನಡೆಸುವ 
ತೀರ್ಮಾನ ಕೈಗೊಂಡರು. ಈ ವಿಷಯದಲ್ಲಿ ಒಮ್ಮತವೇರ್ಪಟ್ಟ ಬಳಿಕ ವಲೀದ್‌ ಬಿನ್‌ ಮುಗೀರಾ ಸಭಿಕರನ್ನುದ್ದೇಶಿಸಿ ಹೀಗೆ 
ಹೇಳಿದ: ನೀವು ಮುಹಮ್ಮದ್‌ರ (ಸ) ಕುರಿತು ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿದರೆ ಜನರಿಗೆ ನಮ್ಮ ಬಗ್ಗೆ ನಂಬಿಕೆ ಹೊರಟು 
ಹೋದೀತು. ಆದ್ದರಿಂದ ಒಮ್ಮತದಿಂದ ಯಾವುದಾದರೂ ಒಂದು ಮಾತನ್ನು ನಿರ್ಧರಿಸಿರಿ. ಕೆಲವರು, ನಾವು ಮುಹಮ್ಮದ್‌ರನ್ನು 
ಜ್ಯೋತಿಷಿಯೆನ್ನೋಣವೆಂದರು. ವಲೀದ್‌ ಹೇಳಿದ: ಇಲ್ಲ, ಅವರು ಜ್ಯೋತಿಷಿಯಲ್ಲ, ಜ್ಯೋತಿಷಿಗಳನ್ನು ನಾವು ನೋಡಿದ್ದೇವೆ. 
ಅವರು ಒದರುವ ಮಾತುಗಳು ಮತ್ತು ಜೋಡಿಸುವ ವಾಕ್ಯಗಳಿಗೂ ಕುರ್‌ಆನಿಗೂ ದೂರದ ಸಂಬಂಧವೂ ಇಲ್ಲ. ಇನ್ನು ಕೆಲವರು 
ಹೇಳಿದರು: ನಾವು ಅವರನ್ನು ಮತಿಭ್ರಾಂತನೆನ್ನೋಣ. ವಲೀದ್‌ ಹೇಳಿದ- ಅವರು ಮತಿಭ್ರಾಂತರೂ ಅಲ್ಲ ನಾವು ಹುಚ್ಚರನ್ನು 
ನೋಡಿದ್ದೇವೆ. ಅವರು ಹುಚ್ಚಿನಿಂದ ಆಡುವ ಮಾತುಗಳು ಮತ್ತು ಮಾಡುವ ಕೃತ್ಯಗಳು ಯಾರಿಂದಲೂ ಅಡಗಿರುವುದಿಲ್ಲ. 
ಮುಹಮ್ಮದ್‌ ಹೇಳುವ ಮಾತುಗಳು ಹುಚ್ಚನ ಬಡಬುಡಿಕೆ ಅಥವಾ ಮತಿಭ್ರಾಂತನು ಹೇಳುವಂತದ್ದೆಂದು ಯಾರು ನಂಬುತ್ತಾರೆ? 
ಹಾಗಾದರೆ ನಾವು ಅವರನ್ನು ಕವಿಯೆಂದು ಹೇಳೋಣವೆಂದು ಮತ್ತೆ ಕೆಲವರು ಹೇಳಿದರು. ವಲೀದ್‌ ಹೇಳಿದ: ಅವರು ಕವಿಯೂ 
ಅಲ್ಲ, ನಾವು ಕಾವ್ಯದ ಎಲ್ಲ ಪ್ರಕಾರಗಳನ್ನು ಬಲ್ಲವರಾಗಿದ್ದೇವೆ. ಈ ವಚನಕ್ಕೆ ಕಾವ್ಯದ ಯಾವ ಪ್ರಕಾರವೂ ಅನ್ವಯಿಸುವುದಿಲ್ಲ. 
ಕೆಲವರು ಹೇಳಿದರು: ನಾವು ಅವರನ್ನು ಮಂತ್ರವಾದಿಯೆಂದು ಕರೆಯೋಣ. ವಲೀದ್‌ ಹೇಳಿದ: ಅವರು ಮಂತ್ರವಾದಿಯೂ 
ಅಲ್ಲ. ನಾವು ಮಂತ್ರವಾದಿಗಳನ್ನು ಬಲ್ಲೆವು. ತಮ್ಮ ಕಲೆಗೆ ಅವರು ಅನುಸರಿಸುವ ವಿಧಾನವನ್ನೂ ನಾವು ಬಲ್ಲೆವು. ಇದೂ 
ಮುಹಮ್ಮದ್‌ರಿಗೆ ಅನ್ವಯಿಸುವುದಿಲ್ಲ. ತರುವಾಯ ಆತ ಹೇಳಿದ: ಈ ಪೈಕಿ:ಯಾವ ಹೆಸರಿನಿಂದ ಕರೆದರೂ ಜನರು ಅದನ್ನು 
ವೃಥಾರೋಪವೆಂದು ಬಗೆದಾರು. ದೇವನಾಣೆ! ಈ ವಾಣಿಯು ಬಹಳ ಸುಮಧುರವಾಗಿದೆ. ಅದರ ಬೇರುಗಳು ಬಹಳ ಆಳಕ್ಕಿಳಿ 


ಕಾಂಡ - 29 


74. ಅಲ್‌ ಮುದ್ದಸ್ಪಿರ್‌ 103 


ದಿದೆ. ಅದರ ಗೆಲ್ಲುಗಳು ಫಲ ಕೊಡುವಂತಹದ್ದಾಗಿವೆ. ಆಗ ಅಬೂ ಜಹಲನು ವಲೀದನನ್ನು ತರಾಟೆ ತೆಗೆದುಕೊಳ್ಳುತ್ತಾ: ನೀವು 
ಮುಹಮೃದ್‌ರ ಬಗ್ಗೆ ಯಾವುದಾದರೂ ಒಂದು ಮಾತನ್ನು ಹೇಳದಿದ್ದರೆ ನಿಮ್ಮ ಜನತೆ ನಿಮ್ಮನ್ನು ಮೆಚ್ಚಲಾರದು. ವಲೀದ್‌ 
ಹೇಳಿದ: ಹಾಗಾದರೆ ನಾನು ಆಲೋಚಿಸುತ್ತೇನೆ. ತರುವಾಯ ಸ್ವಲ್ಪ ಹೊತ್ತು ಯೋಚಿಸಿ ಹೀಗೆಂದ: ನೀವು ಅರಬ್‌ ಜನತೆಯೊಂದಿಗೆ 
ಈ ವ್ಯಕ್ತಿ ಮಂತ್ರವಾದಿಯೆಂದು ಹೇಳುವುದೇ ಆತ್ಯಂತ ಸೂಕ್ತವಾಗಿದೆ. ಅವರು ಮುಂದಿಡುವ ವಚನವು ಮನುಷ್ಯನನ್ನು ಅವನ 
ತಂದೆ, ಸಹೋದರ, ಪತ್ನಿ , ಮಕ್ಕಳು ಹಾಗೂ ಇಡೀ ಕುಟುಂಬದೊಂದಿಗೆ ಸಂಬಂಧ ಕಡಿದು ಹಾಕುತ್ತದೆ. ವಲೀದನ ಈ ಮಾತನ್ನು 
ಎಲ್ಲರೂ ಒಪ್ಪಿದರು. ತರುವಾಯ ಅವರ ಯೋಜನೆಯಂತೆ, ಹಜ್ಜ್‌ನ ದಿನಗಳಲ್ಲಿ ಕುರೈಶರ ವಿವಿಧ ತಂಡಗಳು ಹಾಜಿಗಳೆಡೆಗೆ 
ಹೋಗಿ, ಅವರೊಂದಿಗೆ, ಇಲ್ಲಿ ಒಬ್ಬ ಮಂತ್ರವಾದಿ ಪ್ರತ್ಯಕ್ಷವಾಗಿದ್ದಾನೆ. ಅವನ ಮಾಟ ಕುಟುಂಬಗಳಲ್ಲಿ ಒಡಕುಂಟು ಮಾಡುತ್ತದೆ. 
ಅವನ ಬಗ್ಗೆ ಎಚ್ಚರ ವಹಿಸಬೇಕು ಎಂದು ಹೇಳ ತೊಡಗಿದರು. ಆದರೆ ಇದರ ಪರಿಣಾಮ ಮಾತ್ರ ವ್ಯತಿರಿಕ್ತವಾಯಿತು. 
ಪ್ರವಾದಿಯವರ ಹೆಸರನ್ನು ಕುರೈಶರೇ ಇಡೀ ಅರೇಬಿಯಾದಲ್ಲಿ ಪ್ರಚುರ ಪಡಿಸಿದರು- (ಸೀರತ್‌ ಇಬ್ನು ಹಿಶಾಮ್‌ ಸಂಪುಟ-1, 
ಪುಟ 288-289) ಈ ಘಟನೆಯಲ್ಲಿ ಉಲ್ಲೇಖವಾಗಿರುವ ಅಬೂ ಜಹಲನ ಒತ್ತಾಯ ಮೇರೆಗೆ ವಲೀದ್‌ ಮಾತುಗಳನ್ನು ಹೇಳಿದ್ದ 
ನೆಂಬ ಭಾಗವನ್ನು ಇಕ್ರಿಮಾರಿಂದ ಇಬ್ನು ಜರೀರ್‌ ತನ್ನ ವ್ಯಾಖ್ಯಾನದಲ್ಲಿ ಉಲ್ಲೇಖಿಸಿದ್ದಾರೆ. 

ಇದೇ ಘಟನೆಯ ಕುರಿತು ಈ ಅಧ್ಯಾಯದ ಎರಡನೇ ಭಾಗದಲ್ಲಿ ಪರಾಮರ್ಶಿಸಲಾಗಿದೆ. ಅದರ ವಿಷಯಗಳ ಅನುಕ್ರಮ 
ಹೀಗಿದೆ: 8ರಿಂದ 10ರ ವರೆಗಿನ ಸೂಕ್ತಗಳಲ್ಲಿ, ಇಂದು ನೀವು ಏನೆಲ್ಲ ಮಾಡುತ್ತೀರೋ ಅದರ ದುಷ್ಪರಿಣಾಮವನ್ನು ಕಿಯಾಮತ್‌ನ 
ದಿವಸ ನೋಡಲಿರುವಿರಿ ಎಂದು ಸತ್ಯನಿಷೇಧಿಗಳಿಗೆ ಎಚ್ಚರಿಸಲಾಗಿದೆ. 

11ರಿಂದ 26ರ ವರೆಗಿನ ಸೂಕ್ಷಗಳಲ್ಲಿವಲೀದ್‌ ಬಿನ್‌ ಮುಗೀರನ ಹೆಸರೆತ್ತದೆ, ಅಲ್ಲಾಹನು ಆ ವ್ಯಕ್ತಿಗೆ ಏನೆಲ್ಲಅನುಗ್ರಹಗಳನ್ನು 
ದಯಪಾಲಿಸಿದ್ದನು, ಅದಕ್ಕೆ ಅವನು ಸತ್ಯವನ್ನು ದ್ವೇಷಿಸುವ ಮೂಲಕ ಹೇಗೆ ಉತ್ತರ ನೀಡಿದನೆಂದು ಹೇಳಲಾಗಿದೆ. ಈ ನಿಟ್ಟಿನಲ್ಲಿ 
ಅವನ ಮಾನಸಿಕ ತುಮಲವನ್ನು ಪೂರ್ಣವಾಗಿ ಚಿತ್ರಿಸಲಾಗಿದೆ. ಒಂದೆಡೆ, ಆತ ಮುಹಮ್ಮದ್‌ (ಸ) ಮತ್ತು ಕುರ್‌ಆನಿನ ಸತ್ಯತೆ 
ಯನ್ನು ಒಪ್ಪಿಕೊಂಡಿದ್ದನು. ಇನ್ನೊಂದೆಡೆ ತನ್ನ ಜನತೆಯೆಡೆಯಲ್ಲಿತನ್ನ ಮುಖಂಹತ್ವವನ್ನು ಅಪಾಯಕ್ಕೆ ಸಿಲುಕಿಸಲೂ ಸಿದ್ಧನಿರಲಿಲ್ಲ. 
ಆದ್ದರಿಂದ ಆತ ಸತ್ಯವಿಶ್ನಾಸ ಸ್ವೀಕರಿಸುವುದರಿಂದ ಹಿಂಜರಿದುದು ಮಾತ್ರವಲ್ಲ, ತನ್ನ ಆತ್ಮಸಾಕ್ಸಿಯೊಂದಿಗೆ ತೀವ್ರ ಸಂಘರ್ಷ 
ನಡೆಸಿದ ನಂತರ ಕೊನೆಗೂ ಜನರನ್ನು ಕುರ್‌ಆನಿನ ಮೇಲೆ ವಿಶ್ವಾಸವಿರಿಸುವುದರಿಂದ ತಡೆಯಬೇಕಾದರೆ ಅದನ್ನು ಮಾಟಗಾರಿಕೆ 
ಯೆಂದು ಹೇಳಬೇಕೆಂಬ ಕತೆ ಕಟ್ಟಿ ತಂದನು. ಅವನ ಈ ಸ್ಪಷ್ಟ ದ್ವಂದ್ಹವನ್ನು ಅನಾವರಣಗೊಳಿಸಿ, ತನ್ನ ಈ ಕೃತ್ಯದ ಬಳಿಕವೂ 
ಅವನು ತನಗೆ ಇನ್ನಷ್ಟು ಕೊಡುಗೆಗಳು ಸಿಗಬೇಕೆಂದು ಬಯಸುತ್ತಾನೆ. ವಾಸ್ತವದಲ್ಲಿ ಇನ್ನು ಅವನು ನರಕಕ್ಕೆ ಅರ್ಹನಾಗಿರುವನೇ 
ಹೊರತು ಬಹುಮಾನಕ್ಕಲ್ಲವೆಂದು ಹೇಳಲಾಗಿದೆ. 

ಬಳಿಕ 27ರಿಂದ 48ರ ವರೆಗಿನ ಸೂಕ್ತಗಳಲ್ಲಿನರಕಾಗ್ಗಿಯ ಭಯಾನಕತೆಯನ್ನು ಪ್ರಸ್ತಾಪಿಸಿ ಇಂತಹ ನೀತಿ-ಚಾರಿಶ್ರ್ಯದ ಮಂದಿ 
ಅದಕ್ಕೆ ಅರ್ಹರಾಗಿದ್ದಾರೆಂದು ಹೇಳಲಾಗಿದೆ. 

ಅನಂತರ 49ರಿಂದ 53ರ ವರೆಗಿನ ಸೂಕ್ತಗಳಲ್ಲಿ ಸತ್ಯನಿಷೇಧಿಗಳ ರೋಗದ ಮೂಲ ಬೇರನ್ನು ತಿಳಿಸಲಾಗಿದೆ- ಅವರು 
ಪರಲೋಕದ ಬಗ್ಗೆ ನಿರ್ಭಯರಾಗಿದ್ದಾರೆ ಮತ್ತು ಈ ಲೋಕವನ್ನೇ ಸರ್ವಸ್ಥವೆಂದು ಬಗೆದಿದ್ದಾರೆ. ಆದ್ದರಿಂದಲೇ ಹುಲಿಯನ್ನು 
ನೋಡಿ ಕಾಡಿನ ಕತ್ತೆಗಳು ಓಡುವಂತೆ ಅವರು ಕುರ್‌ಅನಿನಿಂದ ಓಡುತ್ತಿದ್ದಾರೆ ಮತ್ತು ವಿಶ್ವಾಸ ಸ್ವೀಕರಿಸಲು ತರತರದ ಅಸಂಬದ್ಧ 
ಶರ್ತಗಳನ್ನೊಡ್ಡುತ್ತಿದ್ದಾರೆಂದು ಹೇಳಲಾಗಿದೆ. ವಸ್ತುತಃ ಅವರ ಯಾವುದೇ ಶರ್ತವನ್ನು ಪೂರ್ತಿಗೊಳಿಸಿದರೂ, ಅವರು ಪರಲೋಕ 
ನಿರಾಕರಣೆಯ ಜೊತೆಗೆ ಈಮಾನಿನ ಮಾರ್ಗದಲ್ಲಿ ಒಂದು ಹೆಜ್ಜೆ ಯೂ ಮುಂದೆ ಸಾಗಲಾರದು. 

ಕೊನೆಯಲ್ಲಿ, ಅಲ್ಲಾಹನಿಗೆ ಯಾರದೇ ಶರ್ತಗಳನ್ನು ಪೂರೈಸುತ್ತಾ ತಿರುಗಾಡಲು ಅವನಿಗೆ ಅವನ ಈಮಾನಿನ ಯಾವ 
ಅಗತ್ಯವೂ ಇಲ್ಲವೆಂದು ಸ್ಪಷ್ಟವಾಗಿ ತಿಳಿಸಲಾಗಿದೆ. ಕುರ್‌ಆನ್‌ ಒಂದು ಸಾರ್ವತ್ರಿಕ ಉಪದೇಶವಾಗಿದ್ದು, ಅದನ್ನು ಎಲ್ಲರ ಮುಂದೆ 
ಇರಿಸಲಾಗಿದೆ. ಇನ್ನು ಇಷ್ಟವಿದ್ದವನು ಅದನ್ನು ಸ್ವೀಕರಿಸಲಿ. ಜನರು ಅಲ್ಲಾಹನ ಆಜ್ಞೋಲ್ಲಂಘನೆಯಿಂದ ಹೆದರಬೇಕೆಂದು ಅವನ 
ಬಯಕೆಯಾಗಿದೆ. ದೇವಭಯದ ನೀತಿಯನ್ನು. ಕೈಗೊಂಡವನನ್ನು ಕ್ಷಮಿಸಿ ಬಿಡುವುದು ಅಲ್ಲಾಹನ ಔದಾರ್ಯವಾಗಿದೆ. ಈ 
ಮುಂಚೆ ಅವನು ಎಷ್ಟೇ ಪಾಪಗಳನ್ನೆಸಗಿರಲಿ. 


ಕಾಂಡ - 29 


74. ಅಲ್‌ ಮುದ್ದಸಿರ್‌ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು: 56 ರುಕೂಆ್‌ಗಳು: 2 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


Kp Tru EPG Mien 54 ಇ ತ್ಕ ರೂತ್ತಿ (ರೀ 

HOS ASS O HES ಖರ ಚಯ ಟ್ರ 

ಇರ NEY Bi SN A ADE ಲ Pea ೨2 ಅತ್ತ ೨ 2 

YN AS OB SPEEA APICES ETS Saab 

(1-7) ಹೊದ್ದು ಮಲಗುವವರೇ, ಎದ್ದೇಳಿರಿ ಮತ್ತು ಎಚ್ಚರಿಸಿರಿ” ಮತ್ತು ನಿಮ್ಮ ಪ್ರಭುವಿನ ಹಿರಿಮೆಯನ್ನು 
ಘೋಷಿಸಿರಿ' ಮತ್ತು ನಿಮ್ಮ ವಸ್ತ್ರಗಳನ್ನು ಶುಚಿಯಾಗಿರಿಸಿರಿ" ಮತ್ತು ಮಾಲಿನ್ಯದಿಂದ ದೂರವಿರಿ. ಹೆಚ್ಚು ಪಡೆಯಲಿಕ್ಕಾಗಿ 
ಉಪಕಾರ ಮಾಡಬೇಡಿರಿ" ಮತ್ತು ನಿಮ್ಮ ಪ್ರಭುವಿಗಾಗಿ ತಾಳ್ವೆ ವಹಿಸಿರಿ. 

(8-37) ಕಹಳೆ ಊದಲ್ಲಡುವಾಗ, ಆ ದಿನವು ಅತ್ಯಂತ ಕಠಿಣ ದಿನವಾಗಿರುವುದು.* ಸತ್ಯನಿಷೇಧಿಗಳಿಗೆ ಅದು 


1. ಮುನ್ನುಡಿಯಲ್ಲಿ ನಾವು ಈ ಸೂಕ್ತಗಳ ಅವತೀರ್ಣದ ಹಿನ್ನೆಲೆಯನ್ನು ವಿವರಿಸಿದ್ದೇವೆ. ಅದರ ಬಗ್ಗೆ ಚಿಂತನೆ ನಡೆಸಿದರೆ, ಈ 
ಸಂದರ್ಭದಲ್ಲಿ ಪ್ರವಾದಿಯವರನ್ನು ಛ್ರಿಪಿ4ೆ ಅಥವಾ ಪ್ರೆ ಎಂದು ಕರೆಯುವ ಬದಲು 3544) (|| ಎಂದು ಏಕೆ 
ಕರೆಯಲಾಗಿದೆಯೆಂದು ಚೆನ್ನಾಗಿ ಮನವರಿಕೆಯಾಗುತ್ತದೆ. ಪ್ರವಾದಿ(ಸ) ಜಿಬ್ರೀಲ್‌ರನ್ನು ಆಕಾಶ ಮತ್ತು ಭೂಮಿಯ ಮಧ್ಯೆ ಕುಳಿತಿರುವುದನ್ನು 
ಹಠಾತ್ತನೆ ಕಂಡಾಗ ಗಾಬರಿಗೊಂಡು ಮನೆಗೆ ಬಂದು ಮನೆ ಮಂದಿಯೊಂದಿಗೆ, "ನನಗೆ ಹೊದಿಸಿರಿ, ನನಗೆ ಹೊದಿಸಿರಿ' ಎಂದು ಹೇಳಿದ್ದರು. 
ಆದ್ದರಿಂದ ಅಲ್ಲಾಹನು ಅವರನ್ನು ah ik (ಹೊದ್ದು ಮಲಗುವವರೇ) ಎಂದು ಕರೆದಿದ್ದನು. ಈ ಸರಳ ಅಭಿಸಂಬೋಧನಾ ಶೈಲಿ 
ಯಲ್ಲಿ ಓ ನನ್ನ ಪ್ರಿಯ ದಾಸನೇ। ನೀವು ಹೊದ್ದು ಮಲಗಿರುವುದೇಕೆ, ನಿಮ್ಮ ಮೇಲಂತೂ ಒಂದು ಬಹುದೊಡ್ಡ ಹೊಣೆಗಾರಿಕೆಯನ್ನು 
ಹೇರಲಾಗಿದೆ- ಅದನ್ನು ನಿರ್ವಹಿಸಲಿಕ್ಕಾಗಿ ದೃಢ ಸಂಕಲ್ಪದೊಂದಿಗೆ ಎದ್ದು ನಿಲ್ಲಬೇಕು ಎಂಬ ಅರ್ಥವೂ ಅಡಗಿದೆ. 

2. ಈ ಸ್ಮರೂಪದ ಆಜ್ಞೆಯನ್ನು ನೂಹ್‌ರನ್ನು(ಅ) ಪ್ರವಾದಿಯಾಗಿ ನೇಮಿಸುವಾಗ ಅವರಿಗೂ ನೀಡಲಾಗಿತ್ತು. 15118 
ವೂ ಜಿ ಕ 'ಒಂದು ಭಯಾನಕ ಯಾತನೆ ಎರಗುವುದಕ್ಕೆ ಮುಂಚೆ ನಿಮ್ಮ ಜನಾಂಗದವರನ್ನು ಎಚ್ಚರಿಸಿರಿ.' (ನೂಹ್‌: 1) ಸೂಕ್ತದ 
ತಾತ್ಸರ್ಯವೇನೆಂದರೆ, ಓ ಹೊದ್ದು ಮಲಗಿರುವವರೇ। ಎದ್ದೇಳಿರಿ, ನಿಮ್ಮ ಸುತ್ತಮುತ್ತ ಅಲಕ್ಷ್ಯರಾಗಿ ಬಿದ್ದಿರುವ ಅಲ್ಲಾಹನ ದಾಸರಿಗೆ ಎಚ್ಚರಿಕೆ 
ನೀಡಿರಿ. ಇದೇ ಸ್ಥಿತಿಯಲ್ಲಿದ್ದರೆ ಖಂಡಿತವಾಗಿಯೂ ಅದೇ ದುರ್ಗತಿಗೆ ನೀವು ಸಿಲುಕುವಿರಿ ಎಂದು ಅವರನ್ನು ಹೆದರಿಸಿರಿ; ಮನ ಬಂದಂತೆ 
ವರ್ಶಿಸಲು ಮತ್ತು ಅವರ ಯಾವುದೇ ಕೃತ್ಯದ ವಿಚಾರಣೆ ನಡೆಯದಿರಲು ಅವರೇನೂ ಕತ್ತಲೆ ಲೋಕದಲ್ಲಿರುವುದಲ್ಲ ಎಂದು ಎಚ್ಚರಿಸಿರಿ. 

3. ಇದು ಈ ಲೋಕದಲ್ಲಿ ಓರ್ವ ಪ್ರವಾದಿ ಮಾಡಬೇಕಾದ ಪ್ರಪ್ರಥಮ ಕೆಲಸವಾಗಿದೆ. ಅವರು ಪ್ರಥಮವಾಗಿ ಮಾಡಬೇಕಾದುದು 
ಅಜ್ಞಾನಿಗಳಾದ ಮಾನವರು ಇಲ್ಲಿ ಯಾರ್ಯಾರ ದೊಡ್ಡಸ್ಥಿಕೆಯನ್ನು ಅಂಗೀಕರಿಸಿದ್ದಾರೋ ಅವರೆಲ್ಲರನ್ನೂ ಅಲ್ಲಗಳೆಯುವುದು ಮತ್ತು ಈ 
ವಿಶ್ವದಲ್ಲಿ ದೊಡ್ಡಸ್ತಿಕೆ ಕೇವಲ ಒಬ್ಬ ದೇವನಿಗಲ್ಲದೆ ಇನ್ನಾರಿಗೂ ಇಲ್ಲವೆಂದು ಘಂಟಾಘೋಷವಾಗಿ ಸಾರುವುದಾಗಿದೆ. ಆದ್ದರಿಂದ ಇಸ್ಲಾಮಿನಲ್ಲಿ 
34% (ಅಲ್ಲಾಹ್‌ ದೊಡ್ಡವನು) ಎಂಬ ವಚನಕ್ಕೆ ಅತ್ಯಂತ ಹೆಚ್ಚು ಮಹತ್ವ ನೀಡಿರುವುದು. ಅದಾನ್‌ನ ಆರಂಭವೇ 414 ಎಂಬ 
ಘೋಷಣೆಯಿಂಬಾಗುತ್ತದೆ. ನಮಾರಖ್‌ನಲ್ಲಿಮುಸ್ಸಿಮನು ]:81 21 ಎನ್ನುತ್ತಾ ಪ್ರವೇಶಿಸುತ್ತಾನೆ. ಪದೇ ಪದೇ 59111 ಎನ್ನುತ್ತಾ ಏಳುತ್ತಾ, 


ಕಾಂಡ - 29 


74. ಅಲ್‌ ಮುದ್ಧಸ್ಲಿರ್‌ 105 


ಕೂರುತ್ತಾ ಇರುತ್ತಾನೆ. ಜಾನುವಾರಿನ ಕೊರಳಿಗೆ ಚೂರಿ ಹಾಕುವಾಗಲೂ 314 ಪಿ ಎಂದು ಹೇಳುತ್ತಾನೆ- 394! ಘೋಷಣೆಯು 
ಇಂದು ಇಡೀ ಜಗತ್ತಿನ ಮುಸಲ್ಮಾನರ ಅತಿ ವಿಶಿಷ್ಟ ಲಾಂಛನವಾಗಿದೆ. ಏಕೆಂದರೆ ಈ ಸಮುದಾಯದ ಪ್ರವಾದಿಯೇ ತನ್ನ ಕೆಲಸವನ್ನು 
ಅಲ್ಲಾಹನ ತಕ್‌ಬೀರ್‌(ಮಹಾನತೆಯ ಘೋಷಣೆ)ನಿಂದಲೇ ಆರಂಭಿಸಿದ್ದರು. 

ಇಲ್ಲಿ ಇನ್ನೊಂದು ಗಮನಾರ್ಹ ಅಂಶವೂ ಇದೆ. ಈ ಸೂಕ್ತಗಳ ಅವತೀರ್ಣದ ಹಿನ್ನೆಲೆಯಿಂದ ತಿಳಿದು ಬರುವಂತೆ, ಇದು ಪ್ರವಾದಿ 
ಯವರನ್ನು ಪ್ರವಾದಿತ್ವದ ಮಹಾನ್‌ ಕರ್ತವ್ಯವನ್ನು ನಿರ್ವಹಿಸಲು ಎದ್ದು ನಿಲ್ಲಲು ಆದೇಶಿಸಲಾದ ಪ್ರಥಮ ಸಂದರ್ಭವಾಗಿತ್ತು. ಯಾವ 
ನಗರ ಮತ್ತು ಸಮಾಜದಲ್ಲಿ ಈ ಹೊಣೆಗಾರಿಕೆಯನ್ನು ಹೊತ್ತು ಎದ್ದು ನಿಲ್ಲಬೇಕೆಂದು ಆಜ್ಞಾಪಿಸಲಾಗಿತ್ತೋ ಅದು ಶಿರ್ಕ್‌ನ (ಬಹುದೇವತ್ನದ) 
ಕೇಂದ್ರವಾಗಿತ್ತೆಂಬುದು ವ್ಯಕ್ತ. ಅಲ್ಲಿನ ಜನರು ಇತರ ಮುಶ್ರಿಕರಂತೆಯೇ ಕೇವಲ ಮುಶ್ರಿಕರಾಗಿರಲಿಲ್ಲ. ಅದಕ್ಕಿಂತಲೂ ಮಿಗಿಲಾಗಿ ಮಕ್ಕಾ 
ನಗರವು ಅರಬ್‌ ಮುಶ್ರಿಕರ ಅತಿ ದೊಡ್ಡ ತೀರ್ಥಸ್ಥಾನವಾಗಿತ್ತು ಮತ್ತು ಕುರೈಶರು ಅದರ ಅರ್ಚಕರಾಗಿದ್ದರು. ಇಂತಹ ಸ್ಥಳದಲ್ಲಿ ಒಬ್ಬ 
ವ್ಯಕ್ತಿ ಒಂಟಿಯಾಗಿ ಎದ್ದು ನಿಂತು ಶಿರ್ಕ್‌ನ ವಿರುದ್ಧ ತೌಹೀದ್‌ನ ಧ್ವಜ ಎತ್ತಿ ಹಿಡಿಯುವುದು ಅತ್ಯಂತ ಅಪಾಯಕಾರಿ ಕೆಲಸವಾಗಿತ್ತು. 
ಆದ್ದರಿಂದಲೇ "ಎದ್ದೇಳಿರಿ, ಎಚ್ಚರಿಸಿರಿ' ಎಂದು ಹೇಳಿದ ಬೆನ್ನಲ್ಲೇ' ನಿಮ್ಮ ಪ್ರಭುವಿನ ಹಿರಿಮೆಯನ್ನು ಘೋಷಿಸಿರಿ' ಎಂದು ಹೇಳಿರುವುದರಲ್ಲಿ 
ಈ ಕಾರ್ಯಕ್ಕೆ ಅಡ್ಡಿಯಾಗುವ ದೊಡ್ಡ ದೊಡ್ಡ ಶಕ್ತಿಗಳನ್ನು ಕಿಂಚಿತ್ತೂ ಲೆಕ್ಕಿಸಬೇಡಿರಿ ಮತ್ತು ನನ್ನ ಈ ಕರೆಯ ಮಾರ್ಗವನ್ನು ತಡೆಯಲು 
ಬರುವ ಎಲ್ಲರಿಗಿಂತಲೂ ನನ್ನ ಪ್ರಭು ದೊಡ್ಡವನು ಎಂದು ಹೇಳಿರಿ ಎಂಬಂಶವೂ ಅಡಗಿದೆ. ಇದು ಅಲ್ಲಾಹನ ಕೆಲಸವನ್ನು ಆರಂಭಿಸುವ 
ಯಾವನೇ ವ್ಯಕ್ತಿಗಿರುವ ಆತಿ ದೊಡ್ಡದಾದ ಉತ್ತೇಜನವಾಗಿದೆ. ಅಲ್ಲಾಹನ ಹಿರಿಮೆಯು ಯಾರ ಹೃದಯದಲ್ಲಿಆಳವಾಗಿ ಅಚ್ಚೊತ್ತಲ್ಪಟ್ಟಿದೆಯೋ 
ಅವನು ಅಲ್ಲಾಹನಿಗಾಗಿ ಒಬ್ಬನೇ ಇಡೀ ಲೋಕದೊಂದಿಗೆ ಸೆಣಸಾಡಲು ಸ್ವಲ್ಪವೂ ಅಂಜಲಾರ. 

4. ಇದು ಬಹಳ ಸಮಗ್ರ ಪದಗಳಾಗಿದ್ದು ವಿಶಾಲಾರ್ಥವನ್ನು ಹೊಂದಿದೆ. 

ಇದರ ಒಂದರ್ಥ ನಿಮ್ಮ ಬಟ್ಟೆಯನ್ನು ಮಾಲಿನ್ಯದಿಂದ ಶುದ್ಧವಾಗಿರಿಸಿರಿ ಎಂದಾಗಿದೆ. ಏಕೆಂದರೆ ದೇಹ ಮತ್ತು ಬಟ್ಟೆ: ಶುದ್ಧವಾಗಿರುವುದು 
ಮತ್ತು ಆತ್ಮಶುದ್ಧಿ ಎರಡೂ ಪೂರಕ ಅಂಶವಾಗಿವೆ. ಒಂದು ಶುದ್ಧಾತ್ಮವು ಮಲಿನ ದೇಹ ಮತ್ತು ಬಟ್ಟೆಯಲ್ಲಿರಲಾರದು. ಪ್ರವಾದಿ(ಸ) 
ಇಸ್ಲಾಮಿನ ಸಂದೇಶದೊಂದಿಗೆ ಎದ್ದುನಿಂತ ಸಮಾಜವು ಕೇವಲ ವಿಶ್ವಾಸ ಮತ್ತು ನೈತಿಕ ಕೆಡುಕಿನಲ್ಲಿದ್ದುದಲ್ಲ. ಶುದ್ಧತೆಯ ಪ್ರಾಥಮಿಕ ಕಲ್ಪ 
ನೆಯಿಂದಲೂ ಬರಿದಾಗಿತ್ತು. ಅವರಿಗೆ ಎಲ್ಲಾರೀತಿಯಿಂದಲೂ ಶುದ್ಧತೆಯ ಪಾಠ ಹೇಳಿ ಕೊಡುವುದು ಪ್ರವಾದಿಯವರ ಕಾರ್ಯಭಾರವಾಗಿತ್ತು. 
ಆದ್ದರಿಂದ ನೀವು ನಿಮ್ಮ ಬಾಹ್ಯ ಜೀವನದಲ್ಲಿ ನೈರ್ಮಲ್ಯದ ಉನ್ನತ ಆದರ್ಶವನ್ನು ಪ್ರದರ್ಶಿಸಿದ ಪರಿಪೂರ್ಣ ಶಿಕ್ಷಣ ಸೌಭಾಗ್ಯವು ಅಜ್ಞಾನ 
ಕಾಲದ ಅರಬರಿಗಂತಿರಲಿ, ಆಧುನಿಕ ಲೋಕ ಸುಸಂಸ್ಕೃತರೆನಿಸಿಕೊಂಡ ಜನತೆಗೂ ದೊರೆತಿಲ್ಲ, ಎಲ್ಲಿಯ ವರೆಗೆಂದರೆ 31 (ನೈರ್ಮಲ್ಯ)ಗೆ 
ಸಮಾನವಾದ ಒಂದು ಪದವು ಜಗತ್ತಿನ ಹೆಚ್ಚಿನ ಭಾಷೆಗಳಲ್ಲಿ ಕಾಣಸಿಗುವುದಿಲ್ಲ ಇದಕ್ಕೆ ವ್ಯತಿರಿಕ್ತವಾಗಿ, ಇಸ್ಲಾಮಿನಲ್ಲಿ ಹದೀಸ್‌ ಮತ್ತು 
ಕರ್ಮಶಾಸ್ತ್ರಗ್ರಂಥಗಳಲ್ಲಿ ಇಸ್ಲಾಮೀ ವಿಧಿಗಳ ಆರಂಭವೇ ನೈರ್ಮಲ್ಯದ ಪುಸ್ತಕ ಗೆ ಫಟ) ದಿಂದಾಗುತ್ತದೆ. ಅದರಲ್ಲಿ; ಶುದ್ಧ-ಅಶುದ್ಧದ 
ವ್ಯತ್ಯಾಸ ಹಾಗೂ ಶುದ್ಧಿಯ ವಿಧಾನಗಳನ್ನು ಅತ್ಯಂತ ಸೂಕ್ಷ ಮಾದ ವಿವರಣೆಗಳೊಂದಿಗೆ ಮಾಡಲಾಗಿದೆ. 

ಈ ಪದಗಳ ಇನ್ನೊಂದರ್ಥ- ನಿಮ್ಮ ಬಟ್ಟೆಯನ್ನು ಸ್ವಚ್ಛವಾಗಿರಿಸಿರಿ ಎಂದಾಗಿದೆ. ವೈರಾಗ್ಯದ ಕಲ್ಪನೆಯು, ಲೋಕದಲ್ಲಿ ಧಾರ್ಮಿಕತೆಯ 
ಮಾನದಂಡವಾಗಿ ಮಾನವನು ಎಷ್ಟು ಹೆಚ್ಚು ಮಲಿನವಾಗಿರುತ್ತಾನೋ ಅಷ್ಟೇ ಹೆಚ್ಚು ಪರಿಶುದ್ಧನೆಂದು ಪರಿಗಣಿಸುವ ಮಟ್ಟಕ್ಕೆ ತಲುಪಿದೆ. 
ಯಾರಾದರೂ ಸ್ವಲ್ಪ ಶುಭ್ರ ಬಟ್ಟೆ ಧರಿಸಿದರೆ ಆತ ಲೌಕಿಕ ವ್ಯಕ್ತಿಯೆಂದು ಭಾವಿಸಲಾಗುತ್ತದೆ. ವಾಸ್ತವದಲ್ಲಿ ಮಾನವ ಪ್ರಕೃತಿಯು ಮಾಲಿನ್ಯ 
ವನ್ನು ದ್ವೇಷಿಸುತ್ತದೆ. ಅದು ಸಭ್ಯತೆಯ ಸಾಮಾನ್ಯ ಪ್ರಜ್ಞೆಯಾದರೂ ಇರುವವರು ಶುಭ್ರವಾಗಿರುವ ಮನುಷ್ಯನನ್ನೇ ಇಷ್ಟ ಪಡುತ್ತಾರೆ. 
ಆದ್ದರಿಂದಲೇ ಅಲ್ಲಾಹನ ಮಾರ್ಗದತ್ತ ಕರೆಯುವವನ ಬಾಹ್ಯ ಸ್ಥಿತಿಯೂ ಜನರು ಗೌರವದಿಂದ ಕಾಣುವಂತೆ ಶುದ್ಧಮತ್ತು ನಿರ್ಮಲವಾಗಿರುವುದು 
ಅಗತ್ಯ ಮತ್ತು ಅವನನ್ನು ದ್ವೇಷಿಸುವ ರೀತಿಯಲ್ಲಿ ಅವನ ವ್ಯಕ್ತಿತ್ವದಲ್ಲಿ ಯಾವುದೇ ಮಾಲಿನ್ಯ ಇರಬಾರದು ಎಂದು ಸಾರಲಾಗಿದೆ. 

ಇದರ ಮೂರನೆಯ ಅರ್ಥ- ನಿಮ್ಮ ಉಡುಪನ್ನು ನೈತಿಕ ನ್ಯೂನತೆಗಳಿಂದ ಮುಕ್ತವಾಗಿರಿಸಿರಿ ಎಂದಾಗಿದೆ. ನಿಮ್ಮ ಬಟ್ಟೆ ಶುಭ್ರ ಮತ್ತು 
ಶುದ್ಧವಾಗಿರಲೇ ಬೇಕು. ಆದರೆ ಅದರಲ್ಲಿ ಅಹಂಕಾರ, ತೋರಿಕೆ, ಆಡಂಬರ ಮತ್ತು ಪ್ರತಿಷ್ಠೆಯ ಕಿಂಚಿತ್‌ ಛಾಯೆಯೂ ಇರಕೂಡದು. 
ಮಾನವನ ವ್ಯಕ್ತಿತ್ವವನ್ನು ಜನರಿಗೆ ಪರಿಚಯಿಸುವಂತಹ ಪ್ರಥಮ ಸಾಧನ ಅವನ ಉಡುಪಾಗಿದೆ. ಒಬ್ಬನು ಧರಿಸುವ ಉಡುಪನ್ನು ನೋಡಿ 
ಅವನು ಎಂತಹವನೆಂದು ಪ್ರಥಮ ದೃಷ್ಟಿಯಲ್ಲೇ ಅಂದಾಜಿಸುತ್ತಾರೆ. ನೇತಾರರ ಮತ್ತು ನವಾಬರ ಉಡುಪು, ಧರ್ಮಗುರುಗಳ ಉಡುಪು, 
ಅಹಂಕಾರಿಗಳ ಮತ್ತು ದುಷ್ಟ ವ್ಯಕ್ತಿಗಳ ಉಡುಪು, ನೀಚ ಮತ್ತು ನಿಕೃಷ್ಟ ವ್ಯಕ್ತಿಗಳ ಉಡುಪು, ಅಲೆಮಾರಿಗಳ ಉಡುಪುಗಳೆಲ್ಲವೂ ಅದನ್ನು 
ಧರಿಸುವವರನ್ನು ಪ್ರತಿನಿಧಿಸುತ್ತದೆ. ಅಲ್ಲಾಹನ ಕಡೆಗೆ ಕರೆ ನೀಡುವವರ ಸ್ವಭಾವವು ಅವರೆಲ್ಲರಿಗಿಂತಲೂ ಭಿನ್ನವಾಗಿರುತ್ತದೆ. ಆದ್ದರಿಂದ ಅವರ 
ಉಡುಪೂ ಅವರೆಲ್ಲರಿಗಿಂತ ಭಿನ್ನವಾಗಿರಲೇಬೇಕು. ಅವನ ಉಡುಪು ಅವನನ್ನು ನೋಡಿದ ಕೂಡಲೇ ಈತನೊಬ್ಬ ಸಭ್ಯ ಮತ್ತು ಶಿಷ್ಟ 
ವ್ಯಕ್ತಿಯೆಂದೂ ಅವನಲ್ಲಿ ಯಾವುದೇ ಆಡಂಬರ, ತೋರಿಕೆ ಮನೆಮಾಡಿಲ್ಲವೆಂದೂ ಪ್ರತಿಯೊಬ್ಬನೂ ಭಾವಿಸುವಂತಿರಬೇಕು. 


ಕಾಂಡ - 29 


106 ತಪ್ಲೀಮುಲ್‌ ಕುರ್‌ಆನ್‌ 


ಇದರ ನಾಲ್ಕನೆಯ ಅರ್ಥ- ನಿಮ್ಮ ಮಡಿಲನ್ನು ಪಾವನವಾಗಿರಿಸಿರಿ ಎಂದಾಗಿದೆ. ಉರ್ದು ಭಾಷೆಯಂತೆ ಅರಬಿಯಲ್ಲೂ ಪರಿಶುದ್ದಾತ್ಮದ 
ಸಮಾನಾರ್ಥದ ಪದಗಳನ್ನು ನೈತಿಕ ಕೆಡುಕಿನಿಂದ ಮುಕ್ತ ಮತ್ತು ಉತ್ತಮ ಚಾರಿತ್ರ್ಯ ಹೊಂದುವುದಕ್ಕೆ ಪ್ರಯೋಗಿಸಲಾಗುತ್ತದೆ. ಇಬ್ನು 
ಅಬ್ಬಾಸ್‌, ಇಬ್ರಾಹೀಮ್‌, ನಖಕ, ಶಆ್‌ಬಿ, ಅತಾಆ್‌, ಮುಜಾಹಿದ್‌, ಕತಾದ, ಸತಈದ್‌ ಬಿನ್‌ ಜುಬೈರ್‌, ಹಸನ್‌ ಬಸರಿ, ಮತ್ತಿತರ ಹಿರಿಯ 
ವ್ಯಾಖ್ಯಾನಕಾರರು ಈ ಸೂಕ್ತಕ್ಕೆ ನಿಮ್ಮ ಚಾರಿತ್ರ್ಯವನ್ನು ಪಾವನವಾಗಿರಿಸಿ ಮತ್ತು ಎಲ್ಲ ರೀತಿಯ ಕೆಡುಕಿನಿಂದ ಮುಕ್ತವಾಗಿರಿ ಎಂಬರ್ಥ 
ಕೊಟ್ಟಿದ್ದಾರೆ. ಸಸಿ 58" ಎಟಿ ಶಿ ಕಾಟೆ "ಇಂತಹ ವ್ಯಕ್ತಿಯ ಬಟ್ಟೆ ಶುಭ್ರವಾಗಿದೆ ಅಥವಾ ಅವನ ಮಡಿಲು ಪಾವನವಾಗಿದೆ' 
ಎಂಬ ಅರಬಿ ನುಡಿಗಟ್ಟಿದೆ. ಅವನ ಚಾರಿತ್ರ್ಯ ಉತ್ತಮವಾಗಿದೆಯೆಂದರ್ಥ. ಇದಕ್ಕೆ ವ್ಯತಿರಿಕ್ತವಾಗಿ, [OC KOU ಆ ವ್ಯಕ್ತಿಯ ಬಟ್ಟೆ 
ಕೊಳಕಾಗಿದೆಯೆಂದರೆ ಅವನೊಬ್ಬ ದುಷ್ಟ ವ್ಯಕ್ತಿ. ಅವನ ಮಾತನ್ನು ನಂಬುವಂತಿಲ್ಲ ಎಂದಾಗುತ್ತದೆ. 

5. ಮಾಲಿನ್ಯವೆಂದರೆ ಏಲ್ಲ ರೀತಿಯ ಮಾಲಿನ್ಯಗಳಾಗಿವೆ. ಅದು ವಿಚಾರ-ನಂಬಿಕೆಗಳು, ನೀತಿ-ಕರ್ಮಗಳು, ದೇಹ ಮತ್ತು 
ಉಡುಪಿನದ್ದಾಗಿರಬಹುದು ಅಥವಾ ಆಚಾರ-ನಡವಳಿಕೆಯದ್ದಾಗಿರಬಹುದು. ಅಂದರೆ ನಿಮ್ಮ ಸುತ್ತ ಮುತ್ತ ಸಮಾಜದಲ್ಲಿಡೀ ಹರಡಿಕೊಂಡಿರುವ 
ಎಲ್ಲಮಾಲಿನ್ಯಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಿದಿ. ಯಾವ ಕೆಡುಕುಗಳಿಂದ ನೀವು ಜನರನ್ನು ತಡೆಯುತ್ತೀರೋ ಅವುಗಳಲ್ಲೊಂದಾದರೂ ನಿಮ್ಮ 
ಜೀವನದಲ್ಲಿ ಕಂಡು ಬರುತ್ತಿದೆಯೆಂದು ಜನರಿಗೆ ಬೆಟ್ಟು ಮಾಡಲು ಅವಕಾಶ ನೀಡದಿರಿ. 

6. ಜತ; ಎಂಬುದು ಮೂಲ ಪದಗಳಾಗಿವೆ. ಇದನ್ನು ಒಂದು ವಾಕ್ಯದಲ್ಲಿ ಅನುವಾದಿಸಿ ಹೇಳಲು ಸಾಧ್ಯವಿಲ್ಲದಷ್ಟು 
ಅದು ವಿಶಾಲ ಅರ್ಥವನ್ನು ಹೊಂದಿದೆ. ಇದರ ಒಂದರ್ಥ, ನೀವು ಯಾರಿಗಾದರೂ ಉಪಕಾರ ಮಾಡುವುದಿದ್ದರೆ ನಿಷ್ಕಾಪಟ್ಯ ದಿಂದ ಮಾಡಿರಿ. 
ನೀವು ಕೊಡುವುದು, ದಾನ ಮಾಡುವುದು, ಔದಾರ್ಯ ತೋರುವುದು ಮತ್ತು ಉತ್ತಮ ರೀತಿಯಿಂದ ವರ್ಶಿಸುವುದು ಕೇವಲ ಅಲ್ಲಾಹನಿಗಾಗಿ 
ರಬೇಕು. ಉಪಕಾರದ ಬದಲಿಗೆ ಯಾವುದೇ ರೀತಿಯ ಲೌಕಿಕ ಲಾಭದಾಸೆ ನಿಮ್ಮಲ್ಲಿ'ಎಳ್ಳಷ್ಟೂ ಇರಬಾರದು. ಇನ್ನೊಂದು ಮಾತಿನಲ್ಲಿ 
ಹೇಳುವುದಾದರೆ ಅಲ್ಲಾಹನಿಗಾಗಿ ಉಪಕಾರ ಮಾಡಿರಿ, ಯಾವುದೇ ಲಾಭದ ಗಳಿಕೆಗಾಗಿ ಉಪಕಾರ ಮಾಡದಿರಿ. ಇದರ ಇನ್ನೊಂದರ್ಥ 
ಹೀಗಿದೆ- ನೀವು ನಿರ್ವಹಿಸುತ್ತಿರುವ ಪ್ರವಾದಿತ್ವದ ಕೆಲಸವು ಅತಿ ದೊಡ್ಡ ಉಪಕಾರವಾಗಿದೆ. ನಿಮ್ಮಿಂದಾಗಿ ಜನರಿಗೆ ಸನ್ಮಾರ್ಗ ದೊರೆಯುತ್ತದೆ. 
ಆದರೆ ಅದರಿಂದ ನೀವು ಜನರ ಮೇಲೆ ಉಪಕಾರವಿರಿಸಬೇಡಿರಿ. ಅದರ ಯಾವುದೇ ಲಾಭವನ್ನು ನೀವು ನಿಮಗಾಗಿ ಪಡೆಯದಿರಿ. ಅದರ 
ಮೂರನೆಯ ಅರ್ಥ ಹೀಗಿದೆ: ನೀವು ಒಂದು ಅತಿ ದೊಡ್ಡ ಕಾರ್ಯವನ್ನು ಮಾಡುತ್ತಿದ್ದೀರಿ. ಆದರೆ ನಿಮ್ಮ ದೃಷ್ಟಿಯಲ್ಲಿ ನಿಮ್ಮದು ಬಹಳ 
ದೊಡ್ಡ ಕೆಲಸವೆಂದು ಎಂದೂ ಭಾವಿಸದಿರಿ. ಪ್ರವಾದಿತ್ವದ ಈ ಸೇವೆಯನ್ನು ಕೈಗೆತ್ತಿಕೊಂಡು, ಅದರಲ್ಲಿ ಬಹಳಷ್ಟು ಶ್ರಮ ಪಟ್ಟು ನೀವು ನಿಮ್ಮ 
ಪ್ರಭುವಿಗೆ ಉಪಕಾರ ಮಾಡುತ್ತಿರುವಿರೆಂಬ ಯೋಚನೆ ನಿಮ್ಮ ಮನಸ್ಸಿನಲ್ಲಿ ಮೂಡಬಾರದು. 

7. ಅಂದರೆ ನಿಮಗೆ ವಹಿಸಿ ಕೊಡಲಾಗುವ ಈ ಕಾರ್ಯವು ಬಹಳ ಅಪಾಯಕಾರಿಯಾಗಿದೆ. ಇದರಲ್ಲಿ ಸಂಕಷ್ಟ, ವಿಪತ್ತು ಮತ್ತು 
ಯಾತನೆಯನ್ನು ನೀವು ಅನುಭವಿಸಬೇಕಾಗುವುದು. ನಿಮ್ಮ ಜನಾಂಗವೇ ನಿಮ್ಮ ವೈರಿಯಾಗಬಹುದು. ಅರಬರೆಲ್ಲರೂ ನಿಮ್ಮವಿರುದ್ಧ. ಸಮರ 
ಸನ್ನದ್ಧರಾಗುವರು. ಆದರೆ ಈ ಮಾರ್ಗದಲ್ಲಿ ಏನೆಲ್ಲ ಬರುವುದೋ ನಿಮ್ಮ ಪ್ರಭುವಿಗಾಗಿ ಅದನ್ನು ಸೈರಿಸಿಕೊಳ್ಳಬೇಕು ಮತ್ತು ನಿಮ್ಮ ಕರ್ತವ್ಯ 
ವನ್ನು ಸ್ಥಿರತೆಯೊಂದಿಗೆ ನಿರಂತರವಾಗಿ ನಿರ್ವಹಿಸಬೇಕು. ಇದರಿಂದ ಹಿಂದೆ ಸರಿಸಲು ಬೆದರಿಕೆ, ಆಮಿಷ, ಆಶೆ, ಸ್ನೇಹ, ವೈರ, ಪ್ರೀತಿಗಳೆಲ್ಲ 
ನಿಮ್ಮ ಮಾರ್ಗಕ್ಕೆ ಅಡ್ಡಿಯಾಗುವುದು. ಅವೆಲ್ಲದರ ವಿರುದ್ಧವಾಗಿ ನೀವು ನಿಮ್ಮ ನಿಲುವಿನಲ್ಲಿ ಸ್ಥಿರವಾಗಿರಬೇಕು. ಅಲ್ಲಾಹನು ತನ್ನ ಪ್ರವಾದಿಗೆ 
ನೀವೆದ್ದು ಪ್ರವಾದಿತ್ವದ ಕೆಲಸವನ್ನು ಆರಂಭಿಸಿರೆಂದು ಆಜ್ಞಾಏಸಿದಾಗ ನೀಡಿದ ಆದೇಶಗಳಿವು. ಈ ಚಿಕ್ಕ ಚಿಕ್ಕ ವಾಕ್ಯಗಳು ಮತ್ತು ಅವುಗಳ 
ಅರ್ಥವನ್ನು ಒಬ್ಬನು ಗಮನಿಸಿದರೆ ಒಬ್ಬ ಪ್ರವಾದಿಗೆ ತನ್ನ ಕೆಲಸವನ್ನು ಆರಂಭಿಸುವಾಗ ಇದಕ್ಕಿಂತ ಉತ್ತಮವಾದ ನಿರ್ದೇಶನ ಬೇರೆ ಇಲ್ಲ 
ವೆಂದು ಅವನ ಮನಸ್ಸು ಸಾಕ್ಷಿ ಹೇಳುವುದು. ಅವುಗಳಲ್ಲಿ ನೀವು ಏನು ಕೆಲಸ ಮಾಡಬೇಕು ಎಂದು ತಿಳಿಸ ಲಾಯಿತು. ಅದಕ್ಕಾಗಿ ನಿಮ್ಮ 
ಜೀವನ, ನಿಮ್ಮ ಚಾರಿತ್ರ್ಯ ಮತ್ತು ವ್ಯವಹಾರಗಳು ಹೇಗಿರಬೇಕೆಂದೂ ಮನವರಿಕೆ ಮಾಡಿಸಲಾಯಿತು. ಈ ಕಾರ್ಯವನ್ನು ನೀವು ಯಾವ 
ಉದ್ದೇಶ, ಯಾವ ಮನೋವೃತ್ತಿ ಮತ್ತು ಯಾವ ಚಿಂತನೆಯೊಂದಿಗೆ ನಿರ್ವಹಿಸಬೇಕೆಂಬ ಶಿಕ್ಷಣವನ್ನೂ ನೀಡಲಾಯಿತು. ಈ ಕಾರ್ಯದಲ್ಲಿ 
ನಿಮಗೆ ಯಾವ್ಯಾವ ಪರಿಸ್ಥಿತಿಗಳನ್ನೆದುರಿಸಲಿಕ್ಕಿದೆ ಮತ್ತು ಅವುಗಳನ್ನು ನೀವು ಹೇಗೆ ಎದುರಿಸಬೇಕೆಂಬ ಮಾಹಿತಿಯನ್ನೂ ನೀಡಲಾಯಿತು. 
ಇಂದು ಪಕ್ಷಪಾತದಿಂದ ಕುರುಡಾಗಿರುವವರು, ಈ ವಾಣಿಯು ಅಪಸ್ಥಾರ ಬಾಧಿಸಿದ ವೇಳೆ ಪ್ರವಾದಿಯವರ ನಾಲಗೆಯಿಂದ ಉದುರುತ್ತಿದ್ದುವು 
ಎಂದು ಹೇಳುವಾಗ ಸ್ವಲ್ಪ ಕಣ್ಣುಬಿಟ್ಟು. ಈ ವಾಕ್ಯಗಳನ್ನು ನೋಡಲಿ ಮತ್ತು ಇದು ಅಪಸ್ಥಾರ ಪೀಡಿತವಾಗಿರುವಾಗ ಹೊರಟ ಪದಗಳೇ ಅಥವಾ 
ತನ್ನ ದಾಸನನ್ನು ಪ್ರವಾದಿತ್ವದ ರಾಯಭಾರಕ್ಕಾಗಿ ನೇಮಿಸುವಾಗ ದೇವನು ನೀಡಿದ ನಿರ್ದೇಶನಗಳೇ ಎಂಬುದನ್ನು ಕಂಡುಕೊಳ್ಳಲಿ. 

8. ನಾವು ಮುನ್ನುಡಿಯಲ್ಲಿ ವಿವರಿಸಿರುವಂತೆ, ಈ ಅಧ್ಯಾಯದ ಭಾಗವು ಆರಂಭಿಕ ಸೂಕ್ತಗಳು ಅವತೀರ್ಣಗೊಂಡ ಕೆಲವು ತಿಂಗಳ 
ಬಳಿಕ, ಪ್ರವಾದಿಯವರು ಬಹಿರಂಗವಾಗಿ ಇಸ್ಲಾಮಿನ ಪ್ರಚಾರ ಆರಂಭಿಸಿದ ನಂತರ ಮೊದಲ ಬಾರಿ ಹಜ್ಜ್‌ನ ಕಾಲ ಬಂದಾಗ 
ಅವತೀರ್ಣಗೊಂಡಿತ್ತು. ಕುರೈಶ್‌ ಸರದಾರರು ಒಂದು ಸಭೆ ಸೇರಿ, ಹಜ್ಜ್‌ ನಿರ್ವಹಣೆಗೆ ಆಗಮಿಸುವವರಿಗೆ ಕುರ್‌ಆನ್‌ ಮತ್ತು ಪ್ರವಾದಿ 


ಕಾಂಡ - 29 


74. ಆಲ್‌ ಮುದಸಿರ್‌ 107 
ಲಂ 


91S LLG BE ತಿ 974 ೫2 ಲೊ ಆಜ .* ದ್ದ 
IOs EE BS Yop TE SAN ನ ತೆ 


ತ್‌ ತಿ pa 
೫» KT 27> ALONE £33 EEA 
SNA ೮ Bh Polk HELIO OME SL 
$b 


ಸನಂ ಖ್ಯ: CN ಗ್‌ Za AL ಬೈಡ್‌ 
5513 ಟಿ ASL ON ಓಗಿ OF 4p AL 


pd 


ಲಘುವಾಗಿರಲಾರದು ನನ್ನನ್ನೂ, ನಾನು ಒಬ್ಬಂಟಿಯಾಗಿ ಸೃಷ್ಟಿಸಿದವನನ್ನೂ? ಬಿಟ್ಟು ಬಿಡಿರಿ." ನಾನು ಅವನಿಗೆ 
ಹೇರಳ ಸಂಪತ್ತನ್ನು ಕೊಟ್ಟೆನು, ಅವನ ಜೊತೆಯಲ್ಲೇ. ಹಾಜರಿರುವ ಪುತ್ರರನ್ನು ಕೊಟ್ಟೆನು? ಮತ್ತು ಅವನ ಪಾಲಿಗೆ 
ನಾಯಕತ್ವದ ಮಾರ್ಗವನ್ನು ಸುಗಮಗೊಳಿಸಿದೆನು. ಇಷ್ಟಿದ್ದೂ ಅವನು, ನಾನು ಅವನಿಗೆ ಇನ್ನಷ್ಟು ಕೊಡಬೇಕೆಂದು 
ಆಶಿಸುತ್ತಿದ್ದಾನೆ.'' ಖಂಡಿತ ಇಲ್ಲ, ಅವನು ನಮ್ಮ ವಚನಗಳನ್ನು ದ್ವೇಷಿಸುತ್ತಾನೆ. ನಾನಂತು ಅವನನ್ನು ಶೀಘ್ರವೇ ಒಂದು 


ಕಠಿಣ ಏರನ್ನು ಏರಿಸುವೆನು. ಅವನು ಯೋಚಿಸಿದನು ಮತ್ತು ಮಾತನ್ನು ಸೃಷ್ಟಿಸಲು ಪ್ರಯತ್ನಿಸಿದನು. ಅವನ ಮೇಲೆ 


ಮುಹಮ್ಮದ್‌ರ(ಸ) ಬಗ್ಗೆ ತಿರಸ್ಕಾರ ಮೂಡಿಸಲಿಕ್ಕಾಗಿ ಒಂದು ತೀವ್ರ ಅಭಿಯಾನ ನಡೆಸುವುದಾಗಿ ತೀರ್ಮಾನಿಸಿದರು. ಈ ಸೂಕ್ತಗಳಲ್ಲಿ 
ಸತ್ಯನಿಷೇಧಿಗಳ ಇದೇ ಕಾರ್ಯಾಚರಣೆಯ ಬಗ್ಗೆ ವಿಮರ್ಶೆ ನಡೆಸಲಾಗಿದೆ. ಅದರ ಆರಂಭವನ್ನು ಮಾಡಲಾಗಿರುವ ಪದಗಳ ಅರ್ಥ 
ಹೀಗಿದೆ- ಸರಿ, ನೀವು ಏನೆಲ್ಲ ಕಾರ್ಯಾಚರಣೆ ನಡೆಸ ಬಯಸುತ್ತೀರೋ ಮಾಡಿ ನೋಡಿ. ಈ ಲೋಕದಲ್ಲಿ ನಿಮ್ಮ ಉದ್ದೇಶ ಒಂದು ವೇಳೆ 
ಈಡೇರಿದರೂ ಸೂರ್‌ (ಕಹಳೆ) ಊದಲ್ಪಟ್ಟು: ಕಿಯಾಮತ್‌ ಸ್ಥಾಪನೆಯಾಗುವ ದಿನ ನಿಮ್ಮ ದುರ್ಗತಿಯಿಂದ ಹೇಗೆ ಪಾರಾಗಬಲ್ಲಿರಿ. (ಸೂರ್‌ನ 
ವಿವರಣೆಗೆ ನೋಡಿರಿ: ತಪ್ಹೀಮುಲ್‌ ಕುರ್‌ಆನ್‌ ಸಂಪುಟ-1 ಅನ್‌ಆಮ್‌ ಟಿ-47, ಸಂಪುಟ-2 ಇಬ್ರಾಹೀಮ್‌ ಟಿ.57, ಸಂಪುಟ-3 ತಾಹಾ: 
ಟಿ-78, ಅಲ್‌ಹಜ್ಜ್‌ ಟಿ-1, ಸಂಪುಟ-4 ಯಾಸೀನ್‌ ಟಿ-46-47, ಅರ್ದುಮರ್‌ ಟಿ-79, ಸಂಪುಟ-5 ಕಾಫ್‌ ಟಿ-52) 

9. ಈ ಮಾತಿನಿಂದ, ಆ ದಿನ ವಿಶ್ವಾಸಿಗಳಿಗೆ, ಹಗುರವಾಗಿರುವುದು ಮತ್ತು ಅದರ ಕಾಠಿಣ್ಯವು ಸತ್ಯವನ್ನು ನಿರಾಕರಿಸುವವರಿಗೆ 
ಮಾತ್ರವಾಗಿರುವುದು ಎಂಬರ್ಥ ಸ್ವಯಂ ಪ್ರಕಟವಾಗುತ್ತದೆ. ಅಷ್ಟೇ ಅಲ್ಲ ಅಂದಿನ ಕಾಠಿಣ್ಯವು ಸತ್ಯನಿಷೇಧಿಗಳಿಗೆ ಶಾಶ್ನತವಾಗಿರುವುದು. 
ಈ ಕಾಠಿಣ್ಯದ ನಂತರ ಅದು ಮೃದುವಾಗುವಂತಹ;ಕಾಠಿಣ್ಯವಲ್ಲವೆಂದೂ ಇದರಿಂದ ವೇದ್ಯವಾಗುತ್ತದೆ. 

10. ಇದು ಪ್ರವಾದಿಯವರನ್ನುದ್ದೇಶಿಸಿ ಹೇಳಿದ ಮಾತು. ಇದರ ಅರ್ಥ ಹೀಗಿದೆ: ಓ ಪ್ರವಾದಿಯವರೇ। ಸತ್ಯನಿಷೇಧಿಗಳ ಸಭೆಯಲ್ಲಿ 
ನಿಮ್ಮ ಹೆಸರನ್ನು ಕೆಡಿಸಲಿಕ್ಕಾಗಿ, ಹಜ್ಜ್‌ಗೆ ಆಗಮಿಸುವವರಲ್ಲಿ ನಿಮ್ಮನ್ನು ಮಂತ್ರವಾದಿಯೆಂದು ಪ್ರಚಾರ ಮಾಡಬೇಕೆಂದು ಹೇಳಿದ ವ್ಯಕ್ತಿಯ 
(ವಲೀದ್‌ ಬಿನ್‌ ಮುಗೀರ) ವಿಷಯವನ್ನು ನನಗೆ ಬಿಟ್ಟು ಬಿಡಿರಿ. ಅವನನ್ನು ನೋಡಿಕೊಳ್ಳುವುದು ನನ್ನ ಕೆಲಸ, ನೀವು ಆ ಬಗ್ಗೆ ಚಿಂತಿಸಬೇಡಿ. 

11. ಈ ವಾಕ್ಯಕ್ಕೆ 2 ಅರ್ಥಗಳಿರಬಹುದು. ಎರಡೂ ಸರಿಯಾಗಿವೆ- 1) ನಾವು ಅವನನ್ನು ಸೃಷ್ಟಿಸಿದಾಗ ಅವನು ಸೊತ್ತು, ಸಂತಾನ, 
ಪ್ರತಿಷ್ಠೆ ಅಧಿಕಾರ ಯಾವುದನ್ನೂ ತಂದಿರಲಿಲ್ಲ. 2) ಅವನನ್ನು ಸೃಷ್ಟಿಸಿದವನು ನಾನೊಬ್ಬನೇ ಆಗಿದ್ದೆ. ಯಾರ ದೇವತ್ವವನ್ನು ಉಳಿಸಲಿಕ್ಕಾಗಿ 
ಏಕದೇವತ್ವದ ಕರೆಯನ್ನು ವಿರೋಧಿಸುವುದರಲ್ಲಿ ಈ ಮಂದಿ ಸಕ್ರಿಯವಾಗಿರುವಿರೋ ಆ ಆರಾಧ್ಯರು ಅವನನ್ನು ಸೃಷ್ಟಿಸುವುದರಲ್ಲಿ ನನಗೆ 
ಸಹಾಯಕರಾಗಿ ಬರಲಿಲ್ಲ. 

12. ವಲೀದ್‌ ಬಿನ್‌ ಮುಗೀರನಿಗೆ 10-12 ಗಂಡು ಮಕ್ಕಳಿದ್ದರು. ಅವರ ಪೈಕಿ ಖಾಲಿದ್‌ ಬಿನ್‌ ವಲೀದ್‌ ಇತಿಹಾಸದಲ್ಲಿ 
ಪ್ರಸಿದ್ಧರಾದರು. ಆ ಮಕ್ಕಳಿಗೆ ೨ 4 (ಸಾಕ್ಷಿಗಳು) ಎಂಬ ಪದ ಬಳಸಲಾಗಿದೆ. ಇದಕ್ಕೆ ಅನೇಕ ಅರ್ಥಗಳಿರಬಹುದು. 1) ಅವರಿಗೆ ತಮ್ಮ 
ಜೀವನಾಧಾರಕ್ಕೆ ಪರಿಶ್ರಮಿಸುವ ಮತ್ತು ಪ್ರಯಾಣ ಮಾಡುವ ಅಗತ್ಯವಿಲ್ಲ. ಅವರ ಮನೆಯಲ್ಲಿತಿನ್ನಲು ಹೇರಳ ಆಹಾರವಿರುತ್ತದೆ. ಅವರು 
ಸದಾ ತಮ್ಮ ತಂದೆಯ ಬಳಿಯಲ್ಲೇ ಇದ್ದು ಅವನಿಗೆ ಸಹಾಯ ಮಾಡುತ್ತಿದ್ದರು. 2) ಅವನ ಎಲ್ಲಾಮಕ್ಕಳೂ ಸುಪ್ರಸಿದ್ಧರೂ ಪ್ರಭಾವಶಾಲಿಗಳೂ 
ಆಗಿದ್ದು ಸಭೆ ಸಮಾರಂಭಗಳಲ್ಲಿ ಅವನ ಜೊತೆಗಿರುತ್ತಿದ್ದರು. 3) ಅವರು ಪ್ರತಿಷ್ಠಿತ ವ್ಯಕ್ತಿಗಳಾಗಿದ್ದರು. ಅವರ ಸಾಕ್ಷ್ಯವನ್ನು ಅಂಗೀಕರಿಸಲಾಗುತ್ತಿತ್ತು. 

13. ಅದರ ಮೇಲೂ ಅವನ ದುರಾಸೆ ಕೊನೆಗೊಂಡಿಲ್ಲವೆಂದು ಇದರ ಒಂದರ್ಥ. ಇಷ್ಟೆಲ್ಲಾ ಸಿಕ್ಕಿಯೂ ಅವನಿಗೆ ಲೋಕ ತುಂಬಾ 
ಸಂಪತ್ತು ಸಿಕ್ಕಿದರಾಗಬಹುದೆಂಬ ಚಿಂತೆಯಲ್ಲಿರುತ್ತಾನೆ. ಅದರ ಇನ್ನೊಂದರ್ಥ- ಹಸನ್‌ ಬಸರೀ ಮತ್ತಿತರ ಹಿರಿಯ ವಿದ್ದಾಂಸರು ಹೇಳುವಂತೆ, 
ಅವನು ನಿಜವಾಗಿಯೂ ಮುಹಮ್ಮದ್‌ರ ಮಾತು ಸತ್ಯ, ಸತ್ತನಂತರ ಇನ್ನೊಂದು ಜೀವನವಿದ್ದು ಅದರಲ್ಲಿ ಸ್ವರ್ಗವೂ ಇದೆಯೆಂದಾದರೆ ಆ 
ಸ್ವರ್ಗವನ್ನು ನನಗಾಗಿಯೇ ಮಾಡಲಾಗಿದೆಯೆಂದು ಅವನು ಹೇಳುತ್ತಿದ್ದನು. 


ಕಾಂಡ - 29 


108 ತಪ್ಪೀಮುಲ್‌ ಕುರ್‌ಆನ್‌ 


೨[ 3 ಸ ೬ ೨ ಓ ರ್ಳ ರೂ ೨ £2೭9» 
ಹತ್ರ 0 63 (| OPE AY 
LM ಟಿ 6 A ಆ ಟಟ ಗಟ್ಸ್‌ mS 
(ಟ್ರ ಭಯು ಓವಿ ಭಕಿ151; 1೨೪611169೬ 


S$) ರ್‌ ಭಯ ಟಟ ಜೂ 


ಶಾಪವಿರಲಿ, ಅವನು ಸೃಷ್ಟಿಸಲು ಪ್ರಯತ್ನಿಸಿದ ಮಾತು ಎಂತಹದು! ಹೌದು, ಅವನ ಮೇಲೆ ಶಾಪವಿರಲಿ. ಅವನು 
ಸೃಷ್ಟಿಸ ಬಯಸಿದ ಮಾತು ಎಂತಹದು? ಆ ಬಳಿಕ ಅವನು (ಜನರ ಕಡೆಗೆ) ನೋಡಿದನು. ತರುವಾಯ ಹಣೆ 
ಮುದುಡಿಸಿಕೊಂಡನು ಮತ್ತು ಮುಖ ಮುರಿದುಕೊಂಡನು, ಅನಂತರ ಮರಳಿದನು ಮತ್ತು ಅಹಂಭಾವಕ್ಕೊಳಗಾದನು. 
ಕೊನೆಗೆ ಹೀಗೆಂದನು, "ಇದು ಹಿಂದಿನಿಂದಲೇ ನಡೆದು ಬಂದಿರುವ ಒಂದು ಜಾದು ಅಲ್ಲದೆ ಇನ್ನೇನೂ ಅಲ್ಲ ಇದೊಂದು 
ಮನುಷ್ಯವಾಣಿಯಾಗಿದೆ.'* ನಾನು ಸದ್ಯವೇ ಅವನನ್ನು ನರಕಕ್ಕೆ ತಳ್ಳಿ ಬಿಡುವೆನು ಮತ್ತು ನರಕವೇನಾಗಿರುತ್ತದೆಂದು 
ನಿಮಗೇನು ಗೊತ್ತು? ಅದು ಉಳಿಸಲಿಕ್ಕೂ ಇಲ್ಲ ಬಿಡಲಿಕ್ಕೂ ಇಲ್ವ ಚರ್ಮವನ್ನು ಸುಟ್ಟು ಹಾಕುವಂತಹದ್ದು ಅದರ 
ಮೇಲೆ ಹತ್ತೊಂಭತ್ತು ಕಾರ್ಯಕರ್ತರು ನಿಯುಕ್ತರಾಗಿದ್ದಾರೆ. ನಾವು” ನರಕದ ಕಾರ್ಯಕರ್ತರನ್ನಾಗಿ ದೇವಚರರನ್ನು 


14. ಇದು ಮಕ್ಕಾದ ಸತ್ಯನಿಷೇಧಿಗಳ ಪ್ರಸ್ತುತ ಸಭೆಯಲ್ಲಿ ನಡೆದ ಘಟನೆಯ ಪ್ರಸ್ತಾಪವಾಗಿದೆ. ಮುನ್ನುಡಿಯಲ್ಲಿ ನಾವು ನೀಡಿರುವ 
ವಿವರಣೆಯಿಂದ ಸ್ಪಷ್ಟವಾಗುವಂತೆ, ಆ ವ್ಯಕ್ತಿಯು ಮನಸ್ಸಿನಲ್ಲಿ ಕುರ್‌ಆನ್‌ ಅಲ್ಲಾಹನ ವಾಣಿಯೆಂಬುದನ್ನು ಒಪ್ಪಿಕೊಂಡಿದ್ದನು. ಆದರೆ ತನ್ನ 
ಜನಾಂಗದಲ್ಲಿ ತನ್ನ ನಾಯಕತ್ವ ಮತ್ತು ಪ್ರತಾಪವನ್ನು ಉಳಿಸಲಿಕ್ಕಾಗಿ ಸತ್ಯವಿಶ್ವಾಸ ಸ್ವೀಕರಿಸಲು ತಯಾರಿರಲಿಲ್ಲ. ಅದೇ ಸಭೆಯಲ್ಲಿ ಮೊದಲು 
ಅವನು ಕುರೈಶರ ಸರದಾರರು ಪ್ರವಾದಿವರ್ಯರ(ಸ) ವಿರುದ್ಧ ಹೊರಿಸುತ್ತಿದ್ದ ಎಲ್ಲ ಆರೋಪಗಳನ್ನು ತಿರಸ್ಕರಿಸಿದಾಗ, ಪ್ರವಾದಿಯವರ(ಸ) 
ಹೆಸರು ಕೆಡಿಸಲಿಕ್ಕಾಗಿ ಅರಬರಲ್ಲಿ ಅಪಪ್ರಚಾರ ಮಾಡಬಲ್ಲಂತಹ ಒಂದು ಆರೋಪವನ್ನು ನೀನೇ ಸೂಚಿಸು ಎಂದು ಅವನನ್ನು ನಿರ್ಬಂಧಿಸ 
ಲಾಯಿತು. ಆ ಸಂದರ್ಭದಲ್ಲಿ ಆತ ತನ್ನ ಆತ್ಮಸಾಕ್ಟಿಯೊಂದಿಗೆ ಹೋರಾಟ ನಡೆಸಿದ ಮತ್ತು ತೀವ್ರ ಮಾನಸಿಕ ಸಂಘರ್ಷದಲ್ಲಿ ಬಹಳ ಹೊತ್ತಿನ 
ವರೆಗೆ ಸಿಲುಕಿ ಕಟ್ಟಕಡೆಗೆ ಒಂದು ರೂಪವನ್ನು ಕಂಡುಕೊಂಡದ್ದರ ಸಂಪೂರ್ಣ ಚಿತ್ರಣವನ್ನು ಇಲ್ಲಿ ಎಳೆಯಲಾಗಿದೆ. 

15. ಇದಕ್ಕೆ ಎರಡು ಅರ್ಥಗಳಿರಬಹುದು. 1) ಅದರಲ್ಲಿ ಹಾಕಲ್ಲಡುವ ಯಾರೇ ಆದರೂ ಅವನನ್ನು ಅದು ಸುಟ್ಟು ಹಾಕುವುದು. 
ಆದರೆ ಸತ್ತರೂ ಅದು ಬೆಂಬಿಡದು. ಅವನನ್ನು ಪುನಃ ಜೀವಂತಗೊಳಿಸಲಾಗುವುದು. ಪುನಃ ಶಿಕ್ಚಿಸಲಾಗುವುದು. ಇದೇ ವಿಷಯವನ್ನು ಅಲ್‌ 
ಅಆ್‌ಲಾ ಅಧ್ಯಾಯದ 13ನೇ ವಚನದಲ್ಲಿಹೀಗೆ ಹೇಳಲಾಗಿದೆ. "'ಅವನು ಅದರಲ್ಲಿಸಾಯಲಿಕ್ಕೂ ಇಲ್ಲ, ಬದುಕಲಿಕ್ಕೂ ಇಲ್ಲ,'' 8) ಶಿಕ್ಷಾರ್ಹ 
ರಾಗಿರುವವರ ಪೈಕಿ ಯಾರನ್ನೂ ಅದು ತನ್ನ ಹಿಡಿತದಿಂದ ಬಿಡದು. ಆದರ ಹಿಡಿತಕ್ಕೆ ಬಂದ ಯಾರಿಗೂ ಅದು ಶಿಕ್ಷೆ ನೀಡದೇ ಇರದು. 

16. ಅದು ಶರೀರವನ್ನು ಸುಡದೆ ಇರಲಾರದು ಎಂದು ಹೇಳಿದ ಬಳಿಕೆ, ಚರ್ಮವನ್ನು ಕರಿಸುವುದು ಎಂದು ಹೇಳಿರುವುದು 
ಅನಗತ್ಯವೆಂದು ತೋರಬಹುದು. ಆದರೆ ಶಿಕ್ಷೆಯ ಈ ವಿಶಿಷ್ಟ ರೂಪವನ್ನು ಪ್ರತ್ಯೇಕವಾಗಿ ವಿವರಿಸಿರುವುದು, ಮಾನವನ ವ್ಯಕ್ತಿತ್ವವನ್ನು 
ಪ್ರಕಟಿಸುವುದು ಅವನ ಮುಖ ಮತ್ತು ಶರೀರದ ಚರ್ಮವಾಗಿರುತ್ತವೆ, ಅದರ ಕುರೂಪವು ಹೆಚ್ಚು ಎದ್ದು ತೋರುತ್ತದೆ ಎಂಬುದಕ್ಕಾಗಿದೆ. 
ಆಂತರಿಕ ಅವಯವಗಳಲ್ಲಿ ಎಷ್ಟೇ ದೋಷವಿದ್ದರೂ ಅದರಿಂದ ಅವನ ಮುಖ ಕುರೂಪವಾಗುವುದರಿಂದ ಮತ್ತು ಅವನ ದೇಹದ ತೆರೆದ 

"ಭಾಗದಲ್ಲಿ ಏನಾದರೂ ಕಲೆ ಬೀಳುವುದರಿಂದ ಅವನಿಗೆ ದುಃಖ ಉಂಟಾಗುವುದಿಲ್ಲ ಏಕೆಂದರೆ ಜನರು ಅವನತ್ತ ಬೆರಳು ತೋರಿಸುತ್ತಾರೆ, 
ಆದ್ದರಿಂದಲೇ ಹೀಗೆ ಹೇಳಲಾಗಿದೆ- ಈ ಸುಂದರ ವದನ ಮತ್ತು ಆಕರ್ಷಕ ಶರೀರದಿಂದಾಗಿ ಈ ಲೋಕದಲ್ಲಿ ಇಂದು ಬೀಗುವವರು ವಲೀದ್‌ 
ಬಿನ್‌ ಮುಗೀರಾನಂತೆ ಅಲ್ಲಾಹನ ಸೂಕ್ತಗಳೊಂದಿಗೆ ದ್ವೇಷದ ವರ್ತನೆ ಕೈಗೊಂಡರೆ ಅವರ ಮುಖಗಳನ್ನು ಉರಿಸಲಾಗುವುದು ಮತ್ತು ಅವರ 
ಚರ್ಮಗಳನ್ನು ಹೊತ್ತಿಸಿ ಇದ್ದಲಿನಂತೆ ಕಪ್ಪಗಾಗಿ ಮಾಡಲಾಗುವುದು. 

17. ಇಲ್ಲಿಂದ, "ನಿಮ್ಮ ಪ್ರಭುವಿನ ಸೇನೆಗಳನ್ನು ಅವನ ಹೊರತು ಇನ್ನಾರೂ ಅರಿತಿಲ್ಲ; ಎಂಬಲ್ಲಿಯ ವರೆಗೆ ಒಂದು ಉಪನುಡಿಯಾಗಿದೆ. 
ಇದನ್ನು "ನರಕದ ಕಾರ್ಯಕರ್ತರ ಸಂಖ್ಯೆ 19' ಎಂದು ಪ್ರವಾದಿಯವರ ಬಾಯಿಂದ ಕೇಳಿದಾಗ ಅಪಹಾಸ್ಯ ಮಾಡತೊಡಗಿದ್ದ ಆಕ್ಟೇಪಕರಿಗೆ 


ಕಾಂಡ - 29 


74. ಆಲ್‌ ಮುದ್ದಸಿಿರ್‌ 109 


ಲಿ 


ay ಈ 412015 | Wy ೭೦% ಗಗ 156 ಘಡಿ ie ಸಿ 


ನೇಮಿಸಿದ್ದೇವೆ* ಮತ್ತು ಅವರ ಸಂಖ್ಯೆಯನ್ನು ಸತ್ಯನಿಷೇಧಿಗಳ ಪಾಲಿಗೆ ಒಂದು ಪರೀಕ್ಷಾ ಸಾಧನವಾಗಿ ಮಾಡಿದ್ದೇವೆ” 
ಗ್ರಂಥದವರಿಗೆ ನಂಬಿಕೆಯುಂಟಾಗಲೆಂದು,೫ ಸತ್ಯವಿಶ್ಚಾನಿಗಳ ವಿಶ್ವಾಸವು' ವರ್ಧಿಸಲೆಂದು,* ಗ್ರಂಥದವರು ಹಾಗೂ 


ಉತ್ತರವಾಗಿ ಉಪನ್ಯಾಸದ ಮಧ್ಯೆ ಹೇಳಲಾಗಿದೆ. ಒಂದೆಡೆ ಆದಿ ಮಾನವ ಆದಮ್‌(ಅ)ರಿಂದ ಕಿಯಾಮತ್‌ವರೆಗೆ ಈ ಲೋಕದಲ್ಲಿ ಯಾರೆಲ್ಲ 

ಸತ್ಯನಿಷೇಧ ಮತ್ತು ಮಹಾಪಾಪಗಳನ್ನು ಮಾಡಿರುತ್ತಾರೋ ಅವರೆಲ್ಲರನ್ನೂ ನರಕಕ್ಕೆ ಹಾಕಲಾಗುತ್ತದೆಂದು ಹೇಳಿದರೆ, ಇನ್ನೊಂದೆಡೆ, ಇಷ್ಟು 

ದೊಡ್ಡ ನರಕದಲ್ಲಿ ಅಸಂಖ್ಯ ಜನರನ್ನು ಶಿಕ್ಚಿಸಲು ಕೇವಲ 19 ಮಂದಿ ಕಾರ್ಯಕರ್ತರು ನಿಯುಕ್ತರಾಗಿದ್ದಾರೆಂಬ ಮಾತು ಅವರಿಗೆ 

ವಿಚಿತ್ರವೆನಿಸುತ್ತಿತ್ತು. ಈ ಮಾತನ್ನು ಕೇಳಿದಾಗ ಕುರೈಶ್‌ ಸರದಾರರು ಗೊಳ್ಳೆಂದು ನಕ್ಕರು. ಅಬೂಜಹಲ್‌ ಹೇಳಿದ- ಸಹೋದರರೇ! ನಿಮ್ಮ 

ಪೈಕಿ ಹತ್ತು ಹತ್ತು ಮಂದಿ ಸೇರಿಯೂ ನರಕದ ಒಬ್ಬೊಬ್ಬ ಸಿಪಾಯಿಯನ್ನು ಎದುರಿಸಲಾಗದಷ್ಟೂ ಬೇಡದವರಾಗಿ ಬಿಟ್ಟರೆ? ಜುಮುಹ್‌ 

ಗೋತ್ರ ಓರ್ವ ಜಗಜಟ್ಟಿ ಹೇಳಿದ: 17 ಮಂದಿಯನ್ನು ನಾನೊಬ್ಬನೇ ಎದುರಿಸಬಲ್ಲೆ ಉಳಿದ ಇಬ್ಬರನ್ನು ನೀವೆಲ್ಲರೂ ಸೇರಿ ನೋಡಿ ಕೊಳ್ಳಿರಿ. 
ಉಪನುಡಿಯು ಇದೇ ಮಾತುಗಳ ಉತ್ತರವಾಗಿದೆ. 

18, ಅಂದರೆ ಶಕ್ತಿಗಳನ್ನು ಮಾನವ ಶಕ್ತಿಯೊಂದಿಗೆ ಹೋಲಿಸುವುದು ನಿಮ್ಮ ಮೂರ್ಬತನವಾಗಿದೆ. ಅವರು ಮನುಷ್ಯರಲ್ಲ 
ದೇವಚರರಾಗಿದ್ದಾರೆ. ಅಲ್ಲಾಹನು ಎಂತೆಂತಹ ಅಜೇಯ ಶಕ್ತಿಗಳ ದೇವಚರರನ್ನು ಸೃಷ್ಟಿಸಿದ್ದಾರೆಂದು ನಿಮಗೇನು ಗೊತ್ತು? 

19, ಅಂದರೆ ನರಕದ ಕಾರ್ಯಕರ್ತರ ಸಂಖ್ಯೆ ಯನ್ನು ಹೇಳುವ ಅಗತ್ಯ ವಿರಲಿಲ್ಲವೆಂದು ಬಾಹ್ಯ ನೋಟಕ್ಕೆ ಅನಿಸುತ್ತದೆ. ಆದರೆ ನಾವು 
ಅವುಗಳ ಈ ಸಂಖ್ಯೆಯನ್ನು ವಿವರಿಸುವುದು ತನ್ನೊಳಗೆ ಕುಪ್ಪನ್ನು(ಸತ್ಯನಿಷೇಧ) ಬಚ್ಚಿಟ್ಟುಕೊಂಡ ಪ್ರ ಪ್ರತಿಯೊಬ್ಬನಿಗೆ ಪರೀಕ್ಷೆಗಾಗಿದೆ. ಅಂತಹ 
ವ್ಯಕ್ತಿ ತನ್ನಲ್ಲಿ ಈಮಾನಿದೆಯೆಂದು ಎಷ್ಟೇ ಪ್ರ ದರ್ಶಿಸಿದರೂ ಅವನು ಅಲ್ಲಾಹನ ಪ್ರ ಪ್ರಭುತ್ವ ಮತ್ತು ಅವನ ಅಪಾರ ಸಾಮರ್ಥ್ಯಗಳ ಕುರಿತು 
ಅಥವಾ ವಹೀ ಮತ್ತು ಸಂದೇಶವಾಹಕತ್ವದ ಕುರಿತು ಕಿಂಚಿತ್ತಾದರೂ ಸಂದೇಹವನ್ನು ತನ್ನ ಮನಸ್ಸಿನ ಮೂಲೆಯಲ್ಲಿರಿಸಿದ್ದರೆ, ಇಷ್ಟು ದೊಡ್ಡ 
ಜೈಲಿನಲ್ಲಿ ಅಸಂಖ್ಯಾತ ಮಾನವರು ಮತ್ತು ಜಿನ್ನ್‌ಗಳ ಅಪರಾಧಿಗಳನ್ನು ಕೇವಲ 19 ಮಂದಿ ನಿಯಂತ್ರಿಸುವರು ಮತ್ತು ಪ್ರತಿಯೊಬ್ಬನಿಗೂ 
ಬೇರೆ ಬೇರೆಯಾಗಿ ಶಿಕ್ಷೆ ಕೊಡುವರು ಎಂದು ಕೇಳಿದ ಕೂಡಲೇ ಅವನ ಕುಫ್ರ್‌ (ನಿರಾಕರಣೆಯು) ಬಹಿರಂಗವಾಗುವುದು. 

20. ಕೆಲವು ವ್ಯಾಖ್ಯಾನಕಾರರು ಇದರರ್ಥವನ್ನು ಹೀಗೆ ವಿವರಿಸಿದ್ದಾರೆ- "ಗ್ರಂಥದವರ (ಯಹೂದಿ-ಕ್ರೈಸ್ತರು) ಬಳಿಯಲ್ಲಿರುವ 
ಅವರದೇ ಗ್ರಂಥಗಳಲ್ಲಿ ನರಕದ ದೇವಚರರ ಇದೇ ಸಂಖ್ಯೆಯನ್ನು ಪ್ರಸ್ತಾಪಿಸಲಾಗಿದೆ. ಆದ್ದರಿಂದ ಇದನ್ನು ಕೇಳಿದಾಗ ಅವರು ಇದು 
ನಿಜವಾಗಿಯೂ ಅಲ್ಲಾಹನೇ ಹೇಳಿದ್ದೆಂದು ಅವರಿಗೆ ಖಚಿತವಾದೀತು.' ಆದರೆ ಈ ವ್ಯಾಖ್ಯಾನ ನಮ್ಮ ದೃಷ್ಟಿಯಲ್ಲಿ ಎರಡು ಕಾರಣಗಳಿಂದ 
ಸರಿಯಲ್ಲ, (1) ಯಹೂದಿಗಳ ಮತ್ತು ಕ್ರೈಸ್ತರ ಬಳಿಯಲ್ಲಿ ಈಗಿರುವ ಗ್ರಂಥಗಳಲ್ಲಿ ಎಲ್ಲಿ ಹುಡುಕಿದರೂ ನರಕದ ಕಾರ್ಯಕರ್ತರ ಸಂಖ್ಯೆ 
19 ಎಂದು ನಮಗೆ ಕಾಣಸಿಗಲಿಲ್ಲ (2) ಕುರ್‌ಆನಿನಲ್ಲಿರುವ ಅನೇಕ ವಿಷಯಗಳು ಗ್ರಂಥದವರ ಬಳಿಯಲ್ಲಿರುವ ಗ್ರಂಥಗಳಲ್ಲೂ ಟ್ಟ 
ಆದರೂ ಪ್ರವಾದಿ ಮುಹಮ್ಮದ್‌ರು ಅವರ ಗ್ರಂಥಗಳಿಂದ ಅವುಗಳನ್ನು ಉಲ್ಲೇಖಿಸಿದ್ದಾರೆಂದು ಸಮರ್ಥಿಸುತ್ತಾರೆ. ಈ ಕಾರಣಗಳಿಂದ ನಮ್ಮ 
ದೃಷ್ಟಿಯಲ್ಲಿ ಅದರ ಸರಿಯಾದ ಅರ್ಥ-ಪ್ರವಾದಿಯವರಿಗೆ, ತಮ್ಮ ಬಾಯಿಂದ ನರಕಕ್ಕೆ 19 ಕಾರ್ಯಕರ್ತರಿದ್ದಾರೆಂದು ಕೇಳಿದಾಗ ತಮ್ಮನ್ನು 
ಚೆನ್ನಾಗಿ ಪರಿಹಾಸ್ಯ ಮಾಡಲಾಗುವುದೆಂದು ಚೆನ್ನಾಗಿ ತಿಳಿದಿತ್ತು. ಆದರೂ ಅವರು ಅಲ್ಲಾಹನ ವತಿಯಿಂದ ಬಂದ ವಹೀಯನ್ನು ಯಾವುದೇ 
ಭೀತಿ ಮತ್ತು ಅಳುಕಿಲ್ಲದೆ ಘಂಟಾಘೋಷವಾಗಿ ಜನರ ಮುಂದೆ ಇಟ್ಟರು. ಯಾರ ಲೇವಡಿಯನ್ನೂ ಕಿಂಚಿತ್ತೂ ಲೆಕ್ಕಿಸಲಿಲ್ಲ. ಅಜ್ಞಾನಿಗಳಾದ 
ಅರಬರು ಪ್ರವಾದಿಗಳ ಸ್ಥಾನಮಾನವನ್ನು ಅರಿತವರಾಗಿರಲಿಲ್ಲ. ಆದರೆ ಗ್ರಂಥದವರಿಗೆ, ಪ್ರವಾದಿಗಳು ಎಲ್ಲ ಕಾಲಗಳಲ್ಲೂ ಅಲ್ಲಾಹನಿಂದ 
ಬರುವ ಸಂದೇಶವನ್ನು ಹಾಗೆಯೇ ಜನರಿಗೆ ತಲುಪಿಸುತ್ತಿದ್ದರೆಂದು ಚೆನ್ನಾಗಿ ತಿಳಿದಿತ್ತು. ಜನರು ಅದನ್ನು ಇಷ್ಟಪಡಲಿ, ಇಲ್ಲದಿರಲಿ. ಆದ್ದರಿಂದ 
ಪ್ರವಾದಿ(ಸ) ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ವಿಚಿತ್ರವೆಂದು ತೋರುವ ಒಂದು ಮಾತನ್ನು ಯಾವುದೇ ಸಂಕೋಚವಿಲ್ಲದೆ ಜನರ ಮುಂದಿಡುವು 
ದನ್ನು ನೋಡಿ, ಇದು ಓರ್ವ ಪ್ರವಾದಿ ಮಾತ್ರ ಮಾಜಬಲ್ಲನೆಂದು ಅವರಿಗೆ ಖಾತ್ರಿಯಾಗಬೇಕಿತ್ತು. ಪ್ರವಾದಿ(ಸ) ಅವರಿಂದ ಈ 
ಕಾರ್ಯವಿಧಾನವು ಅನೇಕ ಬಾರಿ ಪ್ರಕಟಗೊಂಡಿದೆ. ಆದರ ಅತ್ಯಂತ ಸ್ಪಷ್ಟ ಉದಾಹರಣೆ: "ಮಿಆ್‌ರಾಜ್‌'(ಗಗನಾರೋಹಣ)ನ ಘಟನೆಯಾಗಿದೆ. 
ಅದನ್ನು ಅವರು ಸತ್ಯನಿಷೇಧಿಗಳ ಕೂಟದಲ್ಲಿ ನಿಸ್ಸಂಕೋಚವಾಗಿ ಹೇಳಿದರು. ಈ ವಿಚಿತ್ರ ವೃತ್ತಾಂತವನ್ನು ಕೇಳಿ ಅವರ ವಿರೋಧಿಗಳು 
ಎಂತೆಂತಹ ಮಾತುಗಳನ್ನಾ! ಡಬಹುದು ಎಂಬುದನ್ನು ಸ್ವಲ್ಪವೂ ಲೆಕ್ಕಿಸಲಿಲ್ಲ. 

21. ಈ ವಿ/ ಷಯವು ಈ ಮುಂಚೆ ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಬಂದಿದೆ. ಒಬ್ಬ ವಿಶ್ವಾಸಿಯು ಪ್ರತಿಯೊಂದು ಸತ್ವಪರೀಕ್ಷೆಯ ವೇಳೆ 


ಕಾಂಡ - 29 


110 ತಪ್ಪೀಮುಲ್‌ ಕುರ್‌ಆನ್‌ 


೨ ಶಕ್ಕಿಸ್ಲಿ ೨ನ್ನ 1೫ ೯ ks ಶ್ಲ ಆಸಿ ೨ £4 
ss SMHS ಈ: ds ash AMES 5 6 
ಡ್‌ 4 ಜಿ ಜಟ್‌ 
ENE NS STU 5114 (053% 
ಸತ್ಯವಿಶ್ಚಾಸಿಗಳು ಯಾವುದೇ ಸಂಶಯದಲ್ಲಿ ಬಿದ್ದಿರಬಾರದೆಂದು*) ಮತ್ತು ಮನಸ್ಸಿನಲ್ಲಿ ರೋಗವಿರುವವರು* 
ಹಾಗೂ ಸತ್ಯನಿಷೇಧಿಗಳು ಇಂತಹ ವಿಚಿತ್ರ ಮಾತಿನ ಮೂಲಕ ಅಲ್ಲಾಹನು ಉದ್ದೇಶಿಸುವುದಾದರೂ ಏನನ್ನು ಎಂದು 


ಹೇಳುವಂತಾಗಲು (ಹೀಗೆ ಮಾಡಿದ್ದೇವೆ). ಈ ರೀತಿ ಅಲ್ಲಾಹನು ತಾನಿಚ್ಛಿಸಿದವರನ್ನು ಪಥಬಭ್ರಷ್ಟಗೊಳಿಸಿ ಬಿಡುತ್ತಾನೆ 
ಮತ್ತು ತಾನಿಚ್ಛಿಸಿದವರಿಗೆ ಸನ್ಮಾರ್ಗದರ್ಶನ ಮಾಡುತ್ತಾನೆ" ಮತ್ತು ನಿಮ್ಮ ಪ್ರಭುವಿನ ಸೇನೆಗಳನ್ನು ಸ್ವತಃ ಅವನ ಹೊರತು 


ತನ್ನ ವಿಶ್ವಾಸ ಸದಲ್ಲಿ ಸ್ಥಿರವಾಗಿದ್ದರೆ ಮತ್ತು ಸಂದೇಹ ಹಾಗೂ ನಿರಾಕರಣೆ ಅಥವಾ ಅನುಸರಣೆಯಿಂದ ಪಲಾಯನ ಅಥವಾ ಧರ್ಮದ್ರೋಹದ 
ಮಾರ್ಗವನ್ನು ಬಿಟ್ಟು ದೃಢವಿಶ್ವಾಸ-ನಂದಿಕೆ, ಅನುಸರಣೆ ಮತ್ತು ವಿಧೇಯತೆ ಹಾಗೂ ಧರ್ಮ ನಿಷ್ಠೆಯ ಮಾರ್ಗವನ್ನು ಅವಲಂಬಿಸಿದಾಗ 
ಅವನ ವಿಶ್ವಾಸವು ಇನ್ನಷ್ಟು ಪಕ್ಷವಾಗುತ್ತದೆ. (ವಿವರಣೆಗಾಗಿ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-1, ಆಲಿ ಇಮ್ರಾನ್‌: 173, 
ಸಂಪುಟ-2 ಅನ್ಭಾಲ್‌: 2 ಟಿ.2, ಅತ್ತೌಬ:124-125 ಟಿ.125, ಸಂಪುಟ-4 ಅಹ್‌ರಭಾಬ್‌: 22 ಟಿ.38, ಸಂಪುಟ-5 ಅಲ್‌ಫಸ್ಚ್‌ : 4 ಟಿ.7) 

21(ಅ). ಗ್ರಂಥದವರು ಮತ್ತು ಸತ್ಯವಿಶ್ವಾಸಿಗಳು ದೇವಚರರ ಅಸಾಮಾನ್ಯ ಶಕ್ತಿಗಳನ್ನು ಬಲ್ಲವರಾದ್ದರಿಂದ ನರಕದ ವ್ಯವಸ್ಥೆ ನೋಡಿ 
ಕೊಳ್ಳಲು 19 ಮಂದಿ ದೇವಚರರು ಜಬ ವಿಷಯದಲ್ಲಿ ಅವರಿಗೆ ಸಂಶಯವಿಠ್ಗಲು ಸಾಧ್ಯವಿಲ್ಲ 

22. ಕುರ್‌ಆನಿನಲ್ಲಿ "ಹೃದಯದ ರೋಗ'ವೆಂದರೆ ಕಾಪಟ್ಯವಾಗಿದೆ. ಆದ್ದರಿಂದ ಈ ಪದವನ್ನು ನೋಡಿ ಕೆಲವು ವ್ಯಾಖ್ಯಾನಕಾರರು 
ಈ ಸೂಕ್ತವು ಮದೀನದಲ್ಲಿ ಅವತೀರ್ಣಗೊಂಡಿದೆಯೆಂದು ಹೇಳುತ್ತಾರೆ. ಏಕೆಂದರೆ ಕಪಟ ವಿಶ್ವಾಸಿಗಳು ಅಲ್ಲೇ ಉಂಟಾಗಿದ್ದಾರೆ. ಆದರೆ 
ಅನೇಕ ಕಾರಣಗಳಿಂದ ಈ ಭಾವನೆ ಸರಿಯಲ್ಲ, ಒಂದನೆಯದಾಗಿ ಮಕ್ಕಾದಲ್ಲಿ ಕಪಟ ವಿಶ್ವಾಸಿಗಳು ಇರಲಿಲ್ಲವೆಂಬುದೇ ತಪ್ಪು. ಇದನ್ನು ನಾವು 
ತಪ್ಪೀಮುಲ್‌ ಕುರ್‌ಆನಿನ ಸಂಪುಟ-3ರ 672, 674 ಮತ್ತು 680 ರಿಂದ 682ನೇ ಪುಟಗಳಲ್ಲಿ ಸ್ಪಷ್ಟಪಡಿಸಿದ್ದೇವೆ. ಎರಡನೆಯದಾಗಿ, ಒಂದು 

ಶಿಷ್ಟ ಸಂದರ್ಭದಲ್ಲಿ ವಿಶಿಷ್ಟ ಪರಿಸ್ಥಿತಿಯಲ್ಲಿ ಹೇಳಲಾದ ಮಾತಿನ ಮಧ್ಯೆ ಹಠಾತ್ತನೆ ಬೇರೊಂದು ವಾಕ್ಯದ ಕುರಿತು ಅದು ಬೇರೊಂದು 
ಸಂದರ್ಭದಲ್ಲಿ ಅವತೀರ್ಣಗೊಂಡಿದ್ದು ಇಲ್ಲಿಗೆ ತಂದು ಅದನ್ನು ಕಾರಣವಿಲ್ಲದೆ ಸೇರಿಸಲಾಗಿದೆಯೆಂಬ ವ್ಯಾಖ್ಯಾನವೇ ನಮ್ಮ ದೃಷ್ಟಿಯಲ್ಲಿ 
ಸರಿಯಲ್ಲ, ಮುದ್ದಸಿರ್‌ ಅಧ್ಯಾಯದ ಈ ಭಾಗದ ಐತಿಹಾಸಿಕ ಹಿನ್ನೆಲೆಯೇನೆಂದು ನಮಗೆ ಅಧಿಕೃತ ವರದಿಗಳಿಂದ ತಿಳಿದಿದೆ. ಇದು ಮಕ್ಕಾ 
ಜೀವನ ಕಾಲದ ಒಂದು ವಿಶಿಷ್ಟ ಘಟನೆಯ ಕುರಿತು ಅವತೀರ್ಣಗೊಂಡಿದೆ. ಈ ಇಡೀ ವಾಕ್ಷರಣಿಯು ಈ ಘಟನೆಯೊಂದಿಗೆ ಸರಿಯಾಗಿ 
ಹೊಂದಿಕೊಳ್ಳುತ್ತದೆ. ಈ ವಿಷಯದಲ್ಲಿ ಅನೇಕ ವರ್ಷಗಳ ಬಳಿಕ ಮದೀನದಲ್ಲಿ ಅವತೀರ್ಣಗೊಂಡಿದ್ದ ವಾಕ್ಯವನ್ನು ಸೇರಿಸಲು ಅದೆಂತಹ 
ಸಂದರ್ಭ ಒದಗಿ ಬಂದಿತ್ತು? ಇನ್ನು ಹೃದಯ ರೋಗವೆಂದರೇನೆಂಬ ಪ್ರಶ್ನೆ. ಅದು ಸಂದೇಹದ ರೋಗವೆಂದೇ ಅದರರ್ಥ. ಮಕ್ಕಾದಲ್ಲಿ 
ಮಾತ್ರವಲ್ಲ ಲೋಕದಾದ್ಯಂತ ಹಿಂದೆಯೂ ಈಗಲೂ ಅಲ್ಲಾಹನನ್ನು ಹಾಗೂ ವಹೀ, ಪ್ರವಾದಿತ್ವ, ಸ್ವರ್ಗ-ನರಕ ಇತ್ಯಾದಿಗಳನ್ನು ಖಡಾ 
ಖಂಡಿತವಾಗಿ ನಿರಾಕರಿಸುವವರು ಬಹಳ ಕಡಿಮೆ. ಹೆಚ್ಚಿನವರು ದೇವನಿದ್ದಾನೋ, ಇಲ್ಲವೋ, ಪರಲೋಕ ಇರುವುದೋ ಇಲ್ಲವೋ, 
ದೇವಚರರು, ಸ್ವರ್ಗ-ನರಕಗಳು ಇರುವುದು ಸತ್ಯವೇ ಅಥವಾ ಅವು ಕಟ್ಟುಕತೆಗಳೇ? ಪ್ರವಾದಿಯವರು ನಿಜವಾಗಿಯೂ ಸಂದೇಶವಾಹಕರೆ 
ಅವರಿಗೆ ದಿವ್ಯವಾಣಿ ಬರುತ್ತಿತ್ತೇ ಎಂಬ ವಿಷಯದಲ್ಲಿ ಸಂಶಯದಲ್ಲಿರುವವರೇ. ಇದೇ ಸಂದೇಹವು ಹೆಚ್ಚಿನವರನ್ನು ಸತ್ಯನಿಷೇಧದೆಡೆಗೆ 
ಎಳೆದುಕೊಂಡು ಹೋಗುತ್ತದೆ. ಅನ್ಯಥಾ ಈ ವಾಸ್ತವಿಕತೆಗಳನ್ನು ಸಾರಾಸಗಟಾಗಿ ನಿರಾಕರಿಸುವ ಮೂರ್ಟರ ಸಂಖ್ಯೆ ಎಂದೂ ಹೆಚ್ಚಿರಲಿಲ್ಲ. 
ಏಕೆಂದರೆ ಸ್ವಲ್ಪವಾದರೂ ಬುದ್ಧಿಶಕ್ತಿಯಿರುವವನಿಗೆ, ಈ ವಿಷಯಗಳು ವಾಸ್ತವವೆಂಬ ಸಾಧ್ಯತೆಯನ್ನು ಅಲ್ಲಗಳೆಯಲು ಮತ್ತು ಅವುಗಳ 
ಸಾಧ್ಯತೆಯೇ ಇಲ್ಲವೆಂದು ಹೇಳಲು ಯಾವುದೇ ಆಧಾರವಿಲ್ಲವೆಂದು ಚೆನ್ನಾಗಿ ತಿಳಿದಿದೆ. 

23. ಅವರು ಇದನ್ನು ಅಲ್ಲಾಹನ ವಾಣಿಯೆಂದು ಒಪ್ಪುತ್ತಿದ್ದರು ಆದರೆ ಅವನು ಇದನ್ನು ಏಕೆ ಹೇಳಿದನೆಂದು ಆಶ್ಚರ್ಯ ಪಡುತ್ತಿದ್ದರೆಂದು 
ಇದರರ್ಥವಲ್ಲ. ಈ ವಾಣಿಯಲ್ಲಿ ಬುದ್ಧಿಗೆ ನಿಲುಕದ ವಿಷಯಗಳಿರುವುದರಿಂದ ಅದು ಅಲ್ಲಾಹನ ವಾಣಿಯಾಗಿರುವುದು ಹೇಗೆ ಎಂದು 
ಅವರು ಹೇಳ ಬಯಸಿದ್ದರು. 

24. ಅಂದರೆ ಅಲ್ಲಾಹನು ತನ್ನ ವಾಣಿಯಲ್ಲಿ ಮತ್ತು ಆದೇಶ-ನಿರ್ದೇಶನಗಳಲ್ಲಿ ಆಗಾಗ ಜನರಿಗೆ ಪರೀಕ್ಷೆಯಾಗತಕ್ಕ ವಿಷಯಗಳನ್ನು 


ಸಾ 5 


ಹೇಳುತ್ತಿರುತ್ತಾನೆ. ಒಂದೇ ವಿಷಯವನ್ನು ಒಬ್ಬಸತ್ಯಪ್ರಿಯ, ಸುಸ್ನಭಾವಿ ಹಾಗೂ ವಿವೇಕಿಯಾದವನೊಬ್ಬನು ಕೇಳಿದಾಗ ಅದರ ನೇರ ಅರ್ಥ 


ಕಾಂಡ - 29 


74. ಅಲ್‌ ಮುದ್ಚಸಿರ್‌ 111 


RE 1 44೫1-14 8% 
NAS ss ಗಿ೪ಟಗ್ಳ ಬ ನಬ © 55 
ನಗ ೨ ಗ ಹ [A EK ಗ bE; 16 ಊಕ್ರಿ [A 


ಇನ್ನಾರೂ ಹ್‌ ಮತ್ತು ಆ ನರಕವನ್ನು ಪ್ರಸ್ತಾಪಿಸಿರುವುದು ಜನರಿಗೆ ಉಪದೇಶ ಜಾ ಬೇರಾವ 
ಉದ್ದೇಶದಿಂದಲೂ ಅಲ್ಲ* ಖಂಡಿತ ಅಲ್ಲ? ಚಂದ್ರನಾಣೆ ಮತ್ತು ರಾತ್ರಿಯಾಣೆ ಅದು ಮರಳುವಾಗ ಮತ್ತು 
ಮುಂಜಾವಿನಾಣೆ ಅದು ಬೆಳಗುವಾಗ. ಈ ನರಕವೂ ಮಹಾ ವಸ್ತುಗಳ ಪೈಕಿ ಒಂದಾಗಿದೆ.” ಅದು ಮಾನವರ ಪಾಲಿಗೆ 
ಎಚ್ಚರಿಕೆಯಾಗಿದೆ. ನಿಮ್ಮ ಪೈಕಿ ಮುಂದುವರಿಯಲಿಚ್ಛಿಸುವ ಅಥವಾ ಹಿಂದುಳಿಯಲಿಚ್ಛಿಸುವ ಪ್ರತಿಯೊಬ್ಬನ ಪಾಲಿಗೆ 
ಅದು ಎಚ್ಚರಿಕೆಯಾಗಿದೆ.” 


ತೆಗೆದು ನೇರ ಮಾರ್ಗವನ್ನವಲಂಬಿಸುತ್ತಾನೆ- ಅದೇ ವಿಷಯವನ್ನು ಹಠವಾದಿ, ತಿಳಿಗೇಡಿ ಮತ್ತು ನೇರ ಮಾರ್ಗದಿಂದ ನುಣುಚಿಕೊಳ್ಳು 
ವವನೊಬ್ಬನು ಕೇಳಿದಾಗ ಅದರ ವ್ಯತಿರಿಕ್ತ ಅರ್ಥ ತೆಗೆದು ಸತ್ಯದಿಂದ ಪಲಾಯನ ಮಾಡಲು ಒಂದು ಹೊಸ ನೆಪವನ್ನು ಕಂಡುಕೊಳ್ಳುತ್ತಾನೆ. 
ಮೊದಲ ವ್ಯಕ್ತಿಯು ಸತ್ಯಪ್ರಿಯನಾಗಿರುತ್ತಾನೆ. ಆದ್ದರಿಂದ ಅಲ್ಲಾಹನು ಅವನಿಗೆ ಸನ್ಮಾರ್ಗವನ್ನು ದಯಪಾಲಿಸುತ್ತಾನೆ. ಏಕೆಂದರೆ ಸನ್ಸಾರ್ಗ 
ಬಯಸುವವನನ್ನು ಬಲವಂತವಾಗಿ ಪಥಭ್ರಷ್ಟಗೊಳಿಸುವುದು ಅಲ್ಲಾಹನ ಕ್ರಮವಲ್ಲ ಎರಡನೆಯವನು ಸ್ವಯಂ ಸನ್ಮಾರ್ಗ ಬಯಸುವುದಿಲ್ಲ. 
ದುರ್ಮಾರ್ಗವನ್ನೇ ಇಷ್ಟ ಪಡುತ್ತಾನೆ. ಆದ್ದರಿಂದ ಅಲ್ಲಾಹನು ಅವನನ್ನು ಪಥಭ್ರಷ್ಟತೆಯ ಮಾರ್ಗಗಳಿಗೇ ದೂಡಿ ಬಿಡುತ್ತಾನೆ. ಏಕೆಂದರೆ 
ಸತ್ಯವನ್ನು ದ್ವೇಷಿಸುವವನನ್ನು ಬಲವಂತದಿಂದ ಸತ್ಯದ ಮಾರ್ಗಕ್ಕೆ ಎಳೆದು ತರುವುದು ಅಲ್ಲಾಹನ ಕ್ರಮವಲ್ಲ. (ಅಲ್ಲಾಹನು ಸನ್ಭಾರ್ಗ 
ನೀಡುವುದರ ಮತ್ತು ಪಥಭ್ರಷ್ಟಗೊಳಿಸುವುದರ ಕುರಿತು ತಪ್ಲೀಮುಲ್‌ ಕುರ್‌ಆನಿನ ಅನೇಕ ಕಡೆಗಳಲ್ಲಿ ನಾವು ಸ್ಪಷ್ಟವಾಗಿ ಬೆಳಕು ಚೆಲ್ಲಿದ್ದೇವೆ. 
ಉದಾ: ನೋಡಿರಿ ಸಂಪುಟ-1 ಅಲ್‌ಬಕರ: ಟಿ-10, 16, 19, 20, ಅನ್ನಿಸಾ; ಟಿ-173, ಅನ್‌ಆಮ್‌: ಟಿ-17, 28, 90, ಸಂಪುಟ-2 
ಯೂನುಸ್‌: ಟಿ-13, ಸಂಪುಟ-3 ಅಲ್‌ಕಹ್ಟ್‌ : ; ಟಿ-54, ಅಲ್‌ ಕಸಸ್‌: ಟಿ-71) 

25. ಅಂದರೆ ಅಲ್ಲಾಹನು ಈ ಪ್ರಪಂಬೆದಲ್ಲಿ ಎಂತೆಂತಹ ಮತ್ತು ಎಷ್ಟೆಲ್ಲ ಜೀವಿಗಳನ್ನು ಸ್ಥ ಸೃಷ್ಟಿಸಿದ್ದಾನೆ. ಅವುಗಳಿಗೆ ಎಂತೆಂತಹ ಶಕ್ತಿ 
ಸಾಮರ್ಥ್ಯಗಳನ್ನು ನೀಡಿದ್ದಾನೆ ಮತ್ತು ಅವುಗಳಿಂದ ಯಾವ್ಯಾವ ಕೆಲಸಗಳನ್ನು ಮಾಡಿಸುತ್ತಿದ್ದಾನೆ ಎಂದು ಅಲ್ಲಾಹನ ಹೊರತು ಇನ್ನಾರಿಗೂ 
ತಿಳಿದಿಲ್ಲ ಭೂಮಿಯೆಂಬ ಈ ಸಣ್ಣ ಗೋಳದಲ್ಲಿ ವಾಸಿಸುವ ಮನುಷ್ಯ ತನ್ನ ಸೀಮಿತ ದೃಷ್ಟಿಯಿಂದ ತನ್ನ ಸುತ್ತಮುತ್ತಲಿರುವ ಸಣ್ಣ ಜಗತ್ತನ್ನು 
ನೋಡಿ ದೇವನ ಪ್ರಭುತ್ವ ತನ್ನ ಇಂದ್ರಿಯವು ಜ್ಞಾನದಿಂದ ಅಥವಾ ತನ್ನ ಯಂತ್ರಗಳ ಸಹಾಯದಿಂದ ಗ್ರಹಿಸುವಂತಹದ್ದೇ ಆಗಿದೆಯೆಂಬ 
ತಪ್ಪು ಗ್ರಹಿಕೆಗೆ ಒಳಗಾದರೆ ಅದು ಅವನದೇ ಮೂರ್ಪತನವಾಗಿದೆ. ಅನ್ಯಥಾ ದೇವನ ಈ ಕಾರ್ಬ್ಯಾನೆಯು ಎಷ್ಟು ವಿಶಾಲ ಮತ್ತು 
ಅಗಾಧವಾಗಿದೆಯೆಂದರೆ, ಅದರ ಪೂರ್ಣ ವೈಶಾಲ್ಯದ ಕಲ್ಪನೆಯು ಅವನ ಸಣ್ಣ ಮೆದುಳಿನಲ್ಲಿ ಹಡಿಸುವುದಂತಿರಲಿ, ಅದರ ಒಂದೊಂದು 
ವಸ್ತುವಿನ ಸಂಪೂರ್ಣ ಜ್ಞಾನ ಗಳಿಸುವುದು ಮಾನವನಿಂದ ಸಾಧ್ಯವಿಲ್ಲ 

26. ಅಂದರೆ ಜನರು ತಮ್ಮನ್ನು ತಾವೇ ಅದಕ್ಕೆ ಬಲಿಯಾಗಿಸುವುದಕ್ಕೆ ಹಾಗೂ ಅವನ ಶಿಕ್ಷೆಯ ರುಚಿ ಅನುಭವಿಸುವುದಕ್ಕೆ ಮುಂಚೆ 
ಎಚ್ಚರಾಗಲಿ ಮತ್ತು ತಮ್ಮನ್ನು ಅದರಿಂದ ರಕ್ಷಿಸುವ ಬಗ್ಗೆ ಚಿಂತಿಸಲಿ. 

27. ಅಂದರೆ ಇದನ್ನು ತಮಾಷೆಯಾಗಿ ಹಾರಿಸಲು ಇದೇನೂ ಗಾಳಿ ಮಾತಲ್ಲ. 

28. ಅಂದರೆ ಯಾವ ರೀತಿ ಚಂದ್ರ ಹಾಗೂ ರಾತ್ರಿ ಮತ್ತು ಹಗಲು ಅಲ್ಲಾಹನ ಮಹಿಮೆಯ ಬೃಹತ್‌ ಸಂಕೇಶಗಳಾಗಿವೆಯೋ ಅದೇ 
ರೀತಿ ನರಕವೂ ಅವನ ಮಹಿಮೆಯ ಅಗಾಧ ಕುರುಹುಗಳಲ್ಲೊಂದಾಗಿದೆ. ಚಂದ್ರನಿರುವುದಾಗಲಿ, ರಾತ್ರೆ -ಹಗಲುಗಳು ಶಿಸ್ತುಬದ್ಧವಾಗಿ 
ನಡೆಯುವುದಾಗಲಿ ಅಸಾಧ್ಯವಲ್ಲವೆಂದಾದರೆ ನರಕವಿರುವುದು ನಿಮ್ಮ ಅಭಿಪ್ರಾಯದಲ್ಲಿ ಅಸಾಧ್ಯವಾಗುವುದಾದರೂ ಹೇಗೆ? ಈ ವಸ್ತುಗ 
ಳನ್ನೆಲ್ಲ ನೀವು ಅಹೋರಾತ್ರಿ ನೋಡುತ್ತಿರುತ್ತೀರಿ, ಆದ್ದರಿಂದ ನಿಮಗೆ ಅದರಲ್ಲಿ ಅದ್ಭುತವೆನಿಸುವುದಿಲ್ಲ. ಅನ್ಯಥಾ ಇವೆಲ್ಲ ಅಲ್ಲಾಹನ 
ಸಾಮರ್ಥ್ಯದ ಅತ್ಯದ್ಭುತ ಪವಾಡಗಳಾಗಿವೆ. ಅವು ಒಂದು ವೇಳೆ ನಿಮ್ಮ ಅನುಭವಕ್ಕೆ ಬಾರದಿರುತ್ತಿದ್ದರೆ ಮತ್ತು ಯಾರಾದರೂ ನಿಮ್ಮೊಂದಿಗೆ 
ಚಂದ್ರನಂತಹ ಒಂದು ವಸ್ತುವೂ ಲೋಕದಲ್ಲಿದೆ ಅಥವಾ ಸೂರ್ಯನೂ ಒಂದು ವಸ್ತುವಾಗಿದ್ದು ಅದು ಅಸ್ತಮಿಸಿದಾಗ ಲೋಕವಿಡೀ 


ಕಾಂಡ - 29 


112 ತಪ್ಪೀಮುಲ್‌ ಕುರ್‌ಆನ್‌ 


KEANE ಲ ಲ ಫೋ LE AN 3 ಎ 2/5 1೨1“ 
SELLE ESIGN ಕ್ತ 
ಸ 4ರ KS PL AS 9 AL ರ! 
BEES ಕಜ ) ಸಿಜಿ ಸಿಯ 51೪369)84 
ಬ ಚಚ ಚಕ ಚ್ಚ ಣ್‌ ಶ್‌ > ೪೬ ಆಲ ಟಲಪ್ರೀ 
BONES SEO pL SIS ELMAN ಆ 
ಆಗರ ಹೊ PP 3 ನ ಫೋ ಟ್ಟ್‌್‌್ಯ ಎ ಫಲ ೨2 
ESE SY NSO ALLS AS 
(38-48) ಪ್ರತಿಯೊಬ್ಬನೂ ತನ್ನ ದುಡಿಮೆಯ ಬದಲಿಗೆ ಅಡವಿಡಲ್ಪಟ್ಟಿದ್ದಾನೆ.* ಬಲಗಡೆಯವರ ಹೊರತು". 
ಅವರು ಸ್ಪರ್ಗದಲ್ಲಿರುವರು. ಅವರು ಅಪರಾಧಿಗಳೊಡನೆ, "ನಿಮ್ಮನ್ನು ನರಕಕ್ಕೆ ಒಯ್ದುದು ಯಾವುದು?' ಎಂದು 
ಕೇಳುವರು.” ಅವರು ಹೇಳುವರು; "ನಾವು ನಮಾರು್‌ ಮಾಡುವವರಾಗಿರಲಿಲ್ಲ3 ಮತ್ತು ದರಿದ್ರರಿಗೆ ಉಣಿಸುತ್ತಿರಲಿಲ್ಲ* 
ಮತ್ತು ಸತ್ಯದ ವಿರುದ್ಧ ಮಾತುಗಳನ್ನು ಸೃಷ್ಟಿಸುವವರ ಜೊತೆ ಸೇರಿ ನಾವೂ ಮಾತುಗಳನ್ನು ಸೃಷ್ಟಿಸುತ್ತಿದ್ದೆವು ಮತ್ತು 
ನಾವು ಪ್ರತಿಫಲದ ದಿನವನ್ನು ಸುಳ್ಳೆಂದು ಹೇಳುತ್ತಿದ್ದೆವು. ಕೊನೆಗೆ ಆ ಖಚಿತ ದಿನವು ನಮಗೆ ಎದುರಾಗಿಯೇ 
ಬಿಟ್ಟೆತು.'** ಅಂದು ಶಿಫಾರಸು ಮಾಡುವವರ ಶಿಫಾರಸು ಅವರಿಗೆ ಯಾವುದೇ ಪ್ರಯೋಜನ ನೀಡದು.3* 


ಕತ್ತಲಾಗುತ್ತದೆ. ಅದು ಉದಯಿಸಿದಾಗ ಲೋಕವು ಬೆಳಗುತ್ತದೆ ಎಂದು ತಿಳಿಸಿದರೆ, ನಿಮ್ಮಂತಹವರು ನರಕದ ಸುದ್ದಿ ಕೇಳಿ ಪರಿಹಾಸ್ಯ 
ಮಾಡಿದಂತೆ ಅದನ್ನು ಕೇಳಿಯೂ ಪರಿಹಾಸ್ಯ ಮಾಡುತ್ತಿದ್ದರು. 

29. ಅದರಿಂದ ಜನರನ್ನು ಹೆದರಿಸಲಾಗುತ್ತದೆಂದರ್ಥ. ಇನ್ನು ಯಾರು ಇಚ್ಛಿಸುತ್ತಾರೋ ಅವರು ಅದನ್ನು ಹೆದರಿ ಒಳಿತಿನ 
ಮಾರ್ಗದಲ್ಲಿ ಮುನ್ನಡೆಯಲಿ ಮತ್ತು ಯಾರು ಇಚ್ಛಿಸುತ್ತಾರೋ ಅವರು ಹಿಂದೆ ಸರಿಯಲಿ. 

30. ವಿವರಣೆಗಾಗಿ ನೋಡಿರಿ. ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-5, ಅತ್ತೂರ್‌: ಟಿ.16. 

31. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಎಡಗಡೆಯವರು ತಮ್ಮ ಗಳಿಕೆಯ ಬದಲಿಗೆ ಹಿಡಿಯಲ್ಲಡುವರು. ಆದರೆ 
ಬಲಗಡೆಯವರು ತಮ್ಮ ದುಡಿಮೆಯನ್ನು ಅಡವಿಡುವರು. (ಬಲಗಡೆಯವರು ಮತ್ತು ಎಡಗಡೆಯವರು ಎಂಬುದರ ವಿವರಣೆಗಾಗಿ 
ನೋಡಿರಿ. ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-5 ಸೂರ: ಅಲ್‌ವಾಕಿಅ: ಟಿ.5-6) 

32. ಈ ಹಿಂದೆ ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಸ್ವರ್ಗದವರೂ ನರಕದವರೂ ಪರಸ್ಪರರಿಂದ ಸಾವಿರಾರು ಲಕ್ಷಾವಧಿ ಮೈಲಿಗಳಷ್ಟು 
ದೂರವಿದ್ದರೂ ಯಾವಾಗ ಬೇಕಾದರೂ ಯಾವುದೇ ಉಪಕರಣದ ಸಹಾಯವಿಲ್ಲದೆ ಪರಸ್ಪರರನ್ನು ನೋಡುವರು ಮತ್ತು ಒಬ್ಬರು 
ಇನ್ನೊಬ್ಬರೊಂದಿಗೆ ನೇರವಾಗಿ ಮಾತಾಡಬಲ್ಲರೆಂದು ಬಂದಿದೆ. (ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-2, 7: 44-50 ಟಿ.35, ಸಂಪುಟ-4, 
37: 50-57 ಟಿ.32) 

33. ಅಂದರೆ ನಾವು ಅಲ್ಲಾಹನನ್ನು ಮತ್ತವನ ಪ್ರವಾದಿ ಮತ್ತು ಗ್ರಂಥವನ್ನು ಅಂಗೀಕರಿಸಿ ಓರ್ವ ದೇವೋಪಾಸಕನಿಗೆ ಅನ್ವಯವಾಗುವ 
ದೇವನ ಪ್ರಪ್ರಥಮ ಬಾಧ್ಯತೆಯನ್ನು ಈಡೇರಿಸುವವರಲ್ಲಿ ಸೇರಿರಲಿಲ್ಲ. ಅರ್ಥಾತ್‌ ನಮಾರು್‌. ಇಲ್ಲಿ ಒಂದು ವಿಷಯವನ್ನು ಚೆನ್ನಾಗಿ 
ತಿಳಿದಿರಬೇಕು. ಒಬ್ಬವ್ಯಕ್ತಿ ಸತ್ಯವಿಶ್ವಾಸವಿರಿಸದೆ ನಮಾರುಖ್‌ ಮಾಡುವಂತೆಯೇ ಇಲ್ಲ, ಆದ್ದರಿಂದ ನಮಾರು್‌ ಮಾಡುವವರಲ್ಲಿಸೇರಿರುವುದು 
ತನ್ನಿಂತಾನೇ ವಿಶ್ವಾಸಿಯಾಗಿರುವುದನ್ನು ಕಡ್ಡಾಯಗೊಳಿಸುತ್ತದೆ. ಆದರೆ ನಮಾರು್‌ ಮಾಡುವವನಾಗಿಯೂ ನರಕಕ್ಕೆ ಹೋಗಲು ಕಾರಣ 
ವಿಶ್ವಾಸವಿರಿಸಿಯೂ ನಮಾರುಖ್‌ ತೊರೆದಿದ್ದರೆ ನರಕದಿಂದ ಮುಕ್ತನಾಗಲಾರನೆಂದು ಹೇಳಿ ವಿಷಯವನ್ನು ಸ್ಪಷ್ಟ ಪಡಿಸಲಾಗಿದೆ. 

34. ಒಬ್ಬಮನುಷ್ಯ ಹಸಿವಿನಿಂದಿರುವುದನ್ನು ಕಂಡು ಸಾಮರ್ಥ್ಯವಿದ್ದೂ ಅವನಿಗೆ ಉಣಿಸದಿರುವುದು ಇಸ್ಲಾಮಿನ ದೃಷ್ಟಿಯಲ್ಲಿ ಬಹಳ 
ದೊಡ್ಡ ಪಾಪವಾಗಿದೆ. ಆದ್ದರಿಂದಲೇ ಮಾನವನು ನರಕ ವಾಸಿಯಾಗುವ ಕಾರಣಗಳಲ್ಲಿ ಇದನ್ನು ವಿಶೇಷವಾಗಿ ಪ್ರಸ್ತಾಪಿಸಲಾಗಿದೆ. 

35. ಅಂದರೆ ನಾವು ಸಾಯುವ ವರೆಗೂ ಅದೇ ನೀತಿಯಲ್ಲಿ ಸ್ಥಿರವಾಗಿದ್ದೆವು. ಕೊನೆಗೂ ನಿರ್ಲಕ್ಷ _ ವಹಿಸುತ್ತಿದ್ದ ಆ ಖಚಿತ ವಸ್ತು 
ನಮ್ಮ ಮುಂದೆ ಬಂದೇ ಬಿಟ್ಟಿತು. ಖಚಿತ ವಸ್ತುವೆಂದರೆ ಮರಣವೂ ಆಗಬಹುದು. ಪರಲೋಕವೂ ಆಗಿರಬಹುದು. 

36. ಅಂದರೆ ಸಾಯುವ ವರೆಗೂ ಇದೇ ನೀತಿಯನ್ನನುಸರಿಸಿದವರ ಪರವಾಗಿ ಶಿಫಾರಸ್ಸು ಮಾಡುವವರೂ ಶಿಫಾರಸು ಮಾಡಿದರೂ 


ಕಾಂಡ - 29 


74. ಅಲ್‌ ಮುದ್ದಸಿರ್‌ 113 
ಲಂ 


(49-56) ಇವರು ಈ ಉಪದೇಶದಿಂದ ವಿಮುಖರಾಗಲು ಇವರಿಗೆ ಆಗಿರುವುದಾದರೂ ಏನು? ಇವರ 
ಅವಸ್ಥೆಯು ಸಿಂಹಕ್ಕೆ ಅಂಜಿ ಓಡುತ್ತಿರುವ ಕಾಡು ಕತ್ತೆಗಳಂತಿದೆ.?' ವಾಸ್ತವದಲ್ಲಿ ಇವರ ಪೈಕಿ ಪ್ರತಿಯೊಬ್ಬನೂ ತನ್ನ 
ಹೆಸರಿಗೆ ಬಹಿರಂಗ ಪತ್ರಗಳು ಕಳುಹಿಸಲ್ಲಡಬೇಕೆಂದು ಬಯಸುತ್ತಾನೆ.” ಖಂಡಿತ ಇಲ್ಲ ವಾಸ್ತವದಲ್ಲಿ ಇವರಿಗೆ 
ಪರಲೋಕದ ಭಯವಿಲ್ಲ ಖಂಡಿತ ಇಲ್ಲ ಇದೊಂದು ಉಪದೇಶವಾಗಿದೆ. ಇಷ್ಟವುಳ್ಳವನು ಇದರಿಂದ ಪಾಠ 
ಪಡೆಯಲಿ. ಅಲ್ಲಾಹನೇ ಇಚ್ಛಿಸುವ ಹೊರತು ಇವರು ಯಾರೂ ಪಾಠ ಕಲಿಯಲಾರರು." ಅವನೇ ಭಯಜಭಕ್ತಿಗೆ 
ಅರ್ಹನು* ಮತ್ತು ಅವನೇ (ಭಯಭಕ್ತಿಯುಳ್ಳವರನ್ನು) ಕ್ಷಮಿಸಬಲ್ಲವನಾಗಿರುತ್ತಾನೆ.* 


ಅವರಿಗೆ ಕ್ಷಮೆ ಸಿಗಲಾರದು. ಶಿಫಾರಸನ್ನು ಯಾರು ಮಾಡಬಹುದು, ಯಾರು ಮಾಡಲಾರರು, ಯಾವ ಸ್ಥಿತಿಯಲ್ಲಿಮಾಡಬಹುದು, ಯಾವ 
ಸ್ಥಿತಿಯಲ್ಲಿ ಮಾಡಲಾಗದು. ಯಾರಿಗಾಗಿ ಮಾಡಬಹುದು, ಯಾರಿಗಾಗಿ ಮಾಡಲಾಗದು, ಯಾರ ಪರವಾಗಿ ಅದು 
ಪ್ರಯೋಜನಕಾರಿಯಾಗಬಲ್ಲುದು, ಯಾರ ಪರವಾಗಿ ಆಗಲಾರದು ಎಂಬಿತ್ಯಾದಿ ವಿಷಯಗಳನ್ನು ಕುರ್‌ಆನ್‌ ಅನೇಕ ಕಡೆಗಳಲ್ಲಿ ಅತ್ಯಂತ 
ಸ್ಪಷ್ಟವಾಗಿ ತಿಳಿಸಿದೆ. ಅದನ್ನು ಗ್ರಹಿಸಲು ಯಾರಿಗೂ ಕಷ್ಟವಲ್ಲ. ಈ ಲೋಕದಲ್ಲಿ ಜನರ ಪಥಭ್ರಷ್ಟತೆಗಿರುವ ಅನೇಕ ಕಾರಣಗಳ ಪೈಕಿ ಶಿಫಾರಸಿನ 
ಬಗೆಗಿನ ಕುರುಡು ನಂಬಿಕೆಗಳೂ ಒಂದಾಗಿದೆ. ಆದ್ದರಿಂದ ಕುರ್‌ಆನ್‌ ಈ ಸಮಸ್ಯೆಯನ್ನು ಯಾವುದೇ ಸಂದೇಹಕ್ಕೆ ಆಸ್ಪದವಿಲ್ಲದ ರೀತಿಯಲ್ಲಿ 
ಸ್ಪಷ್ಟವಾಗಿ ವಿವರಿಸಿದೆ. ಉದಾಹರಣೆಗೆ ಈ ಕೆಳಗಿನ ಸೂಕ್ತಗಳನ್ನು ನೋಡಿರಿ, 2:255; 6:94; 7:53; 10:3, 18; 19:87; 20:109; 21:28; 
34:23; 39:43-44; 40:18; 44:86; 53:26; 78:37-38 ತಪ್ಪೀಮುಲ್‌ ಕುರ್‌ಆನಿನಲ್ಲಿ ಎಲ್ಲೆಲ್ಲ ಈ ಸೂಕ್ತಗಳು ಬಂದಿದೆಯೋ ಅಲ್ಲೆಲ್ಲ 
ನಾವು ಇದನ್ನು ಚೆನ್ನಾಗಿ ವಿವರಿಸಿದ್ದೇವೆ. 

37. ಇದೊಂದು ಅರಬಿ ನುಡಿಗಟ್ಟು. ಕಾಡುಕತ್ತೆಗಳಿಗೆ ಅಪಾಯದ ಸೂಚನೆ ಸಿಕ್ಕಿದ ಕೂಡಲೇ ಇತರ ಯಾವ ಪ್ರಾಣಿಗಳೂ ಓಡದ 
ರೀತಿಯಲ್ಲಿ ಅವು ದಿಕ್ಕೆಟ್ಟು ಓಡುತ್ತವೆ. ಆದ್ದರಿಂದ ಅರಬರು ದಿಕ್ಕೆಟ್ಟು ಓಡುವವರನ್ನು ಹುಲಿಯ ವಾಸನೆ ಅಥವಾ ಬೇಟೆಗಾರರ ಕಾಲ ಸಪ್ಪಳ 
ಕೇಳಿದ ಕೂಡಲೇ ಓಡಿ ಹೋಗುವ ಕಾಡುಕತ್ತೆಗಳಿಗೆ ಹೋಲಿಸುತ್ತಾರೆ. 

38. ಅಂದರೆ ಅಲ್ಲಾಹನು ನಿಜವಾಗಿಯೂ ಮುಹಮೃದ್‌ರನ್ನು(ಸ) ಪ್ರವಾದಿಯಾಗಿ ನೇಮಿಸಿದ್ದರೆ, ಮಕ್ಕಾದ ಒಬ್ಬೊಬ್ಬ ಸರದಾರ 
ಮತ್ತು ಒಬ್ಬೊಬ್ಬ ಗುರಿಕಾರನ ಹೆಸರಿಗೆ, ಮುಹಮ್ಮದ್‌(ಸ) ನಮ್ಮ ಪ್ರವಾದಿಯಾಗಿದ್ದಾರೆ. ಅವರ ಅನುಸರಣೆಯನ್ನು ಸ್ಟೀಕರಿಸಿರಿ ಎಂದು ಪತ್ರ 
ಬರೆಯಬೇಕಾಗಿತ್ತು. ಅದನ್ನು ನೋಡಿದ ಕೂಡಲೇ ಅದನ್ನು ಅಲ್ಲಾಹನೇ ಬರೆದು ಕಳಿಸಿದ್ದಾನೆಂದು ಅವರಿಗೆ ನಂಬಿಕೆ ಬರಬೇಕೆಂದು ಅವರು 
ಬಯಸುತ್ತಿದ್ದರು. ಇನ್ನೊಂದು ಕಡೆಯಲ್ಲಿ, ಮಕ್ಕಾದ ಸತ್ಯನಿಷೇಧಿಗಳ ಒಂದು ಹೇಳಿಕೆಯನ್ನು ಹೀಗೆ ಉಲ್ಲೇಖಿಸಿದೆ: "ಅಲ್ಲಾಹನ ಸಂದೇಶವಾಹಕರಿಗೆ 
ಸಿಕ್ಕಿರುವ ವಸ್ತು ಸ್ವತಃ ನಮಗೂ ಸಿಗುವ ವರೆಗೂ ನಾವು ವಿಶ್ವಾಸವಿರಿಸಲಾರೆವು.' (6:124) ಮತ್ತೊಂದು ಕಡೆ ಅವರ ಬೇಡಿಕೆ ಹೀಗಿದೆ: "ನೀವು 
ಆಕಾಶದ ಮೇಲೇರಿ ನಾವು ಓದಬಹುದಾದ ಲಿಖಿತ ಗ್ರಂಥವೊಂದನ್ನು ತಂದು ಕೊಡಬೇಕು.'(17: 93) 

39, ಅಂದರೆ ಅವರ ಈ ಬೇಡಿಕೆಯನ್ನು ಈಡೇರಿಸಲಾಗದಿರುವುದು ಅವರು ವಿಶ್ವಾಸವಿರಿಸದಿರುವ ನೈಜ ಕಾರಣವಲ್ಲ, ಅವರು 
ಪರಲೋಕದ ಬಗ್ಗೆ ನಿರ್ಭೀತರಾಗಿದ್ದಾರೆಂಬುದೇ ನೈಜ ಕಾರಣವಾಗಿದೆ. ಅವರು ಈ ಲೋಕವನ್ನೇ ಸರ್ವಸ್ಥವೆಂದು ಭಾವಿಸಿದ್ದಾರೆ. ಈ 
ಜೀವನದ ನಂತರವೂ ಒಂದು ಜೀವನವಿದೆ. ಅದರಲ್ಲಿ ತಮ್ಮ ಕರ್ಮಗಳ ಲೆಕ್ಕ ಸಮರ್ಪಿಸಲಿಕ್ಕಿದೆಯೆಂಬುದರ ಚಿಂತೆಯೇ ಅವರಿಗೆ ಇಲ್ಲ. 
ಇದುವೇ ಅವರನ್ನು ಈ ಲೋಕದಲ್ಲಿ ನಿಶ್ಚಿಂತರು ಮತ್ತು ಹೊಣೆಗೇಡಿಗಳನ್ನಾಗಿ ಮಾಡಿದೆ. ಅವರು ಸತ್ಯ ಮತ್ತು ಅಸತ್ಯದ ಪ್ರಶ್ನೆಯೇ 
ಅರ್ಥಹೀನವೆಂದು ಭಾವಿಸುತ್ತಾರೆ. ಏಕೆಂದರೆ ಸತ್ಯವನ್ನು ಅನುಸರಿಸಿದ ಪರಿಣಾಮ ಒಳಿತೇ ಆಗಿರುವುದು ಅವರಿಗೆ ಕಾಣುವುದಿಲ್ಲ. ಅದೇ 


ಕಾಂಡ - 29 


114 ತಪ್ಪೀಮುಲ್‌ ಕುರ್‌ಆನ್‌ 


ರೀತಿ ಅಸತ್ಯದ ಅನುಸರಣೆಯಿಂದ ಇಲ್ಲಿ ಕೆಟ್ಟ ಪರಿಣಾಮವೇ ಉಂಟಾಗುವುದೂ ಅವರಿಗೆ ಕಾಣುವುದಿಲ್ಲ. ಆದ್ದರಿಂದ ನಿಜವಾಗಿ ಸತ್ಯ 
ಯಾವುದು, ಅಸತ್ಯ ಯಾವುದು ಎಂಬ ಪ್ರಶ್ನೆಯ ಬಗ್ಗೆ ಚಿಂತಿಸುವುದೇ ವ್ಯರ್ಥವೆಂದು ಅವರು ಭಾವಿಸುತ್ತಾರೆ. ಈ ಪ್ರಶ್ನೆಯು ಗಂಭೀರ 
ಚಿಂತನೆಗೆ ಅರ್ಹವಾಗುವುದು ಈ ಲೋಕದ ಪ್ರಸ್ತುತ ಜೀವನವು ತಾತ್ಕಾಲಿಕವೆಂದು ಭಾವಿಸುವ ಮತ್ತು ನೈಜ ಹಾಗೂ ಶಾಶ್ವತ ಜೀವನವು 
ಪರಲೋಕದ ಜೀವನವಾಗಿದ್ದು ಅಲ್ಲಿ ಸತ್ಯದ ಪರಿಣಾಮ ಉತ್ತಮವೂ ಅಸತ್ಯದ ಪರಿಣಾಮ ಕೆಟ್ಟದೂ ಆಗಿರುವುದೆಂದು ಒಪ್ಪವವನಿಗೆ 
ಮಾತ್ರ. ಅಂತಹ ವ್ಯಕ್ತಿ ಕುರ್‌ಆನ್‌ ಮುಂದಿಡುವ ಬುದ್ಧಿಪೂರ್ವಕ ಸಂಕೇತಗಳು ಮತ್ತು ಪಾವನವಾದ ಶಿಕ್ಷಣಗಳನ್ನು ನೋಡಿ ವಿಶ್ವಾಸ 
ತಾಳುವನು. ತನ್ನ ಬುದ್ಧಿಯನ್ನುಪಯೋಗಿಸಿ, ಕುರ್‌ಆನ್‌ ಯಾರ ವಿಶ್ವಾಸ-ಆಚಾರಗಳನ್ನು ತಪ್ಪೆಂದು ಹೇಳುತ್ತದೋ ಅವುಗಳಲ್ಲಿ ಯಾವ 
ತಪ್ಪುಗಳಿವೆಯೆಂದು ಅರಿಯುವ ಪ್ರಯತ್ನ ಮಾಡುವನು. ಆದರೆ ಪರಲೋಕವನ್ನು ನಿರಾಕರಿಸುವವನು ಸತ್ಯಾನ್ಹೇಷಣೆಯ ಕುರಿತು 
ಗಂಭೀರವಾಗಿರುವುದಿಲ್ಲ. ಅವನು ವಿಶ್ವಾಸವಿರಿಸದಿರಲು ಹೊಸ ಹೊಸ ಬೇಡಿಕೆಗಳನ್ನಿಡುವನು. ಒಂದು ವೇಳೆ ಅವನ ಒಂದು ಬೇಡಿಕೆಯನ್ನು 
ಪೂರೈಸಿದರೆ ನಿರಾಕರಣೆಗೆ ಇನ್ನೊಂದು ಬೇಡಿಕೆಯನ್ನು ಮುಂದಿಡುವನು. ಇದನ್ನೇ ಕುರ್‌ಆನಿನಲ್ಲಿ ಹೀಗೆ ಹೇಳಲಾಗಿದೆ- ಓ ಪೈಗಂಬರರೇ। 
ನಾವು ನಿಮ್ಮ ಮೇಲೆ ಕಾಗದದಲ್ಲಿ ಬರೆದ ಒಂದು ಗ್ರಂಥವನ್ನು ಅವತೀರ್ಣಗೊಳಿಸುತ್ತಿದ್ದರೆ ಮತ್ತು ಜನರು ಅದನ್ನು ಕೈಗಳಿಂದ ಮುಟ್ಟಿಯೂ 
ನೋಡಿಕೊಳ್ಳುತ್ತಿದ್ದರೆ, ಆಗಲೂ ಸತ್ಯನಿಷೇಧಿಗಳು ಇದು ಸ್ಪಷ್ಟವಾದ ಮಾಟವಲ್ಲದೆ ಇನ್ನೇನೂ ಅಲ್ಲವೆಂದು ಹೇಳುತ್ತಿದ್ದರು. (ಅನ್‌ಆಮ್‌-7) 

40. ಅಂದರೆ ಅವರ ಯಾವುದೇ ಬೇಡಿಕೆಯನ್ನು ಈಡೇರಿಸಲಾಗದು. 

41. ಅಂದರೆ ಒಬ್ಬನು ಉಪದೇಶ ಪಡೆಯುವುದು ಅವನದೇ ಇಚ್ಛೆಯನ್ನು ಅವಲಂಬಿಸಿರುವುದಿಲ್ಲ. ಅವನಿಗೆ ಉಪದೇಶ ಸಿಗಬೇಕೆಂದು 
ಅಲ್ಲಾಹನು ಬಯಸಿದಾಗ ಮಾತ್ರ ಅದು ಸಿಗುತ್ತದೆ. ಅದೇ ರೀತಿ ದಾಸನ ಯಾವುದೇ ಕೃತ್ಯವು ಕೇವಲ ಅವನ ಇಚ್ಛೆಯಿಂದ ಪ್ರಕಟವಾಗುವುದಿಲ್ಲ. 
ಅಲ್ಲಾಹನ ಇಚ್ಛೆಯು ಅವನ ಇಚ್ಛೆಯೊಂದಿಗೆ ಸೇರಿದಾಗ ಮಾತ್ರ ಪ್ರತಿಯೊಂದು ಕರ್ಮವೂ ಪೂರ್ಣತೆಗೆ ತಲುಪುತ್ತದೆಂಬ ಸತ್ಯವನ್ನೂ ಇಲ್ಲಿ 
ಪ್ರಕಟ ಪಡಿಸಲಾಗಿದೆ. ಇದು ಬಹಳ ಸಂಕೀರ್ಣ ವಿಷಯವಾಗಿದ್ದು ಇದನ್ನು ಗ್ರಹಿಸುವಲ್ಲಿ ಮಾನವ ಬುದ್ಧಿ ಹೆಚ್ಚಾಗಿ ಎಡವಿ ಬೀಳುತ್ತದೆ. 
ಸಂಕ್ಷಿಪ್ತವಾಗಿ ಇದನ್ನು ಹೀಗೆ ಗ್ರಹಿಸಬಹುದು. ಪ್ರತಿಯೊಬ್ಬ ಮಾನವನಿಗೆ ತಾನು ಬಯಸುವುದನ್ನೆಲ್ಲಾಮಾಡುತ್ತಾ ಹೋಗುವಷ್ಟುಸಾಮರ್ಥ್ಯ 
ಈ ಲೋಕದಲ್ಲಿ ಇರುತ್ತಿದ್ದರೆ, ಇಲ್ಲಿನ ವ್ಯವಸ್ಥೆಯು ಅಸ್ತವ್ಯಸ್ತವಾಗಿ ಬಿಡುತ್ತಿತ್ತು. ಅಲ್ಲಾಹನ ಇಚ್ಛೆಯೇ ಎಲ್ಲ ಇಚ್ಛೆಗಳಿಗಿಂತಲೂ 
ಮಿಗಿಲಾಗಿರುವುದರಿಂದಲೇ ಈ ಲೋಕದಲ್ಲಿ ಶಿಸ್ತು-ಸುವ್ಯವಸ್ಥೆ ಕಂಡುಬರುತ್ತದೆ. ಮಾನವನು ಏನಾದರೂ ಮಾಡ ಬಯಸುವುದಾದರೆ, 
ಅವನು ಆ ಕಾರ್ಯ ಮಾಡಬೇಕೆಂದು ಅಲ್ಲಾಹನು ಇಚ್ಛಿಸಿದಾಗ ಮಾತ್ರ ಮಾಡಬಲ್ಲನು. ಸನ್ಮಾರ್ಗ ಮತ್ತು ದುರ್ಮಾರ್ಗದ ವಿಷಯವೂ 
ಹೀಗೆಯೇ. ಮಾನವನು ಸನ್ಮಾರ್ಗವನ್ನು ಬಯಸುವುದು ಅವನಿಗೆ ಸನ್ಮಾರ್ಗ ಲಭಿಸಲು ಸಾಕಾಗುವುದಿಲ್ಲ. ಅದು ಅಲ್ಲಾಹನು ಅವನ 
ಬಯಕೆಯನ್ನು ಈಡೇರಿಸುವ ತೀರ್ಮಾನ ಮಾಡಿದಾಗ ಮಾತ್ರ ಅವನಿಗೆ ಸಿಗುತ್ತದೆ. ಅದೇ ರೀತಿ ದುರ್ಮಾರ್ಗವೂ ಕೇವಲ ಮನುಷ್ಯನ 
ಇಚ್ಛೆಯಿಂದ ಬರುವುದಿಲ್ಲ. ಅವನಲ್ಲಿ ಅದರ ವಾಂಛೆ ಇದೆಯೆಂದು ತಿಳಿದು ಅಲ್ಲಾಹನು ಅವನನ್ನು ತಪ್ಪುದಾರಿಗಳಲ್ಲಿ ಅಲೆದಾಡಲು ಬಿಡುವ 
ತೀರ್ಮಾನ ಮಾಡಿದಾಗ ಮಾತ್ರ ಅವನು ಆ ದಾರಿಗಳಲ್ಲಿ ಅಲೆದಾಡುತ್ತಾನೆ. ಅಲ್ಲಾಹನು ಅದಕ್ಕೆ ಅವಕಾಶ ಕಲ್ಪಿಸುತ್ತಾನೆ. ಉದಾ: ಒಬ್ಬನು 
ಕಳ್ಳನಾಗಲು ಎಲ್ಲಿ ಯಾವ ಮನೆಗೆ ನುಗ್ಗಿ ಕದಿಯಬೇಕೆಂಬ ಇಚ್ಛೆ ಸಾಕಾಗುವುದಿಲ್ಲ. ಅಲ್ಲಾಹನು ತನ್ನ ಮಹಾಯುಕ್ತಿ ಮತ್ತು ಔಚಿತ್ಯದನುಸಾರ 
ಅವನ ಈ ಇಚ್ಛೆಯನ್ನು ಯಾವಾಗ, ಎಷ್ಟರ ಮಟ್ಟಿಗೆ ಹಾಗೂ ಯಾವ ರೂಪದಲ್ಲಿ ಪೂರೈಸುವ ಅವಕಾಶ ನೀಡುತ್ತಾನೋ ಅಷ್ಟರ ಮಟ್ಟಿಗೆ 
ಅವನು ಅದನ್ನು ಪೂರ್ತಿಗೊಳಿಸಬಲ್ಲನು. 

42. ಅಂದರೆ ಅಲ್ಲಾಹನ ಕೋಪದಿಂದ ಪಾರಾಗಬೇಕೆಂದು ನಿಮಗೆ ನೀಡಲಾಗುವ ಉಪದೇಶವು ಅಲ್ಲಾಹನಿಗೆ ಅದರ ಅಗತ್ಯವಿದೆ, 
ನೀವು ಹಾಗೆ ಮಾಡದಿದ್ದರೆ ಅವನಿಗೆ ಅದರಿಂದ ನಷ್ಟವಿದೆಯೆಂಬ ಕಾರಣಕ್ಕಾಗಿ ಅಲ್ಲ. ಅಲ್ಲಾಹನ ದಾಸರು ಅವನ ಸಂಪ್ರೀತಿ ಬಯಸುವುದು 
ಮತ್ತು ಅವನ ಇಚ್ಛೆಗೆ ವಿರುದ್ಧ ನಡೆಯದಿರುವುದು ಅಲ್ಲಾಹನ ಹಕ್ಕಾಗಿದೆಯೆಂಬ ಕಾರಣಕ್ಕಾಗಿ ಆಗಿದೆ. 

43. ಅಂದರೆ ಯಾರೇ ಆಗಲಿ ಎಷ್ಟೇ ಆಜ್ಲೋಲ್ಲಂಘನೆ ಮಾಡಿರಲಿ, ಅವನು ಎಂದಾದರೂ ತನ್ನ ವರ್ತನೆಯಿಂದ ಹಿಂದೆ ಸರಿದರೆ 
ಅಲ್ಲಾಹನು ತನ್ನ ಕರುಣೆಯ ಹಸ್ತವನ್ನು ವಿಶಾಲಗೊಳಿಸುತ್ತಾನೆ. ತನ್ನ ದಾಸರ ಪಾಪಗಳನ್ನು ಕ್ಷಮಿಸುವುದೇ ಇಲ್ಲವೆಂದೋ ಅವರಿಗೆ ಶಿಕ್ಲೆ 
ನೀಡಿಯೇ ಸಿದ್ಧನೆಂದೋ ತೀರ್ಮಾನಿಸುವಂತಹ ಪ್ರತೀಕಾರ ಮನೋಭಾವವನ್ನು ಅವನು ಅವರ ಬಗ್ಗೆ ಇರಿಸುವುದಿಲ್ಲ. ಇಂತಹ ಕರುಣೆಯು 
ಅಲ್ಲಾಹನಿಗೆ ಮಾತ್ರ ಭೂಷಣವಾಗಿದೆ. 


ಹ ಇ 


ಕಾಂಡ - 29 


75. ಅಲ್‌ ಕಿಯಾಮಃ 


ಹೆಸರು 

ಪ್ರಥಮ ಸೂಕ್ತದ ಒಟ! "ಅಲ್‌ ಕಿಯಾಮಃ' ಎಂಬ ಪದವನ್ನು ಈ ಅಧ್ಯಾಯದ ಹೆಸರೆಂದು ಸಾರಲಾಗಿದೆ. ಮಾತ್ರ 
ವಲ್ಲ, ಇದು ಈ ಅಧ್ಯಾಯದ ವಿಷಯವೂ ಆಗಿದೆ. ಏಕೆಂದರೆ ಇದರಲ್ಲಿ ಕಿಯಾಮತ್‌(ಪರಲೋಕ)ನದೇ ಪ್ರಸ್ತಾಪವಿದೆ. 
ಅವತೀರ್ಣಕಾಲ 

ಯಾವುದೇ ವರದಿಯಿಂದ ಇದರ ಅವತೀರ್ಣಕಾಲ ತಿಳಿದು ಬರುವುದಿಲ್ಲ. ಆದರೆ ಇದರ ವಿಷಯದ ಆಂತರಿಕ ಸಾಕ್ಷ್ಯ 
ದಿಂದ ಇದು ಮಕ್ಕಾದ ಅಶಿ ಆರಂಭ ಕಾಲದಲ್ಲಿ ಅವತೀರ್ಣಗೊಂಡ ಅಧ್ಯಾಯಗಳಲ್ಲೊಂದಾಗಿದೆಯೆಂದು ತಿಳಿಯುತ್ತದೆ. 15 
ಸೂಕ್ತದ ಬಳಿಕ ಹಠಾತ್ತನೆ ಮಾತಿನ ಸರಣಿಯನ್ನು ಕಡಿದು ಪ್ರವಾದಿ(ಸ) ಅವರೊಡನೆ ಹೀಗೆ ಹೇಳಲಾಗುತ್ತದೆ, "ಸಂದೇಶವಾಹಕರೇ। 
ಈ ದಿವ್ಯವಾಣಿಯನ್ನು ಬೇಗಬೇಗನೇ ಕಂಠಪಾಠ ಮಾಡಿಕೊಳ್ಳಲಿಕ್ಕಾಗಿ ನಿಮ್ಮ ನಾಲಗೆಯನ್ನು ಚಲಿಸಬೇಡಿರಿ, ಇದನ್ನು ಕಂಠಪಾಠ 
ಮಾಡಿಸುವ ಮತ್ತು ಓದಿಸುವ ಹೊಣೆ ನಮ್ಮ ಮೇಲಿದೆ. ಆದ್ದರಿಂದ ನಾವು ಇದನ್ನು ಓದುತ್ತಿರುವಾಗ ನೀವು ಇದರ ಪಠಣವನ್ನು 
ಗಮನವಿಟ್ಟು ಆಲಿಸುತ್ತಿರಿ, ಅನಂತರ ಇದರ ತಾಶ್ಚರ್ಯವನ್ನು ವಿವರಿಸುವ ಹೊಣೆಯೂ ನಮ್ಮಮೇಲಿದೆ.' (ಸೂಕ್ತಗಳು 16-19) 
ಅನಂತರ ಆರಂಭದಿಂದ 15 ಸೂಕ್ತದ ವರೆಗೆ ಬಂದ ವಿಷಯವೇ 20ನೇ ಸೂಕ್ತದಿಂದ ಪುನಃ ಮುಂದುವರಿಯುತ್ತದೆ. ಈ 
ಉಪನುಡಿಯು ಸಾಂದರ್ಭಿಕವಾಗಿಯೂ ವರದಿಗಳ ಪ್ರಕಾರವೂ ಮಾತಿನ ಮಧ್ಯೆ ಬರಲು ಕಾರಣವೇನೆಂದರೆ ಜಿಬ್ರೀಲ್‌(ಅ)ರು 
ಪ್ರವಾದಿಯವರಿಗೆ ಈ ಅಧ್ಯಾಯವನ್ನು ಕೇಳಿಸುತ್ತಿದ್ದಾಗ, ಅದೆಲ್ಲಾದರೂ ನಂತರ ಮರೆತು ಹೋಗುವುದೋ ಎಂಬ ಭಯದಿಂದ 
ಅವರು ತಮ್ಮ ಬಾಯಿಯಿಂದ ಅದನ್ನು ಪುನರಾವರ್ಕಿಸುತ್ತಿದ್ದರು. ಇದರಿಂದ ಈ ಘಟನೆಯು ಪ್ರವಾದಿಯವರಿಗೆ ವಹೀ 
ಅವತೀರ್ಣಗೊಳ್ಳುವ ಹೊಸ ಹೊಸ ಅನುಭವವಾಗುತ್ತಿದ್ದ ಮತ್ತು ಅದನ್ನು ಸ್ವೀಕರಿಸುವ ಅಭ್ಯಾಸ ಇನ್ನೂ ಚೆನ್ನಾಗಿ ಆಗಿರದ 
ಕಾಲದ್ದೆಂದು ತಿಳಿದು ಬರುತ್ತದೆ. ಕುರ್‌ಆನಿನಲ್ಲಿ ಇಂತಹ ಎರಡು ಉದಾಹರಣೆಗಳು ಇನ್ನೂ ಸಿಗುತ್ತದೆ. ಒಂದು ತಾಹಾ 
ಅಧ್ಯಾಯದಲ್ಲಿ ಪ್ರವಾದಿಯವರೊಡನೆ ಹೇಳಲಾಗುತ್ತದೆ ೭-151 321೫483) (ನಿಮ್ಮ ಮೇಲೆ 
ಕುರ್‌ಆನಿನ ವಹೀ ಪರಿಪೂರ್ಣಗೊಳ್ಳುವುದಕ್ಕೆ ಮುಂಚೆಯೇ ಅದನ್ನು ಪಠಿಸುವುದರಲ್ಲಿ ತವಕ ಪಡಬೇಡಿರಿ- ಸೂಕ್ತ 114) 
ಇನ್ನೊಂದು, ಅಲ್‌ ಅಆ್‌ಲಾ ಅಧ್ಯಾಯದಲ್ಲಿ 5-೨ ಗೈಹಿ (ನಾವು ನಿಮಗೆ ಓದಿಸಿ ಬಿಡುವೆವು. ಆ ಬಳಿಕ ನೀವು ಮರೆತು 
ಬಿಡಲಾರಿರಿ- ಸೂಕ್ತ 6) ಎಂದು ಪ್ರವಾದಿಯವರಿಗೆ ಸಾಂತ್ಸನ ನೀಡಲಾಗಿದೆ. ಅನಂತರ ಪ್ರವಾದಿಯವರಿಗೆ ವಹೀಯನ್ನು 
ಸ್ಟೀಕರಿಸುವ ಅಭ್ಯಾಸ ಚೆನ್ನಾಗಿ ಆದಾಗ ಇಂತಹ ಆದೇಶಗಳನ್ನು ನೀಡುವ ಅಗತ್ಯ ಬರಲಿಲ್ಲ ಆದ್ದರಿಂದಲೇ ಈ ಮೂರು 
ಸ್ಥಳಗಳನ್ನು ಬಿಟ್ಟರೆ ಕುರ್‌ಆನಿನ ಬೇರೆಲ್ಲೂ ಇದರ ಉದಾಹರಣೆ ಸಿಗುವುದಿಲ್ಲ. 
ಚರ್ಚಾ ವಿಷಯ 

ಇಲ್ಲಿಂದ ಕುರ್‌ಆನಿನ ಕೊನೆಯ ಅಧ್ಯಾಯಗಳವರೆಗೆ ಹೆಚ್ಚಿನವುಗಳ ವಿಷಯ ಮತ್ತು ವಿವರಣಾ ಶೈಲಿಯಿಂದ, ಮುದ್ದಸಿರ್‌ 
ಅಧ್ಯಾಯದ ಆರಂಭದ 7 ಸೂಕ್ತಗಳ ಬಳಿಕ ಕುರ್‌ಆನ್‌ ಮಳೆಯಂತೆ ಸರಾಗವಾಗಿ ನಿರಂತರ ಅವತೀರ್ಣಗೊಳ್ಳಲಾರಂಭಿಸಿದ 
ಕಾಲದ್ದಾಗಿತ್ತೆಂದು ಭಾಸವಾಗುತ್ತದೆ. ನಿರಂತರ ಅವತೀರ್ಣಗೊಳ್ಳುತ್ತಿದ್ದ ಅಧ್ಯಾಯಗಳಲ್ಲಿ ಪರಿಣಾಮಕಾರಿ ರೀತಿಯಲ್ಲಿ ಅತ್ಯಂತ 
ಸಮಗ್ರ ಮತ್ತು ಸಂಕ್ಚಿಪ್ತ ವಾಕ್ಯಗಳಲ್ಲಿ ಇಸ್ಲಾಮ್‌ ಮತ್ತದರ ಮೂಲಭೂತ ವಿಶ್ವಾಸ ನಂಬಿಕೆಗಳು ಹಾಗೂ ನೈತಿಕ ಶಿಕ್ಷಣಗಳನ್ನು 
ಮುಂದಿಟ್ಟು ಮಕ್ಕಾದವರಿಗೆ ಅವರ ಪಥಭ್ರಷ್ಟತೆಯ ಕುರಿತು ಎಚ್ಚರಿಸಿದಾಗ ಕುರೈಶ್‌ ಸರದಾರರು ಕಳವಳಗೊಂಡರು. ಪ್ರಥಮ 
ಹಜ್ಜ್‌ ಬರುವುದಕ್ಕಿಂತ ಮುಂಚೆ ಪ್ರವಾದಿಯವರಿಗೆ ಅಡ್ಡಿಯುಂಟು ಮಾಡಲು ಉಪಾಯಗಳನ್ನು ಹೇಗೆ ಮಾಡುವುದೆಂದು 
ಆಲೋಚಿಸಲು ಒಂದು ಸಭೆಯನ್ನು ಆಯೋಜಿಸಿದರು. ಅದನ್ನು ಮುದ್ದಸ್ಸಿರ್‌ ಅಧ್ಯಾಯದ ಮುನ್ನುಡಿಯಲ್ಲಿ ಪ್ರಸ್ತಾಪಿಸಿದ್ದೇವೆ. 


ಕಾಂಡ - 29 


116 ತಪ್ಪೀಮುಲ್‌ ಕುರ್‌ಆನ್‌ 


ಈ ಅಧ್ಯಾಯದಲ್ಲಿ ಪರಲೋಕವನ್ನು ನಿರಾಕರಿಸುವವರ ಒಂದೊಂದು ಸಂಶಯ ಮತ್ತು ಆಕ್ಷೇಪಗಳಿಗೆ ಉತ್ತರಿಸಲಾಗಿದೆ. ಪ್ರಬಲ 
ಪುರಾವೆಗಳೊಂದಿಗೆ ಅಂತ್ಯದಿನ ಮತ್ತು ಪರಲೋಕದ ಸಾಧ್ಯತೆ, ಸ್ಥಾಪನೆ ಮತ್ತು ಅದು ಖಂಡಿತವಾಗಿ ಬರುವುದನ್ನು 
ಪ್ರತಿಪಾದಿಸಲಾಗಿದೆ. ಪರಲೋಕವನ್ನು ನಿರಾಕರಿಸುವವರ ಬುದ್ಧಿಯು ಅದನ್ನು ಅಸಂಭವವೆಂದು ಭಾವಿಸುವುದರಿಂದ, ಅವರು 
ಅದನ್ನು ನಿರಾಕರಿಸುವುದಲ್ಲ ಅದರ ನೈಜ ಪ್ರೇರಣೆಯು ಅವರ ಚಿತ್ತಾಸಕ್ತಿಗಳು ಅದನ್ನು ಅಂಗೀಕರಿಸಲು ಬಯಸದಿರುವುದೇ 
ಆಗಿದೆಯೆಂದು ಸ್ಪಷ್ಟವಾಗಿ ತಿಳಿಸಲಾಗಿದೆ. ಅದರೊಂದಿಗೆ ಜನರಿಗೆ ಹೀಗೆ ಎಚ್ಚರಿಸಲಾಗಿದೆ, ನೀವು ನಿರಾಕರಿಸುವ ಆ ಸಮಯವು 
ಬಂದೇ ತೀರುವುದು, ನೀವು ಮಾಡಿದ್ದೆಲ್ಲವನ್ನೂ ನಿಮ್ಮಮುಂದಿಡಲಾಗುವುದು. ವಾಸ್ತವದಲ್ಲಿ ನಿಮ್ಮಕರ್ಮಪತ್ರವನ್ನು ನೋಡುವುದಕ್ಕೆ 
ಮುಂಚೆಯೇ ನಿಮ್ಮಲ್ಲಿ ಪ್ರತಿಯೊಬ್ಬನಿಗೂ ಈ ಲೋಕದಲ್ಲಿ ಅವನು ಏನೆಲ್ಲ ಮಾಡಿ ಬಂದಿದ್ದಾನೆಂದು ಸ್ವಯಂ ತಿಳಿಯುವುದು. 
ಏಕೆಂದರೆ ಯಾರೊಬ್ಬನೂ ತನ್ನ ಬಗ್ಗೆ ಅರಿಯದವನಾಗಿರುವುದಿಲ್ಲ ಅವನು ಜನರನ್ನು ಮಂಕುಗೊಳಿಸಲು ಮತ್ತು ತನ್ನ 
ಆತ್ಮಸಾಕ್ಷಿಯನ್ನು ಸಾಂತ್ವನ ಪಡಿಸಲು ಎಷ್ಟೇ ನೆಪಗಳನ್ನೊಡ್ಡಿದ್ದರೂ ಸರಿ. 


ಕಾಂಡ - 29 


(3 ಸೆ ಸೊ 
75. ಅಲ್‌ ಕಿಯಾಮಃ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು: 40 ರುಕೂಚ್‌ಗಳು: 2 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


ಕೆ (ಕಸಬ 3/3; TL 


4 ಳೇ 


Bd Sok 4 ಜಬ ME ಸರಯ BONG HS 


pr ಕ್‌ ಜಹಿ 

(1-15) ಅಲ್ಪ ನಾನು ಪುನರುತ್ಥಾನ ದಿನದ ಆಣೆ ಹಾಕುತ್ತೇನೆ. ಮತ್ತು ಅಲ್ಲ ನಾನು ಹಳಿಯುವ ಚಿತ್ತದ ಆಣೆ 
ಹಾಕುತ್ತೇನೆ. ನಾವು ಅವನ ಎಲುಬುಗಳನ್ನು ಒಟ್ಟುಗೂಡಿಸಲಾರೆವೆಂದು ಮಾನವನು ಭಾವಿಸುತ್ತಿರುವನೇ?* ಯಾಕಿಲ್ಲ? 
ನಾವಂತು ಅವನ ಬೆರಳುಗಳ ತುದಿಗಳನ್ನು ಕೂಡಾ ಸರಿಯಾಗಿ ರಚಿಸಲು ಶಕ್ತರಾಗಿದ್ದೇವೆ.* ಆದರೆ ಮಾನವನು ಮುಂದೆಯೂ 
ತಾನು ದುಷ್ಕರ್ಮಗಳನ್ನು ಮಾಡುತ್ತಿರಬೇಕೆಂದು ಇಚ್ಛಿಸುತ್ತಾನೆ.* ಆ ಪುನರುತ್ಥಾನ ದಿನ ಬರುವುದಾದರೂ ಯಾವಾಗ? 
ಎಂದು ಕೇಳುತ್ತಾನೆ." ದೃಷ್ಟಿಗಳು ಸ್ವಬ್ಧವಾಗಿ ಬಿಡುವಾಗ” ಮತ್ತು ಚಂದ್ರನು ಕಳೆಗುಂದುವಾಗ ಸೂರ್ಯ ಚಂದ್ರರನ್ನು 
ಸೇರಿಸಿ ಒಂದಾಗಿಸಿದಾಗ. ಆಗ ಇದೇ ಮನುಷ್ಯ "ಎಲ್ಲಿಗೆ ಓಡಿ ಹೋಗಲಿ!' ಎಂದು ಹೇಳುವನು. ಖಂಡಿತ ಇಲ್ಲ ಅಲ್ಲಿ 


1. "ಅಲ್ಲ ಎಂಬ ಮಾತಿನಿಂದ ಆರಂಭಿಸಿರುವುದು ಮೊದಲಿನಿಂದಲೇ ಯಾವುದೋ ವಿಷಯದ ಚರ್ಚೆ ನಡೆಯುತ್ತಿದ್ದು ಅದನ್ನು 
ಅಲ್ಲಗಳೆಯಲಿಕ್ಕಾಗಿ ಈ ಅಧ್ಯಾಯ ಅವತೀರ್ಣಗೊಂಡಿದೆಯೆಂಬುದನ್ನು ವ್ಯಕ್ತಪಡಿಸುತ್ತದೆ. ಅದು ಮಕ್ಕಾದವರು ನಿರಾಕರಿಸುತ್ತಿದ್ದಮಾತ್ರವಲ್ಲ 
ಅಪಹಾಸ್ಯ ಮಾಡುತ್ತಿದ್ದ ಅಂತ್ಯದಿನ ಮತ್ತು ಪರಲೋಕದ ಕುರಿತಾಗಿದೆಯೆಂದು ಮುಂದಿನ ವಿಷಯವು ತನ್ನಿಂತಾನೇ ವ್ಯಕ್ತಪಡಿಸುತ್ತದೆ. ಈ 
ವಾಕ್‌ಶೈಲಿಯನ್ನು ಒಂದು ಉದಾಹರಣೆಯಿಂದ ಚೆನ್ನಾಗಿ ಗ್ರಹಿಸಬಹುದು. ನೀವು ಪ್ರವಾದಿಯವರ ಸತ್ಯಸಂಧತೆಯನ್ನು ವ್ಯಕ್ತಪಡಿಸ 
ಬಯಸುವಾಗ, ಅಲ್ಲಾಹನಾಣೆ! ಅವರು ಸತ್ಯ ಪ್ರವಾದಿಯಾಗಿದ್ದಾರೆಂದು ಹೇಳುವಿರಿ. ಆದರೆ ಕೆಲವರು ಅದನ್ನು ನಿರಾಕರಿಸುತ್ತಿದ್ದರೆ ಆಗ 
ನೀವು ಅಲ್ಲ, ದೇವನಾಣೆ ಅವರು ಸತ್ಯಪ್ರವಾದಿಯಾಗಿದ್ದಾರೆಂದು ಮಾತು ಆರಂಭಿಸುವಿರಿ. ಇದರರ್ಥ- ನೀವು ಹೇಳುವುದು ಸರಿಯಲ್ಲ, 
ನಾನು ಹೇಳುವುದು ಅಲ್ಲಾಹನಾಣೆಗೂ ಸತ್ಯವಾಗಿದೆ ಎಂದಾಗಿದೆ. 

2. ಕುರ್‌ಆನಿನಲ್ಲಿ ಮಾನವ ಚಿತ್ತದ ಮೂರು ವಿಧಗಳನ್ನು ಪ್ರಸ್ತಾಪಿಸಲಾಗಿದೆ. ಒಂದು ಮಾನವನನ್ನು ಕೆಡುಕಿನತ್ತ ಸೆಳೆಯುವ ಚಿತ್ತ. 
ಅದಕ್ಕೆ sui ಲ (ಭ್ರಷ್ಟ ಚಿತ್ತು ಎಂದು ಹೆಸರು. ಎರಡು, ತಪ್ಪು ಕೆಲಸ ಮಾಡುವುದರಿಂದ ಅಥವಾ ತಪ್ಪು ಆಲೋಚಿಸುವುದರಿಂದ 
ಅಥವಾ ದುರುದ್ದೇಶ ಹೊಂದುವುದರಿಂದ ಲಜ್ಜಿತವಾಗುವ ಮತ್ತು ಅದಕ್ಕಾಗಿ ಮನುಷ್ಯನನ್ನು ಹಳಿಯುವ ಚಿತ್ತ. ಅದರ ಹೆಸರು ಗ ed 
(ಹಳಿಯುವ ಚಿತ್ರ) ಅದನ್ನೇ ನಾವು ಆತ್ಮಸಾಕ್ಷಿ ಎನ್ನುತ್ತೇವೆ. ಮೂರನೆಯದು, ನೇರ ಮಾರ್ಗದಲ್ಲಿ ನಡೆಯುವಾಗ ಮತ್ತು ತಪ್ಪುದಾರಿಯನ್ನು 
ತೊರೆಯುವಾಗ ಸಮಾಧಾನ ಪಡುವ ಚಿತ್ತ. ಇದು ಸಟ ಹ (ಶಾಂತ ಚಿತ್ರ) ಆಗಿದೆ. 


ಕಾಂಡ - 29 


118 ತಪ್ಪೀಮುಲ್‌ ಕುರ್‌ಆನ್‌ 


ಇಲ್ಲಿ ಅಲ್ಲಾಹನು ಅಂತ್ಯದಿನ ಮತ್ತು ಹಳಿಯುವ ಚಿತ್ತದ ಆಣೆ ಹಾಕಿರುವುದರ ಕಾರಣವನ್ನು ವಿವರಿಸಿಲ್ಲ ಏಕೆಂದರೆ ಅನಂತರದ 
ವಾಕ್ಯವು ಅದನ್ನು ಸ್ವಯಂ ವ್ಯಕ್ತ ಪಡಿಸುತ್ತದೆ. ಅಲ್ಲಾಹನು ಸಮರ್ಥನಾಗಿದ್ದಾನೆ ಎಂದು ಆಣೆ ಹಾಕಲಾಗಿದೆ. ಈ ವಿಷಯಕ್ಕೆ ಆ ಎರಡು 
ವಿಷಯಗಳ ಆಣೆ ಎಷ್ಟು ಸರಿಹೊಂದುತ್ತದೆಂಬುದು ಈಗಿರುವ ಪ್ರಶ್ನೆ. ಅಂತ್ಯದಿನದ ಆಣೆ ಹಾಕಿರುವುದು ಅದು ಖಂಡಿತ ಬರಲಿದೆ ಎಂಬ 
ಕಾರಣದಿಂದಾಗಿದೆ. ಈ ಪ್ರಪಂಚ ವ್ಯವಸ್ಥೆಯು ಆದಿಯೂ ಅಲ್ಲ, ಅಂತ್ಯವೂ ಅಲ್ಲವೆಂಬುದಕ್ಕೆ ಇಡೀ ವ್ಯವಸ್ಥೆಯೇ ಸಾಕ್ಷಿಯಾಗಿದೆ. ಅದು 
ಶಾಶ್ವತವಾಗಿ ಇರಲಿಲ್ಲ, ಶಾಶ್ವತವಾಗಿ ಉಳಿಯುವುದೂ ಇಲ್ಲವೆಂಬುದನ್ನು ಅದರ ಸ್ವರೂಪವೇ ವ್ಯಕ್ತ ಪಡಿಸುತ್ತದೆ. ಪ್ರತಿಕ್ಷಣ ಬದಲಾಗುತ್ತಿರುವ 
ಈ ಲೋಕವು ಪ್ರಾಚೀನವೂ ಅನಶ್ಚರವೂ ಆಗಿರಬಹುದೆಂಬುದಕ್ಕೆ ಮಾನವ ಬುದ್ಧಿಯು ಹಿಂದೆಯೂ ಯಾವುದೇ ಪ್ರಬುದ್ಧ ಆಧಾರ 
ಹೊಂದಿರಲಿಲ್ಲ. ಆದರೆ ಈ ಲೋಕದ ಕುರಿತು ಮಾನವನ ಜ್ಞಾನ ಹೆಚ್ಚುತ್ತಿದ್ದಂತೆಯೇ ಈ ಚಲನಶೀಲ ಲೋಕಕ್ಕೊಂದು ಆರಂಭವಿದೆ, ಅದಕ್ಕಿಂತ 
ಮುಂಚೆ ಅದು ಇರಲಿಲ್ಲ ಇನ್ನು ಇದಕ್ಕೊಂದು ಅಂತ್ಯವೂ ಖಂಡಿತವಿದೆ, ಅನಂತರ ಅದು ಇರುವುದೂ ಇಲ್ಲವೆಂಬುದು ಅವನಿಗೆ 
ಖಚಿತವಾಗುತ್ತಾ ಬಂದಿದೆ. ಆದ್ದರಿಂದ ಅಲ್ಲಾಹನು ಕಿಯಾಮತ್‌ ಬರುವುದಕ್ಕೆ ಕಿಯಾಮತ್‌ನದ್ದೇ ಆಣೆ ಹಾಕಿದ್ದಾನೆ. ಇದು ಹೇಗಿದೆಯೆಂದರೆ 
ಒಬ್ಬ ಸಂದೇಹಾಸ್ಪದ ವ್ಯಕ್ತಿಗೆ ತನ್ನ ಇರುವಿಕೆಯಲ್ಲೇ ಸಂಶಯವಿರುವಾಗ ನಾವು ಅವನೊಂದಿಗೆ ನಿನ್ನ ಪ್ರಾಣದಾಣೆ ನೀನು ಅಸ್ತಿತ್ವದಲ್ಲಿ ಇರುವೆ. 
ನಿನ್ನ ಇರುವಿಕೆಗೆ ನಿನ್ನ ಅಸ್ತಿತ್ವವೇ ಸಾಕ್ಷಿ ಎಂದು ಹೇಳುವಂತಿದೆ. 

ಆದರೆ ಕಿಯಾಮತ್‌ನ ದಿನದ ಆಣೆಯನ್ನು, ಒಂದು ದಿನ ಈ ವಿಶ್ವ ವ್ಯವಸ್ಥೆಯು ಆಸ್ತವ್ಯಸ್ತವಾಗಲಿದೆ ಎಂಬುದಕ್ಕೆ ಮಾತ್ರ ಪುರಾವೆ 
ಯಾಗಿ ಹಾಕಲಾಗಿದೆ. ಅದರ ನಂತರ ಮಾನವನನ್ನು ಪುನಃ ಎಬ್ಬಿಸಲಾಗುವುದು, ಅವನು ತನ್ನ ಕರ್ಮ ಪತ್ರವನ್ನು ಒಪ್ಪಿಸಬೇಕಾಗುವುದು, 
ತನ್ನ ಒಳ್ಳೆಯ ಮತ್ತು ಕೆಟ್ಟಕರ್ಮಗಳ ಪರಿಣಾಮವನ್ನು ನೋಡಲಿಕ್ಕಿರುವುದು ಎಂಬುದಕ್ಕೆ ಹಳಿಯುವ ಚಿತ್ತದ ಆಣೆ ಹಾಕಲಾಗಿದೆ. ಈ ಲೋಕ 
ದಲ್ಲಿ ಆತ್ಮಸಾಕ್ಷಿಯೆಂಬುದೊಂದು ಇಲ್ಲದ ವ್ಯಕ್ತಿ ಯಾರೂ ಇರಲಾರರು. ಅದರಲ್ಲಿ ಒಳಿತು-ಕೆಡುಕುಗಳ ಒಂದು ಭಾವನೆ ಇದ್ದೇ ಇರುತ್ತದೆ. 
ಮನುಷ್ಯ ಎಷ್ಟೇ ಕೆಟ್ಟುಹೋಗಿದ್ದರೂ ಕೆಡುಕನ್ನು ಮಾಡುವಾಗ ಮತ್ತು ಒಳಿತನ್ನು ಮಾಡದಿರುವಾಗ ಅದು ಅವನನ್ನು ಖಂಡಿತ ಹಳಿಯುತ್ತದೆ. 
ಒಳಿತು-ಕೆಡುಕುಗಳಿಗೆ ಅವನು 'ನಿರ್ಣಯಿಸಿರುವ ಮಾನದಂಡ ಸರಿಯಾಗಿದ್ದರೂ ತಪ್ಪಾಗಿದ್ದರೂ ಸರಿ. ಮಾನವ ಕೇವಲ ಪ್ರಾಣಿಯಲ್ಲ, 
ಅವನಿಗೊಂದು ನೈತಿಕ ಅಸ್ತಿತ್ವವೂ ಇದೆಯೆಂಬುದಕ್ಕೆ ಇದು ಸ್ಪಷ್ಟ ಪುರಾವೆಯಾಗಿದೆ. ಅವನೊಳಗೆ ಸ್ವಾಭಾವಿಕವಾಗಿ ಒಳಿತು-ಕೆಡುಕನ್ನು 
ಗುರುತಿಸುವ ಪ್ರಜ್ಞೆಯಿರುತ್ತದೆ. ತನ್ನ ಒಳ್ಳೆಯ ಮತ್ತು ಕೆಟ್ಟಕರ್ಮಗಳಿಗೆ ತಾನೇ ಹೊಣೆಗಾರನೆಂದು ಅವನು ಭಾವಿಸುತ್ತಾನೆ. ಇನ್ನೊಬ್ಬನೊಂದಿಗೆ 
ಸೇರಿ ಒಂದು ದುಷ್ಕೃತ್ಯ ಮಾಡಿದಾಗ ಅವನು ತನ್ನ ಆತ್ಮಸಾಕ್ಷಿಯನ್ನು ಮೆಟ್ಟಿ ಸಂತೋಷ ಪಟ್ಟರೂ, ಅದೇ ದುಷ್ಕೃತ್ಯವನ್ನು ಯಾರಾದರೂ 
ತನ್ನೊಂದಿಗೆ ಮಾಡಿದಾಗ ಈ ಅತಿರೇಕಿಗೆ ಶಿಕ್ಷೆ ಸಿಗಲೇ ಬೇಕಾಗಿದೆಯೆಂದು ಅವನ ಮನಸ್ಸು ಒಳಗಿನಿಂದ ಕೂಗಿ ಹೇಳುತ್ತದೆ. 

ಇನ್ನು ಮನುಷ್ಯನಲ್ಲಿ ಹಳಿಯುವ ಚಿತ್ತದ ಇರುವಿಕೆಯು ನಿರಾಕರಿಸಲಾಗದ ಒಂದು ವಾಸ್ತವಿಕೆತೆಯಾಗಿರುವಾಗ ಇದೇ ಹಳಿಯುವ 
ಚಿತ್ತವು ಮಾನವನ ಪ್ರಕೃತಿಯಲ್ಲೇ ಇರುವ, ಮರಣಾನಂತರ ಜೀವನಕ್ಕಿರುವ ಸ್ಪಷ್ಟ ಪುರಾವೆಯಾಗಿದೆ. ಏಕೆಂದರೆ ಮಾನವನು ತನ್ನ ಒಳ್ಳೆಯ 
ಮತ್ತು ಕೆಟ್ಟ ಕರ್ಮಗಳಿಗೆ ತಾನೇ ಹೊಣೆಗಾರನಾಗಿರುವಾಗ ಅವುಗಳಿಗೆ ಪುರಸ್ಕಾರ ಅಥವಾ ಶಿಕ್ಷೆ ಅವನಿಗೆ ಸಿಗಲೇ ಬೇಕೆಂದು ಪ್ರಕೃತಿಯು 
ಬಯಸುತ್ತದೆ. ಇದು ಮರಣಾನಂತರ ಜೀವನದ ಹೊರತು ಇನ್ನಾವುದರಿಂದಲೂ ಈಡೇರದು. ಮನುಷ್ಯ ಮರಣದ ಬಳಿಕ ನಾಸ್ತಿಯಾಗುತ್ತಾನೆ 
ಎಂದಾದರೆ ಅವನ ಅನೇಕ ಸತ್ಕಾರ್ಯಗಳು ಪ್ರತಿಫಲವಿಲ್ಲದೆ ವ್ಯರ್ಥವಾಗುವುವು ಮತ್ತು ಅನೇಕ ದುಷ್ಕರ್ಮಗಳಿಗೆ ನ್ಯಾಯಯುತ ಶಿಕ್ಷೆ ಸಿಗದೆ 
ಅವನು ಪಾರಾಗುವನು ಎಂಬುದನ್ನು ಬುದ್ಧಿಯುಳ್ಳ ಯಾರೂ ನಿರಾಕರಿಸಲಾರನು. ಆದ್ದರಿಂದ ಬುದ್ಧಿಯಿರುವ ಮನುಷ್ಯನು ಬುದ್ಧಿಹೀನ 
ಲೋಕದಲ್ಲಿ ಹುಟ್ಟಿದ್ದಾನೆಂದೂ ನೈತಿಕ ಪ್ರಜ್ಞೆಯಿರುವ ಮಾನವನು ಮೂಲಭೂತವಾಗಿ ನೈತಿಕತೆಯನ್ನೇ ಹೊಂದಿಲ್ಲದ ಒಂದು ಲೋಕದಲ್ಲಿ 
ಹುಟ್ಟಿದ್ದಾನೆಂದೂ ಮಾನವನು ಒಪ್ಪಿಕೊಳ್ಳದೆ ಈ ಅಸಂಬದ್ಧ ವಿಶ್ವಾಸವನ್ನು ಹೊಂದಿರುವುದು ಸಾಧ್ಯವಿಲ್ಲ. ಅದೇ ರೀತಿ ಪುನರ್ಜನ್ಮವಾದವು 
ಪ್ರಕೃತಿಯ ಈ ಬೇಡಿಕೆಗೆ ಉತ್ತರವಲ್ಲ. ಏಕೆಂದರೆ ಮಾನವನು ತನ್ನ ನೈತಿಕ ಕರ್ಮಗಳ ಒಳ್ಳೆಯ ಅಥವಾ ಕೆಟ್ಟ ಫಲಿತಾಂಶವನ್ನು ಪಡೆಯಲು 
ಇದೇ ಲೋಕದಲ್ಲಿ ಜನ್ಮವೆತ್ತಿ ಬರುತ್ತಲೇ ಇದ್ದರೆ ಪ್ರತಿಯೊಂದು ಜನ್ಮದಲ್ಲೂ ಇನ್ನಷ್ಟು ನೈತಿಕ ಕರ್ಮಗಳನ್ನು ಮಾಡುತ್ತಲೇ ಹೋಗುವನು. 
ಅದು ಪುನಃ ಪುನಃ ಪುರಸ್ಕಾರ ಅಥವಾ ಶಿಕ್ಷೆಯನ್ನು ಬಯಸುತ್ತಿರುವುದು. ಈ ನಿರಂತರ ಪ್ರಕ್ರಿಯೆಯಿಂದ ಅವನ ಲೆಕ್ಕ ಎಂದಾದರೂ ಮುಗಿ 
ಯುವ ಬದಲು ಹೆಚ್ಚುತ್ತಲೇ ಹೋಗುವುದು. ಆದ್ದರಿಂದ ಮಾನವನಿಗೆ ಈ ಲೋಕದಲ್ಲಿ ಒಂದೇ ಜೀವನವಿದ್ದು ಇಡೀ ಮಾನವಕುಲ ಅಂತ್ಯ 
ಗೊಂಡ ಬಳಿಕ ಇನ್ನೊಂದು ಜನ್ನವುಂಟಾಗಿ ಅದರಲ್ಲಿ ಮಾನವನ ಕರ್ಮಗಳ ಲೆಕ್ಕಾಚಾರವನ್ನು ಪೂರ್ಣಗೊಂಡು ಅವನಿಗೆ ಬಹುಮಾನ ಅಥವಾ 
ಶಿಕ್ಷೆ ನೀಡಬೇಕೆಂಬುದರಿಂದ ಮಾತ್ರ ಪ್ರಕೃತಿಯ ಈ ಬೇಡಿಕೆಯು ಪೂರ್ಣಗೊಳ್ಳುವುದು (ಹೆಚ್ಚಿನ ವಿವರಣೆಗಾಗಿ ನೋಡಿರಿ. ತಪ್ಪೀಮುಲ್‌ 
ಕುರ್‌ಆನ್‌ ಸಂಪುಟ-2 ಅಲ್‌ಆಆ್‌ರಾಫ್‌ ಟಿ.30) 

3. ಆಣೆಯ ರೂಪದಲ್ಲಿ ಮೇಲೆ ಪ್ರಸ್ತಾಪಿಸಿರುವ ಎರಡು ಪುರಾವೆಗಳಿಂದ ಕೇವಲ ಎರಡು ವಿಷಯಗಳು ಸಾಬೀತಾಗುತ್ತವೆ. 1) ಈ 
ಲೋಕದ ಅಂತ್ಯ (ಆಂದರೆ ಕಿಯಾಮತ್‌) ಒಂದು ಖಚಿತ ವಿಷಯವಾಗಿದೆ. 2) ಮರಣದ ಬಳಿಕ ಇನ್ನೊಂದು ಜೀವನ ಅಗತ್ಯವಾಗಿದೆ. 


ಕಾಂಡ - 29 


75, ಅಲ್‌ ಕಿಯಾಮಃ 119 


ಏಕೆಂದರೆ ಅದಿಲ್ಲದಿದ್ದರೆ ಮಾನವನು ಒಂದು ನೈತಿಕ ಅಸ್ತಿತ್ವವಾಗಿರುವುದರ ತಾರ್ಕಿಕ ಮತ್ತು ಪ್ರಾಕೃತಿಕ ಬೇಡಿಕೆಗಳು ಪೂರ್ಣಗೊಳ್ಳುವುದಿಲ್ಲ 
ಮತ್ತು ಈ ವಿಷಯವು ಖಂಡಿತ ಸಂಭವಿಸಲಿಕ್ಕಿದೆ. ಏಕೆಂದರೆ ಮಾನವನಲ್ಲಿ ಆತ್ಮಸಾಕ್ಷಿಯ ಇರುವಿಕೆಯು ಅದಕ್ಕೆ ಸಾಕ್ಷಿಯಾಗಿದೆ. ಈಗ ಈ 
ಮೂರನೆಯ ಪುರಾವೆಯನ್ನು ಮರಣಾನಂತರದ ಜೀವನ ಸಾಧ್ಯವೆಂಬುದನ್ನು ಸಾಬೀತು ಪಡಿಸಲಿಕ್ಕಾಗಿ ನೀಡಲಾಗಿದೆ. ಮಕ್ಕಾದಲ್ಲಿ ಅದನ್ನು 
ನಿರಾಕರಿಸುವವರು ಪದೇ ಪದೇ ಹೀಗೆ ಕೇಳುತ್ತಿದ್ದರು- ನೂರಾರು, ಸಾವಿರಾರು ವರ್ಷಗಳ ಹಿಂದೆ ಮರಣ ಹೊಂದಿದವರು, ದೇಹದ 
ಕಣಕಣವೂ ಮಣ್ಣಿನಲ್ಲಿ ಸೇರಿ ಕರಗಿದವರು, ದೇಹದ ಮೂಳೆಗಳೂ ಕುಂಬಾಗಿ ಭೂಮಿಯಲ್ಲಿ ಎಲ್ಲೆಲ್ಲೋ ಹರಡಿಕೊಂಡವರು, ಬೆಂಕಿಯಲ್ಲಿ 
ಉರಿದು ಸತ್ತವರು, ಕ್ರೂರ ಮೃಗಗಳಿಗೆ ಆಹಾರವಾದವರು, ಸಮುದ್ರದಲ್ಲಿಮುಳುಗಿ ಮೀನಿಗೆ ಆಹಾರವಾದವರು. ಹೀಗೆ ಇವರೆಲ್ಲರ ಶರೀರ 
ಭಾಗಗಳು ಪುನಃ ಸೇರಿಕೊಂಡು, ಹತ್ತಿಪ್ಪತ್ತು ಸಾವಿರ ವರ್ಷಗಳ ಮುಂಚೆ ಅಸ್ತಿತ್ವದಲ್ಲೇ ಇಲ್ಲದ ಪ್ರತಿಯೊಬ್ಬ ಮನುಷ್ಯ ಪುನಃ ಎದ್ದು 
ನಿಲ್ಲುವುದು ಹೇಗೆ ಸಾಧ್ಯ? ಅದಕ್ಕೆ ಸೂಕ್ತ ಮತ್ತು ಪ್ರಬಲ ಉತ್ತರವನ್ನು ಅಲ್ಲಾಹನು, "'ನಾವು ಅವನ ಎಲುಬುಗಳನ್ನು ಒಟ್ಟುಗೂಡಿಸಲಾರೆವೆಂದು 
ಮಾನವನು ಭಾವಿಸಿರುವನೇ'' ಎಂಬ ಈ ಸಂಕ್ಕಿಪ್ಪ ನುಡಿಯಲ್ಲಿನೀಡಿದ್ದಾನೆ. ಅಂದರೆ ನಿಮ್ಮೊಂದಿಗೆ, ನಿಮ್ಮ ಈ ಛಿದ್ರ ಗೊಂಡ ದೇಹಭಾಗಗಳು 
ಒಂದು ಸಮಯದಲ್ಲಿ ತನ್ನಿ ಂತಾನೆ ಸೇರಿ, ನೀವು. ಹಾಗೆಯೇ ತನ್ನಿಂತಾನೇ ಇದೇ ದೇಹದೊಂದಿಗೆ ಏಳುವಿರಿ ಎಂಬ ಪ್ರ: ಶ್ನೆಯನ್ನು ಕೇಳುತ್ತಿದ್ದರೆ, 

ಖಂಡಿತವಾಗಿಯೂ ಅದು ಅಸಂಭವನೀಯವೆಂದು ನೀವು ಭಾವಿಸುವುದು ಸೂಕ್ತವಾಗುತ್ತಿತ್ತು. ಆದರೆ ನಿಮ್ಮೊಂದಿಗೆ. ಈ ಕೆಲಸವು ಸ್ವಯಂ 
ಆಗದು, ಅಲ್ಲಾಹನು ಹಾಗೆ ಮಾಡುವನು ಎಂದು ಹೇಳಲಾಗಿದೆ. ಇನ್ನೇನು, ನೀವೂ ಸೃಷ್ಟಿಕರ್ತನೆಂದು ನಂಬುವ ವಿಶ್ವದ ಸೃಷ್ಟಿಕರ್ತನಿಗೆ ಇದು 
ಸಾಧ್ಯ ವಿಲ್ಲವೆಂದು ಭಾವಿಸಿರುವಿರಾ? ಇದು ಎಂತಹಾ ಪ್ರಶ್ನೆಯೆಂದರೆ ಇದಕ್ಕೆ ಅಲ್ಲಾಹನನ್ನು ಪ್ರಪಂಚದ ಸ್ಥ ಸೃಷ್ಟಿರ್ತನೆಂದು ನಂಬುವ 
ಯಾವನೇ ವ್ಯಕ್ತಿಯು ಅಲ್ಲಾಹನು ಬಯಸಿದರೂ ಈ ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲ ಎಂಬ ಉತ್ತರವನ್ನು ಅಂದೂ ನೀಡಲು 
ಸಾಧ್ಯವಿರಲಿಲ್ಲ. ಇಂದೂ ನೀಡಲು ಸಾಧ್ಯವಿಲ್ಲ. ಇನ್ನು ಯಾವನಾದರೂ ಮೂರ್ಯನು ಹಾಗೆ ಹೇಳಿದರೆ, ಅವನೊಂದಿಗೆ, ನೀನು ಇಂದು 
ಹೊಂದಿರುವ ಶರೀರದ ಅನೇಕ ಭಾಗಗಳು ಗಾಳಿ, ನೀರು, ಮಣ್ಣು ಮತ್ತಿತರ ಎಲ್ಲೆಲ್ಲೋ ಇರುವ ವಸ್ತುಗಳನ್ನು ಸೇರಿಸಿ ಅಲ್ಲಾಹನು 
ಮಾಡಿರುವನಷ್ಟೆ. ಅವುಗಳನ್ನು ಅವನು ಪುನಃ ಜೋಡಿಸಲಾರನೆಂದು ನೀನು ಹೇಳುವೆಯಾ ಎಂದು ಕೇಳಬಹುದು. 

4. ಅಂದರೆ ದೊಡ್ಡ ದೊಡ್ಡ ಮೂಳೆಗಳನ್ನು ಒಟ್ಟು ಸೇರಿಸಿ, ನಿಮ್ಮ ಅಸ್ಥಿಪಂಜರವನ್ನು ಇನ್ನೊಮ್ಮೆ ನಿಲ್ಲಿಸುವ ವಿಷಯವಂತಿರಲಿ, ನಾವು 
ನಿಮ್ಮ ಶರೀರದ ಸೂಕ್ಷ್ಮ ಅವಯವಗಳನ್ನು ನಿಮ್ಮ ಬೆರಳ ತುದಿಗಳನ್ನೂ ಸಹ ಮೊದಲಿನಂತೆಯೇ ಮಾಡಬಲ್ಲೆವು. 

5. ಈ ಸಂಕ್ಷಿಪ್ತ ವಾಕ್ಯದಲ್ಲಿ ಪರಲೋಕವನ್ನು ನಿರಾಕರಿಸುವವರ ನೈಜ ರೋಗಕ್ಕೆ ಸ್ಪಷ್ಟ ಚಿಕಿತ್ಸೆ ನೀಡಲಾಗಿದೆ. ಅವರು ವಾಸ್ತವದಲ್ಲಿ 
ಕಿಯಾಮತ್‌ ಮತ್ತು ಪರಲೋಕವು ಅಸಂಭವನೀಯವೆಂಬ ಕಾರಣಕ್ಕೆ ಅವರು ಅದು ನಿರಾಕರಿಸುವುದಲ್ಲ ಅವರು ಪರಲೋಕವನ್ನು ನಂಬಿದರೆ 
ಅವರ ಮೇಲೆ ನೈತಿಕ ನಿರ್ಬಂಧಗಳುಂಟಾಗುತ್ತವೆ. ಅದು ಅವರಿಗೆ ಇಷ್ಟವಿಲ್ಲವೆಂಬುದು ಅದರ ನಿಜವಾದ ಕಾರಣವಾಗಿದೆ. ಅವರು ಈಗ 
ಅನಿರ್ಬಂಧಿತ ಗೂಳಿಗಳು ತಿರುಗಾಡಿದಂತೆ ಮುಂದೆಯೂ ತಿರುಗಾಡ ಬಯಸುತ್ತಾರೆ. ಅವರು ಈಗ ಮಾಡುತ್ತಿರುವ ಅಕ್ರಮ, ಮೋಸ, 
ದುಷ್ಕೃತ್ಯಗಳು ಮತ್ತು ದುರಾಚಾರಗಳನ್ನು ಮುಂದೆಯೂ ಮಾಡುತ್ತಿರಲು ಮುಕ್ತ ಸ್ಥಾಶಂತ್ರ್ಯ ಲಭಿಸಬೇಕೆಂದೂ ಒಂದು ದಿನ ಅವರಿಗೆ ದೇವನ 
ಮುಂದೆ ಹಾಜರಾಗಿ ತಮ್ಮ ಕರ್ಮಗಳ ವಿಚಾರಣೆಯನ್ನೆದುರಿಸಬೇಕಾಗಿದೆಯೆಂಬ ಯೋಚನೆಯು ಅವರನ್ನು ಈ ಅಸಂಬದ್ಧ ಸ್ಥಾತಂತ್ರ್ಯದಿಂದ 
ತಡೆಯಬಾರದೆಂದೂ ಅವರು ಬಯಸುತ್ತಾರೆ. ಆದ್ದರಿಂದ ಅವರ ಬುದ್ದಿಯು ಅವರನ್ನು ಪರಲೋಕದ ಮೇಲೆ ನಂಬಿಕೆಯಿರಿಸುವುದರಿಂದ 
ತಡೆಯುತ್ತಿರುವುದಲ್ಲ. ನಿಜವಾಗಿ ಅವರ ಚಿತ್ತಾಸಕ್ತಿಗಳು ಅದಕ್ಕೆ ತಡೆಯಾಗಿದೆ. 

6. ಈ ಪ್ರಶ್ನೆಯು ತಿಳಿಯುವುದಾಗಿರುವುದಲ್ಲ; ಇದು 'ನಿರಾಕರಿಸಲು ಮತ್ತು ಪರಿಹಾಸ್ಯ ಮಾಡಲಿಕ್ಕಾಗಿತ್ತು. ಅಂದರೆ ಕಿಯಾಮತ್‌ 
ಯಾವ ದಿವಸ ಬರುವುದಂದು ಅವರು ಕೇಳ ಬಯಸಿರಲಿಲ್ಲ. ಅವರು ಪರಿಹಾಸ್ಯದ ರೂಪದಲ್ಲಿ “ಗುರುಗಳೇ! ನೀವು ಸುದ್ದಿ ಕೊಡುತ್ತಿರುವ 
ಆ ದಿವಸವು ಬರಬರುತ್ತಾ ಎಲ್ಲಿ ನಿಂತು ಬಿಟ್ಟಿತು' ಎಂದು ಕೇಳುತ್ತಿದ್ದರು. 

7. ಮೂಲದಲ್ಲಿ [ಸ ತೈ; (ದೃಷ್ಟಿಗಳು ಸ್ಥಬ್ಧವಾಗಿ ಬಿಡುವಾಗ) ಎಂಬ ಪದ ಬಳಕೆಯಾಗಿದೆ. ಮಿಂಚಿನ ಪ್ರಕಾಶದಿಂದ ಕಣ್ಣು 
ಕಟ್ಟಿದಂತಾಗುವುದು ಇದರ ಶಬ್ದಕೋಶಾರ್ಥವಾಗಿದೆ. "ಆದರೆ ಅರಬಿ ನುಡಿಗಟ್ಟಿನಲ್ಲಿ ಈ ಅರ್ಥ ಮಾತ್ರ ತ್ರವಿರುವುದಲ್ಲ ಭಯ, ಆಶ್ಚರ್ಯ. 
ಅಥವಾ ಹಠಾತ್‌ ಅವಘಡ ಸಂಭವಿಸಿದಾಗ ಮನುಷ್ಯನಲ್ಲುಂಟಾಗುವ ಗಾಬರಿ ಮತ್ತು ಅವನ ದೃಷ್ಟಿಯು ಆ ಬಾ ದೃಶ್ಯದಲ್ಲಿ ನೆಟ್ಟಿ 
ರುವುದಕ್ಕೆ ಈ ಪದಗಳನ್ನು ಬಳಸಲಾಗುತ್ತದೆ. ಇದೇ ವಿಷಯವನ್ನು ಕುರ್‌ಆನಿನ ಇನ್ನೊ. 0ದೆಡೆ ಹೀಗೆ ಹೇಳಲಾಗಿದೆ. ಆಯ Hy: uw 
Lai (ಕಣ್ಣುಗಳು ತೆರೆದೇ ಇರುವ ಆ ದಿನದ ವರೆಗೆ ಅಲ್ಲಾಹನು ಅವರಿಗೆ ಕಾಲಾವಕಾಶ ನೀಡುತ್ತಾನೆ. (ಇಬ್ರಾಹೀಮ್‌:42) 

8. ಇದು ಕಿಯಾಮತ್‌ನ ಪ್ರಥಮ ಘಟ್ಟದಲ್ಲಿ ವಿಶ್ವವ್ಯವಸ್ಥೆಯು ಅಸ್ತವ್ಯಸ್ತವಾಗಿ ಬಿಡುವ ಸ್ಥಿತಿಯ ಒಂದು ಸಂಕ್ಷಿಪ್ತ ವಿವರಣೆ 
ಯಾಗಿದೆ. ಚಂದ್ರನು ಕಳೆಗುಂದಿ ಸೂರ್ಯನಲ್ಲಿ ಲೀನವಾಗಿ ಅವು ಒಂದಾಗುವುದೆಂದರೆ ಸೂರ್ಯನನ್ನು ಅವಲಂಬಿಸಿರುವ ಚಂದ್ರನ ಬೆಳಕು 
ನಂದಿ ಹೋಗುವುದು ಮಾತ್ರವಲ್ಲ ಸೂರ್ಯನೂ ಪ್ರಕಾಶಹೀನನಾಗಿ ಕತ್ತಲಾಗಿ ಅವೆರಡೂ ಒಂದೇ ರೀತಿಯಾಗಿರುವುದಾಗಿರಬಹುದು. 


ಕಾಂಡ - 29 


120 ತಪ್ಪೀಮುಲ್‌ ಕುರ್‌ಆನ್‌ 


[1 Ha’ | ಲ ಇ PAPA) Lin ೨ ೨] 
4 I ING SIL SUSI AE UY 0%); 
2 We UAE PEP (i "ಫಿ 
WE TS ASE NES PST) ಜು OL 
ಯಾವ ಥಯ ಇರಲಾರದು. ಅಂದು ನಿನ್ನ ಪ್ರಭುವಿನ ಮುಂದೆಯೇ ಹೋಗಿ ನಿಲ್ಲಬೇಕಾಗುವುದು. ಅಂದು 
ಮಾನವನಿಗೆ ಅವನ ಹಿಂದಿನ ಮುಂದಿನ ಸಕಲ ಕರ್ಮಗಳನ್ನೂ ತೋರಿಸಿ ಕೊಡಲಾಗುವುದು. ವಾಸ್ತವದಲ್ಲಿ ಮಾನವನು 
ಎಷ್ಟೇ ನೆಪಗಳನ್ನೊಡ್ಡಿದರೂ ಅವನು ತಾನೇ ತನ್ನನ್ನು ಚೆನ್ನಾಗಿ ಬಲ್ಲನು." 
(16-19) ಸಂದೇಶವಾಹಕರೇ,* ಈ ದಿವ್ಯವಾಣಿಯನ್ನು ಬೇಗ ಬೇಗನೆ ಕಂಠಪಾಠ ಮಾಡಿಕೊಳ್ಳಲಿಕ್ಕಾಗಿ ನಿಮ್ಮ 


ಇನ್ನೊಂದರ್ಥ ಹೀಗೂ ಆಗಬಹುದು- ಭೂಮಿಯು ಒಮ್ಮೆಲೇ ವಿರುದ್ಧ ದಿಕ್ಕಿಗೆ ಚಲಿಸುವುದು ಅಂದು ಸೂರ್ಯ ಮತ್ತು ಚಂದ್ರಗಳೆರಡೂ 
ಪಶ್ಚಿಮದಿಂದ ಉದಯಿಸುವುವು. ಇನ್ನು ಮೂರನೆಯ ಒಂದರ್ಥವೂ ಇರಬಹುದು- ಚಂದ್ರನು ಒಮ್ಮೆಲೆ, ಭೂಮಿಯ ಹಿಡಿತದಿಂದ 
ತಪ್ಪ ಸೂರ್ಯನಲ್ಲಿ ಹೋಗಿ ಸೇರುವುದು. ಇದಕ್ಕೆ ಬೇರೆ ಅರ್ಥಗಳೂ ಇದ್ದು ಅದನ್ನು ಇಂದು ನಾವು ಗ್ರಹಿಸದಿರಬಹುದು. 

9, 3 |) ಗ ಟು ಮೂಲ ಪದಗಳಾಗಿವೆ. ಇದೊಂದು ಸಮಗ್ರ ಪದವಾಗಿದ್ದು ಅದಕ್ಕೆ ಅನೇಕ ಅರ್ಥಗಳಿರಲು ಸ ಸಾಧ್ಯವಿದೆ. ಬಹುಶಃ 
ಅವೆಲ್ಲವನ್ನೂ ಉದ್ದೇಶಿಸಲಾಗಿದೆ. ಉದಾಹರಣೆಗೆ: 1) ಅಂದು ಮಾನವನಿಗೆ, ಅವನು ಇಹಲೋಕದಲ್ಲಿ, ಮರಣಕ್ಕೆ ಮುಂಚೆ ಪರಲೋಕಕ್ಕಾಗಿ 
ಕಳಿಸಿದ ಪಾಪ-ಪುಣ್ಯಗಳನ್ನು ಅವನಿಗೆ ತೋರಿಸಿಕೊಡಲಾಗುವುದು ಮತ್ತು ಸತ್ಯರ್ಮ ಅಥವಾ ದುಷ್ಕರ್ಮಗಳ ಯಾವ ಪ್ರ ಪ್ರ ಭಾವವನ್ನು ಅವನ 
ನಂತರ ದೀರ್ಫ್ಥ ಕಾಲದ ವರೆಗೆ ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗಿದ್ದನೋ ಅದನ್ನೂ ಅವನ ಮುಂದಿಡಲಾಗುವುದು. 2) 'ಅವನು 
ಮಾಡಬೇಕಾದದ್ದನ್ನು ಮಾಡದ, ಮಾಡಬಾರದ್ದನ್ನು ಮಾಡಿದ ಎಲ್ಲ ಕರ್ಮಗಳನ್ನೂ ಅವನಿಗೆ ತಿಳಿಸಲಾಗುವುದು. 3) ಅವನು ಮೊದಲು 
ಮಾಡಿದ್ದ ಮತ್ತು ಅನಂತರ ಮಾಡಿದ್ದ ಎಲ್ಲ ಕರ್ಮಗಳನ್ನು ದಿನಾಂಕಗಳ ಸಹಿತ ಅವನ ಮುಂದಿಡಲಾಗುವುದು. 4) ಅವನು ಮಾಡಿರುವ 
ಪುಣ್ಯ ಮತ್ತು ಪಾಪಕಾರ್ಯಗಳು ಹಾಗೂ ಅವನು ಮಾಡಲು ಹಿಂಜರಿದ ಪುಣ್ಯ ಅಥವಾ ಪಾಪ ಕಾರ್ಯಗಳನ್ನೂ ಅವನಿಗೆ ತಿಳಿಸಲಾಗುವುದು. 

10. ಅಂದರೆ ಮನುಷ್ಯನ ಕರ್ಮ ದಾಖಲೆಯನ್ನು ಅವನ ಮುಂದಿಡುವುದರ ಉದ್ದೇಶವು ಅಪರಾಧಿಗೆ ಅವನ ಅಪರಾಧವನ್ನು 
ತೋರಿಸಿಕೊಡುವುದಾಗಿರಲಾರದು. ವಾಸ್ತವದಲ್ಲಿ ನ್ಯಾಯಾಲಯದ ಮುಂದೆ ಅಪರಾಧದ ಸಾಕ್ಟಾ ಕಾರಗಳು ಬಾರದಿದ್ದರೆ ನ್ಯಾಯದ 
ಬೇಡಿಕೆಯು ಈಡೇರಲಾರದೆಂಬ ಕಾರಣದಿಂದ ಹಾಗೆ ಮಾಡುವುದು ಅಗತ್ಯವಾಗಬಹುದು. ಅನ್ಯಥಾ ಪ್ರತಿಯೊಬ್ಬ ಮನುಷ್ಯನೂ ತಾನು 
ಏನಾಗಿದ್ದೇನೆಂದು ಚೆನ್ನಾಗಿ ಬಲ್ಲನು. ಒಬ್ಬ ಮೋಸಗಾರನು ಎಲ್ಲರನ್ನೂ ಮೋಸಗೊಳಿಸಬಹುದು. ಆದರೆ ಅವನಿಗೆ ತಾನು ಸುಳ್ಳು 
ಹೇಳುತ್ತಿದ್ದೇನೆಂದು ಚೆನ್ನಾಗಿ ತಿಳಿದಿದೆ. ಒಬ್ಬ ಕಳ್ಳನು ಎಷ್ಟೇ ನೆವನ ಹೇಳಿ ತನ್ನ ಕಳ್ಳತನವನ್ನು ಅಡಗಿಸಬಹುದು. ಆದರೆ ತಾನು ಕಳ್ಳ 
ನೆಂಬುದನ್ನು ಅವನ ಮನಸ್ಸು ಅಲ್ಲಗಳೆಯಲಾರದು. ಒಬ್ಬ ಪಥಭ್ರಷ್ಟನು ಸಾವಿರ ಪುರಾವೆಗಳನ್ನು ನೀಡಿ ತಾನು ಹೊಂದಿರುವ ಸತ್ಯನಿಷೇಧ, 
ನಾಸ್ತಿಕತೆ ಅಥವಾ ಬಹುದೇವವಾದವು ತನ್ನ ಪ್ರಾಮಾಣಿಕ ಅಭಿಪ್ರಾಯವೆಂದು ಜನರನ್ನು ನಂಬಿಸ ಬಯಸಿದರೂ ತಾನೇಕೆ ಆ ಅಭಿಪ್ರಾಯ 
ಗಳಿಗೆ ಅಂಟಿಕೊಂಡಿದ್ದೇನೆ, ಅದನ್ನು ತಪ್ಪೆಂದು ಭಾವಿಸಿ ಅಂಗೀಕರಿಸಲು ಅಡ್ಡಿಯಾಗಿರುವುದು ಯಾವುದೆಂದು ಅವನ ಆತ್ಮಸಾಕ್ಷಿಗೆ ಅಜ್ಞಾತ 
ವೇನಲ್ಲ. ಒಬ್ಬ ಅಕ್ರಮಿ, ಒಬ್ಬ ದುರಾಚಾರಿ, ಓರ್ವ ವಂಚಕ, ಓರ್ವ ಹರಾಮ್‌ ಭಕ್ಷಕ ತನ್ನ ದುಷ್ಕರ್ಮಗಳಿಗೆ ತರತರದ ನೆವನಗಳನ್ನೊಡ್ಡಿ 
ತನ್ನ ಆತ್ಮಸಾಕ್ಷಿಯನ್ನು ಮೌನಗೊಳಿಸಲು ಪ್ರಯತ್ನಿಸಬಹುದು. ತನ್ನನ್ನು ಅದು ಆಕ್ಷೇಪಿಸಬಾರದು, ವಾಸ್ತವದಲ್ಲಿ ಕೆಲವು ನಿರ್ಬಂಧಗಳು, 
ಕೆಲವು ಔಚತ್ಯಗಳು, ಕೆಲವು ಅಗತ್ಯ ಗಳಿಂದಾಗಿ ತಾನು ಇದೆಲ್ಲ ಮಾಡುತ್ತಿದ್ದೇನೆಂದು ಅದು ಒಪ್ಪಿಕೊಳ್ಳಬೇಕೆಂದು ಬಯಸಬಹುದು. ಆದರೆ 
ಅವನು ಯಾರ ಮೇಲೆ ಅಕ್ರಮವೆಸಗಿದ್ದಾನೆ, ಯಾರ ಹಕ್ಕನ್ನು ಕಬಳಿಸಿದ್ದಾನೆ, ಯಾರ ಮಾನಹಾನಿ ಮಾಡಿದ್ದಾನೆ, ಯಾರಿಗೆ ಮೋಸ 
ಮಾಡಿದ್ದಾನೆ ಮತ್ತು ಯಾವ ಅನುಚಿತ ಮಾರ್ಗಗಳಿಂದ ಏನೆಲ್ಲ ಸಂಪಾದಿಸಿದ್ದಾನೆ ಎಂಬುದರ ಜ್ಞಾನವಂತೂ ಅವನಿಗೆ ಇದ್ದೇ ಇರುತ್ತದೆ. 
ಆದ್ದರಿಂದ ಪರಲೋಕದ ನ್ಯಾಯಾಲಯದಲ್ಲಿ ಲೆಕ್ಕಾಚಾರದ ವೇಳೆ ಪ್ರತಿಯೊಬ್ಬ ಸತ್ಯನಿಷೇಧಿ, ಪ್ರತಿಯೊಬ್ಬ ಮುನಾಫಿಕನು, ಪ್ರತಿಯೊಬ್ಬ 
ಕರ್ಮಭ್ರಷ್ಟ ಅಪರಾಧಿಯು ತಾನು ಏನೆಲ್ಲ ಮಾಡಿ ಬಂದಿದ್ದೇನೆ. ತನ್ನ ಪ್ರಭುವಿನ ಮುಂದೆ ಯಾವ ನೆಲೆಯಲ್ಲಿ ಹಾಜರಾಗುತ್ತಿದ್ದೇನೆಂದು 
ಚೆನ್ನಾಗಿ ತಿಳಿದಿರುತ್ತಾನೆ. 

11. ಇಲ್ಲಿಂದ 113,೩25 ಥ್ರ) “ಇದನ್ನು ಕಂಠಪಾಠ ಮಾಡಿಸುವ ಮತ್ತು ಓದಿಸುವ ಹೊಣೆ ನಮ್ಮ ಮೇಲಿದೆ' 
ಎಂಬಲ್ಲೀಯ ವರೆಗೆ ವಿಷಯ ಪರಂಪರೆಯನ್ನು ಮಧ್ಯದಲ್ಲಿ ಕಡಿದು ಪ್ರವಾದಿಯವರನ್ನುದ್ದೇಶಿಸಿ ಹೇಳಿದ ಉಪನುಡಿಯಾಗಿದೆ. ನಾವು 


ಕಾಂಡ - 29 


75. ಅಲ್‌ ಕಿಯಾಮಃ 121 


CE ವ್ಯಸನ ತಿ ಉಟ ೫4 
ಲಿ pA i ES ENN SG ಠಿ pa ಲಬ NOT) 


oS 3 25 KEEN 


ನಾಲಗೆಯನ್ನು ಚಲಿಸಬೇಡಿರಿ. ಇದನ್ನು ಕಂಠಪಾಠ ಮಾಡಿಸುವ ಮತ್ತು ಓದಿಸುವ ಹೊಣೆ ನಮ್ಮಮೇಲಿದೆ. ಆದುದರಿಂದ 
ನಾವುಇದನ್ನು ಓದುತ್ತಿರುವಾಗ" ನೀವು ಇದರ ಪಠಣವನ್ನು ಗಮನವಿಟ್ಟು ಆಲಿಸುತ್ತಿರಿ. ಅನಂತರ ಇದರ ತಾಶ್ಚರ್ಯವನ್ನು 
ವಿವರಿಸುವ ಹೊಣೆಯೂ ನಮ್ಮ ಮೇಲೆಯೇ ಇದೆ." 

(20-30) ಖಂಡಿತ ಅಲ್ಲ." ವಾಸ್ತವದಲ್ಲಿ ನೀವು ಶೀಘ್ರ ಪ್ರಾಪ್ತವಾಗುವ ವಸ್ತುವನ್ನು (ಇಹಲೋಕವನ್ನು) 


ಮುನ್ನುಡಿಯಲ್ಲಿ ಪ್ರಸ್ತಾಪಿಸಿರುವಂತೆ, ಪ್ರವಾದಿತ್ವದ ಆರಂಭ ಘಟ್ಟದಲ್ಲಿ, ಪ್ರವಾದಿಯವರಿಗೆ ದಿವ್ಯವಾಣಿಯನ್ನು ಸ್ವೀಕರಿಸುವ ಅಭ್ಯಾಸ 
ಇನ್ನೂ ಆಗಿಲ್ಲದ ಸಂದರ್ಭದಲ್ಲಿ ಅದು ಅವತೀರ್ಣಗೊಳ್ಳುತ್ತಿದ್ದಾಗ ಜಿಬ್ರೀಲ(ಅ)ರು ತಮಗೆ ಕೇಳಿಸುತ್ತಿರುವ ದೇವವಾಣಿಯು ಎಲ್ಲಿ 
ನೆನಪಿನಲ್ಲಿಉಳಿಯದೆ ಹೋಗುವುದೋ ಇಲ್ಲವೋ ಎಂಬ ಆಶಂಕೆಯಿಂದ ಅದನ್ನು ಆಲಿಸುವುದರೊಂದಿಗೆ ನೆನಪಿಡಲು ಪ್ರಯತ್ನಿಸುತ್ತಿದ್ದರು. 
ಈ ಅಧ್ಯಾಯವನ್ನು ಅವತೀರ್ಣ ಗೊಳಿಸುವಾಗಲೂ ಇದೇ ಸಂಭವಿಸಿತು. 

ಆದ್ದರಿಂದ ವಾಕ್ಷರಣಿಯನ್ನು ಕಡಿದು, ತಾವು ದಿವ್ಯವಾಣಿಯ ಪದಗಳನ್ನು ನೆನಪಿಡಲು ಪ್ರಯತ್ನಿಸದೆ ಗಮನಕೊಟ್ಟು ಆಲಿಸುತ್ತಿರಿ, 
ಅದನ್ನು ನೆನಪಿನಲ್ಲಿ ಉಳಿಸುವುದು, ಅನಂತರ ನೀವು ಸರಿಯಾಗಿ ಪಠಿಸುವಂತೆ ಮಾಡುವುದು ನಮ್ಮ ಹೊಣೆಯಾಗಿದೆ, ಇದರ ಒಂದು ಪದವೂ 
ಮರೆಯಲಾರಿರಿ, ಅದನ್ನು ಪಠಿಸುವಲ್ಲಿ ತಪ್ಪೂ ಮಾಡಲಾರಿರಿ ಎಂಬ ಬಗ್ಗೆ ನೆಮ್ಮದಿಯಿಂದಿರಿ ಎಂದು ಆದೇಶಿಸಲಾಗಿದೆ. ಈ ಆದೇಶದ ಬಳಿಕ 
ಅದೇ ವಾಕ್ಚರಣಿಯು "ಖಂಡಿತ ಅಲ್ಲ, ವಾಸ್ತವದಲ್ಲಿ...' ಎಂಬಲ್ಲಿಂದ ಆರಂಭಗೊಳ್ಳುತ್ತದೆ. ಈ ಹಿನ್ನೆಲೆಯನ್ನು ತಿಳಿಯದವರು ಇಲ್ಲಿ ಈ 
ವಾಕ್ಯ ಗಳನ್ನು ನೋಡಿ, ಅದು ಈ ವಾಕ್ಷರಣಿಯಲ್ಲಿ ಸಂಬಂಧವಿಲ್ಲದ್ದು ಎಂದೂ ಭಾವಿಸಿದ್ದಾರೆ. ಆದರೆ ಈ ಹಿನ್ನೆಲೆಯನ್ನು ನ್ನು ಗ್ರಹಿಸಿದ ಬಳಿಕ 
ವಚನದಲ್ಲಿ ಯಾವುದೇ ಅಸಂಬಂಧತೆ ಕಾಣುವುದಿಲ್ಲ ಇದರ ಉದಾಹರಣೆಯಾಗಿ ಒಬ್ಬ ಅಧ್ಯಾಪಕನು ಪಾಠ ಮಾಡುತ್ತಾ ಇರುವಾಗ 
ಹಠಾತ್ತನೆ, ಒಬ್ಬವಿದ್ಯಾರ್ಥಿಯು ಬೇರೆಲ್ಲೋ ಮಗ್ಗನಾಗಿರುವುದನ್ನು ನೋಡಿ ತನ್ನ ಮಾತನ್ನು ಕಡಿದು, ವಿದ್ಯಾರ್ಥಿಯೊಂದಿಗೆ, "ಗಮನಕೊಟ್ಟು 
ನನ್ನ ಮಾತನ್ನು ಕೇಳು' ಎಂದು ಹೇಳಿದ ನಂತರ ತನ್ನ ಮಾತನ್ನು ಮುಂದುವರಿಸುವಂತಿದೆ. ಅಧ್ಯಾಪಕನ ಪಾಠವನ್ನು ಹಾಗೆಯೇ ಉದ್ದರಿಸಿ 
ಪ್ರಕಟಿಸಿದರೆ, ಈ ವಿಷಯವನ್ನು ತಿಳಿಯದವರು ಈ ಪಾಕ್ಷರಣಿಯಲ್ಲಿ ಈ ವಾಕ್ಯಗಳಿಗೆ ಸಂಬಂಧವಿಲ್ಲವೆಂದು ಭಾವಿಸುವರು. ಆದರೆ ವಾಸ್ತವಿಕ 
ಘಟನೆಯನ್ನು ಬಲ್ಲವನು ಪಾಠ ವನ್ನು ಇದ್ದಕ್ಕಿದ್ದಂತೆಯೇ ಉದ್ದರಿಸಲಾಗಿದೆ, ಅದರಲ್ಲೇನೂ ಹೆಚ್ಚು ಕಡಿಮೆ ಮಾಡಲಿಲ್ಲವೆಂದು ಸಮಾಧಾನ 

ಸೂಕ್ತಗಳ ಮಧ್ಯೆ ಬಂದ ಉಪನುಡಿಗೆ ನಾವು ಮೇಲೆ ನೀಡಿರುವ ಕಾರಣವು ಊಹೆಯಾಧಾರಿತವಲ್ಲ, ಅಧಿಕೃತ ವರದಿಗಳಲ್ಲಿ ಇದೇ 
ಕಾರಣವನ್ನು ಕೊಡಲಾಗಿದೆ... ಮುಸ್ನದ್‌ ಅಹ್ಟದ್‌, ಬುಖಾರಿ, ಮುಸ್ಲಿಮ್‌, ತಿರ್ಮದಿ, ನಸಾಈ, ಇಬ್ನು ಜರೀರ್‌, ತಬ್ರಾನಿ, ಬೈಹಕಿ ಮತ್ತಿತರ 
ಹದೀಸ್‌ ಪಂಡಿತರು ವಿವಿಧ ಶ್ರೇಣಿಗಳಿಂದ ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ರ ವರದಿಯನ್ನು ಹೀಗೆ ಉದ್ಭರಿಸಿದ್ದಾರೆ. ಪ್ರವಾದಿ(ಸ) ಅವರ ಮೇಲೆ 
ಕುರ್‌ಆನ್‌ ಅವತೀರ್ಣಗೊಳ್ಳುತ್ತಿದ್ದಾಗ, ಅದರಿಂದೇನಾದರೂ ಮರೆತು ಹೋದೀತೋ ಎಂಬ ಭಯದಿಂದ ಜಿಬ್ರೀಲ್‌ರೊಟ್ಟಿಗೆ ಅದರ 
ಪದಗಳನ್ನು ಪುನರಾವರ್ಶಿಸುತ್ತಿದ್ದರು. ಅದಕ್ಕಾಗಿ, ಕ್ಲ ಲದ ಟ್ರೂ ಪ್ರ54 "ಬೇಗ ಬೇಗನೆ ಕಂಠಪಾಠ ಮಾಡಲಿಕ್ಕಾಗಿ ನಿಮ್ಮ 
ನಾಲಗೆಯನ್ನು ಚಲಿಸಬೇಡಿರಿ' ಎಂದು ಹೇಳಲಾಗಿದೆ. ಇದೇ ವಿಷಯವು ಶಆ್‌ಬೀ, ಇಬ್ನು ರುದ್‌, ದಹ್ಹಾಕ್‌, ಹಸನ್‌ ಬಸರಿ, ಕತಾದ, 
ಮುಜಾಹಿದ್‌ ಮತ್ತಿತರ ಹಿರಿಯ ವ್ಯಾಖ್ಯಾನಕಾರರಿಂದ ಉದ್ದರಿಸಲ್ಪಟ್ಟಿದೆ. 

12. ಪ್ರವಾದಿಯವರಿಗೆ ಕುರ್‌ಆನನ್ನು ಜಿಬ್ರೀಲ್‌(ಅ) ಓದಿ ಕೇಳಿಸುತ್ತಿದ್ದರೂ ಅದು ಅವರ ಕಡೆಯಿಂದಾಗಿರದೆ ಅಲ್ಲಾಹನ 
ಕಡೆಯಿಂಬಾಗಿರುವುದರಿಂದ ಅವನು "ನಾವು ಇದನ್ನು ಓದುತ್ತಿರುವಾಗ' ಎಂದು ಹೇಳಿದ್ದಾನೆ. 

13. ಇದರಿಂದ ಸಂದೇಹವುಂಟಾಗುತ್ತದೆ. ಕೆಲವು ಹಿರಿಯ ವ್ಯಾಖ್ಯಾನಕಾರರು ಅದನ್ನು ಪ್ರಕಟಿಸಿಯೂ ಇದ್ದಾರೆ. ಆರಂಭಕಾಲದಲ್ಲಿ 
ವಹೀ ಅವತೀರ್ಣಗೊಳ್ಳುತ್ತಿರುವಾಗಲೇ ಪ್ರವಾದಿ(ಸ) ಕುರ್‌ಆನಿನ ಯಾವುದಾದರೂ ಸೂಕ್ತ, ಪದ ಅಥವಾ ಆದೇಶದ ತಾತ್ಸರ್ಯವನ್ನೂ 
ಜಿಬ್ರೀಲ್‌ರಿಂದ ಕೇಳುತ್ತಿದ್ದರು. ಆದ್ದರಿಂದ ಪ್ರ ಪ್ರವಾದಿಯವರಿಗೆ ವಹೀ ಅವತೀರ್ಣಗೊಳ್ಳುತ್ತಿರುವಾಗ ನೀವು ಮೌನವಾಗಿ ಆಲಿಸುತ್ತಲಿರಿ ಎಂದು 
ಆದೇಶಿಸಿದ್ದು ಮಾತ್ರವಲ್ಲ ಅದರ ಒಂದೊಂದು ಪದವನ್ನು ನಿಮ್ಮ ಸ್ಥರಣೆಯಲ್ಲಿ ಉಳಿಸಲಾಗುವುದು. ಅದು ಅವತೀರ್ಣಗೊಂಡಂತೆಯೇ 


ಕಾಂಡ - 29 


122 ತಪ್ಪೀಮುಲ್‌ ಕುರ್‌ಆನ್‌ 


ನೀವು ಸರಿಯಾಗಿ ಪಠಿಸುವಿರಿ ಎಂದು ಸಾಂತ್ವನ ಪಡಿಸಲಾಗಿದೆ. ಜೊತೆಗೆ ಅಲ್ಲಾಹನ ಪ್ರತಿಯೊಂದು ಆಜ್ಞೆ ಮತ್ತು ಅದರ ಇಂಗಿತ ಹಾಗೂ 
ಉದ್ದೇಶವನ್ನು ಚೆನ್ನಾಗಿ ಮನವರಿಕೆ ಮಾಡಲಾಗುವುದು ಎಂದು ವಾಗ್ದಾನ ಮಾಡಲಾಗಿದೆ. 

ಇದು ಬಹಳ ಮಹತ್ವದ ಒಂದು ಸೂಕ್ತವಾಗಿದ್ದು. ಅದರಿಂದ ಸಾಬೀತಾಗುವ ಕೆಲವು ಮೂಲಭೂತ ವಿಷಯಗಳನ್ನು ಚೆನ್ನಾಗಿ 
ಗ್ರಹಿಸಿಕೊಂಡರೆ ಈ ಹಿಂದಿನ ಜನರು ಹರಡುತ್ತಿದ್ದ ಮತ್ತು ಇಂದು ಹರಡುತ್ತಿರುವ ಪಥಭ್ರಷ್ಟತೆಗಳಿಂದ ಪಾರಾಗಬಲ್ಲನು. 

ಒಂದನೆಯದಾಗಿ, ಪ್ರವಾದಿ(ಸ) ಅವರ ಮೇಲೆ ಕೇವಲ ಕುರ್‌ಆನಿನಲ್ಲಿರುವ ವಹೀ ಮಾತ್ರ ಅವತೀರ್ಣಗೊಳ್ಳುತ್ತಿದ್ದುದಲ್ಲ. ಅದರ 
ಹೊರತೂ ಕುರ್‌ಆನಿನಲ್ಲಿಲ್ಲದ ಜ್ಞಾನವನ್ನು ಅವರಿಗೆ ವಷೀಯ ಮೂಲಕ ನೀಡಲಾಗುತ್ತಿತ್ತೆಂದು ಸ್ಪಷ್ಟವಾಗಿ ತಿಳಿಯುತ್ತದೆ. ಆದ್ದರಿಂದ 
ಕುರ್‌ಆನಿನಲ್ಲಿರುವ ಆಜ್ಞೆ, ಆದೇಶಗಳು, ಅದರ ಹೇಳಿಕೆಗಳು, ಅದರ ಪದಗಳು ಮತ್ತು ಅದರ ವಿಶಿಷ್ಟ ಪಾರಿಭಾಷಿಕಗಳ ತಾತ್ಪರ್ಯವನ್ನು 
ಪ್ರವಾದಿಯವರಿಗೆ ಮನವರಿಕೆ ಮಾಡುತ್ತಿದ್ದುದು ಕುರ್‌ಆನಿನಲ್ಲೇ ಇರುತ್ತಿದ್ದರೆ ಅದರ ತಾಶ್ಚರ್ಯವನ್ನು ತಿಳಿಸುವುದು ಅಥವಾ ಅದರ 
ವಿವರಣೆಯನ್ನು ನೀಡುವುದು ನಮ್ಮದೇ ಹೊಣೆಯೆಂದು ಹೇಳುವ ಅಗತ್ಯವಿರಲಿಲ್ಲ. ಏಕೆಂದರೆ ಅವೆಲ್ಲವೂ ಕುರ್‌ಆನಿನಲ್ಲೇ ಸಿಗುತ್ತಿತ್ತು. 
ಆದ್ದರಿಂದ ಅಲ್ಲಾಹನ ವತಿಯಿಂದ ಮಾಡಲಾಗುತ್ತಿದ್ದ ವಿವರಣೆಗಳು ಕುರ್‌ಆನಿನ ಪದಗಳ ಹೊರತಾಗಿರುತ್ತಿದ್ದುವು ಎಂಬುದನ್ನು 
ಒಪ್ಪಲೇಬೇಕಾಗುತ್ತದೆ. ಇದು ಕುರ್‌ಆನಿನಲ್ಲಿ ನಮಗೆ ಸಿಗುವ ಗುಪ್ತ ವೀಯ ಇನ್ನೊಂದು ಪುರಾವೆಯಾಗಿದೆ. (ಕುರ್‌ಆನಿನಿಂದ ಅದರ 
ಹೆಚ್ಚಿನ ಪುರಾವೆಗಳನ್ನು ನಾವು ನಮ್ಮ "ಸುನ್ನತ್‌ ಕೀ ಆಶನಿ ಹೈಸಿಯತ್‌' (ಸುನ್ನತ್‌ನ ಸಾಂವಿಧಾನಿಕ ಸ್ಥಾನಮಾನ) ಎಂಬ ಗ್ರಂಥದಲ್ಲಿ 
ಕೊಟ್ಟಿದ್ದೇವೆ. (ಪುಟ-94-95 ಮತ್ತು 118-125 ನೋಡಿರಿ) 

ಎರಡನೆಯಬಾಗಿ, ಅಲ್ಲಾಹನ ಕಡೆಯಿಂದ ಪ್ರವಾದಿಯವರಿಗೆ ಕಲಿಸಲಾಗುತ್ತಿದ್ದ ಕುರ್‌ಆನಿನ ತಾತ್ಚರ್ಯ ಮತ್ತು ಇಂಗಿತ ಹಾಗೂ 
ಆದೇಶಗಳ ಈ ವಿವರಣೆಗಳು ಪ್ರವಾದಿಯವರು ತಮ್ಮ ಮಾತು-ಕೃತಿಗಳ ಮೂಲಕ ಜನರಿಗೆ ಕುರ್‌ಆನನ್ನು ತಿಳಿಸುವುದು ಹಾಗೂ ಅದರ 
ಆದೇಶಗಳಂತೆ ನಡೆಯಲು ಕಲಿಸುವುದೇ ಆಗಿತ್ತು. ಒಂದು ವೇಳೆ ಅದರ ಉದ್ದೇಶ ಇದಲ್ಲವಾಗಿರುತ್ತಿದ್ದರೆ ಹಾಗೂ ಈ ವಿವರಣೆಯನ್ನು, 
ಆಜ್ಞಾ ನವನ್ನು ತನಗೆ ಸೀಮಿತ ಗೊಳಿಸುವುದಕ್ಕಾಗಿರುತ್ತಿದ್ದರೆ ಅದೊಂದು ವ್ಯರ್ಥಕಾರ್ಯವಾಗುತ್ತಿತ್ತು. ಏಕೆಂದರೆ ಪ್ರವಾದಿಶ್ಚದ ಹೊಣೆಗಾರಿಕೆ 
ಯನ್ನು ನಿಭಾಯಿಸಲು ಅದು ಸಹಾಯಕವಾಗುತ್ತಿರಲಿಲ್ಲ. ಆದ್ದರಿಂದ ಈ ವಿವರಣಾತ್ಮಕ ಜ್ಞಾನ ಧರ್ಮಶಾಸ್ತ್ರೀಯ ಸ್ಥಾನ ಹೊಂದಿಲ್ಲವೆಂದು 
ಓರ್ವ ಮೂರ್ಹ ಮಾತ್ರ ಹೇಳಬಲ್ಲನು. ಅಲ್ಲಾಹನೇ ಅನ್ನಹ್ನ್‌ ಅಧ್ಯಾಯದ 44ನೇ ಸೂಕ್ತದಲ್ಲಿ ಹೀಗೆ ಹೇಳಿರುವನು: 

೨೫೦೪೮ ಊಹ ಇಹ ಸ ಟರ 
"(ಈ ಸ್ಮರಣೆಯನ್ನು ನಾವು ನಿಮ್ಮ ಮೇಲೆ ಇಳಿಸಿರುವುದು ನೀವು ಜನತೆಯ ಮುಂದೆ ಅವರಿಗಾಗಿ ಅವತೀರ್ಣಗೊಳಿಸಲ್ಪಟ್ಟಿರುವ 

ಬೋಧನೆಯನ್ನು ವಿವರಿಸುವುದಕ್ಕಾಗಿಯೂ ಸ್ಪಷ್ಟೀಕರಿಸುವುದಕ್ಕಾಗಿಯೂ ಆಗಿದೆ.'' (ವಿವರಣೆಗೆ ನೋಡಿರಿ. ತಪ್ಪೀಮುಲ್‌ ಕುರ್‌ಆನ್‌ 
ಸಂಪುಟ-2, ಅನ್ನಹ್ಹ್‌; 40) 

ಕುರ್‌ಆನಿನಲ್ಲಿ ನಾಲ್ಕು ಕಡೆಗಳಲ್ಲಿ ಅಲ್ಲಾಹನು, ಪ್ರವಾದಿ(ಸ) ಅವರ ಕೆಲಸ ಕೇವಲ ಕುರ್‌ಆನಿನ ಸೂಕ್ತಗಳನ್ನು ಓದಿ ಕೇಳಿಸುವುದು 
ಮಾತ್ರವಾಗಿರಲಿಲ್ಲ. ಆ ಗ್ರಂಥದ ಶಿಕ್ಷಣವನ್ನು ನೀಡುವುದೂ ಆಗಿತ್ತೆಂದು ಸ್ಪಷ್ಟ ಪಡಿಸಿರುತ್ತಾನೆ. (ಅಲ್‌ಬಕರ: 129, 151 ಆಲಿ ಇಮ್ರಾನ್‌: 
164, ಅಲ್‌ ಜುಮ್‌ಅ:; 2, ಈ ಎಲ್ಲ ಸೂಕ್ತಗಳ ವಿವರಣೆಯನ್ನು ಪ್ರಸ್ತಾಪಿಸಲಾದ ಗ್ರಂಥದ ಪುಟ 74ರಿಂದ 77ರ ವರೆಗೆ ನೀಡಿದ್ದೇವೆ) 
ಹೀಗಿರುವಾಗ ಕುರ್‌ಆನನ್ನು ನಂಬುವ ಓರ್ವ ವ್ಯಕ್ತಿ, ಕುರ್‌ಆನಿನ ನೈಜ ಮತ್ತು ಅಧಿಕೃತ ಮಾತ್ರವಲ್ಲ ಸರಕಾರಿ ವಿವರಣೆ ಪ್ರವಾದಿ(ಸ) ತಮ್ಮ 
ಮಾತು-ಕೃತಿಗಳ ಮೂಲಕ ವ್ಯಕ್ತಪಡಿಸಿರುವುದೇ ಆಗಿದೆಯೆಂಬುದನ್ನು ಹೇಗೆ ನಿರಾಕರಿಸಬಲ್ಲನು? ಏಕೆಂದರೆ ಅದು ಪ್ರವಾದಿಯವರ 
ವಿವರಣೆಯಲ್ಲಿ ಕುರ್‌ಆನನ್ನು ಅವತೀರ್ಣಗೊಳಿಸಿದ ದೇವನು ತಿಳಿಸಿದ ವಿವರಣೆಯೇ ಆಗಿದೆ. ಅದನ್ನು ಬೇರೆ ಅಥವಾ ಅದರಿಂದ ಸರಿದು 
ಕುರ್‌ಆನಿನ ಯಾವುದೇ ಒಂದು ಸೂಕ್ತ ಅಥವಾ ಅದರ ಯಾವುದಾದರೊಂದು ಪದವನ್ನು ಮನಬಂದಂತೆ ವ್ಯಾಖ್ಯಾನಿಸ ಹೊರಟರೆ ಅದು 
ಬಹಳ ದೊಡ್ಡ ಉದ್ಧಟತನವಾಗಿದೆ. ಸತ್ಯವಿಶ್ವಾಸವಿರುವ ಯಾವನೂ ಅದನ್ನು ಮಾಡಲಾರನು. 

ಮೂರನೆಯದಾಗಿ, ಕುರ್‌ಆನಿನ ಸಾಮಾನ್ಯ ಅಧ್ಯಯನ ನಡೆಸುವ ಒಬ್ಬವ್ಯಕ್ತಿಗೆ, ಅದರಲ್ಲಿರುವ ಹೆಚ್ಚಿನ ವಿಷಯಗಳು ಓರ್ವ ಅರಬಿ 
ಬಲ್ಲ ವ್ಯಕ್ತಿಯೂ ಕುರ್‌ಆನಿನ ಪದಗಳನ್ನೋದಿ ಅವುಗಳ ನೈಜ ಇಂಗಿತವೇನು, ಅದರಲ್ಲಿ ನೀಡಲಾದ ಆದೇಶಗಳಂತೆ ನಡೆಯುವುದು ಹೇಗೆ 
ಎಂದು ತಿಳಿಯಲಾರನೆಂದು ತೋರದೆ ಇರಲಾರದು. ಉದಾ: ಸಲಾತ್‌ (ನಮಾರು್‌) ಪದವನ್ನು ತೆಗೆದುಕೊಳ್ಳಿ, ಕುರ್‌ಆನಿನಲ್ಲಿ ಈಮಾನಿನ 
ನಂತರ ಅತಿಹೆಚ್ಚು ಒತ್ತು ಕೊಟ್ಟಿರುವುದು ಸಲಾತ್‌ಗಾಗಿದೆ. ಆದರೆ ಅರಬಿ ಶಬ್ದಕೋಶದ ಸಹಾಯದಿಂದ ಅದರ ಅರ್ಥವನ್ನು ಯಾರೂ 
ನಿರ್ಣಯುಸಲಾರ. ಕುರ್‌ಆನಿನಲ್ಲಿ ಅದನ್ನು ಪದೇ ಪದೇ ಪ್ರಸ್ತಾಪಿಸಿರುವುದನ್ನು ನೋಡಿ ಹೆಚ್ಚೆಂದರೆ, ಆರಬಿ ಭಾಷೆಯಲ್ಲಿ ಈ ಪದವನ್ನು 
ಯಾವುದೋ ಪಾರಿಭಾಷಿಕ ಅರ್ಥದಲ್ಲಿ ಬಳಸಲಾಗಿದೆ, ಅದೊಂದು ವಿಶಿಷ್ಟಕಾರ್ಯವಾಗಿದ್ದು, ವಿಶ್ವಾಸಿಗಳಿಗೆ ಅದನ್ನು ಆದೇಶಿಸಲಾಗಿದೆಯೆಂದು 


ಕಾಂಡ - 29 


75. ಅಲ್‌ ಕಿಯಾಮಃ 123 


ಭಾವಿಸಬಹುದು. ಈಗ ಕುರ್‌ಆನನ್ನು ಕಳಿಸಿರುವಾತನು ತನ್ನ ವತಿಯಿಂದ ಓರ್ವ ಅಧ್ಯಾಪಕನನ್ನು ನೇಮಿಸಿ ತನ್ನ ಈ ಪರಿಭಾಷೆಯ 
ಅರ್ಥವನ್ನು ಸರಿಯಾಗಿ ಕಲಿಸದೆ ಇರುತ್ತಿದ್ದರೆ ಮತ್ತು ಸಲಾತ್‌ನ ಆಜ್ಞೆಯನ್ನು ಪಾಲಿಸುವ ಎಧಾನವನ್ನು ತೋರಿಸಿ ಕೊಡದಿರುತ್ತಿ ದ್ದರೆ, ಕೇವಲ 
ಕುರ್‌ಆನನ್ನು ಓದಿ ಸಲಾತ್‌ನ ಅದೇಶವನ್ನು ಪಾಲಿಸುವ ಯಾವುದಾದರೂ ಒಂದು ರೂಪದ ಬಗ್ಗೆ ಈ ಲೋಕದಲ್ಲಿ ಇಬ್ಬರು ಮುಸ್ಲಿಮರ 
ಮಧ್ಯೆಯಾದರೂ ಒಮ್ಮತವೇರ್ಪಡುತ್ತಿತ್ತೇ? 

1500 ವರ್ಷಗಳಿಂದ ಮುಸಲ್ಮಾನರು ಪೀಳಿಗೆಯಿಂದ ಪೀಳಿಗೆಗೆ ಒಂದೇ ರೀತಿಯಲ್ಲಿನಮಾರು್‌ ಮಾಡುತ್ತಾ ಬರುತ್ತಿದ್ದಾರೆ. ಜಗತ್ತಿನ 
ಮೂಲೆ ಮೂಲೆಗಳಲ್ಲೂ ಕೋಟಿಗಟ್ಟಲೆ ಮುಸಲ್ಲಾನರು ನಮಾರು್‌ನ ಆದೇಶವನ್ನು ಒಂದೇ ರೀತಿಯಲ್ಲಿ ಪಾಲಿಸುತ್ತಿದ್ದಾರೆ. ಇದಕ್ಕೆ 
ಕಾರಣವಿಷ್ಟೆ. ಅಲ್ಲಾಹನು ಪ್ರವಾದಿಯವರಿಗೆ ಕೇವಲ ಕುರ್‌ಆನಿನ ಪದಗಳನ್ನು ಅವತೀರ್ಣಗೊಳಿಸಿರುವುದಲ್ಲ. ಅವುಗಳ ತಾತ್ಟರ್ಯವನ್ನೂ 
ಚೆನ್ನಾಗಿ ತಿಳಿಸಿದ್ದಾನೆ. ಇದೇ ತಾತ್ಪರ್ಯವನ್ನು ಅವರು ಕುರ್‌ಆನನ್ನು ಅಲ್ಲಾಹನ ಗ್ರಂಥ ಮತ್ತು ಅವರನ್ನು ಅಲ್ಲಾಹನ ಸಂದೇಶವಾಹಕರೆಂದು 
ಅಂಗೀಕರಿಸಿರುವ ಎಲ್ಲರಿಗೂ ಕಲಿಸುತ್ತಾ ಹೋಗಿದ್ದಾರೆ. 

ನಾಲ್ಕನೆಯದಾಗಿ, ಅಲ್ಲಾಹನು ತನ್ನ ಪ್ರವಾದಿಗೆ ಕಲಿಸಿದ ಕುರ್‌ಆನಿನ ಪದಗಳ ವ್ಯಾಖ್ಯಾನವನ್ನು ಮತ್ತು ಪ್ರವಾದಿಯವರು ತಮ್ಮ 
ಸಮುದಾಯಕ್ಕೆ ತಮ್ಮ ಮಾತು-ಕೈತಿಗಳ ಮೂಲಕ ತೋರಿಸಿಕೊಟ್ಟ ಶಿಕ್ಷಣವನ್ನು ಅರಿಯಲು ನಮ್ಮ ಬಳಿ ಹದೀಸ್‌ ಮತ್ತು ಸುನ್ನತ್‌ನ ಹೊರತು 
ಬೇರಾವುದೇ ಮಾರ್ಗವಿಲ್ಲ ಹದೀಸ್‌ ಎಂದರೆ ಪ್ರವಾದಿಯವರ ಮಾತು-ಕೃತಿಗಳ ಕುರಿತು ಹಿಂದಿನವರಿಂದ ಮುಂದಿನವರ ವರೆಗೆ 
ವರ್ಗಾವಣೆಗೊಳ್ಳುತ್ತಾ ಬಂದಿರುವ ಅಧಿಕೃತ ವರದಿಗಳಾಗಿವೆ. ಸುನ್ನತ್‌ ಎಂದರೆ ಪ್ರವಾದಿಯವರ ಮಾತು-ಕೃತಿಗಳ ಶಿಕ್ಷಣದಿಂದ ಮುಸ್ಲಿಮ್‌ 
ಸಮಾಜದ ವೈಯಕ್ತಿಕ ಮತ್ತು ಸಾಮೂಹಿಕ ಜೀವನದಲ್ಲಿ ಜಾರಿಗೊಂಡ ವಿಧಾನವಾಗಿದೆ. ಆದರ ವಿವರಗಳು ಅಧಿಕೃತ ವರದಿಗಳಿಂದಲೂ 
ಮುಂದಿನ ಪೀಳಿಗೆಗಳಿಗೆ ಹಿಂದಿನ ಪೀಳಿಗೆಗಳಿಂದ ಬಳುವಳಿಯಾಗಿ ದೊರೆತಿದ್ದು ಅವರು ಹಿಂದಿನ ಪೀಳಿಗೆಯವರು ಅದರಂತೆ ನಡೆಯುವುದನ್ನು 
ನೋಡಿದ್ದಾರೆ. 

ಈ ಜ್ಞಾನದ ಮೂಲವನ್ನು ಸ್ವೀಕರಿಸಲು ನಿರಾಕರಿಸುವವನು ಹೀಗೆ ಹೇಳುತ್ತಾನೆ, 'ಅಲ್ಲಾಹನು ಸೂ ಟೊಕ್ರಿ ತ್ರೆ (ಅನಂತರ 
ಇದರ ತಾತ್ಸರ್ಯವನ್ನು ವಿವರಿಸುವ ಹೊಣೆಯು ನನ್ನ ಮೇಲೆಯೇ ಇದೆ) ಎಂದು ಕುರ್‌ಆನಿನ ತಾತ್ಸರ್ಯವನ್ನು ಪ್ರವಾದಿಯವರಿಗೆ 
ಕಲಿಸುವುದಾಗಿ ಹೊತ್ತಿರುವ ಹೊಣೆಯನ್ನು ಈಡೇರಿಸುವುದರಲ್ಲಿ ಆತನು ವಿಫಲನಾಗಿದ್ದಾನೆ (ಅಲ್ಲಾಹನಿಗೆ ಶರಣು) ಏಕೆಂದರೆ ಈ ಹೊಣೆಯನ್ನು 
ಕೇವಲ ಪ್ರವಾದಿಗೆ ವೈಯಕ್ತಿಕ ನೆಲೆಯಲ್ಲಿ ತಾತ್ಚರ್ಯವನ್ನು ವಿವರಿಸಲಿಕ್ಕಾಗಿ ವಹಿಸಲಾಗಿರಲಿಲ್ಲ. ಬದಲಾಗಿ ಪ್ರವಾದಿಯ ಮುಖಾಂತರ 
ಸಮುದಾಯಕ್ಕೆ ಅಲ್ಲಾಹನ ಗ್ರಂಥದ ತಾತ್ಸರ್ಯವನ್ನು ವಿವರಿಸುವ ಉದ್ದೇಶದಿಂದ ವಹಿಸಲಾಗಿತ್ತು. ಹದೀಸ್‌ ಮತ್ತು ಸುನ್ನತ್ತನ್ನು ಕಾನೂನಿನ 
ಮೂಲಾಧಾರವೆಂಬುದನ್ನು ನಿರಾಕರಿಸುತ್ತಲೇ ಅಲ್ಲಾಹನು ಈ ಹೊಣೆಯನ್ನು ಪೂರ್ತಿಕರಿಸಲಿಲ್ಲ ಎಂದಾಗುತ್ತದೆ. (ಅಲ್ಲಾಹನು ಇದರಿಂದ 
ನಮ್ಮನ್ನು ರಕ್ಷಿಸಲಿ) 

ಇದಕ್ಕೆ ಉತ್ತರವಾಗಿ ಒಬ್ಬನು, ಅನೇಕ ಜನರು ಕೃತಕ ಹದೀಸ್‌ಗಳನ್ನು ಸೃಷ್ಟಿಸಿದ್ದಾರಲ್ಲವೆ ಎಂದು ಕೇಳಬಹುದು. ಅವನಿಗೆ ನಾವು 
ಹೇಳುವೆವು- ಸುಳ್ಳುಹದೀಸ್‌'ಗಳನ್ನು ಸೃಷ್ಟಿಸಿರುವುದೇ ಇಸ್ಲಾಮಿನ ಆರಂಭ ಕಾಲದಲ್ಲಿ ಇಡೀ ಸಮುದಾಯವು ಪ್ರವಾದಿಯವರ ಮಾತು-ಕೃತಿಗಳಿಗೆ 
ಕಾನೂನಿನ ಸ್ಥಾನ ನೀಡುತ್ತಿತ್ತೆಂಬುದಕ್ಕೆ ಸ್ಪಷ್ಟ ಪುರಾವೆಯಾಗಿದೆ. ಅನ್ಯಥಾ ದುರ್ಮಾರ್ಗ ಹರಡುವವರಿಗೆ ಸುಳ್ಳು ಹದೀಸ್‌ ಗಳನ್ನು ಸೃಷ್ಟಿಸುವ 
ಅಗತ್ಯವಾದರೂ ಏಕೆ ಬಂತು? ಮೋಸಗಾರರು ಪೇಟೆಯಲ್ಲಿ ಚಲಾವಣೆಯಲ್ಲಿರುವ ನಾಣ್ಯಕ್ಕೇ ಅಲ್ಲವೇ ಖೋಟಾ ನಾಣ್ಯ ತಯಾರಿಸುವುದು. 
ಪೇಟೆಯಲ್ಲಿ ಬೆಲೆಯೇ ಇಲ್ಲದ ನೋಟುಗಳನ್ನು ಯಾವ ಮೂರ್ಪ ತಾನೇ ಮುದ್ರಿಸುವನು. ಇನ್ನು ಇಂತಹ ಮಾತುಗಳನ್ನಾಡುವವರಿಗೆ 
ಬಹುಶಃ ಈ ಸಮುದಾಯವು ಆರಂಭದಿಂದಲೇ ಮಾತು-ಕೃತಿಯಲ್ಲಿಯಾವುದೇ ಕಲಬೆರಕೆಯಾಗದಂತೆ ಜಾಗ್ರತೆ ಪಾಲಿಸುತ್ತಾ ಬಂದಿದೆಯೆಂದು 
ತಿಳಿದಿಲ್ಲ ತಪ್ಪು ವಿಷಯಗಳನ್ನು ಪ್ರವಾದಿಯವರದ್ದೆಂದು ಬಿಂಬಿಸುವ ಅಪಾಯ ಹೆಚ್ಚಿದಂತೆಲ್ಲಸಮುದಾಯದ ಹಿತಚಿಂತಕರು ಅಷ್ಟೇ ಹೆಚ್ಚು 
ಸುಳ್ಳು ಹದೀಸ್‌ಗಳಿಂದ ಸಹೀಹ್‌ ಆದುದನ್ನು ಬೇರ್ಪಡಿಸುವ ಏರ್ಪಾಡು ಮಾಡುತ್ತಾ ಬಂದಿದ್ದಾರೆ. ಸರಿ-ತಪ್ಪುಗಳನ್ನು ಬೇರ್ಪಡಿಸುವ ಈ 
ಜ್ಞಾನವು ಅತ್ಯಂತ ಅಗಾಧವಾಗಿದ್ದು ಈ ಲೋಕದಲ್ಲಿ ಮುಸಲ್ಲಾನರ ಹೊರತು ಇನ್ನಾರೂ ಈ ಕಲೆಯನ್ನು ಈ ವರೆಗೂ ಕಂಡು ಹಿಡಿದಿಲ್ಲ. 
ಈ ಜ್ಞಾನವನ್ನು ಕಲಿಯದೆ ಪಾಶ್ಚಾತ್ಯ ಚಿಂತಕರು ಮೋಸಕ್ಕೊಳಗಾಗಿ ಹದೀಸ್‌ ಮತ್ತು ಸುನ್ನತ್‌ಗಳು ವಿಶ್ವಾಸಾರ್ಹವಲ್ಲವೆಂದು ಹೇಳುವ ಮಂದಿ 
ಅತ್ಯಂತ ದುರ್ದೈವಿಗಳು. ತಮ್ಮ ಈ ಅಜ್ಞಾನಜನ್ಯ ಉದ್ಧಟತನದಿಂದ ಅವರು ಇಸ್ಲಾಮಿಗೆ ಎಷ್ಟು ದೊಡ್ಡ ಹಾನಿಯುಂಟು ಮಾಡುತ್ತಿದ್ದಾರೆಂದು 
ಅವರಿಗೆ ತಿಳಿದಿಲ್ಲ. 

14. ಇಲ್ಲಿಂದ ವಾಕ್ಚರಣೆಯು ಮಧ್ಯದಲ್ಲಿ ಉಪನುಡಿ ಆರಂಭವಾಗಿದ್ದಲ್ಲಿಗೆ ಬಂದು ಸೇರುತ್ತದೆ. "ಖಂಡಿತ ಅಲ್ಲ. ಎಂಬುದರ ಅರ್ಥ 
ನೀವು ವಿಶ್ವದ ಸೃಷ್ಟಿಕರ್ತನಿಗೆ ಕಿಯಾಮತನ್ನು ಜಾರಿಗೊಳಿಸುವುದು ಮತ್ತು ಮರಣದ ಬಳಿಕ ಪುನಃ ಜೀವಂತ ಗೊಳಿಸುವುದು ಸಾಧ್ಯವಿಲ್ಲವೆಂಬುದು 
ಭಾವಿಸಿರುವುದು ನಿಮ್ಮ ಪರಲೋಕ ನಿರಾಕರಣೆಗೆ ಕಾರಣವಲ್ಲ, ಅದರ ಕಾರಣ ಬೇರೆಯೇ ಇದೆ. 


ಕಾಂಡ - 29 


124 ತಪ್ಪೀಮುಲ್‌ ಕುರ್‌ಆನ್‌ 


[4 [a kd 
MG reir AE LAL yr ಲೇ (ಈ! 
ಜರಾ by ಳು ಜಟ 


ಪ್ರೀತಿಸುತ್ತೀರಿ ಮತ್ತು ಪರಲೋಕವನ್ನು ಬಿಟ್ಟು ಬಿಡುತ್ತೀರಿ. ಆ ದಿನ ಕೆಲವು ಮುಖಗಳು ಅರಳಿರುವುವು." ತಮ್ಮ 
ಪ್ರಭುವನ್ನು ನೋಡುತ್ತಿರುವುವು” ಮತ್ತು ಇನ್ನು ಕೆಲವು ಮುಖಗಳು ಖನ್ನವಾಗಿರುವುವು ಮತ್ತು ತಮ್ಮೊಂದಿಗೆ ಸೊಂಟ 
ಮುರಿಯುವರೀತಿಯಲ್ಲಿವರ್ಶಿಸಲಾಗುವುದೆಂದು ಭಾವಿಸುತ್ತಿರುವುವು. ಖಂಡಿತ ಅಲ್ಲ” ಪ್ರಾಣವು ಗಂಟಲಿಗೆ ತಲಪುವಾಗ 


15. ಇದು ಪರಲೋಕ ನಿರಾಕರಣೆಯ ಇನ್ನೊಂದು ಕಾರಣವಾಗಿದೆ. ಒಂದನೇ ಕಾರಣವನ್ನು 5ನೇ ಸೂಕ್ತದಲ್ಲಿ ಹೀಗೆ ವಿವರಿಸಲಾಗಿತ್ತು. 
ಮಾನವನು ದುಷ್ಕರ್ಮ ಮಾಡಲು ಮುಕ್ತ ಸ್ವಾತಂತ್ರ್ಯ ಬಯಸುತ್ತಾನೆ ಮತ್ತು ಪರಲೋಕವನ್ನು ನಂಬುವುದರಿಂದ ಅವನ ಮೇಲೆ 
ಕಡ್ಡಾಯವಾಗಿ ಉಂಟಾಗುವ ನೈತಿಕ ನಿರ್ಬಂಧಗಳಿಂದ ಪಾರಾಗ ಬಯಸುತ್ತಾನೆ. ಆದ್ದರಿಂದ ಚಿತ್ತಾಕಾಂಕ್ಷೆಗಳು ಆಒನನ್ನು ಪರಲೋಕ 
ನಿರಾಕರಣೆಗೆ ಪ್ರೇರೇಪಿಸುತ್ತದೆ. ಅನಂತರ ತನ್ನ ಈ ನಿರಾಕರಣೆಯು ನ್ಯಾಯೋಚಿತವೆಂದು ಬಿಂಬಿಸಲು ಬೌದ್ಧಿಕ ಪುರಾವೆಗಳನ್ನು ಹುಡುಕುತ್ತಾನೆ. 
ಈಗ ಎರಡನೇ ಕಾರಣವನ್ನು ಹೀಗೆ ವಿವರಿಸಲಾಗುತ್ತದೆ. ಪರಲೋಕ ನಿಷೇಧಿಗಳು ಸಂಕುಚಿತ ದೃಷ್ಟಿಯವರಾಗಿರುವುದರಿಂದ ಅವರ 
ದೃಷ್ಟಿಯಲ್ಲಿ ಈ ಲೋಕದಲ್ಲಿ ಪ್ರಕಟವಾಗುವ ಪರಿಣಾಮಗಳಿಗೆ ಮಹತ್ವವಿರುತ್ತದೆ. ಪರಲೋಕದಲ್ಲಿಪ್ರಕಟವಾಗುವ ಪರಿಣಾಮಗಳಿಗೆ ಅವರು 
ಯಾವುದೇ ಮಹತ್ವ ನೀಡುವುದಿಲ್ಲ, ಇಲ್ಲಿ ಸಿಗುವ ಲಾಭ, ರುಚಿ ಮತ್ತು ಸಂತೋಷಗಳಿಗಾಗಿಯೇ ಎಲ್ಲ ಪ್ರಯತ್ನ-ಪರಿಶ್ರಮಗಳನ್ನು 
ಮಾಡಬೇಕೆಂದು ಅವರು ಭಾವಿಸುತ್ತಾರೆ, ಪರಲೋಕದಲ್ಲಿ ಅದರ ಪರಿಣಾಮ ಎಷ್ಟು ಕೆಟ್ಟದಾದರೂ ಸರಿ. ಅದೇ ರೀತಿ ಇಲ್ಲಿ ಎದುರಾಗುವ 
ನಷ್ಟ ಸಂಕಟ, ದುಃಖ-ಕಳವಳಗಳೇ ಪಾರಾಗತಕ್ಕದ್ದಾಗಿವೆ ಎಂಬುದು ಅವರ ಭಾವನೆ ಅವುಗಳನ್ನು ಸಹಿಸಿಕೊಳ್ಳುವುದರಿಂದ ಪರಲೋಕದಲ್ಲಿ 
ಎಷ್ಟು ಪುಣ್ಯ ಲಭಿಸುವುದಾದರೂ ಸರಿ. ಅವರು ನಗದು ವ್ಯಾಪಾರ ಬಯಸುತ್ತಾರೆ. ಪರಲೋಕದಂತಹ ದೂರದ ವಸ್ತುವಿಗಾಗಿ ಇಂದಿನ 
ಯಾವುದೇ ಲಾಭವನ್ನು ಕೈ ಬಿಡಲು ಮತ್ತು ಯಾವುದೇ ನಷ್ಟವನ್ನು ಸಹಿಸಲು ಅವರು ಸಿದ್ಧರಿಲ್ವ ಈ ವಿಚಾರಶೈಲಿಯಿಂದ ಅವರು 
ಪರಲೋಕದ ಕುರಿತು ಬೌದ್ಧಿಕ ಚರ್ಚೆ ನಡೆಸುವಾಗ ಅದು ಅಪ್ಪಟ ವೈಚಾರಿಕತೆಯಿಂದ ಕೂಡಿರುವುದಿಲ್ಲ ಅದರ ಹಿಂದೆ ಈ ವಿಚಾರಶೈಲಿಯೇ 
ಕೆಲಸ ಮಾಡುತ್ತಿರುತ್ತದೆ. ಅದರಿಂದಾಗಿ ಅವರ ತೀರ್ಮಾನವು ಪರಲೋಕವನ್ನು ನಂಬ ಬಾರದೆಂದೇ ಆಗಿರುತ್ತದೆ. ಅವರ ಆತ್ಮಸಾಕ್ಷಿಯು, 
ಪರಲೋಕವಿರುವುದಕ್ಕೆ ಮತ್ತು ಅದು ಬರಲೇ ಬೇಕಾಗಿದೆಯೆಂಬುದಕ್ಕೆ ಕುರ್‌ಆನಿನಲ್ಲಿನೀಡಲಾಗಿರುವ ಪುರಾವೆಗಳು ಎಷ್ಟು ಬುದ್ಧಿಪೂರ್ವಕ 
ಮತ್ತು ಅದರ ವಿರುದ್ಧ ಅವು ನೀಡುವ ಪುರಾವೆಗಳು ಎಷ್ಟು ಅಸಮರ್ಪಕವೆಂದು ಕೂಗಿ ಕೂಗಿ ಕರೆಯುತ್ತಿದ್ದರೂ ಸರಿ. 

16. ಅಂದರೆ ಸಂತೋಷದಿಂದ ಹೊಳೆಯುತ್ತಿರುವುದು. ಏಕೆಂದರೆ ಅವರು ನಂಬಿ ಬಂದಿದ್ದಂತಹ ಪರಲೋಕವು ಅವರ ವಿಶ್ವಾಸಕ್ಕನು 
ಸಾರವಾಗಿಯೇ ಅವರ ಮುಂದೆ ಬಂದು ನಿಂತಿರುವುದು. ಪರಲೋಕದ ಮೇಲೆ ವಿಶ್ವಾಸವಿಟ್ಟು ಇಹಲೋಕದ ತುಚ್ಛ ಲಾಭಗಳನ್ನು ಕ್ಳೈ ಬಿಟ್ಟದ್ದು 
ಮತ್ತು ಎಲ್ಲನಷ್ಟಗಳನ್ನು ಸಹಿಸಿದ್ದು ಈಗ ಅವರ ಕಣ್ಣಮುಂದ ಇರುವುದನ್ನು ಕಂಡು, ತಮ್ಮ ಜೀವನ ರೀತಿಯ ಕುರಿತು ಸರಿಯಾದ ತೀರ್ಮಾನ 
ವನ್ನೇ ಕೈಗೊಂಡಿದ್ದೇವೆ. ಅದರ ಅತ್ಯುತ್ತಮ ಪರಿಣಾಮವನ್ನು ನೋಡುವ ಸಮಯ ಈಗ ಬಂದಿದೆ ಎಂದು ಅವರಿಗೆ ಸಮಾಧಾನವಾಗುವುದು. 

17. ವ್ಯಾಖ್ಯಾನಕಾರರಲ್ಲಿ ಕೆಲವರು ಇದನ್ನು ಸಾಂಕೇತಿಕ ಅರ್ಥದಲ್ಲಿ ತೆಗೆದಿದ್ದಾರೆ. ಅವರು ಹೇಳುತ್ತಾರೆ: ಯಾರ ಕಡೆಗಾದರೂ 
ನೋಡುವುದು ಎಂಬ ಪದಗಳನ್ನು ನುಡಿಗಟ್ಟಿನಂತೆ, ಅವನಿಂದ ನಿರೀಕ್ಷೆಯಿರಿಸುವ, ಅವನ ತೀರ್ಮಾನವನ್ನು ಕಾಯುವ, ಅವನ ಕರುಣೆಯನ್ನು 
ಬಯಸುವ ಅರ್ಥದಲ್ಲಿ ಪ್ರಯೋಗಿಸಲಾಗುತ್ತದೆ. ಒಬ್ಬ ಕುರುಡನು ಕೂಡಾ ನನ್ನ ದೃಷ್ಟಿಯು ಆ ವ್ಯಕ್ತಿ ನನಗಾಗಿ ಏನು ಮಾಡುತ್ತಾನೆಂದು 
ಅವನತ್ತ ನೋಡುತ್ತಿದೆಯೆಂದು ಹೇಳುತ್ತಾನೆ. ಆದರೆ ಅನೇಕ ಹದೀಸ್‌ಗಳಲ್ಲಿನೀಡಿದ ವ್ಯಾಖ್ಯಾನವು ಪರಲೋಕದಲ್ಲಿಅಲ್ಲಾಹನ ಆಪ್ತದಾಸರಿಗೆ 
ತಮ್ಮ ಪ್ರಭುವನ್ನು ನೋಡುವ ಸೌಭಾಗ್ಯ ಲಭಿಸುವುದೆಂದಾಗಿದೆ. "ನೀವು ನಿಮ್ಮ ಪ್ರಭುವನ್ನು ಪ್ರತ್ಯಕ್ಷವಾಗಿ ನೋಡುವಿರಿ' ಎಂದು ಬುಖಾರಿ 
ಯಲ್ಲಿದೆ. ಮುಸ್ಲಿಮ್‌ ಮತ್ತು ತಿರ್ಮದಿಯಲ್ಲಿಸುಹೈಬ್‌ರ ವರದಿಯಲ್ಲಿ ಹೀಗಿದೆ- ಪ್ರವಾದಿ(ಸ) ಹೇಳಿದರು, "ಸ್ವರ್ಗದವರು ಸ್ವರ್ಗ ಪ್ರವೇಶಿಸಿ 
ಯಾದ ಬಳಿಕ ಅಲ್ಲಾಹನು, ನಾನು ನಿಮಗೆ ಇನ್ನೂ ಏನಾದರೂ ಕೊಡಬೇಕೆಂದು ಬಯಸುತ್ತೀರಾ? ಎಂದು ಕೇಳುವನು. ಆಗ ಅವರು ಹೇಳು 
ವರು: ಪ್ರಭೂ! ನೀನು ನಮ್ಮ ಮುಖಗಳನ್ನು ಬೆಳಗಿಸಲಿಲ್ಲವೆ? ನಮ್ಮನ್ನು ಸ್ವರ್ಗಕ್ಕೆ ಪ್ರವೇಶಗೊಳಿಸಿ ನರಕದಿಂದ ರಕ್ಷಿಸಲಿಲ್ಲವೇ? ಆಗ 


ಶಿ 


ಅಲ್ಲಾಹನು ತೆರೆ ಸರಿಸುವನು. ಅವರಿಗೆ ಯಾವೆಲ್ಲಬಹುಮಾನಗಳು ಸಿಕ್ಕಿವೆಯೋ ಅವುಗಳಲ್ಲಿಯಾವುದೂ ತಮ್ಮ ಪ್ರಭುವಿನ ಮುಖದರ್ಶನಕ್ಷಿಂತ 


ಪ್ರಿಯವಾದುದು ಇರಲಾರದು. ಇದುವೇ ಆ ಹೆಚ್ಚಿನ ಬಹುಮಾನವಾಗಿದೆ.' ಇದರ ಕುರಿತೇ ಅಲ್ಲಾಹನು 15433 lp a 


ಕಾಂಡ - 29 


75. ಅಲ್‌ ಕಿಯಾಮಃ 125 


“ಒಳಿತಿನ ಮಾರ್ಗ ಹಿಡಿದವರಿಗೆ ಒಳಿತಿದೆ. ಇನ್ನೂ ಹೆಚ್ಚಿನ ಅನುಗ್ರಹವಿದೆ' (ಯೂನುಸ್‌:26) ಎಂದು ಹೇಳುತ್ತಾನೆ. ಬುಖಾರಿ- ಮುಸ್ಲಿಮ್‌ನಲ್ಲಿ 
ಅಬೂ ಸಠದ್‌ ಖುದ್ರೀ ಮತ್ತು ಅಬೂ ಹುರೈರಾರ ವರದಿಯಲ್ಲಿ ಹೀಗಿದೆ- ಜನರು ಕೇಳಿದರು: ಪ್ರವಾದಿಯವರೇ! ಕಿಯಾಮತ್‌ನಂದು 
ನಾವು ನಮ್ಮ ಪ್ರಭುವನ್ನು ನೋಡುವೆವೇ? ಪ್ರವಾದಿ(ಸ) ಹೇಳಿದರು: ನೀವು ಶುಭ್ರ ಆಕಾಶದಲ್ಲಿ ಸೂರ್ಯ-ಚಂದ್ರರನ್ನು ನೋಡುವಾಗ 
ನಿಮಗೆ ಕಷ್ಟವಾಗುತ್ತದೆಯೇ? ಜನರು ಇಲ್ಲವೆಂದರು. ಪ್ರವಾದಿ(ಸ) ಹೇಳಿದರು: ಅದೇ ರೀತಿಯಲ್ಲಿನೀವು ನಿಮ್ಮ ಪ್ರಭುವನ್ನು ನೋಡುವಿರಿ. 
ಇದೇ ವಿಷಯವನ್ನು ಹೋಲುವ ಇನ್ನೊಂದು ವರದಿಯಿದೆ. ಬುಖಾರಿ ಮತ್ತು ಮುಸ್ಲಿಮ್‌ನಲ್ಲಿ ಜರೀರ್‌ ಬಿನ್‌ ಅಬ್ದುಲ್ಲಾರಿಂದ ಅದು 
ವರದಿಯಾಗಿದೆ. ಮುಸ್ನದ್‌ ಅಹ್ಮದ್‌, ತಿರ್ಮದಿ, ದಾರುಕುತ್ನೀ, ಇಬ್ನು ಜರೀರ್‌, ಇಬ್ನು ಮುಂದಿರ್‌, ತಬ್ರಾನಿ, ಬೈಹಕಿ, ಇಬ್ನು ಅಬೀ ತೈಬ 
ಮತ್ತಿತರ ಹದೀಸ್‌ ಪಂಡಿತರು ಕೆಲವು ಪದ ವ್ಯತ್ಯಾಸಗಳೊಂದಿಗೆ ಅಬ್ದುಲ್ಲಾಬಿನ್‌ ಉಮರ್‌ರ ವರದಿ ಉಲ್ಲೇಖಿಸಿದ್ದು ಅದರ ವಿಷಯ ಹೀಗಿದೆ: 
ಸ್ವರ್ಗವಾಸಿಗಳಲ್ಲಿ ಕನಿಷ್ಠಪದವಿಯ ವ್ಯಕ್ತಿಯು ತನ್ನ ಸಾಮ್ರಾಜ್ಯದ ವಿಶಾಲತೆಯನ್ನು ಎರಡು ಸಾವಿರ ವರ್ಷಗಳಷ್ಟುದೂರದ ವರೆಗೆ ನೋಡು 
ವನು. ಅವರ ಪೈಕಿ ಅತಿ ಶ್ರೇಷ್ಠ ಸ್ಥಾನವನ್ನು ಪಡೆದವರು ಪ್ರತಿದಿನ ಎರಡು ಬಾರಿ ತಮ್ಮ ಪ್ರಭುವನ್ನು ನೋಡುವರು. ಅನಂತರ ಪ್ರವಾದಿ 
ಯವರು, 'ಅಂದು ಕೆಲವು ಮುಖಗಳು ಅರಳಿರುವುವು, ತಮ್ಮ ಪ್ರಭುವನ್ನು ನೋಡುತ್ತಿರುವುವು' ಎಂಬ ಇದೇ ಸೂಕ್ತವನ್ನು ಪಠಿಸಿದರು. 
ಜಾಬಿರ್‌ ಬಿನ್‌ ಅಬ್ದುಲ್ಲಾ ವರದಿ ಮಾಡುತ್ತಾರೆ: ಅಲ್ಲಾಹನು ಅವರತ್ತ ನೋಡುವನು ಮತ್ತು ಅವರು ಅವನತ್ತ ನೋಡುವರು. ಅವನು 
ಅವರಿಂದ ಮರೆಯಾಗದಿರುವ ತನಕ ಅವರು ಸ್ಪರ್ಗದ ಯಾವ ಅನುಗ್ರಹದ ಕಡೆಗೂ ಗಮನ ಹರಿಸಲಾರರು, ಅವನನ್ನೇ ನೋಡುತ್ತಿರುವರು. 
ಇದರಲ್ಲೂ ಇಂತಹ ಇನ್ನೂ ಅನೇಕ ವರದಿಗಳಲ್ಲೂ ಬಂದಿರುವ ವರದಿಗಳ ಪ್ರಕಾರ, ಪರಲೋಕದಲ್ಲಿ ಸ್ವರ್ಗವಾಸಿಗಳು ಅಲ್ಲಾಹನನ್ನು ಪ್ರತ್ಯಕ್ಷ 
ನೋಡುವರು ಎಂಬ ಟಗ್ಗೆ ಅಹ್ಲು ಸುನ್ನತ್‌ನಲ್ಲಿ ಸಾಮಾನ್ಯವಾಗಿ ಒಮ್ಮತವಿದೆ. ಇದನ್ನು ಕುರ್‌ಆನಿನ ಈ ಸೂಕ್ತ ಸಮರ್ಥಿಸುತ್ತದೆ, 


ಕ 


syd ಜನಭ 65 IE ಖಂಡಿತ ಅಲ್ಲ ನಿಸ್ಸಂದೇಹವಾಗಿಯೂ ಅಂದು ಅವರು ತಮ್ಮ ಪ್ರಭುವಿನ ದರ್ಶನದಿಂದ ವಂಚಿತ 
ರಾಗುವರು. (ಅಲ್‌ ಮುತಪ್ಪಿಫೀನ್‌: 15) ಈ ವಂಚಿತರಾಗುವವರು ಅಪರಾಧಿಗಳಾಗಿದ್ದಾರೆ, ಧರ್ಮನಿಷ್ಠರಲ್ಲವೆಂಬ ತಾತ್ಸರ್ಯ ಇದರಿಂದ 
ಸ್ವಯಂ ವ್ಯಕ್ತವಾಗುತ್ತದೆ. 

ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತದೆ. ಮಾನವನು ದೇವನನ್ನು ಹೇಗೆ ನೋಡುತ್ತಾನೆ. ನೋಡಬೇಕಾದರೆ ಒಂದು ವಸ್ತು ಒಂದು ವಿಶಿಷ್ಟ 
ದಿಕ್ಕು, ಸ್ಥಳ, ರೂಪ ಮತ್ತು ವರ್ಣದಲ್ಲಿ ಇರಬೇಕಾದುದು ಅಗತ್ಯ, ಬೆಳಕಿನ ಕಿರಣಗಳು ಅದರ ಮೇಲೆ ಬಿದ್ದು ಮಾನವನ ಕಣ್ಣಿನ ಮೇಲೆ ಬಿದ್ದು 
ಕಣ್ಣಿನಿಂದ ಮೆದುಳಿನ ದೃಷ್ಟಿ ಕೇಂದ್ರದ ಮೇಲೆ ಅದರ ಚಿತ್ರ ವರ್ಗಾಯಿಸಲ್ಪಡಬೇಕು. ಸರ್ವಲೋಕ ಪಾಲಕನಾದ ಅಲ್ಲಾಹನನ್ನು ಮಾನವ 
ನೋಡಬಲ್ಲನು ಎಂದು ಕಲ್ಪಿಸಬಹುದೇ? ಆದರೆ ಈ ಪ್ರಶ್ನೆಯು ಒಂದು ದೊಡ್ಡತಪ್ಪುಕಲ್ಪನೆಯನ್ನು ಆಧರಿಸಿದೆ. ಇದರಲ್ಲಿಎರಡು ವಿಷಯಗಳ 
ಮಧ್ಯೆ ವ್ಯತ್ಯಾಸ ಮಾಡಲಿಲ್ಲ. ಒಂದು, ನೋಡುವುದರ ವಾಸ್ತವಿಕತೆ. ಇನ್ನೊಂದು ನಮಗೆ ಇಹಲೋಕದಲ್ಲಿ ಪರಿಚಿತವಾಗಿರುವ ನೋಡುವ 
ಕ್ರಿಯೆಯಾಗಿರುವ ವಿಶಿಷ್ಟಸ್ಟರೂಪ. ನೋಡುವುದರ ವಾಸ್ತವಿಕತೆಯೇನೆಂದರೆ ನೋಡುವವನಲ್ಲಿ ದೃಷ್ಟಿಯ ಗುಣವಿರಬೇಕು. ನೋಡುವ ವಸ್ತು 
ಅವನ ಮುಂದಿರಬೇಕು, ಅವನಿಂದ ಮರೆಯಾಗಿರಬಾರದು. ಆದರೆ ಈ ಲೋಕದಲ್ಲಿ ನಾವು ಯಾವುದನ್ನು ನೋಡುತ್ತೇವೋ ಯಾವುದರ 
ಅನುಭವ ನಮಗೆ ಅನುಭವವಾಗುತ್ತದೋ ಅದು ಮಾನವ ಅಥವಾ ಪ್ರಾಣಿ ಯಾವುದೇ ವಸ್ತುವನ್ನು ಕಾರ್ಯತಃ ನೋಡುವ ವಿಶಿಷ್ಟ ರೂಪವಾ 
ಗಿದೆ. ಅದಕ್ಕೆ ನೋಡುವವನ ಶರೀರದಲ್ಲಿ ಕಣ್ಣೆಂಬ ಅಂಗವಿರಬೇಕು. ಅದರಲ್ಲಿ ನೋಡುವ ಶಕ್ತಿಯಿರಬೇಕು. ಅವನ ಮುಂದೆ ವರ್ಣಮಯ 
ಸೀಮಿತ ವಸ್ತು ಇದ್ದು ಆದರಿಂದ ಬೆಳಕಿನ ಕಿರಣಗಳು ಹೊರಟು ಕಣ್ಣ ಮೇಲೆ ಬೀಳಬೇಕು ಮತ್ತು ಕಣ್ಣಿನಲ್ಲಿ ಅದರ ರೂಪ ಅಚ್ಚೊತ್ತಬೇಕು. 
ಈಗ, ಈ ನೋಡುವುದರ ವಾಸ್ತವಿಕತೆಯು ನಾವು ಈ ಲೋಕದಲ್ಲಿಅನುಭವಿಸುವ ಅದೇ ವಿಶಿಷ್ಟರೂಪದಲ್ಲಿ ಆಗಿರಲು ಸಾಧ್ಯವೆಂದು ಒಬ್ಬನು 
ಹೇಳಿದರೆ, ಅದು ಅವನ ಮೆದುಳಿನ ಸಂಕುಚಿತತೆಯಾಗಿದೆ. ಅನ್ಯಥಾ ದೇವನ ದೇವತ್ವದಲ್ಲಿನಮಗೆ ಕಲ್ಪಿಸಲೂ ಸಾಧ್ಯವಿಲ್ಲದಂತಹ ನೋಡುವ 
ಅನೇಕ ರೂಪಗಳಿರಬಹುದು. ಈ ವಿಷಯದಲ್ಲಿ ಸಿಲುಕುವ ವ್ಯಕ್ತಿ ತನ್ನ ದೇವನು ಕಣ್ಣುಳ್ಳವನೋ ಕುರುಡನೋ ಎಂದು ಸ್ವತಃ ಹೇಳಲಿ. ಅವನು 
ಕಣ್ಣಳ್ಳವನು ಮತ್ತು ಅವನು ತನ್ನ ವಿಶ್ವ ಮತ್ತದರ ಒಂದೊಂದು ವಸ್ತುವನ್ನು ಐಹಿಕ ಜೀವಿಗಳಂತೆ ನೋಡುತ್ತಾನೆಯೇ? ಅವನು ನಾವು 
ನೋಡುವ ರೀತಿಯಲ್ಲೇ ನೋಡುತ್ತಾನೆಯೇ? ಇದರ ಉತ್ತರ "ಇಲ್ಲ ಎಂಬುದು ವ್ಯಕ್ತ. ಹಾಗಿರುವಾಗ ಪರಲೋಕದಲ್ಲಿ ಸ್ಪರ್ಗವಾಸಿಗಳು 
ನಾವು ಯಾವುದನ್ನಾದರೂ ನೋಡುವ ವಿಶಿಷ್ಟ ರೂಪದಲ್ಲೇ ಅಲ್ಲಾಹನನ್ನು ನೋಡಲಾರರು, ಅಲ್ಲಿ ನೋಡುವ ವಾಸ್ತವಿಕತೆಯು ಬೇರೆಯೇ 
ಆಗಿರುವುದು. ನಾವು ಅದನ್ನು ಇಲ್ಲಿ ತಿಳಿಯಲಾರೆವು ಎಂಬುದನ್ನು ಗ್ರಹಿಸಲು ಕಷ್ಟವೇನಿದೆ? ವಾಸ್ತವದಲ್ಲಿ ಪರಲೋಕದ ವಿಷಯಗಳನ್ನು 
ಸರಿಯಾಗಿ ಗ್ರಹಿಸುವುದು ಒಂದು ಎರಡು ವರ್ಷದ ಮಗು ದಾಂಪತ್ಯ ಜೀವನವೆಂದರೇನೆಂದು ಗ್ರಹಿಸುವುದಕ್ಕಿಂತ ಕಷ್ಟ ವಸ್ತುತಃ ಅವನು 
ಯುವಕನಾದಾಗ ಸ್ವಯಂ ಅವನಿಗೆ ವೇದ್ಯವಾದೀತು. 

18. ಈ "ಖಂಡಿತ ಅಲ್ಲ' ಎಂಬುದು ಮೇಲಿನಿಂದ ಬರುತ್ತಿದ್ದ ಅದೇ ವಾಕ್ಚರಣಿಯ ಮುಂದುವರಿಕೆಯಾಗಿದೆ. ಅಂದರೆ ನೀವು ಸತ್ತು 
ಮಣ್ಣಾಗುವಿರಿ ಮತ್ತು ನಿಮ್ಮ ಪ್ರಭುವಿನ ಮುಂದೆ ಹಾಜರಾಗಲಿಕ್ಕಿಲ್ಲ ಎಂಬ ನಿಮ್ಮ ಭಾವನೆ ತಪ್ಪು. 


ಕಾಂಡ - 29 


126 ತಪ್ಲೀಮುಲ್‌ ಕುರ್‌ಆನ್‌ 


| 5588/20 ST SOLS ks OG 


ರ್ಥ 


1೬೭೫1804555 ಚ AS 


ಛಿ ನ್‌ 


G+ 
ಛೆ 

$ 

Ne 


ನಿಲಿ 


ಗ 


ಶಿ 


೨ 10241 ಗ್ಯ ಸಿ 15 Ne ಗದ. ೨4 ಲಿ ಸಿ 
poy CIO Lc ART 


ಮಾಂತ್ರಿಕನು ಯಾರಾದರೂ ಇದ್ದಾನೆಯೇ ಎಂದು ಕೇಳಲಾಗುವಾಗ” ಮತ್ತು ಇದು (ಭೂಲೋಕದಿಂದ) ಅಗಲುವ 
ಸಮಯವೆಂದು ಮನುಷ್ಯನಿಗೆ ಮನವರಿಕೆಯಾಗುವಾಗ ಮತ್ತು ಮೊಣಕಾಲಿನೊಂದಿಗೆ ಮೊಣಕಾಲು ಸೇರಿಕೊಳ್ಳುವಾಗ” 
ಅದು ನಿನ್ನ ಪ್ರಭುವಿನ ಕಡೆಗೆ ಹೊರಡುವ ದಿನವಾಗಿರುವುದು. ' 

(31-35) ಆದರೆ, ಅವನು ಸತ್ಯವೆಂದು ಅಂಗೀಕರಿಸಲೂ ಇಲ್ಲ ನಮಾರುಖ್‌ ನಿರ್ವಹಿಸಲೂ ಇಲ್ಲ ನಿಜವಾಗಿ 
ಅವನು ಸುಳ್ಳಾಗಿಸಿದನು ಮತ್ತು ವಿಮುಖನಾದನು. ತರುವಾಯ, ಸೆಟೆದುಕೊಂಡು ತನ್ನ ಮನೆಯವರ ಕಡೆಗೆ ನಡೆದು 
ಬಿಟ್ಟನು.?` ಈ ವರ್ತನೆ ನಿನಗೆ ತಕ್ಕುದಾಗಿಯೇ ಇದೆ ಮತ್ತು ಇದು ನಿನಗೇ ಭೂಷಣವಾಗಿದೆ. ಹೌದು. ಈ ವರ್ತನೆ ನಿನಗೆ 
ತಕ್ಕುದಾಗಿಯೇ ಇದೆ ಮತ್ತು ಇದು ನಿನಗೇ ಭೂಷಣವಾಗಿದೆ.2 


19. ಮೂಲದಲ್ಲಿ ಆ) ಎಂಬ ಪದ ಪ್ರಯೋಗವಾಗಿದೆ. ಅದರ ಒಂದರ್ಥ 4) ') ತಾಯಿತ ಮತ್ತು ಮಾಟಮಂತ್ರವಾಗಿದೆ. 
ಇನ್ನೊಂದರ್ಥ ಈ) ) ಏರುವುದು, ಹತ್ತುವುದು ಎಂದಾಗಿದೆ. ಇದನ್ನು ಮೊದಲ ಅರ್ಥದಲ್ಲಿ ತೆಗೆದರೆ ಅದು ಕೊನೆಯ ಗಳಿಗೆಯಲ್ಲಿ 
ರೋಗಿಯ ಶುಶ್ರೂಷಕರು ಎಲ್ಲ ಔಷಧಿಗಳು ಕೊಟ್ಟು ನಿರಾಶರಾದಾಗ, ಯಾರಾದರೂ ಮಾಟ ಮಂತ್ರ ಮಾಡುವವನನ್ನಾದರೂ ಹುಡುಕಿ 
ತಂದು ಇವನ ಜೀವವುಳಿಸಿರಿ ಎಂದು ಹೇಳುವರು ಎಂದಾಗುತ್ತದೆ. ಎರಡನೇ ಅರ್ಥದಲ್ಲಿತೆಗೆದರೆ, ಅದು ದೇವಚರರು ಪ್ರಾಣವನ್ನು ಕೊಂಡು 
ಹೋಗಬೇಕಾದವರು ಯಾರು, ಶಿಕ್ಷೆಯ ದೇವಚರರೋ ಕರುಣೆಯ ದೇವಚರರೋ ಎಂದು ಆಗ ದೇವಚರರು ಕೇಳುವರು ಎಂದಾಗುತ್ತದೆ. 
ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೂ ಈ ಮರಣ ಹೊಂದುವ ವ್ಯಕ್ತಿ ಯಾವ ನೆಲೆಯಲ್ಲಿ ಪರಲೋಕವನ್ನು ಪ್ರವೇಶಿಸುವನು ಎಂಬ 
ತೀರ್ಮಾನವು ಆಗಲೇ ಆಗುವುದು. ಸಜ್ಜನನಾದರೆ ಕರುಣೆಯ ದೇವಚರರು ಅವನನ್ನು ಕೊಂಡೊಯ್ಯುವರು. ಶಿಕ್ಷೆಯ ದೇವಚರರಾದರೆ 
ಕರುಣೆಯ ದೇವಚರರು ಅವನ ಹತ್ತಿರವೂ ಸುಳಿಯಲಾರರು. ಶಿಕ್ಷೆಯ ದೇವಚರರು ಅವನನ್ನು ಬಂಧಿಸಿ ಕೊಂಡೊಯ್ಯುವರು. 

20. ವ್ಯಾಖ್ಯಾನಕಾರರಲ್ಲಿ SA (ಹಿಮ್ಮಡಿ) ಎಂಬ ಪದವನ್ನು ನಿಘಂಟಿನ ಅರ್ಥದಲ್ಲಿ ತೆಗೆದಿದ್ದಾರೆ. ಅದರಂತೆ, ಮರಣದ ವೇಳೆ 
ಕಾಲುಗಳು ಒಣಗಿ ಪರಸ್ಪರ ಒಂದು ಇನ್ನೊಂದರೊಂದಿಗೆ ಸೇರುವುದು ಎಂದಾಗುತ್ತದೆ. ಇನ್ನು ಕೆಲವರು ಅರಬಿ ನುಡಿಗಟ್ಟಿನ ಪ್ರಕಾರ, ಅದನ್ನು 
ಕಾಠಿಣ್ಯ, ನೋವು ಮತ್ತು ಸಂಕಟ ಎಂಬರ್ಥದಲ್ಲಿ ತೆಗೆದಿದ್ದಾರೆ. ಅಂದರೆ ಆ ಸಂದರ್ಭದಲ್ಲಿ ಎರಡು ಸಂಕಷ್ಟಗಳು ಒಟ್ಟಿಗೆ ಸೇರುತ್ತವೆ. ಒಂದು, 
ಈ ಲೋಕ ಮತ್ತು ಅದರ ಎಲ್ಲವನ್ನೂ ಬಿಟ್ಟು ಹೋಗುವುದರ ಸಂಕಟ, ಇನ್ನೊಂದು ಒಬ್ಬ ಅಪರಾಧಿಯಂತೆ ಬಂಧಿಸಲ್ಪಟ್ಟು ಪರಲೋಕಕ್ಕೆ 
ಸಾಗುವ ಸಂಕಟ. ಇದನ್ನು ಎಲ್ಲ ಸತ್ಯನಿಷೇಧಿಗಳು, ಕಪಟ ವಿಶ್ವಾಸಿಗಳು, ಕರ್ಮಭ್ರಷ್ಟರು ಮತ್ತು ಪಾಪಿಗಳು ಎದುರಿಸಬೇಕಾಗಿದೆ. 

21. ಅಂದರೆ ಪರಲೋಕವನ್ನು ನಂಬಲು ತಯಾರಿಲ್ಲದವನು ಪ್ರಸ್ತುತ ಸೂಕ್ತಗಳಲ್ಲಿವಿವರಿಸಲಾಗಿರುವ ಎಲ್ಲವಿಷಯಗಳನ್ನೂ ಕೇಳಿಸಿ 
ಕೊಂಡನು. ಆದರೂ ತನ್ನ ನಿರಾಕರಣೆಯಲ್ಲೇ ಸ್ಟಿರವಾದನು. ನಂತರ ಅಹಂಕಾರ ಪಡುತ್ತಾ ತನ್ನ ಮನೆಯ ಕಡೆಗೆ ನಡೆದನು. ಅದು ಅಬೂ 
ಜಹಲ್‌ ಆಗಿದ್ದನೆಂದು ಮುಜಾಹಿದ್‌, ಕತಾದ ಮತ್ತು ಇಬ್ದು ರುದ್‌ ಹೇಳುತ್ತಾರೆ. ಈ ಅಧ್ಯಾಯದ ಪ್ರಸ್ತುತ ಸೂಕ್ತಗಳನ್ನು ಕೇಳಿದ ಬಳಿಕವೂ 
ಈ ರೀತಿ ವರ್ತಿಸಿದವನು ಯಾರೋ ಒಬ್ಬ ವ್ಯಕ್ತಿಯಾಗಿದ್ದನೆಂದು ಸೂಕ್ತಗಳ ಪದಗಳಿಂದ ವ್ಯಕ್ತವಾಗುತ್ತದೆ. 

ಸೂಕ್ತದಲ್ಲಿರುವ "ಅವನು ಸತ್ಯ ವೆಂದು ಅಂಗೀಕರಿಸಲೂ ಇಲ್ಲ ನಮಾರು್‌ ನಿರ್ವಹಿಸಲೂ ಇಲ್ಲ' ಎಂಬ ಪದಗಳು ವಿಶೇಷ 
ಗಮನಾರ್ಹವಾಗಿದೆ. ಅಲ್ಲಾಹ್‌, ಅವರ ಪ್ರವಾದಿ ಮತ್ತು ಗ್ರಂಥದ ಸತ್ಯತೆಯನ್ನು ಅಂಗೀಕರಿಸುವುದರ ಪ್ರಪ್ರಥಮ ಮತ್ತು ಕಡ್ಡಾಯ ಬೇಡಿಕೆ 
ಮನುಷ್ಯ ನಮಾರ್‌ ನಿರ್ವಹಿಸುವುದಾಗಿದೆ. ದೇವಶಾಸನದ ಇತರ ಆದೇಶಗಳನ್ನು ಪಾಲಿಸುವ ವಿಷಯ ಅನಂತರವೇ ಬರುತ್ತದೆಯೆಂದು 
ಇದರಿಂದ ಸ್ಪಷ್ಟವಾಗಿ ತಿಳಿಯುತ್ತದೆ. ಆದರೆ ಈಮಾನಿನ ಘೋಷಣೆಯಾದ ಸ್ವಲ್ಪವೇ ಸಮಯದಲ್ಲಿ ನಮಾರುಖ್‌ನ ಸಮಯ ಬರುತ್ತದೆ. 
ಆಗಲೇ ಆತ ನಾಲಗೆಯಿಂದ ನಂಬುತ್ತೆ (ನೆಂದು ಉಚ್ಚರಿಸಿದುದು ಅವನ ಮನದಾಳದ ಕರೆಯೋ ಅಥವಾ ಕೇವಲ ಕೆಲವು ಪದಗಳ ರೂಪದಲ್ಲಿ 


ಕಾಂಡ - 29 


75. ಅಲ್‌ ಕಿಯಾಮಃ 127 


ಲ ಜಟ ಬೌ ಚಲ ಟ್ಟ ಟೀೇ್ಟೇಫಫ್ಟೀೋೋ ಳಟಲ AS NE 
OHS IS SESSA SUB MOS ೩ಬ 
¥ ಪಿಂ \ A ಚ್ಚ » 72% 32 1ಕ್ಕೆ 
EOS CHOKY 35M 1 ಹಚಿ 
IA 
(36-40) ಮಾನವನು” ತನ್ನನ್ನು ಸುಮ್ಮನೆ ಬಿಟ್ಟುಬಿಡಲಾಗುವುದೆಂದು ಭಾವಿಸಿಕೊಂಡಿರುವನೇ?** ಅವನು 
(ತಾಯಿಯ ಗರ್ಭದೊಳಗೆ) ಸುರಿಸಲ್ಪಡುವಂತಹ ಒಂದು ತುಚ್ಛ ವೀರ್ಯ ಬಿಂದುವಾಗಿರಲಿಲ್ಲವೇ? ತರುವಾಯ ಅವನು 
ಒಂದು ಪಿಂಡವಾದನು. ಅನಂತರ ಅಲ್ಲಾಹನು ಅವನ ಶರೀರವನ್ನು ನಿರ್ಮಿಸಿದನು ಮತ್ತು ಅವನ ಅಂಗಾಂಗಳನ್ನು 
ರೂಪಿಸಿದನು. ಆ ಬಳಿಕ ಅದರಿಂದ ಪುರುಷ ಮತ್ತು ಸ್ತ್ರೀಯ ಎರಡು ವರ್ಗಗಳನ್ನು ಮಾಡಿದನು. ಅವನು ಮೃತರನ್ನು 


ಪುನಃ ಜೀವಂತಗೊಳಿಸಲು ಶಕ್ತನಲ್ಲವೇ?* 


ಬಾಯಿಂದ ಹೊರಡಿಸಿದ ಗಾಳಿಯೋ ಎಂದು ಗೊತ್ತಾಗುತ್ತದೆ. 

2. 5 ಆ ಎಂಬುದಕ್ಕೆ ವ್ಯಾಖ್ಯಾನಕಾರರು ಅನೇಕ ಅರ್ಥಗಳನ್ನು ಕೊಟ್ಟಿದ್ದಾರೆ. ಥೂ ನಿನಗೆ, ನಿನಗೆ ನಾಶ, ಕೇಡು, ವಿನಾಶ 
ಅಥವಾ ದುರ್ಗತಿಯಿದೆ ಇತ್ಯಾದಿ. ಆದರೆ ನಮ್ಮ ದೃಷ್ಟಿಯಲ್ಲಿ ಸಂದರ್ಭ, ಸನ್ನಿವೇಶವನ್ನು ನೋಡುವಾಗ ಅದರ ಸರಿಯಾದ ಶಾತ್ಚರ್ಯವು 
ಹಾಫಿರಫ್‌ ಇಬ್ನು ಕಸೀರ್‌ ಅವರು ತಮ್ಮ ವ್ಯಾಖ್ಯಾನದಲ್ಲಿ ಬರೆದುದೇ ಆಗಿದೆ- "ನೀನು ನಿನ್ನ ಸೃಷ್ಟಿಕರ್ತನೊಂದಿಗೆ ಧಿಕ್ಕಾರದ ದಿಟ್ಟತನ ತೋರಿ 
ರುವಾಗ, ನಿನ್ನಂತಹವನಿಗೆ ನಿನ್ನ ನಡೆಯೇ ಭೂಷಣವಾಗಿದೆ.' ಇದು ಕುರ್‌ಆನಿನಲ್ಲಿಇನ್ನೊಂದು ಕಡೆ, ನರಕ ಶಿಕ್ಷೆ ನೀಡುವಾಗ ಅಪರಾಧಿಯೊಂದಿಗೆ 
ಬೈ ಶೃತಿ 50 ತಕ (ಇದರ ರುಚಿಯನ್ನು ಸವಿದುಕೋ, ನೀನೊಬ್ಬ ಮಹಾ ಮರ್ಯಾದಸ್ಥ- ಅದ್ಭುಖಾನ್‌:47) ಎಂದು 
ಹೇಳಿದಂತೆಯೇ ವ್ಯಂಗ್ಯ ಮಾತಾಗಿದೆ. 

23. ಈಗ ವಚನವನ್ನು ಕೊನೆಗೊಳಿಸುತ್ತಾ ಆರಂಭದಲ್ಲಿ ಹೇಳಿದ್ದ ವಿಷಯವನ್ನೇ ಪುನರಾವರ್ತಿಸಲಾಗುತ್ತದೆ. ಅಂದರೆ ಮರಣಾನಂತರ 
ಜೀವನ ಅಗತ್ಯವಾಗಿದೆ ಮತ್ತು ಅದು ಸಂಭವನೀಯವೂ ಆಗಿದೆ. 

24. ಅರಬಿ ಭಾಷೆಯಲ್ಲಿ ಯಾರೂ ನೋಡುವವರಿಲ್ಲದೆ ಸ್ವಚ್ಛಂದವಾಗಿ ತಿರುಗಾಡುವ, ಎಲ್ಲಿ ಬೇಕಾದರೂ ಮೇಯುವ ಒಂಟೆಗೆ 
ಆಯಿ Ae) ಎಂದು ಹೇಳಲಾಗುತ್ತದೆ. ಇದೇ ಅರ್ಥದಲ್ಲಿ "ಕಡಿವಾಣವಿಲ್ಲದ ಕುದುರೆ' ಎಂಬ ಪದವನ್ನು ಬಳಸುತ್ತೇವೆ. ಒಟ್ಟಿನಲ್ಲಿ ಸೂಕ್ತದ 
ಅರ್ಥ ಹೀಗಿದೆ- 'ಮಾನವನು ತನ್ನನ್ನು ತಾನು ಕಡಿವಾಣವಿಲ್ಲದ ಕುದುರೆಯೆಂದು ಭಾವಿಸಿದ್ದಾನೆಯೇ? ಸೃಷ್ಟಿಕರ್ತನು ಅವನನ್ನು ಹೊಣೆ 
ರಹಿತವನ್ನಾಗಿ ಮಾಡಿಬಿಟ್ಟಿದ್ದಾನೆಯೆ? ಅವನಿಗೆ ಯಾವುದೇ ಹೊಣೆಗಾರಿಕೆಯಿಲ್ಲವೆ? ಯಾವುದೇ ವಸ್ತು ಅವನಿಗೆ ನಿಷಿದ್ಧವಲ್ಲವೆ?' ಇದೇ 
ವಿಷಯವನ್ನು ಕುರ್‌ಆನಿನ ಇನ್ನೊಂದು ಕಡೆ ಹೀಗೆ ಹೇಳಲಾಗಿದೆ- ಕಿಯಾಮತ್‌ನಂದು ಅಲ್ಲಾಹನು ಸತ್ಯನಿಷೇಧಿಗಳೊಂದಿಗೆ 
ES SSNS EG 3 ಛಾಪ ನಿಮ್ಮನ್ನು ನಿರರ್ಥಕವಾಗಿಸೃಷ್ಟಿಸಿದ್ದೇವಂದೂನಿಮಗೆನಮ್ಮಕಡೆಗೆಮರಲಲಿಲ್ಲ 
ವೆಂದೂ ನೀವು ಭಾವಿಸಿಕೊಂಡಿದ್ದೀರಾ? (ಅಲ್‌ ಮೂಮಿನೂನ್‌: 115) ಎಂದು ಕೇಳುವನು. ಈ ಎರಡೂ ಸ್ಥಳಗಳಲ್ಲಿ ಮರಣಾನಂತರ 
ಜೀವನದ ಖಚಿತತೆಯ ಪುರಾವೆಯನ್ನು ಪ್ರಶ್ನೆಯ ರೂಪದಲ್ಲಿ ಮುಂದಿಡಲಾಗಿದೆ. ಪ್ರಶ್ನೆಯ ತಾತ್ಪರ್ಯ ಹೀಗಿದೆ- ನೀವು ಅಧಿಕಾರಸ್ಥರು, 
ಅವುಗಳ ಕರ್ಮಗಳಲ್ಲಿ ಒಳಿತು-ಕೆಡುಕಿನ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ನಿಮ್ಮ ಕರ್ಮದಲ್ಲಿ ಅದು ಖಂಡಿತ ಈ ಪ್ರಶ್ನೆ ಉದ್ಭವಿಸುತ್ತದೆ 
ಎಂಬುದನ್ನು ಸ್ಪಷ್ಟವಾಗಿ ನೋಡುವುದಿಲ್ಲವೆ? ಹಾಗಿರುವಾಗ ನೀವು ನಿಮ್ಮ ಕುರಿತು ಪ್ರಾಣಿಗಳು ಹೊಣೆ ರಹಿತರು ಮತ್ತು ವಿಚಾರಣೆ 
ರಹಿತರಾಗಿರುವಂತೆ ನೀವೂ ಆಗಿದ್ದೀರೆಂದು ಹೇಗೆ ಭಾವಿಸಿಕೊಂಡಿರಿ? ಪ್ರಾಣಿಗಳನ್ನು ಇನ್ನೊಮ್ಮೆ ಸೃಷ್ಟಿಸಿ ಎಬ್ಬಿಸಲಾಗದೆಂಬುದರ ಕಾರಣ 
ಅರ್ಥವಾಗುತ್ತದೆ. ಅವು ತಮ್ಮ ಪ್ರಕೃತಿಯ ಬೇಡಿಕೆಯನ್ನು ಪೂರ್ತಿಗೊಳಿಸುತ್ತದೆ. ಅವು ತಮ್ಮ ಬುದ್ದಿ ಉಪಯೋಗಿಸಿ ಯಾವುದೇ ತತ್ವ ಶಾಸ್ತ್ರ 
ಕಂಡು ಹಿಡಿದಿಲ್ಲ. ಯಾವುದೇ ಧರ್ಮವನ್ನು ಹುಟ್ಟು ಹಾಕಲಿಲ್ಲ. ಯಾರನ್ನೂ ಆರಾಧ್ಯ ರಾಗಿ ಮಾಡಲಿಲ್ಲ, ಸ್ವಯಂ ಯಾರದೇ ಆರಾಧ್ಯವೂ 
ಆಗಲಿಲ್ಲ, ಒಳಿತು ಅಥವಾ ಕೆಡುಕೆಂದು ಹೇಳಲಿಲ್ಲ. ಯಾವುದೇ ಕಾರ್ಯವನ್ನು ಅವು ಮಾಡಲಿಲ್ಲ. ಯಾವುದೇ ಒಳ್ಳೆಯ ಅಥವಾ ಕೆಟ್ಟ 
ಆಚಾರವನ್ನು ಅದರ ಪ್ರಭಾವ ತಲೆತಲಾಂತರಗಳವರೆಗೆ ನಡೆಯುತ್ತಿದ್ದ ಅದರ ಪುರಸ್ಕಾರ ಅಥವಾ ಶಿಕ್ಜೆಗೆ ಅರ್ಹರಾಗುವಂತೆ ಜಾರಿಗೊಳಿಸಲಿಲ್ಲ. 
ಆದ್ದರಿಂದ ಅವು ಸತ್ತು ಮಣ್ಣಾಗುವುದು ಅರ್ಥವಾಗುವ ವಿಷಯವಾಗಿದೆ. ಏಕೆಂದರೆ ಅವುಗಳನ್ನು ಪುನಃ ಸೃಷ್ಟಿಸಿ ವಿಚಾರಣೆ ನಡೆಸಲು 
ಅವುಗಳಿಗೆ ತಮ್ಮ ಯಾವುದೇ ಕರ್ಮದ ಹೊಣೆ ಇರುವುದಿಲ್ಲ. ಆದರೆ ನಿಮಗೆ ಮರಣಾನಂತರ ಜೀವನದಿಂದ ವಿನಾಯಿತಿ ದೊರೆಯುವುದು 
ಹೇಗೆ? ನೀವಂತೂ ಮರಣದವರೆಗೆ ಒಳಿತು-ಕೆಡುಕು ಮತ್ತು ಶಿಕ್ಷೆ-ಪುರಸ್ಕಾರಗಳಿಗೆ ಯೋಗ್ಯವಾದ ನೈತಿಕ ಕರ್ಮಗಳನ್ನೆಸಗುತ್ತಿದ್ದಿರಿ. ಅದನ್ನು 


ಕಾಂಡ - 29 


128 . ತಪ್ಪೀಮುಲ್‌ ಕುರ್‌ಆನ್‌ 


ನಿಮ್ಮ ಬುದ್ಧಿಯೇ ಒಪ್ಪತ್ತದೆ. ಒಬ್ಬ ನಿರಪರಾಧಿಯನ್ನು ಕೊಂದು, ಆ ಕೂಡಲೇ ಒಂದು ಅವಘಡಕ್ಕೆ ಬಲಿಯಾದರೆ ನಿಮ್ಮ ದೃಷ್ಟಿಯಲ್ಲಿ 
ಅವನಿಗೆ ಬಿಡುಗಡೆ ಸಿಗಬೇಕೆ, ಅವನ ಅಕ್ರಮಕ್ಕೆ ಶಿಕ್ಷೆ ಎಂದೂ ಸಿಗಬೇಡವೆ? ಒಬ್ಬನು ಇಲ್ಲಿ ಗಲಭೆಯನ್ನು ಹುಟ್ಟು ಹಾಕಿದ್ದಾನೆ. ಅದರ 
ದುಷ್ಪರಿಣಾಮಗಳಿಗಾಗಿ ಏನೊಂದೂ ವಿಚಾರಣೆಯಿಲ್ಲದೆ ಅವನು ಸತ್ತು ಮಣ್ಣಾಗಿ ಬಿಡುವುದನ್ನು ನಿಮ್ಮ ಬುದ್ಧಿ ಒಪ್ಪುತ್ತದೆಯೇ? ಇನ್ನು 
ಒಬ್ಬನು ಬದುಕಿನಾದ್ಯಂತ ಸತ್ಯ-ನ್ಯಾಯ ಮತ್ತು ಒಳಿತು-ಸುಧಾರಣೆಗಾಗಿ ದುಡಿಯುತ್ತಾ ಎಲ್ಲಿರದ ಸಂಕಷ್ಟಗಳನ್ನು ಎದುರಿಸುತ್ತಾ ಇದ್ದರೆ 
ನಿಮ್ಮ ಅಭಿಪ್ರಾಯದ ಪ್ರಕಾರ, ಅಂತಹವನು ಹುಳ ಹುಪ್ಪಟ್ಟೆಗಳಂತಹ ಸೃಷ್ಟಿಯೋ? ಅವನ ಸತ್ಕರ್ಮಗಳ ಉತ್ತಮ ಪ್ರತಿಫಲ ಪಡೆಯುವ 
ಹಕ್ಕು ಅವನಿಗಿಲ್ಲವೆ? 

25. ಇದು ಮರಣಾನಂತರ ಜೀವನ ಸಾಧ್ಯತೆಗಿರುವ ಪುರಾವೆಯಾಗಿದೆ. ಒಂದು ವೀರ್ಯ ಕಣದಿಂದ ಸೃಷ್ಟಿಯನ್ನು ಆರಂಭಿಸಿ 
ಪೂರ್ಣ ಮಾನವನಾಗಿ ಮಾಡುವ ವರೆಗಿನ ಎಲ್ಲಕ್ರಿಯೆಗಳು ಅಲ್ಲಾಹನ ಸಾಮರ್ಥ್ಯ ಮತ್ತು ಜಾಣ್ಮೆಯ ಚಮತ್ಕಾರವೆಂದು ಭಾವಿಸುವವರಿಗೆ 
ಈ ಪುರಾವೆಗೆ ಉತ್ತರವೇ ಇಲ್ಲ. ಏಕೆಂದರೆ ಈ ವಿಷಯದಲ್ಲಿ ಅವರು ಎಷ್ಟೇ ಉದ್ಧಟತನ ತೋರಲಿ, ಅವರ ಬುದ್ಧಿಯು, ಈ ರೀತಿಯ 
ಮನುಷ್ಯನನ್ನು ಈ ಲೋಕದಲ್ಲಿ ಸೃಷ್ಟಿಸಿದ ದೇವನು, ಅದೇ ಮಾನವನಿಗೆ ಇನ್ನೊಮ್ಮೆ ಅಸ್ತಿತ್ವ ನೀಡಲು ಶಕ್ತನಾಗಿದ್ದಾನೆಂದು ಒಪ್ಪದಿರಲು 
ಸಾಧ್ಯವೇ ಇಲ್ಲ, ಇನ್ನು ಈ ಸ್ಪಷ್ಟ ಯುಕ್ತಿಪೂರ್ಣ ಕ್ರಿಯೆಯನ್ನು ಕೇವಲ ಆಕಸ್ಸಿಕವೆಂದು ಹೇಳುವವರ ಬಳಿ, ಅವರು ಹಠವಾದಿಗಳಲ್ಲದಿದ್ದರೆ, 
ಲೋಕಾರಂಭದಿಂದ ಇಂದಿನ ವರೆಗೂ ಜಗತ್ತಿನ ಯಾವುದೇ ಭೂಭಾಗದಲ್ಲಿ ಮತ್ತು ಜನಸಮುದಾಯದಲ್ಲಿಒಂದೇ ರೀತಿಯ ಸೃಷ್ಟಿಕಾರ್ಯದಿಂದ 
ಗಂಡು ಮತ್ತು ಹೆಣ್ಣು ಮಕ್ಕಳು ನಿರಂತರ ಒಂದು ನಿರ್ದಿಷ್ಟ ಅನುಪಾತದಲ್ಲಿ ಹುಟ್ಟುವುದು, ಇತಿಹಾಸದ ಯಾವುದೇ ಕಾಲದಲ್ಲಿ ಯಾವುದೇ 
ಸಮುದಾಯದಲ್ಲಿ ಕೇವಲ ಗಂಡು ಮಕ್ಕಳೇ ಅಥವಾ ಕೇವಲ ಹೆಣ್ಣು ಮಕ್ಕಳೇ ಹುಟ್ಟುವುದು ಮತ್ತು ಮುಂದೆ ಅವರ ಪೀಳಿಗೆ ಉಳಿಯುವ 
ಸಾಧ್ಯತೆಯಿಲ್ಲದಿರುವುದು ಆಕಸ್ಥಿಕವಾಗಿಯೇ ನಡೆಯುತ್ತದೆಯೆಂಬುದಕ್ಕೆ ಯಾವ ಸಮರ್ಥನೆಯಿದೆ. ಇಷ್ಟುದೊಡ್ಡ ವಾದ ಮಾಡಲು ಕನಿಷ್ಠ 
ಅವನು ಒಂದು ದಿನ ಎದ್ದುನಿಂತು ಲಂಡನ್‌ ಮತ್ತು ನ್ಯೂಯಾರ್ಕ್‌, ಮಾಸ್ಕೊ ಮತ್ತು ಪೀಕಿಂಗ್‌ಗಳು ಆಕಸ್ಥಿಕವಾಗಿ ತನ್ನಿಂತಾನೇ ಉಂಟಾಗಿವೆ 
ಯೆಂದು ಹೇಳುವಷ್ಟುದರೂ ನಿರ್ಲಜ್ಜನಾಗಿರಬೇಕು. (ಹೆಚ್ಚಿನ ವಿವರಣೆಗೆ ನೋಡಿರಿ, ತಪ್ಲೀಮುಲ್‌ ಕುರ್‌ಆನ್‌ ಸಂಪುಟ-3 ಅರ್ರೂಮ್‌: 
ಟಿ. 27-30, ಸಂಪುಟ-4 ಅಶ್ಮೂರ:ಟಿ.77) 

ಅನೇಕ ಹದೀಸ್‌ ವರದಿಗಳಿಂದ ತಿಳಿದು ಬರುವಂತೆ, ಪ್ರವಾದಿ(ಸ) ಈ ಸೂಕ್ತ ಪಠಿಸುವಾಗ, ಅಲ್ಲಾಹನ ಈ ಪ್ರಶ್ನೆಗೆ ಕೆಲವೊಮ್ಮೆ ಆಜ 
(ಏಕಿಲ್ಲ), ಇನ್ನು ಕೆಲವೊಮ್ಮೆ (0; 41.552” (ನೀನು ಪರಮ ಪಾವನನು, ಓ ಅಲ್ಲಾಹ್‌, ಏಕಿಲ್ಲ) ಎನ್ನುತ್ತಿದ್ದರು. ಮತ್ತೆ ಕೆಲವೊಮ್ಮೆ 

13.55 ಬ ಅಥವಾ ಡೆ ಯ ಎಂದು ಹೇಳುತ್ತಿದ್ದರು. (ಇಬ್ನು ಜರೀರ್‌, ಇಬ್ನು ಅಬೀ ಹಾತಿಮ್‌, ಅಬೂ ದಾವೂದ್‌) 
ಅಬೂ ಹುರೈರಾ ವರದಿ ಮಾಡಿರುವಂತೆ, ಪ್ರವಾದಿ(ಸ) ಹೇಳಿದರು, ""ಅತ್ತೀನ್‌ ಅಧ್ಯಾಯದ ಕೊನೆಯ ಸೂಕ್ತ ಹ i 
(ಅಲ್ಲಾಹನು ಎಲ್ಲ ಅಧಿಪತಿಗಳಿಗಿಂತ ಅಧಿಪತಿಯಲ್ಲವೆ?) (ಅತ್ತೀನ್‌: 8) ಪಠಿಸಿದಾಗ, ಖಯ $1 5 ಈ ಟರ (ಏಕಿಲ್ಲ ನಾನು 
ಇದಕ್ಕೆ ಸಾಕ್ಷಿ ನೀಡುವವರಲ್ಲಾಗಿದ್ದೇನೆ) ಎಂದು ಹೇಳಿರಿ; ಅಲ್‌ಕಿಯಾಮದ ಈ ಸೂಕ್ತ ಪಠಿಸಿದಾಗ _॥ (ಏಕಿಲ್ಲ) ಎಂದು ಹೇಳಿರಿ ಮತ್ತು 
ಆಲ್‌ ಮುರ್ಸಲಾತ್‌ನ 5214/55 ಈ (ಇನ್ನು ಇದರ ನಂತರ ಇನ್ನಾವ ವಚನದ ಮೇಲೆ ವಿಶ್ವಾಸವಿರಿಸುವರು) ಎಂದು ಪಠ 
ಸಿದಾಗ |. (ನಾವು ಅಲ್ಲಾಹನ ಮೇಲೆ ವಿಶ್ವಾಸವಿರಿಸಿದೆವು) ಎಂದು ಹೇಳಿರಿ.'' (ಅಬೂದಾವೂದ್‌) ಈ ವಿಷಯದ ವರದಿಗಳು 
ಇಮಾಮ್‌ ಅಹ್ಮದ್‌, ತಿರ್ಮಿದಿ, ಇಬ್ನು ಮುಂದಿರ್‌, ಇಬ್ನು ಮರ್ದೂಯ, ಬೈಹಕಿ ಮತ್ತು ಹಾಕಿಮ್‌ನಲ್ಲೂ ಬಂದಿವೆ. 


SSNS 
ಹ 


ಕಾಂಡ - 29 


ಅದ್ದಹ್ವ್‌ 
ಹೆಸರು 


ಈ ಅಧ್ಯಾಯಕ್ಕೆ ೬೪ 'ಅದ್ದಹ್ರ್‌' ಎಂದೂ oy "ಅಲ್‌ ಇನ್ಸಾನ್‌' ಎಂದೂ ಹೆಸರಿದೆ. ಎರಡೂ ಹೆಸರುಗಳು 
Ads oy 1 4 ಎಂಬ ಪ್ರಥಮ ಸೂಕ್ತದಿಂದಲೇ ಆಯ್ಕೆಯಾಗಿವೆ. 
ಅವತೀರ್ಣಕಾಲ 

ಹೆಚ್ಚಿನ ವ್ಯಾಖ್ಯಾನಕಾರರು ಇದು ಮಕ್ಕಾದಲ್ಲಿ ಅವತೀರ್ಣಗೊಂಡಿತೆಂದು ಹೇಳುತ್ತಾರೆ. ಅಲ್ಲಾಮಾ ರುಮಖ್ಯರಿ, ಇಮಾಮ್‌ 
ರಾರೀ, ಕಾಮೀ ಬೈದಾವಿ, ಅಲ್ಲಾಮಾ ನಿರಭಾಮುದ್ದೀನ್‌ ನೈಶಾಪುರಿ, ಹಾಫಿರುಖ್‌ ಇಬ್ನು ಕಸೀರ್‌ ಹಾಗೂ ಇನ್ನಿತರ ಅನೇಕ 
ವ್ಯಾಖ್ಯಾನ ಕಾರರು ಇದು ಮಕ್ಕಾದ ಅಧ್ಯಾಯವೆಂದೇ ಬರೆದಿದ್ದಾರೆ. ಅಲ್ಲಾಮಾ ಆಲೂಸಿಯವರು ಇದುವೇ ಬಹುಸಂಖ್ಯಾತರ 
ಅಭಿಪ್ರಾಯ ವೆನ್ನುತ್ತಾರೆ. ಆದರೆ ಬೇರೆ ಕೆಲವು ವ್ಯಾಖ್ಯಾನಕಾರ ಪ್ರ ಪ್ರಕಾರ, ಈ ಇಡೀ ಅಧ್ಯಾಯ ಮದೀನದ್ದಾಗಿದೆ. ಆದರೆ 
ಕೆಲವು ಸೂಕ್ತಗಳು. ಮಕ್ಕಾದಲ್ಲೇ ಅವತೀರ್ಣಗೊಂಡಿದ್ದರೂ ಇದರ 8ರಿಂದ 10ರ ವರೆಗಿನ ಸೂಕ್ತಗಳು ಮದೀನದಲ್ಲಿ 
ಅವತೀರ್ಣಗೊಂಡಿವೆಯೆಂದು ಹೇಳುತ್ತಾರೆ. 

ಈ ಅಧ್ಯಾಯದ ವಿಷಯಗಳು ಮತ್ತು ವಿವರಣಾ ಶೈಲಿಯು ಮದೀನಾದ ಅಧ್ಯಾಯಗಳಿಗಿಂತ ಭಿನ್ನವಾಗಿದೆ. ಮಾತ್ರವಲ್ಲ 
ಇದು ಮಕ್ಕಾದ ಅದರಲ್ಲೂಮಕ್ಕಾದಲ್ಲಿಮುದ್ದಸಿರ್‌ ಅಧ್ಯಾಯದ ಆರಂಭದ ಏಳು ಸೂಕ್ತಗಳ ನಂತರ ಅವಶೀರ್ಣಗೊಂಡಿದೆಯೆಂದು 
ಇದರ ಬಗ್ಗೆ ಚಿಂತನೆ ನಡೆಸಿದರೆ ತಿಳಿದು ಬರುತ್ತದೆ. 8ರಿಂದ 10ರ ವರೆಗಿನ ಸೂಕ್ತಗಳು ಸಹ ೪58 ದಿಂದ | ES Lys 
ಎಂಬಲ್ಲಿಯ ವರೆಗೆ ಇಡೀ ಅಧ್ಯಾಯದ ವಾಕ್ಷರಣಿಯಲ್ಲಿ ಹೇಗೆ ಸೇರಿಸಲಾಗಿದೆಯೆಂದರೆ ಹಿನ್ನೆಲೆಯನ್ನು ಮುಂದಿಟ್ಟುಯಾರಾದರೂ 
ಅದನ್ನು ಓದಿದರೆ ಇದಕ್ಕಿಂತ ಮೊದಲ ಮತ್ತು ನಂತರ ಸೂಕ್ತಗಳು 15-16 ವರ್ಷಗಳ ಮುಂಚೆ ಅವತೀರ್ಣಗೊಂಡಿದ್ದು, ಅದರ 
ಅನೇಕ ವರ್ಷಗಳ ನಂತರ ಅವತೀರ್ಣಗೊಂಡ ಈ ಮೂರು i ಇಲ್ಲಿಗೆ ತಂದಿರಿಸಲಾಗಿದೆಯೆಂದು ಯಾರಿಗೂ ಭಾಸ 
ವಾಗುವುದೇ ಇಲ್ಲ, 

ವಾಸ್ತವದಲ್ಲಿ ಈ ಅಧ್ಯಾಯ ಅಥವಾ ಇದರ ಕೆಲವು ಸೂಕ್ತಗಳು ಮದೀನಾದ್ದೆಂದು ಭಾವಿಸಲು ಇಬ್ದು ಅಬ್ಬಾಸ ಸ್‌ರಿಂದ 
ಅತಾಆ್‌ ವರದಿ ಮಾಡಿದ ಒಂದು ಹದೀಸ್‌ ಕಾರಣವಾಗಿದೆ. ಅವರು ಹೇಳುತ್ತಾರೆ: ಒಮ್ಮೆ ಹಸನ್‌ ಮತ್ತು ಹುಸೈನ್‌ (ರ) ಕಾಯೆ 
ಬಿದ್ದರು. ಪ್ರವಾದಿ(ಸ) ಮತ್ತು ಅನೇಕ ಸಹಾಬಿಗಳು ಅವರ ಸಂದರ್ಶನಕ್ಕೆ ಹೋದರು. ಕೆಲವು ಸಹಾಬಿಗಳು ಅಲಿಯವರಿಗೆ, 
ನಿಮ್ಮ ಮಕ್ಕಳನ್ನು ಗುಣಪಡಿಸುವ ಸಲುವಾಗಿ ನೀವು ಅಲ್ಲಾಹನಿಗೆ ಹರಕೆ ಮಾಡಿರಿ ಎಂದು ಸಲಹೆ ನೀಡಿದರು. ಅದನ್ನು ಒಪ್ಪಿ 
ಕೊಂಡು ಅಲೀ, ಫಾತಿಮಾ ಮತ್ತು ಅವರ ಸೇವಕಿ ಫಿದ್ಧಾ ಮೂವರು- ಈ ಮಕ್ಕಳು ಗುಣಮುಖವಾದರೆ ನಾವುಕ್ಷ ೃತಜ್ನಾಪೂರ್ವಕವಾಗಿ. 
ಮೂರು ದಿವಸಗಳ ಉಪವಾಸ ಆಚರಿಸುವೆವು ಎಂದು ಹರಕೆ ಹೊತ್ತರು. ಅಲ್ಲಾಹನ ಅನುಗ್ರಹದಿಂದ ಇಬ್ಬರು ಮಕ್ಕಳೂ 
ಗುಣಮುಖರಾದರು. ಈ ಮೂವರು ಉಪವಾಸವ್ರತ ಆರಂಭಿಸಿದರು. ಅಲಿಯವರ ಮನೆಯಲ್ಲಿ ತಿನ್ನಲು ಏನೂ ಇರಲಿಲ್ಲ. 
ಅವರು ಮೂರು ಸಾಟ್‌ ಜೋಳ ಸಾಲವಾಗಿ ಪಡೆದು ಊಟಕ್ಕೆ ಕುಳಿತಾಗ ಓರ್ವ ಭಿಕ್ಷುಕ ಬಂದು ಆಹಾರ ಕೇಳಿದ. ಮನೆಯವರು 
ಎಲ್ಲ ಆಹಾರವನ್ನು ಅವನಿಗೆ ನೀಡಿ ತಾವು ಕೇವಲ ನೀರು ಕುಡಿದು ಮಲಗಿದರು. ಮರುದಿವಸ ಅದೇ ರೀತಿ ಇಫ್ತಾರ್‌ನ ನಂತರ 
ಊಟಕ್ಕೆ ಕುಳಿತಾಗ ಒಬ್ಬ ಅನಾಥ ಬಂದು ಊಟ ಕೇಳಿದ. ಅಂದು ಕೂಡಾ ಅವರು ಆಹಾರವನ್ನೆಲ್ಲ ಅವನಿಗೆ ಕೊಟ್ಟು ನೀರು 
ಕುಡಿದು ಮಲಗಿದರು. ಮೂರನೆ ದಿವಸವೂ ಉಪವಾಸ ತೊರೆದು ಊಟಕ್ಕೆ ಕುಳಿತಾಗ ಓರ್ವ ಕೈದಿ ಬಂದು ಊಟ ಕೇಳಿದ. 
ಅಂದು ಕೂಡಾ ಅವರು ತಮ್ಮ ಆಹಾರವನ್ನು ಅವನಿಗೆ ನೀಡಿ ಸ್ಹಯಂ ನೀರು ಕುಡಿದು ಮಲಗಿದರು. ನಾಲ್ಕನೆಯ ದಿವಸ 
ಅಲಿಯವರು ತಮ್ಮ ಇಬ್ಬರು ಮಕ್ಕಳೊಂದಿಗೆ ಪ್ರವಾದಿಯವರ ಬಳಿಗೆ ಬಂದರು. ಹಸಿವಿನ ಬೇಗೆಯಿಂದ ಅವರೆಲ್ಲ 


ಕಾಂಡ - 29 


130 ತಪ್ಪೀಮುಲ್‌ ಕುರ್‌ಆನ್‌ 


ಕಂಗಾಲಾಗಿರುವುದನ್ನು ಗಮನಿಸಿದ ಪ್ರವಾದಿಯವರು ಅವರೊಂದಿಗೆ ಫಾತಿಮಾರ ಮನೆಗೆ ಹೋದರು. ಅಲ್ಲಿ ಫಾತಿಮಾ ಹಸಿವಿನ 
ತೀವ್ರತೆಯಿಂದ ನಿತ್ರಾಣವಾಗಿ ಮನೆಯ ಮೂಲೆಯಲ್ಲಿ ಕುಳಿತಿರುವುದನ್ನು ನೋಡಿ ಪ್ರವಾದಿಯವರಿಗೆ ದುಃಖ ಉಕ್ಕಿ ಬಂತು, 
ಅಷ್ಟರಲ್ಲಿಅಲ್ಲಿ ಜಿಬ್ರೀಲ್‌ ಬಂದು, ಪ್ರವಾದಿಯವರೇ! ಅಲ್ಲಾಹನು ತಮ್ಮ ಮನೆಮಂದಿಯ ವಿಷಯದಲ್ಲಿತಮಗೆ ಶುಭಾಶಯಗಳನ್ನು 
ನೀಡಿದ್ದಾನೆಂದು ಹೇಳಿದರು. ಅದೇನೆಂದು ಪ್ರವಾದಿಯವರು ಕೇಳಿದರು. ಅದಕ್ಕೆ ಉತ್ತರವಾಗಿ ಅವರು ಇಡೀ ಅಧ್ಯಾಯವನ್ನು 
ಓದಿ ಕೇಳಿಸಿದರು. (ಇಬ್ನು ಮಿಹ್ರಾನ್‌ರ ವರದಿಯಲ್ಲಿ ,, NA & ದಿಂದ ಸೊಸ ಸಂಸದ: ವರೆಗೆ ಓದಿದರು ಎಂದಿದೆ. 
ಆದರೆ ಇಬ್ನು ಮರ್ದೂಯರು ಇಬ್ನು ಅಬ್ಬಾಸ್‌ರಿಂದ ಉಲ್ಲೇಖಿಸಿದ ವರದಿಯಲ್ಲಿ ...6॥ಖ! 5 ಪವಿಯ] ಎಂಬ ಸೂಕ್ತವು 
ಅಲೀ ಮತ್ತು ಫಾತಿಮಾರ ಕುರಿತು ಅವತೀರ್ಣಗೊಂಡಿದ್ದು ಎಂದಷ್ಟೇ ಉಲ್ಲೇಖಗೊಂಡಿದ್ದು ಅದರಲ್ಲಿ ಈ ಘಟನೆಯ ಯಾವುದೇ 
ವಿವರವಿಲ್ಲ.) ಈ ಪೂರ್ಣ ವೃತ್ತಾಂತವನ್ನು ಅಲೀ ಬಿನ್‌ ಅಹ್ಮದ್‌ ಅಲ್‌ವಾಹಿದೀಯವರು ತನ್ನ ಅಲ್‌ ಬಸೀತ್‌ ಎಂಬ ವ್ಯಾಖ್ಯಾನ 
ಗ್ರಂಥದಲ್ಲಿ ವಿವರಿಸಿದ್ದಾರೆ. ಬಹುಶಃ ಇದರಿಂದಲೇ ರುಮಖ್ಯರಿ, ರಾಯೀ ಮತ್ತು ನೈಶಾಪುರಿ ಮುಂತಾದವರು ಇದನ್ನು 
ಉಲ್ಲೇಖಿಸಿದ್ದಾರೆ. 

ಈ ವರದಿಯು ಒಂದನೆಯದಾಗಿ, ಸನದಿನ ಪ್ರಕಾರ ಅತ್ಯಂತ ದುರ್ಬಲವಾಗಿದೆ. ಇನ್ನು ದಿರಾಯತ್‌ನ (ವಿದ್ವಾಂಸರ 
ಒಮ್ಮತದ ತೀರ್ಮಾನ) ಪ್ರಕಾರ ನೋಡಿ ದರೆ ಒಬ್ಬ ಬಡವ, ಒಬ್ಬ ಅನಾಥ ಮತ್ತೊಬ್ಬ ಕೈದಿ ಬಂದು ಊಟ ಕೇಳಿದರೆ ಮನೆಯ 
ಐದೂ ಮಂದಿಯ ಊಟವನ್ನು ಕೊಡುವು ದರಲ್ಲಿ ಯಾವ ಔಚಿತ್ಯವಿದೆ? ಇದು.ವಿಚಿತ್ರವೆನಿಸುವುದಿಲ್ಲವೆ? ಒಬ್ಬ ವ್ಯಕ್ತಿಗೆ ಆಹಾರ 
ನೀಡಿ ಉಳಿದ ನಾಲ್ಕು ಮಂದಿಯ ಆಹಾರ ವನ್ನು ಐದು ಮಂದಿ ಉಣ್ಣಬಹುದಿತ್ತಲ್ಲವೆ? ಇನ್ನು ಇಬ್ಬರು ಬಾಲಕರು ಈಗಷ್ಟೆ 
ಕಾಯಿಲೆಯಿಂದ ಎದ್ದಿದ್ದರು ಮತ್ತು ದುರ್ಬಲಾವಸ್ಥೆಯಲ್ಲಿದ್ದರು. ಅವರನ್ನೂ ಮೂರು ದಿವಸ ಉಪವಾಸವಿರಿಸುವುದನ್ನು ಅಲಿ 
ಮತ್ತು ಫಾತಿಮಾರಂತಹ ಪೂರ್ಣ ಧರ್ಮಜ್ಞಾನ ಹೊಂದಿದ ವ್ಯಕ್ತಿಗಳು ಪುಣ್ಯ ಕಾರ್ಯವೆಂದು ಭಾವಿಸುವಂದು ಒಪ್ಪಿಕೊಳ್ಳುವುದೂ 
ಕಷ್ಟ. ಅದಲ್ಲದೆ ಕೈದಿಗಳನ್ನು ಭಿಕ್ಷೆ ಬೇಡಲಿಕ್ಕಾಗಿ ಬಿಟ್ಟು ಬಿಡುವುದು ಇಸ್ಲಾಮೀ ಆಡಳಿತ ಕಾಲದಲ್ಲಿ ಎಂದೂ ನಡೆದಿಲ್ಲ. ಅವರು 
ಸರಕಾರದ ಸೆರೆಯಲ್ಲಿರುತ್ತಿದ್ದರೆ ಅವರ ಊಟ ಮತ್ತು ಉಡುಗೆಯ ವ್ಯವಸ್ಥೆಯನ್ನು ಸರಕಾರವೇ ವಹಿಸುತ್ತಿತ್ತು. ಅವರನ್ನು ಯಾರಿ 
ಗಾದರೂ ವಹಿಸಿಕೊಟ್ಟಿದ್ದರೆ ಅವರ ಆಹಾರ ಪಾನೀಯದ ಹೊಣೆ ಅವರಿಗಿರುತ್ತಿತ್ತು. ಆದ್ದರಿಂದ ಯಾವನೇ ಕೈದಿ ಭಿಕ್ಷೆ ಬೇಡಲು 
ಹೊರಡುವುದು, ಮದೀನದಲ್ಲಿ ಸಾಧ್ಯವಿರಲಿಲ್ಲ. ಆದರೂ ಈ ಎಲ್ಲ ಪ್ರತ್ಯಕ್ಷ ಮತ್ತು" ಬೌದ್ಧಿಕ ದೌರ್ಬಲ್ಯಗಳನ್ನು ಕಡೆಗಣಿಸಿ ಈ 
ಘಟನೆಯನ್ನು ಸರಿಯೆಂದು ಒಪ್ಪಿಕೊಂಡರೂ ಅದರಿಂದ ಹೆಚ್ಚೆಂದರೆ ಪ್ರವಾದಿಯವರ ಕುಟುಂಬದವರಿಂದ ಈ ಪುಣ್ಯ ಕಾರ್ಯ 
ನಡೆದಾಗ ಜಿಬ್ರೀಲರು ಬಂದು ಅಲ್ಲಾಹನ ಬಳಿ ನಿಮ್ಮ ಕುಟುಂಬದವರ ಈ ನಡವಳಿಕೆಯು ಸ್ಟೀಕೃತವಾಯಿತು. ಏಕೆಂದರೆ ಈ 
ಅಧ್ಯಾಯದಲ್ಲಿ ಅಲ್ಲಾಹನು ಪ್ರಶಂಸಿರುವಂತಹ ಕೃತ್ಯ ಅವರಿಂದ ಆಯಿತೆಂಬ ಸುವಾರ್ತೆ ನೀಡಿದರೆಂದು ತಿಳಿಯುತ್ತದೆ. 
ಇದರಿಂದ, ಈ ಸೂಕ್ತದಲ್ಲಿ ಅದೇ ಸಂದರ್ಭದಲ್ಲಿ ಅವತೀರ್ಣಗೊಂಡಿರುವುದು ಕಡ್ಡಾಯವಾಗುವುದಿಲ್ಲ, ಅವತೀರ್ಣದ ಹಿನ್ನೆಲೆಯ 
ಕುರಿತು ಅನೇಕ ವರದಿಗಳ ಸ್ಥಿತಿ ಹೀಗಿದೆ: ಒಂದು ಸೂಕ್ತದ ಕುರಿತು ಅದು ಇಂತಹ ಸಂದರ್ಭದಲ್ಲಿ ಅವತೀರ್ಣಗೊಂಡಿತ್ತೆಂದು 
ಹೇಳುವಾಗ, ಅದು ಅದೇ ಸಮಯದಲ್ಲಿ ಅವತೀರ್ಣಗೊಂಡಿತೆಂಬುದು ಉದ್ದೇಶವಲ್ಲ, ಬದಲಾಗಿ ಆ ಸೂಕ್ತವು ಆ ಘಟನೆಗೆ 
ಸರಿಯಾಗಿ ಹೊಂದಿಕೊಳ್ಳುತ್ತದೆಂದಾಗಿದೆ. ಇಮಾಮ್‌ ಸುಯೂತಿಯವರು ಇತ್‌ಕಾನ್‌ನಲ್ಲಿ ಹಾಫಿರು್‌ ಇಬ್ದು ತೈಬುಯಾರ 
ಹೇಳಿಕೆಯನ್ನು ಹೀಗೆ ಉದ್ದರಿಸಿದ್ದಾರೆ: ಈ ಸೂಕ್ತವು ಇಂತಹ ವಿಷಯದ ಕುರಿತು ಅವತೀರ್ಣಗೊಂಡಿತೆಂದು ವರದಿಗಾರರು 
ಹೇಳುವಾಗ ಕೆಲವೊಮ್ಮೆ ಅದೇ ಘಟನೆಯು ಅದರ ಅವತರಣಕ್ಕೆ ಕಾರಣವೆಂದಾಗಿರುತ್ತದೆ. ಇನ್ನು ಕೆಲವೊಮ್ಮೆ ಅದು ಈ 
ಘಟನೆಯ ಕಾರಣದಿಂದಲ್ಲದಿದ್ದರೂ ಅದಕ್ಕೆ ಸಂಬಂಧಿಸಿದ್ದಾಗಿರುತ್ತದೆ. ಮುಂದುವರಿದು ಅವರು ಇಮಾಮ್‌ ಬದ್ರುದ್ದೀನ್‌ 
ರುರ್ಕಶಿಯವರ ಹೇಳಿಕೆಯನ್ನು ಅವರ ಅಲ್‌ಬುರ್ಹಾನ್‌ ಫೀ ವಿಲೂಮಿಲ್‌ ಕುರ್‌ಆನಿನಿಂದ ಹೀಗೆ ಉಲ್ಲೇಖಿಸುತ್ತಾರೆ: ಸಹಾಬಿ 
ಗಳು ಮತ್ತು ತಾಬಕಃಗಳ ಪೈಕಿ ಯಾರಾದರೂ ಒಂದು ಸೂಕ್ತದ ಕುರಿತು, ಅದು ಇಂತಹ ವಿಷಯಕ್ಕೆ ಸಂಬಂಧಿಸಿ ಅವತೀರ್ಣ 
ಗೊಂಡಿತೆನ್ನುವಾಗ, ಅದು ಆ ವಿಷಯಕ್ಕೆ ಸರಿ ಹೊಂದುತ್ತದೆ ಎಂದಾಗಿರುತ್ತದೆಯೇ ಹೊರತು ಆ ಘಟನೆಯೇ ಅದರ ಅವತರಣಕ್ಕೆ 
ಕಾರಣವೆಂದಾಗಿರುವುದಿಲ್ಲ ವಾಸ್ತವದಲ್ಲಿ ಅದರ ಸ್ವರೂಪವು ಸೂಕ್ತದ ಆದೇಶದಿಂದ ಅಧಾರ ಪಡೆಯುವುದಾಗಿರುತ್ತದೆ. ಘಟನೆ 
ಯನ್ನು ವಿವರಿಸುವುದಲ್ಲ. (ಅಲ್‌ ಇತ್‌ಕಾನ್‌ ಫೀ ಉಲೂಮಿಲ್‌ ಕುರ್‌ಆನ್‌ ಸಂಪುಟ-1 ಪುಟ.31, 1929ರಲ್ಲಿ ಮುದ್ರಿತ) 


ಕಾಂಡ - 29 


76. ಅದ್ದಹ್ರ್‌ 131 


ಚರ್ಚಾ ವಿಷಯ 

ಈ ಅಧ್ಯಾಯದ ವಿಷಯವು ಈ ಲೋಕದಲ್ಲಿ ಮಾನವನಿಗೆ ಅವನ ಸ್ಥಾನಮಾನವನ್ನು ನೆನಪಿಸಿ ಕೊಟ್ಟು ಅವನು ಅದನ್ನು 
ಸರಿಯಾಗಿ ಮನಗಂಡು ಕೃತಜ್ಞತೆಯ ನೀತಿಯನ್ನು ಕೈಗೊಂಡರೆ ಅದರ ಪರಿಣಾಮವೇನಾಗುವುದು ಮತ್ತು ಸತ್ಯನಿಷೇಧದ 
ಮಾರ್ಗದಲ್ಲಿ ನಡೆದರೆ ಅವನು ಯಾವ ದುಷ್ಪರಿಣಾಮವನ್ನು ಎದುರಿಸಬೇಕಾದೀತು ಎಂಬುದನ್ನು ತಿಳಿಸಿಕೊಡುವುದಾಗಿದೆ. 
ಕುರ್‌ಆನಿನ ದೊಡ್ಡ ಅಧ್ಯಾಯಗಳಲ್ಲಿ ಈ ವಿಷಯವು ವಿವರವಾಗಿ ಬಂದಿದೆ. ಆದರೆ ಮಕ್ಕಾದ ಆರಂಭದ ಅಧ್ಯಾಯಗಳಲ್ಲಿ, 
ಮುಂದೆ ವಿವರವಾಗಿ ತಿಳಿಸುವ ವಿಷಯಗಳನ್ನೇ ಅತ್ಯಂತ ಚುಟುಕಾಗಿ ಮನಮುಟ್ಟುವ ಶೈಲಿಯಲ್ಲಿ ವಿವರಿಸಿರುವುದು ಕುರ್‌ಆನಿನ 
ವಿಶೇಷ ಶೈಲಿಯಾಗಿದೆ. ಇದರಲ್ಲಿ ಸಣ್ಣಸಣ್ಣ ವಾಕ್ಯಗಳಲ್ಲಿ ಅತ್ಯಂತ ಸುಂದರ ವಾಕ್ಯಗಳನ್ನು ಬಳಸಲಾಗಿದ್ದು ಕೇಳುಗನಿಗೆ ಅದು 
ಕೂಡಲೇ ಕಂಠಪಾಶವಾಗಿ ಬಿಡುತ್ತದೆ. 

ಅದರ ಪ್ರಪ್ರಥಮ ಸೂಕ್ತದಲ್ಲಿ ಮಾನವನಿಗೆ ಒಂದೊಮ್ಮೆ ಏನೂ ಆಗಿರಲಿಲ್ಲ. ಅನಂತರ ಒಂದು ಸಂಯುಕ್ತ ವೀರ್ಯದಿಂದ 
ಅವನ ಅಶಿ ಸೂಕ್ಷ್ಮ ಒಲೆರಂಭ ಮಾಡಲಾಗಿದ್ದು ಅವನ ತಾಯಿಗೆ ಕೂಡಾ ಅವನ ಅಸ್ತಿತ್ವದ ಆರಂಭವಾಗಿದೆಯೆಂದು ತಿಳಿದಿರಲಿಲ್ಲವೆಂದು 
ನೆನಪಿಸಲಾಗಿದೆ. ಈ ಸೂಕ್ಷ್ಮ ವಸ್ತುವನ್ನು ನೋಡಿ," ಮುಂದೆ ಸೃಷ್ಟಿ ಶ್ರೇಷ್ಠನಾಗಲಿರುವ ಮಾನವನಾಗಿರುವನೆಂದು ಯಾರೂ 
ಹೇಳುವಂತಿರಲಿಲ್ಲ. ಅದರ ನಂತರ ಮಾನವನಿಗೆ;(ನಾವು ನಿನ್ನ ಸೃಷ್ಟಿಯನ್ನು ಈ ರೀತಿಯೆಲ್ಲ ಮಾಡಿರುವುದು ನಾವು ನಿಮ್ಮನ್ನು 
ಈ ಲೋಕದಲ್ಲಿಟ್ಟು ಪರೀಕ್ಷಿಸ ಬಯಸಿದ್ದೇವೆ' ಎಂಬುದನ್ನು ನೆನಪಿಸಲಾಗಿದೆ, ಆದ್ದರಿಂದ ಇತರ ಜೀವಿಗಳಿಗಿಂತ ಭಿನ್ನವಾಗಿ ಬುದ್ದಿ 
ವಿವೇಕವನ್ನು ನೀಡಿದ್ದೇವೆ ಮತ್ತು ನಿನ್ನ ಮುಂದೆ ಕೃತಜ್ಞತೆ ಮತ್ತು ಕೃತಪ್ನತೆಯ ಎರಡು ದಾರಿಗಳನ್ನು ತೆರೆದಿಟ್ಟು ಇಲ್ಲಿ ನಿನಗೆ 
ನೀಡಲಾಗಿರುವ ಸಮಯಾವಕಾಶದಲ್ಲಿ ನೀನು ಈ ಪರೀಕ್ಷೆಯಲ್ಲಿ ಕೃತಜ್ಞ ದಾಸನಾಗುವೆಯಾ ಅಥವಾ ಕೃತಪ್ಲನಾಗಿ ಬಿಡುವೆಯಾ 
ಎಂದು ತೋರಿಸಿ ಕೊಡಬೇಕೆಂದು ಬಯಸಿದ್ದಾನೆ. 

ಆ ಬಳಿಕ ಕೇವಲ ಒಂದೇ ಸೂಕ್ತದಲ್ಲಿ ಈ ಪರೀಕ್ಷೆಯಲ್ಲಿ ಕೃತಪ್ನರಾಗಿ ಹೊರ ಬರುವವರ ಪರಲೋಕದಲ್ಲಿ ಏನಾದೀತೆಂದು 
ಸ್ಪಷ್ಟವಾಗಿ ತಿಳಿಸಲಾಗಿದೆ. ಪ 

ಅನಂತರ 5ರಿಂದ 22ನೇ ಸೂಕ್ತದ ವರೆಗೆ ನರಂತರವಾಗಿ ಈ ಲೋಕದಲ್ಲಿ ದಾಸ್ಯ ಆರಾಧನೆಯ ಬಾಧ್ಯತೆಗಳನ್ನು ಪೂರೈಸಿದ 
ವರಿಗೆ ತಮ್ಮ ಪ್ರಭುವಿನ ಬಳಿ ಸಿಗಲಿರುವ ಬಹುಮಾನಗಳ ವಿವರಗಳನ್ನು ನೀಡಲಾಗಿದೆ. ಈ ಸೂಕ್ತಗಳಲ್ಲಿ ಕೇವಲ ಅವರ 
ಅತ್ಯುತ್ತಮ ಪ್ರತಿಫಲಗಳನ್ನು ತೋರಿಸಿ ಸಾಕು ಮಾಡಲಿಲ್ಲ ಬದಲಾಗಿ ಅವರು ಈ ಪ್ರತಿಫಲಕ್ಕೆ ಅರ್ಹವಾಗುವ ಆ ಕರ್ಮಗಳು 
ಯಾವುವು ಎಂಬುದನ್ನು ಸಂಕ್ಟಿಪ್ತವಾಗಿ ತಿಳಿಸಲಾಗಿದೆ. ಮಕ್ಕಾದ ಆರಂಭ ಕಾಲದ ಅಧ್ಯಾಯಗಳ ವೈಶಿಷ್ಟ ಗಳ ಪೈಕಿ ಒಂದು, 
ಅವುಗಳಲ್ಲಿ- ಇಸ್ಲಾಮಿನ ಮೂಲಭೂತ ವಿಶ್ವಾಸ ಮತ್ತು ಕಲ್ಪನೆಯನ್ನು ಸಂಕ್ಷಿಪ್ತವಾಗಿ ಪರಿಚಯಿಸುವುದರೊಂದಿಗೆ ಇಸ್ಲಾಮಿನ 
ದೃಷ್ಟಿಯಲ್ಲಿ ಗೌರವಾರ್ಹವಾದ ನೈತಿಕ ಗುಣಗಳು ಮತ್ತು ಸತ್ಕರ್ಮಗಳನ್ನು ವಿವರಿಸಲಾಗಿದೆ ಮತ್ತು ಕೆಲವೆಡೆ ಇಸ್ಲಾಮ್‌ 
ಮಾನವನನ್ನು ಪಾವನಗೊಳಿಸ ಬಯಸುವ ಕರ್ಮಗಳು ಮತ್ತು ನೈತಿಕತೆಯ ಆ ಕೆಡುಕುಗಳನ್ನು ಪ್ರಸ್ತಾಪಿಸಲಾಗಿದೆ. ಇಲ್ಲಿ ಈ 
ಎರಡೂ ವಿಷಯಗಳನ್ನು ಅವುಗಳ ಒಳ್ಳೆಯ ಅಥವಾ ಕೆಟ್ಟ ಪರಿಣಾಮ ಈ ಲೋಕದಲ್ಲಿ ಏನುಂಟಾಗುತ್ತದೆ ಎಂಬುದಕ್ಕಾಗಿ 
ವಿವರಿಸಲಾಗಿಲ್ಲ, ಬದಲಾಗಿ ಪರಲೋಕದ ಅನಶ್ಚರ ಮತ್ತು ಶಾಶ್ವತ ಜೀವನದಲ್ಲಿ ಅವುಗಳ ಶಾಶ್ವತ ಪರಿಣಾಮವೇನಾಗುವುದೆಂಬುದಕ್ಕೆ 
ತಿಳಿಸಲು ವಿವರಿಸಲಾಗಿದೆ. ಅದರಿಂದಾಗಿ ಈ ಲೋಕದಲ್ಲಿ ಯಾವುದಾದರೂ ಕೆಟ್ಟ ಗುಣವು ಲಾಭಕರ ಅಥವಾ ಉತ್ತಮ ಗುಣ 
ನಷ್ಟದಾಯಕವಾಗುವುದೆಂಬುದನ್ನು ಕಡೆಗಣಿಸಲಾಗಿದೆ. 

ಇದು ಪ್ರಥಮ ರುಕೂವಿನ ವಿಷಯವಾಗಿದೆ. ಇದರ ನಂತರ ಪ್ರವಾದಿ(ಸ) ಅವರನ್ನುದ್ದೇಶಿಸಿ ಮೂರು ವಿಷಯಗಳನ್ನು 
ಹೇಳಲಾಗಿದೆ. ಒಂದು, ಈ ಕುರ್‌ಆನನ್ನು ಸ್ವಲ್ಪ ಸ್ವಲ್ಪವಾಗಿ ಅವತೀರ್ಣಗೊಳಿಸಿರುವುದು ನಾವೇ ಆಗಿದ್ದೇವೆ. ಇದರ ಉದ್ದೇಶ 
ಸತ್ಯನಿಷೇಧಿಗಳನ್ನು ಎಚ್ಚರಿಸುವುದಾಗಿದೆ, ಪ್ರವಾದಿಯವರನ್ನಲ್ಲ. ಅಂದರೆ ಈ ಕುರ್‌ಆನನ್ನು ಪ್ರವಾದಿಯವರು ತಮ್ಮ ಮಸ್ತಿಷ್ಠದಿಂದ 
ಸೃಷ್ಟಿಸಲಿಲ್ಲ. ಇದನ್ನು ಇಳಿಸಿದವರು "ನಾವೇ' ಆಗಿದ್ದೇವೆ. ಅದನ್ನು ಒಮ್ಮೆಲೇ ಇಳಿಸದೆ ಸ್ವಲ್ಪ ಸ್ವಲ್ಪವಾಗಿ ಇಳಿಸಿರುವುದು ನಮ್ಮ 
ಯುಕ್ತಿಯ ಬೇಡಿಕೆಯಾಗಿದೆ. ಎರಡು, ನಿಮ್ಮ ಪ್ರಭುವಿನ ತೀರ್ಮಾನ ಬರುವುದಲ್ಲಿ ಎಷ್ಟೇ ವಿಳಂಬವಾಗಲಿ, ಆ ಅವಧಿಯಲ್ಲಿ 
ನಿಮ್ಮ ಮೇಲೆ ಏನೇ ಗತಿಸಲಿ, ನೀವು ಮಾತ್ರ ಅತ್ಯಂತ ತಾಳ್ವೆಯೊಂದಿಗೆ ಪ್ರವಾದಿತ್ವದ ಕರ್ತವ್ಯವನ್ನು ಈಡೇರಿಸುತ್ತಲೇ ಸಾಗಬೇಕು. 


ಕಾಂಡ - 29 


132 ತಪ್ಪೀಮುಲ್‌ ಕುರ್‌ಆನ್‌ 


ಈ ದುರಾಚಾರಿಗಳ ಮತ್ತು ಸತ್ಯ ಧಿಕ್ಕಾರಿಗಳ ಒತ್ತಡಕ್ಕೆ ಎಂದೂ ಮಣಿಯಬಾರದು. ಮೂರು, ಅಹೋ ರಾತ್ರಿ ಅಲ್ಲಾಹನನ್ನು 
ಸ್ವರಿಸಿರಿ ನಮಾರುಖ್‌ ಮಾಡಿರಿ ಮತ್ತು ರಾತ್ರಿ ಹೊತ್ತು ಆರಾಧಿಸಿರಿ. ಏಕೆಂದರೆ ಕುಫ್ರ್‌ (ಸತ್ಯನಿಷೇಧ)ನ ಮಹಾಪೂರದ ವಿರುದ್ಧ 
ಅಲ್ಲಾಹನತ್ತ ಕರೆಯುವವರನ್ನು ಸ್ಥಿರವಾಗಿರಿಸುವುದು ಇದೇ ಆಗಿದೆ. 

ತರುವಾಯ, ಒಂದು ವಾಕ್ಯದಲ್ಲಿ ಸತ್ಯನಿಷೇಧಿಗಳ ತಪ್ಪು ನೀತಿಯ ನೈಜ ಕಾರಣ ಅವರು ಪರಲೋಕವನ್ನು ಮರೆತು 
ಇಹಲೋಕಕ್ಕೆ ಮಾರು ಹೋಗಿರುವುದಾಗಿದೆಯೆಂದು ಹೇಳಲಾಗಿದೆ. ಇನ್ನೊಂದು ವಾಕ್ಯದಲ್ಲಿ ಹೀಗೆ ಎಚ್ಚರಿಸಲಾಗಿದೆ- ನೀವು 
ಸ್ವಯಂ ಉಂಟಾಗಿಲ್ಲ, ನಾವು ನಿಮ್ಮನ್ನು ಉಂಟು ಮಾಡಿದ್ದೇವೆ. ಈ ನಿಮ್ಮ ವಿಶಾಲ ಎದೆ, ಬಲಿಷ್ಠ ಕೈಕಾಲುಗಳನ್ನು ನೀವು ನಿಮಗಾಗಿ 
ಮಾಡಲಿಲ್ಲ. ನಾವೇ ಅವುಗಳನ್ನು ಮಾಡಿದ್ದೇವೆ. ನಾವು ನಿಮ್ಮೊಂದಿಗೆ ಹೇಗೆ ಬೇಕಾದರೂ ವರ್ಶಿಸಬಲ್ಲೆವು. ಅದು ಸದಾ ನಮ್ಮ 
ಕೈಯಲ್ಲಿದೆ. ನಿಮ್ಮ ರೂಪವನ್ನು ಕೆಡಿಸಬಲ್ಲೆವು, ನಿಮ್ಮನ್ನು ಅಳಿಸಿ ಇನ್ನೊಂದು ಜನಕೂಟವನ್ನು ನಿಮ್ಮ ಸ್ಥಾನದಲ್ಲಿ ತರಬಲ್ಲೆವು. 
ನಿಮ್ಮನ್ನು ಸಾಯಿಸಿ ಇನ್ನೊಮ್ಮೆ ಯಾವ ರೂಪದಲ್ಲೂ ಸೃಷ್ಟಿಸಬಲ್ಲೆವು. 

ಕೊನೆಯಲ್ಲಿ ಇದೊಂದು ಉಪದೇಶ. ಯಾರಿಗೆ ಇಷ್ಟವಿದೆಯೋ ಅವರು ತಮ್ಮ ಪ್ರಭುವಿನ ಮಾರ್ಗವನ್ನು 
ಅನುಸರಿಸಬಹುದು, ಆದರೆ ಇಲ್ಲಿ ಮಾನವನ ಬಯಕೆಯೇ ಸರ್ವಸ್ವವಲ್ಲ; ಅಲ್ಲಾಹನು ಬಯಸದೆ ಯಾರ ಬಯಕೆಯೂ 
ಈಡೇರುವುದಿಲ್ಲ. ಅದು ಕುರುಡು ಬಯಕೆಯಲ್ಲ ಅವನು ಬಯಸುವುದೆಲ್ಲವನ್ನೂ ತನ್ನ ಪೂರ್ಣಜ್ಞಾನ ಮತ್ತು ಜಾಣ್ಮೆಯೊಂದಿಗೆ 
ಬಯಸುತ್ತಾನೆ. ಅದರ ಪ್ರಕಾರ, ತನ್ನ ಕರುಣೆಗೆ ಅರ್ಹನೆಂದು ಭಾವಿಸುವವನನ್ನು ತನ್ನ ಕರುಣೆಯೊಳಗೆ ಸೇರಿಸುತ್ತಾನೆ. 
ಅಕ್ರಮಿಯೆಂದು ಕಂಡವನಿಗೆ ಕಠಿಣತರ ಶಿಕ್ಷೆಯ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾನೆ. 


ಕಾಂಡ - 29 


ಇನ 
76. ಅದ್ದಹ್ರ್‌ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು: 31 ರುಕೂಆ್‌ಗಳು: 2 
ಪರಮ ದಯಾಮಯನೂಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


SY EE Gos CEST 1 ಆ ಅ ಫ್‌ ಬಚಚ ಚ 
ಜಟ NG Gos Fl ಫಲ El iy 


ಇಳ ನ್‌ 


(1-3) ಮಾನವನ ಮೇಲೆ ಅವನೊಂದು ಪ್ರಸ್ತಾಪನೀಯ ವಸ್ತುವೇ ಆಗಿರದಂತಹ ಸುದೀರ್ಫ ಕಾಲವೊಂದು 
ಕಳೆದಿದೆಯೇ?* ನಾವು ಮಾನವನನ್ನು ಒಂದು ಸಮ್ಮಿಶ್ರ ವೀರ್ಯದಿಂದ ಸೃಷ್ಟಿಸಿದೆವು.3 ಅವನನ್ನು ಪರೀಕ್ಷಿಸಲಿಕ್ಕಾಗಿ' 
ಮತ್ತು ಈ ಉದ್ದೇಶದಿಂದ ನಾವು ಅವನನ್ನು ಆಲಿಸುವವನಾಗಿ ಹಾಗೂ ವೀಕ್ಷಿಸುವವನಾಗಿ ಮಾಡಿದೆವು." ನಾವು ಅವನಿಗೆ 


1. 1 ಜ್‌ A ಪ್ರಥಮ ವಾಕ್ಯವಾಗಿದೆ. ಹೆಚ್ಚಿನ ಅನುವಾದಕರು ಮತ್ತು ವ್ಯಾಖ್ಯಾನಗಾರರು 4 (ಹಲ್‌) ಎಂಬ 
ಪದವನ್ನು 4 (ಕದ್‌) ಎಂಬರ್ಥದಲ್ಲಿ ತೆಗೆಯುತ್ತಾರೆ ಮತ್ತು ಅದಕ್ಕೆ "ಖಂಡಿತವಾಗಿಯೂ' ಅಥವಾ "ಸಂಶಯವೇ ಇಲ್ಲ' ಎಂಬರ್ಥ 
ಕೊಟ್ಟಿದ್ದಾರೆ. ವಾಸ್ತವದಲ್ಲಿ ds ಎಂಬ ಪದವನ್ನು "ಏನು' ಎಂಬರ್ಥದಲ್ಲಿಮಾತ್ರ ಪ್ರಯೋಗಿಸಲಾಗುತ್ತದೆ. ಅದರ ಉದ್ದೇಶ ಯಾವಾಗಲೂ 
ಪ್ರಶ್ನೆಯೇ ಆಗಿರುವುದಿಲ್ಲ. ಬಾಹ್ಯ ನೋಟಕ್ಕೆ ಪ್ರಶ್ನಾರ್ಥಕವಾದ ಈ ಪ ಪದವನ್ನು ವಿವಿಧ ಅರ್ಥಗಳಲ್ಲಿ ಹೇಳಲಾಗುತ್ತದೆ. ಉದಾ: ನಾವು 
ಕೆಲವೊಮ್ಮೆ ಇಂತಿಂತಹ ಘಟನೆ ನಡೆದಿದೆಯೋ ಇಲ್ಲವೋ ಎಂದು ತಿಳಿಯ ಬಯಸುತ್ತೇವೆ ಅಥವಾ ಇಂತಹ ಘಟನೆ ನಡೆದಿದೆಯೋ ಎಂದು 
ಯಾರೊಂದಿಗಾದರೂ ವಿಚಾರಿಸುತ್ತೇವೆ. ಕೆಲವೊಮ್ಮೆ ನಮ್ಮ ಉದ್ದೇಶವು ವಿಚಾರಿಸುವುದಾಗಿರುವುದಿಲ್ಲ, ವಿ ಷಯವನ್ನು ನಿರಾಕರಿಸ ಸಲಿಕ್ಕಾಗಿರುತ್ತದೆ. 
ಈ ನಿರಾಕರಣೆಯನ್ನು ನಾವು, ಈ ಕಾರ್ಯವನ್ನು "ಇನ್ನಾರಾದರೂ ಮಾಡಬಲ್ಲರೇ' ಎಂಬ ಶೈಲಿಯಲ್ಲಿ ಮಾಡುತ್ತೇವೆ. ಇನ್ನು ಕೆಲವೊಮ್ಮೆ 
ನಾವು ಒಬ್ಬನಿಗೆ ಒಂದು ವಿಷ ಷಯವನ್ನು ಒಪ್ಪಿಸಬಯಸುತ್ತೇವೆ. ಅದಕ್ಕಾಗಿ ನಾವು' ಅವನೊಂದಿಗೆ "ನಾನು ನಿಮಗೆ ನಿಮ್ಮ ಹಣವನ್ನು 
ಪಾವತಿಸಿರುವೆನಲ್ಲವೆ?' ಎಂದು ಕೇಳುತ್ತೇವೆ. ಕೆಲವೊಮ್ಮೆ ನಮ್ಮ ಉದ್ದೇಶವು ಕೇವಲ ಒಪ್ಪುವಂತೆ ಮಾಡುವುದೇ ಅಲ್ಲ. ಅಭಿಸಂಬೋಧಿತನ 
ಮನಸ್ಸು ಇನ್ನೊಂದು ವಿಷಯದಲ್ಲಿಆಲೋಚಿಸಲು ನಿರ್ಬಂಧಿಸುವುದಾಗಿರುತ್ತದೆ. ಅದು ಅವನ ಒಪ್ಪಿಗೆಯ ಪರಿಣಾಮದಿಂದ ಉಂಟಾಗುತ್ತದೆ. 
ಉದಾ: ನಾವು ಯಾರೊಂದಿಗಾದರೂ "ನಾನು ನಿಮ್ಮೊಂದಿಗೆ ಕೆಟ್ಟದಾಗಿ ವರ್ತಿಸಿದ್ದೇನೆಯೇ?' ಎಂದು ಕೇಳಿದಾಗ, ಅದರ ಉದ್ದೇಶ ಅದನ್ನು 
ಒಪ್ಪಿಕೊಳ್ಳುವುದು ಮಾತ್ರವಲ್ಲ. ಯಾರು ನನ್ನೊಂದಿಗೆ ಕೆಟ್ಟದಾಗಿ ವರ್ತಿಸಿಲ್ಲವೋ ಅವನೊಂದಿಗೆ ಕೆಟ್ಟದಾಗಿ ವರ್ತಿಸುವುದು ಎಷ್ಟುಸರಿ ಎಂದು 
ಆಲೋಚಿಸಲು ನಿರ್ಬಂಧಿಸುವುದಾಗಿರುತ್ತದೆ. ಪ್ರಸ್ತುತ ಸೂಕ್ತದಲ್ಲಿರುವ ಪ್ರಶ್ನಾರ್ಥಕ ವಾಕ್ಯವು ಇದೇ ಕೊನೆಯ ಅರ್ಥದಲ್ಲಿ ಹೇಳಿದ್ದಾಗಿದೆ. 
ಇದರಿಂದ ಉದ್ದೇಶಿಸಿರುವುದು ನಿಜವಾಗಿಯೂ ಅವನ ಮೇಲೆ ಅಂತಹ ಒಂದು ಕಾಲಕಳೆದಿದೆಯೆಂಬುದನ್ನು ಒಪ್ಪಿಕೊಳ್ಳುವಂತೆ 
ಮಾಡುವುದಾಗಿರುವುದಿಲ್ಲ. ತನ್ನನ್ನು ತುಚ್ಛ ವೀರ್ಯದಿಂದ ಸೃಷ್ಟಿಸಿ ಇಡೀ ಮಾನವನನ್ನಾಗಿ ಮಾಡಿ ನಿಲ್ಲಿಸಿರುವ ದೇವನಿಗೆ ಇನ್ನೊಮ್ಮೆ 
ಸೃಷ್ಟಿಸುವುದು ಸ ಸಾಧ್ಯವಾಗದಿರುವುದು ಹೇಗೆಂದು ಯೋಚಿಸಲು ಅವನನ್ನು ನಿರ್ಬಂಧಿಸುವುದೂ ಆಗಿದೆ. 

Apt ಎರಡನೇ ವಾಕ್ಯವಾಗಿದೆ. po ಎಂದರೆ ಮಾನವನಿಗೆ ಆದಿಯೋ ಅಂತ್ಯವೋ ತಿಳಿದಿಲ್ಲದ ಆ ಸುದೀರ್ಫ 
ಕಾಲವಾಗಿದೆ. ಕ ಎಂದರೆ ಆ ಸುದೀರ್ಥ ಕಾಲದೊಳಗೆ ಘಟಿಸಿದ ವಿಶೇಷ ಸಮಯವಾಗಿದೆ. ಮಾತಿನ ಇಂಗಿತವೇನೆಂದರೆ ಈ ಸುದೀರ್ಥ 


ಕಾಂಡ - 29 


134 ತಪ್ಪೀಮುಲ್‌ ಕುರ್‌ಆನ್‌ 


ಕಾಲದೊಳಗೆ ಮಾನವ ಕುಲದ ಅಸ್ತಿತ್ವವೇ ಇಲ್ಲದಂತಹ ಒಂದು ಸುದೀರ್ಥ ಕಾಲ ಕಳೆದಿದೆ. ಅನಂತರ ಮಾನವನೆಂಬ ವರ್ಗವು ಆರಂಭಗೊಂಡ 
ಒಂದು ಕಾಲವೂ ಬಂತು. ಅದೇ ಕಾಲದೊಳಗೆ ಪ್ರತಿಯೊಬ್ಬ ಮಾನವನೂ ನಾಸ್ತಿಯಿಂದ ಅಸ್ತಿತ್ವಕ್ಕೆ ಬರಲು ಆರಂಭಗೊಂಡ ಒಂದು 
ಸಮಯವೂ ಬಂತು. 

ಮೂರನೇ ವಾಕ್ಯ ಸೈಜು 2 ಧೆ ಎಂಬುದರ ಅರ್ಥ ಆ ಸಮಯದಲ್ಲಿ ಅವನ ಪ್ರಸ್ತಾಪನೀಯವಾದ ವಸ್ತುವೇ ಆಗಿರಲಿಲ್ಲ 
ಎಂದಾಗಿದೆ. ಅವನ ಒಂದು ಭಾಗ ತಂದೆಯ ವೀರ್ಯದಲ್ಲಿ ಸೂಕ್ಷ್ಮವಾದ ಒಂದು ಕ್ರಿಮಿಯ ರೂಪದಲ್ಲಿ, ಇನ್ನೊಂದು ತಾಯಿಯ 
ವೀರ್ಯದಲ್ಲಿ ಒಂದು ಸೂಕ್ಷ್ಮ ಅಂಡಾಣುವಿನ ರೂಪದಲ್ಲಿತ್ತು. ಸುದೀರ್ಫ ಕಾಲದ ವರೆಗೆ ಮಾನವನಿಗೆ ತಾನು ಕ್ರಿಮಿ ಮತ್ತು ಅಂಡಾಣುಗಳು 
ಸೇರುವುದರಿಂದ ಅಸ್ತಿತ್ವಕ್ಕೆ ಬರುತ್ತೇನೆಂದು ತಿಳಿದೇ ಇರಲಿಲ್ಲ. ಈಗ ಶಕ್ತಿಶಾಲಿ ಸೂಕ್ಷ್ಮದರ್ಶಕಗಳ ಮೂಲಕ ಇವೆರಡನ್ನೂ ನೋಡಲಾಗಿದೆ. 
ಆದರೆ ಮಾನವನು ತಂದೆಯ ಈ ಬೀಜಾಣುವಿನಲ್ಲಿ ಎಷ್ಟು ಮತ್ತು ತಾಯಿಯ ಅಂಡಾಣುವಿನಲ್ಲಿ ಎಷ್ಟು ಇರುತ್ತಾನೆಂದು ಇಂದಿನವರೆಗೂ 
ಯಾರಿಗೂ ಹೇಳಲು ಸಾಧ್ಯವಿಲ್ಲ, ಅನಂತರ ಗರ್ಭ ಧರಿಸಿದ ಸಮಯದಲ್ಲಿ ಇವೆರಡೂ ಸೇರುವುದರಿಂದ ಉಂಟಾಗುವ ಆರಂಭದ ಕೋಶ 
ಅತ್ಯಂತ ಸೂಕ್ಷ್ಮ ಗಾತ್ರದಲ್ಲಿದ್ದು ಅದನ್ನು ಶಕ್ತಿಶಾಲಿ ಸೂಕ್ಷ್ಮದರ್ಶಕದಿಂದ ಮಾತ್ರ ನೋಡಲು ಸಾಧ್ಯ. ಅದನ್ನು ನೋಡಿದರೂ ಅದೊಬ್ಬ 
ಮಾನವನಾಗುತ್ತಾನೆಂದು ಹೇಳಲು ಯಾರಿಗೂ ಸಾಧ್ಯವಿಲ್ಲ. ಅದೇ ರೀತಿ ಈ ತುಚ್ಛವಸ್ತು ವಿಕಾಸಗೊಂಡು ಮಾನವನಾದರೂ ಅವನ ಗಾತ್ರ, 
ರೂಪ, ಸಾಮರ್ಥ್ಯ ಮತ್ತು ವ್ಯಕ್ತಿತ್ವ ಹೇಗಿರುತ್ತದೆಂದೂ ಹೇಳಲು ಸಾಧ್ಯವಿಲ್ಲ. ಈ ವಾಕ್ಯದ ಅರ್ಥ ಇದೇ ಆಗಿದೆ. ಮಾನವನೆಂಬ ನೆಲೆಯಲ್ಲಿ 
ಅವನ ಅಸ್ತಿತ್ವದ ಆರಂಭವಾಗಿದ್ದರೂ ಆಗ ಅವನು ಒಂದು ಪ್ರಸ್ತಾಪನೀಯವಾದ'ವಸ್ತುವೇ ಆಗಿರಲಿಲ್ಲ. 

2. "ಒಂದು ಸಮ್ಮಿಶ್ರ ವೀರ್ಯ' ಎಂದರೆ ಮಾನವನ ಹುಟ್ಟು ಗಂಡು ಮತ್ತು ಹೆಣ್ಣಿನ ಎರಡು ಬೇರೆ ಬೇರೆ ವೀರ್ಯಗಳಿಂದಾಗಿಲ್ಲ. 
ಅವೆರಡೂ ಒಟ್ಟು ಸೇರಿದಾಗ, ಆ ಸಮ್ಮಿಶ್ರ ವೀರ್ಯದಿಂದ ಮಾನವ ಹುಟ್ಟಿದನು. 

3. ಈ ಲೋಕದಲ್ಲಿ ಮಾನವನಿಗೆ ಮತ್ತು ಮಾನವನಿಗಾಗಿ ಲೋಕದ ನೈಜ ನೆಲೆಯಾಗಿದೆ ಇದು. ಅವನ ಸೃಷ್ಟಿಯ ಉದ್ದೇಶವು ಇಲ್ಲೇ 
ಪೂರ್ಣಗೊಂಡು, ಪ್ರಕೃತಿದತ್ತ ನಿಯಮದಂತೆ ಒಂದು ಅವಧಿಯ ವರೆಗೆ ತನ್ನ ಪಾಲಿನ ಕೆಲಸ ಮಾಡಿ ಇಲ್ಲೇ ಸತ್ತು ನಾಶವಾಗಲು ಅವನು 
ಮರಗಳು ಮತ್ತು ಪ್ರಾಣಿಗಳಂತಲ್ಲ, ಅದೇ ರೀತಿ ಲೋಕವು ಯೋಗಿಗಳು ಭಾವಿಸುವಂತೆ ಅವನಿಗೆ ಯಾತನಾ ಸ್ಥಳವಲ್ಲ, ಪುನರ್ಜನ್ಮವಾದಿಗಳು 
ಭಾವಿಸುವಂತೆ ಪ್ರತಿಫಲ ಸಿಗುವ ಸ್ಥಳವೂ ಅಲ್ಲ, ಭೌತಿಕ ವಾದಿಗಳು ಭಾವಿಸಿರುವಂತೆ ಇದು ವಿಹಾರ ಕೇಂದ್ರವೋ ಮೇಯುವ ಸ್ಥಳವೋ 
ಅಲ್ಲ ಡಾರ್ವಿನ್‌ ಮತ್ತು ಮಾರ್ಕ್ಸ್‌ನ ಅನುಯಾಯಿಗಳು ಭಾವಿಸಿರುವಂತೆ ಹೋರಾಟದ ರಂಗವೂ ಅಲ್ಲ, ಬದಲಾಗಿ ಇದು ಅವನಿಗೆ ಒಂದು 
ಪರೀಕ್ಷಾ ಕೇಂದ್ರವಾಗಿದೆ. ಅವನು ಆಯುಷ್ಯವೆಂದು ಭಾವಿಸುವ ವಸ್ತು ಅವನಿಗೆ ನೀಡಲಾಗಿರುವ ಪರೀಕ್ಬಾವಧಿಯಾಗಿದೆ. ಈ ಲೋಕದಲ್ಲಿ 
ಅವನಿಗೆ ನೀಡಲಾಗಿರುವ ಶಕ್ತಿ-ಸಾಮರ್ಥ್ಯಗಳು, ಅವನಿಗೆ ಯಾವ ವಸ್ತುಗಳ ಮೇಲೆ ಅಧಿಕಾರ ನಡೆಸುವ ಅವಕಾಶ ನೀಡಲಾಗಿದೆಯೋ, 
ಯಾವ ನೆಲೆಯಲ್ಲಿ ಅವನು ಅಲ್ಲಿ ಕೆಲಸ ಮಾಡುತ್ತಾನೋ, ಅವನ ಮತ್ತು ಇತರರ ಮಧ್ಯೆ ಇರುವ ಸಂಬಂಧಗಳು ಎಲ್ಲವೂ ವಾಸ್ತವದಲ್ಲಿ 
ಈ ಪರೀಕ್ಷೆಯ ಅನೇಕ ಪತ್ರಿಕೆಗಳಾಗಿವೆ. ಜೀವನದ ಕೊನೆಯುಸಿರಿನ ತನಕವೂ ಇದು ಮುಂದುವರಿಯುತ್ತದೆ. ಅದರ ಫಲಿತಾಂಶ ಇಲ್ಲಿಪ್ರಕಟ 
ವಾಗುವುದಿಲ್ಲ. ಪರಲೋಕದಲ್ಲಿ ಅವನ ಎಲ್ಲ ಉತ್ತರ ಪತ್ರಿಕೆಗಳನ್ನು ಪರಿಶೀಲಿಸಿದ ಬಳಿಕವೇ ಅವನು ಉತ್ತೀರ್ಣನೋ ಅನುತ್ತೀರ್ಣನೋ 
ಎಂಬ ತೀರ್ಮಾನವಾಗಲಿದೆ. ಅವನ ಜಯಾಪಜಯಗಳು, ಅವನು ತನ್ನನ್ನು ಏನೆಂದು ಭಾವಿಸಿ ಇಲ್ಲಿ ಕೆಲಸ ಮಾಡಿದ್ದಾನೆ ಮತ್ತು ತನಗೆ 
ನೀಡಲಾಗಿರುವ ಪ್ರಶ್ನೆ ಪತ್ರಿಕೆಗಳಿಗೆ ಏನೆಂದು ಉತ್ತರಿಸಿದ್ದಾನೆ ಎಂಬುದನ್ನು ಅವಲಂಬಿಸಿರುತ್ತದೆ. ಒಂದು ವೇಳೆ ಅವನು ತಾನು ಯಾರದೇ 
ದಾಸನಲ್ಲಅಥವಾ ಅನೇಕ ದೇವರುಗಳ ದಾಸ ಎಂದು ಭಾವಿಸಿ ಪರಲೋಕದಲ್ಲಿತಾನು ತನ್ನ ಸೃಷ್ಟಿಕರ್ತನಿಗೆ ಏನೂ ಉತ್ತರಿಸಬೇಕಾಗಿಲ್ಲವೆಂದು 
ಭಾವಿಸುತ್ತಾ, ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರಿಸಿದ್ದರೆ ಅವನ ಜೀವನದ ಸಂಪೂರ್ಣ ಸಾಧನೆಗಳು ವ್ಯರ್ಥವಾದವು. ಅವನು ತನ್ನನ್ನು ಏಕದೇವನ 
ದಾಸನೆಂದು ಬಗೆದು ದೇವನು ಮೆಚ್ಚುವ ರೀತಿಯಲ್ಲಿಕೆಲಸ ಮಾಡಿದ್ದರೆ ಮತ್ತು ಪರಲೋಕದ ವಿಚಾರಣೆಯನ್ನು ದೃಷ್ಟಿಯಲ್ಲಿಟ್ಟಿದ್ದರೆ ಅವನು 
ಪರೀಕ್ಷೆಯಲ್ಲಿ ಉತ್ತೀರ್ಣನಾದನು. (ಈ ವಿಷಯವನ್ನು ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಸವಿಸ್ತಾರವಾಗಿ ವಿವರಿಸಲಾಗಿದ್ದು ಅವೆಲ್ಲವನ್ನೂ ಇಲ್ಲಿ 
ಉಲ್ಲೇಖಿಸುವುದು ಕಷ್ಟ ಅದನ್ನು ಪೂರ್ಣವಾಗಿ ತಿಳಿಯ ಬಯಸುವವರು ತಪ್ಲೀಮುಲ್‌ ಕುರ್‌ಆನಿನ ಎಲ್ಲ: ಸಂಪುಟಗಳ ಕೊನೆಯಲ್ಲಿ ಕೊಟ್ಟಿ 
ರುವ ವಿಷಯ ಸೂಚಿಯಲ್ಲಿ "ಸತ್ವ ಪರೀಕ್ಷೆ' ಎಂಬ ವಿಷಯವನ್ನು ಎಲ್ಲ ಸ್ಥಳಗಳನ್ನು ನೋಡಬೇಕು. ಅಲ್ಲಿ ಕುರ್‌ಆನ್‌ ವಿವಿಧ ಕೋನಗಳಿಂದ 
ಅದರ ವಿಶ್ಲೇಷಣೆ ಮಾಡಿದೆ. ಈ ವಾಸ್ತವಿಕತೆಯನ್ನು ಇಷ್ಟೊಂದು ವಿವರಣೆಯೊಂದಿಗೆ ವಿವರಿಸಿರುವ ಇನ್ನೊಂದು ಗ್ರಂಥ ಈ ಲೋಕದಲ್ಲಿಲ್ಲ.) 

4. ಮೂಲದಲ್ಲಿ '"ನಾವು ಅವನನ್ನು ಆಲಿಸುವವನಾಗಿ ನೋಡುವವನಾಗಿ ಮಾಡಿದವು'' ಎಂದಿದೆ. ಇದರ ಸರಿಯಾದ ತಾತ್ತರ್ಯ 
"ಆಲೋಚಿಸುವವನಾಗಿ ಮಾಡಿದೆವು' ಎಂದಾಗುತ್ತದೆ. ಹ ಮತ್ತು 5.4 ಎಂಬುದರ ಅರ್ಥ. ಆದರೆ ಪ್ರಾಣಿಗಳಿಗೆ ಈ ಪದಗಳನ್ನು 
ಬಳಸಲಾಗುವುದಿಲ್ಲ. ವಸ್ತುತಃ ಅವೂ ಕೇಳುತ್ತವೆ ಮತ್ತು ನೋಡುತ್ತವೆ. ಒಟ್ಟಿನಲ್ಲಿ ಇಲ್ಲಿ ಕೇಳುವುದರ ಮತ್ತು ನೋಡುವುದರ ಉದ್ದೇಶವು 
ಪ್ರಾಣಿಗಳಿಗೂ ನೀಡಲಾದ ಆ ಶಕ್ತಿಗಳಲ್ಲ. ಬದಲಾಗಿ ಅದರ ಉದ್ದೇಶವು ಮಾನವನು ಜ್ಞಾನಗಳಿಸುವ ಮತ್ತು ಅದರಿಂದ ಪ್ರಯೋಜನ ಪಡೆ 


ಕಾಂಡ - 29 


76. ಅದ್ಬಹ್ಪ್‌ 135 


ಟೂ 


ROE ಶಿರಸಿ i pa Kl 20 ಶೆ ೨2೨% i§ bd 
IRS Hots 5 DE LL AVL ಗೂಟ 1 
ot ಶಭ ರಿತ ಒದ್ದ 35 C5 22೭ ಕ We ಕ 4 ಶಿರ ೨ 
lies 93 $s 5 ೭60366 06066 
ಮಾರ್ಗದರ್ಶನ ಮಾಡಿದೆವು. ಅವನು ಕೃತಜ್ಞತೆ ಸ ಸಲ್ಲಿಸುವವನಾಗಲಿ ಅಥವಾ ಕೃತಪ್ಪನಾಗಲಿ.* 
(4) ಸತ್ಯನಿಷೇಧಿಗಳಿಗೆ ನಾವು ಸಂಕೋಲೆಗಳನ್ನೂ ಕಂಠಕಡಗಗಳನ್ನೂ ಧಗಧಗಿಸುವ ಅಗ್ನಿಯನ್ನೂ ಸಿದ್ಧಗೊಳಿಸಿಟ್ಟಿದ್ದೇ €ವೆ. 
(5-22) ಸಜ್ಜನರು" (ಸ್ವರ್ಗದಲ್ಲಿ) ಕರ್ಪೂರ ಜಲ ಮಿಶ್ರಿತ ಪಾನಪಾತ್ರೆಯಿಂದ ಕುಡಿಯುವರು. ಇದೊಂದು 


ಯುವ ಮಾಧ್ಯಮಗಳಾಗಿವೆ. ಅದಲ್ಲದೆ ಈ ಎರಡು ಶಕ್ತಿಗಳು ಮಾನವನ ಜ್ಞಾನ ಮೂಲದಲ್ಲಿ ಅತ್ಯಂತ ಪ್ರಮುಖವಾಗಿರುವ ಕಾರಣ ಸಂಕ್ಷಿಪ್ತ 
ವಾಗಿ ಕೇವಲ ಅದನ್ನೇ ಪ್ರಸ್ತಾಪಿಸಲಾಗಿದೆ. ಅನ್ಯಥಾ ನೈಜ ಉದ್ದೇಶವು ಮಾನವನು ಜ್ಞಾನ ಗಳಿಸುವ ಎಲ್ಲಇಂದ್ರಿಯಗಳನ್ನು ನೀಡುವುದಾಗಿದೆ. 
ಇನ್ನು ಮಾನವನಿಗೆ 'ನೀಡಲಾಗಿರುವ ಇಂದ್ರಿಯವು ಪ್ರಾಣಿಗಳ ಇಂದ್ರಿಯಗಳಿಗಿಂತ ತೀರಾ ಭಿನ್ನವಾಗಿವೆ. ಏಕೆಂದರೆ ಅವನ ಪ್ರತಿಯೊಂದು 
ಇಂದ್ರಿಯದ ಹಿಂದೆ ಆಲೋಚಿಸುವ ಒಂದು ಮಿದುಳಿರುತ್ತದೆ. ಅದರ ಮೂಲಕ ಬರುವ ಜ್ಞಾನವನ್ನು ಸಂಗ್ರಹಿಸಿ ಕ್ರೋಡೀಕರಿಸಿ ಅವುಗಳಿಂದ 
ಫಲಿತಾಂಶ ಪಡೆದು ಅಭಿಪ್ರಾಯ ತಾಳುತ್ತದೆ. ಅನಂತರ ಅವನ ಜೀವನ ವ್ಯ ವಹಾರಕ್ಕೆ ಅನುಗುಣವಾದ ತೀರ್ಮಾನಕ್ಕೆ ತಲುಪುತ್ತಾನೆ. 

ಆದ್ದರಿಂದ ಮಾನವನನ್ನು ಸೃಷ್ಟಿಸಿದ ಬಳಿಕ ಅವನನ್ನು ಪರೀಕ್ಲಿಸ ಬಯಸುತ್ತೇವೆ ಎಂದು ಹದ ಬಳಿಕ ಅದೇ ಉದ್ದೇಶಕ್ಕಾಗಿ ನಾವು ಅವನನ್ನು 
ಕೇಳುವವನಾಗಿ ಮತ್ತು ನೋಡುವವನಾಗಿ ಮಾಡಿದ್ದೇವೆ ಎಂದು ಹೇಳಿರುವುದು ವಾಸ್ತವದಲ್ಲಿಅವನು ಪರೀಕ್ಷೆ ಎದುರಿಸಲು ಅರ್ಹತೆ ಹೊಂದ 
ಲಿಕ್ಕಾಗಿ ಅಲ್ಲಾಹನು ಅವನಿಗೆ ಜ್ಞಾನ ಮತ್ತು ಬುದ್ಧಿಶಕ್ತಿಯನ್ನು ನೀಡಿರುವುದೆಂಬ ಅರ್ಥ ಕೊಡುತ್ತದೆ. ಮಾತಿನ ಉದ್ದೇಶವು ಇದೇ ಆಗಿಲ್ಲ 
ವೆಂದಾದರೆ, ಕೇವಲ ಕೇಳುವ ಮತ್ತು ನೋಡುವ ಶಕ್ತಿಯುಳ್ಳವನಾಗಿ ಮಾಡುವುದೇ ಆಗಿರುತ್ತಿದ್ದರೆ ಓರ್ವ ಕುರುಡ ಮತ್ತು ಕಿವುಡನು ಈ 
ಪರೀಕ್ಷೆಯಿಂದ ಮುಕ್ತನಾಗುತ್ತಾನೆ .ವಸ್ತುತಃ ಜ್ಞಾನ ಮತ್ತು ಬುದ್ಧಿ ಇರುವಾಗ ಪರೀಕ್ಷೆಯಿಂದ ಮುಕ್ತನಾಗುವ ಪ್ರಶ್ನೆಯೇ ಉಂಟಾಗುವುದಿಲ್ಲ. 

5. ಅಂದರೆ ನಾವು ಅವನಿಗೆ ಕೇವಲ ಜ್ಞಾನ, ಬುದ್ಧಿನೀಡಿ ಬಿಟ್ಟು ಬಿಡಲಿಲ್ಲ, ಅದರೊಂದಿಗೆ ಕೃತಜ್ಞತೆಯ ಮಾರ್ಗ ಯಾವುದು, ಕೃತಪ್ಗತೆಯ 
ಮಾರ್ಗ ಯಾವುದು ಎಂದು ತಿಳಿಯುವಂತಾಗಲು ಹಾಗೂ ಆ ಬಳಿಕ ಅವನು ಯಾವ ಮಾರ್ಗವನ್ನನುಸರಿಸಿದರೂ ಅದಕ್ಕೆ ಅವನೇ ಹೊಣೆ 
ಗಾರನಾಗಲು ಅವನಿಗೆ ಮಾರ್ಗದರ್ಶನವನ್ನೂ ಮಾಡಿದೆವು. ಅಲ್‌ ಬಲದ್‌ ಅಧ್ಯಾಯದಲ್ಲಿ ಇದೇ ವಿಷಯವನ್ನು ಸಖ! 80) 

"(ನಾವು ಅವನಿಗೆ ಒಳಿತು-ಕೆಡಕುಗಳ) ಎರಡು ಸುಸ್ಪಷ್ಟ ದಾರಿಗಳನ್ನು ತೋರಿಸಿ ಕೊಟ್ಟೆವು' (ಸೂಕ್ತ 10) ಎಂದೂ ಅಶ್ವಮ್‌ ನ ಅಧ್ಯಾಯದಲ್ಲಿ 
೫]; 6 (11,512 0] 7.3, 'ಮಾನವ ಚಿತ್ತದ ಮತ್ತು ಅದನ್ನು ಎಲ್ಲಾ ಬಾಹ್ಯ ಮತ್ತು ಆಂತರಿಕ ಶಕ್ತಿಗಳೊಂದಿಗೆ ಸುಗಮ 
ಗೊಳಿಸಿದವನಾಣೆ, ತರುವಾಯ ಅದರ ದುಷ್ಟತೆಯನ್ನು ಸಾತ್ತಿಕತೆಯನ್ನೂ ಅದಕ್ಕೆ ಪ್ರೇರೇಪಿಸಿದನು' (ಸೂಕ್ತ ; 7-8) ಎಂದು ಹೇಳಲಾಗಿದೆ. 
ಈ ಎಲ್ಲವಿವರಣೆಗಳನ್ನು ಹಾಗೂ ಕುರ್‌ಆನಿನಲ್ಲಿ ಅಲ್ಲಾಹನು ಮಾನವನ ಮಾರ್ಗದರ್ಶನಕ್ಕಾಗಿ ಯಾವೆಲ್ಲ. ವ್ಯವಸ್ಥೆಗಳನ್ನು ಮಾಡಿದ್ದಾನೆಂಬ 
ಈ ವಿವರವಾದ ಹೇಳಿಕೆಗಳನ್ನು ದೃಷ್ಟಿಯಲ್ಲಿಟ್ಟು ನೋಡಿದರೆ ಈ ಸೂಕ್ತದಲ್ಲಿ 'ಮಾರ್ಗದರ್ಶನ ಮಾಡುವುದರ ಕೇವಲ ಒಂದು ರೂಪವಲ್ಲ, 
ಅನೇಕ ರೂಪಗಳಿದ್ದು ಅದಕ್ಕೆ ಯಾವುದೇ ಮೇರೆಗಳಿಲ್ಲವೆಂದು ತಿಳಿದು ಬರುತ್ತದೆ. ಉದಾಹರಣೆಗೆ: 

(1) ಪ್ರತಿಯೊಬ್ಬ ಮಾನವನಿಗೂ ಜ್ಞಾನ ಮತ್ತು ವಿವೇಕದ ಜೊತೆ ಒಂದು ನೈತಿಕ ಪ್ರಜ್ಞೆಯನ್ನೂ ನೀಡಲಾಗಿದೆ. ಅದರಿಂದಾಗಿ ಅವನು 
ಸ್ವಾಭಾವಿಕವಾಗಿ ಒಳಿತು ಮತ್ತು ಕೆಡುಕನ್ನು ಅಳವಡಿಸುತ್ತಾನೆ. ಕೆಲವು ಕ್ರಿಯೆಗಳು ಮತ್ತು ಗುಣಗಳನ್ನು ಕೆಡುಕೆಂದು ಭಾವಿಸುತ್ತಾನೆ. ಅವನು 
ಅದರಲ್ಲಿ ಮುಳುಗಿದ್ದರೂ ಸರಿ. ಅದೇ ರೀತಿ ಕೆಲವನ್ನು ಒಳಿತೆಂದು ಭಾವಿಸುತ್ತಾನೆ. ವಸ್ತುತಃ ಅದರಿಂದ ಅವನು ದೂರವಿದ್ದರೂ ಸರಿ, ಇಂತಹ 
ತತ್ವಶಾಸ್ತ್ರವನ್ನು ತಮ್ಮ ಸ್ನಾರ್ಥ ಹಿತಾಸಕ್ತಿಗಳಿಗಾಗಿ ಕಂಡು ಹಿಡಿದು ಅನೇಕ ಕೆಡುಕುಗಳನ್ನು ತಮಗೆ ಧರ್ಮಬದ್ಧಗೊಳಿಸಿಕೊಂಡವರೂ ಕೂಡಾ, 
ಅದೇ ಕೆಡುಕನ್ನು ಇತರರು ತನ್ನೊಂದಿಗೆ ಮಾಡಿದರೆ ಕುಪಿತಗೊಳ್ಳುತ್ತಾರೆ. ಆಗ ಅವರಿಗೆ ತಮ್ಮ ಈ ಮಿಥ್ಯ ಸಿದ್ಧಾಂತದ ಹೊರತಾಗಿಯೂ 
ಅವರು ಅದನ್ನು ಕೆಡುಕೆಂದು ಭಾವಿಸುತ್ತಾರೆಂದು ತಿಳಿಯುತ್ತದೆ. ಅದೇ ರೀತಿ ಸತ್ಕರ್ಮ ಮತ್ತು ಸದ್ಗುಣಗಳನ್ನು ಅಜ್ಞಾನ, ತಿಳಿಗೇಡಿತನ ಮತ್ತು 
ಹಳೆಯ ಕಾಲದ್ದೆಂದು ಹೇಳಿದರೂ ಯಾರಾದರೊಬ್ಬನಿಂದ ಅವನ ಸದ್ದರ್ತನೆಯ ಲಾಭ ಸಿಕ್ಕಿದಾಗ ಅವನ ಪ್ರಕೃತಿಯು ಅದನ್ನು ಗೌರವಾರ್ಹವೆಂದು 
ಭಾವಿಸಲು ನಿರ್ಬಂಧಿತವಾಗುತ್ತದೆ. 

(2) ಪ್ರತಿಯೊಬ್ಬ ಮಾನವನೊಳಗೆ ಆತ್ಮಸಾಕ್ಷಿ (5 pe ಒಂದನ್ನು ಇರಿಸಲಾಗಿದೆ. ಅವನು ಕೆಡುಕು ಮಾಡುತ್ತಿರುವಾಗ 
ಅಥವಾ ಮಾಡಿ ಬಿಟ್ಟಾಗ ಅಥವಾ ಮಾಡಲು ಹೋಗುವಾಗ ಪ್ರತಿಯೊಂದು ಸಂದರ್ಭದಲ್ಲೂ ಅದು ಅವನನ್ನು ಚುಚ್ಚುತ್ತದೆ. ಈ ಆತ್ಮಸಾಕ್ಷಿ 


ಕಾಂಡ - 29 ಸ 


136 ತಪ್ಪೀಮುಲ್‌ ಕುರ್‌ಆನ್‌ 


ಯನ್ನು ಎಷ್ಟೇ ಸಮಾಧಾನಪಡಿಸಿ ಮಲಗಿಸಲು ಪ್ರಯತ್ನಿಸಿದರೂ ಎಷ್ಟೇ ನಿಷ್ಠಿಯ ಗೊಳಿಸಲು ಪ್ರಯತ್ನಿಸಿದರೂ ಸಂಪೂರ್ಣವಾಗಿ ಅದನ್ನು 
ದಮನಿಸಿ ಬಿಡಲು ಅವನಿಂದ ಸಾಧ್ಯವಿಲ್ಲ. ಅವನು ಈ ಲೋಕದಲ್ಲಿ ಹಠದಿಂದ ತನ್ನನ್ನು ತಾನು ಆತ್ಮಸಾಕ್ಸಿಯಿಲ್ಲದವನೆಂದು ಸಾಬೀತು ಪಡಿಸ 
ಬಹುದು. ನೆಪಗಳನ್ನು ಸೃಷ್ಟಿಸಿ ತನ್ನನ್ನು ತಾನೇ ಮೋಸಗೊಳಿಸಬಹುದು, ಸ್ವತಃ ತನ್ನನ್ನೇ ವಂಚಿಸಿ, ತನ್ನ ಕೃತ್ಯಗಳಿಗೆ ಅನೇಕ ಕಾರಣಗಳನ್ನು 
ಹುಡುಕಬಹುದು. ಆದರೆ ಅಲ್ಲಾಹನು ಅವನ ಪ್ರಕೃತಿಯಲ್ಲಿರಿಸಿರುವ ಆತ್ಮ ಪರಿಶೋಧಕನು, ವಾಸ್ತವಿಕತೆಯೇನೆಂದು ಯಾವ ಕೆಟ್ಟವನಿಂದಲೂ 
ಮರೆಯಾಗಿರದಷ್ಟು ಜಾಗೃತವಾಗಿರುತ್ತದೆ. ಇದನ್ನೇ ಕಿಯಾಮತ್‌ ಅಧ್ಯಾಯದಲ್ಲಿ ಹೀಗೆ ಹೇಳಲಾಗಿದೆ- ವಾಸ್ತವದಲ್ಲಿ ಮಾನವನು ತನ್ನನ್ನು 
ಚೆನ್ನಾಗಿ ಬಲ್ಲನು. ಅವನು ಎಷ್ಟೇ ನೆಪಗಳನ್ನೊಡ್ಡಿದರೂ ಸರಿ. (ಸೂಕ್ತ 14-15) 

(3) ಮಾನವನು ತನ್ನ ಅಸ್ತಿತ್ವದಲ್ಲಿ ಮತ್ತು ಭೂಮಿಯಿಂದ ಆಕಾಶದ ವರೆಗಿನ ಇಡೀ ಪ್ರಪಂಚದಲ್ಲಿರುವ ಅಸಂಖ್ಯಾತ ದೃಷ್ಟಾಂತಗಳು, 
ಇದೆಲ್ಲವೂ ಒಬ್ಬ ದೇವನಿಂದಲ್ಲದೆ ಸಾಧ್ಯವಿಲ್ಲ, ಅನೇಕ ದೇವರುಗಳೂ ಇದನ್ನು ಸೃಷ್ಟಿಸಿ ನಡೆಸುತ್ತಿಲ್ಲವೆಂಬುದನ್ನು ಸಾರಿ ಹೇಳುತ್ತವೆ. ಅದೇ 
ರೀತಿ ಪ್ರಪಂಚದಲ್ಲೂ ಸ್ನಶರೀರದಲ್ಲೂ ಇದೇ ದೃಷ್ಟಾಂತಗಳು ಕಿಯಾಮತ್‌ ಮತ್ತು ಪರಲೋಕದ ಸಾಕ್ಷಿಯನ್ನೂ ನೀಡುತ್ತದೆ. ಮಾನವನು 
ಇವುಗಳ ಬಗ್ಗೆ ಕಣ್ಣು ಮುಚ್ಚಿದರೆ, ತನ್ನ ಬುದ್ಧಿ ಉಪಯೋಗಿಸಿ ಅವುಗಳ ಬಗ್ಗೆ ಚಿಂತನೆ ನಡೆಸದೆ ಅಥವಾ ಅವು ಬೊಟ್ಟು ಮಾಡುತ್ತಿರುವ 
ವಾಸ್ತವಿಕತೆಗಳನ್ನು ಅಂಗೀಕರಿಸಲು ಹಿಂಜರಿದರೆ, ಅದು ಅವನದೇ ತಪ್ಪಾಗಿದೆ. ಅಲ್ಲಾಹನಂತೂ ವಾಸ್ತವಿಕತೆಗಳನ್ನು ತೋರಿಸಿ ಕೊಡುವ 
ದೃಷ್ಟಾಂತಗಳನ್ನು ಅವನ ಮುಂದಿಡುವುದರಲ್ಲಿ ಯಾವುದೇ ಲೋಪ ಮಾಡಲಿಲ್ಲ, 

(4) ಮಾನವನಿಗೆ ತನ್ನ ಜೀವನದಲ್ಲಿ ಸಮಕಾಲೀನ ಜಗತ್ತಿನಲ್ಲಿ ಮತ್ತು ಅದಕ್ಕಿಂತ ಮುಂಜೆ ಗತಿಸಿದ ಚರಿತ್ರೆಯಲ್ಲಿ ಅಸಂಖ್ಯಾತ ಘಟನೆ 
ಗಳು ಎದುರಾಗುತ್ತವೆ, ಎದುರಾಗುತ್ತಲೂ ಇವೆ. ಅವು ಒಂದು ಉನ್ನತ ಶಕ್ತಿಯು ಅವನ ಮೇಲೂ ಸಕಲ ವಿಶ್ವದ ಮೇಲೂ ಆಡಳಿತ ನಡೆಸು 
ತ್ತದೆ, ಅದರ ಮುಂದೆ ಅವನು ಅಸಹಾಯಕನು, ಅವನ ಇಚ್ಛೆಯು ಎಲ್ಲಕ್ಕಿಂತಲೂ ಪ್ರಬಲವಾಗಿದೆ ಮತ್ತು ಆತನ ಸಹಾಯ ಅವನು ಅಪೇಕ್ಷಕ 
ನಾಗಿದ್ದಾನೆಂದು ಸಾಬೀತು ಪಡಿಸುತ್ತದೆ. ಈ ಅನುಭವಗಳು ಕೇವಲ ಬಾಹ್ಯದಲ್ಲಿ ಈ ವಾಸ್ತವಿಕೆಯನ್ನು ತಿಳಿಸುವಂತಹದ್ದಲ್ಲ. ಸ್ವಯಂ ಅವನ 
ಪ್ರಕೃತಿಯಲ್ಲೂ ಆ ಉನ್ನತ ಆಡಳಿತದ ಅಸ್ತಿತ್ವದ ಸಾಕ್ಸ್ಯವಿದೆ. ಅದರಿಂದಾಗಿ ಕಟ್ಟಾ ನಾಸ್ತಿಕನು ಕೂಡಾ ದುರ್ಗತಿ ಬಂದಾಗ ಪ್ರಾರ್ಥನೆಗಾಗಿ 
ದೇವನ ಮುಂದೆ ಕೈ ಚಾಚುತ್ತಾನೆ. ಅಪ್ಪಟ ಬಹುದೇವವಾದಿ ಕೂಡಾ ಎಲ್ಲ ಮಿಥ್ಯ ದೇವರುಗಳನ್ನು ಬಿಟ್ಟು ಒಬ್ಬನೇ ದೇವನನ್ನು ಕೂಗ 
ತೊಡಗುತ್ತಾನೆ. 

(5) ಮಾನವನ ಬುದ್ಧಿ ಮತ್ತು ಅವನ ಪ್ರಕೃತಿಯು ಅಪರಾಧಕ್ಕೆ ಶಿಕ್ಷೆ ಹಾಗೂ ಉತ್ತಮ ಸೇವೆಗೆ ಪ್ರತಿಫಲ ಸಿಗಲೇ ಬೇಕೆಂದು 
ಬಯಸುತ್ತದೆ. ಆದ್ದರಿಂದಲೇ ಈ ಲೋಕದ ಎಲ್ಲಸಮಾಜಗಳಲ್ಲೂ ನ್ಯಾಯಾಲಯಗಳು ಒಂದಲ್ಲ ಒಂದು ರೀತಿಯಲ್ಲಿ ಅಸ್ತಿತ್ವದಲ್ಲಿದೆ. ಅದರ 
ಸೇವೆಗಳನ್ನು ಪ್ರಶಂಸಾರ್ಹವೆಂದು ಭಾವಿಸಲಾಗುತ್ತದೆ. ಅವುಗಳ ಪ್ರತಿಫಲ ನೀಡುವ ಒಂದಲ್ಲ ಒಂದು ರೀತಿಯಲ್ಲಿ ಅನುಸರಿಸಲಾಗುತ್ತದೆ. 
ಇದು ನೈತಿಕತೆ ಮತ್ತು ಪ್ರಕೃತಿ ನಿಯಮಗಳ ಮಧ್ಯೆ ಇರುವ ಸಂಬಂಧವನ್ನು ನಿರಾಕರಿಸುವುದು ಮಾನವನಿಂದ ಅಸಾಧ್ಯವೆಂಬುದಕ್ಕೆ ಸ್ಪಷ್ಟ 
ಪುರಾವೆಯಾಗಿದೆ. ಇದು ಸರಿಯೆಂದಾದರೆ ಈ ಲೋಕದಲ್ಲಿ ಅನೇಕ ಅಪರಾದಿಗಳಿಗೆ ಪೂರ್ಣ ಶಿಕ್ಷೆ ಮಾತ್ರವಲ್ಲ, ಶಿಕ್ಷೆಯೇ ಸಿಗದಿರುತ್ತದೆ. 
ಅದೇ ರೀತಿ ಅನೇಕ ಉತ್ತಮ ಸೇವೆಗಳಿಗೆ ಪೂರ್ಣ ಪ್ರತಿಫಲ ಮಾತ್ರವಲ್ಲ ಪ್ರತಿಫಲವೇ ಸಿಗುವುದಿಲ್ಲ. ಹಾಗಿರುವಾಗ ಪರಲೋಕವನ್ನು ಒಪ್ಪದೆ 
ಇರಲು ಸಾಧ್ಯವಿಲ್ಲ ಒಬ್ಬ ನ್ಯಾಯ ಪ್ರಜ್ಞೆಯಿರುವ ಮನುಷ್ಯನು ನ್ಯಾಯದ ಕಲ್ಪನೆಯೇ ಇಲ್ಲದ ಒಂದು ಲೋಕದಲ್ಲಿ ಹುಟ್ಟಿದ್ದಾನೆಂದು 
ಹಠ ಹಿಡಿದರೆ ಅಥವಾ ಓರ್ವ ಮೂರ್ಯ ಹಾಗೆ ಭಾವಿಸಿದರೆ ಆ ಮಾತು ಬೇರೆ. ಇನ್ನು ಅಂತಹ ಒಂದು ಲೋಕದಲ್ಲಿ ಹುಟ್ಟಿದ ಮಾನವನಿಗೆ 
ನ್ಯಾಯಪ್ರಜ್ಞೆ ಎಲ್ಲಿಂದ ಬಂತೆಂಬ ಪ್ರಶ್ನೆಗೆ ಉತ್ತರಿಸುವುದು ಅವನದೇ ಹೊಣೆಯಾಗಿದೆ. 

(6) ಈ ಎಲ್ಲ ಮಾರ್ಗದರ್ಶಕ ಮೂಲಗಳ ಸಹಾಯದಿಂದ ಅಲ್ಲಾಹನು ಮಾನವನ ಸುವ್ಯಕ್ತ ಮಾರ್ಗದರ್ಶನಕ್ಕಾಗಿ ಪ್ರವಾದಿಗಳನ್ನು 
ಕಳಿಸಿ ಮತ್ತು ಗ್ರಂಥಗಳನ್ನು ಇಳಿಸಿ ಅವನಿಗೆ ಕೃತಜ್ಞತೆಯ ಮಾರ್ಗ ಯಾವುದು ಮತ್ತು ಕೃತಫ್ನತೆಯ ಮಾರ್ಗ ಯಾವುದು ಹಾಗೂ ಆ ಎರಡೂ 
ಮಾರ್ಗಗಳಲ್ಲಿನಡೆಯುವುದರ ಪರಿಣಾಮವೇನಾಗುವುದೆಂಬುದನ್ನು ಸ್ಪಷ್ಟವಾಗಿ ತಿಳಿಸಿದನು. ಪ್ರವಾದಿಗಳು ಮತ್ತು ಗ್ರಂಥಗಳು ತಂದಂತಹ 
ಈ ಶಿಕ್ಷಣಗಳು ವ್ಯಕ್ತ ಮತ್ತು ಗುಪ್ತ ರೀತಿಯಲ್ಲಿ ಇಡೀ ಲೋಕದಲ್ಲಿ ವ್ಯಾಪಕವಾಗಿ ಹರಡಿರುತ್ತದೆ. ಅದರಿಂದಾಗಿ ಯಾವುದೇ ಮಾನವ 
ಸಮಾಜವು ದೇವನ ಮತ್ತು ಪರಲೋಕದ ಪ್ರಜ್ಞೇ ಯಿಂದ ಹಾಗೂ ಒಳಿತು ಮತ್ತು ಕೆಡುಕಿನ ಆದೇಶಗಳಿಂದ ಬರಿದಾಗಿಲ್ಲ. ಈ ಜ್ಞಾನವು ಅವನಿಗೆ 
ಪ್ರವಾದಿಗಳ ಮತ್ತು ಗ್ರಂಥಗಳ ಶಿಕ್ಷಣದಿಂದಲೇ ಸಿಕ್ಕಿರುವುದೆಂದು ಅವನಿಗೆ ತಿಳಿದಿದ್ದರೂ, ತಿಳಿಯದೆ ಇದ್ದರೂ ಸರಿ. ಇಂದು ಪ್ರವಾದಿಗಳನ್ನು 
ಮತ್ತು ಗ್ರಂಥಗಳನ್ನು ನಂಬದವರು ಅಥವಾ ಅವುಗಳ ಬಗ್ಗೆ. ಏನೇನೂ ತಿಳಿಯದವರೂ ನಿಜವಾಗಿ ಇದೇ ಶಿಕ್ಷ! ಣಗಳಿಂದ ಹೆಕ್ಕಿ ತೆಗೆದು ಅವರಿಗೆ 
ತಲಪಿದ್ದಂತಹ ಅನೇಕ ವಿಷಯಗಳನ್ನು ಅನುಸರಿಸುತ್ತಿದ್ದಾರೆ. ಅವುಗಳ ಬುನಾದಿ ಯಾವುದೆಂದು ಅವರಿಗೆ ತಿಳಿದಿಲ್ಲ. 

6. ಮೂಲದಲ್ಲಿ ೨೫3% "ಅಬ್ರಾರ್‌' ಎಂಬ ಪದ ಬಳಕೆಯಾಗಿದೆ. ಇವರು ತಮ್ಮ ಪ್ರಭುವಿನ ಪೂರ್ಣ ಅನುಸರಣೆ ಮಾಡಿದವರು, 
ಅವನು ವಿಧಿಸಿದ ಕರ್ತವ್ಯಗಳನ್ನು ಈಡೇರಿಸಿದವರು ಹಾಗೂ ಅವನು ನಿಷೇಧಿಸಿದ ಕಾರ್ಯಗಳನ್ನು ತೊರೆದವರಾಗಿದ್ದಾರೆ. 


ಕಾಂಡ - 29 


76. ಅದ್ದಹ್ಪ್‌ 137 


ಡೆ 9 ೭4 ತ್ಯ ತ್ಮ 4೨3 
0: SESS ok 6566 (235 ಸ್ಮ 30 


ಗ್ಗ ಛ್‌ ೨4೧ Rv ಗ್ಯ 42 1 ತೆ 1 > ಸಿ 
IE TE 
ಹರಿಯುತ್ತಿರುವ ಚಿಲುಮೆಯಾಗಿದ್ದು? ಅದರ ನೀರಿನೊಂದಿಗೆ ಅಲ್ಲಾಹನ ದಾಸರು* ಮದಿರಾಪಾನ ಮಾಡುವರು ಮತ್ತು 


ತಾವಿಚ್ಛಿಸಿದೆಡೆ ನಿರಾಯಾಸವಾಗಿ ಅದರ ಶಾಖೆಗಳನ್ನು ಹೊರಡಿಸುವರು.” ಇವರು (ಭೂಲೋಕದಲ್ಲಿ) ಹರಕೆ ಪೂರ್ತಿ 
ಗೊಳಿಸುವವರೂ? ಎಲ್ಲೆಲ್ಲೂ ವಿಪತ್ತೇ ಹಬ್ಬಿ ಕೊಂಡಿರುವ ಆ ದಿನವನ್ನು ಭಯ ಪಡುವವರೂ ಆಗಿರುವರು ಮತ್ತು 


7. ಅಂದರೆ ಅದು ಕರ್ಪೂರ ಮಿಶ್ರಿತ ನೀರಾಗಿರಲಾರದು. ಅದೊಂದು ಪ್ರಕೃತಿದತ್ತವಾದ ಜಲವಾಗಿದ್ದು. ಅದರ ನೀರು ಶುದ್ಧ ತಂಪು 
ಹಾಗೂ ಕರ್ಪೂರದಂತಿರುವುದು. 

8. ಖೊ (ಅಲ್ಲಾಹನ ದಾಸರು) ಅಥವಾ ವ. )1ಕಿಛ್ರ (ರಹ್ನಾನನ ದಾಸರು) ಎಂಬ ಪದಗಳು ಪಾರಿಭಾಷಿಕವಾಗಿ ಎಲ್ಲ 
ಮಾನವರಿಗೂ ಅನ್ವಯಿಸುತ್ತದಾದರೂ ಕುರ್‌ಆನಿನ ಎಲ್ಲೆಲ್ಲ ಈ ಪದಗಳು ಬಂದಿವೆಯೋ ಅಲ್ಲೆಲ್ಲ ಸಜ್ಜನ ದಾಸರೇ ಉದ್ದೇಶವಾಗಿದ್ದಾರೆ. 
ಇನ್ನು ತಮ್ಮನ್ನು ತಾವೇ ದಾಸ್ಯತನದಿಂದ ಹೊರಗಿಟ್ಟ ದುಷ್ಟರನ್ನು ಅಲ್ಲಾಹನು ತನ್ನ ಹೆಸರಿನೊಂದಿಗೆ ಜೋಡಿಸಿ ಇಬಾದುಲ್ಲಾ ಅಥವಾ 
ಇಬಾದುರ್ರಹ್ನಾನ್‌ ಎಂಬ ಗೌರವದ ಬಿರುದಿನಿಂದ ಕರೆಯಲು ಅವರು ಅರ್ಹರಲ್ಲ, ಕ 

9. ಅವರು ಹಾರೆ ಪಿಕ್ಕಾಸಿನಿಂದ ಕಾಲುವೆಗಳನ್ನು ತೋಡುವರು ಮತ್ತು ತಮಗೆ ಬೇಕಾದಲ್ಲಿಗೆ ಅದರ ನೀರು ಕೊಂಡೊಯ್ಯುವರು 
ಎಂದು ಇದರ ಅರ್ಥವಲ್ಲ, ಸ್ವರ್ಗದಲ್ಲಿ ಅವರ ಒಂದು ಆಜ್ಞೆಮತ್ತು ಸೂಚನೆ ಸಾಕು, ಅವರು ಬಯಸಿದಲ್ಲಿ ಆ ಚಿಲುಮೆ ಪುಟಿದೇಳುವುದು. 
ಸುಲಭದಲ್ಲಿ ಅವರು ಪಡೆಯುವರೆಂಬ ಪದಗಳು ಇದೇ ಅರ್ಥದ ಕಡೆಗೆ ಸೂಚನೆ ನೀಡುತ್ತದೆ. 

10. ಹರಕೆ ಪೂರೈಸುವುದೆಂದರೆ ಮಾನವನಿಗೆ ಕಡ್ಡಾಯಗೊಳಿಸಲಾಗಿರುವುದನ್ನು ಈಡೇರಿಸುವುದಾಗಿದೆ. ಇನ್ನೊಂದರ್ಥ- ಮಾನವನು 
ತನ್ನಮೇಲೆ ಕಡ್ಡಾಯಗೊಳಿಸಿರುವುದನ್ನು ಅಥವಾ ಇನ್ನೊಂದು ಮಾತಿನಲ್ಲಿ ಯಾವ ಕಾರ್ಯವನ್ನು ಮಾಡುವುದಾಗಿ ಅವನು ಪ್ರತಿಜ್ಞೆಗೈದಿದ್ದಾನೋ 
ಅದನ್ನು ಪೂರ್ತಿಗೊಳಿಸುವುದು. ಮೂರನೆಯ ಅರ್ಥ- ಮಾನವನ ಮೇಲೆ ಕಡ್ಡಾಯವಾಗಿರುವ ಅದು ಅವನಮೇಲೆ ಕಡ್ಡಾಯಗೊಳಿಸಿದ್ದಾಗಿರಲಿ, 
ಅವನು ಸ್ವಯಂ ತನ್ನ ಮೇಲೆ ಕಡ್ಡಾಯಗೊಳಿಸಿಕೊಂಡದ್ದಾಗಿರಲಿ, ಅದನ್ನು ಪೂರ್ತಿಗೊಳಿಸುವುದು, ಈ ಮೂರು ಅರ್ಥಗಳಲ್ಲಿ ಎರಡನೇ 
ಅರ್ಥವೇ ಪ್ರಸಿದ್ಧವಾಗಿದೆ. ಪ! ಸಾಮಾನ್ಯವಾಗಿ ಹರಕೆಯೆಂಬ ಪದಕ್ಕೆ ಅದನ್ನೇ ಬಳಸಲಾಗುತ್ತದೆ. ಒಟ್ಟಿನಲ್ಲಿ ಇಲ್ಲಿ ಅವರನ್ನು 
ಪ್ರಶಂಸಿಸಿರುವುದು ಒಂದೋ ಅವರು ಅಲ್ಲಾಹನು ಕಡ್ಡಾಯಗೊಳಿಸಿದ ಕಡ್ಡಾಯ ಕರ್ತವ್ಯವನ್ನು ಪೂರೈಸುತ್ತಾರೆಂಬ ಕಾರಣಕ್ಕಾಗಿರಬಹುದು 
ಅಥವಾ ಒಳಿತಿನ ಕಾರ್ಯಗಳನ್ನು ಅಲ್ಲಾಹನು ಕಡ್ಡಾಯಗೊಳಿಸಿಲ್ಲದಿದ್ದರೂ ಅದನ್ನು ಈಡೇರಿಸುವುದಾಗಿ ಪ್ರತಿಜ್ಞೆ ಕೈಗೊಂಡು ಅದನ್ನು 
ಈಡೇರಿಸಿದ ಕಾರಣಕ್ಕಾಗಿರಬಹುದು. ಆದರೆ ಅವರು ಅಲ್ಲಾಹನು ಕಡ್ಡಾಯಗೊಳಿಸಿದ ಕಾರ್ಯಗಳನ್ನು ಈಡೇರಿಸುವುದರಲ್ಲಿ ಯಾವುದೇ 
ಕೊರತೆ ಮಾಡುವುದಿಲ್ಲ. 

ಹರಕೆಯ ವಿಧಿಗಳ ಕುರಿತು, ಸಂಕ್ಟಿಪ್ತವಾಗಿ ತಪ್ಪೀಮುಲ್‌ ಕುರ್‌ಆನಿನ ಸಂಪುಟ-1 ಆಲ್‌ಬಕರ ಅಧ್ಯಾಯದ 310ನೇ ಟಿಪ್ಪಣಿಯಲ್ಲಿ 
ವಿವರಿಸಿದ್ದೇವೆ. ಆದ್ದರಿಂದ ಜನರು ಹರಕೆಯ ಕುರಿತಂತೆ ಮಾಡುವ ತಪ್ಪುಗಳು ಅಥವಾ ತಪ್ಪುಕಲ್ಪನೆಗಳಿಂದ ಸುರಕ್ಷಿತವಾಗಿರಲು ಮತ್ತು 
ಹರಕೆಯ ಸರಿಯಾದ ನಿಬಂಧನೆಗಳನ್ನು ಅವರು ಅರಿಯುವಂತಾಗಲು ಇಲ್ಲಿ ಅದನ್ನು ವಿವರವಾಗಿ ಚರ್ಚಿಸುವುದು ಅಗತ್ಯವೆನಿಸುತ್ತದೆ. 

(1) ಕರ್ಮಶಾಸ್ತ್ರ ಪಂಡಿತರು ಹರಕೆಯ ನಾಲ್ಕು ವಿಧಗಳನ್ನು ವಿವರಿಸಿದ್ದಾರೆ. (1) ಒಬ್ಬನು ಅಲ್ಲಾಹನೊಂದಿಗೆ ತಾನು ಅವನ 
ಸಂಪ್ರೀತಿಗಾಗಿ ಸತ್ಕಾರ್ಯವನ್ನು ಮಾಡುವೆನೆಂದು ಪ್ರತಿಜ್ಞೆ ಮಾಡುವುದು. (2) ಒಬ್ಬನು ಅಲ್ಲಾಹನು ತನ್ನ ಇಂತಹ ಬೇಡಿಕೆಯನ್ನು 
ಈಡೇರಿಸಿದರೆ ಶೃತಜ್ಞತಾರ್ಥವಾಗಿ ಸತ್ಕಾರ್ಯವೆಸಗುವೆನೆಂದು ಹರಕೆ ಹೊರುವುದು. ಈ ಎರಡೂ ವಿಧದ ಹರಕೆಗಳನ್ನು ಕರ್ಮಶಾಸ್ತ್ರದ 
ಪಾರಿಭಾಷೆಯಲ್ಲಿ ) pe] pe (ಒಳಿತಿನ ಹರಕೆ) ಎನ್ನುತ್ತಾರೆ. ಅದನ್ನು ಈಡೇರಿಸುವುದು ಕಡ್ಡಾಯವೆಂಬ ಬಗ್ಗೆ ಕರ್ಮಶಾಸ್ತ್ರ ಪಂಡಿತರಲ್ಲಿ 
ಒಮ್ಮತವಿದೆ. (3) ಒಬ್ಬನು ನಿಷಿದ್ಧ ಕಾರ್ಯವನ್ನು ಮಾಡುವ ಅಥವಾ ಕಡ್ಡಾಯ ಕಾರ್ಯವನ್ನು ಮಾಡದಿರುವ ಪ್ರತಿಜ್ಞೆ ಮಾಡುವುದು. 
(4) ಒಬ್ಬನು ಅನುಮತಿಸಲ್ಪಟ್ಟ ಒಂದು ಕಾರ್ಯವನ್ನು ತನ್ನ ಮೇಲೆ ಕಡ್ಡಾಯಗೊಳಿಸುವುದು ಅಥವಾ ಒಂದು ಮಾಡಬಹುದಾದ 
ಕಾರ್ಯವನ್ನು ಮಾಡದಿರುವ ಅಥವಾ ಒಂದು ಅಸಮೃತವಾದ ಕಾರ್ಯವನ್ನು ಅಥವಾ ಮಾಡಬಾರದ ಕಾರ್ಯವನ್ನು ಮಾಡುವ ಪ್ರತಿಜ್ಞೆ 
ಮಾಡುವುದು. ಈ ಎರಡೂ ರೀತಿಯ ಪ್ರತಿಜ್ಞೆಗಳನ್ನು ಕರ್ಮಶಾಸ್ತ್ರ ಪಂಡಿತರು ಕ್ರಟಜೆ 54 (ಅನ್ಯಾಯದ, ಜಗಳ ಕಾಯುವ ಮತ್ತು 


ಕಾಂಡ - 29 


138 ತಪ್ಪೀಮುಲ್‌ ಕುರ್‌ಆನ್‌ 


ಹಠದ ಹರಕೆ) ಎನ್ನುತ್ತಾರೆ. ಈ ಪೈಕಿ ಮೂರನೆ ವಿಧದ ಹರಕೆಯು ಆಗುವುದೇ ಇಲ್ಲವೆಂದು ಕೆಲವು ಕರ್ಮಶಾಸ್ತ್ರಜ್ಞರು ಹೇಳುತ್ತಾರೆ. ನಾಲ್ಕನೆ 
ವಿಧದ ಹರಕೆಯ ಕುರಿತು ಭಿನ್ನಾಭಿಪ್ರಾಯಗಳಿವೆ. ಕೆಲವರು ಅದನ್ನು ಈಡೇರಿಸಬೇಕೆನ್ನುತ್ತಾರೆ. ಇನ್ನು ಕೆಲವರು ಹರಕೆ ಮುರಿದುದಕ್ಕೆ 
ಪರಿಹಾರ ನೀಡಬೇಕೆಂದು ಹೇಳುತ್ತಾರೆ. ಕೆಲವರ ಪ್ರಕಾರ ಹರಕೆ ಪೂರೈಸುವುದು ಅಥವಾ ಪರಿಹಾರ ನೀಡುವುದು ಮನುಷ್ಯನ ಸ್ಥಾತಂತ್ರ ಣಿ 
ಬಿಟ್ಟ ವಿಷಯ. ಶಾಫಿಈ ಮತ್ತು ಮಾಲಿಕೀಗಳ ಪ್ರಕಾರ ಈ ಹರಕೆ ಆಗುವುದೇ ಇಲ್ಲ. ಹನಫೀಗಳ ಅಭಿಪ್ರಾಯದಲ್ಲಿ ಎರಡೂ ರೀತಿಯ 
ಹರಕೆಗಳಿಗೆ ಕಫ್ಲಾರ (ಪ್ರಾಯಶ್ಚಿತ್ತ) ಕಡ್ಡಾಯ. 

(2) ಅನೇಕ ಹದೀಸ್‌ಗಳಿಂದ ತಿಳಿದು ಬರುವಂತೆ, ಒಬ್ಬನು ಹರಕೆ ಹೊರುವುದರಿಂದ ವಿಧಿ ಬದಲಾಗುತ್ತದೆಂದು ಭಾವಿಸಿ ಹರಕೆ ಹೊರು 
ವುದನ್ನು ಅಥವಾ ಒಂದು ಸತ್ಕಾರ್ಯವನ್ನು ಅಲ್ಲಾಹನ ಸಂಪ್ರೀತಿಗಾಗಿ ಕೃತಜ್ಞತಾರ್ಥವಾಗಿ ಹರಕೆ ಹೊರುವ ಬದಲು ನನ್ನ ಈ ಕಾರ್ಯವನ್ನು 
ಈಡೇರಿಸಿದರೆ ನಾನು ಇಂತಹ ಸತ್ಕಾರ್ಯ ಮಾಡುವೆನೆಂದು ಅಲ್ಲಾಹನಿಗೆ ಕಾಣಿಕೆ ಅರ್ಪಿಸುವುದನ್ನು ಪ್ರವಾದಿ(ಸ) ನಿಷೇಧಿಸಿದ್ದಾರೆ. ಅಬ್ದುಲ್ಲಾ 
ಬಿನ್‌ ಉಮರ್‌ ವರದಿ ಮಾಡುತ್ತಾರೆ: ಪ್ರವಾದಿ(ಸ) ಒಮ್ಮೆ ಹರಕೆ ಹೊರುವುದರಿಂದ ತಡೆಯುತ್ತಾ, "ಅದು ಸಂಭವಿಸಲಿರುವ ಯಾವುದನ್ನೂ 
ತಡೆಯಲಾರದು, ಆದರೆ ಅದರ ಮೂಲಕ ಜಿಪುಣನಿಂದ ಹಣ ಕೀಳಬಹುದು' ಎಂದಿದ್ದಾರೆ. (ಮುಸ್ಲಿಮ್‌, ಅಬೂದಾವೂದ್‌) ಹದೀಸ್‌ನ 
ಕೊನೆಯ ವಾಕ್ಯದ ಅರ್ಥ- ಜಿಪುಣನಂತೂ ಅಲ್ಲಾಹನ ಮಾರ್ಗದಲ್ಲಿ ಹಣ ಖರ್ಚು ಮಾಡುವವನಲ್ಲ ಹರಕೆಯ ಮೂಲಕ, ಬಹುಶಃ 
ಅಲ್ಲಾಹನು ಈ ಕಾಣಿಕೆಯನ್ನು ಸ್ವೀಕರಿಸಿ ತನ್ನ ವಿಧಿ ಬದಲಾಯಿಸಬಹುದು ಎಂಬ ಅಶೆಯಿಂದ ಸ್ವಲ್ಪಖರ್ಚು ಮಾಡಿಬಿಡುತ್ತಾನೆ ಎಂದಾಗಿದೆ. 
ಅಬ್ದುಲ್ಲಾ ಬಿನ್‌ ಉಮರ್‌ರ ಇನ್ನೊಂದು ವರದಿಯ ಪ್ರಕಾರ, ಹರಕೆಯು ಯಾವುದೇ ಕಾರ್ಯವನ್ನು ಮೊದಲು ಮಾಡಿಸುವುದಿಲ್ಲ ಬರಲಿ 
ರುವ ಕಾರ್ಯವನ್ನು ಮುಂದೂಡುವುದೂ ಇಲ್ಲ ಆದರೆ ಅದರಿಂದ ಜಿಪುಣನಿಂದ ಸ್ವಲ್ಪ ಹಣ ದಕ್ಕಿಸಬಹುದೆಂದು ಮತ್ತೊಂದು ವರದಿಯಲ್ಲಿ 
ಅವರು ಹೇಳುತ್ತಾರೆ- ಪ್ರವಾದಿಯವರು ಹರಕೆ ಹೊರುವುದನ್ನು ತಡೆದಿದ್ದಾರೆ ಮತ್ತು ಅದರಿಂದ ಯಾವುದೇ ಕೆಲಸ ಅಗುವುದಿಲ್ಲ. ಆದರೆ 
ಅದರ ಮೂಲಕ ಸ್ವಲ್ಪಹಣ ಜಿಪುಣನಿಂದ ಗಿಟ್ಟಿಸಬಹುದೆಂದು ಹೇಳಿದ್ದಾರೆ. (ಬುಖಾರಿ, ಮುಸ್ಲಿಮ್‌) ಸರಿಸುಮಾರು ಇದೇ ವಿಷಯದ ಅನೇಕ 
ವರದಿಗಳು ಅಬೂ ಹುರೈರಾರಿಂದ ಮುಸ್ಲಿಮ್‌ ಉದ್ದರಿಸಿದ್ದಾರೆ. ಒಂದು ವರದಿ ಬುಖಾರಿ ಮತ್ತು ಮುಸ್ಲಿಮ್‌ ಇಬ್ಬರೂ ಉಲ್ಲೇಖಿಸಿದ್ದು 
ಅದರಲ್ಲಿ ಅವರು ಹೇಳುತ್ತಾರೆ- ಪ್ರವಾದಿ(ಸ) ಹೇಳಿದರು: ಹರಕೆಯು ಮಾನವನಿಗೆ ಅಲ್ಲಾಹನು ವಿಧಿಸಿಲ್ಲದ ಯಾವುದನ್ನೂ ಕೊಡಿಸಲಾರದು, 
ಆದರೆ ಹರಕೆಯು ವಿಧಿಯಂತೆಯೇ ಆಗುತ್ತದೆ. ಅದರ ಮೂಲಕ ವಿಧಿಯು, ಜಿಪುಣನಿಂದ ಅವನು ಬೇರಾವುದಕ್ಕೂ ಖರ್ಚು ಮಾಡದ್ದನ್ನು 
ಅವನಿಂದ ಖರ್ಚು ಮಾಡಿಸುತ್ತದೆ. ಅಬ್ದುಲ್ಲಾ ಬಿನ್‌ ಅಮ್ರ್‌ ಬಿನ್‌ ಆಸ್‌ರ ಒಂದು ವರದಿಯು ಈ ವಿಷಯದ ಮೇಲೆ ಇನ್ನಷ್ಟು ಬೆಳಕು 
ಚೆಲ್ಲುತ್ತದೆ. ಅದರಲ್ಲಿ ಪ್ರವಾದಿ(ಸ) ಹೇಳುತ್ತಾರೆ- ನೈಜ ಹರಕೆಯು ಅಲ್ಲಾಹನ ಸಂಪ್ರೀತಿಯನ್ನು ಉದ್ದೇಶಿಸಿರುವಂತಹದ್ದಾಗಿದೆ. (ತಹಾವಿ) 

(3) ಹರಕೆಯ ಕುರಿತು ಇನ್ನೊಂದು ನಿಯಮವನ್ನು ಪ್ರವಾದಿ(ಸ) ವಿವರಿಸಿದ್ದಾರೆ- ಅದು ಅಲ್ಲಾಹನ ಅನುಸರಣೆಯಲ್ಲಿರುವ ಹರಕೆ 
ಯನ್ನು ಮಾತ್ರ ಈಡೇರಿಸಬೇಕು, ಅಲ್ಲಾಹನ ಆಜ್ಞೋಲ್ಲಂಘನೆ ಮಾಡುವ ಹರಕೆಯನ್ನು ಎಂದೂ ಪಾಲಿಸಬಾರದೆಂಬುದಾಗಿದೆ. ಅದೇ ರೀತಿ 
ಮನುಷ್ಯನ ಒಡೆತನದಲ್ಲಿಲ್ಲದ ಯಾವುದರ ಹರಕೆಯನ್ನೂ ಮಾಡಬಾರದು ಅಥವಾ ಅವನಿಂದ ಸಾಧ್ಯವಿಲ್ಲದ ಯಾವ ಹರಕೆಯನ್ನೂ ಮಾಡ 
ಬಾರದು. ಆಯಿಶಾ(ರ) ವರದಿ ಮಾಡಿರುವಂತೆ, ಪ್ರವಾದಿ(ಸ) ಹೇಳಿದರು- ಒಬ್ಬನು ಅಲ್ಲಾಹನ ಅನುಸರಣೆಯ ಹರಕೆ ಹೊತ್ತಿದ್ದರೆ ಅವನು 
ಅಲ್ಲಾಹನ ಆಜ್ಞಾನುಸಾರಿಯಾಗಬೇಕು. ಒಬ್ಬನು ಅಲ್ಲಾಹನ ಆಜ್ಞೋಲ್ಲಂಘನೆಯ ಹರಕೆ ಹೊತ್ತಿದ್ದರೆ ಅವನು ಅಲ್ಲಾಹನ ಆಜ್ಞೋಲ್ಲಂಘನೆ 
ಮಾಡಬಾರದು. (ಬುಖಾರಿ, ಅಬೂದಾವೂದ್‌, ತಿರ್ಮಿದಿ, ನಸಾಈ, ಇಬ್ನು ಮಾಜ, ತಹಾವಿ) ಸಾಬಿತ್‌ ಬಿನ್‌ ದಹ್ಹಾಕ್‌ ಹೇಳುತ್ತಾರೆ: 
ಪ್ರವಾದಿ(ಸ) ಹೇಳಿದರು, "ಅಲಾಹನ ಆಜ್ಞೋಲ್ಲಂಘನೆಯಲ್ಲಿಯಾವುದೇ ಹರಕೆಯನ್ನು ಪೂರೈಸುವ ಪ್ರಶ್ನೆಯೇ ಇಲ್ಲ. ಮನುಷ್ಯನ ಒಡೆತನ 
ದಲ್ಲಿಲ್ಲದುದರ ಹರಕೆಯೂ ಇಲ್ಲ. (ಅಬೂ ದಾವೂದ್‌) ಇದೇ ವಿಷಯವನ್ನು ಇಮಾಮ್‌ ಬಿನ್‌ ಹಸೀನ್‌ರಿಂದ ಮುಸ್ಲಿಮ್‌ ಉದ್ಭರಿಸಿದ್ದಾರೆ. 
ಅಬೂ ದಾವೂದ್‌ನಲ್ಲಿ ಅಬ್ದುಲ್ಲಾ ಬಿನ್‌ ಅಮ್ರ್‌ ಬಿನ್‌ ಆಸ್‌ರ ವರದಿಯು ಇದಕ್ಕಿಂತ ಹೆಚ್ಚು ವಿಸ್ತಾರವಾಗಿದೆ. ಅದರಲ್ಲಿ ಪ್ರವಾದಿಯವರ 
ಮಾತನ್ನು ಅವರು ಹೀಗೆ ಉದ್ಭರಿಸುತ್ತಾರೆ- ಮನುಷ್ಯನ ಕೈಯಲ್ಲಿಲ್ಲದ ಅಥವಾ ಅಲ್ಲಾಹನ ಆಜ್ಜೋಲ್ಲಂಘನೆಯಲ್ಲಿ ಅಥವಾ ಸಂಬಂಧ 
ಕಡಿಯುವುದರಲ್ಲಿ ಯಾವುದೇ ಹರಕೆ ಮತ್ತು ಪ್ರತಿಜ್ಞೆ ಇಲ್ಲ. 

(4) ಒಂದು ಕಾರ್ಯವು ಪುಣ್ಯದಾಯಕವಲ್ಲದಿದ್ದರೆ ಮನುಷ್ಯ ವೃಥಾ ಯಾವುದೇ ವ್ಯರ್ಥ ಕಾರ್ಯ ಸಹಿಸಲಾರದ ಪರಿಶ್ರಮ 
ಅಥವಾ ಸ್ಹದೇಹ ದಂಡನೆಯನ್ನು ಪುಣ್ಯವೆಂದು ಬಗೆದು ಅದನ್ನು ಸ್ವಯಂ ತನ್ನ ಮೇಲೆ ಕಡ್ಡಾಯ ಗೊಳಿಸಿದ್ದರೆ ಅವನ ಹರಕೆಯನ್ನು 
ಪೂರೈಸಬಾರದು, ಈ ಕುರಿತು ಪ್ರವಾದಿಯವರ ಹೇಳಿಕೆಗಳು ಬಹಳ ಸ್ಪಷ್ಟವಾಗಿವೆ. ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ ಹೇಳುತ್ತಾರೆ: ಪ್ರವಾದಿ(ಸ) 
ಒಮ್ಮೆ ಪ್ರವಚನ ನೀಡುತ್ತಿದ್ದಾಗ ಓರ್ವ ವ್ಯಕ್ತಿ ಬಿಸಿಲಲ್ಲಿ ನಿಂತಿರುವುದನ್ನು ಕಂಡರು. ಪ್ರವಾದಿ(ಸ) ಅದು ಯಾರು; ಯಾಕೆ ಹಾಗೆ 
ನಿಂತಿದ್ದಾನೆಂದು ಕೇಳಿದರು, ಜನರು ಹೇಳಿದರು- ಅದು ಅಬೂ ಇಸ್ರಾಈಲ್‌. ಅವರು ನಿಂತೇ ಇರುವ, ಕುಳಿತುಕೊಳ್ಳದಿರುವ, ನೆರಳಿಗೆ 
ಹೋಗದ ಹಾಗೂ ಯಾರೊಂದಿಗೂ ಮಾತಾಡದ ಮತ್ತು ಉಪವಾಸವಿರುವ ಹರಕೆ ಹೊತ್ತಿದ್ದಾರೆ. ಆಗ ಪ್ರವಾದಿ(ಸ) ಹೇಳಿದರು- 


ಕಾಂಡ - 29 


76. ಅದ್ದಹ್‌ 139 


ಅವನೊಡನೆ ಮಾತಾಡಲು, ನೆರಳಿಗೆ ಬರಲು ಹೇಳಿರಿ. ಆದರೆ ಉಪವಾಸವನ್ನು ಪೂರ್ತಿಗೊಳಿಸಲಿ. (ಬುಖಾರಿ, ಅಬೂದಾವೂದ್‌, ಇಬ್ದು 
ಮಾಜ, ಮುವತ್ತಾ) ಉಕ್ಕಾಬಿನ್‌ ಆಮರ್‌ ಬಿನ್‌ ಜುಹನಿ ಹೇಳುತ್ತಾರೆ- ನನ್ನ ಸಹೋದರಿ ತಲೆಯ ಮೇಲೆ ಬಟ್ಟೆಯನ್ನೂ ಹಾಕದೆ ಬರಿಗಾಲಲ್ಲಿ 
ಹಜ್ಜ್‌ ನಿರ್ವಹಿಸುವ ಹರಕೆ ಹೊತ್ತಿದ್ದಾಳೆ. ಪ್ರವಾದಿ(ಸ) ಹೇಳಿದರು- ಆಕೆ ಸವಾರಿಯಲ್ಲಿ ಹೋಗುವಂತೆ ಮತ್ತು ತಲೆ ಮುಚ್ಚುವಂತೆ ಆಕೆ 
ಯೊಡನೆ ಹೇಳಿರಿ. (ಅಬೂ ದಾವೂದ್‌- ಈ ವಿಷಯದ ಹಲವು ಕೆಲವು ಪದ ವ್ಯತ್ಯಾಸಗಳೊಂದಿಗೆ ಮುಸ್ಲಿಮ್‌ ಉಲ್ಲೇಖಿಸಿದ್ದಾರೆ.) ಅಬ್ದುಲ್ಲಾ 
ಬಿನ್‌ ಅಬ್ಬಾಸ್‌ರು ಉಕ್ಬಾ ಬಿನ್‌ ಆಮಿರ್‌ರ ಸಹೋದರಿಯ ಘಟನೆಯನ್ನು ವಿವರಿಸುತ್ತಾ ಪ್ರವಾದಿಯವರ ಮಾತನ್ನು ಹೀಗೆ ಉಲ್ಲೇಖಿಸಿದ್ದಾರೆ- 
ಅಲ್ಲಾಹನಿಗೆ ಆಕೆಯ ಹರಕೆಯ ಯಾವುದೇ ಅಗತ್ಯವಿಲ್ಲ, ಆಕೆ ಸವಾರಿಯಲ್ಲಿ ಹೋಗುವಂತೆ ಹೇಳಿರಿ. (ಅಬೂ ದಾವೂದ್‌). ಇನ್ನೊಂದು 
ವರದಿಯಲ್ಲಿ ಇಬ್ನು ಅಬ್ಬಾಸ್‌ ಹೇಳುತ್ತಾರೆ- ಒಬ್ಬ ವ್ಯಕ್ತಿ ಹೇಳಿದರು- ನನ್ನ ಸಹೋದರಿ ಕಾಲ್ನಡಿಗೆಯಲ್ಲಿ ಹಜ್ಜ್‌ ಕರ್ಮ ನಿರ್ವಹಿಸುವ ಹರಕೆ 
ಹೊತ್ತಿದ್ದಾಳೆ. ಪ್ರವಾದಿ(ಸ) ಹೇಳಿದರು- ನಿನ್ನ ಸಹೋದರಿ ಕಷ್ಟದಲ್ಲಿ ಬೀಳುವುದು ಅಲ್ಲಾಹನಿಗೇನೂ ಅಗತ್ಯವಿಲ್ಲ, ಆಕೆ ಸವಾರಿಯಲ್ಲಿಹೋಗಿ 
ಹಜ್ಜ್‌ ನಿರ್ವಹಿಸಲಿ. (ಅಬೂ ದಾವೂದ್‌) ಅನಸ್‌ ಬಿನ್‌ ಮಾಲಿಕ್‌ ವರದಿ ಮಾಡುತ್ತಾರೆ- ಓರ್ವ ವಯೋವೃದ್ಧನನ್ನು ಅವರ ಇಬ್ಬರು ಮಕ್ಕಳು 
ಅನಿಸಿಕೊಂಡು ನಡೆಸುತ್ತಿದ್ದರು. ಪ್ರವಾದಿ(ಸ) ಇದೇಕೆ ಹೀಗೆ ಎಂದು ಪ್ರಶ್ನಿಸಿದರು- ಹುಡುಗರು ಹೇಳಿದರು- ಇವರು ಕಾಲ್ನಡೆಯಲ್ಲಿಹಜ್ಜ್‌ 
ಕರ್ಮ ನಿರ್ವಹಿಸುವ ಹರಕೆ ಹೊತ್ತಿದ್ದಾರೆ. ಆಗ ಪ್ರವಾದಿ(ಸ) ಹೇಳಿದರು- ಈ ವ್ಯಕ್ತಿ ತನ್ನನ್ನು ದಂಡಿಸುವುದರಿಂದ ಅಲ್ಲಾಹನು 
ನಿರಪೇಕ್ಬಕನಾಗಿದ್ದಾನೆ, "ತರುವಾಯ ಅವರನ್ನು ಸವಾರಿಯಲ್ಲಿ ಹೋಗುವಂತೆ ಹೇಳಿದರು.' (ಬುಖಾರಿ, ಮುಸ್ಲಿಮ್‌, ಅಬೂದಾವೂದ್‌ 
ಮುಸ್ಲಿಮ್‌ನಲ್ಲಿ ಇದೇ ವಿಷಯದ ಹದೀಸ್‌ ಅಬೂ ಹುರೈರಾರಿಂದಲೂ ಉಲ್ಲೇಖಗೊಂಡಿದೆ.) 

(5) ಯಾವುದೇ ಹರಕೆಯನ್ನು ಪೂರೈಸುವುದು ಪ್ರಾಯೋಗಿಕವಾಗಿ ಅಸಾಧ್ಯವಾದರೆ ಅದನ್ನು ಬೇರೆ ರೀತಿಯಲ್ಲೂ ಪೂರೈ ಸಬಹುದು. 
ಜಾಬಿರ್‌ ಬಿನ್‌ ಅಬ್ದುಲ್ಲಾ ಹೇಳುತ್ತಾರೆ- ಮಕ್ಕಾ ವಿಜಯದ ದಿವಸ ಒಬ್ಬ ವ್ಯಕ್ತಿ ಹೇಳಿದರು: ಪ್ರವಾದಿಯವರೇ! ಅಲ್ಲಾಹನು ಮಕ್ಕಾವನ್ನು 
ತಮ್ಮ ಸ್ವಾಧೀನಕ್ಕೊಪ್ಪಿಸಿದರೆ ನಾನು ಬೈತುಲ್‌ ಮಕ್ಸಿಸ್‌ನಲ್ಲಿ ಎರಡು ರಕಅತ್‌ ನಮಾರು್‌ ನಿರ್ವಹಿಸುವೆನೆಂದು ಹರಕೆ ಹೊತ್ತಿದ್ದೇನೆ. 
ಪ್ರವಾದಿ(ಸ) ಹೇಳಿದರು- ಇಲ್ಲೇ ನಿರ್ವಹಿಸು. ಅವನು ಪುನಃ ಹೇಳಿದನು- ಪ್ರವಾದಿ(ಸ) ಅದೇ ಉತ್ತರ ಕೊಟ್ಟರು. ಅವರು ಪುನಃ 
ಹೇಳಿದರು- ಆಗ ಪ್ರವಾದಿ(ಸ) ಹೇಳಿದರು- ಹಾಗಾದರೆ ನಿನ್ನಿಚ್ಛೆ ಇನ್ನೊಂದು ವರದಿಯ ಪ್ರಕಾರ ಪ್ರವಾದಿ(ಸ) ಹೇಳಿದರು- ಈ 
ಮುಹಮ್ಮದ್‌ನನ್ನು ಸತ್ಯ ಸಹಿತ ಕಳಿಸಿದವನಾಣೆ! ನೀನು ಇಲ್ಲೇ ನಮಾರುಖ್‌ ಮಾಡಿದರೆ ಬೈತುಲ್‌ ಮಕ್ಕಿಸಿನಲ್ಲಿ ನಮಾರಖ್‌ ಮಾಡುವುದರ 
ಬದಲಿಗೆ ನಿನ್ನ ಮಟ್ಟಿಗೆ ಇದೇ ಸಾಕು. (ಅಬೂ ದಾವೂದ್‌) 

(6) ಒಬ್ಬನು ತನ್ನ ಸಂಪೂರ್ಣ ಸೊತ್ತನ್ನು ಅಲ್ಲಾಹನ ಮಾರ್ಗದಲ್ಲಿ ನೀಡುವ ಹರಕೆ ಹೊತ್ತಿದ್ದರೆ, ಈ ಕುರಿತು ಕರ್ಮಶಾಸ್ತ್ರಜ್ಞರಲ್ಲಿ 
ಭಿನ್ನಾಭಿಪ್ರಾಯಗಳಿವೆ. ಇಮಾಮ್‌ ಮಾಲಿಕ್‌ ಹೇಳುತ್ತಾರೆ- ಆತ ಮೂರನೆ ಒಂದಂಶವನ್ನು ಮಾತ್ರ ನೀಡಬೇಕು. ಮಾಲಿಕೀಗಳ ಪೈಕಿ 
ಸಹ್ನೂನ್‌ರ ಪ್ರಕಾರ, ತನ್ನ ಸೊತ್ತನ್ನು ನೀಡಿದ ಬಳಿಕ ಅವನು ತೊಂದರೆಗೊಳಗಾಗದಷ್ಟನ್ನು ನೀಡಬೇಕು. ಇಮಾಮ್‌ ಶಾಫಿಈ ಹೇಳುತ್ತಾರೆ- 
ಹರಕೆಯು ತಬರ್ರುರ್‌ನ ಸ್ಹರೂಪದ್ದಾಗಿದ್ದರೆ ಅವನು. ಸಂಪೂರ್ಣ ಸೊತ್ತನ್ನು ನೀಡಬೇಕು. ಲಜಾಜ್‌ನದ್ದಾಗಿದ್ದರೆ ಅವನು ಹರಕೆಯನ್ನು 
ಪೂರ್ತಿಗೊಳಿಸಲೂ ಬಹುದು ಅಥವಾ ಪ್ರತಿಜ್ಞೆಯ ಪ್ರಾಯಶ್ಚಿತ್ತ ಕೊಡಲೂಬಹುದು. ಇಮಾಮ್‌ ಅಬೂ ಹನೀಫಾ ಹೇಳುತ್ತಾರೆ- ಅವನು 
ರುಕಾತ್‌ ಅನ್ವಯವಾಗುವ ಎಲ್ಲ ಸೊತ್ತನ್ನು ನೀಡಬೇಕು. ಆದರೆ ರುಕಾತ್‌ ಅನ್ಹಯವಾಗದಂತಹ ಸೊತ್ತಿಗೆ ಈ ಹರಕೆ ಅನ್ವಯಿಸುವುದಿಲ್ಲ. 
ಉದಾ: ಮನೆ ಅಥವಾ ಅಂತಹದೇ ಸ್ಥಿರ ಸೊತ್ತು. ಹನಫೀಗಳಲ್ಲಿ ಇಮಾಮ್‌ ರುಫರ್‌ರ ಪ್ರಕಾರ, ತನ್ನ ಪತ್ನಿ ಮಕ್ಕಳಿಗೆ ಎರಡು ತಿಂಗಳ 
ಜೀವನಾಂಶದಷ್ಟನ್ನು ಇಟ್ಟು ಉಳಿದೆಲ್ಲವನ್ನು ದಾನ ಮಾಡಬೇಕು. (ಉಮ್ದಲ್‌ಕಾರಿ-ಶರಹ್‌ ಮುವತ್ತಾ-ಶಾಹ್‌ವಲೀಯುಲಾಹ್‌) ಹದೀಸ್‌ನಲ್ಲಿ 
ಈ ವಿಷಯಕ್ಕೆ ಸಂಬಂಧಿಸಿ ಬಂದ ವರದಿಗಳು ಹೀಗಿವೆ- (1) ಕಅಬ್‌ ಬಿನ್‌ ಮಾಲಿಕ್‌ ಹೇಳುತ್ತಾರೆ: ತಬೂಕ್‌ ಯುದ್ಧದ ಸಂದರ್ಭದಲ್ಲಿ 
ನಾನು ಹಿಂದೆ ಉಳಿದುದಕ್ಕಾಗಿ ನನ್ನ ಮೇಲೆ ಕ್ರಮ ಕೈಗೊಳ್ಳಲಾಗಿತ್ತು. ತರುವಾಯ ನನಗೆ ಕ್ಷಮೆ ದೊರೆತಾಗ ನಾನು ಪ್ರವಾದಿಯವರ ಬಳಿಗೆ 
ಹೋಗಿ ಹೇಳಿದೆ, ನನ್ನ ತೌಬಾದಲ್ಲಿ ನಾನು ನನ್ನ ಸಂಪೂರ್ಣ ಸೊತ್ತನ್ನು ಅಲ್ಲಾಹ್‌ ಮತ್ತು ರಸೂಲರ ಮಾರ್ಗದಲ್ಲಿ ದಾನ ಮಾಡುವುದೂ 
ಸೇರಿತ್ತು. ಪ್ರವಾದಿ(ಸ) ಹೇಳಿದರು- ಹಾಗೆ ಮಾಡದಿರಿ: ನಾನು ಹೇಳಿದೆ- ಹಾಗಾದರೆ ಅರ್ಧ ಸೊತ್ತು! ಅವರು ಅದೂ ಬೇಡವೆಂದರು. 
ನಾನು ಹೇಳಿದೆ: ಹಾಗಾದರೆ ಮೂರನೆ ಒಂದಂಶ. ಪ್ರವಾದಿ(ಸ) ಹೇಳಿದರು- ಅಷ್ಟೇ ಸಾಕು (ಅಬೂ ದಾವೂದ್‌) ಇನ್ನೊಂದು ವರದಿಯಲ್ಲಿ 
ಪ್ರವಾದಿ(ಸ) ಹೇಳಿದರು- ನೀವು ನಿಮ್ಮ ಸೊತ್ತಿನಲ್ಲಿ ನಿಮಗಾಗಿ ಸ್ವಲ್ಪ ಉಳಿಸುವುದು ನಿಮ್ಮ ಪಾಲಿಗೆ ಉತ್ತಮ (ಬುಖಾರಿ) ಇಮಾಮ್‌ 
ರುಸ್ರೀ ಹೇಳುತ್ತಾರೆ- ನನಗೆ ಸಿಕ್ಕಿದ ಸುದ್ದಿಯ ಪ್ರಕಾರ, (ಅದೇ ತಬೂಕ್‌ ಯುದ್ಧದ ಪ್ರಕರಣದಲ್ಲಿ ಬಹಿಷ್ಕಾರಕ್ಕೊಳಗಾಗಿದ್ದ 
ಲುಬಾಬರವರು ಪ್ರವಾದಿ(ಸ)ಯವರೊಂದಿಗೆ ನನ್ನ ಅಲ್ಲಾಹ್‌ ಮತ್ತವನ ರಸೂಲರ ಮಾರ್ಗದಲ್ಲಿ ದಾನ ನೀಡಬಿಕ್ಕಾಗಿ ನಾನು ಸೊತ್ತನ್ನು ಕೈ 
ಬಿಡುತ್ತೇನೆಂದು ಹೇಳಿದರು. ಪ್ರವಾದಿ(ಸ) ಹೇಳಿದರು- ಅದರಿಂದ ಮೂರನೇ ಒಂದಂಶ ಮಾತ್ರ ಕೊಟ್ಟರೆ ನಿಮ್ಮ ಮಟ್ಟಿಗೆ ಸಾಕು. (ಮುವತ್ತಾ) 

(7) ಒಬ್ಬರು ಇಸ್ಲಾಮ್‌ ಸ್ಟೀಕರಿಸುವುದಕ್ಕಿಂತ ಮುಂಚೆ ಒಂದು ಸತ್ಕಾರ್ಯದ ಹರಕೆ ಹೊತ್ತಿದ್ದರೆ ಇಸ್ಲಾಮ್‌ ಸ್ವೀಕಾರದ ನಂತರ ಅದನ್ನು 


ಕಾಂಡ - 29 


140 ತಪ್ಪೀಮುಲ್‌ ಕುರ್‌ಆನ್‌ 


ಪೂರೈಸಬೇಕೇ? ಈ ಕುರಿತು ಪ್ರವಾದಿ(ಸ) ಅವರ ತೀರ್ಪು ಆದನ್ನು ಪೂರೈಸಬೇಕೆಂದಾಗಿದೆ. ಬುಖಾರಿ, ಅಬೂ ದಾವೂದ್‌ ಮತ್ತು 
ತಹಾವಿಯ ಉಮರ್‌(ರ) ಅವರ ಕುರಿತು ಒಂದು ವರದಿ ಹೀಗಿದೆ- ಅವರು ಅಜ್ಞಾನ ಕಾಲದಲ್ಲಿ, ಒಂದು ರಾತ್ರಿ (ಅಥವಾ ಕೆಲವು ವರದಿಗಳ 
ಪ್ರಕಾರ ಒಂದು ದಿವಸ) ಮಸ್ಸಿದುಲ್‌ ಹರಾಮ್‌ನಲ್ಲಿ ಇಆ್‌ತಿಕಾಫ್‌ ಮಾಡುವುದಾಗಿ ಹರಕೆ ಹೊತ್ತಿದ್ದರು. ಇಸ್ಲಾಮ್‌ ಸ್ವೀಕಾರದ ನಂತರ 
ಅವರು ಪ್ರವಾದಿಯವರೊಂದಿಗೆ ಅದರ ವಿಧಿಯೇನೆಂದು ಕೇಳಿದರು. ಪ್ರವಾದಿ(ಸ) ಹೇಳಿದರು- ನಿಮ್ಮ ಹರಕೆಯನ್ನು ಈಡೇರಿಸಿರಿ. ಕೆಲವು 
ಕರ್ಮಶಾಸ್ತ್ರ ಪಂಡಿತರು ಹಾಗೆ ಮಾಡುವುದು ಕಡ್ಡಾಯವೆಂದಿದ್ದಾರೆ. ಕೆಲವರು ಅದು ಅಪೇಕ್ಷಣೀಯವೆಂದಿದ್ದಾರೆ. 

(8) ಮರಣ ಹೊಂದಿದವನ ಯಾವುದಾದರೂ ಹರಕೆ ಬಾಕಿಯಿದ್ದರೆ ಅದನ್ನು ಪೂರೈಸುವುದು ವಾರೀಸುದಾರರಿಗೆ ಕಡ್ಡಾಯವೇ? 
ಈ ಕುರಿತು ಕರ್ಮಶಾಸ್ತ್ರಜ್ಞರ ಮಧ್ಯೆ ಭಿನ್ನಾಭಿಪ್ರಾಯಗಳಿವೆ. ಇಮಾಮ್‌ ಅಹ್ಮದ್‌, ಇಸ್ಟಾಕ್‌ ಬಿನ್‌ ರಾಹವೈಯ, ಅಬೂ ಸೌರ್‌ ಮತ್ತು 
ರಭಾಹಿರೀಗಳು, ಮೃತನು ನಮಾರು್‌ ಅಥವಾ ಉಪವಾಸದ ಹರಕೆ ಮಾಡಿದ್ದು ಅದು ಬಾಕಿಯಿದ್ದರೆ ವಾರಸುದಾರರು ಅದನ್ನು 
ಪೂರೈಸುವುದು ಕಡ್ಡಾಯವಾಗಿದೆಯೆಂದು ಹೇಳುತ್ತಾರೆ. ಹನಫೀಗಳ ಪ್ರಕಾರ, ಹರಕೆಯು ಶಾರೀರಿಕ ಆರಾಧನೆ (ನಮಾರು್‌ ಅಥವಾ 
ಉಪವಾಸ)ಯದ್ದಾಗಿದ್ದರೆ ಅದನ್ನು ಪೂರೈಸುವುದು ವಾರಸುದಾರರ ಮೇಲೆ ಕಡ್ಡಾಯವಿಲ್ಲ. ಸಾಂಪತ್ತಿಕ ಆರಾಧನೆಯಾದ್ದಾಗಿದ್ದರೆ ಮತ್ತು 
ವಾರಸುದಾರರಿಗೆ ಅದನ್ನು ಪೂರೈಸುವ ವಸಿಯ್ಯತ್‌ ಮಾಡದಿದ್ದರೆ, ಆಗಲೂ ಅದನ್ನು ಪೂರೈಸುವುದು ಕಡ್ಡಾಯವಲ್ಲ, ಆದರೆ ಅವನು 
ವಸಿಯ್ಯತ್‌ ಮಾಡಿದ್ದರೆ ಅವನ ಉತ್ತರಾಧಿಕಾರ ಸೊತ್ತಿನಿಂದ ಮೂರನೆ ಒಂದಂಶದಷ್ಟು ಹರಕೆಯನ್ನು ಪೂರೈಸುವುದು ವಾರಸುದಾರರ ಮೇಲೆ 
ಕಡ್ಡಾಯವಾಗಿದೆ. (ಶರಹ್‌ ಮುಸ್ಲಿಮ್‌ ಲಿನ್ನವವಿ, ಬಿದಿಲ್ಲಿಲ್‌ ಮಜ್‌ಹೂದ್‌ ಶರಹ್‌ ಅಬೀ ದಾವೂದ್‌) ಹದೀಸ್‌ನಲ್ಲಿ ಈ ಕುರಿತು ಅಬ್ದುಲ್ಲಾ 
ಬಿನ್‌ ಅಬ್ದ್ಬಾಸ್‌ರ ವರದಿಯಿದೆ- ಸಅದ್‌ ಬಿನ್‌ ಉಬಾದಾರವರು ಪ್ರವಾದಿಯವರೊಡನೆ, ನನ್ನ ತಾಯಿ ತೀರಿ ಹೋಗಿದ್ದಾರೆ. ಅವರೊಂದು 
ಹರಕೆ ಹೊತ್ತಿದ್ದರು. ಅದನ್ನು ಈಡೇರಲಿಲ್ಲ. ಇದರ ವಿಧಿಯೇನೆಂದು ಕೇಳಿದರು- ಪ್ರವಾದಿ(ಸ) ಹೇಳಿದರು- ಅವರ ಪರವಾಗಿ ಅದನ್ನು 
ಪೂರೈಸಿರಿ. (ಅಬೂ ದಾವೂದ್‌, ಮುಸ್ಲಿಮ್‌) ಇಬ್ನು ಅಬ್ಬಾಸ್‌ರಿಂದಲೇ ಇನ್ನೊಂದು ವರದಿ ಹೀಗಿದೆ- ಓರ್ವ ಮಹಿಳೆ ಸಮುದ್ರ ಯಾತ್ರೆ 
ಮಾಡಿದಳು. ಆಕೆ ನಾನು ಜೀವಂತ ಮರಳಿ ಮನೆಗೆ ತಲುಪಿದರೆ ಒಂದು ತಿಂಗಳ ಉಪವಾಸ ಆಚರಿಸುವೆನೆಂದು ಹರಕೆ ಹೊತ್ತಿದ್ದಳು. ಮರಳಿದ 
ಬಳಿಕ ಆಕೆ ಮರಣ ಹೊಂದಿದಳು. ಆಕೆಯ ಮಗಳು ಅಥವಾ ಸಹೋದರಿ ಪ್ರವಾದಿಯವರಲ್ಲಿ ಅದರ ವಿಧಿ ಕೇಳಿದಾಗ, ಆಕೆಯ ವತಿಯಿಂದ 
ನೀನು ಉಪವಾಸ ಆಚರಿಸು ಎಂದುತ್ತರಿಸಿದರು. (ಅಬೂ ದಾವೂದ್‌) ಇಂತಹದೇ ಒಂದು ವರದಿಯನ್ನು ಬುರೈದಾರಿಂದ ಅಬೂ ದಾವೂದ್‌ 
ಹೀಗೆ ಉಲ್ಲೇಖಿಸಿದ್ದಾರೆ- ಓರ್ವ ಮಹಿಳೆ ಪ್ರವಾದಿಯವರೊಂದಿಗೆ ಮೇಲಿನಂತೆಯೇ ವಿಧಿ ಕೇಳಿದಳು- ಪ್ರವಾದಿ(ಸ) ಮೇಲಿನಂತೆಯೇ 
ಉತ್ತರಿಸಿದರು. ಈ ವರದಿಗಳಲ್ಲಿ ಪ್ರವಾದಿಯವರ ಮಾತು ಕಡ್ಡಾಯವೆಂಬರ್ಥದಲ್ಲಿಯೇ ಅಪೇಕ್ಷಣೀಯವೆಂದೂ ಸ್ಪಷ್ಟವಾಗುವುದಿಲ್ಲ ಅದೇ 
ರೀತಿ ಸಅದ್‌ ಬಿನ್‌ ಉಬಾದರ ತಾಯಿಯ ಹರಕೆಯ ಕುರಿತೂ ಅದು ಸಾಂಪತ್ತಿಕ ಆರಾಧನೆಯ ಕುರಿತಾಗಿತ್ತೋ ಶಾರೀರಿಕದ ಕುರಿತೋ 
ಎಂದೂ ಸ್ಪಷ್ಟವಾಗುವುದಿಲ್ಲ. ಆದ್ದರಿಂದಲೇ ಈ ವಿಷಯದಲ್ಲಿ ಕರ್ಮಶಾಸ್ತ್ರ ಪಂಡಿತರ ಮಧ್ಯೆ ಭಿನ್ನಾಭಿಪ್ರಾಯವುಂಟಾಗಿದೆ. 

(9) ನಿಷಿದ್ಧಮತ್ತು.ತಪ್ಪು ಸ್ವರೂಪದ ಹರಕೆಯನ್ನು ಈಡೇರಿಸಬಾರದೆಂಬುದು ಸ್ಪಷ್ಟವಾಗಿದೆ. ಆದರೆ ಅದಕ್ಕೆ ಪ್ರಾಯಶ್ಚಿತ್ತ ಕಡ್ಡಾಯವೇ 
ಅಲ್ಲವೇ ಎಂಬಕುರಿತು ಭಿನ್ನಾಭಿಪ್ರಾಯವಿದೆ. ಈ ವಿಷಯವಾಗಿ ಬೇರೆ ಬೇರೆ ವರದಿಗಳಿರುವುದರಿಂದ ಕರ್ಮಶಾಸ್ತ್ರ ಪಂಡಿತರ ಅಭಿಪ್ರಾಯಗಳೂ 
ವಿಭಿನ್ನವಾಗಿವೆ. ಒಂದು ವಿಧದ ವರದಿಗಳಲ್ಲಿ ಪ್ರವಾದಿಯವರು ಅದಕ್ಕೆ ಪ್ರಾಯಶ್ಚಿತ್ತದ ಆದೇಶ ನೀಡಿದ್ದಾರೆಂದಿದೆ. ಉದಾ: ಆಯಿಶಾ(ರ)ರ 
ವರದಿ ಪ್ರಕಾರ, ಪ್ರವಾದಿ(ಸ) ಹೇಳಿದರು- ಪಾಪ ಕಾರ್ಯಗಳಿಗೆ ಯಾವುದೇ ಹರಕೆಯಿಲ್ಲ ಅದರ ಪ್ರಾಯಶ್ಚಿತ್ತ ಪ್ರತಿಜ್ಞೆಮುರಿಯುವುದರ 
ಪಶ್ಚಾಶ್ತಾಪವಾಗಿದೆ. (ಅಬೂ ದಾವೂದ್‌) ಉಕ್ಕಾ ಬಿನ್‌ ಆಮಿರ್‌ ಜುಹ್ನೀಯವರ ಸಹೋದರಿಯ ಪ್ರಕರಣದಲ್ಲಿ (ಕ್ರಮ ಸಂಖ್ಯೆ 4ರಲ್ಲಿ 
ಪ್ರಸ್ತಾಪಿಸಿದಂತೆ) ಪ್ರವಾದಿ(ಸ) ಆಕೆಗೆ ಹರಕೆ ಮುರಿದು ಮೂರು ದಿನದ ಉಪವಾಸ ಆಚರಿಸುವಂತೆ ಆದೇಶಿಸಿದರು. (ಮುಸ್ಲಿಮ್‌, ಅಬೂ 
ದಾವೂದ್‌) ಕಾಲ್ನಡಿಗೆಯಿಂದ ಹಜ್ಜ್‌ ಕರ್ಮ ನಿರ್ವಹಿಸುವ ಹರಕೆ ಹೊತ್ತ ಮಹಿಳೆಗೆ ಸವಾರಿಯಲ್ಲಿ ಹಜ್ಜ್‌ ಯಾತ್ರೆ ಕೈಗೊಳ್ಳುವಂತೆ ಮತ್ತು 
ಪ್ರತಿಜ್ಞೆಯ ಪ್ರಾಯಶ್ಚಿಶ್ರ ನೀಡುವಂತೆ ಪ್ರವಾದಿ(ಸ) ಆದೇಶಿಸಿದರು. (ಅಬೂ ದಾವೂದ್‌) ಇಬ್ನು ಅಬ್ಬಾಸ್‌ ವರದಿ ಮಾಡುತ್ತಾರೆ- 
ಪ್ರವಾದಿ(ಸ) ಒಬ್ಬನು ಒಂದು ಹರಕೆ ಹೊತ್ತಿದ್ದು ಅದು ಯಾವುದಕ್ಕೆಂದು ನಿರ್ದಿಷ್ಟ ಪಡಿಸದಿದ್ದಲ್ಲಿ ಪ್ರತಿಜ್ಞೆಯ ಪ್ರಾಯಶ್ಚಿತ್ತ ಕೊಡಬೇಕು. 
ಒಬ್ಬನು ಪಾಪಕಾರ್ಯದ ಹರಕೆ ಹೊತ್ತಿದ್ದರೆ ಅವನು ಆಣೆಯ ಪ್ರಾಯಶ್ಚಿತ್ತ ನೀಡಬೇಕು- ಒಬ್ಬನು ಈಡೇರಿಸಬಲ್ಲಂತಹ ಹರಕೆ ಹೊತ್ತಿದ್ದರೆ 
ಅದನ್ನು ಪೂರ್ತಿಗೊಳಿಸಬೇಕು. (ಅಬೂ ದಾವೂದ್‌) 

ಇನ್ನೊಂದೆಡೆ, ಈ ಸ್ಥಿತಿಯಲ್ಲಿಪ್ರಾ ಯಶ್ಚಿತ್ರವಿಲ್ಲವೆಂಬ ಹದೀಸ್‌ಗಳೂ ಇವೆ. ಮೇಲೆ ಕ್ರಮ ಸಂಖ್ಯೆ 4ರಲ್ಲಿ ಪ್ರಸ್ತಾಪಿತ, ಬಿಸಿಲಲ್ಲಿನಿಲ್ಲುವ 
ಮತ್ತು ಯಾರೊಂದಿಗೂ ಮಾತಾಡದ ಹರಕೆ ಹೊತ್ತವರು ಆ ವ್ಯಕ್ತಿಗೆ ಹರಕೆ ಮುರಿಯುವ ಆಜ್ಞೆನೀಡುವುದರ ಜೊತೆಗೆ ಅದರ ಪ್ರಾಯಶ್ಚಿತ್ತವನ್ನೂ 
ನೀಡಬೇಕೆಂದು ಆದೇಶಿಸಿದ ಕುರಿತು ಮಾಹಿತಿ ನನಗೆ ಯಾವ ಮೂಲದಿಂದಲೂ ಲಭಿಸಿಲ್ಲವೆಂದು ಇಮಾಮ್‌ ಮಾಲಿಕ್‌ರು ಮುವತ್ತಾದಲ್ಲಿ 
ಬರೆದಿದ್ದಾರೆ. ಅಬ್ದುಲ್ಲಾ ಬಿನ್‌ ಅಮ್ರ್‌ ಬಿನ್‌ ಆಸ್‌ ವರದಿ ಮಾಡುತ್ತಾರೆ- ಪ್ರವಾದಿ(ಸ) ಹೇಳಿದರು- ಒಬ್ಬನು ಒಂದು ಹರಕೆ ಹೊತ್ತಿದ್ದು, 


ಕಾಂಡ - 29 


76. ಅದ್ದಹ್ಪ್‌ 141 


AN SM SEE ULE ELSES os BSE OE 
RS: Bohs Lo Ls 5 bs BESO! (ವಸ 
GLEE ವಸತರ 6ಬ ಸತ 


(od 
ಅಲ್ಲಾಹನ ಮೇಲಿನ ಪ್ರೇಮದಿಂದ" ದರಿದ್ರರಿಗೂ ಅನಾಥರಿಗೂ ಸೆರೆಯಾಳುಗಳಿಗೂ ಊಟ ಕೊಡುತ್ತಾರೆ.” (ಮತ್ತು 
ಅವರೊಡನೆ) "ನಾವು ನಿಮಗೆ ಕೇವಲ ಅಲ್ಲಾಹನಿಗಾಗಿ ಉಣಿಸುತ್ತಿದ್ದೇವೆ. ನಾವು ನಿಮ್ಮಿಂದ ಯಾವುದೇ ಪ್ರತಿಫಲವನ್ನಾ] ಗಲಿ, 
ಕೃತಜ್ಞತೆಯನ್ನಾಗಲಿ ಬಯಸುವುದಿಲ್ಲ.'* ನಮಗಂತು, ನಮ್ಮ ಪ್ರಭುವಿನಿಂದ ಆ ತೀವ್ರ ಕಾಠಿಣ್ಯದ ಅತ್ಯಂತ ಸುದೀರ್ಫ 
ದಿನದ ಭಯವಿದೆ' ಎಂದು ಹೇಳುತ್ತಾರೆ. ಅಲ್ಲಾಹನು ಅವರನ್ನು ಆ ದಿನದ ಕೇಡಿನಿಂದ ರಕ್ಷಿಸುವನು ಮತ್ತು ಅವರಿಗೆ 


ಅನಂತರ ಅವನಿಗೆ ಅದಕ್ಕಿಂತ ಉತ್ತಮವಾದ ವಿಷಯ ಬೇರೊಂದಿದೆಯೆಂದು ಕಂಡು ಬಂದರೆ ಅವನು ಆ ಉತ್ತಮ ಕಾರ್ಯವನ್ನೇ ಮಾಡಲಿ, 
ಅವನು ಮೊದಲಿನದನ್ನು ಬಿಟ್ಟು ಬಿಡುವುದೇ ಅದರ ಪ್ರಾಯಶ್ಚಿಶ್ರವಾಗಿದೆ. (ಅಬೂ ದಾವೂದ್‌) ಬೈಹಕಿ ಹೇಳುತ್ತಾರೆ- ಈ ಹದೀಸ್‌ ಮತ್ತು 
"ಉತ್ತಮವಾದುದನ್ನು ಮಾಡಲಿ, ಅದುವೇ ಅದರ ಪ್ರಾ ಯಶ್ಚಿಶ್ವವಾಗಿದೆ' ಎಂಬ ಅಬೂ ಹುರೈರಾ ವರದಿ ಸಾಬೀತಾಗಿಲ್ಲ, ಇಮಾಮ್‌ ನವವೀ 
ಈ ಹದೀಸ್‌ಗಳ ಕುರಿತು ಚರ್ಚಿಸುತ್ತಾ ಶರಹ್‌ ಮುಸ್ಲಿಮ್‌ನಲ್ಲಿ ಹೀಗೆ ಬರೆಯುತ್ತಾರೆ- ಇಮಾಮ್‌ ಮಾಲಿಕ್‌, ಶಾಫಿಈ, ಅಬೂ ಹನೀಫಾ, 
ದಾವೂದ್‌ ರುಾಹಿರಿ ಹಾಗೂ ಹೆಚ್ಚಿನ ವಿದ್ವಾಂಸರು, ಪಾಪದ ಹರಕೆ ವ್ಯರ್ಥವಾಗಿದೆ, ಅದನ್ನು ಪೂರೈಸದಿದ್ದರೆ ಅದಕ್ಕೆ ಪ್ರಾಯಶ್ಚಿತ್ತ 
ಕಡ್ಡಾಯವಿಲ್ಲ, ಇಮಾಮ್‌ ಅಹ್ಮದ್‌ ಪ್ರಾಯಶ್ಚಿತ್ತ ಕಡ್ಡಾಯವೆನ್ನುತ್ತಾರೆ. 

11. ಮೂಲದಲ್ಲಿರುವ 4 5 ಎಂಬ ಪದಕ್ಕೆ ಹೆಚ್ಚಿನ ವ್ಯಾಖ್ಯಾನಕಾರರು, (ಖೆ 40. ೬ ಊಟವು ಮೆಚ್ಚುಗೆಯ ಮತ್ತು 
ಸ್ವಾದಿಷ್ಟವಾಗಿದ್ದು ಅದನ್ನು ಬಯಸುವವರಾಗಿರುವವರಾದರೂ ಇತರರಿಗೆ ಉಣಿಸುತ್ತಾರೆ ಎಂಬರ್ಥ ಕೊಟ್ಟಿದ್ದಾರೆ- ಇಬ್ನು ಅಬ್ಬಾಸ್‌ ಮತ್ತು 
ಮುಜಾಹಿದ್‌ ಹೇಳುತ್ತಾರೆ- ಅದರರ್ಥ ಬಡವರಿಗೆ ಉಣಿಸುವ ಆಸಕ್ತಿಯಿಂದ ಅವರು ಹಾಗೆ ಮಾಡುತ್ತಾರೆಂದಾಗಿದೆ. ಪುರ್ಬುಲ್‌ ಬಿನ್‌ 
ಅಮಾರು್‌ ಮತ್ತು ಅಬೂ ಸುಲೈಮಾನ್‌ ದಾರಾನಿ ಹೇಳುತ್ತಾರೆ- ಹ ಅಲ್ಲಾಹನೊಂದಿಗಿರುವ ಪ್ರೀತಿಯಿಂದ ಅವರು ಈ ಕಾರ್ಯ 
ಮಾಡುತ್ತಾರೆ. ನಮ್ಮ ಅಭಿಪ್ರಾಯದಲ್ಲಿ! ಥೆ 4 BS] (ನಾವು ನಿಮಗೆ ಕೇವಲ ಅಲ್ಲಾಹನಿಗಾಗಿ ಉಣಿಸುತ್ತಿದ್ದೇವೆ) ಎಂಬ ಮುಂದಿನ 
ವಾಕ್ಯವು ಇದೇ ಅರ್ಥವನ್ನು ಸಮರ್ಥಿಸುತ್ತದೆ. 

12. ಪುರಾತನ ಕಾಲದಲ್ಲಿಸೆರೆಯಾಳುಗಳನ್ನು ಕೈಕೋಳ ಮತ್ತು ಬೇಡಿಗಳನ್ನು ತೊಡಿಸಿ ಪೇಟೆಯಲ್ಲಿಸುತ್ತಾಡಿಸುವ ಸಂಪ್ರದಾಯವಿತ್ತು. 
ಅವರು ಮಾರ್ಗಗಳಲ್ಲಿ ಮತ್ತು ಗಲ್ಲಿಗಳಲ್ಲಿ ಭಿಕ್ಷೆ ಬೇಡಿ ಹೊಟ್ಟೆ ಹೊರೆಯುತ್ತಿದ್ದರು. ಇಸ್ಲಾಮೀ ಆಡಳಿತವು ಈ ವಿಧಾನವನ್ನು ನಿಲ್ಲಿಸಿತು. 
(ಕಿತಾಬುಲ್‌ ಖರಾಜ್‌- ಇಮಾಮ್‌ ಆಟಿಯ *) ಈ ಸೂಕ್ಷದಲ್ಲಿ ೧ ಸೆರೆಯಾಳೆಂದರೆ ಸೆರೆವಾಸದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯಾಗಿದ್ದಾನೆ. 
ಆತ ಸತ್ಯನಿಷೇಧಿ ಅಥವಾ ಮುಸ್ಲಿಮನಾಗಿರಬಹುದು, ಯುದ್ಧ ಕೈದಿ ಅಥವಾ ಅಪರಾಧದಲ್ಲಿ ಹಿಡಿಯಲ್ಪಟ್ಟವನಾಗಿರಬಹುದು- ಅವನಿಗೆ 
ಸೆರೆವಾಸದಲ್ಲಿ ಊಟ ಕೊಡಲಾಗುತ್ತಿರಬಹುದು ಅಥವಾ ಭಿಕ್ಷೆ ಧೇಡಿಸಲಾಗುತ್ತಿರಬಹುದು- ಯಾವುದೇ ಸ್ಥಿತಿಯಲ್ಲಿ ತನ್ನ ಉಪ ಸಂಪಾದನೆ 
ತಾನೇ ಮಾಡಲಾರದಂತಹ ಅಸಹಾಯಕ ವ್ಯಕ್ತಿಗೆ ಉಣಿಸುವುದು ದೊಡ್ಡ ಪುಣ್ಯ ಕಾರ್ಯವಾಗಿದೆ. 

13. ಒಬ್ಬ ಬಡವನಿಗೆ ಊಟ ಮಾಡಿಸುವುದು ದೊಡ್ಡ ಪುಣ್ಯ ಮು ಆಗಿದೆ. ಆದರೆ ಒಬ್ಬ ಅಪೇಕ್ಟಿತನ ಅಗತ್ಯಗಳನ್ನು 
ಪೂರೈಸುವುದೂ ಊಟ ಮಾಡಿಸುವಂತೆಯೇ ಪುಣ್ಯ ಕಾರ್ಯವಾಗಿದೆ. ಉದಾ: ಒಬ್ಬನಿಗೆ ಬಟ್ಟೆಯ ಅಗತ್ಯವಿರಬಹುದು, ಇನ್ನೊಬ್ಬನು 
ರೋಗಿಯಾಗಿದ್ದು ಚಿಕಿತ್ಸೆಯ ಅಗತ್ಯವಿರಬಹುದು, ಮತ್ತೊಬ್ಬನು ಸಾಲಗಾರನಾಗಿದ್ದು ಸಾಲ ಕೊಟ್ಟವನು ಅವನನ್ನು ಪೀಡಿಸುತ್ತಿರಬಹುದು- 
ಇಂತಹವರಿಗೆ ಸಹಾಯ ಮಾಡುವುದು ಊಟ ಮಾಡಿಸುವುದಕ್ಕಿಂತ ಕಡಿಮೆ ಪುಣ್ಯ ಕಾರ್ಯವೇನಲ್ಲ ಆದ್ದರಿಂದ ಈ ಸೂಕ್ತದಲ್ಲಿ ಪುಣ್ಯ 
ಕಾರ್ಯದ ಒಂದು ವಿಶಿಷ್ಟ ರೂಪವನ್ನು ಅದರ ಮಹತ್ವದ ದೃಷ್ಟಿಯಿಂದ ಉದಾಹರಣೆಯಾಗಿ ಪ್ರಸ್ತಾಪಿಸಲಾಗಿದೆ. ಅನ್ಯಥಾನೈಜ ಉದ್ದೇಶವು 
ಅಪೇಕ್ಟಿತರಿಗೆ ಸಹಾಯ ಮಾಡುವುದಾಗಿದೆ. 

14. ಬಡವರಿಗೆ ಉಣಿಸುವಾಗ ಈ ಮಾತನ್ನು ಬಾಯಿಂದಲೇ ಹೇಳಬೇಕೆಂದಿಲ್ಲ. ಮನಸ್ಸಿನಲ್ಲೂ ಹೇಳಬಹುದು. ಅಲ್ಲಾಹನ 
ದೃಷ್ಟಿಯಲ್ಲಿ ಅದಕ್ಕೆ ನಾಲಗೆಯಿಂದ ಹೇಳಿದಷ್ಟೇ ಸ್ಥಾನವಿದೆ. ಆದರೆ ನಾಲಗೆಯಿಂದ ಹೇಳುವುದರ ಪ್ರಸ್ತಾಪವನ್ನು ಮಾಡಿರುವುದು ಯಾರಿಗೆ 
ಸಹಾಯ ಮಾಡಲಾಗುತ್ತದೋ ಅವರಿಗೆ, ನಾವು ಯಾವುದೇ ರೀತಿಯ ಕೃತಜ್ಞತೆ ಅಥವಾ ಪ್ರತಿಫಲವನ್ನು ಬಯಸುವುದಿಲ್ಲ, ನೀವು 
ನಿಶ್ಚಿಂತರಾಗಿರಿ ಎಂದು ಸಾಂತ್ವನ ಪಡಿಸುವುದಕ್ಕಾಗಿದೆ. 


ಕಾಂಡ - 29 


142 ತಪ್ಪೀಮುಲ್‌ ಕುರ್‌ಆನ್‌ 


ಯುವಿ 1) 136೬1 11102೬ ISTE ೮1014 
ಗ LANE SES SS ES 255 
GT LOE LG ೬ bP OE 6 


ಉಲ್ಲಾಸವನ್ನೂ ಹರ್ಷವನ್ನೂ ನೀಡುವನು* ಮತ್ತು ಅವರ ಸಹನೆಯ ಪ್ರತಿಫಲವಾಗಿ" ಅವರಿಗೆ ಸರ್ಗೋದ್ಯಾನವನ್ನೂ 
ರೇಶ್ನೆಯ ಉಡುಪನ್ನೂ ದಯಪಾಲಿಸುವನು. ಅಲ್ಲಿಅವರು ಉನ್ನತ ಪೀಠಗಳ ಮೇಲೆ ದಿಂಬುಗಳಿಗೊರಗಿ ಕುಳಿತಿರುವರು. 
ಅಲ್ಲಿ ಬಿಸಿಲಿನ ಧಗೆಯಾಗಲಿ ಚಳಿಯ ತೀವ್ರತೆಯಾಗಲಿ ಅವರನ್ನು ಬಾಧಿಸಲಾರದು. ಸ್ವರ್ಗೋದ್ಯಾನದ ನೆರಳು ಅವರ 
ಮೇಲೆ ಬಾಗಿ ಹರಡಿರುವುದು ಮತ್ತು (ಯಥೇಷ್ಟವಾಗಿ ಕೊಯ್ದುಕೊಳ್ಳುವಂತೆ) ಅದರ ಫಲಗಳು ಸದಾ ಅವರಿಗೆ 
ಎಟಕುತ್ತಿರುವುವು. ಅವರ ಮುಂದೆ ಬೆಳ್ಳಿಯ ಪಾತ್ರೆಗಳನ್ನೂ” ಗಾಜಿನ ಲೋಟಗಳನ್ನೂ ಸುತ್ತು ತರಲಾಗುವುದು. ಆ 
ಗಾಜುಗಳು ಕೂಡಾ ಬೆಳ್ಳಿಯ ತರದವುಗಳಾಗಿರುವುವು. 34 ಅವುಗಳನ್ನು (ಸ ಸರ್ಗದ ವ ್ಯೈವಸ್ಥಾಪಕರು) ಸರಿಯಾದ ಪ್ರಮಾಣ 


15. ಅಂದರೆ ಮುಖಗಳಿಗೆ ಕಾಂತಿ ಮತ್ತು ಮನಸ್ಸಿಗೆ ಸಂತೋಷ. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಕಿಯಾಮತ್‌ನ ದಿವಸದ 
ಎಲ್ಲಕಾಠಿಣ್ಯ ಮತ್ತು ಭಯಾನಕತೆಗಳು ಕೇವಲ ಸತ್ಯನಿಷೇಧಿಗಳು ಮತ್ತು ಅಪರಾಧಿಗಳಿಗಿರುವುದು. ಸಜ್ಜನರು ಅಂದು ಎಲ್ಲ ಸಂಕಷ್ಟಗಳಿಂದ 
ಸುರಕ್ಚಿತರಾಗಿ ಸಂತೋಷದಲ್ಲಿರುವರು. ಇದನ್ನೇ ಅಲ್‌ ಅಂಬಿಯಾದಲ್ಲಿಹೀಗೆ ಹೇಳಲಾಗಿದೆ- ಅತ್ಯಂತ ಭಯಭೀತಿಯ ಆ ಕಾಲವು ಅವರಿಗೆ 
ಕೊಂಚವೂ ವ್ಯಾಕುಲತೆಯನ್ನುಂಟು ಮಾಡಲಾರದು ಮತ್ತು ದೇವಚರರು ಇದಿರ್ಗೊಂಡು ಇದು ನಿಮಗೆ ವಾಗ್ದಾನ ಮಾಡಲಾಗಿದ್ದ ಅದೇ 
ನಿಮ್ಮ ದಿನ ಎನ್ನುತ್ತಾ ಬರಮಾಡಿಕೊಳ್ಳುವರು. (ಸೂಕ್ತ: 103) ಅದೇ ರೀತಿ ಇನ್ನೊಂದೆಡೆ ಹೀಗೆ ಹೇಳಲಾಗಿದೆ- ಒಳಿತಿನೊಂದಿಗೆ ಬಂದವನಿಗೆ 
ಅದಕ್ಕಿಂತ ಉತ್ತಮ ಪ್ರತಿಫಲ ಸಿಗುವುದು, ಇಂತಹವರು ಆ ದಿನದ ದಿಗಿಲಿನಿಂದ ಸುರಕ್ಷಿತರಾಗಿರುವರು. (ಅನ್ನಮ್ಸ್‌ ಸೂಕ್ತ 89) 

16. ಇಲ್ಲಿ ಜಂ (ಸಹನೆ) ಎಂಬ ಪದವು ಬಹಳ ವಿಶಾಲಾರ್ಥದಲ್ಲಿ ಪ್ರಯೋಗಿಸಲ್ಪಟ್ಟಿದೆ. ಅಷ್ಟೇ ಅಲ್ಲ, ವಾಸ್ತವದಲ್ಲಿ ಸಜ್ಜನರಾದ 
ವಿಶ್ವಾಸಿಗಳ ಇಡೀ ಲೌಕಿಕ ಜೀವನವನ್ನೇ ಸಬ್ರ್‌ನ ಜೀವನವೆನ್ನಲಾಗಿದೆ. ಪ್ರಾಪ್ತ ವಯಸ್ಸಿಗೆ ತಲುಪಿದ ಅಥವಾ ವಿಶ್ವಾಸ ಸ್ವೀಕರಿಸಿದ ಬಳಿಕ 
ಆಜೀವನ ಪರ್ಯಂತ ಅನುಚಿತ ಆಗ್ರಹಗಳನ್ನು ದಮನಿಸುವುದು, ಅಲ್ಲಾಹನು ನಿಶ್ಚಯಿಸಿದ ಮೇರೆಗಳನ್ನು ಪಾಲಿಸುವುದು, ಅಲ್ಲಾಹನು 
ವಿಧಿಸಿದ ಕಡ್ಡಾಯ ಕರ್ತವ್ಯ ಗಳನ್ನು ಈಡೇರಿಸುವುದು, ಅಲ್ಲಾಹನ ಸಂಪ್ರೀತಿಗಾಗಿ ತನ್ನ ಸಮಯ, ಹಣ, ತನ್ನ ಪ್ರಯತ್ನಗಳು, ಶಕ್ತಿ-ಸಾಮರ್ಥ್ಯ 
ಗಳು, ಅಷ್ಟೇ ಅಲ್ಲಅಗತ್ಯ ಬಿದ್ದರೆ ತನ್ನ ಪ್ರಾಣವನ್ನೇ ಬಲಿಯರ್ಪಿಸುವುದು, ಅಲ್ಲಾಹನ ಮಾರ್ಗದಿಂದ ದೂರ ಸರಿಸುವುದಕ್ಕಾಗಿ ಎದುರಾಗುವ 
ಆಮಿಷ ಮತ್ತು ಪ್ರೇರಣೆಗಳನ್ನು ತಿರಸ್ಕರಿಸುವುದು, ಸತ್ಯದ ಮಾರ್ಗದಲ್ಲಿ ನಡೆಯುವಾಗ ಎದುರಾಗುವ ಎಲ್ಲ ಅಪಾಯ ಮತ್ತು 
ಸಂಕಷ್ಟಗಳನ್ನು ಸಹಿಸುವುದು, ನಿಷಿದ್ದ ರೀತಿಯಲ್ಲಿಕ್ಸೆ ಸೇರಬಲ್ಲ ಎಲ್ಲಪ್ರಯೋಜನ ಮತ್ತು ಸುಖಭೋಗಗಳನ್ನು ಕೈಬಿಡುವುದು, ಸತ್ಯವನ್ನು 
ನೆಚ್ಚಿಕೊಂಡಿರುವ ಕಾರಣ ಆಗುವ ನಷ್ಟ ದುಃಖ-ದುಮ್ಮಾನ ಮತ್ತು ಸಂಕಷ್ಟಗಳನ್ನು ಸಹಿಸಿಕೊಳ್ಳುವುದು ಹಾಗೂ ಇದೆಲ್ಲವನ್ನೂ ತನ್ನ ಈ 
ಸತ್ಯಧೋರಣೆಯ ಫಲವು ಈ ಲೋಕದಲ್ಲಿ ಸಿಗಲಾರದು, ಅದು ಮರಣಾ ನಂತರ ಪರಲೋಕದಲ್ಲಿ ಸಿಗುವುದು ಎಂಬ ಅಲ್ಲಾಹನ 
ವಾಗ್ದಾನವನ್ನು ದೃಢವಾಗಿ ನಂಬಿಕೊಂಡು ಮಾಡುವುದು ಓರ್ವ ವಿಶ್ವಾಸಿಯ ಇಡೀ ಜೀವನವನ್ನು ಸಹನೆಯ ಜೀವನವಾಗಿ ಮಾಡುತ್ತದೆ. 
ಇದು ಎಲ್ಲಸಮಯದ, ಶಾಶ್ವತ, ಸಮಗ್ರ ಮತ್ತು ಬದುಕಿನಾದ್ಯಂತದ ಸಹನೆಯಾಗಿದೆ. (ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-1, 
2: ಟಿ. 60; 3: ಟಿ. 13,107,131; 6: ಟಿ. 23; ಸಂಪುಟ-2, 8: ಟಿ. 37,47; 10:ಟಿ.9; 11: ಟಿ.11; 12: ಟಿ. 39; 16: ಟಿ. 98; 
ಸಂಪುಟ-3, 19: ಟಿ. 40; 25; ಟಿ. 94; 28: ಟಿ. 75, 100; 29: ಟಿ. 97; ಸಂಪುಟ-4, 31: ಟಿ.29,56; 32: ಟಿ. 37; 33: ಟಿ.58; 
39: ಟಿ. 32; 41: ಟಿ. 38; 42: ಟಿ. 53) 

17. ಇನ್ನೊಂದೆಡೆ, "ಅವರ ಮುಂದೆ ಚಿನ್ನದ ಪಾತ್ರೆಗಳನ್ನು ತಿರುಗಿಸುತ್ತಿರಲಾಗುವುದು' (ರುುಖ್ರುಫ್‌: 71) ಎಂದು ಹೇಳಲಾಗಿದೆ. 
ಇದರಿಂದ ಅಲ್ಲಿ ಕೆಲವೊಮ್ಮೆ ಚಿನ್ನದ ಪಾತ್ರೆಗಳನ್ನು ಇನ್ನು ಕೆಲವೊಮ್ಮೆ ಬೆಳ್ಳಿಯ ಪಾತ್ರೆಗಳನ್ನು ಬಳಸಲಾಗುವುದೆಂದು ತಿಳಿದು ಬರುತ್ತದೆ. 

18. ಅಂದರೆ ಅದು ಚಿನ್ನದ್ದಾಗಿದ್ದರೂ ಗಾಜಿನಂತೆ ಪಾರದರ್ಶಕವಾಗಿರುವುದು. ಬೆಳ್ಳಿಯ ಈ ವಿಧವು ಈ ಲೋಕದಲ್ಲಿಕಾಣ ಸಿಗುವು 
ದಿಲ್ಲ ಇದು ಕೇವಲಸ್ಪರ್ಗದ ವೈಶಿಷ್ಟ್ಯವಾಗಿರುವುದು. ಅಲ್ಲಿ ಪಾರದರ್ಶಕ ಬೆಳ್ಳಿ ಪಾತ್ರೆಗಳನ್ನು ಸ್ವರ್ಗವಾಸಿಗಳ ಊಟದ ಹಾಸಿನಲ್ಲಿರಿಸಲಾಗುವುದು. 


ಕಾಂಡ - 29 


76. ಅದ್ದಹ್ರ್‌ 143 


EK joi SUB LS bk 
eb ಈ 59185 ಭಟ ಸಸ ಸನ್ನ ಟಕೆ Oi 


ಹ 115811೬ ಟಿ ಆಟಿಸಂ ಓಡ KLIS. 
ದಲ್ಲಿ ತುಂಬಿಸಿರುವರು.* ಅಲ್ಲಿ ಅವರಿಗೆ ಶುಂಠಿ ಬೆರೆತಿರುವಂತಹ ಮದಿರೆಯನ್ನು ಕುಡಿಸಲಾಗುವುದು. ಇದೊಂದು 
ಸ್ವರ್ಗದ ಚಿಲುಮೆಯಾಗಿದ್ದು ಇದನ್ನು ಸಲ್‌ಸಬೀಲ್‌ ಎನ್ನಲಾಗುತ್ತದೆ. ಅವರ ಸೇವೆಗಾಗಿ ಸದಾ ಬಾಲಕರಾಗಿಯೇ 
ಇರುವಂತಹ ಬಾಲಕರು ಓಡಾಡುತ್ತಿರುವರು. ನೀವು ಅವರನ್ನು ಕಂಡರೆ ಹರಡಿರುವಂತಹ ಮುತ್ತುಗಳೆಂದೇ ಭಾವಿಸುವಿರಿ.* 
ಅಲ್ಲಿ ನೀವು ಎತ್ತ ದೃಷ್ಟಿ ಹರಿಸಿದರೂ ಅನುಗ್ರಹಗಳನ್ನೇ ಕಾಣುವಿರಿ ಮತ್ತು ಒಂದು ಬೃಹತ್‌ ಸಾಮ್ರಾಜ್ಯದ ಸಂಪತ್‌ 
ಸಾಮಗ್ರಿಗಳೇ ನಿಮಗೆ ಕಾಣಿಸುವುವು.* ಅವರ ಮೈ ಮೇಲೆ ತೆಳ್ಳಗಿನ ರೇಶ್ನೆಯ ಹಸಿರು ಉಡುಪು ಮತ್ತು ಜರತಾರಿ 
ಬಟ್ಟೆಗಳಿರುವುವು.” ಅವರಿಗೆ ಬೆಳ್ಳಿಯ ಕಂಕಣಗಳನ್ನು ತೊಡಿಸಲಾಗುವುದು* ಮತ್ತು ಅವರ ಪ್ರಭು ಅವರಿಗೆ ನಿರ್ಮಲವಾದ 


19. ಅಂದರೆ ಪ್ರತಿಯೊಬ್ಬನಿಗೂ ಅವನ ಆಗ್ರಹಕ್ಕೆ ತಕ್ಕಷ್ಟು ಪ್ರಮಾಣದಲ್ಲಿ ಪಾನ ಪಾತ್ರೆ ತುಂಬಿಸಿ ಕೊಡಲಾಗುವುದು. ಅದು ಅವನು 
ಬಯಸಿದ್ದಕ್ಕಿಂತ ಕಡಿಮೆಯೂ ಆಗದು ಹೆಚ್ಚೂಆಗದು. ಇನ್ನೊಂದು ಮಾತಿನಲ್ಲಿಹೇಳುವುದಾದರೆ, ಸ್ವರ್ಗವಾಸಿಗಳ ಸೇವಕರು ಎಷ್ಟು ಚುರುಕು 
ಮತ್ತು ವಿವೇಚನಾಶಾಲಿಗಳಾಗಿರುವರೆಂದರೆ ಅವರು ಯಾರ ಮುಂದೆ ಪಾನ ಪಾತ್ರೆಯನ್ನಿರಿಸುವರೋ ಅವರು ಎಷ್ಟು ಮದಿರೆ ಕುಡಿಯ 
ಬಯಸುತ್ತಾರೆಂಬುದರ ಸರಿಯಾದ ಅಂದಾಜು ಅವರಿಗಿರುವುದು. (ಸ್ವರ್ಗದ ಮದಿರೆಯ ವೈಶಿಷ್ಟ ಗಳ ಕುರಿತು ವಿವರಣೆಗಾಗಿ ನೋಡಿರಿ, 
ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-4, ಅಸ್ಸಾಪ್ಟಾತ್‌: 45-47, ಟಿ.24-27, ಸಂಪುಟ-5 ಮುಹಮ್ಮದ್‌: 15, ಟಿ.22, ಅತ್ತೂರ್‌: 23, ಟಿ.18, 
ವಾಕಿಅ; 19, ಟಿ.10) 

20. ಅರಬರು ಮದ್ಯದೊಂದಿಗೆ ಶುಂಠಿ ಮಿಶ್ರಿತ ನೀರು ಬೆರೆಸುವುದನ್ನು ಇಷ್ಟ ಪಡುತ್ತಿದ್ದರು. ಅದ್ದರಿಂದ ಅಲ್ಲಿ ಅವರಿಗೆ ಶುಂಠಿ ಮಿಶ್ರಿತ 
ಮದಿರೆಯನ್ನು ಕುಡಿಸಲಾಗುವುದು. ಆದರೆ ಶುಂಠಿ ಮಿಶ್ರಿತವೆಂದರೆ ಶುಂಠಿ ಸೇರಿಸಿ ನೀರು ಹಾಕಲಾಗುವುದಿಲ್ಲ ಅದೊಂದು ಸ್ವಾಭಾವಿಕ 
ಚಿಲುಮೆಯಾಗಿದ್ದು ಅದರಲ್ಲಿ ಶುಂಠಿಯ ವಾಸನೆಯಿರುವುದು, ಆದರೆ ಅದರ ರುಚಿಯಿರಲಾರದು. ಆದ್ದರಿಂದ ಅದರ ಹೆಸರು ಸಜ 
ಎಂದಾಗಿರುವುದು. ಸಲ್‌ಸಬೀಲ್‌ ಎಂದರೆ ಸಿಹಿ, 'ಹಗುರ ಮತ್ತು ಸ್ವಾದಿಷ್ಟನೀರಾಗಿದ್ದು ಗಂಟಲೊಳಗೆ ಸುಲಭದಲ್ಲಿ ಇಳಿಯುವುದು. ಹೆಚ್ಚಿನ 
ವ್ಯಾಖ್ಯಾನಕಾರರ ಪ್ರಕಾರ, ಇಲ್ಲಿ 2 el ಎಂಬ ಪದವನ್ನು ಗುಣ ಸೂಚಕವಾಗಿ ಪ್ರಯೋಗಿಸಲಾಗಿದೆಯೇ ಹೊರತು ನಾಮ ಸೂಚಕವಲ್ಲ, 

21. ವಿವರಣೆಗಾಗಿ ನೋಡಿರಿ- ತಪ್ಲೀಮಸಲ್‌ ಕುರ್‌ಆನ್‌ ಸಂಪುಟ-4 ಅಸ್ಲಾಫಾತ್‌: ಟಿ.26 , ಸಂಪುಟ-5 ಅತ್ತೂರ್‌: ಟಿ.19, ಅಲ್‌ 
ವಾಕಿಅ; ಟಿ.9. 

22. ಅಂದರೆ ಈ ಲೋಕದಲ್ಲಿ ಒಬ್ಬ ವ್ಯಕ್ತಿಯು ದಟ್ಟ ದರಿದ್ರನಾಗಿದ್ದರೂ, ತನ್ನ ಸತ್ಯರ್ಮಗಳಿಂದಾಗಿ ಸ್ವರ್ಗಕ್ಕೆ ಹೋದಾಗ ಒಂದು 
ಬೃಹತ್‌ ಸಾಮ್ರಾಜ್ಯದ ಒಡೆಯನಂತಿರುವನು. 

23. ಇದೇ ವಿಷಯ ಅಲ್‌ ಕಹ್ಸ್‌ ಅಧ್ಯಾಯದ 31ನೇ ಸೂಕ್ತದಲ್ಲಿ ಬಂದಿದೆ ASE ಲು 3೭ ರೀ ತೆ 8) ks 
es HLL ಯಿ (ತೆಳ್ಳಗಿನ ರೇಶ್ವೆ, ಜರತಾರಿ ಹಸಿರು ಬಟ್ಟೆಗಳನ್ನು ಧರಿಸುವುದು ಮತ್ತು ಉನ್ನತ ಪೀಠಗಳ ಮೇಲೆ ದಿಂಬು 
ಗಳಿಗೆ ಒರಗಿ ಕುಳಿತಿರುವರು) ಈ ಕಾರಣದಿಂದಾಗಿ, ಅದು ಅವರ ಪೀಠಗಳ ಮೇಲೆ ನೇತಾಡುವ ಬಟ್ಟೆ ಅಥವಾ ಅವರ ಸೇವೆಗಾಗಿ ಓಡಾಡುತ್ತಿ 
ರುವ ಬಾಲಕರ ಉಡುಪು ಆಗಿರುವುದೆಂಬ ವ್ಯಾಖ್ಯಾನಕಾರರ ಅಭಿಪ್ರಾಯವು ಸರಯ ಸುವುದು. 

24. ಅಲ್‌ ಕಹ್ಮ್‌ನ 31ನೇ ಸೂಕ್ತದಲ್ಲಿ (3 ಥ್ರ) ರಾ 3 OH ದಯ (ಅಲ್ಲಿ ಅವರು ಬಂಗಾರದ ಕಂಕಣಗಳಿಂದ 
ಶೃಂಗರಿಸಲ್ಪಡುವರು) ಎಂದು ಹೇಳಲಾಗಿದೆ. ಇದೇ ವಿಷಯವು ಅಲ್‌ ಹಜ್ಜ್‌ನ 23 ಮತ್ತು ಥ ಫಾತಿರ್‌ನ 33ನೇ ಸೂಕ್ತದಲ್ಲಿ ಹೇಳಲ್ಪಟ್ಟಿದೆ. 
ಈ ಎಲ್ಲ ಸೂಕ್ತಗಳನ್ನು ಸೇರಿಸಿ ನೋಡಿದರೆ 3 ರೂಪಗಳ ಸಾಧ್ಯತೆಯಿರುವುದೆಂದನಿಸುತ್ತದೆ. (1) ಅವರು ಒಮ್ಮೆ ಬಯಸಿದರೆ ಚಿನ್ನದ 
ಕಂಕಣ ತೊಡುವರು, ಇನ್ನೊಮ್ಮೆ ಬಯಸಿದರೆ ಬೆಳ್ಳಿಯ ಕಂಕಣ ತೊಡುವರು ಎರಡೂ ವಸ್ತುಗಳು ಅವರ ಆಗ್ರಹಕ್ಕೆ ತಕ್ಕಂತೆ ಇರುವುದು. 
(2) ಚಿನ್ನ ಮತ್ತು ಬೆಳ್ಳಿಯ ಕಂಕಣಗಳನ್ನು ಅವರು ಒಂದೇ ಸಮಯದಲ್ಲಿ ಧರಿಸುವರು ಏಕೆಂದರೆ ಎರಡನ್ನೂ ಸೇರಿಸುವುದರಿಂದ 


ಕಾಂಡ - 29 


144 ತಪ್ಪೀಮುಲ್‌ ಕುರ್‌ಆನ್‌ 


೨ರ LE Mh 7 ್‌ಳಫಯಚು ೭ pa ೨೨೬೧ ಶಫೆಸಿ ಲ ದದ್ದು 
BR 065 BEN GE Ns OOH US pH Aria 
ಶರೋ ಫೊ ಯ ಮ ೂಘಷೆ ೂ“ > ಜಟ EL ACT 9 2G EE 
£8 ONE ೮% ೩ 016% ಕೃತಿ 0144 
ಮದಿರೆಯನ್ನು ಕುಡಿಸುವನು.* ನಿಮಗಿರುವ ಪ್ರತಿಫಲವಿದು. ನಿಮ್ಮ ಸಾಧನೆಯು ಗೌರವಾರ್ಹವೆಂದು ಪರಿಗಣಿ 
ಸಲ್ಪಟ್ಟಿದೆ..* 
(23-28) ಸಂದೇಶವಾಹಕರೇ, ನಾವೇ ಈ ಕುರ್‌ ಆನನ್ನು ನಿಮ್ಮಮೇಲೆ ಸ್ವಲ್ಪಸ್ವಲ್ಪವಾಗಿ ಅವತೀರ್ಣಗೊಳಿಸಿದ್ದೇವೆ.? 


ಯಬಪಜ 


ಆದುದರಿಂದ ನೀವು ನಿಮ್ಮ ಪ್ರಭುವಿನ ಅಪ್ಪಣೆಯ ವಿಷಯದಲ್ಲಿ ತಾಳ್ಫೆ ವಹಿಸಿರಿ* ಮತ್ತು ಇವರ ಪೈಕಿ ಯಾವುದೇ 


ಸೌಂದರ್ಯವು ಇಮ್ಮಡಿಯಾಗುತ್ತದೆ. (3) ಚಿನ್ನದ ಕಂಕಣ ಬಯಸುವವನು ಅದನ್ನು ಧರಿಸುವನು. ಬೆಳ್ಳಿಯ ಕಂಕಣವನ್ನು ಬಯಸುವವನು 
ಅದನ್ನು ಧರಿಸುವನು. ಒಡವೆಗಳನ್ನು ಧರಿಸುವುದು ಹೆಂಗಸರು, ಈ ಗಂಡಸರಿಗೇಕೆ ಒಡವೆಗಳು ಎಂಬ ಪ್ರಶ್ನೆ ಸಹಜ. ಪ್ರಾಚೀನ ಕಾಲದಲ್ಲಿ 
ರಾಜಂದಿರು ಮತ್ತು ಜನನಾಯಕರು ಕೈಗಳಿಗೆ, ಕೊರಳಿಗೆ ಹಾಗೂ ಕಿರೀಟಗಳಿಗೆ ತರತರದ ಆಭರಣಗಳನ್ನು ಉಪಯೋಗಿಸುತ್ತಿದ್ದರು. ನಮ್ಮ 
ಕಾಲದ ವೈಸರಾಯ್‌ಗಳು ಮತ್ತು ನವಾಬರಲ್ಲೂ ಈ ಪದ್ಧತಿ ರೂಢಿಯಲ್ಲಿತ್ತೆಂಬುದೇ ಅದರ ಉತ್ತರ. ರುಖ್ರುಫ್‌ ಅಧ್ಯಾಯದಲ್ಲಿ ಹೀಗೆ 
ಹೇಳಲಾಗಿದೆ- ಮೂಸಾ(ಅ) ತಮ್ಮ ಸಾದಾ ಉಡುಪಿನಲ್ಲಿ ಒಂದು ಲಾಠಿಯನ್ನು ಹಿಡಿದುಕೊಂಡು ಫಿರ್‌ಔನನ ಆಸ್ಥಾನಕ್ಕೆ ಬಂದು, ನಾನು 
ಸರ್ವಲೋಕಗಳ ಪ್ರಭುವಿನಿಂದ ಕಳಿಸಲಾದ ಸಂದೇಶ ಪ್ರಚಾರಕನಾಗಿದ್ದೇನೆಂದು ಹೇಳಿದಾಗ, ಅವನು ಆಸ್ಥಾನಿಕರೊಡನೆ, ಓಹ್‌! ಒಳ್ಳೆಯ 
ರಾಯಭಾರಿ! ಈ ಸ್ಥಿತಿಯಲ್ಲಿ: ನನ್ನೆದುರಿಗೆ ಬಂದಿದ್ದಾನೆಂದು ಹೇಳುತ್ತಾನೆ. ಅಂದರೆ- ಇವನು ಭೂಮ್ಯಾಕಾಶಗಳ ಸಾರ್ವಭೌಮನ ಕಡೆಯಿಂದ 
ಕಳಿಸಲ್ಪಟ್ಟವನಾಗಿದ್ದರೆ 6 Oui a a ಬತ; “ಇವನ ಮೇಲೆ ಬಂಗಾರದ ಕಂಕಣಗಳೇಕೆ ಇಳಿ 
ಸಲ್ಪಟ್ಟಿಲ್ಲ ಅಥವಾ ಇವನ ಅಂಗರಕ್ಷಕರಾಗಿ ದೇವಚರರ ತುಕಡಿಯೇಕೆ ಬಂದಿಲ್ಲ?'' (ಸೂಕ್ತ 53) 

25. ಮೊದಲು ಎರಡು ಪೇಯಗಳ ಪ್ರಸ್ತಾಪ ಬಂದಿದೆ. ಒಂದು, ಕರ್ಪೂರ ಮಿಶ್ರಿತ ಚಿಲುಮೆಯ ನೀರು. ಇನ್ನೊಂದು, ಶುಂಠಿ 
ಮಿಶ್ರಿತ ಚಿಲುಮೆಯದ್ದು ಈ ಎರಡೂ ಪೇಯಗಳ ಬಳಿಕ ಇನ್ನೊಂದು ಪೇಯವನ್ನು ಪ್ರಸ್ತಾಪಿಸಿರುವುದು ಬಹುಶಃ ಅಲ್ಲಾಹನ ವತಿಯಿಂದ 
ವಿಶೇಷ ಅನುಗ್ರಹದ ರೂಪದಲ್ಲಿ ಅವರಿಗೆ ಕುಡಿಸಲಾಗುವ ಬೇರಾವುದೋ ರೂಪದ ಪೇಯವಾಗಿರ ಬಹುದೆಂಬ ಅರ್ಥವನ್ನು ಕೊಡುತ್ತದೆ. 

26. ಮೂಲದಲ್ಲಿ ಓಮ ಕೆ ಅಂದರೆ ನಿಮ್ಮ ಸಾಧನೆಯು ಗೌರವಾರ್ಹವೆಂದು ಪರಿಗಣಿಸಲ್ಪಟ್ಟಿದೆ. ಹಿ (ಸಈ) ಎಂದರೆ 
ಮಾನವನು ಅಲ್ಲಾಹನ ದಾಸನು ಈ ಲೋಕದ ಇಡೀ ಜೀವನದಲ್ಲಿ ಮಾಡಿದ ಸಾಧನೆಗಳಾಗಿವೆ. ಯಾವ ವಿಷಯಗಳಲ್ಲಿ ಅವನು ತನ್ನ 
ಪ್ರಯತ್ನಗಳನ್ನು ವ್ಯಯಿಸಿದರೋ ಯಾವ ಉದ್ದೇಶಗಳಿಗಾಗಿ ಅವನು ತನ್ನ ಪರಿಶ್ರಮಗಳನ್ನು ವಿನಿಯೋಗಿಸಿದನೋ ಅವೆಲ್ಲವೂ ಅವನ 
ಸಾಧನೆಗಳಾಗಿವೆ. ಅದು ೨ ಜ:44 ಅದನ್ನು ಅಲ್ಲಾಹನು ಗೌರವಾರ್ಹವೆಂದು ಪರಿಗಣಿಸಿದ್ದಾನೆಂದಾಗಿದೆ. ಖೆ ಕೃತಜ್ಞತೆಯು ಅಲ್ಲಾಹನಿಗೆ 
ದಾಸನ ಕಡೆಯಿಂದಾದರೆ, ಅದು ಅವನ ಅನುಗ್ರಹಗಳಿಗೆ ತೋರುವ ೫ಡಿ "ಕೃತಜ್ಞತೆ'ಯಾಗಿದೆ. ಇನ್ನು ಅದು ಅಲ್ಲಾಹನ ಕಡೆಯಿಂದ 
ದಾಸನಿಗಾದರೆ ಅವನ ಸೇವೆಯನ್ನು ಅಲ್ಲಾಹನು ಪರಿಗಣಿಸಿದ್ದಾನೆಂದಾಗುತ್ತದೆ. ದಾಸನು ಒಡೆಯನ ಇಂಗಿತಕ್ಕನುಸಾರ ತನ್ನ ಕರ್ತವ್ಯವನ್ನು 
ಈಡೇರಿಸಿದ್ದಕ್ಕೆ ಅವನಿಗೆ 5 (ಕೃತಜ್ಞತೆ) ಸಲ್ಲಿಸುವುದು ಒಡೆಯನ ಬಹುದೊಡ್ಡ ಔದಾರ್ಯವಾಗಿದೆ. 

27. ಇಲ್ಲಿ ಬಾಹ್ಯ ನೋಟಕ್ಕೆ ಪ್ರವಾದಿಯವರನ್ನು ಉದ್ದೇಶಿಸಲಾಗಿದ್ದರೂ ಮಾತಿನ ದಿಕ್ಕು ಸತ್ಯನಿಷೇಧಿಗಳ ಕಡೆಗಿದೆ. ಮಕ್ಕಾದ 
ಸತ್ಯ ನಿಷೇಧಿಗಳು ಹೇಳುತ್ತಿದ್ದರು- ಮುಹಮ್ಮದ್‌(ಸ) ಈ ಕುರ್‌ಆನನ್ನು ಸ್ವಯಂ ಆಲೋಚಿಸಿ ಸೃಷ್ಟಿಸುತ್ತಿದ್ದಾರೆ. ಇದು ಅಲ್ಲಾಹನ 
ವತಿಯಿಂದಾಗಿರುತ್ತಿದ್ದರೆ ಒಟ್ಟಿಗೆ ಒಮ್ಮೆಲೇ ಬರುತ್ತಿತ್ತು.' ಕುರ್‌ಆನಿನ ಕೆಲವು ಕಡೆಗಳಲ್ಲಿ ಅವರ ಈ ಆಕ್ಷೇಪವನ್ನುದ್ಧರಿಸಿ ಅದಕ್ಕೆ ಉತ್ತರಿಸಲಾಗಿದೆ. 
(ಉದಾ: ನೋಡಿರಿ- ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-2 ಅನ್ನಹ್ಹ್‌; ಟಿ.102, 104, 105, 106, ಬನೀ ಇಸ್ರಾಈಲ್‌: 119) ಇಲ್ಲಿ ಅದನ್ನು 
ಉಲ್ಲೇಖಿಸದೆಯೇ ಇದನ್ನು ಅವತೀರ್ಣಗೊಳಿಸಿದ್ದು ನಾವೇ ಎಂದು ಒತ್ತು ಕೊಟ್ಟು ಹೇಳಿದ್ದಾನೆ. ಅಂದರೆ ಇದರ ಕರ್ತೃ ಮುಹಮ್ಮದ್‌(ಸ) 
ಅಲ್ಲ, ನಾವೇ ಇದನ್ನು ಹಂತ ಹಂತವಾಗಿ ಇಳಿಸುತ್ತಿದ್ದೇವೆ. ಅಂದರೆ ನಮ್ಮ ಸಂದೇಶವನ್ನು ಒಂದೇ ಬಾರಿಗೆ ಒಂದು ಗ್ರಂಥದ ರೂಪದಲ್ಲಿ 
ಇಳಿಸದೆ, ಸ್ವಲ್ಪ ಸ್ವಲ್ಪವಾಗಿ ಕಳಿಸುವುದು ನಮ್ಮ ಯುಕ್ತಿಯ ಬೇಡಿಕೆಯಾಗಿದೆ. 

28. ಅಂದರೆ ನಿಮ್ಮ ಪ್ರಭು ನಿಮ್ಮನ್ನು ಯಾವ ಮಹಾನ್‌ ಕಾರ್ಯಕ್ಕಾಗಿ ನೇಮಕ ಗೊಳಿಸಿದ್ದಾನೋ ಅದರ ಕಾಠಿಣ್ಯ ಮತ್ತು ಕಷ್ಟಗಳಿಗಾಗಿ 
ಸಹನೆ ವಹಿಸಿರಿ, ನಿಮಗೆದುರಾಗುವ ಎಲ್ಲ ಸಂಕಷ್ಟಗಳನ್ನು ಧೈರ್ಯವಾಗಿ ಎದುರಿಸಿರಿ. ನಿಮ್ಮ ಸ್ಟೆ ಆರ್ಯಕ್ಕೆ ಭಂಗವುಂಟಾಗದಿರಲಿ. 


ಕಾಂಡ - 29 


76. ಅದ್ದಹ್‌ 145 


೬೨೬ (2 3485415೩ ಎ. 115811 Hs 


pa 


ಲ 


1h 3% ೧ ೨ ಕ 2 ANIA 
OU sk ೫ IH HOP NI 1K 
ರ್‌ po pS ೨೨ ಪೀ. ಟ್‌ 


MAA ಬಟ 5/1 BSS AES © ಬಟಟ 


kop 


29 ivi 2೨% 


> 


ಕರ್ಮಭ್ರಷ್ಟ ಅಥವಾ ಸತ್ಯನಿಷೇಧಿ ವ್ಯಕ್ತಿಯ ಮಾತನ್ನು ಅನುಸರಿಸಬೇಡಿರಿ.* ಸಂಜೆಮುಂಜಾನೆಗಳಲ್ಲಿ ನಿಮ್ಮ ಪ್ರಭುವಿನ 
ನಾಮವನ್ನು ಸ್ಥರಿಸಿರಿ. ಇರುಳಲ್ಲೂ ಅವನ ಮುಂದೆ ಸಾಷ್ಟಾಂಗವೆರಗಿರಿ ಮತ್ತು ರಾತ್ರೆಯ ದೀರ್ಫ ಸಮಯದಲ್ಲಿ 
ಅವನನ್ನು ಜಪಿಸುತ್ತಲಿರಿ.” ಇವರಂತು ಶೀಘ್ರ ಪ್ರಾಪ್ತವಾಗುವ ವಸ್ತುವನ್ನು (ಇಹಲೋಕವನ್ನು) ಪ್ರೀತಿಸುತ್ತಾರೆ ಮತ್ತು 
ಮುಂದೆ ಬರಲಿರುವ ಮಹಾ ದಿನವನ್ನು ಕಡೆಗಣಿಸುತ್ತಾರೆ": ನಾವೇ ಇವರನ್ನು ಸೃಷ್ಟಿಸಿರುತ್ತೇವೆ ಮತ್ತು ಇವರ 
ಸಂದುಗಳನ್ನು ಬಲಾಢ್ಯಗೊಳಿಸಿದ್ದೇವೆ. ನಾವಿಚ್ಛಿಸಿದಾಗ ಇವರ ರೂಪಗಳನ್ನು ಬದಲಿಸಿ ಬಿಡಬಲ್ಲೆವು.* 


29. ಅಂದರೆ ಅವರ ಪೈಕಿ ಯಾರಿಗೂ ಮಣಿಯದೆ ಸತ್ಯಧರ್ಮದ ಪ್ರಚಾರವನ್ನು ನಿಲ್ಲಿಸಬೇಡಿರಿ. ಯಾವನೇ ದುರಾಚಾರಿಗಾಗಿ 
ಧರ್ಮದ ನೈತಿಕ ಬೋಧನೆಗಳಲ್ಲಿ ಅಥವಾ ಯಾವನೇ ಸತ್ಯನಿಷೇಧಿಗಾಗಿ ಮೂಲಭೂತ ವಿಶ್ವಾಸ-ನಂಬಿಕೆಗಳಲ್ಲಿ ಕಿಂಚಿತ್ತೂ ತಿದ್ದುಪಡಿ ಅಥವಾ 
ಬದಲಾವಣೆಗೆ ತಯಾರಾಗದಿರಿ. ಯಾವುದು ಹರಾಮ್‌ ಮತ್ತು ನಿಷಿದ್ಯವಾಗಿದೆಯೋ ಅದನ್ನು ಹರಾಮ್‌ ಮತ್ತು ನಿಷಿದ್ಯವೆಂದು ಸಾರಲು 
ಸಂಕೋಚ ಪಡದಿರಿ. ಯಾವನೇ ದುರಾಚಾರಿಯು ಎಷ್ಟೇ ಒತ್ತಡ ಹೇರಿದರೂ ಅದನ್ನು ಖಂಡಿಸುವಲ್ಲಿ ಮೃದುವಾಗಿ ವರ್ಶಿಸದಿರಿ. ಮಿಥ್ಯ 
ವಿಶ್ವಾಸ-ನಂಬಿಕೆಗಳನ್ನು ಮಿಥ್ಯವೆಂದೂ ಸತ್ಯವಾದುದನ್ನು ಸತ್ಯವೆಂದೂ ಘಂಟಾಘೋಷವಾಗಿ ಸಾರಿರಿ. ಸತ್ಯನಿಷೇಧಿಗಳು ನಿಮ್ಮ ಬಾಯಿ 
ಮುಚ್ಚಿ ಸಲು ಅಥವಾ ಈ ವಿಷಯದಲ್ಲಿ ಮೃದು ನೀತಿ ತಾಳಲು ಎಷ್ಟೇ ಒತ್ತಾಯಿಸಿದರೂ ಸರಿ. 

30. ಸತ್ಯನಿಷೇಧಿಗಳ ವಿರುದ್ಧ ಧೈರ್ಯ-ಸ್ಥೆ ಎರ್ಯುದ ಬೋಧನೆ ನೀಡಿದ ಬೆನ್ನಿಗೇ ಅಲ್ಲಾಹನ ಸ್ಫರಣೆ ಮತ್ತು ನಮಾರು್‌ನ ಆದೇಶ 
ನೀಡಲಾಗಿದೆ. ಇದು ಕುರ್‌ಆನಿನ ನಿಯಮ. ಸತ್ಯಧರ್ಮದ ಮಾರ್ಗದ ಪ್ರತಿರೋಧಗಳನ್ನು ಎದುರಿಸಲಿಕ್ಕಾಗಿ ಅಗತ್ಯವಿರುವ ಶಕ್ತಿ 
ಇದರಿಂದಲೇ ಲಭಿಸುತ್ತದೆ. ಸಂಜೆ-ಮುಂಜಾನೆಗಳಲ್ಲಿ ಅಲ್ಲಾಹನನ್ನು ಸ್ಥರಿಸುವುದೆಂದರೆ ಸದಾ ಅಲ್ಲಾಹನನ್ನು ಸ್ಥರಿಸುವುದಾಗಿರಬಹುದು. 
ಆದರೆ ಅಲ್ಲಾಹನ ಸ್ಮರಣೆಯ ಆದೇಶವನ್ನು ಸಮಯ ನಿಶ್ಚಯದೊಂದಿಗೆ ಮಾಡಿದರೆ ಅದರರ್ಥ ನಮಾರು್‌ ಎಂದಾಗುತ್ತದೆ. ಈ ಸೂಕ್ತದಲ್ಲಿ 
ಮೊತ್ತಮೊದಲು ಸೂಟ ಮ್ರ ಬಿ! 8313 ಎಂದು ಹೇಳಲಾಗಿದೆ. 85% (ಬುಕ್ರ) ಎಂದು ಆರಬಿಯಲ್ಲಿಮುಂಜಾನೆಗೆ ಹೇಳ 
ಲಾಗುತ್ತದೆ. UN (ಅಸೀಲ್‌) ಪದವನ್ನು ಸೂರ್ಯನು ಇಳಿಮುಖವಾದಲ್ಲಿಂದ ಸೂರ್ಯಾಸ್ತಮಾನ ವರೆಗಿರುವ ಸಮಯಕ್ಕೆ ಬಳಸಲಾಗುತ್ತದೆ. 
ಇದರಲ್ಲಿ ರೊಹರ್‌ ಮತ್ತು ಆಸ್‌ರ್‌ ನಮಾರಖ್‌ನ ಸಮಯಗಳು ಬರುತ್ತವೆ. ಅನಂತರ 24೭8 ಯ! 543 ಎಂದು ಹೇಳಲಾಗಿದೆ. 
ರಾತ್ರಿಯ ಹೊತ್ತು ಸೂರ್ಯಾಸ್ತಮಾನದಿಂದ ಆರಂಭಗೊಳ್ಳುತ್ತದೆ. ಆದ್ದರಿಂದ ರಾತ್ರಿ ಸಜ್ಜಾ ಮಾಡಬೇಕೆಂಬ ಆದೇಶದಲ್ಲಿ ಮಗ್ರಿಬ್‌ ಮತ್ತು 
ಇಶಾ ನಮಾರು್‌ಗಳೂ ಸೇರುತ್ತವೆ. ಅನಂತರ ರಾತ್ರಿಯ ದೀರ್ಥ ಸಮಯದಲ್ಲಿ ಅವನನ್ನು ಸ್ತುತಿಸಿರಿ ಎಂಬುದು ತಹಜ್ಜುದ್‌ ನಮಾರು್‌ 
ಕಡೆಗೆ ಸೂಚನೆಯಾಗಿದೆ. (ಹೆಚ್ಚಿನ ವಿವರಣೆಗೆ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ: 2 ಬನೀ ಇಸ್ರಾಈಲ್‌: ಟಿ.92-97, ಸಂಪುಟ: 6 
ಮುರ್ದುಮ್ಮಿಲ್‌: ಟಿ.2) ನಮಾರುಖ್‌ನ ಇದೇ ಸಮಯಗಳು ಇಸ್ಲಾಮಿನಲ್ಲಿ ಆರಂಭದಲ್ಲೇ ಇತ್ತು. ಆದರೆ ಸಮಯ ಮತ್ತು ರಕಅತ್‌ಗಳ ನಿರ್ಣಯ 
ದೊಂದಿಗೆ ಐದು ಸಲ ನಮಾರು್‌ ಕಡ್ಡಾಯವಾಗಿರುವ ಆಜ್ಞೆಯನ್ನು ಮಿಆ್‌ರಾಜ್‌(ಗಗನಾರೋಹಣ)ನ ಸಂದರ್ಭದಲ್ಲಿ ನೀಡಲಾಯಿತು. 

31. ಅಂದರೆ ಕುರೈಶ್‌ ಸತ್ಯನಿಷೇಧಿಗಳು ಯಾವಕಾರಣದಿಂದಾಗಿ ನೈತಿಕ ಮತ್ತು ಮೂಲ ವಿಶ್ವಾಸದ ಪಥಭ್ರಷ್ಟತೆಗೆ ಅಂಟಿಕೊಂಡಿದ್ದಾರೋ 
ಮತ್ತು ಪ್ರವಾದಿಯವರ ಸತ್ಯದ ಕರೆ ಕೇಳಲು ಅವರ ಕಿವಿ ಕಿವುಡಾಗಿದೆಯೋ ಅದು ವಾಸ್ತವದಲ್ಲಿ ಅವರ ಲೋಕಾರಾಧನೆ ಮತ್ತು ಪರಲೋಕ 
ಬಗೆಗಿನ ನಿಶ್ಚಿಂತೆಯಾಗಿದೆ. ಆದ್ದರಿಂದ ನೈಜ್ಯ ದೇವವಿಶ್ವಾಸಿಯ ಮಾರ್ಗವು ಅವರ ಮಾರ್ಗಗಳಿಗಿಂತ ತೀರಾ ಭಿನ್ನವಾಗಿದ್ದು, ಅವರ ನಡುವೆ 
ಹೊಂದಾಣಿಕೆಯ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. 

32. NS GIL ಮೈ 5] ಎಂಬ ಪದಗಳಾಗಿವೆ. ಅದಕ್ಕೆ ಅನೇಕ ಅರ್ಥಗಳಿರುವ ಸಾಧ್ಯತೆಯಿದೆ. (1) ನಾವು ಬಯಸಿ 
ದರೆ ಇವರನ್ನು ಅಳಿಸಿ, ಚಾರಿತ್ರ್ಯದಲ್ಲಿ ಇವರಿಗಿಂತ ಭಿನ್ನವಾಗಿರುವ ಇವರದೇ ಸ್ವರೂಪದ ಇತರರನ್ನು ಇವರ ಸ್ಥಾನದಲ್ಲಿ ತರಬಲ್ಲೆವು. (2) 
ನಾವು ಯಾವಾಗ ಬಯಸಿದರೂ ಇವರ ರೂಪವನ್ನು ಬದಲಿಸಬಲ್ಲೆವು. ಅಂದರೆ ನಾವು ಯಾರನ್ನಾದರೂ ಆರೋಗ್ಯವಂತರಾಗಿ ಮತ್ತು 


ಕಾಂಡ - 29 


146 ತಪ್ಪೀಮುಲ್‌ ಕುರ್‌ಆನ್‌ 


ಜ್‌ ಫೆ ತು NENA Lr ೂ 6 4೨ ೨ 
5% ASAI KGS (ಸಿ Hodis 
2 ANAL SANT AMG PN CE ed > 
ಹ ಟ್ಟಿ 5 6೨ಸಿ! 6ಬ SEA 1 O95 
2 SSCL A SSS SBI 


(29-31) ಇದೊಂದು ಬೋಧನೆಯಾಗಿದೆ. ಇನ್ನು ಇಷ್ಟ ಉಳ್ಳವನು ತನ್ನ ಪ್ರಭುವಿನ ಕಡೆಗೆ ಹೋಗುವ 
ಮಾರ್ಗವನ್ನು ಅನುಸರಿಸಲಿ ಮತ್ತು ಅಲ್ಲಾಹನು ಇಚ್ಛಿಸುವ ತನಕ, ನೀವು ಇಚ್ಛಿಸುವುದರಿಂದ ಏನೂ ನಡೆಯದು.* 
ಖಂಡಿತವಾಗಿಯೂ ಅಲ್ಲಾಹನು ಸರ್ವಜ್ಞನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ. ಅವನು ತಾನಿಚ್ಛಿಸಿದವರನ್ನು ತನ್ನ 
ಕೃಪಾಶ್ರಯದಲ್ಲಿ ಸೇರಿಸಿಕೊಳ್ಳುತ್ತಾನೆ ಮತ್ತು ಅಕ್ರಮಿಗಳಿಗಾಗಿ ಅವನು ವೇದನಾಯುಕ್ತ ಯಾತನೆಯನ್ನು ಸಿದ್ಧಗೊಳಿಸಿ 
ಇಟ್ಟಿರುತ್ತಾನೆ.* 


ಪೂರ್ಣಾಂಗ ಸುಂದರವಾಗಿ ಮಾಡುವಂತೆಯೇ ಅವರನ್ನು ವಿಕಲಾಂಗರನ್ನಾಗಿಯೂ ಮಾಡಬಲ್ಲೆವು. ಯಾರನ್ನಾದರೂ ಪಾರ್ಶ್ವವಾಯು 
ಪೀಡಿತರನ್ನಾಗಿಯೋ ಯಾವುದೇ ರೋಗದಿಂದಾಗಿ ಅಥವಾ ಅವಘಡದಿಂದಾಗಿ ಅಂಗವಿಕಲರನ್ನಾಗಿಯೋ ಮಾಡಬಲ್ಲೆವು. (3) ನಾವು 
ಬಯಸಿದರೆ ಮರಣದ ಬಳಿಕ ಅವರನ್ನು ಇನ್ನೊಮ್ಮೆ ಬೇರೆಯೇ ರೂಪದಲ್ಲಿ ಸೃಷ್ಟಿಸಬಲ್ಲೆವು. 

33. ವಿವರಣಗೆ ನೋಡಿರಿ, ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-6 ಮುದ್ದಸ್ಸಿರ್‌: ಟಿ.41 (ಜೊತೆಗೆ ಅನಬಂಧ 1ನ್ನೂ ನೋಡಿರಿ) 

34, ಇದರ ವಿವರಣೆಯನ್ನು ನಾವು ಇದೇ ಅಧ್ಯಾಯದ ಮುನ್ನುಡಿಯಲ್ಲಿ ನೀಡಿದ್ದೇವೆ. (ನೋಡಿರಿ. ಅನುಬಂಧ 2) 

ಅನುಬಂಧ- 1. (ಅದ್ದಹ್ರ್‌: ಟಿಪ್ಪಣಿ 33) 

ಈ ಸೂಕ್ತಗಳಲ್ಲಿ ಮೂರು ವಿಷಯಗಳನ್ನು ಹೇಳಲಾಗಿದೆ. (1) ಯಾರು ಇಚ್ಛಿಸುತ್ತಾನೋ ಅವನು ತನ್ನ ಪ್ರಭುವಿನ ಮಾರ್ಗವನ್ನು 
ಅನುಸರಿಸಲಿ (2) ಅಲ್ಲಾಹನು ಬಯಸದ ವರೆಗೆ ನೀವು ಬಯಸಿದ್ದೇನೂ ಆಗುವುದಿಲ್ಲ. (3)ಅಲ್ಲಾಹನು ಸರ್ವಜ್ಞನೂ ಯುಕ್ತಿಪೂರ್ಣನೂ 
ಆಗಿದ್ದಾನೆ. ಈ ಮೂರು ವಿಷಯಗಳನ್ನು ಚೆನ್ನಾಗಿ ಗಮನಿಸಿದರೆ ಮಾನವನ ಇಚ್ಛಾ ಸ್ವಾತಂತ್ರ್ಯ ಮತ್ತು ಅಲ್ಲಾಹನ ವಿಧಿಯ ಸಂಬಂಧವು 
ಮನವರಿಕೆಯಾಗುವುದು ಮತ್ತು ವಿಧಿಗೆ ಸಂಬಂಧಿಸಿದ ವಿಷಯದಲ್ಲಿ ಜನಮನದ ಎಲ್ಲ ಗೊಂದಲಗಳೂ ನಿವಾರಣೆಯಾಗುತ್ತದೆ. 

ಮೊದಲಿನ ಸೂಕ್ತದಲ್ಲಿ ತಿಳಿದು ಬರುವಂತೆ, ಮಾನವನಿಗೆ ಈ ಲೋಕದಲ್ಲಿ ನೀಡಲಾಗಿರುವ ಇಚ್ಛಾ ಸ್ವಾತಂತ್ರ್ಯವು, ಇಲ್ಲಿ ಜೀವನ 
ನಡೆಸಲಿಕ್ಕಾಗಿ ಅವನ ಮುಂದೆ ಬರುವ ವಿವಿಧ ಮಾರ್ಗಗಳ ಪೈಕಿ ಯಾವುದನ್ನು ಬೇಕಾದರೂ ಅನುಸರಿಸುವ ತೀರ್ಮಾನ ಕೈಗೊಳ್ಳುವಷ್ಟಕ್ಕೆ 
ಮಾತ್ರವಾಗಿದೆ. ಇದು ಅಲ್ಲಾಹನು ಅವನಿಗೆ ನೀಡಿದ ಆಯ್ಕೆಯ ಸ್ಥಾತಂತ್ರ್ಯ(Freedom of Choice) ಆಗಿದೆ. ಉದಾ: ಒಬ್ಬನ ಮುಂದೆ 
ಉಪ ಸಂಪಾದನೆಯ ಪ್ರಶ್ನೆ ಬಂದಾಗ, ಅದಕ್ಕೆ ಅನೇಕ ಮಾರ್ಗಗಳು ಎದುರಾಗುತ್ತದೆ .ಅವುಗಳಲ್ಲಿ ಕೆಲವು ಹಲಾಲ್‌ (ಧರ್ಮ ಸಮ್ಮತ) 
ಆಗಿವೆ. ಉದಾ: ನ್ಯಾಯ ಸಮ್ಮತ ನೌಕರಿ, ಉದ್ಯೋಗ, ವ್ಯಾಪಾರ, ಕೈಗಾರಿಕೆ, ವ್ಯವಸಾಯ ಇತ್ಯಾದಿ. ಇನ್ನು ಕೆಲವು ನಿಷಿದ್ಧ (ಹರಾಮ್‌) 
ಆಗಿವೆ. ಉದಾ: ಕಳ್ಳತನ, ದರೋಡೆ, ಕೊಳ್ಳೆ ಜೇಬು ಕಳ್ಳತನ, ವೇಶ್ಯಾವಾಟಿಕೆ, ಬಡ್ಡಿ ವ್ಯವಹಾರ, ಜೂಜಾಟ, ಲಂಚ, ಭ್ರಷ್ಟಾಚಾರ, ನಿಷಿದ್ಧ 
ವ್ಯಾಪಾರ ಮತ್ತು ನೌಕರಿ ಇತ್ಯಾದಿ. ಈ ಪೈಕಿ ಯಾವುದಾದರೊಂದು ಮಾರ್ಗವನ್ನನುಸರಿಸುವ ತೀರ್ಮಾನ ಮಾಡುವುದನ್ನು ಮಾನವನ 
ಆಯ್ಕೆಗೆ ಬಿಟ್ಟುಬಿಡಲಾಗಿದೆ. ಅವನು ತನ್ನ ಉಪ ಸಂಪಾದನೆಯನ್ನು ಯಾವ ರೀತಿಯಿಂದಲೂ ಗಳಿಸಬಹುದು. ಅದೇ ರೀತಿ ನೈತಿಕತೆಯ 
ವಿವಿಧ ಸ್ವರೂಪಗಳಿವೆ. ಒಂದೆಡೆ, ಪ್ರಾಮಾಣಿಕತೆ, ವಿಶ್ವಸ್ಥತೆ, ಸಭ್ಯತೆ, ನ್ಯಾಯ, ಕರುಣೆ, ಅನುಕಂಪ, ಪರಿಶುದ್ಧತೆಗಳಂತಹ ಗುಣಗಳಿವೆ. 
ಇನ್ನೊಂದೆಡೆ, ದುಷ್ಟತೆ, ನೀಚತೆ, ಅಕ್ರಮ-ಅತ್ಯಾಚಾರ, ಅಪ್ರಾಮಾಣಿಕತೆ, ಸ್ವಚ್ಛಂದತೆ, ಅಸಭ್ಯತೆಯಂತಹ ದುರ್ಗುಣಗಳಿವೆ. ಈ ಪೈಕಿ 
ಯಾವ ಸ್ವರೂಪದ ನೈತಿಕತೆಯನ್ನು ಸ್ವೀಕರಿಸಲೂ ಅವನಿಗೆ ಸಂಪೂರ್ಣ ಸ್ವಾತಂತ್ರ್ಯವಿದೆ. ಅದೇ ರೀತಿ, ಮತ ಧರ್ಮಗಳಿಗೆ ಸಂಬಂಧಿಸಿಯೂ 
ಅನೇಕ ಮಾರ್ಗಗಳು ಮಾನವನ ಮುಂದೆ ತೆರೆದಿವೆ. ನಾಸ್ತಿಕತೆ, ಬಹುದೇವತ್ವ ಮತ್ತು ತೌಹೀದ್‌-ಶಿರ್ಕ್‌ನ ಮಿಶ್ರಣದ ಅನೇಕ ವಿಧಗಳಿವೆ. 
ಒಂದು ಕುರ್‌ಆನ್‌ ಕಲಿಸುವ ಅಪ್ಪಟ ಏಕದೇವತ್ವವಿದೆ. ಈ ಪೈಕಿ ಯಾವುದನ್ನು ಅಳವಡಿಸಿಕೊಳ್ಳಬೇಕೆಂಬುದನ್ನು ಮಾನವನಿಗೇ ಬಿಟ್ಟು 
ಬಿಡಲಾಗಿದೆ. ಅಲ್ಲಾಹನು ಅವನ ಮೇಲೆ ಬಲವಂತವಾಗಿ ತನ್ನ ತೀರ್ಮಾನವನ್ನು ಹೇರುವುದಿಲ್ಲ. ಅವನು ಹಲಾಲ್‌ ಸಂಪಾದನೆ ಬಯಸಿದನು. 
ಅಲ್ಲಾಹನು ಅವನನ್ನು ಬಲವಂತವಾಗಿ ಹರಾಮ್‌ ಭಕ್ಕಕನನ್ನಾಗಿ ಮಾಡುವುದಿಲ್ಲ. ಅವನು ಕುರ್‌ಆನಿನ ಅನುಸರಣೆಯನ್ನು ಬಯಸಿದ್ದರೆ, 


ಕಾಂಡ - 29 


76. ಅದ್ದಹ್ಟ್‌ 147 


ಹಸಾತ ಸಚಾರಾಾಪಾಹಾಸಾಣನಾಾಣಾಣಾಣಗಾಣಾಣಾಣಗಣಾಣಾಾಾ 


ಅಲ್ಲಾಹನು ಅವನನ್ನು ಬಲವಂತವಾಗಿ, ನಾಸ್ತಿಕ, ಬಹುದೇವವಿಶ್ಚಾಸಿ ಅಥವಾ ಸತ್ಯನಿಷೇಧಿಯಾಗಿ ಮಾಡುವುದಿಲ್ಲ; ಅವನು ಸಜ್ಜನನಾಗ 
ಬಯಸಿದ್ದರೆ, ಅಲ್ಲಾಹನು ವೃಥಾ ಅವನನ್ನು ದುಷ್ಕರ್ಮಿಯಾಗಿ ಮಾಡುವುದಿಲ್ಲ. 

ಆದರೆ ಈ ಆಯ್ಕೆಯ ಸ್ವಾಶಂತ್ರ, ದ ಬಳಿಕವೂ ಮಾನವನು ತಾನು ಬಯಸಿದ್ದನ್ನೇ ಮಾಡುವುದು ಅಲ್ಲಾಹನ ಇಚ್ಛೆ ಮತ್ತು ಇಂಗಿತ 
ಹಾಗೂ ಅವನ ತೌಫೀಕನ್ನು ಅವಲಂಬಿಸಿದೆ. ಒಂದು ವೇಳೆ ಅವನು ಬಯಸಿದ್ದನ್ನು, ಆಗ್ರಹಿಸಿದ್ದನ್ನು, ತೀರ್ಮಾನಿಸಿದ್ದನ್ನು ಮಾಡುವುದು 
ಅಲ್ಲಾಹನ ವಿಧಿಯಾಗಿದ್ದರೆ ಮಾತ್ರ ಅವನು ಅದನ್ನು ಮಾಡಬಲ್ಲನು. ಅನ್ಯಥಾ ಅವನು ಎಷ್ಟೇ ಪ್ರಯತ್ನಿಸಿದ್ದರೂ ಅಲ್ಲಾಹನ ವಿಧಿ ಮತ್ತು 
ಇಚ್ಛೆ ಇಲ್ಲದಿದ್ದರೆ ಅವನು ಅದನ್ನು ಮಾಡಲಾರನು. ಇದನ್ನೇ ಇನ್ನೊಂದು ಸೂಕ್ತದಲ್ಲಿಹೇಳಲಾಗಿದೆ. ಈ ವಿಷಯವನ್ನು ಹೀಗೆ ಗ್ರಹಿಸಬಹುದು. 
ಒಂದು ವೇಳೆ ಈ ಲೋಕದಲ್ಲಿ ಮಾನವನಿಗೆ ಎಲ್ಲ ಅಧಿಕಾರಗಳನ್ನೂ ನೀಡುತ್ತಿದ್ದರೆ ಮತ್ತು ಅವರು ಏನೂ ಬೇಕಾದರೂ ಮಾಡಲಿ ಎಂಬುದನ್ನು 
ಅವನ ಇಚ್ಛೆಗೆ ಬಿಟ್ಟು ಕೊಟ್ಟಿದ್ದರೆ ಈ ಲೋಕದ ವ್ಯವಸ್ಥೆಯು ಅಸ್ತವ್ಯಸ್ತಗೊಳ್ಳುತ್ತಿತ್ತು. ಒಬ್ಬ ಕೊಲೆಗಡುಕನಿಗೆ ಯಾರನ್ನು ಬೇಕಾದರೂ ಕೊಲ್ಲ 
ಬಹುದೆಂಬ ಸ್ವಾತಂತ್ರ್ಯ ನೀಡುತ್ತಿದ್ದರೆ ಇಲ್ಲಿನ ಎಲ್ಲರನ್ನೂ ಕೊಲ್ಲಲು ಅವನೊಬ್ಬನೇ ಸಾಕಾಗುತ್ತಿದ್ದ. ಜೇಬೂ ಕತ್ತರಿಸುವವನಿಗೆ ಯಾರ 
ಜೇಬನ್ನೂ ಕತ್ತರಿಸಬಹುದೆಂಬ ಸ್ಥಾತಂತ್ರ್ಯ ನೀಡುತ್ತಿದ್ದರೆ, ಇಲ್ಲಿ ಒಬ್ಬನ ಜೇಬು ಸುರಕ್ಕಿತವಾಗುತ್ತಿರಲಿಲ್ಲ, ಒಬ್ಬಕಳ್ಳನ ಕೈಯಿಂದ ಯಾರ ಸೊತ್ತೂ 
ಉಳಿಯುತ್ತಿರಲಿಲ್ಲ. ಒಬ್ಬ ವ್ಯಭಿಚಾರಿಯಿಂದ ಯಾವ ಸ್ತ್ರೀಯ ಮಾನವೂ ಉಳಿಯುತ್ತಿರಲಿಲ್ಲ, ಒಬ್ಬ ದರೋಡೆಕೋರನಿಂದ ಯಾವ 
ಮನೆಯೂ ಸುರಕ್ಷಿತವಾಗುತ್ತಿರಲಿಲ್ಲ. ಈ ಪೈಕಿ ಎಲ್ಲರಿಗೂ ಅವನ ಮನಬಂದಂತೆ ಮಾಡಲು ಬಿಡುತ್ತಿದ್ದರೆ! ಆದ್ದರಿಂದ ಮಾನವನು ಸರಿಯೋ 
ತಪ್ಪೋ ಆದ ಮಾರ್ಗದಲ್ಲಿನಡೆಯ ಬಯಸಿದರೆ ಅವನನ್ನು ಅದಕ್ಕೆ ಬಿಡುವ ಅಥವಾ ಪಡೆಯುವ ಅಧಿಕಾರವನ್ನು ಅಲ್ಲಾಹನು ತಾನೇ ಇರಿಸಿ 
ಕೊಂಡಿರುವನು. ಒಬ್ಬನು ದುರ್ಮಾರ್ಗವನ್ನು ಬಿಟ್ಟು ಸನ್ಮಾರ್ಗದಲ್ಲಿ. ನಡೆಯ ಬಯಸಿದರೆ, ಅವನಿಗೂ ಸನ್ಮಾರ್ಗವು ಅಲ್ಲಾಹನ ಇಚ್ಛೆಯಿಂದಲೇ 
ಲಭಿಸುತ್ತದೆ. ಆದರೆ ದುರ್ಮಾರ್ಗವನ್ನು ಬಿಟ್ಟು ಸನ್ಮಾರ್ಗವನ್ನು ಅನುಸರಿಸುವ ತೀರ್ಮಾನವನ್ನು ಮಾನವನು ತಾನೇ ಮಾಡಿರಬೇಕು, 
ಅನ್ಯಥಾ ಅಲ್ಲಾಹನು ಯಾರನ್ನೂ ಬಲವಂತವಾಗಿ, ಕೊಲೆಗಾರ, ನಾಸ್ತಿಕ ಅಥವಾ ಬಹುದೇರಾದಕನನ್ನಾಗಿ ಮಾಡದಿರುವಂತೆಯೇ ಬಲವಂತವಾಗಿ 
ವಿಶ್ವಾಸಿಯಾಗಿಯೂ ಮಾಡುವುದಿಲ್ಲ, 

ಆ ಬಳಿಕ ಮೂರನೇ ಸೂಕ್ತದಲ್ಲಿ, ಅಲ್ಲಾಹನ ಈ ಇಚ್ಛೆಯು ನಿರಂಕುಶ (Arbitrary) ಆಗಿರಬಹುದೋ ಎಂಬ ತಪ್ಪಕಲ್ಪನೆಯನ್ನು 
ಹೋಗಲಾಡಿಸುತ್ತದೆ. ಅಲ್ಲಾಹನು ಸರ್ವಜ್ಞನೂ ಯುಕ್ತಿಪೂರ್ಣನೂ ಆಗಿದ್ದಾನೆಂದು ಹೇಳಲಾಗಿದೆ. ಅಂದರೆ ಅವನು ಎಲ್ಲವನ್ನೂ 
ಬಲ್ಲವನಾಗಿದ್ದಾನೆ. ಅವನು ಪೂರ್ಣ ಯುಕ್ತಿ ಮತ್ತು ಜ್ಞಾನದೊಂದಿಗೆ, ಯಾರಿಗೆ ಅನುಕೂಲ ಮಾಡಿಕೊಡಬೇಕು. ಅದನ್ನು ನೀಗಿಸಲು 
ಯಾರಿಗೆ ಕೊಡಬಾರದು, ಯಾರಿಗೆ ಕೆಲಸ ಮಾಡುವ ಅವಕಾಶ ನೀಡಬೇಕು, ಯಾರಿಗೆ ನೀಡಬಾರದು ಎಂಬುದನ್ನು ತೀರ್ಮಾನಿಸುತ್ತಾನೆ. 
ಅವನು ಮಾನವನಿಗೆ ಎಷ್ಟರ ಮಟ್ಟಿಗೆ ಅವಕಾಶ ನೀಡುತ್ತಾನೋ ಮತ್ತು ಅದಕ್ಕಾಗಿ ಸಾಧನಾನುಕೂಲಕೆಗಳನ್ನು ಒದಗಿಸುತ್ತಾನೋ ಅಷ್ಟರ 
ಮಟ್ಟಿಗೆ ಮಾತ್ರ ಅವನು ಕೆಲಸ ಮಾಡಬಲ್ಲನು. ಅದು ಒಳ್ಳೆಯದಾಗಿರಲಿ, ಕೆಟ್ಟದಾಗಿರಲಿ. ಸನ್ಮಾರ್ಗದ ವಿಷಯವೂ ಇದಕ್ಕಿಂತ ಭಿನ್ನವಲ್ಲ. 
ಅಲ್ಲಾಹನೇ ತನ್ನ ಜ್ಞಾನದ ಆಧಾರದಲ್ಲಿ ಇದನ್ನು ಅರಿತಿರುತ್ತಾನೆ. ಅವನೇ ತನ್ನ ಯುಕ್ತಿಯನುಸಾರ ಯಾರು ಸನ್ಮಾರ್ಗಕ್ಕೆ ಅರ್ಹರು, ಯಾರು 
ಅಲ್ಲದೆಂಬುದನ್ನು ತೀರ್ಮಾನಿಸುತ್ತಾನೆ. 

ಅನುಬಂಧ- 2 (ಅದ್ಧಹ್ರ್‌: ಟಿ34) 

ಈ ಸೂಕ್ತದಲ್ಲಿ ಅಕ್ರಮಿಗಳೆಂದರೆ ಅಲ್ಲಾಹನ ವಾಣಿ ಮತ್ತು ಅವನ ಪ್ರವಾದಿಯ ಶಿಕ್ಷಣ ತಲುಪಿದ್ದು, ಅನಂತರ ಅವನು ಆಲೋಚಿಸಿ 
ಕೊಂಡೇ ಅದನ್ನು ಅನುಸರಿಸಬಾರದು ಎಂದು ತೀರ್ಮಾನಿಸಿದವರಾಗಿದ್ದಾರೆ. ಅವರಲ್ಲಿ, ನಾವು ಈ ವಾಣಿಯನ್ನು ದೇವನ ವಾಣಿಯೆಂದೂ 
ಈ ಪ್ರವಾದಿಯನ್ನು ದೇವನ ಪ್ರವಾದಿಯೆಂದೂ ಒಪ್ಪುವುದಿಲ್ಲ ಅಥವಾ ನಾವು ದೇವನನ್ನೇ ನಂಬುವುದಿಲ್ಲನೆಂದು ಹೇಳುವವರೂ ಇದ್ದಾರೆ. 
ಅವರಲ್ಲಿ ದೇವನನ್ನು ಪ್ರವಾದಿಯನ್ನೂ ಕುರ್‌ಆನನ್ನು ಒಪ್ಪುವುದನ್ನು ನಿರಾಕರಿಸದಿದ್ದರೂ ನಾವು ಅದನ್ನು ಅನುಸರಿಸುವುದಿಲ್ಲವೆಂದು 
ತೀರ್ಮಾನಿಸಿದವರೂ ಇದ್ದಾರೆ, ವಾಸ್ತವದಲ್ಲಿ ಈ ಎರಡೂ ವರ್ಗದವರು ಅಕ್ರಮಿಗಳಾಗಿದ್ದಾರೆ. ಮೊದಲ ವರ್ಗದ ನೀತಿಯಂತೂ ಸ್ಪಷ್ಟವೇ. 
ಆದರೆ ಎರಡನೇ ವರ್ಗವು ಅವರಿಗಿಂತ ಕಡಿಮೆ ಅಕ್ರಮಿಗಳೇನೂ ಅಲ್ಲ, ಅಷ್ಟೇ ಅಲ್ಲ, ಅವರು ಕಪಟಿಗಳೂ ದ್ರೋಹಿಗಳೂ ಆಗಿದ್ದಾರೆ. ಬಾಯಿ 
ಯಲ್ಲಿ ಅವರು ನಾವು ದೇವನನ್ನು ಪ್ರವಾದಿಯನ್ನು ಕುರ್‌ಆನನ್ನು ನಂಬುತ್ತೇವೆಂದು ಹೇಳುತ್ತಾರೆ. ಆದರೆ ಅವರ ಮನ-ಮಸ್ತಿಷ್ಠಗಳ 
ತೀರ್ಮಾನವು ಅದನ್ನು ಅನುಸರಿಸಲೇ ಬಾರದೆಂದಿರುತ್ತದೆ. ಅವರ ಕರ್ಮಗಳೂ ಅದಕ್ಕೆ ವಿರುದ್ಧವಾಗಿರುತ್ತದೆ. ಈ ಎರಡೂ ವರ್ಗಗಳವರ 
ಬಗ್ಗೆ ಅಲ್ಲಾಹನ ಘೋಷಣೆ ಹೀಗಿದೆ- ನಾವು ಅವರಿಗೆ ಕಠಿಣತಮ ಶಿಕ್ಷೆ ಸಿದ್ಧಗೊಳಿಸಿಟ್ಟಿದ್ದೇವೆ. ಈ ಲೋಕದಲ್ಲಿ ಅವರು ಎಷ್ಟು ಬೇಕಾದರೂ 
ಮೆರೆಯಲಿ, ಚೆನ್ನಾಗಿ ಸುಖಭೋಗಗಳನ್ನು ಮಾಡುತ್ತಿರಲಿ, ತಮ್ಮ ಮೇಲ್ಮೆಯ ಡಂಗುರವನ್ನು ಚೆನ್ನಾಗಿ ಸಾರುತ್ತಿರಲಿ, ಆದರೆ ಕೊನೆಗೆ ಅದರ 
ಪರಿಣಾಮ ಒಂದು ಭಯಾನಕ ಶಿಕ್ಷೆಯಾಗಿದೆ. ಅಲ್ಲಾಹನ ಕರುಣೆಯಲ್ಲಿ ಪ್ರವೇಶಿಸುವ ಭಾಗ್ಯ ಅವರಿಗಿರದು. 


ಚ್‌] 
ಹಾ ಬ ಪರಾ 


ಕಾಂಡ - 29 


77. ಅಲ್‌ ಮುರ್ಸಲಾತ್‌ 


ಹೆಸರು 
ಪ್ರಥಮ ಸೂಕ್ತದ ಈಟಿ) 'ವಲ್‌ ಮುರ್ಸಲಾತ್‌' ಎಂಬ ಪದವೇ ಈ ಅಧ್ಯಾಯದ ಹೆಸರೆಂದು ಸಾರಲಾಗಿದೆ. 
ಅವತೀರ್ಣ ಕಾಲ 


ಇದು ಮಕ್ಕಾ ಜೀವನದ ಆರಂಭ ಕಾಲದಲ್ಲಿ ಅವತೀರ್ಣಗೊಂಡಿತೆಂದು ಇದರ ಸಂಪೂರ್ಣ ವಿಷಯವೇ ವ್ಯಕ್ತ ಪಡಿಸುತ್ತದೆ. 

ಇದಕ್ಕಿಂತ ಮುಂಚಿನ ಅಲ್‌ ಕಿಯಾಮಃ ಮತ್ತು ಅದ್ದಣ್ರ್‌ ಅಧ್ಯಾಯಗಳು ಹಾಗೂ ಇದರ ನಂತರದ ಅನ್ನಬಆ್‌ ಮತ್ತು 
ಅನ್ನಾರುಆತ್‌ ಅಧ್ಯಾಯಗಳನ್ನು ಸೇರಿಸಿ ಓದಿದರೆ ಇವೆಲ್ಲವೂ ಒಂದೇ ಕಾಲದಲ್ಲಿ ಅವತೀರ್ಣಗೊಂಡ ಆಧ್ಯಾಯಗಳಾಗಿವೆ 
ಮತ್ತು ಒಂದೇ ವಿಷಯವನ್ನು ವಿವಿಧ ರೀತಿಯಲ್ಲಿ ಮಕ್ಕಾದವರಿಗೆ ಮನವರಿಕೆ ಮಾಡಿ ಕೊಡಲಾಗಿದೆಯೆಂದು ಸ್ಪಷ್ಟವಾಗಿ ತಿಳಿದು 
ಬರುತ್ತದೆ. 
ಚರ್ಚಾ ವಿಷಯ 

ಕಿಯಾಮತ್‌ ಮತ್ತು ಪರಲೋಕದ ಸಮರ್ಥನೆ ಹಾಗೂ ಈ ವಾಸ್ತವಿಕತೆಗಳ ನಿರಾಕರಣೆ ಮತ್ತು ಅಂಗೀಕಾರದ ಅಂತಿಮ 
ಪರಿಣಾಮಗಳ ಕುರಿತು ಜನರನ್ನು ಎಚ್ಚರಿಸುವುದೇ ಇದರ ಚರ್ಚಾ ವಿಷಯವಾಗಿದೆ. 

ಮೊದಲ ಏಳು ಸೂಕ್ತಗಳಲ್ಲಿ ಮಾರುತಗಳ ವ್ಯವಸ್ಥೆಯನ್ನು, ಕುರ್‌ಆನ್‌ ಮತ್ತು ಮುಹಮ್ಮದ್‌(ಸ) ಎಚ್ಚರಿಕೆ ನೀಡುತ್ತಿರುವ 
ಕಿಯಾಮತ್‌ ಬರುವುದು ಖಚಿತವೆಂಬ ವಾಸ್ತವಿಕತೆಗೆ ಪುರಾವೆಯಾಗಿ ಮಾಡಲಾಗಿದೆಯೆಂದು ಹೇಳಲಾಗಿದೆ. ಇವುಗಳಲ್ಲಿರುವ 
ಪುರಾವೆ ಹೀಗಿದೆ: ಈ ಭೂಮಿಯಲ್ಲಿ ಅದ್ಭುತಕರ ವ್ಯವಸ್ಥೆಯನ್ನು ಸ್ಥಾಪಿಸಿದ ಸರ್ವಶಕ್ತನಿಗೆ ಕಿಯಾಮತನ್ನು ಸ್ಥಾಪಿಸುವುದು ಕಷ್ಟದ 
ಕೆಲಸವೇನಲ್ಲ, ಈ ವ್ಯವಸ್ಥೆಯಲ್ಲಿ ಕಂಡುಬರುವ ಸ್ಪಷ್ಟ ಯುಕ್ತಿಯು ಪರಲೋಕವು ಖಂಡಿತ ಉಂಟಾಗಲಿದೆಯೆಂಬುದಕ್ಕೆ ಸಾಕ್ಷ್ಯ 
ಒದಗಿಸುತ್ತದೆ. ಏಕೆಂದರೆ ಯುಕ್ತಿಜ್ಜ ನ ಯಾವ ಕಾರ್ಯವೂನಿರರ್ಥಕ ಮತ್ತು ಉದ್ದೇಶ ರಹಿತವಾಗಿರುವುದಿಲ್ಲ. ಪರಲೋಕವಿಲ್ಲದಿದ್ದರೆ 
ಈ ಇಡೀ ಪ್ರಪಂಚ ವ್ಯವಸ್ಥೆಯೇ ಸಂಪೂರ್ಣ ವ್ಯರ್ಥವೆಂದರ್ಥ. 

ಮಕ್ಕಾದ ಜನರು, ನೀವು ನಮ್ಮನ್ನು ಬೆದರಿಸುತ್ತಿರುವ ಆ ಕಿಯಾಮತನ್ನು ತಂದು ತೋರಿಸಿದರೆ ನಾವದನ್ನು ನಂಬುವೆವು 
ಎಂದು ಆಗಾಗ ಹೇಳುತ್ತಿದ್ದರು. 8ರಿಂದ 15 ರವರೆಗಿನ ಸೂಕ್ತಗಳಲ್ಲಿ ಅವರ ಈ ಬೇಡಿಕೆಯನ್ನು ಪ್ರಸ್ತಾಪಿಸದೆ ಅದಕ್ಕೆ ಹೀಗೆ ಉತ್ತರ 
ನೀಡಲಾಗಿದೆ: ಒಬ್ಬ ಅರೆಹುಚ್ಚನು ಅದನ್ನು ತೋರಿಸಬೇಕೆಂದ ಕೂಡಲೇ ಅದನ್ನು ತೋರಿಸಲು ಅದೇನೂ ಆಟ ವಿನೋದವಲ್ಲ, 
ಅದು ಎಲ್ಲ ಮಾನವಕುಲದ ಮತ್ತು ಎಲ್ಲ ವ್ಯಕ್ತಿಗಳ ಮೊಕದ್ದಮೆಗಳ ತೀರ್ಮಾನದ ದಿನವಾಗಿದೆ. ಅದಕ್ಕಾಗಿ ಅಲ್ಲಾಹನು ಒಂದು 
ವಿಶೇಷ ಸಮಯವನ್ನು ನಿಗದಿ ಪಡಿಸಿದ್ದಾನೆ. ಆಗಲೇ ಅದು ಬರುತ್ತದೆ. ಅದು ಬರುವುದು ಭಯಾನಕ ರೂಪದಲ್ಲಾಗಿರುವುದು. 
ಇಂದು ತಮಾಷೆಯ ರೂಪದಲ್ಲಿ ಅದನ್ನು ಅಪೇಕ್ಷಿಸುವವರು ಅಂದು ದಿಗ್ಭಾಂತರಾಗಿ ಬಿಡುವರು. ಅಂದು ಇದೇ ಪ್ರವಾದಿಗಳ 
ಸಾಕ್ಷ್ಯದ ಮೇಲೆ ಅವರ ಮೊಕದ್ದಮೆಗಳ ತೀರ್ಮಾನವಾಗುವುದು. ಅವರು ನೀಡುತ್ತಿದ್ದ ಎಚ್ಚರಿಕೆಗಳನ್ನು ನಿಸ್ಸಂಕೋಚವಾಗಿ 
ನಿರಾಕರಿಸುತ್ತಿದ್ದ ಈ ಸತ್ಯನಿಷೇಧಿಗಳಿಗೆ, ತಾವೇ ತಮ್ಮ ಕೈಗಳಿಂದ ವಿನಾಶವನ್ನು ತಂದುಕೊಂಡಿದ್ದೇವೆಂದು ತಿಳಿದು ಬರುವುದು. 

16ರಿಂದ 28ರ ವರೆಗಿನ ಸೂಕ್ತಗಳಲ್ಲಿ ನಿರಂತರ ಕಿಯಾಮತ್‌ ಮತ್ತು ಪರಲೋಕದ ಇರುವಿಕೆ ಮತ್ತು ಅನಿವಾರ್ಯತೆಯ 
ಬಗ್ಗೆ ಪುರಾವೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಮಾನವನ ಇತಿಹಾಸ, ಅವನ ಹುಟ್ಟು ಅವನು ವಾಸಿಸುವ ಈ ಭೂಮಿಯಲ್ಲಿ 
ಅವನ ಸ್ವರೂಪವು ಕಿಯಾಮತ್‌ ಬರುವುದು ಮತ್ತು ಪರಲೋಕ ಇರುವುದು ಸಾಧ್ಯ. ಅದು ಅಲ್ಲಾಹನ ಯುಕ್ತಿಯ ಬೇಡಿಕೆಯೂ 

ಕ ಆಗಿದೆಯೆಂಬುದರ ಸಾಕ್ಷ | ವಹಿಸುತ್ತದೆ. ಪರಲೋಕವನ್ನು ನಿರಾಕರಿಸಿದ ಜನಾಂಗಗಳು ಕೆಟ್ಟು ಹೋಗಿ, ಕೊನೆಗೆ ನಾಶ ಹೊಂದಿ 

ಬಿಟ್ಟಿವೆಯೆಂಬುದನ್ನು' ಇತಿಹಾಸ ತಿಳಿಸುತ್ತದೆ. ಅದರ ಅರ್ಥ ಹೀಗಿದೆ- ಪರಲೋಕವು ಒಂದು ವಾಸ್ತವವಾಗಿದ್ದು ಯಾವುದೇ 


ಕಾಂಡ - 29 


77. ಅಲ್‌ ಮುರ್ಸಲಾತ್‌ 149 


ಜನಾಂಗದ ನೀತಿಯು ಅದರೊಂದಿಗೆ ಸಂಘರ್ಷಿಸಿದರೆ ಅದರ ಪರಿಣಾಮವು ಎದುರಿನಿಂದ ಬರುವ ರೈಲುಗಾಡಿಯ ವಿರುದ್ಧ 
ನಡೆಯುವ ಕುರುಡನಂತಾಗಿರುವುದು. ಅದರರ್ಥ ಹೀಗೂ ಇದೆ- ಈ ವಿಶ್ವಸಾಮ್ರಾ ಜ್ಯದಲ್ಲಿ ಕೇವಲ ಭೌತಿಕ ನಿಯಮ 
(Physical Law) ಇರುವುದಲ್ಲ. ಇಲ್ಲಿ ಒಂದು ನೈತಿಕ ನಿಯಮವೂ ಇದೆ. ಅದರಂತೆ ಈ ಲೋಕದಲ್ಲೂ ಕರ್ಮಫಲದ 
ಪರಂಪರೆ ಜಾರಿಯಲ್ಲಿದೆ. ಆದರೆ ಇದು ಈ ಲೋಕದ ಪ್ರಸಕ್ತ ಜೀವನದಲ್ಲಿ ಪರಿಪೂರ್ಣ ರೂಪದಲ್ಲಿ ಪ್ರಕಟವಾಗುವುದಿಲ್ಲ 
ಆದ್ದರಿಂದ ಎಲ್ಲ ಒಳಿತು ಕೆಡುಕುಗಳ ಸಂಪೂರ್ಣ ಪ್ರತಿಫಲ ನೀಡಬಲ್ಲಂತಹ ಒಂದು ಕಾಲವು ಪರಿಪೂರ್ಣ ರೂಪದಲ್ಲಿ ಬರಬೇಕು 
ಮತ್ತು ಇಲ್ಲಿ ಪುರಸ್ಕಾರ ಲಭಿಸದ ಅಥವಾ ಶಿಕ್ಷೆಯಿಂದ ಪಾರಾದವರಿಗೆ ಅದು ಸಿಗುವಂತಾಗಬೇಕು ಎಂದು ವಿಶ್ವದ ನೈತಿಕ 
ನಿಯಮವು ಖಂಡಿತವಾಗಿಯೂ ಬಯಸುತ್ತದೆ. ಅದಕ್ಕೆ ಮರಣದ ನಂತರ ಒಂದು ಜೀವನ ಇರುವುದು ಅನಿವಾರ್ಯವಾಗಿದೆ. 

ಮಾನವನ ಹುಟ್ಟು ಈ ಲೋಕದಲ್ಲಿ ಹೇಗೆ ಉಂಟಾಯಿತೋ ಅದರ ಬಗ್ಗೆ ಅವನು ಚಿಂತನೆ ನಡೆಸಿದರೆ ಅವನು ಬುದ್ಧಿಯು 
(ಅದು ಸರಿಯಾಗಿದ್ದರೆ) ಒಂದು ತುಚ್ಛ ವೀರ್ಯ ಬಿಂದುವಿನಿಂದ ಆರಂಭಿಸಿ ಓರ್ವ ಪೂರ್ಣ ಮನುಷ್ಯನನ್ನಾಗಿ ಮಾಡಿದ 
ದೇವನಿಗೆ, ಅದೇ ಮನುಷ್ಯನನ್ನು ಇನ್ನೊಂದು ಬಾರಿ ಸೃಷ್ಟಿಸಲು ಖಂಡಿತ ಸಾದ್ಯವಿದೆಯೆಂದು ಒಪ್ಪದಿರಲು ಸಾಧ್ಯವೇ ಇಲ್ಲ. 
ಮಾನವನು ಜೀವನಾದ್ಯಂತ ವಾಸಿಸುವ ಈ ಭೂಮಿಯಲ್ಲಿ ಮರಣದ ಬಳಿಕ, ಅವನ ಶರೀರವು ಸಂಪೂರ್ಣ ನಾಸ್ತಿಯಾಗುವುದಿಲ್ಲ. 
ಅದರ ಒಂದೊಂದು ಕಣವೂ ಇದೇ ಭೂಮಿಯಲ್ಲಿ ಉಳಿದಿರುತ್ತದೆ. ಇದೇ ಭೂಮಿಯ ಬೊಕ್ಕಸದಿಂದ ಅದು ಆಗುತ್ತದೆ, 
ಬೆಳೆಯುತ್ತದೆ ಮತ್ತು ಕೊನೆಗೆ ಇದೇ ಭೂಮಿಯ ಬೊಕ್ಕಸಕ್ಕೆ ಅದು ಮರಳುತ್ತದೆ. ಈ ಖಜಾನೆಗಳಿಂದ ಮೊದಲು ತೆಗೆದಿದ್ದ 
ದೇವನೇ ಅವುಗಳನ್ನು ಶೇಖರಿಸಿದ ನಂತರ ಅವುಗಳಿಂದಲೇ ಪುನಃ ಅದನ್ನು ಹೊರ ತೆಗೆಯಬಲ್ಲನು. ಅವನ ಮಹಿಮೆಯನ್ನು 
ಅರಿತರೆ ಅವನು ಹಾಗೆ ಮಾಡಬಲ್ಲನೆಂಬುದನ್ನು ನಿರಾಕರಿಸಲು ಸಾಧ್ಯವಿಲ್ಲ ಅವನ ಯುಕ್ತಿಯ ಬಗ್ಗೆ ಚಿಂತನೆ ನಡೆಸಿದರೆ, ಅವನು 
ಈ ಭೂಮಿಯಲ್ಲಿ ನಿಮಗೆ ನೀಡಿರುವ ಅಧಿಕಾರಗಳ ಸರಿಯಾದ ಮತ್ತು ತಪ್ಪಾದ ಬಳಕೆಯ ಲೆಕ್ಕ ತೆಗೆಯುವುದು ಅವನ 
ಯುಕ್ತಿಯ ಬೇಡಿಕೆಯಾಗಿದೆ. ಲೆಕ್ಕ ತೆಗೆಯದೆ ಬಿಟ್ಟು ಬಿಡುವುದು ಯುಕ್ತಿಗೆ ವಿರುದ್ಧವಾಗಿದೆ. 

ತರುವಾಯ 29ರಿಂದ 40ರ ವರೆಗಿನ ಸೂಕ್ತಗಳು ಪರಲೋಕವನ್ನು ನಿರಾಕರಿಸುವವರ ದುಷ್ಪರಿಣಾಮಗಳನ್ನು ಹಾಗೂ 
41ರಿಂದ 45ರ ವರೆಗಿನ ಸೂಕ್ತಗಳಲ್ಲಿ ಅದರ ಮೇಲೆ ವಿಶ್ವಾಸವಿಟ್ಟು ತಮ್ಮ ಸತ್ತರಿಣಾಮಕ್ಕಾಗಿ ಪ್ರಯತ್ನಿಸುವವರ ಹಾಗೂ . 
ಇಹಲೋಕದಲ್ಲಿ ಮನುಷ್ಯನಿಗೆ ಲಾಭವಿದ್ದರೂ ಪರಲೋಕವನ್ನು ಹಾಳು ಮಾಡುವಂತಹ ಆಚಾರ-ಕರ್ಮಗಳು ಹಾಗೂ ನೀತಿ 
ಚಾರಿತ್ರ್ಯಗಳ ಕೆಡುಕುಗಳಿಂದ ದೂರವಿರುವವರ ಸತ್ಪರಿಣಾಮಗಳನ್ನು ವಿವರಿಸಲಾಗಿದೆ. 

ಕೊನೆಯಲ್ಲಿ ಪರಲೋಕವನ್ನು ನಿರಾಕರಿಸುವವರು ಮತ್ತು ದೇವನ ದಾಸ್ಯ ಆರಾಧನೆಯಿಂದ ವಿಮುಖರಾಗುವವರಿಗೆ, 
ಈ ಲೋಕದ ಕೆಲವೇ ದಿನಗಳ ಜೀವನದಲ್ಲಿ ಎಷ್ಟು ಸುಖ ಪಡಬೇಕೋ ಪಡೆಯಿರಿ, ಕಟ್ಟಕಡೆಗೆ ನಿಮ್ಮ ಅಂತಿಮ ಗತಿಯು 
ಭಯಾನಕವಾಗಿರುವುದು ಎಂದು ಎಚ್ಚರಿಸಲಾಗಿದೆ. ಈ ಕುರ್‌ಆನಿನಿಂದ ಸನ್ಮಾರ್ಗ ಪಡೆಯದಿದ್ದವನಿಗೆ ಈ ಲೋಕದಲ್ಲಿ 
ಇನ್ನಾವುದೂ ಸನ್ಮಾರ್ಗ ನೀಡಲಾರದೆಂದು ಹೇಳಿ ಮಾತನ್ನು ಕೊನೆಗೊಳಿಸಲಾಗಿದೆ. 


ಕಾಂಡ - 29 


77. ಅಲ್‌ ಮುರ್ಸಲಾತ್‌ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು: 59 ರುಕೂಆ್‌ಗಳು: 2 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


ಹ A NEA 2 ME ALL ANON 
CUTE ಛು $k ಹಯ ಥಿ yy! 3 
BPS A NY ಲ 4 13 ೬» NANNERL 
CB ou jo SSH PALO sb 0S 
ABLE 2A IL 2 AVN ಲಲಿ 
ಟಟ 15 ರೆ| 1 30 E25 HEN 8S Obs 
(1-7) ಒಂದರ ಹಿಂದೆ ಒಂದರಂತೆ ಕಳುಹಿಸಲ್ಪಡುವ (ಮಾರುತ), ಬಳಿಕ ಬಿರುಗಾಳಿಯ ವೇಗದಲ್ಲಿ ಬೀಸುವ 
ಮತ್ತು (ಮೋಡಗಳನ್ನು) ಎತ್ತಿಕೊಂಡು ಹರಡುವ ಬಳಿಕ (ಅವುಗಳನ್ನು) ಸೀಳಿ ಬೇರ್ಪಡಿಸುವ ಆಗ ನೆಪದ ರೂಪದಲ್ಲಾಗಲಿ 
ಅಥವಾ ಎಚ್ಚರಿಕೆಯ ರೂಪದಲ್ಲಾಗಲಿ(ಹೃದಯಗಳಲ್ಲಿ ದೇವ) ಸ್ಮರಣೆಯನ್ನು ಮೂಡಿಸುವವುಗಳಾಣೆ!" ನಿಮಗೆ 
ವಾಗ್ದಾನ ಮಾಡಲಾಗುತ್ತಿರುವ ಘಟನೆಯು? ಖಂಡಿತವಾಗಿಯೂ ಸಂಭವಿಸಲಿದೆ.3 

(8-15) ಇನ್ನು ನಕ್ಷತ್ರಗಳು ಕಳೆಗುಂದಿ ಹೋಗುವಾಗ" ಮತ್ತು ಆಕಾಶವು ಸೀಳಲ್ಪಡುವಾಗ್‌ ಮತ್ತು ಪರ್ವತಗಳು 


1. ಅಂದರೆ ಕೆಲವೊಮ್ಮೆ ಅದು ನಿಂತು ಬಿಡುವುದರಿಂದ ಅಥವಾ ಬರಗಾಲದ ಭೀತಿ ಹುಟ್ಟುವುದರಿಂದ ಮನಸ್ಸು ಮೃದುವಾಗುತ್ತದೆ. 
ಜನರು ಅಲ್ಲಾಹನಲ್ಲಿ ಕ್ಷಮೆಯಾಚಿಸ ತೊಡಗುತ್ತಾರೆ. ಕೆಲವೊಮ್ಮೆ ಅದರಿಂದ ಮಳೆ ಬರುವುದರಿಂದ ಜನರು ಅಲ್ಲಾಹನಿಗೆ ಕೃತಜ್ಞತೆ 
ಸಲ್ಲಿಸುತ್ತಾರೆ. ಇನ್ನು ಕೆಲವೊಮ್ಮೆ ಅದು ಬೀಸುವ ರಭಸದಿಂದ ಹೃದಯದಲ್ಲಿ ಭಯವುಂಟಾಗುತ್ತದೆ. ಆಪತ್ತೆರಗುವ ಭಯದಿಂದ ಜನರು 
ಅಲ್ಲಾಹನತ್ತ ಮರಳುತ್ತಾರೆ. 

2. ಇನ್ನೊಂದರ್ಥ ಹೀಗೂ ಆಗಬಹುದು- "ಯಾವುದರಿಂದ ನಿಮ್ಮನ್ನು ಹೆದರಿಸಲಾಗುತ್ತದೋ' ಅಂದರೆ ಕಿಯಾಮತ್‌ ಮತ್ತು 
ಪರಲೋಕ. 

3. ಇಲ್ಲಿಕಿಯಾಮತ್‌ (ಅಂತ್ಯದಿನ) ಖಂಡಿತ ಬರುವುದೆಂಬ ಬಗ್ಗೆ 5 ವಸ್ತುಗಳ ಆಣೆ ಹಾಕಲಾಗಿದೆ. 8)» ಲಸ) ಬೆ!) ಒಂದರ 
ಹಿಂದೆ ಒಂದರಂತೆ ಅಥವಾ ಒಳಿತಿನ ರೂಪದಲ್ಲಿ ಕಳಿಸಲಾಗುವ (ಮಾರುತ), ಟ೬£ ಲೂ ಬಿರುಗಾಳಿಯ ವೇಗದಲ್ಲಿ ಬೀಸುವ, 
(1 ಈ32] (ಮೋಡಗಳನ್ನು) ಎತ್ತಿಕೊಂಡು ಹರಡುವ ಕೆ; ಅತ್ರಿ! ಸೀಳಿ ಬೇರ್ಪಡಿಸುವ ಮತ್ತು 1,85 ಎಬ! (ಹೃದಯಗಳಲ್ಲಿ 
ದೇವ) ಸ್ಥರಣೆಯನ್ನು ಮೂಡಿಸುವ ಈ ಪದಗಳಲ್ಲಿ ಕೇವಲ ಗುಣಗಳನ್ನು ವಿವರಿಸಲಾಗಿದ್ದು, ಅದು ಯಾವ ವಸ್ತು ಅಥವಾ ವಸ್ತುಗಳ 
ಗುಣಗಳು ಎಂಬುದನ್ನು ಸ್ಪಷ್ಟಪಡಿಸದಿರುವುದರಿಂದ, ಈ ಐದೂ ಗುಣಗಳು ಒಂದೇ ವಸ್ತುವಿನದ್ದೋ ಅಥವಾ ಬೇರೆ ಬೇರೆ ವಸ್ತುಗಳದ್ದೋ 
ಹಾಗೂ ಅದು ಅಥವಾ ಅವು ಯಾವ ವಸ್ತುಗಳು ಎಂಬ ಬಗ್ಗೆ ವ್ಯಾಖ್ಯಾನಗಾರರಲ್ಲಿ ಭಿನ್ನಾಭಿಪ್ರಾವುಂಟಾಗಿದೆ. ಒಂದು ವರ್ಗದ ಪ್ರಕಾರ, 
ಐದು ವಸ್ತುಗಳೆಂದರೆ ಮಾರುತಗಳಾಗಿವೆ. ಇನ್ನೊಂದರ ಪ್ರಕಾರ, ಅದು ದೇವಚರರಾಗಿದ್ದಾರೆ. ಮೂರನೆ ವರ್ಗದ ಪ್ರಕಾರ, ಮೊದಲ ಮೂರು 


ಕಾಂಡ - 29 


77. ಅಲ್‌ ಮುರ್ಸಲಾತ್‌ 151 


ಮಾರುತಗಳು, ಉಳಿದೆರಡು ದೇವಚರರಾಗಿದ್ದಾರೆ. ನಾಲ್ಕನೇ ವರ್ಗವು ಎರಡರರ್ಥ ಮಾರುತಗಳಾಗಿವೆ, ಉಳಿದ ಮೂರು ದೇವಚರರಾಗಿದ್ದಾರೆ. 
ಒಂದು ವರ್ಗದ ಅಭಿಪ್ರಾಯ ಹೀಗೂ ಇದೆ- ಮೊದಲನೆಯದು ಅನುಗ್ರಹದ ದೇವಚರರು, ಎರಡನೆಯದು ಯಾತನೆಯ ದೇವಚರರು. 
ಉಳಿದ ಮೂರೆಂದರೆ ಕುರ್‌ಆನಿನ ಸೂಕ್ತಗಳಾಗಿವೆ. 

ನಮ್ಮ ಅಭಿಪ್ರಾಯದಲ್ಲಿ ಗಮನಾರ್ಹವಾದ ಮೊದಲ ವಿಷಯವೆಂದರೆ ಒಂದೇ ವಾಕ್ಷರಣಿಯಲ್ಲಿ ಐದು ವಸ್ತುಗಳನ್ನು ನಿರಂತರ 
ಪ್ರಸ್ತಾಪಿಸಲಾಗಿದ್ದು, ಮಧ್ಯದಲ್ಲಿ ಯಾವುದೇ ಸಂಕೇತ, ಎಲ್ಲಿಯ ವರೆಗೆ ಒಂದು ವಸ್ತುವಿನ ಗುಣದ ಮತ್ತು ಎಲ್ಲಿಂದ ಎರಡನೇ ವಸ್ತುವಿನ 
ಗುಣದ ಪ್ರಸ್ತಾಪ ಆರಂಭವಾಗಿದೆಯೆಂದು ತಿಳಿದಿಲ್ಲದಿರುವಾಗ ಕೇವಲ ಊಹೆಯ ಆಧಾರದಲ್ಲಿ ಇಲ್ಲಿ ಎರಡು ಅಥವಾ ಮೂರು ವಸ್ತುಗಳ 
ಆಣೆ ಹಾಕಲಾಗಿದೆ ಎಂದು ಭಾವಿಸುವುದು ಹೇಗೆ ಸರಿಯಾದೀತು? ಇಲ್ಲಿ ಇಡೀ ವಾಕ್ಯವು ಒಂದೇ ವಸ್ತುವಿನ ಗುಣಗಳೆಂದು ಭಾವಿಸುವುದು 
ಸರಿಯೆಂದು ವಾಕ್ಯ ರಚನೆಯು ಸೂಚಿಸುತ್ತದೆ. ಎರಡನೆಯದಾಗಿ ಕುರ್‌ಆನ್‌ ಎಲ್ಲಿಯಾದರೂ ಸಂಶಯಾಳುಗಳು ಅಥವಾ ನಿರಾಕರಿಸುವವರಿಗೆ 
ಅಗೋಚರ ವಾಸ್ತವಿಕತೆಗಳ ನಂಬಿಕೆಯುಂಟು ಮಾಡಲಿಕ್ಕಾಗಿ ಒಂದು ವಸ್ತು ಅಥವಾ ಕೆಲವು ವಸ್ತುಗಳ ಆಣೆ ಹಾಕುವಾಗ ಅದು ಅಥವಾ 
ಆ ವಸ್ತುಗಳು ಆ ವಾಸ್ತವಿಕತೆಯು ಸತ್ಯವೆಂಬುದರ ಆಧಾರದಲ್ಲಿರುತ್ತದೆ. ಈ ಉದ್ದೇಶಕ್ಕಾಗಿ ಒಂದು ಅಗೋಚರ ವಸ್ತುವನ್ನು ಇನ್ನೊಂದು 
ಅಗೋಚರ ವಸ್ತುವಿಗೆ ಆಧಾರವಾಗಿ ನೀಡುವುದು ಸರಿಯಾಗದು. ಅಗೋಚರಕ್ಕೆ ಪ್ರತ್ಯಕ್ಷ ವಸ್ತುವಿನಿಂದ ಆಧಾರ ತರುವುದೇ ಸೂಕ್ತವಾಗಿದೆ. 
ಆದ್ದರಿಂದ ನಮ್ಮ ಅಭಿಪ್ರಾಯದಲ್ಲಿ ಸರಿಯಾದ ವ್ಯಾಖ್ಯಾನ ಅದು ಮಾರುತಗಳೆಂದೇ ಆಗಿದೆ. ಆ ಐದೂ ವಸ್ತುಗಳು ದೇವಚರರೆಂದು 
ಹೇಳುವವರ ವ್ಯಾಖ್ಯಾನ ಸರಿಯಲ್ಲ ಏಕೆಂದರೆ ಕಿಯಾಮತ್‌ನ ಆಗಮನ ಅಗೋಚರವಾಗಿರುವಂತೆಯೇ ದೇವಚರರೂ ಅಗೋಚರ 
ವಸ್ತುಗಳಾಗಿದ್ದಾರೆ. 

ಈಗ, ಕಿಯಾಮತ್‌ನ ಆಗಮನಕ್ಕೆ ಮಾರುತಗಳ ಈ ಸ್ಥಿತಿಗಳು ಹೇಗೆ ಆಧಾರವಾಗುತ್ತದೆಂಬುದನ್ನು ನೋಡೋಣ. ಭೂಮಿಯಲ್ಲಿ 
ಪ್ರಾಣಿಗಳ ಮತ್ತು ಸಸ್ಯಗಳ ಜೀವನ ಯಾವ ಕಾರಣಗಳಿಂದ ಸಾಧ್ಯವಾಗಿದೆಯೋ ಅವುಗಳಲ್ಲಿ ಒಂದು ಕಾರಣ ಮಾರುತಗಳಾಗಿವೆ. ಓರ್ವ 
ಸರ್ವ ಸಮರ್ಥ ಹಾಗೂ ಜಾಣ ಶಿಲ್ಲಿಯು ಈ ಭೂಮಿಯ ಮೇಲೆ ಜೀವಿಗಳನ್ನು ಅಸ್ತಿತ್ವಕ್ಕೆ ತರುವ ತೀರ್ಮಾನ ಮಾಡಿದಾಗ, ಅದಕ್ಕಾಗಿ 
ಜೀವಂತ ಸೃಷ್ಟಿಗಳ ಉಳಿವಿಗೆ ಅಗತ್ಯಗಳೊಂದಿಗೆ ಸರಿಯಾಗಿ ಹೊಂದಿಕೊಳ್ಳುವಂತಹ ಒಂದು ವಸ್ತುವನ್ನು ಸೃಷ್ಟಿಸಿದನು ಎಂದು ಪ್ರತಿಯೊಂದು 
ವರ್ಗದ ಜೀವನದೊಂದಿಗೆ ಅದರ ಗುಣಗಳಿಗಿರುವ ಸಂಬಂಧವೇ ಸಾಕ್ಷ್ಯ ನೀಡುತ್ತದೆ. ಇನ್ನು, ಅವನು ಭೂಮಿಯನ್ನು ವಾಯುಮಂಡಲದಿಂದ 
ಆವರಿಸಿ ಬಿಟ್ಟು ಬಿಡಲಿಲ್ಲ ತನ್ನ ಮಹಿಮೆ ಮತ್ತು ಜಾಣ್ಮೆಯಿಂದ ವಾಯುವಿನಲ್ಲಿ ಅನೇಕ ಸ್ಥಿತಿಗಳನ್ನುಂಟು ಮಾಡಿದನು. ಇದರ ವ್ಯವಸ್ಥೆಯು 
ಲಕ್ಷಗಟ್ಟಳಿ, ಕೋಟ್ಯಾವಧಿ ವರ್ಷಗಳಿಂದ ಇದೇ ರೀತಿ ನಡೆಯುತ್ತದೆ. ಅದರಿಂದ ಖುತುಗಳುಂಟಾಗುತ್ತವೆ. ಕೆಲವೊಮ್ಮೆ ಅದು ಸ್ಥಗಿತಗೊಂಡರೆ, 
ಇನ್ನು ಕೆಲವೊಮ್ಮೆ ಮಂದವಾಗಿ ಬೀಸುತ್ತದೆ. ಒಮ್ಮೆ ಬಿಸಿಯಾಗಿ ಬಂದರೆ ಇನ್ನೊಮ್ಮೆ ತಂಪಾಗಿ ಬೀಸುತ್ತದೆ. ಕೆಲವೊಮ್ಮೆ ಮೋಡಗಳನ್ನು 
ತರುತ್ತದಾದರೆ ಇನ್ನು ಕೆಲವೊಮ್ಮೆ ಅದನ್ನು ಹೊತ್ತು ದೂರ ಸಾಗಿಸುತ್ತದೆ. ಕೆಲವೊಮ್ಮೆ ಆಹ್ಲಾದಕರ ಗಾಳಿ ಬೀಸಿದರೆ ಮತ್ತೆ ಕೆಲವೊಮ್ಮೆ 
ವಿನಾಶಕಾರಿ ಬಿರುಗಾಳಿ ಬೀಸುತ್ತವೆ. ಒಮ್ಮೆ ಮಳೆಯಾದರೆ ಇನ್ನೊಮ್ಮೆ ಬರಗಾಲವುಂಟಾಗುತ್ತದೆ. ಹೀಗೆ ಒಂದಲ್ಲ, ಅನೇಕ ರೀತಿಯ 
ಮಾರುತಗಳು ತಂತಮ್ಮ ಸಮಯದಲ್ಲಿ ಬೀಸುತ್ತದೆ. ಪ್ರತಿಯೊಂದೂ ಒಂದಲ್ಲ ಒಂದು ಉದ್ದೇಶವನ್ನು ಈಡೇರಿಸುತ್ತದೆ. ಈ ವ್ಯವಸ್ಥೆಯು 
ಒಂದು ಮಹಾಶಕ್ತಿಯ ಪುರಾವೆಯಾಗಿದೆ. ಅವನಿಗೆ ಜೀವನ ನೀಡುವುದಾಗಲಿ, ಅಳಿಸುವುದಾಗಲಿ, ಒಮ್ಮೆ ಅಳಿಸಿ ಇನ್ನೊಮ್ಮೆ ಅಸ್ತಿತ್ವಕ್ಕೆ 
ತರುವುದಾಗಲಿ ಕಷ್ಟದ ಕೆಲಸವಲ್ಲ, ಅದೇ ರೀತಿ ಈ ವ್ಯವಸ್ಥೆಯು ಅತ್ಯುತ್ತಮ ಜಾಣ್ಮೆಗೆ ಆಧಾರವಾಗಿದೆ. ಈ ಎಲ್ಲ ವ್ಯವಸ್ಥೆಯನ್ನು ಕೇವಲ 
ಆಟ-ವಿನೋದಕ್ಕಾಗಿ ಮಾಡಲಾಗಿದ್ದು, ಅದಕ್ಕೆ ಯಾವುದೇ ಉದ್ದೇಶವಲ್ಲವೆಂದು ಓರ್ವ ಮೂರ ಮಾತ್ರ `ಹೇಳಬಲ್ಲನು. ಈ ಅದ್ಭುತ 
ವ್ಯವಸ್ಥೆಯ ಮುಂದೆ ಮಾನವ ಅತ್ಯಂತ ಅಸಹಾಯಕನಾಗಿದ್ದಾನೆ. ಅವನಿಗೆ ಪ್ರಯೋಜನಕಾರಿಯಾದ ಗಾಳಿ ಬೇಸುವಂತೆ ಮಾಡಲಿಕ್ಕಾಗಲಿ 
ವಿನಾಶಕಾರಿ ಬಿರುಗಾಳಿಯನ್ನು ತಡೆಯಲಿಕ್ಕಾಗಲಿ ಸಾಧ್ಯವಿಲ್ಲ. ಅವನು ಎಷ್ಟೇ ಉದ್ಧಟತನ ತೋರಲಿ, ನಿರ್ಲಕ್ಷ್ಯ ಮತ್ತು ಹಠಮಾರಿತನವನ್ನು 
ಪ್ರದರ್ಶಿಸಲಿ, ಕೆಲವೊಮ್ಮೆ ಇದೇ ಗಾಳಿಯು ಅವನಿಗೆ ಹೀಗೆ ನೆನಪಿಸುತ್ತದೆ- ತನ್ನ ಮೇಲೊಂದು ಪ್ರಬಲ ಅಧಿಕಾರ ನಡೆಯುತ್ತಿದ್ದು ತನ್ನ 
ಜೀವನಕ್ಕೆ ಆಧಾರವಾಗಿರುವ ಇದನ್ನು ಯಾವಾಗ ಬೇಕಾದರೂ ಅನುಗ್ರ ಹವಾಗಿ ಯಾವಾಗ ಬಯಸಿದರೂ ವಿನಾಶಕಾರಿಯಾಗಿ ಮಾಡಬಲ್ಲನು. 
ಅವನ ಯಾವುದೇ ತೀರ್ಮಾನವನ್ನು ತಡೆಯುವ ಶಕ್ತಿ ಮಾನವನಿಗಿಲ್ಲ. (ಹೆಚ್ಚಿನ ವಿವರಣೆಗಾಗಿ ನೋಡಿರಿ, ತಪ್ಪೀಮುಲ್‌ ಕುರ್‌ಆನ್‌ 
ಸಂಪುಟ-4 ಅಲ್‌ ಜಾಸಿಯ: ಟಿ.7, ಸಂಪುಟ-5 ಅದ್ದಾರಿಯಾತ್‌: ಟಿ.1-4) 

4. ಅಂದರೆ ಅದು ನಂದಿ ಹೋಗುವುದು, ಅದರ ಬೆಳಕು ಹೋಗಿ ಬಿಡುವುದು. 

5. ಅಂದರೆ ಅಂತರಿಕ್ಷದಲ್ಲಿ ಬಂಧಿಸಲ್ಪಟ್ಟಿರುವ ವ್ಯವಸ್ಥೆ. ಅದರಿಂದಾಗಿ ಪ್ರತಿಯೊಂದು ಗ್ರಹ, ನಕ್ಷತ್ರಗಳು ತಂತಮ್ಮ ಕಕ್ಷೆಗಳಲ್ಲಿ 
ತೇಲುತ್ತಿವೆ. ಅದರಿಂದ ವಿಶ್ವದ ಪ್ರತಿಯೊಂದು ವಸ್ತುವೂ ತನ್ನ ಪರಿಧಿಯಲ್ಲಿನಿಂತಿವೆ. ಅದನ್ನು ಕಳಚಿ ಬಿಡಲಾಗುವುದು. ಎಲ್ಲಸಂಬಂಧಗಳನ್ನು 
ಕಡಿದು ಬಿಡಲಾಗುವುದು. 


ಕಾಂಡ - 29 


152 ತಪ್ಲೀಮುಲ್‌ ಕುರ್‌ಆನ್‌ 


ಸ ಆ BP ್ಪೃ 
ಅಲಿಯ ಸ 5) 
AAMAS ALCL A 22 A 

© AAS BS ST ಟಟ To IY AROS 

ಹ 2 A Ca se LN 9 py Hl 

BUS Mo AA Ses Us oo AS HL 

20 ೨೫ ೨ೀ್ರ CLM ೨6 I 2 0%%6 ೨ಬ 

SB Op NS JOSE 23 SASSO 44 ಈ 
ಹಿಂಜಲ್ಲಡುವಾಗ ಮತ್ತು ಪ್ರವಾದಿಗಳು ಹಾಜರಾಗುವ ಸಮಯ ಸನ್ನಿಹಿತವಾಗುವಾಗ್‌ (ಆ ದಿನ ಆ ಫಟನೆ ಸಂಭವಿಸಿ 
ಬಿಡುವುದು) ಈ ಕಾರ್ಯವನ್ನು ಯಾವ ದಿನಕ್ಕಾಗಿ ಮುಂದೂಡಲಾಗಿದೆ? ತೀರ್ಮಾನದ ದಿನಕ್ಕಾಗಿ. ಆ ತೀರ್ಮಾನದ 
ದಿನವೇನೆಂಬುದು ನಿಮಗೇನು ಗೊತ್ತು? ಅಂದು ಸುಳ್ಳಾಗಿಸುವವರಿಗೆ ವಿನಾಶವಿದೆ.' 

(16-19) ನಾವು ಹಿಂದಿನವರನ್ನು ನಾಶಗೊಳಿಸಲಿಲ್ಲವೇ?್‌ ಆ ಬಳಿಕ ಅನಂತರದವರನ್ನೂ ನಾವು ಅದರ ಹಿಂದೆಯೇ 
ಕಳುಹಿಸುವೆವು. ನಾವು ಅಪರಾಧಿಗಳೊಂದಿಗೆ ಹೀಗೆಯೇ ವ್ಯವಹರಿಸುತ್ತೇವೆ. ಅಂದು ಸುಳ್ಳಾಗಿಸುವವರಿಗೆ ವಿನಾಶವಿದೆ."” 

(20-24) ನಾವು ನಿಮ್ಮನ್ನು ಒಂದು ತುಚ್ಛ ದ್ರವದಿಂದ ಸೃಷ್ಟಿಸಲಿಲ್ಲವೇ? ಮತ್ತು ಅದನ್ನು ಒಂದು ನಿಶ್ಚಿತ 


px ದು 


ತ್ಕ 


6. ಹಶ್ರ್‌ನ ಮೈದಾನದಲ್ಲಿ ಸಕಲ ಮಾನವರ ಪ್ರಕರಣಗಳನ್ನು ವಿಚಾರಣೆಗಾಗಿ ಮುಂದಿಡಲಾಗುವಾಗ, ಪ್ರತಿಯೊಂದು ಜನತೆಯ 
ಪ್ರವಾದಿಗಳೊಂದಿಗೆ, ಅವರು ಅಲ್ಲಾಹನ ಸಂದೇಶವನ್ನು ಜನರಿಗೆ ತಲಪಿಸಿದ್ದಾರೋ ಎಂಬ ಬಗ್ಗೆ ಸಾಕ್ಷ್ಯ ಪಡೆಯಲಾಗುವುದು. ಇದು 
ಪಥಭ್ರಷ್ಟರು ಮತ್ತು ಅಪರಾಧಿಗಳ ವಿರುದ್ಧ ಅಲ್ಲಾಹನ ಪ್ರಪ್ರಥಮ ಮತ್ತು ಅತಿ ದೊಡ್ಡ ಆಧಾರವಾಗಿದೆ. ಇದರಿಂದ, ತಮ್ಮತಪ್ಪುಧೋರಣೆಗೆ 
ಅವರೇ ಕಾರಣಕರ್ತರು, ಅಲ್ಲಾಹನು ಅವರಿಗೆ ಎಚ್ಚರಿಕೆ ನೀಡುವಲ್ಲಿ ಯಾವುದೇ ಲೋಪ ಮಾಡಲಿಲ್ಲವೆಂದು ಸಾಬೀತಾಗುತ್ತದೆ. (ಉದಾ: 
ಈ ಕೆಳಗಿನ ಸ್ಥಳಗಳಲ್ಲಿ ನೋಡಿರಿ, ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-2 ಅಲ್‌ ಅಆ್‌ರಾಫ್‌; 172-173, ಟಿ.134-135, ಸಂಪುಟ-4 
ರುುಮರ್‌: 69, ಟಿ.80, ಸಂಪುಟ-6 ಅಲ್‌ ಮುಲ್ಫ್‌: 8, ಟಿ.14) 

1. ಅಂದರೆ ಆ ದಿನ ಬರುವುದು ಸುಳ್ಳು ಎಂದು ಭಾವಿಸಿ, ಆ ಸಮಯವು ಎಂದೂ ಬರಲಾರದೆಂದು ಈ ಲೋಕದಲ್ಲಿ ಜೀವಿಸಿದವರಿಗೆ 
ತಮ್ಮ ದೇವನ ಮುಂದೆ ಹಾಜರಾಗಿ ತಮ್ಮ ಕರ್ಮಗಳ ವಿಚಾರಣೆ ಎದುರಿಸಬೇಕಾಗಿದೆ. 

8. ಇದು ಪರಲೋಕದ ಪರವಾಗಿ ಐತಿಹಾಸಿಕ ಪುರಾವೆಯಾಗಿದೆ. ಅಂದರೆ ನೀನು ಇದೇ ಲೋಕದಲ್ಲಿ ನಿನ್ನ ಚರಿತ್ರೆಯನ್ನು ನೋಡು. 
ಪರಲೋಕವನ್ನು ನಿರಾಕರಿಸಿ ಇದೇ ಲೋಕವನ್ನು ನೈಜ ಜೀವನವೆಂದು ಬಗೆದು, ಇಲ್ಲಿಯೇ ಪ್ರಕಟವಾಗುವ ಫಲಿತಾಂಶಗಳನ್ನು ಒಳಿತು-ಕೆಡುಕುಗಳ 
ಮಾನದಂಡವಾಗಿ ಮಾಡಿ ತಮ್ಮ ನೈತಿಕ ನೀತಿಯನ್ನು ನಿರ್ಣಯಿಸಿ ಕೊಂಡವರೆಲ್ಲರೂ ಕಟ್ಟಕಡೆಗೆ ನಾಶವಾಗಿಯೇ ಬಿಡುವರು. ಇದು 
ಪರಲೋಕವು ಒಂದು ವಾಸ್ತವಿಕತೆಯಾಗಿದ್ದು ಇದನ್ನು ಕಡೆಗಣಿಸಿ ಕೆಲಸ ಮಾಡುವವರು ವಾಸ್ತವಿಕತೆಯಿಂದ ಕಣ್ಣು ಮುಚ್ಚಿ ನಡೆಯುವವರು 
ನಷ್ಟಕ್ಕೊಳಗಾಗುವವರಂತೆಯೇ ನಷ್ಟಕ್ಕೊಳಗಾಗುವರು ಎಂಬುದಕ್ಕೆ ಪುರಾವೆಯಾಗಿದೆ. (ಹೆಚ್ಚಿನ ವಿವರಣೆಗಾಗಿ ನೋಡಿರಿ, ತಪ್ಪೀಮುಲ್‌ 
ಕುರ್‌ಆನ್‌ ಸಂಪುಟ-2 ಯೂನುಸ್‌: ಟಿ.12 ಸಂಪುಟ-3 ಅನ್ನಮ್ಸ್‌; ಟಿ.86, ಅರ್ರೂಮ್‌: ಟಿ.8, ಸಂಪುಟ-4 ಸಬಾ: ಟಿ.25) 

9. ಅಂದರೆ ಇದು ನಮ್ಮ ಶಾಶ್ವತ ನಿಯಮ. ಪರಲೋಕದ ನಿರಾಕರಣೆಯು ಗತಜನಾಂಗಗಳಿಗೆ ವಿನಾಶಕಾರಿಯಾದಂತೆಯೇ 
ಮುಂಬರುವ ಜನಾಂಗಗಳಿಗೂ ವಿನಾಶಕಾರಿಯಾಗಿರುವುದು. ಇದರಿಂದ ಯಾವ ಜನಾಂಗವೂ ಮೊದಲೂ ಹೊರತಾಗಿರಲಿಲ್ಲ. ಇನ್ನು 
ಮುಂದೆಯೂ ಆಗದು. 

10. ಇಲ್ಲಿ ಈ ವಾಕ್ಯವು, ಈ ಲೋಕದಲ್ಲಿ ಅವರಿಗಾದ ಅಥವಾ ಮುಂದೆ ಉಂಟಾಗುವ ದುರ್ಗತಿಯು ಅವರ ನೈಜ ಶಿಕ್ಷೆಯಲ್ಲ 
ಎಂಬ ಅರ್ಥದಲ್ಲಿ ಪ್ರಯೋಗವಾಗಿದೆ. ಇಲ್ಲಿನ ಹಿಡಿತವು ಕೇವಲ ಒಬ್ಬ ವ್ಯಕ್ತಿಯು ನಿರಂತರ ಅಪರಾಧ ಕೃತ್ಯಗಳನ್ನೆಸಗುತ್ತಾ ತನ್ನ ಈ 
ವರ್ತನೆಯನ್ನು ಕೈ ಬಿಡದಿದ್ದಾಗ ಕೊನೆಗೆ ಅವನು ಸೆರೆ ಹಿಡಿಯಲ್ಪಡುವಂತಿದೆ. ಇನ್ನು ಪ್ರಕರಣದ ತೀರ್ಮಾನವಾಗಬೇಕಾದ ಹಾಗೂ ಅವನ 
ದುಷ್ಕೃತ್ಯಗಳಿಗೆ ಶಿಕ್ಷೆ ನೀಡಬೇಕಾದ ನ್ಯಾಯಾಲಯ ಪರಲೋಕದಲ್ಲಿರುವುದೇ ಹೊರತು ಈ ಲೋಕದಲ್ಲಲ್ಲ, ಅದುವೇ ವಾಸ್ತವದಲ್ಲಿ ಅವನ 
ವಿನಾಶದ ದಿನವಾಗಿರುವುದು. (ವಿವರಣೆಗಾಗಿ ನೋಡಿರಿ, ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-2 ಅಲ್‌ ಅಆ್‌ರಾಫ್‌: ಟಿ.5-6, ಹೂದ್‌: ಟಿ.105) 


ಕಾಂಡ - 29 


77. ಅಲ್‌ ಮುರ್ಸಲಾತ್‌ 153 


ಡಿ ೫.೨೭ 22% 3( 2% ೨97% ? ಯ ಊತ ೫] ಕೆ 1 ಶ್ಮಿಕ್ಸೆ 
obs BS do ಉದು) he OCs ಅ 
MEA NSA ತ PAV PTET 
OS ENS ಹಸಿ ೫೪ (4 OBIE 
ರ್‌ ಶಕ್‌್‌ತ ಗ್‌ ೦ | ಓನಿ ಟ್‌ ಜಿ 
I LN SORES ALLS ಟಾಟ YH 
ಕಾಲಾವಧಿಯ ವರೆಗೆ" ಒಂದು ಸುರಕ್ಷಿತ ಸ್ಥಳದಲ್ಲಿರಿಸಲಿಲ್ಲವೇ?** ನೋಡಿರಿ, ನಾವು ಹಾಗೆ ಮಾಡಲು ಸಮರ್ಥರಾಗಿದ್ದೆವು. 
ಆದುದರಿಂದ ನಾವು ಅತ್ಯುತ್ತಮ ಸಾಮರ್ಥ್ಯವುಳ್ಳವರಾಗಿದ್ದೇವೆ.* ಅಂದು ಸುಳ್ಳಾಗಿಸುವವರಿಗೆ ವಿನಾಶವಿದೆ.** 
(25-28) ನಾವು ಭೂಮಿಯನ್ನು ಜೀವಂತವಿರುವವರಿಗಾಗಿಯೂ ಮೃತರಿಗಾಗಿಯೂ ಶೇಖರಿಸಿಡುವಂತಹದ್ದಾಗಿ 


ಮಾಡಲಿಲ್ಲವೇ? ಮತ್ತು ಅದರಲ್ಲಿ ಉನ್ನತೋನ್ನತ ಪರ್ವತಗಳನ್ನು ಸ್ಥಿರವಾಗಿರಿಸಲಿಲ್ಲವೇ? ಮತ್ತು ನಿಮಗೆ ಸಿಹಿ ನೀರನ್ನು 
ಕುಡಿಸಲಿಲ್ಲವೇ?* ಅಂದು ಸುಳ್ಳಾಗಿಸುವವರಿಗೆ ವಿನಾಶವಿದೆ.** 


11. ಕ ಚ ಚೆ (ನಿಶ್ಚಿತ ಕಾಲಾವಧಿ) ಮೂಲ ಪದಗಳಾಗಿವೆ. ಇದರ ಅರ್ಥ ಕೇವಲ ನಿಗದಿತ ಕಾಲವಲ್ಲ, ಇದರಲ್ಲಿ ಆ ಕಾಲಾವಧಿ 
ಎಷ್ಟೆಂಬುದು ಅಲ್ಲಾಹನಿಗೆ ಮಾತ್ರ ತಿಳಿದಿದೆಯೆಂಬರ್ಥವೂ ಸೇರಿದೆ. ಒಂದು ಮಗುವಿನ ಕುರಿತು, ಅದು ಎಷ್ಟು ತಿಂಗಳು, ಎಷ್ಟು ದಿವಸ, 
ಎಷ್ಟುನಿಮಿಷ ಮತ್ತು ಎಷ್ಟು ಸೆಕುಂಡು ತಾಯಿಯ ಗರ್ಭದಲ್ಲಿರುವುದು ಮತ್ತು ಅದರ ಹೆರಿಗೆಯ ಸರಿಯಾದ ಸಮಯ ಯಾವುದಾಗಿರುವುದು 
ಎಂದು ಮಾನವನಿಗೆ ಯಾವ ಮೂಲದಿಂದಲೂ ತಿಳಿದಿರುವುದಿಲ್ಲ, ಪ್ರತಿಯೊಂದು ಮಗುವಿಗೆ ಅಲ್ಲಾಹನು ಒಂದು ಸಮಯ ನಿಶ್ಚಯಿಸಿದ್ದಾನೆ. 
ಅವನೇ ಅದನ್ನೂ ಬಲ್ಲನು. 

12. ಅಂದರೆ ತಾಯಿಯ ಗರ್ಭ. ಗರ್ಭ ನಿಂತ ಕೂಡಲೇ ಮಗುವನ್ನು ಭದ್ರವಾಗಿ ನಿಲ್ಲಿಸಲಾಗುತ್ತದೆ ಮತ್ತು ಅದರ ರಕ್ಷಣೆ ಮತ್ತು 
ಬೆಳವಣಿಗೆಗೆ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಲಾಗುತ್ತದೆ. ಅದು ಯಾವುದೇ ದೊಡ್ಡ ಅವಘಡದಿಂದಲ್ಲದೆ ಗರ್ಭ ನಾಶವಾಗಲಾರದು. 
ವೈದ್ಯಶಾಸ್ತ್ರವು ಪ್ರಗತಿ ಹೊಂದಿರುವ ಈ ಕಾಲದಲ್ಲೂಕೃತಕ ಗರ್ಭಪಾತಕ್ಕಾಗಿ ಅಪೂರ್ವ ವ್ಯವಸ್ಥೆಗಳನ್ನು ಮಾಡಲಾಗುತ್ತದೆ. ಆದರೂ ಅದರಲ್ಲಿ 
ಅಪಾಯ ಮತ್ತು ಹಾನಿಯ ಭೀತಿ ತಪ್ಪಿದ್ದಲ್ಲ 

13. ಇದು ಮರಣಾನಂತರ ಜೀವನದ ಸಾಧ್ಯತೆಗಿರುವ ಸ್ಪಷ್ಟ ಪುರಾವೆಯಾಗಿದೆ. ಅಲ್ಲಾಹನ ಮಾತಿನ ಅರ್ಥ ಹೀಗಿದೆ: ನಾವು ನಿಮ್ಮನ್ನು 
ಒಂದು ತುಚ್ಛ ವೀರ್ಯ ಬಿಂದುವಿನಿಂದ ನಿಮ್ಮ ಆರಂಭ ಮಾಡಿ ಸಂಪೂರ್ಣ ಮಾನವನಾಗಿ ಮಾಡಲು ಸಮರ್ಥರಾಗಿರುವಾಗ, ನಿಮ್ಮನ್ನು 
ಇನ್ನೊಮ್ಮೆ ಸೃಷ್ಟಿಸಲು ಏಕೆ ಸಮರ್ಥರಲ್ಲ? ನಮ್ಮ ಸೃಷ್ಟಿಯ ಕಾರಣದಿಂದ ನೀನು ಇಂದು ಜೀವಂತವಾಗಿರುವುದು ನಾವು ಅತ್ಯುತ್ತಮ 
ಸಾಮರ್ಥ್ಯ ಹೊಂದಿದ್ದೇವೆಂಬುದರ ಪುರಾವೆಯಾಗಿದೆ. ನಾವು ಒಮ್ಮೆ ಸೃಷ್ಟಿಸಿದ ನಂತರ ಇನ್ನೊಮ್ಮೆ ಸೃಷ್ಟಿಸಲಾರದಂತಹ ಅಸಹಾಯಕರಲ್ಲ, 

14. ಇಲ್ಲಿ ಈ ವಾಕ್ಯವು ಮರಣಾನಂತರ ಜೀವನದ ಸಾಧ್ಯತೆಯ ಸ್ಪಷ್ಟ ಪುರಾವೆ ಮುಂದಿಡುತ್ತಾ ಅದನ್ನು ಸುಳ್ಳಾಗಿಸುವವರು ಇಂದು 
ಅದನ್ನು ಎಷ್ಟು ಬೇಕಾದರೂ ಅಪಹಾಸ್ಯ ಮಾಡಲಿ, ಅದನ್ನು ನಂಬುವವರನ್ನು ಓಬಿರಾಯನ ಕಾಲದವರು, ಹಳೆಯ ಕಾಲದವರು ಮತ್ತು 
ಅಂಧ ವಿಶ್ವಾಸಿಗಳು ಎಂದು ಹಂಗಿಸಲಿ. ಆದರೆ ಆ ದಿನ ಬಂದಾಗ ಅದನ್ನು ಸುಳ್ಳಾಗಿಸುವವರಿಗೆ ಇದು ಅವರ ವಿನಾಶದ ದಿನವೆಂದು ತಿಳಿದು 
ಬರುವುದು. 

15. ಇದು ಪರಲೋಕದ ಸಾಧ್ಯತೆ ಮತ್ತು ಅದು ಬುದ್ಧಿ ಪೂರ್ವಕವಾಗಿರುವುದರ ಇನ್ನೊಂದು ಪುರಾವೆಯಾಗಿದೆ. ಈ ಭೂಮಿಯು 
ಕೋಟ್ಯಾನುಕೋಟಿ ವರ್ಷಗಳಿಂದ ಅಸಂಖ್ಯಾತ ಜೀವಿಗಳನ್ನು ತನ್ನ ಮಡಿಲಲ್ಲಿರಿಸಿಕೊಂಡಿದೆ. ಎಲ್ಲ ರೀತಿಯ ಸಸ್ಯಗಳು, ಪ್ರಾಣಿಗಳು ಮತ್ತು 
ಮನುಷ್ಯರು ಇದರಲ್ಲಿ ಜೀವಿಸುತ್ತಿದ್ದಾರೆ. ಎಲ್ಲರ ಅಗತ್ಯಗಳನ್ನು ಪೂರೈಸುವುದಕ್ಕಾಗಿ ಅದರ ಹೊಟ್ಟೆಯೊಳಗೆ ಅಗಾಧ ಭಂಡಾರಗಳಿಬೆ. ಅಷ್ಟೇ 
ಅಲ್ಲ ಇದೇ ಭೂಮಿಯಲ್ಲಿಎಲ್ಲ ತರದ ಜೀವಿಗಳು ಲೆಕ್ಕವಿಲ್ಲದ ಸಂಖ್ಯೆಯಲ್ಲಿಸಾಯುತ್ತಾರೆ. ಆದರೆ ಎಲ್ಲದರ ಶವಗಳು ಇದೇ ಭೂಮಿಯಲ್ಲಿ 
ಹುದುಗಿಸಲ್ಪಡುತ್ತವೆ ಮತ್ತು ಇದು ಪುನಃ ಪ್ರತಿಯೊಂದು ತರದ ಹೊಸ ಜೀವಿಗಳನ್ನು ಹುಟ್ಟಿ ವಾಸಿಸುವ ಅಪೂರ್ವ ವ್ಯವಸ್ಥೆಯನ್ನು 
ಮಾಡಲಾಗಿದೆ. ಈ ಭೂಮಿಯನ್ನು ಸಮತಟ್ಟಾದ ಗೋಳವನ್ನಾಗಿ ಮಾಡಲಾಗಿಲ್ಲ, ಇದರಲ್ಲಿ ಅಲ್ಲಲ್ಲಿ ಪರ್ವತ ಶ್ರೇಣಿಗಳೂ, ಗಗನಚುಂಬಿ 
ಬೆಟ್ಟಗಳನ್ನು ನಾಟಲಾಗಿದೆ. ಹವಾಮಾನ ಬದಲಾವಣೆಯಲ್ಲಿ ಮಳೆ ಸುರಿಯುವುದರಲ್ಲಿ ನದಿಗಳ ಉಗಮದಲ್ಲಿ ಫಲವತ್ತಾದ 
ಕಣಿವೆಯುಂಟಾಗುವುದರಲ್ಲಿ, ದೈತ್ಯಗಾತ್ರದ ಮರಗಳು ಬೆಳೆಯುವುದರಲ್ಲಿ, ತರತರದ ಖನಿಜ ವಸ್ತುಗಳು ಮತ್ತು ವಿವಿಧ ಶಿಲೆಗಳನ್ನು 


ಕಾಂಡ - 29 


154 ತಪ್ಟೀಮುಲ್‌ ಕುರ್‌ಆನ್‌ 


ಕೈ 


Be ಲ U5) lls Fe ೨4 EE JAE Yo ead ಸಿಯ qs 


ಲಬ PN PT ಕ್ರಿಯೂಟಿ ೨%: 
Te ಎದಿ oi 8 HE 
೨% ಶ್‌ ಛೇ ೨%; * he (CNSR ಪಿ ೨4% 3 ಇ ಲೌ 
NEA EI ES SEIN OES 

(29-34) ಈಗ, ನೀವು ಸರ ಸುಳ್ಳೆಂದು ಹೇಳುತ್ತಿದ್ದಿರೋ ಅದರೆಡೆಗೇ ನಡೆಯಿರಿ.” ಮೂರು ಕವಲು 
ಗಳುಳ್ಳ ನೆರಳಿನ ಕಡೆಗೆ ನಡೆಯಿರಿ.* (ಅದು) ತಂಪೊದಗಿಸುವಂತಹದೂ ಅಲ್ಲ, ಅಗ್ನಿ ಜ್ವಾಲೆಯಿಂದ ರಕ್ಷಿಸುವಂತಹದೂ 
ಅಲ್ಲ ಆ ಬೆಂಕಿಯು ದೊಡ್ಡ ದೊಡ್ಡ ಭವನದಂತಹ ಕಿಡಿಗಳನ್ನು ಉಗುಳುವುದು. ಅವು (ಜಿಗಿಯುತ್ತಿರುವ) ಹಳದಿ 
ಒಂಟೆಗಳೋ ಎಂಬಂತಿರುವುವು.” ಅಂದು ಸುಳ್ಳಾಗಿಸುವವರಿಗೆ ವಿನಾಶವಿದೆ. 


(35-37) ಅದು, ಅವರೇನೂ ಮಾತನಾಡದ ದಿನವಾಗಿರುವುದು ಮತ್ತು ಅವರಿಗೆ ಅಂದು ಬಿಪಗಳನ್ನೊಡ್ಡುವ 
ಅನುಮತಿಯನ್ನೂ ನೀಡಲಾಗದು.” ಅಂದು ಸುಳ್ಳಾಗಿಸುವವರಿಗೆ ವಿನಾಶವಿದೆ. 


ಒದಗಿಸುವುದರಲ್ಲಿ ಅದರ ದೊಡ್ಡ ಪಾತ್ರವಿದೆ. ಈ ಭೂಮಿಯ ಹೊಟ್ಟೆಯಲ್ಲೇ ಸಿಹಿ ನೀರನ್ನು ಸೃಷ್ಟಿಸಲಾಗಿದೆ. ಅದರ ಮೇಲೂ ಸಿಹಿ ನೀರಿನ 
ಕಾಲುವೆಗಳನ್ನು ಹರಿಸಲಾಗಿದೆ. ಸಮುದ್ರ ದ ಉಪ್ಪು ನೀರು ಆವಿಯಾಗಿ ಮೇಲೆದ್ದು ಅತಿಶುದ್ಧ ನೀರನ್ನು ಆಕಾಶದಿಂದ ಸುರಿಸುವ ವ್ಯವಸ್ಥೆ 
ಮಾಡಲಾಗಿದೆ. ಇದೆಲ್ಲವೂ ಓರ್ವ ಸರ್ವ ಸಮರ್ಥನಾದವನು ಮಾಡಿದ್ದು ಅವನು ಸಮರ್ಥನು ಮಾತ್ರವಲ್ಲ; ಸರ್ವಜ್ಞನೂ ಯುಕ್ತಿಪೂರ್ಣನೂ 
ಆಗಿರುವನೆಂಬುದಕ್ಕೆ ಪುರಾವೆಯಲ್ಲವೆ? ಅವನ ಶಕ್ತಿ ಮತ್ತು ಯುಕ್ತಿಯಿಂದ ಈ ಭೂಮಿ ಇಷ್ಟೆಲ್ಲಸಾಧನಗಳೊಂದಿಗೆ ಮತ್ತು ಯುಕ್ತಿಯೊಂದಿಗೆ 
ಆಗಿದ್ದರೆ, ಅದೇ ಶಕ್ತಿ ಈ ಲೋಕದ ಹಾಸನ್ನು ಮಡಚಿ ಇನ್ನೊಂದು ಲೋಕವನ್ನು ಹೊಸ ರೀತಿಯಲ್ಲಿ ಸೃಷ್ಟಿಸಬಲ್ಲುದು ಎಂದು ಗ್ರಹಿಸಲು 
ಬುದ್ಧಿಯುಳ್ಳಮನುಷ್ಯನಿಗೆ ಕಷ್ಟವಾಗುವುದು ಹೇಗೆ? ಮಾನವನು ಈ ಲೋಕದಲ್ಲಿ ಮಾಡಿದ ಕರ್ಮಗಳ ವಿಚಾರಣೆ ನಡೆಸಲು ಇದರ ನಂತರ 
ಇನ್ನೊಂದು-ಲೋಕವನ್ನು ಮಾಡಬಲ್ಲನು ಎಂಬುದು ಅವನ ಯುಕ್ತಿಯ ಬೇಡಿಕೆಯಾಗಿದೆ. 

16. ಇಲ್ಲಿ ಈ ವಾಕ್ಯದ ಅರ್ಥ ಹೀಗಿದೆ: ದೇವನ ಶಕ್ತಿ ಮತ್ತು ಯುಕ್ತಿಯ ಚಮತ್ಕಾರಗಳನ್ನು ನೋಡಿಯೂ ಪರಲೋಕದ ಸಾಧ್ಯತೆ 
ಮತ್ತು ಅನಿವಾರ್ಯತೆಯನ್ನು ನಿರಾಕರಿಸುವವರು ಮತ್ತು ದೇವನು ಈ ಲೋಕದ ನಂತರ ಇನ್ನೊಂದು ಲೋಕವನ್ನು ಸೃಷ್ಟಿಸುವನು ಮತ್ತು 
ಅದರಲ್ಲಿ ಮಾನವನಿಂದ ಅವನ ಕರ್ಮಗಳ ಲೆಕ್ಕಾಚಾರ ತೆಗೆಯುವನು ಎಂಬುದನ್ನು ಸುಳ್ಳಾಗಿಸುವವರು ತಮ್ಮ ಭ್ರಮೆಯಲ್ಲಿರುವುದಾದರೆ 
ಇರಲಿ, ಇದೆಲ್ಲವೂ ಅವರ ನಿರೀಕ್ಷೆಯ ವಿರುದ್ಧ ಸಂಭವಿಸುವಾಗ, ಅವರಿಗೆ ತಾವು ಈ ಮೂರ್ಯತಕನಕ್ಕೆ ಸಿಲುಕಿ ತಮ್ಮನ್ನು ತಾವೇ 
ಎನಾಶಕ್ಕೊದ್ದ ವೆಂದು ಮನವರಿಕೆಯಾಗುವುದು. 

. ಪರಲೋಕದ ಪುರಾವೆಗಳನ್ನು ಒದಗಿಸಿದ ನಂತರ ಈಗ, ಅದು ಸಂಭವಿಸಿದಾಗ ಅಲ್ಲಿ ಈ ನಿಷೇಧಿಗಳ ಗತಿಯೇನಾದೀತೆಂದು 
ತಿಳಿಸಲಾಗುತ್ತದೆ. 

18, ನೆರಳೆಂದರೆ ಹೊಗೆಯ ನೆರಳು. ಮೂರು ಶಾಖೆಗಳೆಂದರೆ ಒಂದು ದೊಡ್ಡ ಹೊಗೆ ಎದ್ದರೆ ಮೇಲೆ ಹೋಗಿ ಅನೇಕ ಶಾಖೆ 
ಗಳಾಗುತ್ತವೆಂದರ್ಥ. 

19. ಅಂದರೆ ಪ್ರತಿಯೊಂದು ಕಿಡಿಯೂ ಒಂದು ಭವನದಷ್ಟು ದೊಡ್ಡದಾಗಿರುವುದು. ಈ ದೊಡ್ಡ ದೊಡ್ಡ ಕಿಡಿಗಳು ಎದ್ದು ಸಿಡಿದು 
ನಾಲ್ಕೂ ಸುತ್ತ ಹಾರಾಡುವಾಗ ಹಳದಿ ಬಣ್ಣದ ಒಂಟೆಗಳು ಕುಣಿದು ಕುಪ್ಪಳಿಸುವಂತೆ ಭಾಸವಾಗುವುದು. 

20. ಇದು ಅವರು ನರಕಕ್ಕೆ ಪ್ರವೇಶಿಸುವಾಗ ಅವರ ಮೇಲೆ ಉಂಟಾಗುವ ಕೊನೆಯ ಸ್ಥಿತಿಯಾಗಿರುವುದು. ಅದಕ್ಕೆ ಮುಂಚೆ ಹಶ್ರ್‌ನ 
ಮೈದಾನದಲ್ಲಿ ಅವರು ಬಹಳಷ್ಟನ್ನು ಹೇಳುವರು. ಸಾಕಷ್ಟು ವಿನಂತಿಗಳನ್ನು ಮಾಡುವರು. ಒಬ್ಬನು ಇನ್ನೊಬ್ಬನ ಮೇಲೆ ತನ್ನ ಪಾಪಗಳ 
ಆರೋಪಗಳನ್ನು ಹೊರಿಸಿ ತಾನು ನಿರಪರಾಧಿಯಾಗಲು ಪ್ರಯತ್ನಿಸುವರು. ತಮ್ಮ ಪಥಭ್ರಷ್ಟಗೊಳಿಸಿದ ನಾಯಕರನ್ನು ಮುಂದಾಳುಗಳನ್ನೂ 
ಶಪಿಸುವನು. ಕೆಲವು ಮಂದಿಯಂತೂ ಉದ್ಭಟತನದೊಂದಿಗೆ ತಮ್ಮ ಅಪರಾಧ ಕೃತ್ಯಗಳನ್ನು ನಿರಾಕರಿಸುವರು. ಇದನ್ನು ಕುರ್‌ಆನ್‌ನ ಅನೇಕ 
ಕಡೆಗಳಲ್ಲಿ ವಿವರಿಸಲಾಗಿದೆ. ಆದರೆ ಸಾಕ್ಷ್ಯಗಳಿಂದಲೂ ಅವರು ಅಪರಾಧಿಗಳಾಗಿರುವುದು ಸಂಪೂರ್ಣ ಸಾಬೀತು ಪಡಿಸಲಾದಾಗ, ಅವರ 
ಕೈಕಾಲುಗಳು ಮತ್ತು ಇತರ ಅಂಗಾಂಗಗಳು ಅವರ ವಿರುದ್ಧ ಸಾಕ್ಷಿ ನುಡಿದಾಗ ಹಾಗೂ ಅತ್ಯಂತ ಸೂಕ್ತ ರೂಪದಲ್ಲಿ ನ್ಯಾಯ-ನೀತಿಯ 


ಕಾಂಡ - 29 


77. ಅಲ್‌ ಮುರ್ಸಲಾತ್‌ 155 


6 


ಕಚ 050115 ಬ" 15166589 NII rR 
ಕಟ್‌ AAS LETC Au UE ಚಲೀ 
LOE SIO SEI AG SASSO ARS 

೫ ೨5 AN AL SALAS 
eS A Boch ME Es 15086 


ey 
729 ಶಿಸ್ತಿ ೨% ANE LL pA 2» te gh 
OSHS FEN NS SS NL OAS bos a8 
APE IIASA Ne ಬ a We ph Mo 
20H ೬5) /1 ASN) SO SEN ಸಜ ಟೂ 
if £22 GA 
ಕ್ರ ಥಿ ಜಪ ಮ್‌ ತಿ 0 AYN dp 
(38-40) ಇದು ತೀರ್ಪಿನ ದಿನ. ನಾವು ನಿಮ್ಮನ್ನೂ ನಿಮ್ಮ ಪೂರ್ವಜರನ್ನೂ ಒಟ್ಟುಗೂಡಿಸಿ ಬಿಟ್ಟಿದ್ದೇವೆ. ಈಗ 
ನಿಮಗೆ ಸಾಧ್ಯವಿದ್ದರೆ ನನ್ನ ವಿರುದ್ಧ ಏನಾದರೂ ಕುತಂತ್ರ ನಡೆಸಿ ನೋಡಿರಿ.?' ಅಂದು ಸುಳ್ಳಾಗಿಸುವವರಿಗೆ ವಿನಾಶವಿದೆ. 
(41-45) ಧರ್ಮನಿಷ್ಠರು* ಇಂದು ನೆರಳುಗಳಲ್ಲೂ ಚಿಲುಮೆಗಳಲ್ಲೂ ಇದ್ದಾರೆ ಮತ್ತು ಅವರು ಇಷ್ಟಪಡುವ 
ಫಲಗಳು (ಅವರಿಗಾಗಿ ಸಿದ್ಧವಾಗಿವೆ) ನೀವು ಮಾಡುತ್ತಿದ್ದ ಕರ್ಮಗಳ ಪ್ರತಿಫಲವಾಗಿ ಸಂತೋಷದಿಂದ ತಿನ್ನಿರಿ ಮತ್ತು 
ಕುಡಿಯಿರಿ. ನಾವು ಸಜ್ಜನರಿಗೆ ಇಂತಹದೇ ಸತ್ಫಲವನ್ನು ನೀಡುತ್ತೇವೆ. ಅಂದು ಸುಳ್ಳಾಗಿಸುವವರಿಗೆ ವಿನಾಶವಿದೆ.* 
(46-50) ತಿನ್ನಿರಿ ಮತ್ತು ಅನುಭೋಗಿಸಿರಿ* ಕೆಲವು ದಿನ ಮಾತ್ರ. ವಾಸ್ತವದಲ್ಲಿ ನೀವು ಅಪರಾಧಿಗಳಾಗಿದ್ದೀರಿ. 
ಅಂದು ಸುಳ್ಳಾಗಿಸುವವರಿಗೆ ವಿನಾಶವಿದೆ. ಇವರೊಡನೆ (ಅಲ್ಲಾಹನ ಮುಂದೆ) ತಲೆಬಾಗಿರಿ ಎಂದಾಗ ಇವರು 
ತಲೆಬಾಗುವುದಿಲ್ಲ* ಅಂದು ಸುಳ್ಳಾಗಿಸುವವರಿಗೆ ವಿನಾಶವಿದೆ. ಇನ್ನು ಇದರ (ಕುರ್‌ಆನಿನ) ಅನಂತರ ಇನ್ನಾವ 
ವಚನದ ಮೇಲೆ ತಾನೇ ಇವರು ವಿಶ್ವಾಸವಿರಿಸುವರು?* 


ಬೇಡಿಕೆಗಳೆಲ್ಲ ಈಡೇರಿ ಅವರಿಗೆ ಶಿಕ್ಷೆ ವಿಧಿಸಿದಾಗ ಅವರು ಅವಾಕ್ಕಾಗಿ ಬಿಡುವರು. ಅವರಿಗೆ ನೆಪಗಳನ್ನೊಡ್ಡಲು ಯಾವುದೇ ಅವಕಾಶವಿರಲಾರದು. 
ಅವರಿಗೆ ನೆಪಗಳನ್ನೊಡ್ಡಲು ಅಥವಾ ಅದಕ್ಕೆ ಅನುಮತಿ ನೀಡಲಾಗದೆಂದರೆ ಅವರ ವಾದವನ್ನು ಆಲಿಸದೆ ತೀರ್ಮಾನಿಸಿ 
ಬಿಡಲಾಗುವುದೆಂದರ್ಥವಲ್ಲ, ವಾಸ್ತವದಲ್ಲಿ ಅವರ ಅಪರಾಧವು ನಿರಾಕರಿಸಲಿಕ್ಕೇ ಸಾಧ್ಯವಿಲ್ಲದಷ್ಟು ಸಾಬೀತಾಗಿರುವುದು. ಅದರ ವಿರುದ್ಧ 
ಅವರಿಗೆ ಏನೂ ಹೇಳಲಿಕ್ಕಾಗದೆಂದರ್ಥ. ಇದು ನಾವು, ನಾನು ಅವನಿಗೆ ಹೇಳಲು ಬಿಡಲಿಲ್ಲ ಅಥವಾ ನಾನು ಅವನ ಬಾಯಿ ಮುಚ್ಚಿಸಿದೆ 
ಎಂದು ಹೇಳುವಂತಿದೆ. ಇದರ ಅರ್ಥ- "ನಾನು ಅವನಿಗೆ ಬಾಯಿ ತೆರೆಯದಂತೆ ಅಥವಾ ಅವನಿಗೆ ಏನಾದರೂ ಹೇಳಲಿಕ್ಕೆ ಅವಕಾಶವಿಲ್ಲದಂತೆ 
ಅವನ ಮುಂದೆ ವಾದಿಸಿದೆ' ಎಂದಾಗಿದೆ. 

21. ಅಂದರೆ ಭೂಲೋಕದಲ್ಲಿ ಬಹಳಷ್ಟು ಮೋಸ, ಕುತಂತ್ರಗಳನ್ನು ಮಾಡಿದಿರಿ. ಇಲ್ಲೀಗ ಏನಾದರೂ ತಂತ್ರ ಹೂಡಿ ನನ್ನ ಹಿಡಿತದಿಂದ 
ಪಾರಾಗ ಬಲ್ಲಿರಾದರೆ ಪಾರಾಗಿ ನೋಡಿ. 

22. ಇಲ್ಲಿಈ ಪದವನ್ನು (ಸುಳ್ಳಾಗಿಸುವವರು) ಎಂಬುದರ ವಿರುದ್ಧವಾಗಿ ಬಳಸಲಾಗಿರುವುದರಿಂದ ಅದರ ಉದ್ದೇ (ಶ-ಪರಲೋಕವನ್ನು 
ಸುಳ್ಳಾಗಿಸದೆ, ಅದನ್ನು ಅಂಗೀಕರಿಸಿ, ನಮಗೆ ಪರಲೋಕದಲ್ಲಿ, ನಮ್ಮ ಮಾತು-ಕೃತಿಗಳು ಹಾಗೂ ನಮ್ಮ ನೀತಿ-ಚಾರಿತ್ರ್ಯಗಳ ಬಗ್ಗೆ ವಿಚಾರಣೆ 
ಎದುರಿಸಬೇಕಾಗಿದೆಯೆಂದು ಭಾವಿಸುತ್ತಾ ಈ ಲೋಕದಲ್ಲಿ ಜೀವಿಸಿದವರಾಗಿದ್ದಾರೆ. 

23. ಇಲ್ಲಿ ಈ ವಾಕ್ಯವು ಈ ಅರ್ಥದಲ್ಲಿ ವಿವರಿಸಲಾಗಿದೆ- ಅವರಿಗೆ ಒಂದು ಸಂಕಟವು ಮೇಲೆ ವಿವರಿಸಿರುವಂತೆ, ಹಶ್ರ್‌ನ 
ಮೈದಾನದಲ್ಲಿ ಅವರು ಅಪರಾಧಿಗಳಾಗಿ ನಿಂತಿರುವುದು ಮತ್ತು ಅವರ ಅಪರಾಧಗಳು ಅವರಿಗೆ ನೆಪವೊಡ್ಡಲು ಅವಕಾಶವಿಲ್ಲದ ರೀತಿಯಲ್ಲಿ 
ಸಾಬೀತಾಗಿರುವುದು. ಕಟ್ಟಕಡೆಗೆ ಅವರು ನರಕದ ಇಂಧನವಾಗುವುದಾಗಿದೆ. ಇನ್ನೊಂದು ಸಂಕಟವು ಅದಕ್ಕಿಂತಲೂ ಕಠಿಣವಾಗಿರುವುದು. 
ಅವರು ಯಾವ ವಿಶ್ವಾಸಿಗಳೊಂದಿಗೆ ಜೀವಮಾನವಿಡೀ ಜಗಳಾಡುತ್ತಿದ್ದರೋ ಯಾರನ್ನು ಮೂರ್ಯರು, ಸಂಕುಚಿತವಾದಿಗಳು, ಹಳೆಯ 


ಕಾಂಡ - 29 


156 ತಪ್ಪೀಮುಲ್‌ ಕುರ್‌ಆನ್‌ 


ಕಾಲದವರು ಎಂದು ಮೂದಲಿಸುತ್ತಿದ್ದರೋ, ಯಾರನ್ನು ಲೇವಡಿ ಮಾಡುತ್ತಿದ್ದರೋ, ಯಾರು ಅವರ ದೃಷ್ಟಿಯಲ್ಲಿ ನೀಚರೂ ನಿಂದ್ಯರೂ 
ಆಗಿದ್ದರೋ ಅವರೇ ಸ್ವರ್ಗದಲ್ಲಿ ಸುಖವಾಗಿರುವುದನ್ನು ಅವರು ನೋಡುತ್ತಿದ್ದಾರೆ. 

24. ಈಗಮಾತನ್ನು ಕೊನೆಗೊಳಿಸುತ್ತಾ ಮಕ್ಕಾದ ಸತ್ಯ ನಿಷೇಧಿಗಳನ್ನು ಮಾತ್ರವಲ್ಲಲೋಕದ ಸಕಲ ಸತ್ಯನಿಷೇಧಿಗಳನ್ನು ಅಭಿಸಂಬೋಧಿಸಿ 
ಈ ಮಾತುಗಳನ್ನು ಹೇಳಲಾಗುತ್ತದೆ. 

25. ಅಂದರೆ ಈ ಲೋಕದ ಕೆಲವೇ ದಿನಗಳ ಬದುಕಿನಲ್ಲಿ 

26. ಅಲ್ಲಾಹನ ಮುಂದೆ ಬಾಗುವುದೆಂದರೆ ಕೇವಲ ಅವನ ಆರಾಧನೆ ಮಾಡುವುದಲ್ಲ, ಅವನು ಕಳಿಸಿದ ಪ್ರವಾದಿಗಳನ್ನೂ ಅವನು 
ಅವತೀರ್ಣಗೊಳಿಸಿದ ಗ್ರಂಥಗಳನ್ನೂ ನಂಬುವುದು ಮತ್ತು ಅವನ ಆಜ್ಞೆಗಳನ್ನು ಅನುಸರಿಸುವುದೂ ಇದರಲ್ಲಿ ಸೇರಿದೆ. 

27. ಅಂದರೆ ಮಾನವನಿಗೆ ಸತ್ಯ ಮತ್ತು ಅಸತ್ಯದ ವ್ಯತ್ಯಾಸವನ್ನು ಮನವರಿಕೆ ಮಾಡುವ ಸನ್ನಾರ್ಗವನ್ನು ತೋರಿಸುವಂತಹ ದೊಡ್ಡ 
ದೊಡ್ಡ ವಿಷಯಗಳನ್ನು ಕುರ್‌ಆನಿನ ರೂಪದಲ್ಲಿ ಅವತೀರ್ಣಗೊಳಿಸಲಾಗಿದೆ. ಇದನ್ನು ಓದಿ ಅಥವಾ ಕೇಳಿಯೂ ವಿಶ್ವಾಸವಿರಿಸದಾತನನ್ನು 
ಸನ್ಮಾರ್ಗಕ್ಕೆ ಇನ್ನಾವುದು ತಾನೇ ತರಬಲ್ಲುದು. 


ಕಾಂಡ - 29 


78. ಅನ್ನಬಲ್‌ 


ಹೆಸರು 

eh ದಿ ಈ ಎಂಬ ಎರಡನೇ ವಾಕ್ಯದಲ್ಲಿರುವ [te] "ಅನ್ನಬಆ್‌' ಎಂಬ ಪದವನ್ನು ಇದರ ಹೆಸರನ್ನಾಗಿ ಮಾಡಲಾಗಿದೆ. 
ಅವತೀರ್ಣಕಾಲ 

ಅಲ್‌ ಮುರ್‌ಸೆಲಾತ್‌ ಅಧ್ಯಾಯದ ಮುನ್ನುಡಿಯಲ್ಲಿ ನಾವು ಹೇಳಿರುವಂತೆ, ಅಲ್‌ ಕಿಯಾಮಃದಿಂದ ಅನ್ನಾಯಿಆತ್‌ 
ವರೆಗಿನ ಅಧ್ಯಾಯಗಳ ವಿಷಯಗಳು ಪರಸ್ಪರ ಸಾಮ್ಯತೆ ಹೊಂದಿದ್ದು, ಅವೆಲ್ಲವೂ ಪವಿತ್ರ ಮಕ್ಕಾದ ಆರಂಭ ಕಾಲದಲ್ಲಿ 
ಅವತೀರ್ಣಗೊಂಡಿವೆಯೆಂದು ಭಾಸವಾಗುತ್ತದೆ. 


ಚರ್ಚಾ ವಿಷಯ 

ಇದರ ವಿಷಯವೂ ಅಲ್‌ ಮುರ್‌ಸಲಾತ್‌ ಆಧ್ಯಾಯದ್ದೇ ಆಗಿದೆ. ಅಂದರೆ ಕಿಯಾಮತ್‌ ಮತ್ತು ಆಖಿರತ್‌(ನಿರ್ಣಾಯಕ 
ದಿನ ಮತ್ತು ಪರಲೋಕ)ನ ಇರುವಿಕೆ ಹಾಗೂ ಅದನ್ನು ನಂಬುವ ಮತ್ತು ನಂಬದಿರುವುದರ ಪರಿಣಾಮಗಳ ಕುರಿತು ಜನರನ್ನು 
ಎಚ್ಚರಿಸುವುದಾಗಿದೆ. 

ಮಕ್ಕಾ ಪಟ್ಟಣದಲ್ಲಿ ಪ್ರವಾದಿ(ಸ) ಆರಂಭದಲ್ಲಿ ಇಸ್ಲಾಮಿನ ಪ್ರಚಾರ ಆರಂಭಿಸಿದಾಗ ಅದರ 3 ಬುನಾದಿಗಳಿದ್ದುವು. 
(1) ಅಲ್ಲಾಹನೊಂದಿಗೆ ಯಾರನ್ನೂ ದೇವಶ್ಚದಲ್ಲಿ ಪಾಲ್ಗೊಳಿಸಬಾರದು. (2) ಅವರನ್ನು ಅಲ್ಲಾಹನು ಪ್ರವಾದಿಯನ್ನಾಗಿ ನೇಮಿ 
ಸಿದ್ದಾನೆ. (3) ಈ ಲೋಕವು ಒಂದು ದಿನ ಅಂತ್ಯಗೊಳ್ಳುವುದು, ಅದರ ನಂತರ ಇನ್ನೊಂದು ಲೋಕ ಸ್ಥಾಪಿಸಲ್ಪಡುವುದು, ಅದರಲ್ಲಿ 
ಮಾನವನ ಆರಂಭದಿಂದ ಕೊನೆಗಾಲದ ವರೆಗೆ ಹುಟ್ಟಿದ ಮತ್ತು ಹುಟ್ಟುವ ಎಲ್ಲ ಮಾನವರನ್ನೂ ಅವರು ಈ ಲೋಕದಲ್ಲಿ 
ಹೊಂದಿದ ಶರೀರದೊಂದಿಗೆ ಜೀವಂತಗೊಳಿಸಿ ಎಬ್ಬಿಸಲಾಗುವುದು. ಅನಂತರ ಅವರ ವಿಶ್ವಾಸ-ಕರ್ಮಗಳ ವಿಜಾರಣೆ ನಡೆಸಲಾಗು 
ವುದು. ಅದರಲ್ಲಿ ವಿಶ್ವಾಸಿಯಾಗಿ ಸಜ್ಜನರೆಂದು ಕಂಡು ಬಂದವರು ಶಾಶ್ನತವಾಗಿ ಸ್ವರ್ಗಕ್ಕೆ ಹೋಗುವರು. ಸತ್ಯನಿಷೇಧಿಗಳು ಮತ್ತು 
ಕರ್ಮಭ್ರಷ್ಟರು ಶಾಶ್ವತವಾಗಿ ನರಕದಲ್ಲಿರುವರು. ಈ ಮೂರೂ ವಿಷಯಗಳ ಪೈಕಿ ಮೊದಲನೆಯದು ಮಕ್ಕಾದ ಜನರಿಗೆ ತುಂಬಾ 
ಅರೋಚಕವಾಗಿತ್ತಾದರೂ ಅವರು ಅಲ್ಲಾಹನ ಅಸ್ತಿತ್ವವನ್ನು ನಿರಾಕರಿಸುತ್ತಿರಲಿಲ್ಲ. ಅವನು ಮಹಾಪ್ರಭು, ಸೃಷ್ಟಿಕರ್ತ ಹಾಗೂ 
ಅನ್ನದಾತನೆಂದು ಒಪ್ಪತ್ತಿದ್ದರು. ಅವರು ಆರಾಧಿಸುತ್ತಿದ್ದ ಇತರೆಲ್ಲವೂ ಅಲ್ಲಾಹನ ಸೃಷ್ಟಿಗಳೆಂದೇ ಹೇಳುತ್ತಿದ್ದರು. ಆದ್ದರಿಂದ 
ಅಲ್ಲಾಹನ ಗುಣಗಳು, ಅಧಿಕಾರಗಳು ಮತ್ತು ದೇವತ್ನದಲ್ಲಿ ಅವರಿಗೆ ಯಾವುದಾದರೂ ಪಾಲಿದೆಯೇ ಅಥವಾ ಇಲ್ಲವೇ ಎಂಬ 
ವಿಷಯದಲ್ಲಿ ಮಾತ್ರ ವಿವಾದವಿತ್ತು. 

ಎರಡನೇ ವಿಷಯವನ್ನು ಮಕ್ಕಾದವರು ಒಪ್ಪಲು ತಯಾರಿರಲಿಲ್ಲ. ಆದರೆ ಪ್ರವಾದಿತ್ವವನ್ನು ಘೋಷಿಸುವುದಕ್ಕೆ ಮುಂಚೆ 
ತಮ್ಮ ಮಧ್ಯೆಯೇ ಜೀವಿಸಿದ್ದ ಪ್ರವಾದಿಯವರು ಸುಳ್ಳಾಡಿದ್ದರು, ಮೋಸ ಮಾಡಿದ್ದರು ಅಥವಾ ಸ್ವಾರ್ಥ ಉದ್ದೇಶಗಳಿಗಾಗಿ 
ಅನೈತಿಕ ಮಾರ್ಗವನ್ನು ಅನುಸರಿಸಿದ್ದರು ಎಂಬುದನ್ನು ಒಪ್ಪಿಕೊಳ್ಳುವುದು ಅವರಿಂದ ಸಾಧ್ಯವಿರಲಿಲ್ಲ, ಪ್ರವಾದಿಯವರ ಬುದ್ಧಿವಂತಿಕೆ, 
ಶಾಂತ ಸ್ವಭಾವ ಮತ್ತು ಉನ್ನತ ಚಾರಿತ್ರ್ಯವನ್ನು ಅವರೇ ಒಪ್ಪಿಕೊಳ್ಳುತ್ತಿದ್ದರು. ಆದ್ದರಿಂದ ಎಷ್ಟೇ ನೆವನಗಳನ್ನೊಡ್ಡಿದರೂ ಆರೋಪ 
ಗಳನ್ನು ಹೊರಿಸಿದರೂ ಪ್ರವಾದಿಯವರು ಎಲ್ಲ ವಿಷಯಗಳಲ್ಲೂ ಸತ್ಯಸಂಧರಾಗಿದ್ದರು, ಆದರೆ ಪ್ರವಾದಿತ್ವದ ವಾದದಲ್ಲಿ ಅವರು 
ಸುಳ್ಳಾಡುತ್ತಿದ್ದಾರೆಂದು ಇತರರನ್ನು ನಂಬಿಸುವುದಂತಿರಲಿ, ಸ್ವತಃ ತಾವೇ ನಂಬಲು ಸಾಧ್ಯವಿರಲಿಲ್ಲ. 

ಈ ರೀತಿ ಮಕ್ಕಾದವರಿಗೆ ಮೊದಲ ಎರಡು ವಿಷಯಗಳು ಮೂರನೆಯ ವಿಷಯದಷ್ಟು ಗೊಂದಲಮಯವಾಗಿರಲಿಲ್ಲ. 
ಅದನ್ನು ಅವರ ಮುಂದಿಟ್ಟಾಗ ಅವರು ಅದನ್ನೇ ಅತಿ ಹೆಚ್ಚು ಲೇವಡಿ ಮಾಡಿದರು. ಅದರ ಬಗ್ಗೆ ಬಹಳ ಆಶ್ಚರ್ಯ ವ್ಯಕ್ತ 
ಪಡಿಸಿದರು. ಅದು ಬುದ್ದಿಗೂ ಮೀರಿದ ವಿಷಯವೆಂದು ಭಾವಿಸಿ ಅದನ್ನು ನಂಬಲರ್ಹವಲ್ಲ, ಕಲ್ಪನಾತೀತ ವಿಷಯವೆಂದು 


ಕಾಂಡ - 30 


158 ತಪ್ಪೀಮುಲ್‌ ಕುರ್‌ಆನ್‌ 


ಅಲ್ಲಲ್ಲಿ ಚರ್ಚಿಸ ತೊಡಗಿದ್ದರು. ಆದರೆ ಇಸ್ಲಾಮಿನ ಮಾರ್ಗಕ್ಕೆ ಅವರನ್ನು ತರಬೇಕಾದರೆ ಪರಲೋಕ ವಿಶ್ವಾಸವನ್ನು ಅವರ 
ಮಸ್ತಿಷ್ಕಕ್ಕೆ ಇಳಿಸುವುದು ಅನಿವಾರ್ಯವಾಗಿತ್ತು. ಈ ವಿಶ್ವಾಸವನ್ನು ಅಂಗೀಕರಿಸದೆ ಸತ್ಯ-ಅಸತ್ಯದ ವಿಷಯದಲ್ಲಿ ಅವರು ಗಂಭೀರ 
ವಾಗಿ ಚಿಂತಿಸುವುದು ಮತ್ತು ಒಳಿತು-ಕೆಡುಕುಗಳ ಕುರಿತು ಅವರ ಮೌಲ್ಯಗಳ ಮಾನದಂಡ ಬದಲಾಗುವುದು ಹಾಗೂ ಲೌಕಿಕ 
ವ್ಯಾಮೋಹದ ಮಾರ್ಗವನ್ನು ತೊರೆದು ಇಸ್ಲಾಮ್‌ ಅವರನ್ನು ನಡೆಸ ಬಯಸುವ ಮಾರ್ಗದಲ್ಲಿ ಒಂದು ಹೆಜ್ಜೆಯನ್ನಾದರೂ 
ಮುಂದಿಡುವುದು ಸಾಧ್ಯವಿರಲಿಲ್ಲ. ಆದ್ದರಿಂದಲೇ ಮಕ್ಕಾ ಜೀವನದ ಆರಂಭಕಾಲದ ಅಧ್ಯಾಯಗಳಲ್ಲಿ ಪರಲೋಕ ವಿಶ್ವಾಸವನ್ನು 
ಮನಸ್ಸಿನಲ್ಲಿ ನಾಟಲು ಹೆಚ್ಚು ಒತ್ತು ಕೊಡಲಾಗಿದೆ. ಆದರೆ ಅದಕ್ಕೆ ಸಾಕ್ಷಾ ೯ಧಾರಗಳನ್ನು ಒದಗಿಸಿದ ಶೈಲಿಯಿಂದ ಏಕದೇವತ್ನದ 
ಕಲ್ಪನೆಯೂ ಸ್ವಯಂ ಮನವರಿಕೆಯಾಗುತ್ತಾ ಹೋಗುತ್ತದೆ. ಮಧ್ಯೆ ಮಧ್ಯೆ ಪ್ರವಾದಿ ಮುಹಮ್ಮದ್‌(ಸ) ಮತ್ತು ಕುರ್‌ಆನಿನ 
ಸತ್ಯತೆಯ ಕುರಿತೂ ಸಂಕ್ಷಿಪ್ತವಾಗಿ ಆಧಾರಗಳನ್ನು ನೀಡಲಾಗಿದೆ. 

ಆ ಕಾಲದ ಅಧ್ಯಾಯಗಳಲ್ಲಿ ಪ ಪರಲೋಕದ ವಿಷಯವು ಪದೇ ಪದೇ ಬಂದಿರುವ ಕಾರಣವನ್ನು ಚೆನ್ನಾಗಿ ಗ್ರ ಹಸಿದ ಬಳಿಕ 
ಅಧ್ಯಾಯದ ವಿಷಯಗಳ ಮೇಲೆ ಒಂದು ದೃಷ್ಟಿ ಹಾಯಿಸಿರಿ. ಇದರಲ್ಲಿ ಮೊತ್ತ ಮೊದಲು ಕಿಯಾಮತ್‌ನ ಸುದ್ದಿ ಕೇಳಿ ಮಕ್ಕಾದ 
ಗಲ್ಲಿ-ಕೇರಿಗಳಲ್ಲಿ ಪೇಟೆಗಳಲ್ಲಿಮತ್ತು ಮಕ್ಕಾದವರ ಪ್ರತಿಯೊಂದು ಸಭೆಯಲ್ಲಿನಡೆಯುತ್ತಿದ್ದ ಚರ್ಚೆಗಳು.ಮತ್ತು ಗುಸುಗುಸುಗಳ 
ಕಡೆಗೆ ಸೂಚನೆ ನೀಡಲಾಗಿದೆ. ತರುವಾಯ ಅದನ್ನು ನಿರಾಕರಿಸುವವರೊಂದಿಗೆ ಕೇಳಲಾಗುತ್ತದೆ. "ನಿಮಗಾಗಿ ಭೂಮಿಯನ್ನು 
ಹಾಸನ್ನಾಗಿ ಮಾಡಿರುವುದು, ಭೂಮಿಗೆ ನಾಟಲಾದ ಉನ್ನತ ಪರ್ವತಗಳು, ಸ್ವ್ರೀ-ಪುರುಷರನ್ನು ಜೋಡಿಯಾಗಿ ಸೃಷ್ಟಿಸಿರುವುದು 
ಕಾಣಿಸುತ್ತಿಲ್ಲವೆ? ನಾವು ನಿಮಗೆ ಈ ಲೋಕದಲ್ಲಿಕೆಲಸ-ಕಾರ್ಯಗಳ ಪ ಪರಿಶ್ರಮದ ಬಳಿಕ ಕೆಲವು ಗಂಟೆ ವಿಶ್ರಾಂತಿ ಪಡೆಯುವಂತಹ 
ನಿದ್ರೆಯನ್ನು ನೋಡುವುದಿಲ್ಲವೇ? ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ರಾತ್ರಿ ಹಗಲುಗಳ ಆಗಮನ-ನಿರ್ಗಮನವನ್ನು ಸರಿಯಾಗಿ ತರುತ್ತಿಲ್ಲವೆ? 
ನೀವು ನಿಮ್ಮ ಮೇಲೆ ಆಕಾಶಗಳ ಸುಭದ್ರ ವ್ಯವಸ್ಥೆಯನ್ನು ನೋಡುವುದಿಲ್ಲವೆ? ನಿಮಗೆ ಬೆಳಕನ್ನು ತಾಪವನ್ನು ಒದಗಿಸುವಂತಹ 
ಸೂರ್ಯನು ಕಾಣಿಸುತ್ತಿಲ್ಲವೆ? ಮೋಡಗಳಿಂದ ಸುರಿಯುವ ಮಳೆ ಹಾಗೂ ಅದರಿಂದ ಬೆಳೆಯುವ ಧಾನ್ಯಗಳು, ತರಕಾರಿಗಳು 
ಹಾಗೂ ದಟ್ಟ ತೋಟಗಳನ್ನು ನೋಡುವುದಿಲ್ಲವೆ? ಈ ಎಲ್ಲ ವಸ್ತುಗಳನ್ನು ಸರ್ವಶಕ್ತನಾದವನು ಸೃಷ್ಟಿಸಿರುವಾಗ ಅವನ 
ಸಾಮರ್ಥ್ಯಕ್ಕೆ ಅಂತ್ಯದಿನ ಮತ್ತು ಪರಲೋಕವನ್ನು ತರಲು ಸಾಧ್ಯವಿಲ್ಲವೆಂದು ಭಾವಿಸುತ್ತೀರಾ? ಈ ಪ್ರಪಂಚದಲ್ಲಿರುವ ಗರಿಷ್ಠ 
ಮಟ್ಟದ ಯುಕ್ತಿ-ಜಾಣ್ಮೆ, ಇದರ ಒಂದೊಂದು ಕಣ ಮತ್ತು ಒಂದೊಂದು ಕ್ರಿಯೆಯು ಉದ್ದೇಶಪೂರ್ವಕವಾಗಿದ್ದರೂ ಇಡೀ 
ಪ್ರಪಂಚ ಉದ್ದೇಶರಹಿತವಾಗಿದೆಯೆಂದು ನಿಮಗನಿಸುತ್ತದೆಯೇ? ಈ ಪ್ರಪಂಚದಲ್ಲಿ ಮಾನವನನ್ನು ವ್ಯವಸ್ಥಾಪಕನ (Fore- 
man) ಹುದ್ದೆಯಲ್ಲಿ ನೇಮಿಸಿ ಅವನಿಗೆ ವಿಸ್ತೃತ ಅಧಿಕಾರವಂತೂ ನೀಡಲಾಗಿದೆ, ಆದರೆ ಅವನು ತನ್ನ ಕೆಲಸ ಮುಗಿಸಿ ಇಲ್ಲಿಂದ 
ನಿರ್ಗಮಿಸಿದಾಗ ಅವನನ್ನು ವಿಚಾರಣೆಯಿಲ್ಲದೆ, ಕೆಲಸ ಮಾಡಿದ್ದಕ್ಕೆ ಪಿಂಚಣಿ ಮತ್ತು ಬಹುಮಾನ ನೀಡಲಾಗದು, ಕೆಲಸ ಕೆಡಿಸಿದ್ದಕ್ಕೆ 
ಶಿಕ್ಷೆಯನ್ನೂ ನೀಡಲಾಗದೆಂಬುದಕ್ಕಿಂತ ಅಸಂಬದ್ಧ ಮತ್ತು ಅರ್ಥಹೀನ ವಿಷಯ ಬೇರೇನಿದೆ?” 

ಈ ಸಾಕಾ ಶ್ಪ್ಯಾಧಾರಗಳನ್ನು ಒದಗಿಸಿದ ನ ತೀರ್ಮಾನದ ದಿನ ಖಂಡಿತವಾಗಿಯೂ ತನ್ನ ನಿಗದಿತ ಸಮಯದಲ್ಲಿ ಬಂದೇ 
ತೀರುವುದೆಂದು ಬಹಳ ಒತ್ತು ಕೊಟ್ಟು ಹೇಳಲಾಗಿದೆ. ಸೂರ್‌ (ಕಹಳೆ) ಊದುವುದು ತಡ. ನಿಮಗೆ ಇಂದು ತಿಳಿಸಲಾಗುತ್ತಿರುವ 
ಎಲ್ಲವೂ ನಿಮ್ಮ ಮುಂದೆ ಬರುವುದು. ಇಂದು ನೀವು ಒಪ್ಪಿರಿ, ಒಪ್ಪದಿರಿ. ಆಗ ಮಾತ್ರ ಎಲ್ಲೆಲ್ಲ ಸತ್ತು ಬಿದ್ದಿರುವಿರೋ ಅಲ್ಲಿಂದ 
ತಂಡೋಪತಂಡವಾಗಿ ನಿಮ್ಮ ಲೆಕ್ಕ ಸಮರ್ಪಣೆಗೆಗಾಗಿ ಧಾವಿಸುವಿರಿ. ನಿಮ್ಮ ನಿರಾಕರಣೆಯು ಆ ಘಟನೆ ಸಂಭವಿಸುವುದನ್ನು 
ತಡೆಯದು. 

ಅನಂತರ 21ರಿಂದ 30ರ ವರೆಗಿನ ಸೂಕ್ತಗಳಲ್ಲಿ ಕರ್ಮಪತ್ರದ ವಿಜಾರಣೆಯ ಬಗ್ಗೆ ನಿಶ್ಚಿಂತರಾಗಿರುವವರು ಮತ್ತು ನಮ್ಮ 
ಸೂಕ್ತಗಳನ್ನು ನಿರಾಕರಿಸುವವರ ಒಂದೊಂದು ಕೃತ್ಯವೂ ನಮ್ಮ ಬಳಿ ಇದೆ. ಅವರನ್ನು ನೋಡಿಕೊಳ್ಳಲು ನರಕಾಗ್ನಿಯು ಹೊಂಚು 
ಹಾಕಿ ನಿಂತಿದೆ. ಅಲ್ಲಿ ಅವರಿಗೆ ಅವರ ಕರ್ಮಗಳ ಪರಿಪೂರ್ಣ ಪ್ರತಿಫಲ ನೀಡಲಾಗುವುದೆಂದು ಹೇಳಲಾಗಿದೆ. ಆ ಬಳಿಕ 31ರಿಂದ 
36 ರ ವರೆಗಿನ ಸೂಕ್ತಗಳಲ್ಲಿ ತಮ್ಮನ್ನು ಹೊಣೆಗಾರರು ಮತ್ತು ವಿಚಾರಣಾರ್ಹರೆಂದು ಭಾವಿಸಿ ಈ ಲೋಕದಲ್ಲಿದ್ದು ಪರಲೋಕದಲ್ಲಿ 
ಯಶಸ್ವಿಯಾಗಲು ಮೊದಲೇ ಚಿಂತಿಸುತ್ತಿದ್ದವರಿಗೆ ಅತ್ಯುತ್ತಮ ಪ್ರತಿಫಲ ನೀಡುವುದಾಗಿ ತಿಳಿಸಲಾಗಿದೆ. ಅಷ್ಟೇ ಅಲ್ಲ ಅವರ ಸೇವೆ 
ಗಳಿಗೆ ಪುಣ್ಯ ಮಾತ್ರ ನೀಡುವುದಲ್ಲ, ಅದರೊಂದಿಗೆ ಇನ್ನಷ್ಟು ಬಹುಮಾನಗಳನ್ನೂ ನೀಡಲಾಗುವುದೆಂದು ಸಾಂತ್ವನ ನೀಡಲಾಗಿದೆ. 


ಕಾಂಡ - 30 


78. ಅನ್ನಬಜ್‌ 159 


ಕೊನೆಯಲ್ಲಿ ದೇವನ ನ್ಯಾಯಾಲಯದ ಸ್ಥಿತಿಯನ್ನು ಚಿತ್ರಿಸಲಾಗಿದೆ. ಅಲ್ಲಿ ಯಾರಿಗೂ ಹಠ ಹಿಡಿದು ಕುಳಿತುಕೊಂಡು 
ತನ್ನವರನ್ನು ಕ್ಷಮಿಸುವಂತೆ ಮಾಡುವ ಮಾತಂತಿರಲಿ, ಅನುಮತಿಯಿಲ್ಲದೆ ಯಾರೂ ಅಲ್ಲಿ ಬಾಯಿ ತೆರೆಯುವಂತಿಲ್ಲ ಅನುಮತಿ 
ಕೂಡಾ ಯಾರ ಪರವಾಗಿ ಶಿಫಾರಸು ಮಾಡುವ ಅನುಮತಿ ನೀಡಲಾಗುವುದೋ ಅವರ ಪರವಾಗಿ ಮಾತ್ರ ಶಿಫಾರಸು ಮಾಡ 
ಬಲ್ಲರು, ಶಿಫಾರಸಿನಲ್ಲಿ ಅಸಂಬದ್ಧ ಮಾತನ್ನಾಡಲಾರರು ಎಂಬ ಶರ್ತದೊಂದಿಗೆ ನೀಡಲಾಗುವುದು. ಅಲ್ಲದೆ ಈ ಲೋಕದಲ್ಲಿ 
ಸತ್ಯ ವಚನವನ್ನು ಅಂಗೀಕರಿಸಿದವರ ಪರವಾಗಿ ಮಾತ್ರ ಶಿಫಾರಸು ಮಾಡಲು ಅನುಮತಿಯಿರುವುದು. ದೇವನ ವಿರುದ್ದ 
ಬಂಡಾಯವೆದ್ದವರು ಬಂಡುಕೋರ ಮತ್ತು ಸತ್ಯವನ್ನು ನಿರಾಕರಿಸುವವರು ಈ ಶಿಫಾರಸಿಗೆ ಅನರ್ಹರಾಗಿರುವರು. 

ಕಟ್ಟಕಡೆಯಲ್ಲಿಯಾವ ದಿನದ ಆಗಮನದ ಸುದ್ದಿ ತಿಳಿಸಲಾಗುತ್ತದೋ ಅದು ಬರುವುದು ಖಂಡಿತ. ಅದು ದೂರವಿದೆಯೆಂದು 
ಭಾವಿಸಬೇಡಿ, ಅದು ಅತಿ ಹತ್ತಿರವೇ ಇದೆ. ಇನ್ನು ಯಾರಿಗೆ ಇಷ್ಟವಿದೆಯೋ ಅದನ್ನು ಒಪ್ಪಿ ತನ್ನ ಪ್ರಭುವಿನ ಮಾರ್ಗದಲ್ಲಿ ನಡೆ 
ಯಲಿ ಎಂಬ ಎಚ್ಚರಿಕೆಯೊಂದಿಗೆ ಕೊನೆಗೊಳಿಸಲಾಗಿದೆ. ಆದರೆ ಈ ಎಚ್ಚರಿಕೆಯ ಹೊರತಾಗಿಯೂ ಅದನ್ನು ನಿರಾಕರಿಸುವವರ 
ಎಲ್ಲ ಕೃತ್ಯಗಳೂ ಅವರ ಮುಂದೆ ಬರುವುದು. ಆಗ ಅವರು ಪರಿತಪಿಸುತ್ತಾ, ಅಕಟ! ನಾನು ಭೂಲೋಕದಲ್ಲಿ ಹುಟ್ಟದೆ 
ಇರುತ್ತಿದ್ದರೆ! ಎಂದು ಹೇಳುವನು. ಅವನ ಈ ಪ್ರತಿಕ್ರಿಯೆಯು ಅವನು ಇಂದು ಮಾರು ಹೋಗಿರುವ.ಇದೇ ಲೋಕದ ಬಗೆಗಾಗಿ 
ರುವುದು. 


ಕಾಂಡ - 39 


78. ಅನ್ನಬಲ್‌ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು: 40 ರುಕೂಚ್‌ಗಳು: 2 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


gh os Es en EY 2 Fy LA AT 

1-54 5/4 Gl OS OSG 

ಜೀ LESNAR ATA, PK ER 9 

KEES PIE To UE TES EK A 

KZA zB eg wh Gilet ಲೀ LE 5 ಕ 

OBIS SS SOE NEES OLY CIOL KF 

(1-5) *ಇವರು ಯಾವ ವಿಷಯದ ಕುರಿತು ವಿಚಾರಿಸುತ್ತಿದ್ದಾರೆ? ಇವರು ನಾನಾ ವಿಧದ ಪಿಸು ಮಾತು 
ಗಳನ್ನಾಡುತ್ತಿರುವುದು ಆ ಮಹಾ ವಾರ್ತೆಯ ಕುರಿತೇ?" ಖಂಡಿತ ಅಲ್ಲ? ಸದ್ಯದಲ್ಲೇ ಅವರಿಗೆ ತಿಳಿದು ಬರುವುದು. 
ಹೌದು, ಖಂಡಿತ ಅಲ್ಲ ಸದ್ಯದಲ್ಲೇ ಅವರಿಗೆ ತಿಳಿದು ಬರುವುದು. 

(6-16) ನಾವು ಭೂಮಿಯನ್ನು ಹಾಸನ್ನಾಗಿ ಮಾಡಿರುವುದು, ಪರ್ವತಗಳನ್ನು ಮೊಳೆಗಳಂತೆ ನಾಟಿ 
ಬಿಟ್ಟಿರುವುದು," ನಿಮ್ಮನ್ನು (ಸ್ತ್ರೀ ಮತ್ತು ಪುರುಷರ) ಜೋಡಿಗಳ ರೂಪದಲ್ಲಿ ಸೃಷ್ಟಿಸಿರುವುದು,* ನಿಮ್ಮ ನಿದ್ರೆಯನ್ನು 
ವಿಶ್ರಾಂತಿಯ ಸಾಧನವಾಗಿ ಮಾಡಿರುವುದು,” ರಾತ್ರೆಯನ್ನು ಮರೆಮಾಡುವ ಸಾಧನವಾಗಿಯೂ ಹಗಲನ್ನು 
ಉಪಜೀವನವನ್ನರಸುವ ಸಮಯವಾಗಿಯೂ ಮಾಡಿರುವುದು, ನಿಮ್ಮ ಮೇಲ್ಭಾಗದಲ್ಲಿ ಬಲವಾದ ಸಪ್ತ ಗಗನಗಳನ್ನು 


1. (| 'ಮಹಾವಾರ್ಶೆ' ಎಂದರೆ ಕಿಯಾಮತ್‌ ಮತ್ತು ಪರಲೋಕದ ಸುದ್ದಿ. ಅದನ್ನು ಕೇಳಿ ಮಕ್ಕಾದ ಜನರು ಕಣ್ಣು ಕಣ್ಣು ಬಿಟ್ಟು 
ಆಲಿಸುತ್ತಿದ್ದರು. ಅನಂತರ ಎಲ್ಲಸಭೆಗಳಲ್ಲಿತರತರದ ಪಿಸುಮಾತುಗಳು ನಡೆಯುತ್ತಿದ್ದವು. ಪಿಸು ಮಾತುಗಳೆಂದರೆ ಇದೇ ಪಿಸುಮಾತುಗಳಾಗಿವೆ. 
ಜನರು ಪರಸ್ಫರ ಭೇಟಿಯಾದಾಗ, ಸಹೋದರಾ। ಸತ್ತು ಹೋದವರು ಜೀವಂತವಾದದ್ದನ್ನು ನೀವೆಂದಾದರೂ ಕೇಳಿದ್ದೀರಾ ಎಂದು ಕೇಳುತ್ತಿದ್ದರು. 
ಕೊಳೆತು ಮಣ್ಣಾಗಿ ಹೋದ'ಎಲುಬುಗಳಿಗೆ ಹೊಸತಾಗಿ ಜೀವ ಬರುವುದೆಂಬುದನ್ನು ನಂಬಲಿಕ್ಕೆ ಸಾಧ್ಯವೆ? ಹಿಂದಿನ ಮತ್ತು ಮುಂದಿನ ಎಲ್ಲ 
ಪೀಳಿಗೆಗಳು ಒಂದೆಡೆ ಸೇರುವುದೆಂಬುದು ಬುದ್ದಿಗೆ ನಿಲುಕುವ ವಿಷಯವೆ? ಈ ನಾಟಲಾದ ದೊಡ್ಡ ದೊಡ್ಡ ಪರ್ವತಗಳು ಗಾಳಿಯಲ್ಲಿ 
ಉಣ್ಣೇಯಂತೆ ತೇಲುವುದು ಸಾಧ್ಯವೆ? ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳು ಮಂದವಾಗಿ ಬಿಡುವುದು ಮತ್ತು ಪ್ರಪಂಚದ ಈ ಸುಭದ್ರ 
ವ್ಯವಸ್ಥೆಯು ಅಸ್ಪವ್ಯಸ್ತಗೊಳ್ಳುವುದು ಹೇಗೆ ಸಾಧ್ಯ? ನಿನ್ನೆಯ ವರೆಗೆ ಧೀಮಂತನಾಗಿದ್ದ ಈ ವ್ಯಕ್ತಿಗೆ ಹಠಾತ್ತನೆ ಏನಾಗಿ ಬಿಟ್ಟಿತು? ಇಂದು 
ಚಿತ್ರ ವಿಚಿತ್ರ ಸುದ್ದಿಗಳನ್ನು ನೀಡುತ್ತಾರಲ್ಲ ಇಂದು ಇವರ ಬಾಯಿಂದ ಕೇಳಿದ ಸ್ವರ್ಗ-ನರಕಗಳು ಈ ಮುಂಚೆ ಎಲ್ಲಿದ್ದುವು? ಈಗ ಒಮ್ಮೆಲೇ 
ಅವುಗಳ ಅದ್ಭುತ ಚಿತ್ರಣವನ್ನು ನಮ್ಮ ಮುಂದಿಡಲು ಆರಂಭಿಸಿದ್ದಾರಲ್ಲ ಎಂದೆಲ್ಲ ಚರ್ಚಿಸುತ್ತಿದ್ದರು. 

Fi) dh ಎಂದರೆ "ಅವರು ಈ ವಿವಿಧ ರೀತಿಯ ಪಿಸುಮಾತುಗಳನ್ನಾಡುತ್ತಿರುವರು'. ಇದು ಒಂದು ಅರ್ಥವಾದರೆ 
ಇನ್ನೊಂದರ್ಥ, ಲೋಕಾಂತ್ಯದ ಬಗೆಗೆ ಸ್ವತಃ ಇವರಲ್ಲಿಯೇ ನಂಬಿಕೆಯ ಏಕಾಭಿಪ್ರಾಯವಿಲ್ಲ. ಅವರ ಮಧ್ಯೆ ಈ ವಿಷಯದಲ್ಲಿ ಬೇರೆ ಬೇರೆ 


ಇಲ್ಲಿಂದ 30ನೇ ಕಾಂಡ ಆರಂಭ 


78. ಅನ್ನಬಜ್‌ 161 


ವಿಚಾರಗಳಿವೆ ಎಂದೂ ಆಗಬಹುದು. ಅವರಲ್ಲಿಕೆಲವರು ಕ್ರೈಸ್ತರ ನಂಬಿಕೆಯಿಂದ ಪ್ರಭಾವಿತರಾಗಿದ್ದರು. ಮರಣಾನಂತರ ಜೀವನವು ಆತ್ಮಕ್ಕೆ 
ಸಂಭವಿಸಿದೆಯೇ ಹೊರತು ದೈಹಿಕವಲ್ಲವೆಂದು ಭಾವಿಸುತ್ತಿದ್ದರು. ಇನ್ನು ಕೆಲವರು ಪರಲೋಕವನ್ನು ಸಂಪೂರ್ಣ ನಿರಾಕರಿಸುವವರಾಗಿರಲಿಲ್ಲ. 
ಅದು ಸಂಭವಿಸುವುದೋ ಇಲ್ಲವೋ ಎಂದು ಅವರಿಗೆ ಸಂಶಯವಿತ್ತು. ಅವರ ಈ ಭಾವನೆಯನ್ನು ಕುರ್‌ಆನಿನಲ್ಲಿ ಹೀಗೆ ಉಲ್ಲೇಖಿಸಲಾಗಿದೆ. 
"ನಾವು ಅದರ ಬಗ್ಗೆ ಗುಮಾನಿ ಹೊಂದಿದ್ದೇವೆ. ನಮಗೆ ಬಲವಾದ ನಂಬಿಕೆಯಿರಲಿಲ್ಲ'' (ಅಲ್‌ ಜಾಸಿಯ: 32) ಇನ್ನು ಕೆಲವರು 
ಹೇಳುತ್ತಿದ್ದರು: ""ಈ ಲೋಕದ ಬದುಕೇ ಸರ್ವಸ್ವ. ಮರಣದ ನಂತರ ನಾವು ಖಂಡಿತ ಎಬ್ಬಿಸಲ್ಪಡಲಾರೆವು.''(ಅಲ್‌ ಅನ್‌ಆಮ್‌: 29) 
“ಅವರಲ್ಲಿ ಕೆಲವು ನಾಸ್ತಿಕರಿದ್ದರು. ಅವರು ಹೇಳುತ್ತಿದ್ದರು- ನಮ್ಮದು ಇದೇ ಲೋಕದ ಜೀವನ. ಇಲ್ಲೇ ನಾವು ಸಾಯುತ್ತೇವೆ, ಇಲ್ಲೇ 
ಬದುಕುತ್ತೇವೆ. ಕಾಲದ ಉರುಳಾಟದ ಹೊರತು ನಮ್ಮನ್ನು ನಾಶಗೊಳಿಸಲಾರದು.''(ಅಲ್‌ ಜಾಸಿಯ: 24) 

ಇನ್ನು ಕೆಲವರು ನಾಸ್ತಿಕರಂತು ಆಗಿರಲಿಲ್ಲ. ಆದರೆ ಇನ್ನೊಂದು ಜೀವನ ಅಸಂಭವವೆಂದು ಹೇಳುತ್ತಿದ್ದರು. ಅಂದರೆ ಸತ್ತ ನಂತರ 
ಮಾನವರನ್ನು ಜೀವಂತ ಎಬ್ಬಿಸುವುದು ದೇವನ ಸಾಮರ್ಥ್ಯಕ್ಕೆ ಮೀರಿದುದೆಂಬುದು ಅವರ ದೃಷ್ಟಿಕೋನವಾಗಿತ್ತು. ಅವರು ಹೇಳುತ್ತಿದ್ದರು. 
"ಈ ಕೊಳೆತು ಮಣ್ಣಾದ ಎಲುಬುಗಳನ್ನು ಯಾರು ಪುನಃ ಜೀವಂತಗೊಳಿಸುತ್ತಾರೆ.' (ಯಾಸೀನ್‌: 78) ಈ ವಿಭಿನ್ನ ಹೇಳಿಕೆಗಳಿಂದ ಈ ಕುರಿತು 
ಅವರ ಬಳಿ ಯಾವುದೇ ಮಾಹಿತಿ ಜ್ಞಾನ ಇಲ್ಲ ಕೇವಲ ಊಹೆಯ ಆಧಾರದಲ್ಲಿ ಬಾಯಿಗೆ ಬಂದಂತೆ ಹೇಳುತ್ತಿದ್ದರು. ಅನ್ಯಥಾ ಅವರ 
ಬಳಿ ಮಾಹಿತಿ ಜ್ಞಾನ ಇರುತ್ತಿದ್ದರೆ ಒಂದೇ ವಿಷಯದಲ್ಲಿ ಸ್ಥಿರವಾಗಿರುತ್ತಿದ್ದರು. (ಹೆಚ್ಚಿನ ವಿವರಗಳಿಗೆ ನೋಡಿರಿ, ತಪ್ಹೀಮುಲ್‌ ಕುರ್‌ಆನ್‌ 
ಸಂಪುಟ-5, ಅದ್ದಾರಿಯಾತ್‌ ಟಿ.6) 

2. ಅಂದರೆ ಪರಲೋಕದ ಕುರಿತು ಇವರಾಡುವ ಮಾತುಗಳೆಲ್ಲವೂ ತಪ್ಪಾಗಿವೆ. ಅವರು ಭಾವಿಸಿರುವುದು ಖಂಡಿತ ಸರಿಯಲ್ಲ, 

3. ಅಂದರೆ ಯಾವುದರ ಬಗ್ಗೆ ಇಂದು ಇವರು ಪಿಸುಮಾತುಗಳನ್ನಾಡುತ್ತಿದ್ದಾರೋ ವಾಸ್ತವದಲ್ಲಿ ಅದು ಇವರ ಮುಂದೆ ಬರುವ ದಿನ 
ದೂರವಿಲ್ಲ, ಅವರಿಗೆ ಪ್ರವಾದಿಯವರು(ಸ) ನೀಡುತ್ತಿದ್ದ ಸುದ್ದಿಯು ಸತ್ಯವಾಗಿತ್ತು, ಇವರಾಡುತ್ತಿದ್ದ ಊಹೆಯ ಮಾತಿನಲ್ಲಿ ಯಾವುದೇ 
ಸತ್ಯಾಂಶವಿರಲಿಲ್ಲವೆಂದು ಆಗ ತಿಳಿಯುವುದು. 

4. ಭೂಮಿಯನ್ನು ಮಾನವನಿಗೆ ಹಾಸನ್ನಾಗಿ ಅಂದರೆ ಒಂದು ಶಾಂತಿಯ ಗೇಹವನ್ನಾಗಿ ಮಾಡಿರುವುದರಲ್ಲಿ ಅಡಗಿರುವ ಜಾಣ್ಮೆಯ 
ಕುರಿತು ಈ ಹಿಂದೆ ತಪ್ಲೀಮುಲ್‌ ಕುರ್‌ಆನಿನಲ್ಲಿ ವಿವಿಧ ಕಡೆಗಳಲ್ಲಿ ಬೆಳಕು ಚೆಲ್ಲಲಾಗಿದೆ. ಉದಾ: ನೋಡಿರಿ. ತಪ್ಪೀಮುಲ್‌ ಕುರ್‌ಆನ್‌ 
ಸಂಪುಟ-3 ಅನ್ನಮ್ಸ್‌: ಟಿ. 73-74, 81; ಸಂಪುಟ-4 ಯಾಸೀನ್‌ ಟಿ. 29; ಅಲ್‌ಮೂಮಿನ್‌: ಟಿ.90-91; ಅರುಬ್ದುಖ್ರುಫ್‌ ಟಿ. 7, 
ಅಲ್‌ಜಾಸಿಯ: ಟಿ. 7; ಸಂಪುಟ-5 ಕಾಫ್‌: ಟಿ. 18. 

5. ಭೂಮಿಯಲ್ಲಿ ಪರ್ವತಗಳನ್ನು ಸೃಷ್ಟಿಸಿರುವುದರ ಯುಕ್ತಿಯ ಕುರಿತು ನೋಡಿರಿ. ತಪ್ಲೀಮುಲ್‌ ಕುರ್‌ಆನ್‌ ಸಂಪುಟ-2, ಅನ್ನಹ್ಹ್‌ 
ಟಿ. 12; ಸಂಪುಟ-3 ಅನ್ನಮ್ಮ್‌; ಟಿ. 74; ಸಂಪುಟ-6 ಅಲ್‌ ಮುರ್‌ಸಲಾತ್‌: ಟಿ. 15. 

6. ಮಾನವರನ್ನು ಸ್ತ್ರೀ-ಪುರುಷರೆಂಬ ಜೋಡಿಗಳಾಗಿ ಸೃಷ್ಟಿಸಿರುವುದರಲ್ಲಿರುವ ಮಹಾ ಯುಕ್ತಿಯ ಕುರಿತು ವಿವರಣೆಗೆ ನೋಡಿರಿ 
ತಪ್ಲೀಮುಲ್‌ ಕುರ್‌ಆನ್‌ ಸಂಪುಟ-3 ಅಲ್‌ಫುರ್ಕಾನ್‌: ಟಿ.69; ಆರ್ರೂಮ್‌: 28-30; ಸಂಪುಟ-4 ಯಾಸೀನ್‌: ಟಿ.31; ಅಶ್ಕೂರಾ: ಟಿ77; 
ಅರುಬ್ನುಖ್ರುಫ್‌: ಟಿ.12; ಸಂಪುಟ-6 ಕಿಯಾಮಃ; ಟಿ.25. 

7. ಮಾನವನಿಗೆ ಈ ಲೋಕದಲ್ಲಿ ಕೆಲಸ ಮಾಡಲು ಅರ್ಹನನ್ನಾಗಿಸಲು ಅಲ್ಲಾಹನು ಅವನ ಪ್ರಕೃತಿಯಲ್ಲಿ ನಿದ್ರೆಯೆಂಬ ಒಂದು 
ಬೇಡಿಕೆಯನ್ನಿರಿಸಿದ್ದಾನೆ. ಅದು ಅವನನ್ನು ಕೆಲವು ಗಂಟೆಗಳ ಪರಿಶ್ರಮದ ಬಳಿಕ ಕೆಲವು ಗಂಟೆಗಳ ಕಾಲ ನಿದ್ರಿಸುವಂತೆ ನಿರ್ಬಂಧಿಸುತ್ತದೆ. 
ಇದರ ವಿವರಣೆಯನ್ನು ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-3 ಟಿ.33ರಲ್ಲಿ ನಾವು ಕೊಟ್ಟಿದ್ದೇವೆ. 

8. ಅಂದರೆ ರಾತ್ರಿಯನ್ನು ಕತ್ತಲಾಗಿ ಮಾಡಿರುವುದು. ನೀವು ಅದರಲ್ಲಿ ಬೆಳಕಿನಿಂದ ಸುರಕ್ಷಿಕವಾಗಿ ನೆಮ್ಮದಿಯ ನಿದ್ರೆಯನ್ನು 
ಸುಲಭದಲ್ಲಿ ಪಡೆಯುವ ಉದ್ದೇಶದಿಂದಾಗಿದೆ. ಹಗಲನ್ನು ಪ್ರಕಾಶಮಾನವಾಗಿ ಮಾಡಿರುವುದು ನೀವು ಅದರಲ್ಲಿ ನಿಮ್ಮ ಜೀವನಾಧಾರಕ್ಕಾಗಿ 
ಸೌಲಭ್ಯದಂತೆ ಕೆಲಸ ಮಾಡುವುದಕ್ಕಾಗಿದೆ. ಭೂಮಿಯ ಮೇಲೆ ರಾತ್ರಿ -ಹಗಲುಗಳು ನಿರಂತರ ಶಿಸ್ತಿನೊಂದಿಗೆ ಬಂದು ಹೋಗುವುದರಲ್ಲಿ 
ಅನೇಕ ಪ್ರಯೋಜನಗಳಿವೆ. ಅವುಗಳಲ್ಲೊಂದು, ಇದೆಲ್ಲವೂ ಉದ್ದೇಶರಹಿತವಾಗಿ ಅಥವಾ ಹಠಾತ್ತನೆ ನಡೆಯುತ್ತಿರುವುದಲ್ಲ; ಅದರ ಹಿಂದೆ 
ನಿಮ್ಮ ಹಿತಾಸಕ್ತಿಯೊಂದಿಗೆ ಗಾಢ ಸಂಬಂಧವಿರುವ ಒಂದು ದೊಡ್ಡ ಯುಕ್ತಿಯು ಕೆಲಸ ಮಾಡುತ್ತಿದೆಯೆಂದು ಸೂಚಿಸಲಿಕ್ಕಾಗಿ, ಈ ಒಂದು 
ಪ್ರಯೋಜನದ ಕಡೆಗೆ ಬೆಟ್ಟುಮಾಡಲಾಗಿದೆ. ನಿಮ್ಮ ನೆಮ್ಮದಿಗಾಗಿ ಅಗತ್ಯವಾಗಿದ್ದ ಅಂಧಕಾರವನ್ನು ರಾತ್ರಿಯಲ್ಲಿ ನಿಮ್ಮ ಜೀವನಾಧಾರಕ್ಕಾಗಿ 
ಅಗತ್ಯವಾಗಿದ್ದ ದಿನದ ಬೆಳಕನ್ನು ಹಗಲಲ್ಲಿ ಒದಗಿಸಲಾಗಿದೆ. ನಿಮ್ಮ ಅಗತ್ಯಗಳಿಗೆ ತಕ್ಕುದಾದ ಈ ವ್ಯವಸ್ಥೆಯು, ಇದು ಓರ್ವ ಯುಕ್ತಿಜ್ಜನ 
ಜಾಣ್ಮೆಯ ಹೊರತು ಸಾಧ್ಯವಿಲ್ಲವೆಂಬುದಕ್ಕೆ ಸ್ವಯಂ ಸಾಕ್ಷ ಕ ವಹಿಸುತ್ತದೆ. (ನೋಡಿರಿ. ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-2, 10:ಟಿ.65, 
ಸಂಪುಟ-4, 36:ಟಿ.32, 40:ಟಿ.85, 43:ಟಿ.4) 


ಕಾಂಡ - 30 


162 ಇ ತಪ್ಪೀಮುಲ್‌ ಕುರ್‌ಆನ್‌ 


> 


ವ, 22 EL CEA CAAA LE 
OSE ಟ್ರಿ 6ಜಿ ope 66095654 % ಓತ 


ನೆಲೆಗೊಳಿಸಿರುವುದು,' ಒಂದು ಪ್ರಕಾಶಮಾನವಾದ ಬಿಸಿಯಾದ ದೀಪವನ್ನು ಸೃಷ್ಟಿಸಿರುವುದು,” ಮೋಡಗಳಿಂದ 
ಎಡೆಬಿಡದೆ ಮಳೆಯನ್ನು ಸುರಿಸಿ ತನ್ಮೂಲಕ ಧಾನ್ಯಗಳನ್ನೂ ಹಸಿರು. ತರಕಾರಿಗಳನ್ನೂ ದಟ್ಟವಾದ ತೋಟಗಳನ್ನೂ 
ಬೆಳೆಸಿರುವುದು ವಾಸ್ತವಿಕತೆಯಲ್ಲವೇ?* ಎ 


9, RE "ಬಲವಾದ' ಎಂಬ ಪದವನ್ನು ಪ್ರಯೋಗಿಸಿರುವುದು ಅವುಗಳ ಗಡಿಗಳು ಸುಭದ್ರವಾಗಿದ್ದು ಅವುಗಳಲ್ಲಿ ಕಿಂಚಿತ್ತೂ 
ವ್ಯತ್ಯಾಸವುಂಟಾಗುವುದಿಲ್ಲ ಎಂಬ ಅರ್ಥದಲ್ಲಾಗಿದೆ. ಅಂತರಿಕ್ಷದಲ್ಲಿ ಅಸಂಖ್ಯಾತ ಗ್ರಹ-ನಕ್ಷತ್ರಗಳ ಪೈಕಿ ಒಂದಾದರೂ ಇನ್ನೊಂದಕ್ಕೆ ಡಿಕ್ಕಿ 
ಹೊಡೆಯುವುದಿಲ್ಲ. ನಿಮ್ಮ ಭೂಮಿಯ ಮೇಲೆ ಬೀಳುವುದೂ ಇಲ್ಲ. (ನೋಡಿರಿ. ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-1, 2:ಟಿ. 34; 
ಸಂಪುಟ-2, 13: ಟಿ. 2, 15: ಟಿ. 8-12; ಸಂಪುಟ-3, 23: ಟಿ. 15; ಸಂಪುಟ-4, 31: ಟಿ. 13, 36: ಟಿ. 37, 37: ಟಿ. 5-6, 
40: ಟಿ. 90; ಸಂಪುಟ-5, 50: ಟಿ. 7-8) 

10. ಸೂರ್ಯನನ್ನು ಉದ್ದೇಶಿಸಲಾಗಿದೆ. ಮೂಲದಲ್ಲಿ £43 "ವಹ್ವಾಜ್‌' ಎಂಬ ಪದ ಬಳಕೆಯಾಗಿದೆ. ಅದಕ್ಕೆ ತೀವ್ರ ತಾಪ ಮತ್ತು 
ಉಜ್ವಲ ಪ್ರಕಾಶ ಎಂಬ ಅರ್ಥಗಳಿವೆ. ಆದ್ದರಿಂದ ಅನುವಾದದಲ್ಲಿ ಎರಡೂ ಪದಗಳನ್ನು ಕೊಡಲಾಗಿದೆ. ಈ ಸಂಕ್ಷಿಪ್ತ ವಾಕ್ಯದಲ್ಲಿ ಅಲ್ಲಾಹನ 
ಅಪಾರ ಸಾಮರ್ಥ್ಯ ಮತ್ತು ಜಾಣ್ಮೆಯತ್ತ ಬೆಟ್ಟು ಮಾಡಲಾಗಿದೆ. ಅದರ ವ್ಯಾಸವು ಭೂಮಿಯ ವ್ಯಾಸಕ್ಕಿಂತ 109 ಪಟ್ಟು ಹೆಚ್ಚಿದೆ. ಅದರ 
ಗಾತ್ರವು ಭೂಮಿಯ ಗಾತ್ರಕ್ಕಿಂತ 3 ಲಕ್ಷದ 33 ಸಾವಿರ ಪಟ್ಟು ಹೆಚ್ಚಿದೆ. ಅದರ ಉಷ್ಣಾಂಶವು 1 ಕೋಟಿ 40 ಲಕ್ಷ ಡಿಗ್ರಿ ಸೆಂಟಿಗ್ರೇಡ್‌ ಇದೆ. 
ಅದು ಭೂಮಿಯಿಂದ 9 ಕೋಟಿ 30 ಲಕ್ಷ ಮೈಲು ದೂರದಲ್ಲಿದ್ದೂ ಅದನ್ನು ಮನುಷ್ಯನು ಬರಿಗಣ್ಣಿನಿಂದ ನೋಡಿದರೆ ಅದರ ಪ್ರಕಾಶದಿಂದ 
ದೃಷ್ಟಿ ಕಳಕೊಳ್ಳುವನು. ಭೂಮಿಯ ಕೆಲವು ಭಾಗಗಳಲ್ಲಿ ಅದರ ತಾಪಮಾನವು 140 ಡಿಗ್ರಿ ಫಾರನ್‌ಹೈಟ್‌ ವರೆಗೆ ತಲುಪುತ್ತದೆ. ಅಲ್ಲಾಹನು 
ಭೂಮಿಯನ್ನು ಒಂದು ಸೂಕ್ತ ಅಂತರದಲ್ಲಿರಿಸಿರುವುದು ಅವನ ಯುಕ್ತಿಯಾಗಿದೆ. ಅದು ಬಹಳ ಹತ್ತಿರದಲ್ಲಿರುತ್ತಿದ್ದರೆ ತೀವ್ರ ಸೆಕೆಯಿರುತ್ತಿತ್ತು. 
ಅತ್ಯಂತ ದೂರವಿರುತ್ತಿದ್ದರೆ ತಡೆಯಲಾಗದ ಚಳಿಯಿರುತ್ತಿತ್ತು. ಆದ್ದರಿಂದಲೇ ಇಲ್ಲಿಮನುಷ್ಯರು, ಪ್ರಾಣಿಗಳು ಮತ್ತು ಸಸ್ಯಗಳು ಜೀವಿಸುವುದು 
ಸಾಧ್ಯವಾಯಿತು. ಅದರಿಂದಲೇ ಶಕ್ತಿಯ ಅನೇಕ ಭಂಡಾರಗಳು ಹೊರಟು ಭೂಮಿಗೆ ತಲುಪುತ್ತದೆ. ಅವು ನಮ್ಮ ಬದುಕಿನ ಸಾಧನಗಳಾಗಿವೆ. 
ಅದರಿಂದಲೇ ನಮ್ಮ ಬೆಳೆಗಳು ಪಕ್ಕಗೊಂಡು ಪ್ರತಿಯೊಂದು ಜೀವಿಗೂ ಆಹಾರ ಲಭಿಸುತ್ತದೆ. ಅದರ ತಾಪದಿಂದ ಸಮುದ್ರದ ನೀರು 
ಬಿಸಿಯಾಗಿ ಆವಿಯಾಗಿ ಮೇಲೆದ್ದು ಗಾಳಿಯ ಮೂಲಕ ಭೂಮಿಯ ಎವಿಧ ಪ್ರದೇಶಗಳಿಗೆ ವ್ಯಾಪಿಸಿ ಮಳೆಯ ರೂಪದಲ್ಲಿ ಸುರಿಯುತ್ತದೆ. 
ಈ ಸೂರ್ಯನಲ್ಲಿ ಅಲ್ಲಾಹನು ಪ್ರಬಲವಾದ ಕುಲುಮೆಯನ್ನು ಉರಿಸಿದ್ದು ಕೋಟ್ಯಾನುಕೋಟಿ ವರ್ಷಗಳಿಂದ ಪ್ರಕಾಶ, ತಾಪ ಮತ್ತು ವಿವಿಧ 
ರೀತಿಯ ಕಿರಣಗಳನ್ನು ಸೂರ್ಯಮಂಡಲಕ್ಕೆ ಎಸೆಯುತ್ತಾ ಸಾಗುತ್ತಿದೆ. 

11. ಭೂಮಿಯ ಮೇಲೆ ಮಳೆಯ ವ್ಯವಸ್ಥೆ ಮತ್ತು ಸಸ್ಯಗಳ ಬೆಳವಣಿಗೆಯಲ್ಲಿ ಅಲ್ಲಾಹನ ಮಹಿಮೆ ಮತ್ತು ಜಾಣ್ಮೆಯ ಅದ್ಭುತ 
ಕಾರ್ಯತಂತ್ರದ ಕುರಿತು ತಪ್ಪೀಮುಲ್‌ ಕುರ್‌ಆನಿನ ಈ ಕೆಳಗಿನ ಸ್ಥಳಗಳಲ್ಲಿ" ಬೆಳಕು ಚೆಲ್ಲಲಾಗಿದೆ- ಸಂಪುಟ-2, 16: ಟಿ.53(1), 
ಸಂಪುಟ-3, 23: ಟಿ.17, 26: ಟಿ.5, 30: ಟಿ.35, ಸಂಪುಟ-4, 35: ಟಿ.19, 36:-ಟಿ.29, 40: ಟಿ.20, 43: ಟಿ.10-11, ಸಂಪುಟ-5, 
56: ಟಿ.28-30. 4 

ಈ ಸೂಕ್ತಗಳಲ್ಲಿ ಅನೇಕ ಕುರುಹುಗಳನ್ನೂ ಸಾಕ್ಟ್ಯಾಧಾರಗಳನ್ನೂ ಪದೇ ಪದೇ ಮುಂದಿಟ್ಟು ಕಿಯಾಮತ್‌ (ಅಂತ್ಯದಿನ) ಮತ್ತು 
ಪರಲೋಕವನ್ನು ನಿರಾಕರಿಸುವವರೊಂದಿಗೆ ಈ ರೀತಿ ಹೇಳಲಾಗುತ್ತದೆ- ನೀವು ಭೂಮಿ, ಪರ್ವತಗಳು, ನಿಮ್ಮ ಹುಟ್ಟು, ನಿಮ್ಮ ನಿದ್ರೆ ಮತ್ತು 
ಎಚ್ಚರ ಹಾಗೂ ಹಗಲು ರಾತ್ರಿಗಳ ಈ ವ್ಯವಸ್ಥೆಯನ್ನು, ಪ್ರಪಂಚದ ಸುಭದ್ರ ವ್ಯವಸ್ಥೆ ಮತ್ತು ಪ್ರಕಾಶಮಯ ಸೂರ್ಯನನ್ನು ಹಾಗೂ 
ಮೋಡಗಳಿಂದ ಬೀಳುವ ಮಳೆ ಮತ್ತು ಅದರಿಂದ ಹುಟ್ಟುವ ಸಸ್ಯಗಳನ್ನು ಕಣ್ತೆರೆದು ನೋಡಿದರೆ ನಿಮಗೆ ಎರಡು ವಿಷಯಗಳು ಸ್ಪಷ್ಟವಾಗಿ 
ಗೋಚರಿಸುವುದು. ಒಂದು, ಇದೆಲ್ಲವೂ ಒಂದು ಪ್ರಬಲ ಶಕ್ತಿಯ ಹೊರತು “ಅಸ್ತಿತ್ವಕ್ಕೆ ಬರಲಾರದು ಮತ್ತು ಇಷ್ಟು ಅಚ್ಚುಕಟ್ಟಾಗಿ 
ನಡೆಯಲಾರದು. ಎರಡು, ಇವುಗಳಲ್ಲಿ ಪ್ರತಿಯೊಂದರಲ್ಲೂ ಒಂದು ಮಹಾನ್‌ ಯುಕ್ತಿ ಕೆಲಸ ಮಾಡುತ್ತಿದೆ. ಯಾವ ಕೆಲಸವೂ ಉದ್ದೇಶ 
ರಹಿತವಾಗಿ ನಡೆಯುವುದಿಲ್ಲ, ಇನ್ನು, ಈ ಎಲ್ಲ ವಸ್ತುಗಳನ್ನು ಅಸ್ತಿತ್ವಕ್ಕೆ ತರುವ ಸಾಮರ್ಥ್ಯ ಹೊಂದಿರುವವನು ಅವುಗಳನ್ನು ನಾಶಗೊಳಿಸಿ, 


ತ್‌ ದರಿ 


ಪುನಃ ಬೇರೆ ರೂಪದಲ್ಲಿ ಸೃಷ್ಟಿಸುವ ಸಾಮರ್ಥ್ಯ ಹೊಂದಿಲ್ಲವೆಂದು ಓರ್ವ ಮೂರ್ಯನು ಮಾತ್ರ ಹೇಳಬಲ್ಲನು. ಅದೇ ರೀತಿ ಈ ಪ್ರಪಂಚದಲ್ಲಿ 


ಕಾಂಡ - 30 


78. ಅನ್ನಬಚ್‌ 163 


2d BE ಲಯಫಫಫಟಷಡಷ%ಡೆ ಬಲ 
CESSES SONGS SSS 


ಹ 4% PS 244% 3 BL Xa 24 ಎಗ್ಸಿ 
oslo EE ASO ಠಿ ಲ 3 ೧ಜಿ; ಚಟ 

(17-20) ನಿಸ್ಸಂದೇಹವಾಗಿಯೂ ತೀರ್ಮಾನದ ದಿನವು ಒಂದು ನಿಶ್ಚಿತ ಸಮಯವಾಗಿದೆ. ಕಹಳೆಯನ್ನು 
ಊದುವಂದು ನೀವು ತಂಡೋಪತಂಡಗಳಾಗಿ ಹೊರಟು ಬರುವಿರಿ.'. ಆಕಾಶವನ್ನು ತೆರೆದು ಬಿಡಲಾಗುವುದು. ಅದು 
ದ್ವಾರಗಳೇ ದ್ಹಾರಗಳಾಗಿ ಬಿಡುವುದು ಮತ್ತು ಪರ್ವತಗಳು ಚಲಿಸಲ್ಪಡುವುವು. ಅವು ಮರೀಚಿಕೆಗಳಾಗಿ ಬಿಡುವುವು.* 


(21-30) ವಾಸ್ತವದಲ್ಲಿ ನರಕವು ಒಂದು ಬೋನಾಗಿದೆ.'* ಅದು ವಿದ್ರೋಹಿಗಳ ವಾಸಸ್ಥಾನವಾಗಿದೆ. ಅದರಲ್ಲಿ 


ಯಾವುದೇ ಕಾರ್ಯವನ್ನು ಉದ್ದೇಶರಹಿತವಾಗಿ ಮಾಡಿಲ್ಲದ ಯುಕ್ತಿವಂತನು ತನ್ನ ಲೋಕದಲ್ಲಿ ಮಾನವನಿಗೆ ಬುದ್ಧಿ-ವಿವೇಕವನ್ನು, 
ಒಳಿತು-ಕೆಡುಕುಗಳ ವಿವೇಚನ ಶಕ್ತಿಯನ್ನು, ವಿಧೇಯತೆ-ಅವಿಧೇಯತೆಯ ಸ್ವಾತಂತ್ರ್ಯ ವನ್ನು ಹಾಗೂ ತನ್ನ ಅಸಂಖ್ಯಾತ ಸೃಷ್ಟಿಗಳ ಮೇಲೆ 
ಅಧಿಕಾರವನ್ನು ಉದ್ದೇಶರಹಿತವಾಗಿ ನೀಡಿದ್ದಾನೆ, ಮಾನವನೂ ಅವನು ನೀಡಿದ ವಸ್ತುಗಳನ್ನು ಉತ್ತಮ ರೀತಿಯಲ್ಲಿ ಬಳಸಿದರೂ ಕೆಟ್ಟ 
ರೀತಿಯಲ್ಲಿ ಬಳಸಿದರೂ ಅದರ ಯಾವುದೇ ಪರಿಣಾಮವುಂಟಾಗುವುದಿಲ್ಲ. ಒಳಿತನ್ನು ಮಾಡುತ್ತಾ ಸತ್ತರೂ ಕೆಡುಕನ್ನು ಮಾಡುತ್ತಾ ಸತ್ತರೂ 
ಮಣ್ಣಿನಲ್ಲಿ ಸೇರಿ ಹೋಗುತ್ತಾನೆ. ಅವನ ಒಳಿತಿಗೆ ಯಾವುದೇ ಪುರಸ್ಕಾರವಾಗಲಿ, ಅವನ ಕೆಡುಕಿಗೆ ಶಿಕ್ಷೆಯಾಗಲಿ ಸಿಗುವುದಿಲ್ಲವೆಂದು ಹೇಳುವ 
ವನೂ ಬುದ್ಧಿಹೀನ ಮಾತುಗಳನ್ನಷ್ಟೇ ಹೇಳುತ್ತಾನೆ. 

ಮರಣಾನಂತರ ಜೀವನ ಮತ್ತು ಕಿಯಾಮತ್‌ ಹಾಗೂ ಪರಲೋಕದ ಬಗೆಗಿನ ಪುರಾವೆಗಳನ್ನು ಕುರ್‌ಆನಿನಲ್ಲಿ ಅಲ್ಲಲ್ಲಿ ವಿವರಿಸಲಾಗಿದೆ. 
ಉದಾ: ನೋಡಿರಿ. ತಪ್ಪೀಮುಲ್‌ ಕುರ್‌ಆನ್‌, ಸಂಪುಟ-2 13: ಟಿ.7, ಸಂಪುಟ-3, 22: ಟಿ.9, 30: ಟಿ.6, ಸಂಪುಟ-4, 34: ಟಿ.10, 
12, 37: ಟಿ.8-9. 

12. ಇದು ಕೊನೆಯ ಕಹಳೆಯೂದುವಿಕೆಯಾಗಿದೆ. ಇದರ ಶಬ್ದ ಹೊರಟ ಕೂಡಲೇ ಸತ್ತುಬಿದ್ದಿದ್ದ ಎಲ್ಲ ಮಾನವರೂ ಒಮ್ಮೆಲೇ 
ಜೀವಂತ ಎದ್ದುನಿಲ್ಲುವರು. ನೀವು ಎಂದರೆ ಆ ಕಾಲದಲ್ಲಿ ಇದ್ದ ಜನರು ಮಾತ್ರವಲ್ಲ, ಮಾನವನ ಆರಂಭದಿಂದ ಅಂತ್ಯದಿನದ ವರೆಗೆ ಹುಟ್ಟಿದ 
ಎಲ್ಲರೂ ಸೇರಿದ್ದಾರೆ. (ನೋಡಿರಿ. ತಪ್ಪೀಮುಲ್‌ ಕುರ್‌ಆನ್‌, ಸಂಪುಟ-2, 14:ಟಿ.57, ಸಂಪುಟ-3, 22:ಟಿ.1, ಸಂಪುಟ-4, 36: 
ಟಿ.46-37, 43:ಟಿ. 79) 

13. ಕುರ್‌ಆನಿನ ಇತರ ಕಡೆಗಳಲ್ಲಿರುವಂತೆಯೇ ಇಲ್ಲೂಕಿಯಾಮತ್‌ನ ವಿವಿಧ ಹಂತಗಳನ್ನು ಒಟ್ಟಾಗಿ ಪ್ರಸ್ತಾಪಿಸಲಾಗಿದೆಯೆಂಬುದನ್ನು 
ಗಮನಿಸಬೇಕು. ಪ್ರಥಮ ಸೂಕ್ತದಲ್ಲಿ ಕೊನೆಯ ಕಹಳೆಯೂದುವ ಸಮಯದಲ್ಲುಂಟಾಗುವ ಸ್ಥಿತಿಯನ್ನು ವಿವರಿಸಲಾಗಿದ್ದರೆ, ಅನಂತರದ 
ಎರಡು ಸೂಕ್ತಗಳಲ್ಲಿ ಎರಡನೇ ಕಹಳೆಯೂದುವ ಸಂದರ್ಭದ ಸ್ಥಿತಿಯನ್ನು ವಿವರಿಸಲಾಗಿದೆ. ಇದನ್ನು ನಾವು ತಪ್ಪೀಮುಲ್‌ ಕುರ್‌ಆನಿನ 
ಸಂಪುಟ-6ರಲ್ಲಿಅಲ್‌ ಹಾಕ್ಕಃ ಅಧ್ಯಾಯದ ಟಿ.10ರಲ್ಲಿಸ್ಪಷ್ಟ ಪಡಿಸಿದ್ದೇವೆ. "ಆಕಾಶವನ್ನು ತೆರೆಯಲಾಗುವುದು' ಎಂದರೆ ಆಕಾಶ ಲೋಕದಲ್ಲಿ 
ಯಾವುದೇ ಬಂಧನ ಮತ್ತು ಅಡ್ಡಿ ಇರಲಾರದು, `ಎಲ್ಲೆಡೆಯಿಂದಲೂ ವಿಪತ್ತು ಬಂದೆರಗುವುದು. ಅದು ಬರಲಿಕ್ಕಾಗಿ ಎಲ್ಲ ದ್ಹಾರಗಳೂ 
ತೆರೆದಿರುವುದು ಮತ್ತು ಅದನ್ನು ತಡೆಯಲು ಯಾವುದೇ ದ್ವಾರವು ಮುಚ್ಚಿರಲಾರದೆಂದು ಭಾಸವಾಗುವುದು. ಪರ್ವತಗಳು ಚಲಿಸುವುದು 
ಮತ್ತು ಮರೀಚಿಕೆಯಾಗಿ ಬಿಡುವುದು ಎಂದರೆ ನೋಡು ನೋಡುತ್ತಿದ್ದಂತೆಯೇ ಪರ್ವತಗಳು ನಾಟಿದಲ್ಲಿಂದ ಕಿತ್ತು ಬಂದು ಹಾರಾಡುವುದು 
ಮತ್ತು ಅವು ಕಣ ಕಣಗಳಾಗಿ ಬಿತ್ತರಿಸಲ್ಲಡುವುದು. ಹಿಂದೆ ಪರ್ವತಗಳಿದ್ದಲ್ಲಿ ಮರಳಿನ ಬಯಲಿನ ಹೊರತು ಬೇರೇನೂ ಇರಲಾರದು. ಈ 
ಸ್ಥಿತಿಯ ಕುರಿತೇ ತಾಹಾ ಅಧ್ಯಾಯದಲ್ಲಿ ಹೀಗೆ ಹೇಳಲಾಯಿತು: “ಅಂದು ಈ ಪರ್ವತಗಳು ಎಲ್ಲಿ ಹೋಗಿ ಬಿಡುವುವು ಎಂದು ಇವರು 
ನಿಮ್ಮೊಡನೆ ಕೇಳುತ್ತಾರೆ. ನನ್ನ ಪ್ರಭು ಅವುಗಳನ್ನು ಧೂಳನ್ನಾಗಿ ಮಾಡಿ ಹಾರಿಸಿ ಬಿಡುವನೆಂದೂ ಭೂಮಿಯನ್ನು ಯಾವುದೇ ಓರೆ 
ಕೋರೆ-ಏರು ತಗ್ಗುಗಳು ಕಾಣಿಸದಂತಹ ಬಟ್ಟ ಬಯೆಲನ್ನಾಗಿ ಮಾಡಿ ಬಿಡುವನೆಂದೂ ಹೇಳಿರಿ. (20: 105-107, ಟಿ.83 ಸಹಿತ) 

14. ಬೇಟೆ ಪ್ರಾಣಿಗಳನ್ನು ಸಿಲುಕಿಸಲು ತಯಾರಿಸಲಾಗುವ ಸ್ಥಳವನ್ನು ಬೋನು ಎನ್ನಲಾಗುತ್ತದೆ. ಬೇಟೆ ಪ್ರಾಣಿಯು ತನಗರಿವಿಲ್ಲದೆಯೇ 
ಅದರಲ್ಲಿ ಹಠಾತ್ರನೆ ಸಿಕ್ಕಿಕೊಳ್ಳುತ್ತದೆ. ನರಕಕ್ಕೆ ಈ ಪದವನ್ನು ಪ್ರಯೋಗಿಸಲಾಗಿದೆ. ದೇವಧಿಕ್ಕಾರಿಗಳು ಈ ಭೂಮಿಯು ತಮ್ಮ ಪಾಲಿಗೆ ಒಂದು 
ಮುಕ್ತ ಆಟದ ಬಯಲೆಂದೂ ಇಲ್ಲಿಯಾರೂ ಹಿಡಿಯುವ ಭೀತಿಯಿಲ್ಲವೆಂದೂ ಭಾವಿಸಿ ಇಲ್ಲಿ: ತಮ್ಮಿಷ್ಟದಂತೆ ಹಾರಾಡುತ್ತಿದ್ದಾರೆ. ಆದರೆ ನರಕವು 
ಅವರ ಪಾಲಿಗೆ ಒಂದು ರಹಸ್ಯ ಬೋನಾಗಿದೆ. ಅದರಲ್ಲಿ ಅವರು ಹಠಾತ್ತನೆ ಸಿಕ್ಕಿ ಹಾಕಿಕೊಳ್ಳುವರು. ಅನಂತರ ಸದಾ ಅದೇ ಸ್ಥಿತಿಯಲ್ಲಿರುವರು. 


ಕಾಂಡ - 30 


164 .  ತಷ್ಲೀಮುಲ್‌ ಕುರ್‌ಆನ್‌ 


55:1೦ 85% ಚೆ ಓಟ 
1 ಗಜ ಟ್‌ 


Ls Bs oli 6506 ಸಾರ್‌ 
118 Tate ಎಮಿಲಿ 368580 


೪ 


ಅವರು ದೀರ್ಪಕಾಲ ಬಿದ್ದು ಕೊಂಡಿರುವರು.* ಅದರೊಳಗೆ ಅವರು ಯಾವುದೇ ತಂಪನ್ನಾಗಲಿ, ಕುಡಿಯಲರ್ಹವಾದ 
ಯಾವುದೇ ವಸ್ತುವಿನ ರುಚಿಯನ್ನಾಗಲಿ ಸವಿಯಲಾರರು. ಏನಾದರೂ ಸಿಗುವುದಿದ್ದರೆ ಅದು ಕುದಿಯುವ ನೀರು 
ಮತ್ತು ಹುಣ್ಣುಗಳ ಕೀವು ಮಾತ್ರ. (ಅವರ ದುಷ್ಕೃತ್ಯಗಳ) ಪರಿಪೂರ್ಣ ಪ್ರತಿಫಲವಿದು. ಅವರು ಯಾವುದೇ 
ವಿಚಾರಣೆಯನ್ನು ನಿರೀಕ್ಷಿಸುತ್ತಿರಲಿಲ್ಲ ಮತ್ತು ಅವರು ನಮ್ಮ ಸೂಕ್ತಗಳನ್ನು ಸಂಪೂರ್ಣವಾಗಿ ಸುಳ್ಳಾಗಿಸಿ ಬಿಟ್ಟಿದ್ದರು.” 
ವಸ್ತುತಃ ನಾವು ಪ್ರತಿಯೊಂದನ್ನೂ ಸರಿಯಾಗಿ ಎಣಿಸಿ ಬರೆದಿಟ್ಟಿದ್ದೆವು.* ಈಗ ಇದರ ರುಚಿ ಸವಿಯಿರಿ. ನಾವು ನಿಮಗಾಗಿ 
ಯಾತನೆಯ ಹೊರತು ಬೇರೇನನ್ನೂ ಖಂಡಿತ ಹೆಚ್ಚಿಸಲಾರೆವು. 

(31-37) ಖಂಡಿತವಾಗಿಯೂ ಧರ್ಮನಿಷ್ಠರಿಗಾಗಿ” ಯಶಸ್ಸಿನ ಒಂದು ಸ್ಥಾನವಿದೆ. ಉದ್ಯಾನಗಳು, ದ್ರಾಕ್ಷೆಗಳು, 


15. ಮೂಲದಲ್ಲಿ ಆಟ! "ಅಹ್ಯಾಬ್‌' ಎಂಬ ಪದ ಬಳಕೆಯಾಗಿದೆ. ನಿರಂತರ ಬರುವ ದೀರ್ಥಕಾಲ, ಒಂದು ಯುಗ ಕೊನೆ 
ಗೊಳ್ಳುತ್ತಲೇ ಇನ್ನೊಂದು ಆರಂಭವಾಗುವಂತಹ ಕಾಲವೆಂದರ್ಥ. ಈ ಪದದಿಂದ, ಕೆಲವರು ಸ್ವರ್ಗದ ಬದುಕು ಶಾಶ್ಚತವಾಗಿರುವುದು. ಆದರೆ 
ನರಕದ ಬದುಕು ಹಾಗಿರಲಾರದೆಂದು ಸಮರ್ಥಿಸಿದ್ದಾರೆ. ಏಕೆಂದರೆ ಈ ಯುಗಗಳು ಎಷ್ಟೇ ದೀರ್ಥವಾಗಿದ್ದರೂ ಯುಗಗಳೆಂಬ ಪದ 
ಬಳಕೆಯಾಗಿರುವಾಗ ಅದು ಶಾಶ್ವತವಾಗಿರಲಾರದು, ಎಂದಾದರೂ ಹೋಗಿ ಕೊನೆಗೊಳ್ಳುವುದು ಎಂದು ಅವರ ಭಾವನೆ. ಆದರೆ ಎರಡು 
ಕಾರಣಗಳಿಂದಾಗಿ ಈ ಆಧಾರ ತಪ್ಪು ಒಂದನೆಯದಾಗಿ, ಅರಬಿ ನಿಘಂಟಿನ ಪ್ರಕಾರ, ಒಂದು ಯುಗದ ನಂತರ ಇನ್ನೊಂದು ಎಂಬ 
ತಾತ್ಸರ್ಯ ಅದರಲ್ಲಿ ಸೇರಿದೆ. ಆದ್ದರಿಂದ ರೂ ಎಂಬುದು ನಿರಂತರ ಒಂದರ ನಂತರ ಇನ್ನೊಂದರಂತೆ ಬರುತ್ತಿರುವ ಮತ್ತು ಒಂದರ 
ನಂತರ ಇನ್ನೊಂದು ಬರದಂತಹ ಯಾವ ಯುಗವೂ ಇರುವುದಿಲ್ಲವೆಂಬ ಅರ್ಥದಲ್ಲಿ ಹೇಳಲಾಗುತ್ತದೆ. ಎರಡನೆಯದಾಗಿ, ಯಾವುದೇ 
ವಿಷಯದಲ್ಲಿ ಕುರ್‌ಆನಿನ ಒಂದು ಸೂಕ್ತದಿಂದ ಅದೇ ವಿಷಯಕ್ಕೆ ಸಂಬಂಧಿಸಿದ ಇತರ ಸೂಕ್ತಗಳೊಂದಿಗೆ ಸಂಘರ್ಷಿಸುವಂತಹ ಅರ್ಥ 
ಪಡೆಯುವುದು ಮೂಲಭೂತವಾಗಿ ತಪ್ಪಾಗಿದೆ. ಕುರ್‌ಆನಿನ 34 ಕಡೆಗಳಲ್ಲಿ ನರಕಕ್ಕೆ ೨ pes (ಶಾಶ್ವತ) ಎಂಬ ಪದವನ್ನು ಬಳಸಲಾಗಿದೆ. 
3 ಕಡೆಗಳಲ್ಲಿ ಅಷ್ಟಕ್ಕೇ ಸೀಮಿತಗೊಳಿಸದೆ Ke ಅಬದಾ' (ಸದಾ ಕಾಲ) ಎಂಬ ಪದವನ್ನು ಸೇರಿಸಲಾಗಿದೆ. ಒಂದು ಸ್ಥಳದಲ್ಲಿ ಸ್ಪಷ್ಟವಾಗಿ 
ಹೀಗೆ ಹೇಳಲಾಗಿದೆ: ಅವರು ನರಕಾಗ್ನಿಯಿಂದ ಓಡಿ ಹೋಗಬೇಕೆಂದು ಇಚ್ಛಿಸುವರು. ಆದರೆ ಅವರಿಗೆ ಹೊರಗೆ ಬಳಸ ಸಾಧ್ಯವಾಗದು. 
ಅವರಿಗೆ ೨೪೦ "ಶಾಶ್ಚಶವಾದ ' ಯಾತನೆ ಕೊಡಲಾಗುವುದು. (ಅಲ್‌ಮಾಇದ: 37) ಇನ್ನೊಂದು ಕಡೆ ಹೀಗೆ ಹೇಳಲಾಗಿದೆ: ನಿಮ್ಮ ಪ್ರಭು 
ಬೇರೇನನ್ನಾದರೂ ಇಚ್ಛಿಸುವ ಹೊರತು ಆಕಾಶಗಳೂ ಭೂಮಿಯೂ ನೆಲೆನಿಂತಿರುವವರೆಗೂ ಅವರು ಅದೇಸ್ಥಿತಿಯಲ್ಲಿರುವರು. (ಹೂದ್‌:107) 
ಸ್ವರ್ಗದವರ ಕುರಿತೂ ಹೀಗೆಯೇ ಹೇಳಲಾಗಿದೆ: ನಿಮ್ಮ ಪ್ರಭು ಬೇರೇನನ್ನಾದರೂ ಇಚ್ಛಿಸುವ ಹೊರತು ಆಕಾಶಗಳೂ ಭೂಮಿಯೂ 
ನೆಲೆನಿಂತಿರುವ ವರೆಗೂ ಅವರು ಸ್ಪರ್ಗದಲ್ಲಿ ಸದಾಕಾಲ ಇರುವರು. (ಹೊದ್‌: 108) ಇಷ್ಟು ಸ್ಪಷ್ಟ ಸೂಚನೆಗಳ ಬಳಿಕ, ದೇವಧಿಕ್ಕಾರಿಗಳಿಗೆ 
ನರಕವು ಶಾಶ್ಚತವಾಗಿರದು, ಎಂದಾದರೂ ಅದು ಕೊನೆಗೊಳ್ಳುವುದು ಎಂದು ಹೇಳಲು ಅವಕಾಶವೆಲ್ಲಿದೆ? 

16. ಮೂಲದಲ್ಲಿ ತಟ "ಗಸ್ಸಾಕ್‌' ಎಂಬ ಪದ ಬಳಕೆಯಾಗಿದೆ. ಕೀವು, ರಕ್ತ, ರಕ್ತ ಮಿಶ್ರಿತ ಕೀವು ಹಾಗೂ ಕಠಿಣ ಯಾತನೆ 
ಯಿಂದಾಗಿ ಕಣ್ಣು ಮತ್ತು ಚರ್ಮದಿಂದ ಹೂರಡುವ ಎಲ್ಲ ರೀತಿಯ ದ್ರವಗಳಿಗೆ ಅದು ಅನ್ವಯಿಸುತ್ತದೆ. ಅತ್ಯಂತ ದುರ್ವಾಸನೆ ಬೀರುವ 
ವಸ್ತುವಿಗೂ ಇದನ್ನು ಹೇಳಲಾಗುತ್ತದೆ. 

17. ಅವರು ನರಕದ ಭಯಾನಕ ಯಾತನೆಗೆ ಅರ್ಹರಾಗಲು ಕಾರಣ ಇದೇ ಆಗಿದೆ. 

18. ಅಂದರೆ ಅವರ ಮಾತು-ಕೃತಿಗಳು, ಚಲನ-ವಲನಗಳ ಸಂಪೂರ್ಣ ದಾಖಲೆ ಸಿದ್ಧವಾಗಿರುತ್ತದೆ. ಅದರಿಂದ ಯಾವುದೂ ಬಿಟ್ಟು 
ಹೋಗಿರಲಿಲ್ಲ, ಈ ಮೂರ್ಹರು ತಾವು ಯಾವುದೋ ಅಂಧಕಾರದ ನಗರಿಯಲ್ಲಿ ಬಾಳುತ್ತಿದ್ದು ತಮಗಿಷ್ಟ ಸ್ವ ಬಂದಂತೆ ಏನು ಬೇಕಾದರೂ 


ಕಾಂಡ - 30 


78. ಅನ್ನಬಟ್‌ 165 


ಸಸ 2 BA ಗ 4 LS ರಚ 26೭ ಕ| 
oye, ಸುಟ್ಟು ರ್‌ joel; LO 
೫ ಗ] ಸ್‌ pr Pryde ಸೆ 2 pad Al ಜ್ಯ pa 
OES HLS PT ASE ಫಸ ಗಗ] 
ಕ್‌) ಸಿ ೨4 ಕಿನ್‌ 3% ೯, ೨ 
ಚತತ HG SEN ೂಂ॥14504ರ ೫5೫೪) 
ಸಮವಯಸ್ಕ ನವತರುಣಿಯರು* ಮತ್ತು ತುಂಬಿ ತುಳುಕುವ ಪಾನಪಾತ್ರೆಗಳು ಅವರಿಗಾಗಿವೆ. ಅಲ್ಲಿ ಅವರು 
ಯಾವುದೇ ಅಸಂಬದ್ಧ ಮತ್ತು ಸುಳ್ಳುಮಾತನ್ನು ಕೇಳಲಾರರು.* ನಿಮ್ಮ ಪ್ರಭುವಿನ ಕಡೆಯಿಂದ ಸತ್ತಲ ಹಾಗೂ ಸಾಕಷ್ಟು 
ಪುರಸ್ಕಾರ, ಭೂಮಿ ಆಕಾಶಗಳ ಮತ್ತು ಅವುಗಳ ನಡುವಿನ ಪ್ರತಿಯೊಂದು ವಸ್ತುವಿನ ಒಡೆಯನಾಗಿರುವ ಪರಮ 
ದಯಾಮಯನಾದ ಪ್ರಭುವಿನ ಕಡೆಯಿಂದ ಅವನ ಮುಂದೆ ಮಾತಾಡುವ ಸಾಮರ್ಥ್ಯ ಯಾರಿಗೂ ಇಲ್ಲ 
(38-39) "ರೂಹ್‌* ಮತ್ತು ದೇವಚರರು ಸಾಲು ಸಾಲಾಗಿ ನಿಲ್ಲಲಿರುವ ಆ ದಿನ ಪರಮ ದಯಾಮಯನ 
ಅನುಮತಿ ಪಡೆದ ಮತ್ತು ಸರಿಯಾದ ಮಾತನ್ನೇ ಆಡುವ ವ್ಯಕ್ತಿಯ ಹೊರತು ಬೇರಾರೂ ಮಾತಾಡಲಾರರು.* ಆ 
ದಿನ ಬರುವುದು ಸತ್ಯ. ಇನ್ನು ಇಷ್ಟನಿದ್ದವರು ತಮ್ಮ ಪ್ರಭುವಿನ ಕಡೆಗೆ ಮರಳುವ ಹಾದಿ ಹಡಿದುಕೊಳ್ಳಲಿ. 


ಮಾಡಬಹುದು, ಅದನ್ನು ಯಾರೂ ಪ್ರಶ್ನಿಸುವವರಿಲ್ಲವೆಂದು ತಮ್ಮಷ್ಟಕ್ಕೆ ಭಾವಿಸಿಕೊಂಡಿದ್ದಾರೆ. 

19. ಯಾವುದೇ ವಿಚಾರಣೆಯ ನಿರೀಕ್ಷೆ ಇಲ್ಲದ ಮತ್ತು ಅಲ್ಲಾಹನ ವಚನಗಳನ್ನು ನಿರಾಕರಿಸುತ್ತಿದ್ದವರ ವಿರುದ್ಧವಾಗಿ ಇಲ್ಲಿ 
ಮುತ್ತಕೀಗಳು ಎಂಬ ಪದವನ್ನು ಬಳಸಲಾಗಿದೆ. ಆದ್ದರಿಂದ ಈ ಪದವು ಅಲ್ಲಾಹನ ಸೂಕ್ತಗಳ ಮೇಲೆ ವಿಶ್ವಾಸವಿರಿಸಿದ ಮತ್ತು ತಮ್ಮ ಕರ್ಮಗಳ 
ಲೆಕ್ಕ ನೀಡಲಿಕ್ಕಿದೆಯೆಂದು ಭಾವಿಸುತ್ತಾ ಈ ಲೋಕದಲ್ಲಿ ಜೀವಿಸಿದವರಿಗೆ ಅನ್ವಯವಾಗುತ್ತದೆ. 

20. ಇದರ ಅರ್ಥ, ಅವರು ಪರಸ್ಪರ ಸಮವಯಸ್ಕರಾಗಿರುವರು ಎಂದೂ ಆಗಬಹುದು. ಅವರನ್ನು ಯಾರಿಗೆ ಪತ್ನಿಯರಾಗಿ 
ನೀಡಲಾಗುವುದೋ ಅವರ ಸಮವಯಸ್ಕರಾಗಿರುವರು ಎಂದೂ ಆಗಬಹುದು. ಈ ವಿಷಯವು ಸ್ವಾದ್‌; ಸೂಕ್ಷ 52, Moi ಸೂಕ್ತ 
37ರಲ್ಲಿ ಬಂದಿದೆ. 

21. ಮಾನವ ಸ್ವರ್ಗದಲ್ಲಿ ಯಾವುದೇ ಅಸಭ್ಯ, ಸುಳ್ಳು ಮತ್ತು ಅಶ್ಲೀಲ ಮಾತುಗಳನ್ನು ಆಲಿಸದಿರುವುದು ಸ್ವರ್ಗದ ಅತಿ ದೊಡ್ಡ ಅನು 
ಗ್ರಹ ಗಳಲ್ಲೊಂದಾಗಿದೆಯೆಂದು ಕುರ್‌ಆನಿನ ಅನೇಕ ಕಡೆಗಳಲ್ಲಿಹೇಳಲಾಗಿದೆ, ಅಲ್ಲಿಯಾವುದೇ ಅಸಂಬದ್ಧಮತ್ತು ವ್ಯರ್ಥ ಮಾತುಕತೆಯಾಗದು. 
ಯಾರೂ ಯಾರಲ್ಲೂ ಸುಳ್ಳು ಹೇಳಲಾರ, ಯಾರನ್ನೂ ಸುಳ್ಳಾಗಿಸಲಾರ. ಈ ಲೋಕದಲ್ಲಿ ಕಂಡು ಬರುವ ಗಲಾಟೆ-ಗದ್ದಲ, ಹೊಡೆದಾಟ, 
ಬೈದಾಟ, ಆರೋಪ-ಪ್ರತ್ಯಾರೋಪ, ಪರಸ್ಪರ ಅಪವಾದ ಹೊರಿಸುವಂತಹ ಯಾವುದೂ ಅಲ್ಲಿರದು. (ಹೆಚ್ಚಿನ ವಿವರಣೆಗೆ ನೋಡಿರಿ: 
ತಪ್ಟೀಮುಲ್‌ ಕುರ್‌ಆನ್‌ ಸಂಪುಟ-3, ಮರ್ಯಮ್‌: ಟಿ.38, ಸಂಪುಟ-5, ಅಲ್‌ವಾಕಿಅ: ಟಿ.13-14) 

22. ಪ್ರತಿಫಲದ ಬಳಿಕ ಭಾರೀ ಬಹುಮಾನ ನೀಡುವ ಪ್ರಸ್ತಾಪವಿದೆ. ಅಂದರೆ ಅವರಿಗೆ ಕೇವಲ ಅವರ ಸತ್ಯರ್ಮಗಳ ಪ್ರತಿಫಲ ಮಾತ್ರ 
ನೀಡುವುದಲ್ಲ ಇನ್ನೂ ಹೆಚ್ಚು ಮತ್ತು ಭಾರೀ ಹೆಚ್ಚು ಬಹುಮಾನವನ್ನು ಅವರಿಗೆ ನೀಡಲಾಗುವುದು. ತದ್ವಿರುದ್ಧವಾಗಿ ನರಕ ವಾಸಿಗಳ ಬಗ್ಗೆ 
ಅವರಿಗೆ ಅವರ ಕುಕೃತ್ಯಗಳಿಗೆ ಅರ್ಹವಾದ ಪ್ರತಿಫಲ ನೀಡಲಾಗುವುದು, ಅಂದರೆ ಅವರ ಅಪರಾಧಗಳ ಪ್ರಮಾಣಕ್ಕಿಂತ ಕಡಿಮೆ ಮತ್ತು 
ಅದಕ್ಕಿಂತ ಹೆಚ್ಚು ಶಿಕ್ಷೆ ನೀಡಲಾಗದು ಎಂದು ಮಾತ್ರ ಹೇಳಲಾಗಿದೆ. ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಈ ವಿಷಯವನ್ನು ಸ್ಪಷ್ಟವಾಗಿ 
ವಿವರಿಸಲಾಗಿದೆ. (ಉದಾ: ಯೂನುಸ್‌: 26-27, ಅನ್ನಮ್ಲ್‌: 89-90, ಅಲ್‌ ಕಸಸ್‌: 84, ಸಬಾ: 23-38, ಅಲ್‌ ಮೂಮಿನ್‌: 40) 

23. ಅಂದರೆ ಹಶ್ರ್‌ (ಒಟ್ಟು ಸೇರುವ) ಮೈದಾನದಲ್ಲಿ ದೇವನ ಆಸ್ಥಾನವು ಅತ್ಯಂತ ಭಯಾನಕ ಸ್ವರೂಪದ್ದಾಗಿರುವುದು. ಅಂದು 
ಭೂಮಿಯವರಿಗಾಗಲಿ, ಆಕಾಶದಲ್ಲಿರುವವರಿಗಾಗಲಿ ಅಲ್ಲಾಹನ ಮುಂದೆ ಬಾಯಿ ತೆರೆಯುವ ಅಥವಾ ನ್ಯಾಯಾಲಯದ ಕಾರ್ಯಕಲಾಪದಲ್ಲಿ 
ಹಸ್ತಕ್ಷೇಪ ನಡೆಸುವ ಧೈರ್ಯವಿರಲಾರದು. 

24. ಇದು ಜಿಬ್ರೀಲ್‌ ಆಗಿದ್ದಾರೆಂದು ಹೆಚ್ಚಿನ ವ್ಯಾಖ್ಯಾನಕಾರರ ಅಭಿಪ್ರಾಯವಾಗಿದೆ. ಅವರಿಗೆ ಅಲ್ಲಾಹನ ಬಳಿಯಿರುವ ಉನ್ನತ 
ಸ್ಥಾನ ಮಾನದಿಂದಾಗಿ ಅವರ ಪ್ರಸ್ತಾಪವನ್ನು ಇತರ ದೇವಚರರಿಂದ ಪ್ರತ್ಯೇಕವಾಗಿ ಮಾಡಲಾಗಿದೆ. (ಹೆಚ್ಚಿನ ವಿವರಣೆಗೆ ನೋಡಿರಿ 
ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-6, ಮಲರಿಜ್‌:ಟಿ-3) 


ಕಾಂಡ - 30 


166 ತಪ್ಪೀಮುಲ್‌ ಕುರ್‌ಆನ್‌ 


LOSES NAIL 5115188 


[rec % 


(40) ಸನ್ನಿಹಿತವಾಗಿ ಬಿಟ್ಟರುವ ಆ ಯಾತನೆಯ ಬಗ್ಗೆ ನಿಮ್ಮನ್ನು ನಾವು ಎಚ್ಚರಿಸಿ ದ್ದೇವೆ. 3" ಅಂದು ಮಾನವನು 
ತನ್ನ ಕೈಗಳು ಮುಂದೆ ಕಳುಹಿಸಿರುವುದೆಲ್ಲವನ್ನೂ ಕಂಡುಕೊಳ್ಳುವನು ಮತ್ತು ಸತ್ಯನಿಷೇಧಿಯು "ಅಯ್ಯೋ ನಾನು 
ಮಣ್ಣಾಗಿ ಬಿಡುತ್ತಿದ್ದರೆ!' ಎಂದು ಗೋಳಿಡುವನು.? 


25. ಮಾತಾಡುವುದೆಂದರೆ 'ಶಫಾಅತ್‌' (ಶಿಫಾರಸು) ಆಗಿದೆ. ಅದು ಕೇವಲ ಎರಡು ಶರ್ತಗಳ ಮೇರೆಗೆ ಸಾಧ್ಯವೆನ್ನಲಾಗಿದೆ. ಒಂದು, 
ಒಬ್ಬ ಪಾಪಿಯ ಪರವಾಗಿ ಶಿಫಾರಸು ಮಾಡಲು ಅಲ್ಲಾಹನು ಯಾರಿಗೆ ಅನುಮತಿ ನೀಡುವನೋ ಅವನು ಮಾತ್ರ ಅವನ ಪರವಾಗಿ ಶಿಫಾರಸು 
ಮಾಡುವನು. ಎರಡು, ಶಿಫಾರಸು ಮಾಡುವವನು ಸರಿಯಾದುದನ್ನೇ ಹೇಳುವನು. ಅನಗತ್ಯ ಸ್ವರೂಪದ ಶಿಫಾರಸು ಮಾಡಲಾರನು. ಯಾರ 
ಬಗ್ಗೆ ಅವನು ಶಿಫಾರಸು ಮಾಡುವನೋ ಅವನು ಈ ಲೋಕದಲ್ಲಿ ಕನಿಷ್ಠ ಸತ್ಯವಚನವನ್ನು ಉಚ್ಚರಿಸಿದವನಾಗಿರಬೇಕು. ಅಂದರೆ ಅವನು 
ಅಪರಾಧಿಯಾಗಿರಬೇಕೇ ಎನಾ ಸತ್ಯನಿಷೇಧಿ ಆಗಿರಬಾರದು. (ಹೆಚ್ಚಿನ ವಿವರಣೆಗೆ ನೋಡಿರಿ. ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-1 
ಅಲ್‌ಬಕರ: ಟಿ. 281, ಸಂಪುಟ-2 ಯೂನುಸ್‌: ಟಿ. 5, ಹೂದ್‌: ಟಿ. 106, ಸಂಪುಟ-3 ಮರ್ಯಮ್‌: ಟಿ. 52, ತಾಹಾ ಟಿ. 85-86, 
ಅಂಬಿಯಾ: ಟಿ. 27, ಸಂಪುಟ-4 ಸಬಾ: ಟಿ. 40-41, ಅಲ್‌ ಮೂಮಿನ್‌: ಟಿ. 32, ಅರ್ದುುಖ್ರುಫ್‌: ಟಿ. 68, ಸಂಪುಟ-5 ಅನ್ನಜ್ಯ್‌: 
ಟಿ. 21, ಸಂಪುಟ-6 ಮುದ್ದಸಿರ್‌: ಟಿ. 36) 

26. ಈ ಮಾತನ್ನು ಯಾರ ಮುಂದೆ ಹೇಳಲಾಗಿತ್ತೋ ಅವರು ಸತ್ತು ಹೋಗಿ 14 ಶತಮಾನಗಳೇ ಕಳೆದಿವೆ, ಈಗಲೂ ಕಿಯಾಮತ್‌ 
ಮುಂದಿನ 100 ವರ್ಷಗಳಲ್ಲೋ ಸಾವಿರ ಅಥವಾ ಲಕ್ಷ ವರ್ಷಗಳಲ್ಲೋ ಬರುವುದೆಂದು ಈಗಲೂ ಖಾತ್ರಿಯಾಗಿ ಹೇಳಲಾಗದು, 
ಹಾಗಿರುವಾಗ ಈ ಹೆದರಿಸಲಾಗುತ್ತಿರುವ ಶಿಕ್ಷೆ ಬಹಳ ಹತ್ತಿರವೇ ಇದೆಯೆಂದು ಹೇಳಿರುವುದರ ಅರ್ಥವೇನೆಂದು ಈ ಅಧ್ಯಾಯದ 
ಆರಂಭದಲ್ಲಿ ಶೀಘ್ರವೇ ನಿಮಗೆ ತಿಳಿದು ಬರುವುದೆಂದು ಏಕೆ ಹೇಳಲಾಗಿದೆಯೆಂದೂ ಯಾರಾದರೂ ಆಲೋಚಿಸಬಹುದು. ಅದರ ಉತ್ತರ 
ಹೀಗಿದೆ: ಮಾನವನಿಗೆ ಸಮಯದ ಪ್ರಜ್ಞೆಯು, ಅವನು ಇಲ್ಲಿಸಶರೀರ ಜೀವಿಸಿರುವಾಗ ಮತ್ತು ಕಾಲಗಣನೆಯ ಪರಿಧಿಯಲ್ಲಿರುವಾಗ ಮಾತ್ರ 
ಇರುತ್ತದೆ. ಅವನು ಸತ್ತ ಬಳಿಕ, ಕೇವಲ ಆತ್ಮ ಉಳಿದಿರುವಾಗ ಈ ಪ್ರಜ್ಞೆ ಉಳಿದಿರುವುದಿಲ್ಲ. ಕಿಯಾಮತ್‌ನಂದು ಮನುಷ್ಯ ಜೀವಂತವಾಗಿ 
ಎದ್ದೇಳುವಾಗ ತಾನು ಈಗಷ್ಟೇ ನಿದ್ರಿಸಿದ್ದೆ. ತನ್ನನ್ನು ಯಾರೋ ಎಬ್ಬಿಸಿದ್ದಾರೆಂದು ಭಾವಿಸುವನು. ಆಗ ಅವನಿಗೆ ತಾನು ಸಾವಿರಾರು ವರ್ಷಗಳ 
ಬಳಿಕ ಜೀವಂತ ಎದ್ದಿದ್ದೇನೆಂಬ ಭಾವನೆಯೇ ಬರಲಾರದು. (ಹೆಚ್ಚಿನ ವಿವರಣೆಗೆ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-2 ಅನ್ನಹ್ಹ್‌: 
ಟಿ. 26, ಬನೀ ಇಸ್ರಾಈಲ್‌: ಟಿ. 56, ಸಂಪುಟ-3 ತಾಹಾ: ಟಿ. 80, ಸಂಪುಟ-4 ಯಾಸೀನ್‌: ಟಿ. 48) 

27. ಅಂದರೆ ಲೋಕದಲ್ಲಿ ಹುಟ್ಟಿಯೇ ಇಲ್ಲದಿರುತ್ತಿದ್ದರೆ ಅಥವಾ ನಾನು ಸತ್ತು ಮಣ್ಣಾಗಿ ಹೋಗುತ್ತಿದ್ದರೆ ಮತ್ತು ಪುನಃ ಜೀವಂತವಾಗಿ 
ಏಳುವ ಪ್ರಮೇಯವೇ ಇಲ್ಲದಿರುತ್ತಿದ್ದರೆ! 


ಚ 
ಹ ಗಾ ಬ ಬ 


ಕಾಂಡ - 30 


79. ಅನ್ನಾಯಿಆತ್‌ 


ಹೆಸರು 

ಅಟಟ ಎಂಬ ಪ್ರಥಮ ಪದವನ್ನೇ ಆಯ್ದುಕೊಳ್ಳಲಾಗಿದೆ. 
ಅವತೀರ್ಣಕಾಲ 

ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌(ರ) ಹೇಳುತ್ತಾರೆ: ಇದು ಅನ್ನಬಆ್‌ ಅಧ್ಯಾಯದ ನಂತರ ಅವತೀರ್ಣಗೊಂಡಿದೆ. ಇದು 
ಆರಂಭ ಕಾಲದಲ್ಲಿ ಅವತೀರ್ಣಗೊಂಡ ಅಧ್ಯಾಯವೆಂದು ಇದರ ವಿಷಯದಿಂದ ವ್ಯಕ್ತವಾಗುತ್ತದೆ. 
ಚರ್ಚಾ ವಿಷಯಗಳು 

ಕಿಯಾಮಶ್‌ ಮತ್ತು ಮರಣಾನಂತರ ಜೀವನವೇ ಇದರ ವಿಷಯವಾಗಿದೆ. ಜೊತೆಗೆ ಅಲ್ಲಾಹನ ಪ್ರವಾದಿಯನ್ನು ಸುಳ್ಳಾಗಿ 
ಸುವುದರ ಪರಿಣಾಮವೇನಾಗುತ್ತದೆಂಬ ಎಚ್ಚರಿಕೆಯೂ ಇದರಲ್ಲಿದೆ. 

ಆರಂಭದಲ್ಲಿ ಮರಣದ ವೇಳೆ ಪ್ರಾಣ ತೆಗೆಯುವ, ಅಲ್ಲಾಹನ ಆಜ್ಞೆಗಳನ್ನು ಕೂಡಲೇ ಜಾರಿಗೊಳಿಸುವ ಮತ್ತು 
ದೇವಾಜ್ಞೆಯಂತೆ ಪ್ರಪಂಚದ ವ್ಯವಸ್ಥೆಯನ್ನು ನೋಡಿಕೊಳ್ಳುವ ದೇವಚರರ ಆಣೆ ಹಾಕಿ ಕಿಯಾಮತ್‌ ಖಂಡಿತ ಬರುವುದು ಮತ್ತು 
ಮರಣದ ಬಳಿಕ ಇನ್ನೊಂದು ಜೀವನ ಖಂಡಿತ ಇದೆಯೆಂದು ಖಾತ್ರಿ ಪಡಿಸಲಾಗಿದೆ. ಏಕೆಂದರೆ ಇಂದು ಪ್ರಾಣ ತೆಗೆಯುವ 
ದೇವಚರರೇ ಇನ್ನೊಮ್ಮೆ ಅದರಲ್ಲಿ ಪ್ರಾಣ ಹಾಕಬಲ್ಲರು, ಇಂದು ಅಲ್ಲಾಹನ ಆಜ್ಞೆ ಯನ್ನು ತಕ್ಷಣ ಪಾಲಿಸುವ ಮತ್ತು ಪ್ರಪಂಚದ 
ಈ ವ್ಯವಸ್ಥೆಯನ್ನು ಬುಡಮೇಲುಗೊಳಿಸುವ ದೇವಚರರಿಗೆ ಇನ್ನೊಂದು ವ್ಯವಸ್ಥೆಯನ್ನು ಸ್ಥಾಪಿಸಲೂ ಸಾಧ್ಯವಿದೆ. 

ತರುವಾಯ ಜನರಿಗೆ, ನೀವು ಅಸಾಧ್ಯವೆಂದು ಭಾವಿಸಿರುವಂತಹ ಈ ಕಾರ್ಯವು ಅಲ್ಲಾಹನಿಗೆ ಏನೋ ಭಾರೀ ಸಿದ್ಧತೆ 
ನಡೆಸಬೇಕಾದಂತಹ ಕಷ್ಟಕರವೇನೂ ಅಲ್ಲವೆಂದು ತಿಳಿಸಲಾಗುತ್ತದೆ. ಕೇವಲ ಒಂದು ಹೊಡೆತವು ಈ ವಿಶ್ವ ವ್ಯವಸ್ಥೆಯನ್ನು 
ಸಂಪೂರ್ಣ ಅಡಿಮೇಲುಗೊಳಿಸುವುದು. ಇನ್ನೊಂದು ಹೊಡೆತವು ನೀವು ಒಮ್ಮೆಲೆ ಇನ್ನೊಂದು ಲೋಕದಲ್ಲಿ ಜೀವಂತವಾಗಿ 
ಏಳಲುಸಾಕಾಗುತ್ತದೆ. ಆಗ ಇಂದು ನಿರಾಕರಿಸುತ್ತಿದ್ದವರು ಭಯದಿಂದ ನಡುಗುತ್ತಿರುವರು ಮತ್ತು ತಾವು ಅಸಾಧ್ಯವೆಂದು ಭಾವಿ 
ಸುತ್ತಿದ್ದ ಎಲ್ಲವನ್ನೂ ದಿಗ್ಯಾ ೦ತರಾಗಿ ನೋಡುತ್ತಿರುವರು. 

ಆ ಬಳಿಕ ಮೂಸಾ(ಅ) ಮತ್ತು ಫಿರ್‌ಔನನ ಸಂಕ್ಷಿಪ್ತ ವೃತ್ತಾಂತವನ್ನು ವಿವರಿಸಿ, ಪ್ರವಾದಿಯನ್ನು ಸುಳ್ಳಾಗಿಸುವುದರ, ಅವರ 
ಮಾರ್ಗದರ್ಶನವನ್ನು ತಿರಸ್ಕರಿಸುವುದರ ಮತ್ತು ಕುತಂತ್ರಗಳಿಂದ ಸೋಲಿಸಲು ಪ್ರಯತ್ನಿಸಿರುವುದರ ಕಾರಣ ಎಂತಹ ದುರ್ಗತಿಯನ್ನು 
ಫಿರ್‌ಔನನು ಕಂಡನು. ಅದರಿಂದ ಪಾಠ ಕಲಿತು ಈ ವರ್ತನೆಯನ್ನು ಕೈ ಬಿಡದಿದ್ದರೆ ನಿಮ್ಮ ದುರ್ಗತಿಯನ್ನು ನೀವೂ ನೋಡಬೇಕಾ 
ದೀತೆಂದು ಜನರಿಗೆ ಎಚ್ಚರಿಸಲಾಗಿದೆ. 

ಅನಂತರ 27 ರಿಂದ 33ರ ವರೆಗಿನ ಸೂಕ್ತಗಳಲ್ಲಿ ಪರಲೋಕ ಮತ್ತು ಮರಣಾನಂತರದ ಜೀವನದ ಪುರಾವೆಗಳನ್ನು 
ಒದಗಿಸಲಾಗಿದೆ. ಈ ನಿಟ್ಟಿನಲ್ಲಿ ಮೊದಲು ಸತ್ಯನಿಷೇಧಿಗಳೊಂದಿಗೆ, ನಿಮ್ಮನ್ನು ಇನ್ನೊಮ್ಮೆ ಸೃಷ್ಟಿಸುವುದು ಕಠಿಣ ಕೆಲಸವೋ 
ಅಥವಾ ಬಾನಿನಲ್ಲಿ ಅಸಂಖ್ಯಾತ ಗ್ರಹೆ-ನಕ್ಷತ್ರಗಳು ಹರಡಿಕೊಂಡಿರುವ ಈ ಅಗಾಧ ಪ್ರಪಂಚವನ್ನು ಸೃಷ್ಟಿಸುವುದು ದೊಡ್ಡ ಕಷ್ಟದ 
ಕೆಲಸವೇ? ಅವನಿಗೆ ಈ ಕಾರ್ಯವು ಕಷ್ಟವಾಗಿಲ್ಲದಿರುವಾಗ ನಿಮ್ಮನ್ನು ಇನ್ನೊಮ್ಮೆ ಸೃಷ್ಟಿಸುವುದು ಕಷ್ಟಸಾಧ್ಯವಾಗುವುದು ಹೇಗೆ 
ಎಂದು ಕೇಳಲಾಗಿದೆ. ಈ ಸಣ್ಣ ಒಂದು ವಾಕ್ಯದಲ್ಲಿ ಪರಲೋಕದ ಸಾಧ್ಯತೆಯ ಕುರಿತು ಸ್ಪಷ್ಟ ಪುರಾವೆಯನ್ನು ನೀಡಿದ ಬಳಿಕ, 
ಭೂಮಿ ಮತ್ತು ಅದರ ಸಂಪನ್ಹೂಲಗಳ ಕಡೆಗೆ ಗಮನ ಸೆಳೆಯಲಾಗಿದೆ. ಅವುಗಳನ್ನು ಮಾನವರು ಮತ್ತಿತರ ಜೀವಿಗಳಿಗಾಗಿ 
ಒದಗಿಸಲಾಗಿದೆ. ಅದರ ಪ್ರತಿಯೊಂದು ವಸ್ತುವನ್ನು ಬಹಳ ಜಾಣ್ಮೆಯಿಂದ ಯಾವುದೇ ದೊಡ್ಡ ಉದ್ದೇಶವನ್ನು ಈಡೇರಿಸಲಿಕ್ಕಾಗಿ 


ಕಾಂಡ - 39 


168 ತಪ್ಪೀಮುಲ್‌ ಕುರ್‌ಆನ್‌ 


ಮಾಡಲಾಗಿದೆಯೆಂದು ಸಾಕ್ಷ್ಯ ನೀಡುತ್ತದೆ. ಈ ಸೂಚನೆ ನೀಡಿದ ಬಳಿಕ ಒಂದು ಪ್ರಶ್ನೆಯನ್ನು ಮಾನವನ ಬುದ್ಧಿಗೆ ಬಿಟ್ಟು 
ಬಿಡಲಾಗಿದೆ. ಈ ಯುಕ್ತಿಪೂರ್ಣ ವ್ಯವಸ್ಥೆಯಲ್ಲಿ ಮಾನವನಂತಹ ಸೃಷ್ಟಿಗೆ ಅಧಿಕಾರ ಮತ್ತು ಹೊಣೆಗಾರಿಕೆಗಳನ್ನು ನೀಡಿ, ಅವನ 
ಲೆಕ್ಕಾಚಾರ ಪಡೆಯುವುದು ಹೆಚ್ಚು ಯುಕ್ತಿಪೂರ್ಣವೋ ಅಥವಾ ಅವನು ಈ ಭೂಮಿಯಲ್ಲಿ ಎಲ್ಲರೀತಿಯ ಕೆಲಸಗಳನ್ನು ಮಾಡಿ 
ಸತ್ತು ಮಣ್ಣಲ್ಲಿ ಸೇರಿ ಶಾಶ್ವತವಾಗಿ ಅಳಿದು ಹೋಗುವುದು ಮತ್ತು ಈ ಅಧಿಕಾರಗಳನ್ನು ಹೇಗೆ ಬಳಸಿದನು, ಈ ಹೊಣೆಗಾರಿಕೆಗಳನ್ನು 
ಯಾವ ರೀತಿ ನಿರ್ವಹಿಸಿದನು ಎಂಬುದರ ವಿಜಾರಣೆ ನಡೆಸದಿರುವುದು ಯುಕ್ತಿಪೂರ್ಣವೋ ಎಂದು ಮಾನವನು ತಾನೇ 
ಆಲೋಚಿಸಿ ತೀರ್ಮಾನಿಸಬೇಕು. ಈ ಪ್ರಶ್ನೆಯ ಕುರಿತು ಚರ್ಚಿಸುವ ಬದಲು 34-41ನೇ ಸೂಕ್ತಗಳಲ್ಲಿ ಹೀಗೆ ಹೇಳಲಾಗಿದೆ- 
ಪರಲೋಕ ಸ್ಥಾಪನೆಗೊಂಡಾಗ, ಮಾನವನ ಶಾಶ್ನತ ಭವಿಷ್ಯದ ಕುರಿತು ತೀರ್ಮಾನ ಮಾಡುವಾಗ, ಯಾರು ಈ ಲೋಕದಲ್ಲಿ 
ದಾಸ್ಯದ ಗಡಿಯನ್ನು ಮೀರಿ ದೇವಧಿಕ್ಕಾರ ಕೈಗೊಂಡು ಇಲ್ಲಿನ ಲಾಭ ಮತ್ತು ವೈಭೋಗಗಳನ್ನು ಉದ್ದೇಶವಾಗಿಸಿದನು ಮತ್ತು 
ಯಾರು ತನ್ನ ಪ್ರಭುವಿನ ಮುಂದೆ ನಿಲ್ಲಬೇಕೆಂಬ ಭೀತಿಯಲ್ಲಿದ್ದು ತನ್ನ ಅನುಚಿತ ಚಿತ್ತಾಕಾಂಕ್ಷೆಗಳನ್ನು ಪೂರೈಸುವುದರಿಂದ ದೂರ 
ವಿದ್ದನು ಎಂಬುದನ್ನು ನೋಡಲಾಗುವುದು. ಮೇಲಿನ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಹಠಮಾರಿತನವನ್ನು ಬಿಟ್ಟು ಈ ಬಗ್ಗೆ 
ಪ್ರಾಮಾಣಿಕವಾಗಿ ಆಲೋಚಿಸುವ ಪ್ರತಿಯೊಬ್ಬನಿಗೂ ತಿಳಿಸುತ್ತದೆ. ಏಕೆಂದರೆ ಮಾನವನಿಗೆ ಈ ಲೋಕದಲ್ಲಿ ಅಧಿಕಾರ ಮತ್ತು 
ಹೊಣೆಗಾರಿಕೆಯನ್ನು ನೀಡಿರುವ ಬೌದ್ದಿಕ, ವೈಚಾರಿಕ ಮತ್ತು ನೈತಿಕ ಬೇಡಿಕೆಯೂ ಇದೇ ಆಧಾರದಲ್ಲಿ ಅವನ ಅಂತಿಮ 
ವಿಚಾರಣೆಯಾಗಬೇಕು ಮತ್ತು ಅವನಿಗೆ ಶಿಕ್ಷೆ ಅಥವಾ ಪುರಸ್ಕಾರ ನೀಡಬೇಕು ಎಂದಾಗಿದೆ. 

ಕೊನೆಯಲ್ಲಿ 'ಕಿಯಾಮತ್‌ ಬರುವುದು ಯಾವಾಗ' ಎಂಬ ಸತ್ಯನಿಷೇಧಿಗಳ ಪ್ರಶ್ನೆಗೆ ಉತ್ತರಿಸಲಾಗಿದೆ- ಈ ಪ್ರಶ್ನೆಯನ್ನು 
ಅವರು ಪ್ರವಾದಿಯವರಿಗೆ(ಸ) ಆಗಾಗ ಹಾಕುತ್ತಿದ್ದರು. ಅದಕ್ಕೆ ಉತ್ತರವಾಗಿ ಅದರ ಜ್ಞಾನ ಅಲ್ಲಾಹನ ಹೊರತು ಯಾರಿಗೂ 
ಇಲ್ಲವೆಂದು ಹೇಳಲಾಯಿತು. ಪ್ರವಾದಿಯ ಕೆಲಸ ಅದು ಬರುವುದು ಖಂಡಿತವೆಂದು ಎಚ್ಚರಿಸುವುದಾಗಿದೆ. ಇನ್ನು ಯಾರಿಗೆ 
ಮನಸ್ಸಿದೆಯೋ ಅವರು ಅದರ ಬಗ್ಗೆ ಭಯವಿರಿಸಿ ತನ್ನ ವರ್ತನೆಯನ್ನು ಸರಿಪಡಿಸಿಕೊಳ್ಳಬೇಕು ಅನ್ಯಥಾ ಅದರ ಭಯವನ್ನು 
ಬಿಟ್ಟು ಮನಬಂದಂತೆ ನಡೆಯಬಹುದು. ಆ ಸಮಯ ಬಂದಾಗ ಲೌಕಿಕ ಜೀವನಕ್ಕಾಗಿ ಮುಗಿ ಬೀಳುವವರು ಮತ್ತು ಅದನ್ನೇ 
ಸರ್ವಸ್ಥವೆಂದು ಭಾವಿಸುತ್ತಿದ್ದವರು, ನಾವು ಲೋಕದಲ್ಲಿ ಕೇವಲ ಕೆಲವು ಕ್ಷಣಗಳು ಮಾತ್ರ ಇದ್ದೆವು ಎಂದು ಭಾವಿಸುವರು. ಆಗ 
ಅವರಿಗೆ, ಈ ಕೆಲವು ವರ್ಷಗಳ ಜೀವನಕ್ಕಾಗಿ ಶಾಶ್ವತವಾದ ನಮ್ಮ ಭವಿಷ್ಯವನ್ನು ಹಾಳು ಮಾಡಿ ಬಿಟ್ಟೆವಲ್ಲ ಎಂದನಿಸುವುದು. 


ಕಾಂಡ - 30 


ರ್‌ 


79. ಅನ್ನಾರಿಆತ್‌ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು: 46 ರುಕೂಚ್‌ಗಳು: 2 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


೪ 


AMELIE ಜಟ AGG eT 
10% ಟುಟ ES cx SOLS ರಿ15083 ಜು) 
ಇಬ 4 (ಉಿ್ಮಉಕ್ಳ *ತಿಗ್ಯೆ BLL PORN ಲ್ವ PY 

SAS Jos SOU atl 5 15614 

(1-9) ಮುಳುಗಿ ಎಳೆಯುವವರಾಣೆ ಮತ್ತು ಮೃದುವಾಗಿ ತೆಗೆದೊಯ್ಯುವವರಾಣೆ (ವಿಶ್ವದಲ್ಲಿ) ವೇಗವಾಗಿ 
ತೇಲುತ್ತಿರುವವರಾಣೆ ಮತ್ತು (ಆಜ್ಞಾಪಾಲನೆಗಾಗಿ) ಸ್ಪರ್ಧಿಸುವವರಾಣೆ ಮತ್ತು (ದೇವಾಜ್ಞೆಗಳಿಗನುಸಾರವಾಗಿ) ವ್ಯವಹಾರ 
ಗಳನ್ನು ನೋಡಿಕೊಳ್ಳುವವರಾಣೆ.* ಭೂಕಂಪದ ಆಘಾತವು ನಡುಕವನ್ನುಂಟು ಮಾಡುವಂದು ಮತ್ತು ಅದರ ಬೆನ್ನಿಗೇ 
ಇನ್ನೊಂದು ಆಘಾತವು ಉಂಟಾಗುವಂದು.? ಕೆಲವು ಹೃದಯಗಳು ಅಂದು ಭಯದಿಂದ ನಡುಗುತ್ತಿರುವುವು.” ಅವರ 


1. ಇಲ್ಲಿಐದು ಗುಣಗಳಿರುವವರ ಆಣೆ ಹಾಕಲಾಗಿದೆ. ಆದರೆ ಅದನ್ನು ವಿವರಿಸಲಾಗಿಲ್ಲ. ನಂತರದ ವಾಕ್ಯವು ಇದನ್ನು ಸ್ಪಷ್ಟಪಡಿಸುತ್ತದೆ. 
ಕಿಯಾಮತ್‌ ಖಂಡಿತ ಬರಲಿದೆ ಮತ್ತು ಮರಣ ಹೊಂದಿದ ಎಲ್ಲ ಮಾನವರೂ ಪುನಃ ಜೀವಂತಗೊಳಿಸಿ ಎಬ್ಬಿಸಲ್ಪಡುವರು ಎಂಬ ಬಗ್ಗೆ ಈ 
ಆಣೆ ಹಾಕಲಾಗಿದೆ. ಈ ಐದು ಗುಣಗಳಿರುವವರು ಯಾರು ಎಂಬುದನ್ನೂ ಸ್ಪಷ್ಟ ಪಡಿಸಲಾಗಿಲ್ಲ. ಆದರೆ ಸಹಾಬಿಗಳು ಮತ್ತು ಒಂದು 
ದೊಡ್ಡ ಸಂಖ್ಯೆಯ ತಾಬಈಗಳು ಹಾಗೂ ಹೆಚ್ಚಿನ ವ್ಯಾಖ್ಯಾನಗಾರರು ಅದು ದೇವಚರರು ಎಂದು ಹೇಳಿದ್ದಾರೆ. ಅಬ್ದುಲ್ಲಾ ಬಿನ್‌ 
ಮಸ್‌ವೂದ್‌, ಅಬ್ದುಲ್ಲಾಬಿನ್‌ ಅಬ್ಬಾಸ್‌, ಮಸ್ರೂಕ್‌, ಸಈದ್‌ ಬಿನ್‌ ಜುಬೈರ್‌, ಅಬೂಸಾಲಿಹ್‌, ಅಬೂ ದುಹಾ ಮತ್ತು ಸುದ್ದೀ ಹೇಳುತ್ತಾರೆ: 
ಮುಳುಗಿ ಎಳೆಯುವವರು ಮತ್ತು ಮೃದುವಾಗಿ ತೆಗೆದೊಯ್ಯುವವರಾಣೆಯೆಂದರೆ ಮರಣದ ವೇಳೆ ಮನುಷ್ಯನ ಪ್ರಾಣವನ್ನು ಅವನ 
ಶರೀರದ ಆಳಕ್ಕಿಳಿದು ಅವನ ನರನಾಡಿಗಳಿಂದ ಎಳೆದು ತೆಗೆಯುವ ದೇವಚರರಾಗಿದ್ದಾರೆ. ವೇಗವಾಗಿ ತೇಲುತ್ತಿರುವವರೆಂದರೆ ದೇವಾಜ್ಞೆಗಳನ್ನು 
ಪಾಲಿಸುವುದರಲ್ಲಿ ವಾತಾವರಣದಲ್ಲಿ ತೇಲುತ್ತಿರುವಂತೆ ಅತಿ ವೇಗದಿಂದ ಕ್ರಿಯಾಶೀಲರಾಗಿರುವ ದೇವಚರರೇ ಆಗಿದ್ದಾರೆಂದು ಅಲೀ, ಇಬ್ನು 
ಮಸ್‌ವೂದ್‌, ಮುಜಾಹಿದ್‌, ಸಈದ್‌ ಬಿನ್‌ ಜುಬೈರ್‌ ಮತ್ತು ಅಬೂಸಾಲಿಹ್‌ ಅಭಿಪ್ರಾಯ ಪಡುತ್ತಾರೆ. ಇದೇ ಅರ್ಥವನ್ನು "ಸ್ಪರ್ಧಿಸುವವರು' 
ಎಂಬುದಕ್ಕೆ ಅಲೀ, ಮುಜಾಹಿದ್‌, ಮಸ್ರೂಕ್‌, ಅಬೂಸಾಲಿಹ್‌, ಹಸನ್‌ ಬಸರೀ ಕೊಟ್ಟಿದ್ದಾರೆ ಮತ್ತು ದೇವಾದೇಶ ಸಿಕ್ಕಿದ ಕೂಡಲೇ ಅವರ 
ಪೈಕಿ ಪ್ರತಿಯೊಬ್ಬರೂ ಅದನ್ನು ಪಾಲಿಸಲು ಧಾವಿಸುತ್ತಾರೆಂದು ಅದನ್ನು ಅರ್ಥೈಸಿದ್ದಾರೆ. "ವ್ಯವಹಾರಗಳನ್ನು ನೋಡಿಕೊಳ್ಳುವವರು' 
ಎಂಬುದೂ ಅಲೀ, ಮುಜಾಹಿದ್‌, ಅತಾಆ್‌, ಅಬೂ ಸಾಲಿಹ್‌, ಹಸನ್‌ ಬಸರೀ, ಕತಾದ, ರಬೀಆ್‌ ಬಿನ್‌ ಅನಸ್‌ ಮತ್ತು ಸುದ್ದೀಯವರ 
ಪ್ರಕಾರ ದೇವಚರರೇ ಆಗಿದ್ದಾರೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಇವರೆಲ್ಲ ವಿಶ್ವಸಾಮ್ರಾಜ್ಯದ ಸಿಬ್ಬಂದಿಗಳಾಗಿದ್ದು, ಇವರಿಂದಲೇ 
ಅಲ್ಲಾಹನ ಆಜ್ಞೆ ಪ್ರಕಾರ ಲೋಕದ ವ್ಯವಸ್ಥೆ ನಡೆಯುತ್ತದೆ. ಈ ಸೂಕ್ತಗಳಿಗೆ ಈ ಅರ್ಥವನ್ನು ಪ್ರವಾದಿ(ಸ) ಕೊಟ್ಟಿರುವುದಾಗಿ ಯಾವುದೇ 
ಸಹೀಹ್‌ ಹದೀಸ್‌ನಲ್ಲಿ ಉಲ್ಲೇಖಿಸಲಾಗಿಲ್ಲ, ಆದರೆ ಕೆಲವು ಹಿರಿಯ ಸಹಾಬಿಗಳು, ಸಹಾಬಿಗಳ ಶಿಷ್ಯರೇ ಆದ ತಾಬಈಗಳು ಈ ಅರ್ಥವನ್ನು 
ಕೊಟ್ಟಿರುವಾಗ, ಅವರು ಈ ಜ್ಞಾನವನ್ನು ಪ್ರವಾದಿಯವರಿಂದಲೇ ಪಡೆದಿರಬಹುದೆಂದು ಊಹಿಸಬಹುದು. 

ಇನ್ನು ಕಿಯಾಮತ್‌ ಬರುವುದು ಮತ್ತು ಮರಣಾನಂತರ ಜೀವನದ ಕುರಿತು ಈ ದೇವಚರರ ಆಣೆ ಹಾಕಿರುವುದೇಕೆ? ಅವರನ್ನು 


ಕಾಂಡ - 30 


170 ತಪ್ಪೀಮುಲ್‌ ಕುರ್‌ಆನ್‌ 


pe 


ರ್‌ RA LEA & PBDI ್ಸ 5೬ £8 1 NN 
OSE ENISHI ೫:2 
AMAL Pa A LANE Se EL ANAL BEG NS 
AS MOA A HN SS 6018೬4 ೩೫೪ 


pa 


ಇ; 
ಸ 


ಕಣ್ಣುಗಳು ಭಯಗ್ರಸ್ತವಾಗಿರುವುವು. 

(10-14) ನಾವು ಟೊಳ್ಳಾದ, ಕೊಳೆತ ಎಲುಬುಗಳಾಗಿ ಬಿಟ್ಟ ಬಳಿಕ ಪುನಃ (ಪೂರ್ವಸ್ಥಿತಿಗೆ) ಮರಳಿಸಲ್ಪಡುವೆವೇ? 
ಎಂದು ಇವರು ಕೇಳುತ್ತಾರೆ. "ಈ ಮರಳುವಿಕೆಯಂತು ಬಹಳ ನಷ್ಟದಾಯಕವಾಗಿರುವುದು' ಎನ್ನುತ್ತಾರೆ." ನಿಜವಾಗಿ 
ಇದು ಒಂದು ಘನ ಘರ್ಜನೆಯಾಗಿರುವುದು ಮತ್ತು ಹಠಾತ್ತನೆ ಇವರು ಒಂದು ತೆರೆದ ಮೈದಾನದಲ್ಲಿಹಾಜರಿರುವರು.* 


ಸಾಕ್ಷಿಯಾಗಿ ಮತ್ತು ಪುರಾವೆಯ ರೂಪದಲ್ಲಿಮುಂದಿಡಲು ಅವರೂ ಅವುಗಳಂತೆಯೇ ಅಗೋಚರ ವಸ್ತುಗಳಾಗಿರುವಾಗ! ನಮ್ಮ ದೃಷ್ಟಿಯಲ್ಲಿ 
ಅರಬರು ದೇವಚರರ ಅಸ್ತಿತ್ವವನ್ನು ನಿರಾಕರಿಸುತ್ತಿರಲಿಲ್ಲವೆಂಬುದೇ ಇದಕ್ಕೆ ಕಾರಣ. (ಅಲ್ಲಾಹನೇ ಚೆನ್ನಾಗಿ ಬಲ್ಲ) ಮರಣದ ವೇಳೆ ಮಾನವನ 
ಪ್ರಾಣವನ್ನು ದೇವಚರರೇ ತೆಗೆಯುತ್ತಾರೆಂದು ಅವರು ನಂಬುತ್ತಿದ್ದರು. ದೇವಚರರ ಚಲನೆಯು ಅತ್ಯಂತ ವೇಗವಾಗಿರುತ್ತದೆ, ಭೂಮಿಯಿಂದ 
ಆಕಾಶದ ವರೆಗೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಮಿಂಚಿನ ವೇಗದಲ್ಲಿ ತಲುಪುತ್ತಾರೆ ಮತ್ತು ಅವರಿಗೆ ಆಜ್ಞಾಫಿಸಲಾಗುವ ಎಲ್ಲ 
ಕೆಲಸಗಳನ್ನು ತಕ್ಷಣ ವಿಳಂಬವಿಲ್ಲದೆ ಮಾಡಿ ಬಿಡುತ್ತಾರೆಂದೂ ಅವರ ನಂಬಿಕೆಯಾಗಿತ್ತು. ಈ ದೇವಚರರು ಅಲ್ಲಾಹನ ಆಜ್ಞೆಗೆ ಬದ್ಧರಾಗಿದ್ದು, 
ಆತನ ಅಪ್ಪಣೆಯಿಂದಲೇ ಪ್ರಪಂಚದ ವ್ಯವಸ್ಥೆಯನ್ನು ನಡೆಸುತ್ತಾರೆ. ಅವರು ಸವ೯ತಂತ್ರ ಸ್ವತಂತ್ರರೋ ತಮ್ಮಿಚ್ಛೆಯ ಒಡೆಯರೋ ಅಲ್ಲ 
ವೆಂದೂ ಅವರು ನಂಬುತ್ತಿದ್ದರು. ಅಜ್ಞಾನದಿಂದಾಗಿ ಅವರು ಅವರನ್ನು ಅಲ್ಲಾಹನ ಪುತ್ರಿಯರೆಂದು ಕರೆಯುತ್ತಿದ್ದರು ಮತ್ತು ಅವರನ್ನು ಪೂಜಿ 
ಸುತ್ತಲೂ ಇದ್ದರೆಂಬುದು ಸರಿ. ಆದರೆ ಅಧಿಕಾರಗಳೆಲ್ಲವೂ ಅವರದೇ ಕೈಯಲ್ಲಿದೆಯೆಂಬ ವಿಶ್ವಾಸ ಅವರಿಗಿರಲಿಲ್ಲ. ಆದ್ದರಿಂದ ಕಿಯಾಮತ್‌ 
ಬರುವ ಹಾಗೂ ಮರಣಾ ನಂತರದ ಜೀವನದ ಬಗ್ಗೆ ಅವರ ಪ್ರಸ್ತುತ ಗುಣಗಳಿಂದ ಪುರಾವೆ ನೀಡಲು ಕಾರಣ ಹೀಗಿದೆ: ಯಾವ ದೇವನ 
ಅಪ್ಪಣೆಯಿಂದ ದೇವಚರರು ನಿಮ್ಮ ಪ್ರಾಣ ತೆಗೆಯುತ್ತಾರೋ ಅದೇ ದೇವನ ಅಪ್ಪಣೆಯಿಂದ ಅವರು ಪುನಃ ಹಾಕುತ್ತಾರೆ ಮತ್ತು ಯಾವ 
ದೇವನ ಆಜ್ಞೆಯಿಂದ ಅವರು ಪ್ರಪಂಚದ ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತಾರೋ ಅವನದೇ ಆಜ್ಞೆಯಿಂದ ಈ ವ್ಯವಸ್ಥೆಯನ್ನು ಅಡಿಮೇಲು 
ಗೊಳಿಸಬಲ್ಲರು ಮತ್ತು ಇನ್ನೊಂದು ಹೊಸ ಲೋಕವನ್ನು ಅಸ್ತಿತ್ವಕ್ಕೆ ತರಬಲ್ಲರು. `ಅವನ ಆಜ್ಞೆಗಳನ್ನು ಪಾಲಿಸುವಲ್ಲಿ ಆಲಸ್ಯವನ್ನೋ 
, ಕ್ಷಣಮಾತ್ರದ ವಿಳಂಬವನ್ನೋ ಅವರು ಮಾಡುವುದಿಲ್ಲ. 

2. ಪ್ರಥಮ ಆಘಾತವೆಂದರೆ ಭೂಮಿ ಮತ್ತು ಅದರ ಎಲ್ಲ ವಸ್ತುಗಳನ್ನು ನಾಶ ಪಡಿಸುವಂತಹ ಆಘಾತ. ಎರಡನೆ ಆಘಾತವಾದಾಗ 
ಸತ್ತು ಹೋದ ಎಲ್ಲರೂ ಭೂಮಿಯಿಂದ ಎದ್ದು ಬರುವರು, ಇದೇ ಸ್ಥಿತಿಯ ಕುರಿತು ಅರ್ಬುಮರ್‌ ಅಧ್ಯಾಯದಲ್ಲಿ ಹೀಗೆ ಹೇಳಲಾಗಿದೆ- 
"ಅಂದು ಸೂರ್‌(ಕಹಳೆ) ಊದಲ್ಲಡುವುದು ಮತ್ತು ಅಲ್ಲಾಹನು ಯಾರನ್ನು ಜೀವಂತಗೊಳಿಸಲಿಚ್ಛಿಸುವನೋ ಅವನ ಹೊರತು 
ಭೂಮಿ-ಆಕಾಶಗಳಲ್ಲಿರುವವರೆಲ್ಲರೂ ಸತ್ತು ಬೀಳುವರು. ತರುವಾಯ ಇನ್ನೊಂದು ಕಹಳೆ ಊದಲ್ಲಡುವುದು ಮತ್ತು ಎಲ್ಲರೂ ಒಮ್ಮೆಲೇ 
ಎದ್ದು ನೋಡ ತೊಡಗುವರು. (ಸೂಕ್ತ 68) 

3. "ಕೆಲವು ಹೃದಯಗಳು' ಎಂಬ ಪದ ಬಳಕೆಯಾಗಿದೆ. ಕುರ್‌ಆನಿನ ಪ್ರಕಾರ ಸತ್ಯನಿಷೇಧಿಗಳು, ಮಹಾ ಪಾಪಿಗಳು ಮತ್ತು 
ಮುನಾಫಿಕ್‌ (ಕಪಟವಿಶ್ಚಾಸಿ)ಗಳು ಮಾತ್ರ ಗಾಬರಿಗೊಂಡಿರುವರು. ಸಜ್ಜನರಾದ ವಿಶ್ವಾಸಿಗಳು ಅದರಿಂದ ಸುರಕ್ಷಿತರಾಗಿರುವರು. ಅಲ್‌ 
ಅಂಬಿಯಾ ಅಧ್ಯಾಯದಲ್ಲಿ ಅವರ ಕುರಿತು ಹೀಗೆ ಹೇಳಲಾಗಿದೆ- ಅತ್ಯಂತ ಭಯಭೀತಿಯ ಆ ಕಾಲವು ಅವರಿಗೆ ಕೊಂಚವೂ 
ವ್ಯಾಕುಲತೆಯನ್ನುಂಟು ಮಾಡಲಾರದು ಮತ್ತು ದೇವಚರರು ಇದಿರ್ಗೊಂಡು ಇದು ನಿಮಗೆ ವಾಗ್ದಾನ ಮಾಡಲಾಗುತ್ತಿದ್ದ ಅದೇ ನಿಮ್ಮ ದಿನ 
ಎನ್ನುತ್ತಾ ಅವರನ್ನು ಬರಮಾಡಿಕೊಳ್ಳುವರು. (ಸೂಕ್ತ 103) 

4. ಅಂದರೆ, ಹಾಗೆಯೇ ಆಗುವುದು ಎಂದು ಅವರಿಗೆ ಉತ್ತರ ಕೊಟ್ಟಾಗ, ಅವರು ತಮಾಷೆಗಾಗಿ ಪರಸ್ಪರ ಹೀಗೆ ಹೇಳ ತೊಡಗಿದರು: 
ಗೆಳೆಯರೇ! ನಮಗೆ ನಿಜವಾಗಿಯೂ ಪುನಃ ಜೀವಂತಗೊಂಡು ಮರಳಿ ಬರಬೇಕಾಗಿ ಬಂದರೆ ನಾವು ನಾಶವಾದಂತೆಯೇ ಸರಿ. ನಮಗೆ 
ಉಳಿಗಾಲವಿಲ್ಲ) 

5. ಅಂದರೆ ಈ ಜನರು ಆದನ್ನು ಅಸಾಧ್ಯ ಕಾರ್ಯವೆಂದು ಭಾವಿಸಿ ಪರಿಹಾಸ್ಯ ಮಾಡುತ್ತಾರೆ. ಆದರೆ ಅಲ್ಲಾಹನಿಗೆ ಅದು ದೊಡ್ಡ 
ಯೋಜನೆಯನ್ನು ಹಾಕಬೇಕಾದಷ್ಟು ದೊಡ್ಡ ಕಾರ್ಯವಲ್ಲ ಅದಕ್ಕೆ ಕೇವಲ ಒಂದು ಘರ್ಜನೆ ಅಥವಾ ಆಘಾತ ಸಾಕಾಗುತ್ತದೆ. ಅದರೊಂದಿಗೆ 


ಕಾಂಡ - 30 


79. ಅನ್ನಾಯಿಆತ್‌ 171 


ನಿ ಸಿಸಿ 
| ಹ 


ಖ್ಯ ಬ್ರ 6 ಇಬ್ಬ: 
ಚ್ಚ ಫಲೇ 14% ಜ್‌ ಚ ಟ್‌ ಯ್ಯ ಬ NN NEL 
SSN SESE LY SSIS ಊ 


ಈ 


(15-26) ನಿಮಗೆ" ಮೂಸಾರ ವೃತ್ತಾಂತ ತಲುಪಿದೆಯೇ? ಅವರ ಪ್ರಭು ಅವರನ್ನು "ತುವಾ'ದ ಪವಿತ್ರ 
ಕಣಿವೆಯಲ್ಲಿ? ಕರೆದಾಗ , 'ಫಿರ್‌ಔನನ ಬಳಿಗೆ ಹೋಗಿರಿ. ಅವನು ವಿದ್ರೋಹಿಯಾಗಿ ಬಿಟ್ಟಿದ್ದಾನೆ. ಅವನೊಡನೆ ನೀನು 
ಪರಿಶುದ್ಧನಾಗಲು ಸಿದ್ಧನಾಗಿರುವೆಯಾ? ಮತ್ತು ನಾನು ನಿನ್ನ ಪ್ರಭುವಿನ ಕಡೆಗೆ ನಿನಗೆ ಮಾರ್ಗದರ್ಶನ ಮಾಡಿದರೆ, 
(ಅವನ) ಭಯ ನಿನ್ನಲ್ಲಿ ಉಂಟಾದೀತೇ? ಎಂದು ಕೇಳಿರಿ" ತರುವಾಯ ಮೂಸಾರು (ಫಿರ್‌ಔನನ ಬಳಿಗೆ ಹೋಗಿ) 


ನೀವೆಲ್ಲಿದ್ದರೂ ಮಣ್ಣು ಬೂದಿಯಾಗಿದ್ದರೂ ಎಲ್ಲೆಡೆಯಿಂದ ಬಂದು ಒಟ್ಟು ಸೇರಿಕೊಳ್ಳುತ್ತೀರಿ ಮತ್ತು ನೀವು ನಿಮ್ಮನ್ನು ಭೂಮಿಯ ಮೇಲೆ 
ಜೀವಂತ ಕಾಣುವಿರಿ. ಈ ಮರಳುವಿಕೆಯನ್ನು ನೀವು ನಷ್ಟದ್ದೆಂದು ಭಾವಿಸಿ ಅದರಿಂದ ಓಡಲು ಎಷ್ಟೇ ಪ್ರಯತ್ನಿಸಿದರೂ ಅದಂತೂ 
ಸಂಭವಿಸಿಯೇ ತೀರುವುದು. ನಿಮ್ಮ ನಿರಾಕರಣೆ, ಪಲಾಯನ ಅಥವಾ ಪರಿಹಾಸ್ಯದಿಂದ ಅದು ನಿಲ್ಲಲಾರದು. 

6. ಮಕ್ಕಾದ ಸತ್ಯನಿಷೇಧಿಗಳು ಕಿಯಾಮತ್‌ ಮತ್ತು ಪರಲೋಕವನ್ನು ನಿರಾಕರಿಸುವುದು ಮತ್ತು ಪರಿಹಾಸ್ಯ ಮಾಡುವುದು ಯಾವುದೇ 
ತತ್ವಶಾಸ್ತ್ರವನ್ನು ನಿರಾಕರಿಸುವುದಾಗಿರಲಿಲ್ಲ. ಅದು ಅಲ್ಲಾಹನ ಪ್ರವಾದಿಯನ್ನು ನಿರಾಕರಿಸುವುದಾಗಿತ್ತು. ಅವರು ಪ್ರವಾದಿಯವರ ವಿರುದ್ಧ 
ನಡೆಸುತ್ತಿದ್ದ ಸಂಚುಗಳು ಓರ್ವ ಸಾಮಾನ್ಯ ಮನುಷ್ಯನಏರುದ್ದವಾಗಿರಲಿಲ್ಲ ಅದು ಅಲ್ಲಾಹನ ಪ್ರವಾದಿಯ ಆಹ್ನಾನವನ್ನು ಕೀಳಾಗಿಸಲಿಕ್ಕಾಗಿತ್ತು- 
ಆದ್ದರಿಂದ ಪರಲೋಕದ ಸಂಭವನೀಯತೆಗೆ ಇನ್ನಷ್ಟು ಆಧಾರಗಳನ್ನು ಒದಗಿಸುವುದಕ್ಕಿಂತ ಮುಂಚೆ, ಪ್ರವಾದಿತ್ನವನ್ನು ತಿರಸ್ಕರಿಸುವ ಮತ್ತು 
ಪ್ರವಾದಿಯನ್ನು ಕಳಿಸಿದವನ ವಿರುದ್ಧ ತಲೆಯೆತ್ತುವ ಪರಿಣಾಮವೇನಾಗುತ್ತದೆಂದು ತಿಳಿದುಕೊಳ್ಳಲಿಕ್ಕಾಗಿ ಮೂಸಾ(ಅ) ಮತ್ತು ಫಿರ್‌ಔನರ 
ವೃತ್ತಾಂತವನ್ನು ತಿಳಿಸಲಾಗುತ್ತದೆ. 

7. 6% 4) 315 'ತುವಾದ ಪವಿತ್ರ ಕಣಿವೆ'ಯೆಂದರೆ ಆ) "ತುವಾ' ಎಂಬ ಹೆಸರಿನ ಪವಿತ್ರ ಕಣಿವೆಯೆಂದು ವ್ಯಾಖ್ಯಾನ 
ಕಾರರು ಸಾಮಾನ್ಯವಾಗಿ ವಿವರಿಸಿದ್ದಾರೆ. ಆದರೆ ಇನ್ನೂ ಎರಡು ಅರ್ಥಗಳನ್ನು ಹೇಳಲಾಗಿದೆ. ಒಂದು, ಅದು ಎರಡು ಬಾರಿ ಪವಿತ್ರಗೊಳಿಸಲ್ಪಟ್ಟ 
ಕಣಿವೆಯಾಗಿದೆ. ಅಲ್ಲಾಹನು ಮೂಸಾರನ್ನು ಪ್ರಥಮ ಬಾರಿ ಕರೆದಾಗ ಒಂದನೇ ಬಾರಿ ಪವಿತ್ರ ಗೊಳಿಸಲ್ಪಟ್ಟಿತು. ಮೂಸಾರು ಈಜಿಪ್ಟ್‌ನಿಂದ 
ಬನೀ ಇಸ್ರಾ ಈಲ್‌ರನ್ನು ವಿಮೋಚಿಸಿ ಈ ಕಣಿವೆಗೆ ಕರೆತಂದಾಗ ಎರಡನೇ ಬಾರಿ ಪದಿತ್ರಗೊಳಿಸಲ್ಪಟ್ಟಿತು. ಎರಡು “ರಾತ್ರಿಯ ಹೊತ್ತು ಪವಿತ್ರ 
ಕಣಿವೆಯಲ್ಲಿ ಕರೆದನು' ಎಂದಾಗಿದೆ. ಅರಬಿ ನುಡಿಗಟ್ಟಿನಲ್ಲಿ ಆ 65 ೭೬. 'ಜಾಅಬಲ್‌ದತುವಾ' ಎಂದರೆ ಇಂಹತ ವ್ಯಕ್ತಿ ರಾತ್ರಿಯ 
ಸ್ವಲ್ಪ ಹೊತ್ತು ಕಳೆದ ನಂತರ ನನ್ನ ಬಳಿಗೆ ಬಂದನು. 

8. ಇಲ್ಲಿ ಕೆಲವು ವಿಷಯಗಳನ್ನು ಚೆನ್ನಾಗಿ ಅರಿತಿರಬೇಕು. 

(1) ಮೂಸಾರನ್ನು ಪ್ರವಾದಿಯಾಗಿ ನೇಮಿಸಿದಾಗ, ಅವರ ಮತ್ತು ಅಲ್ಲಾಹನ ನಡುವೆ ನಡೆದ ಮಾತುಕತೆಗಳನ್ನು ಪವಿತ್ರ ಕುರ್‌ಆನ್‌ 
ಕೆಲವೆಡೆ ಸಂಕ್ಟಿಪ್ತವಾಗಿಯೂ ಇನ್ನು ಕೆಲವೆಡೆ ವಿಸ್ತಾರವಾಗಿಯೂ ಪ್ರಸ್ತಾಪಿಸಿದೆ. ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಬೇಕಾಗಿತ್ತು. ಆದ್ದರಿಂದ ಅದರ 
ಸಾರಾಂಶವನ್ನು ಮಾತ್ರ ಹೇಳಲಾಗಿದೆ. ಅದನ್ನು ವಿಸ್ತಾರವಾಗಿ ಈ ಕೆಳಗಿನ ಕಡೆಗಳಲ್ಲಿ ವಿವರಿಸಲಾಗಿದೆ. 20:9-48, 26:10-17, 27:7-12, 
28:29-35. 

(11) ಇಲ್ಲಿ ವಿವರಿಸಲಾಗಿರುವ ಫಿರ್‌ಔನನ ಉದ್ದಟತನವು ದಾಸ್ಯಾನುಸರಣೆಯ ಮಿತಿಯನ್ನು ಮೀರಿ ದೇವನ ಮತ್ತು ಮಾನವರ 
ವಿರುದ್ಧ ಪ್ರಕಟಿಸಿದುದಾಗಿದೆ. ದೇವನ ಮುಂದೆ ಅವನ ಉದ್ಧಟತನದ ಪ್ರಸ್ತಾಪ ಮುಂದೆ ಬರಲಿದೆ. ಅವನು ತನ್ನ ಪ್ರಜೆಗಳನ್ನು ಒಟ್ಟು ಸೇರಿಸಿ 
"ನಾನು ನಿಮ್ಮ ಅತಿದೊಡ್ಡ ಪ್ರಭುವಾಗಿದ್ದೇನೆ' ಎಂದು ಘೋಷಿಸುತ್ತಾನೆ. ಮಾನವರ ಮುಂದೆ ಅವನ ಉದ್ಧಟತನವು ಅವನು ತನ್ನ ಪ್ರಜೆಗಳನ್ನು 
ವಿವಿಧ ವರ್ಗ-ಪಂಗಡಗಳಾಗಿ ವಿಂಗಡಿಸಿದ್ದನು. ದುರ್ಬಲ ವರ್ಗದವರ ಮೇಲೆ ಕಠಿಣ ಹಿಂಸೆ-ದೌರ್ಜನ್ಯಗಳನ್ನೆಸಗುತ್ತಿದ್ದನು. ತನ್ನ ಇಡೀ 
ಜನತೆಯನ್ನು ಮೂರ್ಯರನ್ನಾಗಿ ಮಾಡಿ ಗುಲಾಮರನ್ನಾಗಿ ಮಾಡಿದ್ದನು. ಅಲ್‌ ಕಸಸ್‌:14, ಅರ್ಬುಖ್ರುಫ್‌ :54ರಲ್ಲಿಇದು ಪ್ರಸ್ತಾಪಿಸಲ್ಪಟ್ಟಿದೆ. 

(111) ಮೂಸಾರಿಗೆ, ಎಟ ಸೂರೆ | “(ನೀವು ಮತ್ತು ಹಾರೂನರು) ಅವನೊಂದಿಗೆ ನಯವಾಗಿ 
ಮಾತನಾಡಿರಿ. ಅವನು ಉಪದೇಶ ಸ್ಟೀಕರಿಸಬಹುದು ಅಥವಾ ಭಯಪಡಬಹುದು'' (ತಾಹಾ: 44) ಎಂದು ಆದೇಶಿಸಲಾಗಿತ್ತು. ಆ 
ನಯಮಾತಿನ ಒಂದು ಉದಾಹರಣೆ ಈ ಸೂಕ್ತಗಳಲ್ಲಿದೆ. ಇದರಿಂದ ಓರ್ವ ಸತ್ಯಪ್ರಜಾರಕನು ಕೆಟ್ಟು ಹೋದ ಓರ್ವ ವ್ಯಕ್ತಿಯ ಸುಧಾರಣೆಗೆ 


ಕಾಂಡ - 30 


172 ತಪ್ಪೀಮುಲ್‌ ಕುರ್‌ಆನ್‌ 


೪೨ ೨ ್ನೊ ಟಿ) ಛ್‌ ಟ್‌ 


ಎ ಟ್‌ ಲ ್ಪ ಜ 


ಅವನಿಗೆ ದೊಡ್ಡ ನಿದರ್ಶನವನ್ನು? ತೋರಿಸಿದರು. ಆದರೆ, ಅವನು ಸುಳ್ಳಾಗಿಸಿ ಬಿಟ್ಟನು ಮತ್ತು ಧಿಕ್ಕರಿಸಿದನು. 
ತರುವಾಯ ಕುತಂತ್ರಗಳನ್ನೆಸಗಲಿಕ್ಕಾಗಿ ಮರಳಿದನು” ಮತ್ತು ಜನರನ್ನು ಒಟ್ಟುಗೂಡಿಸಿ 'ನಾನು ನಿಮ್ಮ ಮಹಾಪ್ರಭು' 


ಯಾವ ಯುಕ್ತಿಯೊಂದಿಗೆ ಕೆಲಸ ಮಾಡಬೇಕೆಂದು ವ್ಯಕ್ತವಾಗುತ್ತದೆ. ಇನ್ನೊಂದು ಉದಾಹರಣೆಯನ್ನು ತಾಹಾ:49-52, ಅಶ್ಮುಅರಾ:23-28 
ಮತ್ತು ಅಲ್‌ಕಸಸ್‌:37ರಲ್ಲಿ ಕೊಡಲಾಗಿದೆ. ಇದು ಅಲ್ಲಾಹನುಕುರ್‌ಆನಿನಲ್ಲಿ ಪ್ರಚಾರದ ಯುಕ್ತಿಯನ್ನು ಕಲಿಸಿರುವ ಒಟ್ಟು ಸೂಕ್ತಗಳ ಪೈಕಿ 
ಕೆಲವು ಆಗಿವೆ. 

(iv) ಕೆಲವರು ಭಾವಿಸಿರುವಂತೆ, ಮೂಸಾರನ್ನು(ಅ) ಕೇವಲ ಬನೀ ಇಸ್ರಾಈಲರ ವಿಮೋಚನೆಗಾಗಿ ಫಿರ್‌ಔನನ ಬಳಿಗೆ ಕಳಿಸಲಾಗಿರಲಿಲ್ಲ. 
ಅವರ ನೇಮಕದ ಪ್ರಥಮ ಉದ್ದೇಶ ಫಿರ್‌ಔನ್‌ ಮತ್ತವನ ಜನತೆಗೆ ಸನ್ಮಾರ್ಗ ತೋರಿಸುವುದಾಗಿದೆ. ಎರಡನೆಯ ಉದ್ದೇಶ ಅವನು ಒಂದು 
ವೇಳೆ ಸನ್ಮಾರ್ಗ ಸ್ವೀಕರಿಸಲು ಒಪ್ಪದಿದ್ದರೆ (ಮೂಲತಃ ಒಂದು ಮುಸ್ಲಿಮ್‌ ಜನಾಂಗವಾಗಿದ್ದ) ಬನೀ ಇಸ್ರಾಈಲರನ್ನು ಅವನ ಗುಲಾಮಗಿರಿಯಿಂದ 
ವಿಮೋಚಿಸಿ ಈಜಿಪ್ಟ್‌ನಿಂದ ಹೊರ ತರುವುದಾಗಿತ್ತು. ಅದು ಈ ಸೂಕ್ತಗಳಿಂದಲೂ ವ್ಯಕ್ತವಾಗುತ್ತದೆ. ಏಕೆಂದರೆ ಇಲ್ಲಿ ಬನೀ ಇಸ್ರಾಈಲರ 
ವಿಮೋಚನೆಯ ಪ್ರಸ್ತಾಪವೇ ಇಲ್ಲ, ಮೂಸಾರಿಗೆ ಫಿರ್‌ಔನನ ಮುಂದೆ ಸತ್ಯಸಂದೇಶವನ್ನು ಇಡುವ ಆಜ್ಞೆ ಮಾತ್ರ ನೀಡಲಾಗಿದೆ. ಇತರ 
ಕಡೆಗಳಲ್ಲು ಮೂಸಾರು ಇಸ್ಲಾಮಿನ ಸಂದೇಶ ಪ್ರಚಾರ ಮಾಡಿದ ಮತ್ತು ಬನೀ ಇಸ್ರಾತಲರ ವಿಮೋಚನೆಯ ಬೇಡಿಕೆಯಿಟ್ಟಿರುವುದರ 
ಪುರಾವೆ ಸಿಗುತ್ತದೆ. ಉದಾ: ನೋಡಿರಿ. ಅಲ್‌ ಅಆ್‌ರಾಫ್‌:104-105, ತಾಹಾ:47-52, ಅಶ್ಕುಅರಾ:16-17, 23-28 (ಹೆಚ್ಚಿನ 
ವಿವರಣೆಗಾಗಿ ತಹ್ಹೀಮುಲ್‌ ಕುರ್‌ಆನ್‌ ಸಂಪುಟ-2 ಯೂನುಸ್‌:ಟಿ.74 ನೋಡಿರಿ). _ 

(11) ಇಲ್ಲಿ ಆ ಪರಿಶುದ್ಧಿಯ ಅರ್ಥ- ವಿಶ್ವಾಸ, ಚಾರಿತ್ರ್ಯ ಮತ್ತು ಕರ್ಮಗಳ ಪರಿಶುದ್ಧಿಯಾಗಿದೆ. ಬೇರೆ ಮಾತಿನಲ್ಲಿ ಸತ್ಯ 
ಸ್ವೀಕಾರ ಆಗಿದೆ. ಇಬ್ನು ರುದ್‌ ಹೇಳುತ್ತಾರೆ- ಪವಿತ್ರ ಕುರ್‌ಆನಿನಲ್ಲಿ "ಪರಿಶುದ್ದಿ' ಎಂದು ಬಂದಿರುವಲ್ಲೆಲ್ಲಾ ಸತ್ಯ ಸ್ಟೀಕಾರವೇ ಉದ್ದೇಶವಾಗಿದೆ. 
ಇದಕ್ಕೆ ಕುರ್‌ಆನಿನ ಈ ಮೂರು ಸೂಕ್ತಗಳನ್ನು ಉದಾಹರಣೆಯಾಗಿ ಮುಂದಿಡುತ್ತಾರೆ: 

(ಅ) ಪ್ರತಿ ಸ್ರಿ ಹ್ಯಾ ಖು; "ಪರಿಶುದ್ಧನಾಗುವವನಿಗೆ ಇದು ಪ್ರತಿಫಲವಾಗಿದೆ.' 

(ಆ) ೬ ಬೆಸ ಪ್ರಜಾ “ನಿಮಗೇನೂ ಗೊತ್ತು, ಬಹುಶಃ ಅವನು ತನ್ನನ್ನು ಸಂಸ್ಕರಿಸಿಕೊಳ್ಳಬಹುದು.' (ಅಬಸ: 3) ಅಂದರೆ 
ಸತ್ಯ ಸ್ವೀಕರಿಸಬಹುದು. 

(ಇ) ಪನ ಮೊಟ "ಅವನು ತನ್ನನ್ನು ಸಂಸ್ಕರಿಸಿಕೊಳ್ಳದಿದ್ದರೆ ನಿಮ್ಮ ಮೇಲೆ ಅವನ ಹೊಣೆ ಏನಿದೆ.' (ಅಬಸ: 7) 

(೪1) "ನಾನು ನಿನ್ನ ಪ್ರಭುವಿನ ಕಡೆಗೆ ನಿನಗೆ ಮಾರ್ಗದರ್ಶನ ಮಾಡಿದರೆ(ಅವನ) ಭಯ ನಿನ್ನಲ್ಲಿ ಉಂಟಾದೀತೆ!' ಎಂಬ ಮಾತಿನ 
ಅರ್ಥ- ನೀನು ನಿನ್ನ ಪ್ರಭುವನ್ನು ಗುರುತಿಸಿದರೆ ಮತ್ತು ನೀನು ಸ್ವತಂತ್ರನಲ್ಲ, ಅವನ ದಾಸನೆಂದು ನಿನಗೆ ತಿಳಿದರೆ ನಿನ್ನ ಮನಸ್ಸಿನಲ್ಲಿ ಅವನ 
ಭಯವುಂಟಾದೀತು. ಈ ಲೋಕದಲ್ಲಿ ಮಾನವನ ವರ್ತನೆಯು ಸರಿಯಾಗುವುದು ದೇವಭಯವನ್ನು ಅವಲಂಬಿಸಿ ಆಗಿದೆ. ದೇವನ 
ಪರಿಚಯ ಮತ್ತು ಅವನ ಭಯದ ಹೊರತು ಪರಿಶುದ್ಧಿಯನ್ನು ಕಲ್ಪಿಸುವಂತಿಲ್ಲ. 

9. 'ದೊಡ್ಡ ನಿದರ್ಶನ'ವೆಂದರೆ ಲಾಠಿಯು ಹೆಬ್ಬಾವಾಗಿ ಮಾರ್ಪಡುವುದು, ಇದನ್ನು ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಪ್ರಸ್ತಾಪಿಸಲಾಗಿದೆ. 
ಒಂದು ನಿರ್ಜೀವಿ ಲಾಠಿಯು ಎಲ್ಲರ ಕಣ್ಣ ಮುಂದೆ ಹೆಬ್ಬಾವಾಗುವುದು, ಅದನ್ನು ಎದುರಿಸಲು ಜಾದೂಗಾರರು ಲಾಠಿ, ಹಗ್ಗಗಳಿಂದ ಕೃತಕ 
ಹಾವುಗಳನ್ನು ಮಾಡಿ ತೋರಿಸುವುದು ಮತ್ತು ಆ ಹೆಬ್ಬಾವು ಅವೆಲ್ಲವನ್ನು ನುಂಗಿ ಹಾಕುವುದು ಹಾಗೂ ಮೂಸಾ(ಅ) ಅದನ್ನು ಹಿಡಿದು 
ಎತ್ತಿದಾಗ ಅದು ಪುನಃ ಲಾಠಿಯಾಗುವುದು- ಇದಕ್ಕಿಂತ ದೊಡ್ಡ ನಿದರ್ಶನವೇನಿದೆ? ಇದು ಮೂಸಾರನ್ನು (ಅ) ಕಳಿಸಿದವನು ಸರ್ವಲೋಕಗಳ 
ಪ್ರಭುವಾದ ಅಲ್ಲಾಹನೇ ಆಗಿದ್ದಾನೆಂಬುದರ ಸ್ಪಷ್ಟ ಚಿಹ್ನೆಯಾಗಿದೆ. 

10. ಇದನ್ನು ಕುರ್‌ಆನಿನ ಇತರ ಕಡೆಗಳಲ್ಲಿ ವಿಸ್ತಾರವಾಗಿ ವಿವರಿಸಲಾಗಿದೆ. ಅವನು ಈಜಿಪ್ಟ್‌ನ ಹೊರಗಿನ ಎಲ್ಲಾ ನುರಿತ ಜಾದೂ 
ಗಾರರನ್ನು ಕರೆಸಿ, ಮೂಸಾ(ಅ) ಜಾದುಗಾರನೇ ಹೊರತು ಪ್ರವಾದಿಯಲ್ಲವೆಂದು ಅವರು ಲಾಠಿಯನ್ನು ಹೆಬ್ಬಾವಾಗಿ ಮಾಡಿ ತೋರಿಸಿದ 
ಚಮತ್ಕಾರವನ್ನು ಇತರ ಜಾದೂಗಾರರೂ ತೋರಿಸಬಲ್ಲರೆಂದು ಜನಸಾಮಾನ್ಯರು ನಂಬುವಂತಾಗಲೆಂದು ಬಹಿರಂಗ ಬಯಲಲ್ಲಿ ಲಾಠಿಗಳು 
ಮತ್ತು ಹಗ್ಗಗಳಿಂದ ಹಾವುಗಳನ್ನು ಮಾಡಿಸಿ ತೋರಿಸಿದನು. ಆದರೆ ಅವನ ಕುತಂತ್ರ ತಿರುಗಿ ಬಿತ್ತು. ಜಾದೂಗಾರರು ಸೋತು, ಮೂಸಾ(ಅ) 
ತೋರಿಸಿದುದು ಪವಾಡವೇ ಹೊರತು ಜಾದೂ ಅಲ್ಲವೆಂಬುದನ್ನು ಸ್ವಯಂ ಒಪ್ಪಿಕೊಂಡರು. 


ಕಾಂಡ - 30 


79. ಅನ್ನಾಯಿಆತ್‌ 173 


ಸ್ಕಿ 


& 


(4 
Fr 


4k ಟ್‌ ಚ್ಚ್‌ $24 SA ಲ ೋಲ[ ಟಟ [| 
LSS SIO KS Js HOLS ಭಿ (ರಟ) 
134 ಸ 24 LAA SH LS LER ಟ್ಟ ಬ ಟ್‌ ಜ್‌ 4 [AUS 
Bb ULES CSS SiG ಓೂ 
ಎಂದು ಸಾರಿದನು.* ಕೊನೆಗೆ ಅಲ್ಲಾಹನು ಅವನನ್ನು ಪರಲೋಕದ ಹಾಗೂ ಈ ಲೋಕದ ಯಾತನೆಯಲ್ಲಿ ಹಿಡಿದು 
ಬಿಟ್ಟನು. ವಾಸ್ತವದಲ್ಲಿ ಭಯಪಡುವ ಪ್ರತಿಯೊಬ್ಬನಿಗೂ ಇದರಲ್ಲಿ ಪಾಠವಿದೆ." 


(27-33) ನಿಮ್ಮನ್ನು? ಸೃಷ್ಟಿಸುವ ಕಾರ್ಯ ಹೆಚ್ಚು ಪ್ರಯಾಸಕರವೋ ಅಥವಾ ಆಕಾಶವನ್ನೋ?* ಅಲ್ಲಾಹನು 
ಅದನ್ನು ನಿರ್ಮಿಸಿದನು. ಅದರ ಮಾಡನ್ನು ಬಹಳಷ್ಟು ಎತ್ತರಕ್ಕೆ ಏರಿಸಿದನು. ತರುವಾಯ ಅದನ್ನು ಸಂತುಲಿತಗೊಳಿಸಿದನು 


11. ಫಿರ್‌ಔನನ ಈ ವಾದವನ್ನು ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಪ್ರಸ್ತಾಪಿಸಲಾಗಿದೆ. ಒಂದು ಸಂದರ್ಭದಲ್ಲಿ ಅವನು ಮೂಸಾರೊಂದಿಗೆ, 
ನೀನು ನನ್ನ ಹೊರತು ಇತರ ಯಾರನ್ನಾದರೂ ಆರಾಧ್ಯನಾಗಿ ಒಪ್ಪಿಕೊಂಡರೆ ನಾನು ನಿನ್ನನ್ನು ಸೆರೆ ಹಿಡಿಯುವೆನು ಎಂದು ಹೇಳಿದನು. 
(ಅಶ್ಕುಅರಾ: 29) ಇನ್ನೊಮ್ಮೆ ಅವನು ತನ್ನ ಆಸ್ಥಾನಿಕರನ್ನುದ್ದೇಶಿಸಿ, ಆಸ್ಚಾನಿಕರೇ। ನನ್ನ ಹೊರತು ನಿಮ್ಮ ಇನ್ನಾವ ದೇವನನ್ನೂ ನಾನರಿಯೆ 
ಎಂದು ಹೇಳಿದನು. (ಅಲ್‌ ಕಸಸ್‌: 38) ಈ ಎಲ್ಲಮಾತುಗಳ ಅರ್ಥ ಅವನೇ ಪ್ರಪಂಚದ ಸೃಷ್ಟಿಕರ್ತ ಮತ್ತು ಈ ಲೋಕವನ್ನು ಮಾಡಿದ್ದಾನೆ 
ಎಂದಲ್ಲ. ಹಾಗಾಗಲು ಸಾಧ್ಯವೂ ಇಲ್ಲ. ಅವನು ಅಲ್ಲಾಹನನ್ನು ನಿರಾಕರಿಸುತ್ತಾನೆಂದೋ ತಾನೇ ಸರ್ವ ಲೋಕಗಳ ಪ್ರಭುವೆಂದೋ ಅಲ್ಲ. 
ಧಾರ್ಮಿಕ ಅರ್ಥದಲ್ಲಿ ತನ್ನನ್ನು ಜನರ ಆರಾಧ್ಯನೆಂದು ಭಾವಿಸಿದ್ದನೆಂದೂ ಆಗಿರಲಿಲ್ಲ. ಏಕೆಂದರೆ ಅವನೂ ಇತರ ದೇವರುಗಳನ್ನು ಪೂಜಿಸು 
ತ್ವಿದ್ದನೆಂಬುದಕ್ಕೆ ಕುರ್‌ಆನಿನಲ್ಲೇ ಸಾಕ್ಷ್ಯವಿದೆ. ಒಂದು ಸಂದರ್ಭದಲ್ಲಿ ಅವನ ಆಸ್ಥಾನಿಕರು ಅವನನ್ನುದ್ದೇಶಿಸಿ, "ನೀನು ಮೂಸಾ ಮತ್ತವನ 
ಜನಾಂಗವನ್ನು ದೇಶದಲ್ಲಿ ಗೊಂದಲಗಳನ್ನು ಹಬ್ಬಿಸುತ್ತಿರಲಿಕ್ಕೂ ನಿನ್ನ ಹಾಗೂ ನಿನ್ನ ಆರಾಧ್ಯರ ಆರಾಧನೆಯನ್ನು ತೊರೆದು ಬಿಟ್ಟಿರಲಿಕ್ಕೂ 
ಹೀಗೆಯೇ ಬಿಟ್ಟು ಬಿಡುವೆಯಾ9' ಎಂದು ಕೇಳಿದರು. (ಅಲ್‌ ಆಆ್‌ರಾಫ್‌: 127) ಕುರ್‌ಆನ್‌ ಫಿರ್‌ಔನನ ಈ ಮಾತನ್ನು ಉದ್ಭರಿಸಿದೆ, 
"(ಮೂಸಾರು ದೇವನ ವತಿಯಿಂದ ಕಳಿಸಲ್ಪಟ್ಟವರಾಗಿದ್ದರೆ) ಇವನ ಮೇಲೆ ಬಂಗಾರದ ಕಂಕಣಗಳೇಕೆ ಇಳಿಸಲ್ಪಟ್ಟಿಲ್ಲ ಅಥವಾ ಇವನ ಅಂಗ 
ರಕ್ಷಕರಾಗಿ ದೇವಚರರ ತುಕಡಿಯೇಕೆ ಬಂದಿಲ್ಲ?” (ಅರು್ದುಖ್ರುಫ್‌: 53) ಒಟ್ಟಿನಲ್ಲಿ ಅವನು ರಾಜಕೀಯ ಅರ್ಥದಲ್ಲಿ ತನ್ನನ್ನು ಆರಾಧ್ಯ 
ಮತ್ತು ಮಹಾ ಪ್ರಭು ಎನ್ನುತ್ತಿದ್ದನೇ ಹೊರತು ಧಾರ್ಮಿಕ ಅರ್ಥದಲ್ಲಲ್ಲ, ಅಂದರೆ ಅವನ ಮಾತಿನ ಅರ್ಥ- ಸಾರ್ವಭೌಮತೆ ನನ್ನದೇ 
ಆಗಿದ್ದು, ನನ್ನ ಸಾಮ್ರಾ ಜ್ಯದಲ್ಲಿನನ್ನ ಹೊರತು ಬೇರಾರಿಗೂ ಅಧಿಕಾರ ನಡೆಸುವ ಹಕ್ಕಿಲ್ಲ. ನನ್ನ ಹೊರತು ಇಲ್ಲಿ ಅಧಿಕಾರ ಚಲಾಯಿಸಬಲ್ಲಂತಹ 
ಯಾವುದೇ ಸಾರ್ವಭೌಮ ಶಕ್ತಿ ನನಗಿಂತ ಮೇಲೆ ಇಲ್ಲ ಎಂದಾಗಿದೆ. (ಹೆಚ್ಚಿನ ವಿವರಣೆಗಳಿಗೆ ನೋಡಿರಿ. ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-2 
ಅಲ್‌ ಅಆ್‌ರಾಫ್‌:ಟಿ.85, ಸಂಪುಟ-3 ತಾಹಾ:ಟಿ.21, ಅಶ್ಶುಅರಾ:ಟಿ.24, 26, ಅಲ್‌ಕಸಸ್‌:ಟಿ.52-53, ಸಂಪುಟ-4 ರುುಖ್ರುಫ್‌:ಟಿ.49) 

12. ಅಂದರೆ ಅಲ್ಲಾಹನ ಸಂದೇಶವಾಹಕರನ್ನು ನಿರಾಕರಿಸಿ ಫಿರ್‌ಔನನು ಕಂಡ ಆ ದುರ್ಗತಿಯ ಭಯವಿರಿಸಿಕೊಳ್ಳಿರಿ. 

13. ಈಗ ಕಿಯಾಮತ್‌ ಮತ್ತು ಮರಣಾನಂತರ ಜೀವನದ ಸಾಧ್ಯತೆಯ ಮತ್ತು ಯುಕ್ತಿಗನುಗುಣವಾಗಿರುವುದರ ಪುರಾವೆಗಳನ್ನು 
ವಿವರಿಸಲಾಗುತ್ತದೆ. 

14. ಸೃಷ್ಟಿಕಾರ್ಯವೆಂದರೆ ಮಾನವರನ್ನು ಇನ್ನೊಮ್ಮೆ ಸೃಷ್ಟಿಸುವುದಾಗಿದೆ- ಆಕಾಶವೆಂದರೆ ಅಸಂಖ್ಯಾತ ಗ್ರಹ-ನಕ್ಷತ್ರಗಳು, ಅಗಣಿತ 
ಸೌರವ್ಯೂಹಗಳು ಹಾಗೂ ಲೆಕ್ಕವಿಲ್ಲದಷ್ಟು ನಕ್ಷತ್ರ ಪುಂಜಗಳಿರುವ ಸಂಪೂರ್ಣ ಅಂತರಿಕ್ಷವಾಗಿದೆ. ತಾತ್ತರ್ಯವೇನೆಂದರೆ ಮರಣದ ಬಳಿಕ 
ಪುನಃ ಜೀವಂತಗೊಳ್ಳುವುದನ್ನು ಅಸಾಧ್ಯವೆಂದು ಭಾವಿಸುತ್ತೀರಿ ಮತ್ತು ಪದೇ ಪದೇ ನಮ್ಮ ಎಲುಬುಗಳು ಹಳಸಲಾಗಿ ಹೋಗಿರುವಾಗ, ನಮ್ಮ 
ಛಿದ್ರಗೊಂಡ ದೇಹಭಾಗಗಳನ್ನು ಸೇರಿಸಿ ಅದರಲ್ಲಿ ಜೀವ ಹಾಕುವುದು ಹೇಗೆಂದು ಪ್ರಶ್ನಿಸುತ್ತೀರಿ. ಆದರೆ ಈ ಅಗಾಧ ಪ್ರಪಂಚವನ್ನು 
ಉಂಟುಮಾಡುವುದು ಹೆಚ್ಚು ಕಷ್ಟವೋ ಅಥವಾ ನಿಮ್ಮನ್ನು ಒಮ್ಮೆ ಸೃಷ್ಟಿಸಿಯಾದ ಬಳಿಕ ಇನ್ನೊಮ್ಮೆ ಸೃಷ್ಟಿಸುವುದು ಕಷ್ಟಕರವೋ ಎಂದು 
ನೀವೆಂದಾದರೂ ಆಲೋಚಿಸಿದ್ದೀರಾ? ಯಾವ ದೇವನಿಗೆ ಈ ಕಾರ್ಯ ಕಷ್ಟಕರವಲ್ಲವೋ ಅವನಿಗೆ ಇದರ ಸಾಮರ್ಥ್ಯವಿಲ್ಲದಿರುವುದು ಹೇಗೆ? 
ಮರಣಾನಂತರ ಜೀವನದ ಕುರಿತು ಇದೇ ಆಧಾರವನ್ನು ಕುರ್‌ಆನಿನ ಅನೇಕ ಕಡೆಗಳಲ್ಲಿ ನೀಡಲಾಗಿದೆ. ಉದಾ: ಭೂಮಿ-ಆಕಾಶಗಳನ್ನು 
ಸೃಷ್ಟಿಸಿದವನು ಇವರಂತಹವರನ್ನು ಸೃಷ್ಟಿಸಲು ಅಶಕ್ತನೇ? ಯಾಕಿಲ್ಲ? ಅವನಂತೂ ಮಹಾ ನಿಪುಣ ಸೃಷ್ಟಿಕರ್ತನಾಗಿದ್ದಾನೆ. (ಯಾಸೀನ್‌: 81) 
ಖಂಡಿತವಾಗಿಯೂ ಆಕಾಶಗಳನ್ನು ಮತ್ತು ಭೂಮಿಯನ್ನು ಸೃಷ್ಟಿಸುವುದು ಮಾನವನನ್ನು ಸೃಷ್ಟಿಸುವುದಕ್ಕಿಂತ ದೊಡ್ಡದಾದ ಕಾರ್ಯವಾಗಿದೆ. 
ಆದರೆ ಹೆಚ್ಚಿನವರು ಅರಿಯುವುದಿಲ್ಲ. (ಅಲ್‌ಮೂಮಿನ್‌: 57) 


ಕಾಂಡ - 39 


174 ತಪ್ಪೀಮುಲ್‌ ಕುರ್‌ಆನ್‌ 


ತ 34 ಔ ಭ್‌್‌ ಸ ಟ್‌ ಟಟ ಈ M72 ಚ್‌ pS 
SLES OLS MLSE SSS bs HE ಮ) 
ಮತ್ತು ಅದರ ರಾತ್ರೆ ಯನ್ನು ಹೊದಿಸಿದನು ಮತ್ತು ಅದರ ಹಗಲನ್ನು ಹೊರತೆಗೆದನು.* ಅನಂತರ ಅವನು ಭೂಮಿಯನ್ನು 


ಹಾಸಿದನು.* ಅದರೊಳಗಿಂದ ಅದರ ನೀರನ್ನೂ ಮೇವನ್ನೂ ಹೊರ ತೆಗೆದನು” ಮತ್ತು ಪರ್ವತಗಳನ್ನು ಅದರಲ್ಲಿನಾಟಿ 
ಬಿಟ್ಟನು. (ಇವೆಲ್ಲ) ನಿಮಗೂ ನಿಮ್ಮ ಜಾನುವಾರುಗಳಿಗೂ ಜೀವನ ಸಾಧನಗಳ ರೂಪದಲ್ಲಿ" 


15. ರಾತ್ರಿ ಮತ್ತು ಹಗಲನ್ನು ಆಕಾಶದೊಂದಿಗೆ ಜೋಡಿಸಿ ಹೇಳಲಾಗಿದೆ. ಏಕೆಂದರೆ ಆಕಾಶದಲ್ಲಿ ಸೂರ್ಯ ಮುಳುಗುವುದರಿಂದ 
ರಾತ್ರಿಯುಂಟಾಗುತ್ತದೆ. ಉದಯಿಸುವುದರಿಂದ ಹಗಲುಂಟಾಗುತ್ತದೆ. ಸೂರ್ಯ ಅಸ್ತಮಿಸಿದ ಬಳಿಕ ರಾತ್ರಿಯ ಅಂಧಕಾರವು ಭೂಮಿಯ 
ಮೇಲೆ ಹೊದಿಕೆಯ ರೂಪದಲ್ಲಿ ಆವರಿಸುವುದರಿಂದ ರಾತ್ರಿಗೆ ಹೊದಿಸುವುದೆಂಬ ಅರ್ಥದಲ್ಲಿ ಬಳಸಲಾಗಿದೆ. 

16. "ಅನಂತರ ಭೂಮಿಯನ್ನು ಹಾಸಿದನು' ಎಂದರೆ- ಆಕಾಶವನ್ನು ಸೃಷ್ಟಿಸಿದ ನಂತರ ಅಲ್ಲಾಹನು ಭೂಮಿಯನ್ನು ಸೃಷ್ಟಿಸಿದನೆಂದಲ್ಲ. 
ಇದು ನಾವು ಒಂದು ವಿಷಯವನ್ನು ಪ್ರಸ್ತಾಪಿಸಿದ ಬಳಿಕ, ಅನಂತರ ಈ ವಿಷಯ ಗಮನಾರ್ಹವಾಗಿದೆ' ಎಂದು ಹೇಳುವಂತಹ ಶೈಲಿಯಾಗಿದೆ. 
ಇದರಿಂದ ಎರಡೂ ವಿಷಯಗಳ ಮಧ್ಯೆ ಘಟನಾಕ್ರಮವನ್ನು ಅಂದರೆ ಮೊದಲು ಈ ವಿಷಯ ನಡೆಯಿತು ಅನಂತರ ಇನ್ನೊಂದು ನಡೆಯಿತು 
ಎಂದು ಹೇಳುವುದು ಉದ್ದೇಶವಲ್ಲ. ಇದರ ಉದ್ದೆ €ಶವು ಒಂದು ವಿಷಯ ಹೇಳಿದ ನಂತರ ಇನ್ನೊಂದು ವಿಷಯದತ್ತ ಗಮನ ಸೆಳೆಯುವುದಾಗಿ 
ರುತ್ತದೆ. ವಸ್ತುತಃ ಎರಡೂ ವಿಷಯಗಳು ಒಂದೇ ಬಾರಿ ನಡೆದಿರುತ್ತದೆ. ಈ ವಾಕ್‌ಶೈಲಿಯ ಅನೇಕ ಉದಾಹರಣೆಗಳು ಕುರ್‌ಆನಿನಲ್ಲೇ ಇದೆ. 
ಉದಾ: ಅಲ್‌ ಕಲಮ್‌ ಅಧ್ಯಾಯದಲ್ಲಿ ಣು RS KE Nd "ಮಹಾ ದುಷರ್ಮಿ, ಪೀಡಕನಾಗಿದ್ದಾನೆ- ಅನಂತರ ಕುಲಗೆಟ್ಟವನೂ 
ಆಗಿದ್ದಾನೆ (ಸೂಕ್ತ: 13) ಇದರರ್ಥ ಮೊದಲು ಮಹಾದುಷ್ಕರ್ಮಿ, ಪೀಡಕನಾಗಿದ್ದಾನೆ] ಅನಂತರ ಕುಲಗೆಟ್ಟವನಾಗಿದ್ದಾನೆಂದಲ್ಲ, ಇದರರ್ಥ 
ಅವನು ಮಹಾ ದುಷರ್ಮಿಯಾಗಿರುವುದರ ಜೊತೆಗೆ ಕುಲಗೆಟ್ಟವನೂ ಆಗಿದ್ದಾನೆಂದಾಗಿದೆ. ಅದೇ ರೀತಿ ಅಲ್‌ಬಲದ್‌ ಅಧ್ಯಾಯದಲ್ಲಿ 
15೫1 2 ಹಾರಿಕೆ ಧೆ Me ಚೆ 1% ಕೊರಳನ್ನು ದಾಸ್ಯ ಬಂಧನದಿಂದ ವಿಮೋಚಿಸುವುದು.... ತರುವಾಯ ಸತ್ಯ ವಿಶ್ವಾಸವಿರಿಸುವ 
ವರಲ್ಲಿಸೇರುವುದು (ಸೂಕ್ತ: 13-17) ಎಂದಿದೆ. ಇದರ ಅರ್ಥವೂ ಮೊದಲು ಸತ್ಕರ್ಮ ಮಾಡುವುದು, ಅನಂತರ ವಿಶ್ವಾಸವಿರಿಸುವುದೆಂದಲ್ಲ, 
ಅದರರ್ಥ ಆ ಸತ್ಯರ್ಮಗಳ ಜೊತೆಗೆ ಸತ್ಯವಿಶ್ವಾಸದ ಗುಣವೂ ಇರುವುದೆಂದಾಗಿದೆ. ಇಲ್ಲಿ ತಿಳಿದಿರಬೇಕಾದ ಅಂಶ ಅಲ್‌ಬಕರ ಅಧ್ಯಾಯದ 
29ನೇ ಸೂಕ್ತದಲ್ಲಿ ತಿಳಿಸಿರುವಂತೆ ಕೆಲವೆಡೆ ಭೂಮಿಯನ್ನು ಸೃಷ್ಟಿಸಿರುವುದನ್ನು ಮೊದಲು, ಆಕಾಶದ ಸೃಷ್ಟಿಯನ್ನು ಅದರ ನಂತರ ಪ್ರಸ್ತಾಪಿಸ 
ಲಾಗಿದ್ದರೆ- ಇನ್ನು ಕೆಲವೆಡೆ ಪ್ರಸ್ತುತ ಸೂಕ್ತದಲ್ಲಿ ತಿಳಿಸಿರುವಂತೆ ಆಕಾಶವನ್ನು ಮೊದಲು ಭೂಮಿಯನ್ನು ಅನಂತರ ಸೃಷ್ಟಿಸಿರುವುದಾಗಿ ಹೇಳಲಾ 
ಗಿದೆ- ಇದರಲ್ಲಿವೈರುಧ್ಯವೇನೂ ಇಲ್ಲ. ಈ ಸ್ಥಳಗಳಲ್ಲಿ ಯಾವುದನ್ನು ಮೊದಲು ಯಾವುದನ್ನು ನಂತರ ಮಾಡಲಾಗಿದೆಯೆಂಬುದು ಉದ್ದೇಶ 
ವಲ್ಲ. ಅಲ್ಲಾಹನ ಸೃಷ್ಟಿಸಾಮರ್ಥ್ಯವನ್ನು ವ್ಯಕ್ತಪಡಿಸುವಲ್ಲಿಆಕಾಶದ ಸೃಷ್ಟಿಯನ್ನು ಮೊದಲೂ ಭೂಮಿಯ ಸೃಷ್ಟಿಯನ್ನು ನಂತರವೂ ಪ್ರಸ್ತಾಪ 
ಮಾಡಲಾಗಿದೆ. ಜನರಿಗೆ ಭೂಮಿಯಲ್ಲಿ ಸಿಗುತ್ತಿರುವ ಅನುಗ್ರಹಗಳ ಕುರಿತು ಗಮನ ಸೆಳೆಯಬೇಕಾದ ಸಂದರ್ಭದಲ್ಲಿ ಭೂಮಿಯ 
ಸೃಷ್ಟಿಯನ್ನು ಆಕಾಶದ ನಂತರ ಪ್ರಸ್ತಾಪಿಸಲಾಗಿದೆ. (ಹೆಚ್ಚಿನ ವಿವರಣೆಗಾಗಿ ನೋಡಿರಿ- ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-4 ಹಾಮ್ಬೀಮ್‌ 
ಅಸ್ಪಜ್ಜಾ: ಟಿ. 13-14) 

11. ಮೇವು ಅಂದರೆ ಇಲ್ಲಿ ಕೇವಲ ಪ್ರಾಣಿಗಳ ಮೇವಲ್ಲ ಅದು ಮಾನವರು ಮತ್ತು ಜಾನುವಾರುಗಳ ಆಹಾರವಾಗಿರುವ ಎಲ್ಲ 
ಸಸ್ಯಗಳಾಗಿವೆ. ೨) 'ರಈ' ಮತ್ತು ಜು “ರತುಆ್‌' ಅರಬಿಯಲ್ಲಿ ಜಾನುವಾರುಗಳು ಮೇಯುವುದಕ್ಕೆ ಬಳಸಲಾಗುತ್ತದೆ. ಆದರೆ ಕೆಲವೊಮ್ಮೆ 
ಮಾನವನಿಗೂ ಬಳಸಲಾಗುತ್ತದೆ. ಉದಾ: ಯೂಸುಫ್‌ ಅಧ್ಯಾಯದ 12ನೇ ಸೂಕ್ತದಲ್ಲಿ ಯೂಸುಫ್‌ರ ಸಹೋದರರು ತಮ್ಮ ತಂದೆಯೊಂದಿಗೆ, 
ವಿಸ ಭು ಟೊ "ನಾಳೆ ಅವನನ್ನು ನಮ್ಮ ಸಂಗಡ ಕಳುಹಿಸಿರಿ. ಏನಾದರೂ ಮೆದ್ದು ಆಡಿ ನಲಿದು ಆನಂದ ಪಡುವನು.' 
ಇಲ್ಲಿ ಮಗುವಿಗೆ ಮೇಯುವುದು ಎಂಬ ಪದವನ್ನು ಕಾಡಿನಲ್ಲಿ ಅಡ್ಡಾಡಿ ಹಣ್ಣುಗಳನ್ನು ಕೊಯ್ದುತ್ತಿನ್ನುವುದು ಎಂಬರ್ಥದಲ್ಲಿ ಪ್ರಯೋಗಿಸಲಾಗಿದೆ. 

18. ಈ ಸೂಕ್ತಗಳಲ್ಲಿ ಕಿಯಾಮತ್‌ ಮತ್ತು ಮರಣಾನಂತರ ಜೀವನಕ್ಕೆ ಎರಡು ರೀತಿಯಲ್ಲಿ ಪುರಾವೆಗಳನ್ನು ಒದಗಿಸಲಾಗಿದೆ. ಈ 
ಮಹಾಪ್ರಪಂಚವನ್ನು ಅದ್ಭುತ ಸಮತೋಲನದೊಂದಿಗೆ ಮತ್ತು ಈ ಭೂಮಿಯನ್ನು ಸಕಲ ಸಂಪತ್‌ಸೌಕರ್ಯಗಳೊಂದಿಗೆ ಮಾಡಿದ ಆ 
ದೇವನ ಸಾಮರ್ಥ್ಯಕ್ಕೆ ಇವುಗಳನ್ನುಂಟು ಮಾಡುವುದು ಕಷ್ಟವಲ್ಲ, ಎರಡನೆಯದಾಗಿ, ಈ ಪ್ರಪಂಚ ಹಾಗೂ ಈ ಭೂಮಿಯಲ್ಲಿ ಸ್ಪಷ್ಟವಾಗಿ 
ಕಂಡು ಬರುವ ಅಲ್ಲಾಹನ ಮಹಾಯುಕ್ತಿಯ ಸಂಕೇತಗಳು, ಇಲ್ಲಿ ಯಾವ ಕಾರ್ಯವು ಉದ್ದೇಶರಹಿತವಾಗಿ ನಡೆಯುವುದಿಲ್ಲವೆಂಬುದಕ್ಕೆ 
ಪುರಾವೆಯಾಗಿದೆ. ಅಂತರಿಕ್ಚದಲ್ಲಿರುವ ಅಸಂಖ್ಯಾತ ಗ್ರಹ-ನಕ್ಚತ್ರಗಳು ಮತ್ತು ಸೌರವ್ಯೂಹಗಳ ನಡುವೆ ಇರುವ ಸಮತೋಲನವು ಇವೆಲ್ಲವೂ 


ಕಾಂಡ - 39 


79. ಅನ್ನಾಯಿಆತ್‌ 175 


pe) ೯ 


ಮ SSS SBE 


| p » ಸ A AP ಲೊ ಚ 

AES these aZ ಯಿತ ಕ್ರ 16 
(34-41) ಮುಂದೆ ಆ ಮಹಾ ಕೋಲಾಹಲವೆದ್ದಾಗ, ಅಂದು ಮಾನವನು ತಾನು ಮಾಡಿದುದೆಲ್ಲವನ್ನೂ 
ಸ್ಮರಿಸುವನು* ಮತ್ತು ಪ್ರತಿಯೊಬ್ಬ ನೋಡುವವನ ಮುಂದೆ ನರಕವು ತೆರೆದಿಡಲ್ಪಡುವುದು. ವಿದ್ರೋಹವೆಸಗಿದವನಿಗೆ 


ಹಾಗೂ ಇಹಲೋಕ ಜೀವನಕ್ಕೆ ಆದ್ಯತೆ ಕೊಟ್ಟವನಿಗೆ ನರಕವೇ ನಿವಾಸವಾಗುವುದು. ತನ್ನ ಪ್ರಭುವಿನ ಮುಂದೆ 
ಹಾಜರಾಗಲಿಕ್ಕಿದೆಯೆಂದು ಭಯಪಡುತ್ತಿದ್ದವನಿಗೆ ಮತ್ತು ತನ್ನ ಚಿತ್ತದ ದುಷ್ಟ ಅಪೇಕ್ಷೆಗಳಿಂದ ತನ್ನನ್ನು ತಡೆದಿಟ್ಟು 


ಹಠಾತ್ತನೆ ಉಂಟಾಗಿಲ್ಲವೆಂಬುದಕ್ಕೆ ಸಾಕ್ಷ್ಯ ವಹಿಸುತ್ತದೆ. ಅದರ ಹಿಂದೆ ಧೀಮಂತಿಕೆಯ ಯೋಜನೆ ಕಾರ್ಯವೆಸಗುತ್ತದೆ. ರಾತ್ರಿ-ಹಗಲುಗಳು 
ನಿರಂತರವಾಗಿ ಬರುತ್ತಿರುವುದು, ಈ ಭೂಮಿಯನ್ನು ವಾಸಯೋಗ್ಯವಾಗಿ ಮಾಡಲು ಈ ವ್ಯವಸ್ಥೆಯನ್ನು ಅತ್ಯುನ್ನತ ಬುದ್ಧಿವಂತಿಕೆಯಿಂದ 
ಸ್ಥಾಪಿಸಲಾಗಿದೆಯೆಂದು ಸ್ಪಷ್ಟಪಡಿಸುತ್ತದೆ. ಇದೇ ಭೂಮಿಯಲ್ಲಿ 24 ಗಂಟೆಗಳೊಳಗೆ ಹಗಲು ಮತ್ತು ರಾತ್ರಿ ಅದಲು ಬದಲಾಗುತ್ತಿರುವ 
ಭೂಭಾಗವೂ ಇದೆ. ದೀರ್ಥ್ಫವಾದ ಹಗಲು ಮತ್ತು ದೀರ್ಫವಾದ ರಾತ್ರಿ ಇರುವ ಭೂಭಾಗಗಳೂ ಇವೆ. ಮಾನವರ ಬಹುದೊಡ್ಡ ಭಾಗ 
ಮೊದಲ ರೀತಿಯ ಭೂಭಾಗದಲ್ಲೇ ವಾಸಿಸುತ್ತಾರೆ. ರಾತ್ರಿ -ಹಗಲುಗಳು ತುಂಬಾ ದೀರ್ಥವಾಗಿರುವಲ್ಲಿ ಜೀವನ ಬಹಳ ದುಸ್ತರವಾಗಿದೆ. 
ಅಲ್ಲಿ ಜನ ಜೀವನ ಬಹಳ ಕಡಿಮೆಯಿರುತ್ತದೆ. ಇನ್ನು 6 ತಿಂಗಳು ಹಗಲು, ಆರು ತಿಂಗಳು ರಾತ್ರಿ ಬರುವ ಪ್ರದೇಶಗಳೂ ಇದ್ದು ಅಲ್ಲಿ ಜನ 
ಜೀವನ ಸಾಧ್ಯವೇ ಇಲ್ಲ. ಈ ಎರಡೂ ಮಾದರಿಗಳನ್ನು ಇದೇ ಭೂಮಿಯಲ್ಲಿ ತೋರಿಸಿ, ಅಲ್ಲಾಹನು ರಾತ್ರಿ -ಹಗಲುಗಳ ಈ ವ್ಯ ೈವಸ್ಥೆಯು 
ಹಠಾತ್ತನೆ ಉಂಟಾದುದಲ್ಲ ಅದು ಈ ಭೂಮಿಯನ್ನು ವಾಸಯೋಗ್ಯ ಮಾಡಲಿಕ್ಕಾಗಿ ಬಹಳ ಯುಕ್ತಿಯೊಂದಿಗೆ ಸರಿಯಾದ ಅಂದಾಜಿನ 
ಪ್ರಕಾರ ಮಾಡಲಾಗಿದೆಯೆಂಬ ಸತ್ಯವನ್ನು ಬಹಿರಂಗ ಪಡಿಸುತ್ತಾನೆ. 

ಅದೇ ರೀತಿ, ಭೂಮಿಯನ್ನು ವಾಸಯೋಗ್ಯವಾಗಿ ಮಾಡಲು ಅದನ್ನು ಹಾಸಿರುವುದು, ಅದರಲ್ಲಿ ಮಾನವರಿಗೂ ಪ್ರಾಣಿಗಳಿಗೂ 
ಕುಡಿಯಲು ಯೋಗ್ಯ ಮತ್ತು ಸಸ್ಯಗಳು ಬೆಳೆಯಲು ಯೋಗ್ಯವಾಗಿರುವ ನೀರನ್ನು ಸೃಷ್ಟಿಸಿರುವುದು, ಅದರಲ್ಲಿಪರ್ವತಗಳನ್ನು ನಾಟಿರುವುದು, 
ಮಾನವರಿಗೂ ಎಲ್ಲ ತ್ರಾಣ-ಪ್ರಾಗಳಿಗೂ ಜೀವನ ಹ ಕಾರಣವಾಗಿರುವ ಎಲ್ಲ ವಸ್ತುಗಳನ್ನು ಸೃ ೃಷ್ಟಿಸಿರುವುದು- ಇದೆಲ್ಲವೂ ಹಠಾತ್ತನೆ 
ಉಂಟಾದುದೋ ಅಥವಾ ಯಾವನೇ ಆಟಗಾರನ ಉದ್ದೇಶರಹಿತ ಕಾರ್ಯವೋ ಅಲ್ಲ. ಈ ಪೈಕಿ ಪ್ರತಿಯೊಂದೂ ಮಹಾಧೀಮಂತನೂ 
ಯುಕ್ತಿಪೂರ್ಣನೂ ಆಗಿರುವ ಒಬ್ಬನ ಉದ್ದೇಶಪೂರ್ವಕ ಕೆಲಸಗಳಾಗಿವೆಯೆಂಬುದರ ಸ್ಪಷ್ಟಸಂಕೇತಗಳಾಗಿವೆ. ಈ ಪರಲೋಕ ಸಂಭವಿಸುವುದು 
ಯುಕ್ತಿಪೂರ್ಣವೋ ಅಥವಾ ಸಂಭವಿಸದೆ ಇರುವುದೋ ಎಂಬುದು ಪ್ರತಿಯೊಬ್ಬನೂ ಆಲೋಚಿಸಬೇಕಾದ ವಿಷಯ. 

ಈ ಎಲ್ಲವಸ್ತುಗಳನ್ನೂ ನೋಡಿದ ಬಳಿಕವೂ ಒಬ್ಬನು ಪರಲೋಕ ಸಂಭವಿಸುವುದಿಲ್ಲವೆಂದು ವಾದಿಸುತ್ತಾನೆಂದಾದರೆ, ಅವನು ಇಲ್ಲಿ 
ಎಲ್ಲವೂ ಯುಕ್ತಿಯುಕ್ತವಾಗಿ ಮತ್ತು ಉದ್ದೇಶಪೂರ್ವಕವಾಗಿ ನಡೆಯುತ್ತದೆ, ಆದರೆ ಭೂಮಿಯಲ್ಲಿ ಮಾನವನಿಗೆ ಬುದ್ಧಿಶಕ್ತಿ ನೀಡಿ, ಅಧಿಕಾರ 
ವುಳ್ಳವನಾಗಿ ಮಾಡಿರುವುದು ಮಾತ್ರ ಬುದ್ಧಿಪೂರ್ವಕವೋ ಯುಕ್ತಿಪೂರ್ಣವೋ ಅಲ್ಲವೆಂದು ಹೇಳುತ್ತಾನೆ. ಏಕೆಂದರೆ ಈ ಭೂಮಿಯಲ್ಲಿ 
ಮಾನವನಿಗೆ ವಿಸ್ಪೃತ ಅಧಿಕಾರಗಳನ್ನು ನೀಡಿ, ಅವನಿಗೆ ಎಲ್ಲ ರೀತಿಯ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳನ್ನು ನೀಡಲು ಅವಕಾಶ 
ನೀಡಿರುವುದು, ಆದರೆ ಎಂದೂ ಅವನು ವಿಚಾರಣೆ ನಡೆಸದಿರುವುದು- ಇದರಷ್ಟು ಉದ್ದೇಶರಹಿತ ಮತ್ತು ಯುಕ್ತಿಹೀನ ಮಾತು ಬೇರೆ 
ಇರಲಾರದು. 

19. ಇದು ಕೆಳ ಮಹನ ಕುರಿತಾಗಿದೆ. ಅದಕ್ಕೆ ೬ KE FA “ಅತ್ತಾಮೃತುಲ್‌ ಕುಬ್ರಾ' ಎಂಬ ಪದ ಬಳಸಲಾಗಿದೆ. ಎಲ್ಲರನ್ನೂ 
ಆವರಿಸುವ ಮಹಾವಿಪತ್ತನ್ನು ಕಜೆ "ತಾಮ್ಮ' ಎನ್ನಲಾಗುತ್ತದೆ. ಅದಕ್ಕೆ ಹೆಚ್ಚುವರಿಯಾಗಿ 5 4h "ಕುಬ್ರಾ' ಎಂಬ ಪದವನ್ನು ಸೇರಿಸ 
ಲಾಗಿದೆ. ಅದರ ತೀವ್ರತೆಯ ಕಲ್ಪನೆಯನ್ನು ಮೂಡಿಸಲಿಕ್ಕಾಗಿ ಮಾತ್ರ ಸಾಲದೆಂದು ಅದು ಸ್ವಯಂ ವ್ಯಕ್ತಪಡಿಸುತ್ತದೆ. 

20. ಈ ಲೋಕದಲ್ಲಿ ಎಚ್ಚರಿಸಲಾಗುತ್ತಿದ್ದ ವಿಚಾರಣೆಯ ದಿನ ಇದೇ ಎಂದು ಮಾನವನು ಕಂಡಾಗ, ಅವನಿಗೆ ಕರ್ಮಪತ್ರವನ್ನು ಅವನ 
ಕೈಯಲ್ಲಿ ನೀಡುವುದಕ್ಕಿಂತ ಮುಂಚೆ, ಅವನು ಇಲ್ಲಿ ಮಾಡಿದ್ದ ಒಂದೊಂದು ಕೃತ್ಯವೂ ಅವನಿಗೆ ನೆನಪಾಗುವುದು, ಇಂತಹ ಅನುಭವವು 
ಮನುಷ್ಯನಿಗೆ ಈ ಲೋಕದಲ್ಲೂ ಆಗುತ್ತದೆ. ಹಠಾತ್ತನೆ ಅವನೊಂದು ಅಪಾಯಕ್ಕೆ ಸಿಲುಕಿ ಅವನ ಕಣ್ಣ ಮುಂದೆ ಮೃತ್ಯು ಸುಳಿದಾಡುವಾಗ, 
ಅವನಿಗೆ ತನ್ನ ಇಡೀ ಜೀವನದ ಚಿತ್ರಣ ಕಾಣತೊಡಗುತ್ತದೆ. 


ಕಾಂಡ - 30 


176 ತಪ್ಪೀಮುಲ್‌ ಕುರ್‌ಆನ್‌ 


aT 


ULES ಕ PAR ಜಟ ಲ ಟ್‌ ಲಭ IE 
CIPRO (612 12.06 YY ರಾ) 
ಆ 1 


ಇಗ 


ಕೊಂಡಿದ್ದವನಿಗೆ ಸ್ಪರ್ಗವೇ ನಿವಾಸವಾಗುವುದು." 

(42-46) ಆ ಫಳಿಗೆ ಬಂದೆರಗುವುದಾದರೂ ಯಾವಾಗ? ಎಂದು ಇವರು ನಿಮ್ಮೊಡನೆ ಕೇಳುತ್ತಾರೆ.” ಅದರ 
ಸಮಯವನ್ನು ತಿಳಿಸುವ ಕೆಲಸ ನಿಮಗೆಲ್ಲಿದೆ? ಅದರ ಜ್ಞಾನವಂತು ನಿಮ್ಮ ಪ್ರಭುವಿಗೇ ಸೀಮಿತಗೊಂಡಿದೆ. ನೀವಂತು 
ಅದನ್ನು ಭಯಪಡುವ ಪ್ರತಿಯೊಬ್ಬನಿಗೆ ಕೇವಲ ಎಚ್ಚರಿಕೆ ನೀಡುವವರಾಗಿದ್ದೀರಿ. ಇವರು ಅದನ್ನು ಕಣ್ಣಾರೆ 
ಕಂಡುಕೊಳ್ಳುವ ದಿನ ತಾವು (ಇಹಲೋಕದಲ್ಲಿ ಅಥವಾ ಮೃತಾವಸ್ಥೆಯಲ್ಲಿ) ಕೇವಲ ಒಂದು ಮುಂಜಾನೆ ಅಥವಾ ಸಂಜೆ 
ಮಾತ್ರ ತಂಗಿದ್ದೆವೆಂದು ಇವರಿಗೆ ಭಾಸವಾಗುವುದು. 


21. ಇಲ್ಲಿ ಸಂಕ್ಷಿಪ್ತ ಪದಗಳಲ್ಲಿ ಪರಲೋಕದ ನೈಜ ತೀರ್ಮಾನ ಯಾವುದರ ಮೇಲೆ ಆಗುತ್ತದೆಂದು ತಿಳಿಸಲಾಗಿದೆ. ಲೌಕಿಕ ಜೀವನ 
ದಲ್ಲಿ ಮನುಷ್ಯ ದಾಸ್ಯದ ಮೇರೆಯನ್ನು ಮೀರಿ, ದೇವನ ವಿರುದ್ಧ ಬಂಡಾಯವೇಳುವುದು, ಇಲ್ಲಿ ಲಾಭಗಳೇ ಅವನಿಗೆ ಮುಖ್ಯ, ಅದನ್ನು 
ಹೇಗಾದರೂ ಗಳಿಸಬೇಕೆಂದು ತೀರ್ಮಾನಿಸುವುದು ಒಂದು ನೀತಿಯಾದರೆ,ಇನ್ನೊಂದು ನೀತಿಯು, ತಾನು ಕೊನೆಗೊಂದು ದಿನ ತನ್ನ 
ಪ್ರಭುವಿನ ಮುಂದೆ ನಿಲ್ಲಬೇಕಾಗಿದೆಯೆಂಬ ಪ್ರಜ್ಞೆಯೊಂದಿಗೆ ಜೀವನ ಸಾಗಿಸುವುದು ಮತ್ತು ತನ್ನ ಚಿತ್ತದ ಕೆಟ್ಟ ಆಕಾಂಕ್ಟೆಗಳನ್ನು ಈಡೇರಿಸಿ 
ಅಕ್ರಮ ಲಾಭ ಅಥವಾ ದುರಭಿಲಾಷೆ ಪಡೆದಿದ್ದರೆ ತನ್ನ ಪ್ರಭುವಿಗೆ ಯಾವ ಉತ್ತರ ಕೊಡಬೇಕಾದೀತೆಂಬುದನ್ನು ಸ್ಥರಿಸಿ ಅವುಗಳಿಂದ 
ದೂರವಿರುವುದಾಗಿದೆ. ಮಾನವನು ಈ ಎರಡರಲ್ಲಿ ಯಾವ ಧೋರಣೆಯನ್ನು ಅನುಸರಿಸುತ್ತಾನೆಂಬುದನ್ನು ಅವಲಂಬಿಸಿ ಪರಲೋಕದಲ್ಲಿ 
ತೀರ್ಮಾನವಾಗಬೇಕಾಗಿದೆ. ಮೊದಲ ಧೋರಣೆಯನ್ನನುಸರಿಸಿದರೆ ಅವನ ಶಾಶ್ಚತ ತಾಣ ನರಕವಾಗಿರುವುದು ಮತ್ತು ಎರಡನೆ ಧೋರಣೆ 
ಯನ್ನನುಸರಿಸಿದರೆ ಅವನ ಶಾಶ್ಚತ ವಾಸಸ್ಥಳ ಸ್ವರ್ಗವಾಗಿರುವುದು. 

22. ಮಕ್ಕಾದ ಸತ್ಯನಿಷೇಧಿಗಳು ಪ್ರವಾದಿಯವರೊಂದಿಗೆ ಈ ಪ್ರಶ್ನೆಯನ್ನು ಪದೇ ಪದೇ ಕೇಳುತ್ತಿದ್ದರು. ಇದರ ಉದ್ದೇಶ ಕಿಯಾಮತ್‌ನ 
ಸಮಯ ಮತ್ತು ದಿನಾಂಕ ತಿಳಿಯುವುದಕ್ಕಾಗಿರಲಿಲ್ಲ. ಕೇವಲ ಅಪಹಾಸ್ಯ ಮಾಡುವುದಕ್ಕಾಗಿತ್ತು. (ಹೆಚ್ಚಿನ ವಿವರಣೆಗೆ ನೋಡಿರಿ: ತಪ್ಪೀಮುಲ್‌ 
ಕುರ್‌ಆನ್‌ ಸಂಪುಟ-6 ಅಲ್‌ಮುಲ್ಕ್‌: ಟಿ. 35) 

23. ಇದರ ವಿವರಣೆಯನ್ನು ಅಲ್‌ಮುಲ್ಕ್‌ ಅಧ್ಯಾಯದ 36 ಟಿಪ್ಪಣಿಯಲ್ಲಿ ಮಾಡಿರುತ್ತೇವೆ. ಅದರ ಬಗ್ಗೆ ಹೆದರುವ ಪ್ರತಿಯೊಬ್ಬನನ್ನೂ 
ನೀವು ಎಚ್ಚರಿಸುವವರಾಗಿದ್ದೀರಿ ಎಂಬ ಮಾತಿನ ಅರ್ಥ ಹೆದರದೆ ಇರುವವರನ್ನು ಎಚ್ಚರಿಸುವುದು ನಿಮ್ಮ ಕೆಲಸವಲ್ಲ ವೆಂದಲ್ಲ ನಿಜವಾಗಿ 
ನೀವು ಎಚ್ಚರಿಸುವುದರ ಪ್ರಯೋಜನವು ಆ ದಿನ ಬರುವುದರ ಬಗ್ಗೆ ಹೆದರಿಕೆಯಿರುವವರಿಗೆ ಮಾತ್ರ ತಲುಪುವುದು ಎಂದಾಗಿದೆ. 

24. ಈ ವಿಷಯವು ಇದಕ್ಕಿಂತ ಮುಂಚೆ ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಬಂದಿದೆ. ಅಲ್ಲಿ ಅದರ ವಿವರಣೆಯನ್ನೂ ನೀಡಿದ್ದೇವೆ. 
ನೋಡಿರಿ- ತಪ್ಹೀಮುಲ್‌ ಕುರ್‌ಆನ್‌ ಭಾಗ-2 ಯೂನುಸ್‌: ಟಿ. 53, ಬನೀ ಇಸ್ರಾತಲ್‌: ಟಿ. 56, ಭಾಗ-3 ತಾಹಾ: ಟಿ. 80, 
ಅಲ್‌ಮೂಮಿನೂನ್‌: ಟಿ. 101, ಅರ್ರೂಮ್‌: ಟಿ. 81-82, ಭಾಗ-4 ಯಾಸೀನ್‌: ಟಿ. 48. ಇದಲ್ಲದೆ ಈ ವಿಷಯವು ಅಹ್‌ಕಾಫ್‌ನ 35ನೇ 
ಸೂಕ್ತದಲ್ಲೂ ಬಂದಿದೆ. ಈ ಹಿಂದೆ ಅನೇಕ ಕಡೆ ಅದರ ವಿವರಣೆ ಬಂದಿರುವುದರಿಂದ ಅದನ್ನು ವ್ಯಾಖ್ಯಾನಿಸಿಲ್ಲ. 


ನೇ 
ಗ 


ಕಾಂಡ - 30 


80. ಅಬಸ 


ಹೆಸರು 

ov ಎಂಬ ಪ್ರಥಮ ಪದವನ್ನೇ ಇದರ ಹೆಸರೆಂದು ಪರಿಗಣಿಸಲಾಗಿದೆ. 
ಅವತೀರ್ಣಕಾಲ 

ವ್ಯಾಖ್ಯಾನಕಾರರು ಮತ್ತು ಹದೀಸ್‌ ಪಂಡಿತರು ಈ ಅಧ್ಯಾಯದ ಅವತೀರ್ಣದ ಹಿನ್ನೆಲೆಯನ್ನು ಈ ರೀತಿ ವಿವರಿಸಿದ್ದಾರೆ: 
ಒಮ್ಮೆ ಪ್ರವಾದಿ(ಸ) ಅವರ ಸಭೆಯಲ್ಲಿಮಕ್ಕಾದ ಕೆಲವು ದೊಡ್ಡ ಸರದಾರರು(ಗಣ್ಯ ನಾಯಕರು) ಕುಳಿತಿದ್ದರು. ಪ್ರವಾದಿಯವರು 
ಅವರನ್ನು ಇಸ್ಲಾಮ್‌ ಸ್ವೀಕರಿಸುವಂತೆ ಮನವೊಲಿಸಲು ಪ್ರಯತ್ನಿಸುತ್ತಿದ್ದರು. ಅಷ್ಟರಲ್ಲಿ ಪ್ರವಾದಿಯವರ ಬಳಿಗೆ ಇಬ್ನು ಉಮ್ಮು 
ಮಕ್ತೂಮ್‌ ಎಂಬ ವ್ಯಕ್ತಿಯೋರ್ವರ ಆಗಮನವಾಯಿತು. ಅವರು ಪ್ರವಾದಿಯವರಲ್ಲಿ ಇಸ್ಲಾಮಿನ ಕುರಿತು ಸ್ವಲ್ಪ ವಿಚಾರಿಸ 
ಬಯಸಿದ್ದರು. ಅವರು ಮಧ್ಯೆ ಬಾಯಿ ಹಾಕಿರುವುದು ಪ್ರವಾದಿಯವರಿಗೆ ಹಿಡಿಸಲಿಲ್ಲ, ಅವರು ಅವರನ್ನು ಸಲ್ಪ ನಿರ್ಲಕ್ಕಿಸಿದರು. 
ಆಗ ಅಲ್ಲಾಹನ ಕಡೆಯಿಂದ ಈ ಅಧ್ಯಾಯ ಅವತೀರ್ಣಗೊಂಡಿತು. ಈ ಐತಿಹಾಸಿಕ ಘಟನೆಯಿಂದ ಈ ಅಧ್ಯಾಯದ 
ಅವಶೀರ್ಣ ಕಾಲವನ್ನು ಸುಲಭದಲ್ಲಿ ನಿರ್ಣಯಿಸಬಹುದು. 

ಒಂದನೆಯದಾಗಿ, ಇಬ್ನು ಉಮ್ಮು ಮಕ್ತೂಮ್‌ ಅತಿ ಆರಂಭಕಾಲದಲ್ಲಿ ಇಸ್ಲಾಮ್‌ ಸ್ಟೀಕರಿಸಿದವರಾಗಿದ್ದಾರೆ. ಹಾಫಿರು್‌ 
ಇಬ್ನು ಹಜರ್‌ ಮತ್ತು ಇಬ್ನು ಕಸೀರ್‌ರವರು- ಅವರು ಪ್ರಾರಂಭದಲ್ಲಿ ಮಕ್ಕಾದಲ್ಲಿ ಇಸ್ಲಾಮ್‌ ಸ್ವೀಕರಿಸಿದವರಲ್ಲೊಬ್ಬರಾಗಿದ್ದಾರೆಂದು 
ಸ್ಪಷ್ಟ ಪಡಿಸಿದ್ದಾರೆ. 

ಎರಡನೆಯದಾಗಿ, ಈ ಘಟನೆ ನಡೆದ ವಿವರಗಳು ಬಂದಿರುವ ವರದಿಗಳ ಪೈಕಿ ಕೆಲವು ಹದೀಸ್‌ಗಳಿಂದ ಆಗ ಅವರು 
ಇಸ್ಲಾಮ್‌ ಸ್ಟೀಕರಿಸಿದ್ದರೆಂದೂ ಸತ್ಯಾನ್ಹೇಷಣೆಗಾಗಿ ಅವರು ಪ್ರವಾದಿಯವರ ಬಳಿಗೆ ಬಂದಿದ್ದರೆಂದೂ ವ್ಯಕ್ತವಾಗುತ್ತದೆ. ಆಯಿಶಾ(ರ) 
ಹೇಳುತ್ತಾರೆ: ಅವರು ಬಂದು, "ಓ ಅಲ್ಲಾಹನ ಸಂದೇಶವಾಹಕರೇ! ನನಗೆ ನೇರಮಾರ್ಗ ತೋರಿಸಿರಿ' ಎಂದು ಭಿನ್ನವಿಸಿದ್ದರು. 
(ತಿರ್ಮಿದಿ, ಹಾಕಿಮ್‌, ಇಬ್ನು ಹಿಬ್ಬಾನ್‌, ಇಬ್ನು ಜರೀರ್‌, ಅಬೂ ಯಆ್‌ಲಾ) ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ರ ವರದಿ ಪ್ರಕಾರ, 
ಅವರು ಬಂದು ಕುರ್‌ಆನಿನ ಒಂದು ಸೂಕ್ತದ ವಿವರಣೆ ಕೇಳತೊಡಗಿದ್ದರು. ಅವರು "ಅಲ್ಲಾಹನ ಸಂದೇಶವಾಹಕರೇ। ಅಲ್ಲಾಹನು 
ತಮಗೆ ಕಲಿಸಿರುವ ಜ್ಞಾನವನ್ನು ನನಗೆ ಕಲಿಸಿರಿ' ಎಂದು ವಿನಂತಿಸಿದರು. (ಇಬ್ನು ಜರೀರ್‌, ಇಬ್ನು ಅಬೀ ಹಾತಿಮ್‌) ಈ ಹೇಳಿಕೆ 
ಗಳಿಂದ, ಪ್ರವಾದಿಯವರು ಅಲ್ಲಾಹನ ಸಂದೇಶವಾಹಕರೆಂಬುದನ್ನೂ ಕುರ್‌ಆನನ್ನು ದೇವನ ಗ್ರಂಥವೆಂಬುದನ್ನು ಅವರು ಒಪ್ಪಿ 
ಕೊಂಡಿದ್ದರೆಂದು ತಿಳಿದು ಬರುತ್ತದೆ. ಅತ್ವ ಇಬ್ದು ರ್ಳದ್‌ರು 3ನೇ ಸೂಕ್ತದ 854ನೆ ("ನಿಮಗೇನು ಗೊತ್ತು, ಬಹುಶಃ ಅವನು 
ತನ್ನನ್ನು ಸಂಸ್ಕರಿಸಿಕೊಳ್ಳಬಹುದು) ಎಂಬ ಪದವನ್ನು pene] ಬನ (ಬಹುಶಃ ಅವರು ಇಸ್ಲಾಮ್‌ ಸ್ವೀಕರಿಸಬಹುದೆಂದು ನಿಮಗೇನು 
ಗೊತ್ತು) ಎಂದು ಅರ್ಥೈಸಿದ್ದಾರೆ. (ಇಬ್ನು ಜರೀರ್‌) ಅವನು ತನ್ನನ್ನು ಸಂಸ್ಕರಿಸಿಕೊಳ್ಳಬಹುದು ಅಥವಾ ಉಪದೇಶಕ್ಕೆ ಗಮನ 
ಕೊಡಬಹುದು ಅಥವಾ ನಿಮ್ಮ ಉಪದೇಶವು ಅವನಿಗೆ ಫಲಕಾರಿಯಾಗಲೂಬಹುದು' ಎಂಬುದು ಅಲ್ಲಾಹನ 
ಇಂಗಿತವಾಗಿರಬಹುದು. ಅದೇ ರೀತಿ "ಅವನು ಶಾನಾಗಿಯೇ ನಿಮ್ಮ ಬಳಿಗೆ ಬರುವವನು ಮತ್ತು (ಅಲ್ಲಾಹನನ್ನು) 
ಭಯಪಡುತ್ತಿರುವನು. ಹೀಗಿರುತ್ತಾ ಅವನನ್ನು ನೀವು ಕಡೆಗಣಿಸುತ್ತೀರಿ' ಎಂಬ ಅಲ್ಲಾಹನ ಮಾತು, ಆ ಸಮಯದಲ್ಲಿ ಅವರಲ್ಲಿ 
ಸತ್ಯಾನ್ವೇಷಣೆಯ ತೀವ್ರ ಹಂಬಲವುಂಟಾಗಿತ್ತು ಎಂಬುದನ್ನು ಸೂಚಿಸುತ್ತದೆ. ಪ್ರವಾದಿಯವರು ತನ್ನ ಸನ್ಮಾರ್ಗದ ಮೂಲವೆಂದು 
ಬಗೆದು, ಇಲ್ಲೇ ತನ್ನ ಹಂಬಲ ಪೂರ್ಣಗೊಳ್ಳುವುದೆಂದು ಅವರು ಪ್ರವಾದಿಯವರ ಬಳಿಗೆ ಬಂದಿದ್ದರು. ಆಗ ಅವರ ಸ್ಥಿತಿಯು 
ಸನ್ಮಾರ್ಗ ಸಿಕ್ಕಿದ್ದರೆ ಅದರಿಂದ ಪ್ರಯೋಜನ ಪಡೆಯಬಹುದೆಂದಾಗಿತ್ತು. 

ಮೂರನೆಯದಾಗಿ ಪ್ರವಾದಿಯವರ ಸಭೆಯಲ್ಲಿ ಕುಳಿತುಕೊಂಡಿದ್ದವರ ಹೆಸರುಗಳು ವಿವಿಧ ವರದಿಗಳಲ್ಲಿ ಸ್ಪಷ್ಟವಾಗಿ 


ಕಾಂಡ - 39 


178 ತಪ್ಪೀಮುಲ್‌ ಕುರ್‌ಆನ್‌ 


ನಮೂದಿಸಲ್ಪಟ್ಟಿವೆ. ಆ ಪಟ್ಟಿಯಲ್ಲಿ ಉತ್ಪಾ, ಶೈಬ, ಅಬೂಜಹಲ್‌, ಉಮಯ್ಯ ಬಿನ್‌ ಖಲಫ್‌, ಉಬೈ ಬಿನ್‌ ಖಲಫ್‌ರಂತಹ 
ಇಸ್ಲಾಮಿನ ಬದ್ಧವೈರಿಗಳ ಹೆಸರುಗಳಿವೆ. ಇದರಿಂದ ಈ ಘಟನೆಯು ನಡೆದಿದ್ದ ಕಾಲದಲ್ಲಿ ಪ್ರವಾದಿಯವರೊಂದಿಗೆ ಇವರ 
ಒಡನಾಟವು ಇನ್ನೂ ಬಾಕಿಯಿತ್ತು. ಪ್ರವಾದಿಯವರ ಬಳಿಗೆ ಅವರು ಬಂದು ಹೋಗುವುದು ಮತ್ತು ಭೇಟಿಯಾಗುವುದು ನಿಂತು 
ಬಿಡುವಷ್ಟು ಸಂಘರ್ಷ ಮುಂದುವರಿದಿರಲಿಲ್ಲವೆಂದು ತಿಳಿದು ಬರುತ್ತದೆ. ಈ ಎಲ್ಲ ವಿಷಯಗಳು ಈ ಅಧ್ಯಾಯವು ಆರಂಭ 
ಕಾಲದಲ್ಲಿ ಅವತೀರ್ಣಗೊಂಡ ಅಧ್ಯಾಯಗಳಲ್ಲೊಂದಾಗಿತ್ತೆಂದು ತಿಳಿದು ಬರುತ್ತದೆ. 
ಚರ್ಚಾ ವಿಷಯಗಳು 

ಮಾತಿನ ಆರಂಭದ ಶೈಲಿಯನ್ನು ನೋಡಿದರೆ, ಓರ್ವ ಅಂಧನನ್ನು ಕಡೆಗಣಿಸಿ ಗಣ್ಯ ನಾಯಕರತ್ತ ಗಮನ ಹರಿಸಿದುದಕ್ಕಾಗಿ 
ಅಲ್ಲಾಹನು ಪ್ರವಾದಿಯವರ ಮೇಲೆ ಕೋಪ ಪ್ರಕಟಿಸುತ್ತಾನೆಂದು ಬಾಹ್ಯ ನೋಟಕ್ಕೆ ಅನಿಸಬಹುದು. ಆದರೆ ಇಡೀ ಅಧ್ಯಾಯವನ್ನು 
ಒಟ್ಟಾಗಿ ಅವಲೋಕಿಸಿದರೆ, ನಿಜವಾದ ಕೋಪವನ್ನು ತಮ್ಮ ಅಹಂಕಾರ, ಹಠಮಾರಿತನ ಮತ್ತು ಸತ್ಯಧಿಕ್ಕಾರದಿಂದಾಗಿ ಪ್ರವಾದಿಯವರ 
ಸತ್ಯಸಂದೇಶವನ್ನು ತುಚ್ಛವಾಗಿ ತಿರಸ್ಕರಿಸುತ್ತಿದ್ದ ಮಕ್ಕಾದ ಕುರೈತರ ಮೇಲೆ ಪ್ರಕಟಿಸಲಾಗಿತ್ತೆಂದು ತಿಳಿಯಬಹುದು. ಪ್ರವಾದಿಯವರಿಗೆ 
ಪ್ರಚಾರದ ಸರಿಯಾದ ವಿಧಾನವನ್ನು ತೋರಿಸಿಕೊಡುವುದರ ಜೊತೆಗೆ, ತಮ್ಮ ಪ್ರವಾದಿಶ್ಚದ ಆರಂಭದಲ್ಲಿ ಅಭರು ಅಳವಡಿಸಿದ್ದ 
ವಿಧಾನದ ಕೊರತೆಯನ್ನೂ ಮನವರಿಕೆ ಮಾಡಿಕೊಡಲಾಯಿತು. ಪ್ರವಾದಿಯವರು ಓರ್ವ ಅಂಧನನ್ನು ಕಡೆಗಣಿಸಿ ಕುರೈಶ್‌ 
ಗಣ್ಯರ ಕಡೆಗೆ ಗಮನ ಹರಿಸಿರುವುದು ಅವರು ದೊಡ್ಡ ಮನುಷ್ಯರನ್ನು ಗೌರವಾರ್ಹರೆಂದೂ ಓರ್ವ ಅಸಹಾಯಕ ಅಂಧನನ್ನು 
ತುಚ್ಛನೆಂದೂ ಭಾವಿಸಿದ್ದರೆಂದು ಅಂತಹ ಒಂದು ದುರ್ವರ್ತನೆ ಅವರಲ್ಲಿದ್ದ ಕಾರಣ ಅವರನ್ನು ಅಲ್ಲಾಹನು ಹಿಡಿದನು ಎಂಬ 
ಕಾರಣಕ್ಕಾಗಿರಲಿಲ್ಲ ನಿಜವಾಗಿ ಓರ್ವ ಸಂದೇಶ ಪ್ರಚಾರಕನು ತನ್ನ ಕೆಲಸ ಆರಂಭಿಸುವಾಗ ಸಮಾಜದ ಪ್ರಭಾವಿ ವ್ಯಕ್ತಿಗಳು 
ಅದನ್ನು ಸ್ವೀಕರಿಸಲಿ, ಅದರಿಂದ ತನ್ನ ಕೆಲಸ ಸುಲಭವಾಗಬಹುದೆಂದು ಸ್ವಾಭಾವಿಕವಾಗಿಯೂ ಬಯಸುತ್ತಾನೆ. ಅನ್ಯಥಾ ಪ್ರಭಾವಿ 
ಗಳಲ್ಲದ ದುರ್ಬಲರು ಮತ್ತು ವಿಕಲಾಂಗರಲ್ಲಿ ಈ ಸಂದೇಶ ಪ್ರಜಾರವಾದರೆ ಅದರಿಂದ ಹೆಚ್ಚೇನೂ ವ್ಯತ್ಯಾಸವುಂಟಾಗುವುದಿಲ್ಲ. 
ಸುಮಾರು ಇದೇ ನೀತಿಯನ್ನು ಆರಂಭದಲ್ಲಿ ಪ್ರವಾದಿ(ಸ) ಕೂಡಾ ಅನುಸರಿಸಿದ್ದರು. ಅದಕ್ಕೆ ಪ್ರೇರಣೆ ಕೇವಲ ಪ್ರಾಮಾಣಿಕತೆ 
ಮತ್ತು ಸತ್ಯಪ್ರಚಾರ ವ್ಯಾಪಕಗೊಳ್ಳಲೆಂಬ ಸ್ಫೂರ್ತಿಯಾಗಿತ್ತೇ ವಿನಾ ದೊಡ್ಡವರನ್ನು ಓಲೈಸುವುದು ಮತ್ತು ಸಣ್ಣವರನ್ನು ತುಚ್ಛೀ (ಕರಿಸು 
ವುದಾಗಿರಲಿಲ್ಲ. ಆದರೆ ಅಲ್ಲಾಹನು ಪ್ರವಾದಿಯವರಿಗೆ ಇಸ್ಲಾಮಿನ ಸಂದೇಶ ಪ್ರಚಾರದ ವಿಧಾನ ಅದಲ್ಲವೆಂದು ಮನವರಿಕೆ 
ಮಾಡಿಸುತ್ತಾನೆ. ಈ ಸಂದೇಶದ ದೃಷ್ಟಿಯಿಂದ, ಸತ್ಯವನ್ನರಸುವ ಪ್ರತಿಯೊಬ್ಬ ವ್ಯಕ್ತಿಯೂ ಮಹತ್ವವುಳ್ಳವನಾಗಿದ್ದಾನೆ. ಅವನು 
ಎಷ್ಟೇ ದುರ್ಬಲ, ಪ್ರಭಾವ ಹೀನ ಅಥವಾ ವಿಕಲಾಂಗನಾಗಿರಲಿ. ಅತ್ತ ಸತ್ಯದ ಬಗ್ಗೆ ನಿರಪೇಕ್ಷನಾಗಿರುವವನು ಸಮಾಜದಲ್ಲಿ ಎಷ್ಟೇ 
ದೊಡ್ಡ ಸ್ಥಾನಮಾನ ಹೊಂದಿದ್ದರೂ. ಅವನು ಮಹತ್ವವಿಲ್ಲದವನಾಗಿದ್ದಾನೆ. ಆದ್ದರಿಂದ ಇಸ್ಲಾಮಿನ ಬೋಧನೆಗಳನ್ನು ಎಲ್ಲರಿಗೂ 
ಕೇಳಿಸುವಂತೆ ಬಹಿರಂಗವಾಗಿ ಪ್ರಚಾರ ಮಾಡಬೇಕು. ಆದರೆ ಸತ್ಯಸಂದೇಶವನ್ನು ಸ್ಟೀಕರಿಸಲು ಒಲವು ತೋರುವವರು ಮಾತ್ರ 
ನಿಮ್ಮ ಗಮನಕ್ಕೆ ಹೆಚ್ಚು ಅರ್ಹರಾಗಿದ್ದಾರೆ. ಇಂತಹ ಉನ್ನತ ಮಟ್ಟದ ಸಂದೇಶವನ್ನು, ತಾವು ದೂಡ್ಡ ಮನುಷ್ಯರು ಎಂಬ 
ಅಹಂಭಾವದಿಂದ, ನಿಮಗೆ ಅವರ ಅಗತ್ಯವಿದೆ, ಅವರಿಗೆ ನಿಮ್ಮ ಅಗತ್ಯವಿಲ್ಲವೆಂದು ಭಾವಿಸಿರುವ ದುರಹಂಕಾರಿಗಳ ಮುಂದಿಡುವುದು 
ನಿಮ್ಮ ಸ್ಥಾನಮಾನಕ್ಕೆ ತಕ್ಕುದಲ್ಲವೆಂದು ಅಲ್ಲಾಹನು ಹೇಳುತ್ತಾನೆ. 

ಇದು ಅಧ್ಯಾಯದ ಆರಂಭದಿಂದ 16ನೇ ಸೂಕ್ತದ ವರೆಗಿನ ವಿಷಯವಾಗಿದೆ. ತರುವಾಯ 17ನೇ ಸೂಕ್ತದಿಂದ ನೇರವಾಗಿ 
ಕೋಪದ ದಿಕ್ಕು ಪ್ರವಾದಿಯವರ ಕರೆಯನ್ನು ತಿರಸ್ಕರಿಸುವ ಸತ್ಯನಿಷೇಧಿಗಳ ಕಡೆಗೆ ತಿರುಗುತ್ತದೆ. ಇದರಲ್ಲಿ ಮೊದಲು ತಮ್ಮ 
ಸೃಷ್ಟಿಕರ್ತ, ಅನ್ನದಾತ ಮತ್ತು ಒಡೆಯನ ವಿರುದ್ಧ ಅವರು ಅನುಸರಿಸುತ್ತಿದ್ದ ದುರ್ವರ್ತನೆಗಾಗಿ ಅವರನ್ನು ಖಂಡಿಸಲಾಗಿದೆ. 
ಕೊನೆಯಲ್ಲಿ ಕಿಯಾಮತ್‌ನಂದು ತಮ್ಮ ಈ ನೀತಿಯ ಕಾರಣದಿಂದಾಗಿ ಎಂತಹ ಭಯಾನಕ ದುಷ್ಪರಿಣಾಮವನ್ನು ನೋಡಬಿದ್ದೀರಿ 
ಎಂದು ಅವರನ್ನು ಎಚ್ಚರಿಸಲಾಗಿದೆ. 


ಕಾಂಡ - 30 


ಲಿ £೭ 4 ತತ್ತು 
ತ ಚ ಗೂ 
80. ಅಬಸ 
(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು: 42 ರುಕೂಆ್‌: 1 


ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


ಪ್‌ ಬೋ Ay EA ANC NSN AA es 
OS LESH L sO ಬು yy LOSE se VIOUS 
2B NAN Ey ಹಿ Ce Ar ರರು 4s Pav 
OES 48.84% 0438500೫ 16% 
(1-16) ಅವರು ಮುಖ ಸಿಂಡರಿಸಿಕೊಂಡರು ಮತ್ತು ನಿರ್ಲಕ್ಷಿಸಿದರು. ಅವರ ಬಳಿಗೆ ಆ ಅಂಧನು ಬಂದುದಕ್ಕಾಗಿ." 
ನಿಮಗೇನು ಗೊತ್ತು, ಬಹುಶಃ ಅವನು ತನ್ನನ್ನು ಸಂಸ್ಕರಿಸಿಕೊಳ್ಳಬಹುದು ಅಥವಾ ಉಪದೇಶಕ್ಕೆ ಗಮನ ಕೊಡಬಹುದು. 
ಆ ಉಪದೇಶವು ಅವನ ಪಾಲಿಗೆ ಫಲಕಾರಿಯಾಗಲೂಬಹುದು. ನಿರ್ಲಕ್ಷ್ಯ ತೋರುವವನ ಕಡೆಗಂತೂ ನೀವು ಗಮನ 
ಕೊಡುತ್ತೀರಿ. ಅವನು ತನ್ನನ್ನು ಸಂಸ್ಕರಿಸಿಕೊಳ್ಳದಿದ್ದರೆ ನಿಮ್ಮ ಮೇಲೆ ಅವನ ಹೊಣೆಯೇನಿದೆ? ತಾನಾಗಿಯೇ ನಿಮ್ಮ 


1. ಈ ಪ್ರಥಮ ವಾಕ್ಯದ ಶೈಲಿಯು ಸ್ವಾರಸ್ಯಕರವಾಗಿದೆ. ಮುಂದಿನ ವಾಕ್ಯಗಳಲ್ಲಿನೇರವಾಗಿ ಪ್ರವಾದಿ(ಸ) ಅವರನ್ನು ಅಭಿಸಂಬೋಧಿಸ 
ಲಾಗಿರುವುದರಿಂದ ಮುಖ ಸಿಂಡರಿಸಿದ ಮತ್ತು ನಿರ್ಲಕ್ಷಿ, ಸಿದ ಕೃತ್ಯವು ಪ್ರವಾದಿಯವರಿಂದಲೇ ಸಂಭವಿಸಿತ್ತೆಂದು ಸ್ಪಷ್ಟವಾಗುತ್ತದೆ. ಆದರೆ 
ಈ ಕೃತ್ಯವು ಪ್ರವಾದಿಯವರಿಂದಲ್ಲ, ಬೇರಾರಿಂದಲೋ ಸಂಭವಿಸಿದಂತೆ ಮಾತನ್ನು ಆರಂಭಿಸಲಾಗಿದೆ. ಈ ಶೈಲಿಯಿಂದ ಲಘುವಾದ 
ರೀತಿಯಲ್ಲಿ ಪ್ರವಾದಿಯವರಿಗೆ, ಇದು ನೀವು ಮಾಡುವಂತಹ ಕೆಲಸವಾಗಿರಲಿಲ್ಲವೆಂದು ಪ್ರವಾದಿಯವರ ಭಾವನೆಯನ್ನು ಬಡಿದೆಬ್ಬಿಸಲಾಗಿದೆ. 
ನಿಮ್ಮ ಉನ್ನತ ಚಾರಿತ್ರ್ಯದ ಕುರಿತು ಬಲ್ಲವರು, ಇದು ನಿಮ್ಮ ಕೆಲಸವಲ್ಲ, ಬೇರಾರೋ ಈ ಕೃತ್ಯವನ್ನು ಎಸಗಿದ್ದಾರೆಂದು ಭಾವಿಸುತ್ತಿದ್ದರು. 

ಇಲ್ಲಿ ವಿವರಿಸಲಾಗಿರುವ ಅಂಧವ್ಯಕ್ತಿ ಇಬ್ನು ಉಮ್ಮು ಮಕ್ತೂಮ್‌ ಎಂಬ ಪ್ರಸಿದ್ಧ ಸಹಾಬಿಯಾಗಿದ್ದಾರೆ. ಹಾಫಿರು್‌ ಇಬ್ನು ಅಬ್ದುಲ್‌ 
ಬರ್‌ ಅವರು ಆಲ್‌ ಇಸ್ತೀಆಬ್‌ನಲ್ಲೂ ಹಾಫಿರಖ್‌ ಇಬ್ನು ಹಜರ್‌ ಅಲ್‌ ಇಸಾಬದಲ್ಲೂ ಹೀಗೆ ವಿವರಿಸಿದ್ದಾರೆ: ಅವರು ಉಮ್ಮುಲ್‌ 
ಮೂಮಿನೀನ್‌ (ವಿಶ್ವಾಸಿಗಳ ಮಾತೆ) ಖದೀಜಾರ ಸೋದರತ್ತೆಯ ಪುತ್ರ, ಅವರ ತಾಯಿ ಮತ್ತು ಖದೀಜರ ತಂದೆ ಖುವೈಲಿದ್‌ ಪರಸ್ಪರ 
ಅಣ್ಣ-ತಂಗಿಯರಾಗಿದ್ದರು. ಪ್ರವಾದಿಯವರೊಂದಿಗಿನ ಅವರ ಈ ಸಂಬಂಧವನ್ನು ತಿಳಿದ ಬಳಿಕ, ಪ್ರವಾದಿಯವರು ಅವರನ್ನು ಬಡವ 
ಅಥವಾ ಕೆಳಸ್ತರದ ವ್ಯಕ್ತಿಯೆಂದು ಭಾವಿಸಿ ಅವರನ್ನು ನಿರ್ಲಕ್ಷಿಸಿ ದೊಡ್ಡವರ ಕಡೆಗೆ ಗಮನ ಹರಿಸಿದರೆಂಬ ಸಂದೇಹಕ್ಕೆ ಅವಕಾಶವೇ ಉಳಿಯು 
ವುದಿಲ್ಲ. ಏಕೆಂದರೆ ಅವರು ಪ್ರವಾದಿಯವರ ಭಾವ ಆಗಿದ್ದರು, ಕುಟುಂಬದವರಾಗಿದ್ದರು. ಅಂತಿಂತಹ ವ್ಯಕ್ತಿಯಾಗಿರಲಿಲ್ಲ. ಅವರೊಂದಿಗೆ 
ಪ್ರವಾದಿಯವರ(ಸ) ಅಂತಹ ವರ್ತನೆಗೆ ಕಾರಣವನ್ನು “ಅಂಧ' ಎಂಬುದನ್ನು ಅಲ್ಲಾಹನೇ ತಿಳಿಸಿದ್ದಾನೆ. ಅಂದರೆ ಪ್ರವಾದಿಯವರು ಹೀಗೆ 
ಭಾವಿಸಿದ್ದರು- ನಾನು ಈಗ ಯಾರನ್ನು ಸನ್ಫಾರ್ಗಕ್ಕೆ ತರಲು ಪ್ರಯತ್ನಿಸುತ್ತಿರುವೆನೋ ಅವರ ಪೈಕಿ ಒಬ್ಬನಾದರೂ ಸನ್ಮಾರ್ಗ ಪಡೆದರೆ, ಅದು 
ಇಸ್ಲಾಮಿಗೆ ಶಕ್ತಿ ನೀಡಲು ಕಾರಣವಾಗಬಹುದು, ತದ್ವಿರುದ್ಧವಾಗಿ ಇಬ್ನು ಉಮ್ಮು ಮಕ್ತೂಮ್‌ ಓರ್ವ ಅಂಧನಾಗಿದ್ದು ತನ್ನ ಅಸಹಾಯಕತೆ 
ಯಿಂದಾಗಿ, ಆ ಸರದಾರರ ಪೈಕಿ ಯಾರಾದರೂ ಮುಸ್ಲಿಮನಾಗಿ ಪ್ರಯೋಜನಕಾರಿಯಾಗುವಷ್ಟುಅವರು ಪ್ರಯೋಜನಕಾರಿಯಾಗಲಾರರು, 
ಆದ್ದರಿಂದ ಈ ಸಂದರ್ಭದಲ್ಲಿ ಮಧ್ಯೆ ಪ್ರವೇಶಿಸಿ ಮಾತಾಡುವುದು ಸರಿಯಲ್ಲ, ಏನಾದರೂ ತಿಳಿಯಲಿಕ್ಕಿದ್ದರೆ ಅನಂತರ ಯಾವುದಾದರೂ 
ಸಂದರ್ಭದಲ್ಲಿ ವಿಚಾರಿಸಬಹುದು. 


ಕಾಂಡ - 30 


180 ತಪ್ಲೀಮುಲ್‌ ಕುರ್‌ಆನ್‌ 


ರ UTA. A ತಿ Poo TL 
55 HOME ೦೭) (681,565 LOIS 
pS ಉತಿಗ್ರಪ (ಕ್ತ ECA (ಯಸ UCLA ೪. ಇಇ ತೆ pe 
TP OIE POS NPOSIS EE 245 HbA 
ಬಳಿಗೆ ಧಾವಿಸಿ ಬರುವ ಮತ್ತು(ಅಲ್ಲಾಹನನ್ನು) ಭಯಪಡುತ್ತಿರುವ ವ್ಯಕ್ತಿಯನ್ನು ನೀವು ಕಡೆಗಣಿಸುತ್ತೀರಿ. ಖಂಡಿತ 
ಅಲ್ಲ? ಇದೊಂದು ಉಪದೇಶವಾಗಿರುತ್ತದೆ.* ಇಷ್ಟವಿದ್ದವನು ಇದನ್ನು ಸ್ವೀಕರಿಸಲಿ. ಇದು, ಗೌರವಾನ್ವಿತವಾದ, ಉನ್ನತ 
ಮಟ್ಟದ ಪಾವನವಾದ ಹೊತ್ತಗೆಗಳಲ್ಲಿ ಲಿಖಿತವಾಗಿದ್‌ ಮತ್ತು ಅವು ಮಾನ್ಯರಾದ ಶಿಷ್ಟ ಲಿಪಿಕಾರರ್‌ ಕೈಗಳಲ್ಲಿರುತ್ತವೆ.” 
(17-23) ಮಾನವನ್‌ ಮೇಲೆ ಶಾಪವಿರಲಿ' ಎಂತಹ ಕಠೋರ ಸತ್ತ ೈಧಿಕ್ಕಾರಿಯವನು!* ಅಲ್ಲಾಹನು ಇವನನ್ನು 


ಸೃಷ್ಟಿಸಿರುವುದು ಯಾವ ವಸ್ತುವಿನಿಂದ? ವೀರ್ಯದ ಒಂದು ಬಿಂದುವಿನಿಂದ." ಅಲ್ಲಾಹನು ಇವನನ್ನು ಸ್ಥ ಸೃಷ್ಟಿಸಿದನು, 
ಆ ಬಳಿಕ ಇವನ ವಿಧಿಯನ್ನು ನಿಶ್ಚಯಿಸಿದನು! ತರುವಾಯ ಇವನಿಗಾಗಿ ಜೀವನದ ಮಾರ್ಗವನ್ನು 


2. ಪ್ರವಾದಿಯವರು ಆ ಸಂದರ್ಭದಲ್ಲಿ ಸಂದೇಶ ಪ್ರಚಾರ ಕಾರ್ಯದಲ್ಲಿ ನಿರ್ಲಕ್ಷ್ಯ ತೋರಿದ ಅಂಶ ಇದುವೇ ಆಗಿತ್ತು. ಅದನ್ನೇ 
ಮನವರಿಕೆ ಮಾಡಿಸಲಿಕ್ಕಾಗಿ ಅಲ್ಲಾಹನು ಮೊದಲು ಇಬ್ದು ಬಿ ಉಮ್ಮು ಮಕ್ತೂಮ್‌ರೊಂದಿಗೆ ಪ್ರ. ೈವಾದಿಯನರ ವರ್ತನೆಯನ್ನು ಖಂಡಿಸಿದನು. 
ಅನಂತರ ಓರ್ವ ಸತ್ಯ ಪ್ರಚಾರಕನ ದ್ಯ ಷ್ಟಿಯಲ್ಲಿ ನಿಜವಾದ ಮಹತ್ವ ಯಾವುದಕ್ಕಿರಬೇಕು, ಯಾವುದಕ್ಕಿರಬಾರದು ಎಂಬುದನ್ನು ತೋರಿಸಿ 
ಕೊಟ್ಟನು. ಒಬ್ಬವ್ಯ ತ ಸ್ಥಿತಿಯು, ಆತನು ಸತ್ಯಾ ನ್ಟೇಷಿಯಾಗಿದ್ದಾನೆ. ಎಲ್ಲಾದರೂ ಮಿಥ್ಯ ಮಾರ್ಗವನ್ನನುಸರಿಸಿ ದೇವನ ಕೋಪಕ್ಕೆ ಪಾತ್ರ 
ನಾಗಿ ಬಿಡುತ್ತೇನೋ ಎಂದು ಹೆದರುತ್ತಾನೆ. ಆದ್ದರಿಂದ ಸನ್ಮಾರ್ಗದ ಜ್ಞಾನವನ್ನು ಅರಸಿಕೊಂಡು ತಾನೇ ಬರುತ್ತಾನೆ. ಇನ್ನೊಬ್ಬ ವ್ಯಕ್ತಿಗೆ 
ಸನ್ಮಾರ್ಗದೊಂದಿಗೆ ಯಾವ ಆಸಕ್ತಿಯೂ ಇರುವುದಿಲ್ಲ ತನಗೆ ನೇರಮಾರ್ಗ ತೋರಿಸುವ ಅಗತ್ಯ: ವೇ ಇಲ್ಲವೆಂಬ ರೀತಿ ಯಲ್ಲಿ ವರ್ತಿಸುತ್ತಾನೆ. 
ಈ ಎರಡೂ ವಿಧದ ಜನರ ಪ್ಲೆ ನೈಕಿ ಯಾರು ವಿಶ್ವಾಸ ಸ್ವೀಕರಿಸಿದರೆ ಧರ್ಮಕ್ಕೆ ಹೆಚ್ಚು ಪ್ರಯೋಜನವಾದೀತು. ಯಾರಿಂದ ಧರ್ಮದ ಪ್ರಗತಿಗೆ 
ಅಷ್ಟು ಪ್ರ RE ಾಟೀಟಾಯ್‌ ತೋಡಬೆಕಾದ ವಿಷಯವಲ್ಲ. ನಿಜವಾಗಿ ನೋಡಬೇಕಾಗಿರುವುದು ಯಾರು ಸನ್ಮಾರ್ಗವನ್ನು 
ಸ್ವೀಕರಿಸಿ ತನ್ನನ್ನು ಸುಧಾರಿಸಿಕೊಳ್ಳಲು ತಯಾರಿದ್ದಾನೆ ಮತ್ತು ಯಾರು ಈ ಅಮೂಲ್ಯ ಸಂಪತ್ತಿಗೆ ಬೆಲೆಯನ್ನೇ ಕೊಡುವುದಿಲ್ಲವೆಂಬುದಾಗಿದೆ. 
ಮೂಡಲ ವ್ಯಕ್ತಿ ಅಂಧನಾಗಿರಲಿ, ಕುಂಟನಾಗಿರಲಿ, ಹೆಳವನಾಗಿರಲಿ ಅಥವಾ ES ಬಡವನೇ ಆಗಿರಲಿ, ಅವನು ಧರ್ಮದ ಬೆಳವಣಿಗೆ 
ಯಲ್ಲಿ ಹೆಚ್ಚಿನ ಸೇವೆ ಮಾಡಲು ಅರ್ಹನಲ್ಲವೆಂದು ಬಾಹ್ಯ ನೋಟಕ್ಕೆ ತೋರಬಹುದಾದರೂ, ಸತ್ಯ ಪ್ರಚಾರಕನ ಮಟ್ಟಿಗೆ ಅವನೇ ಅಮೂಲ್ಯ 
ವ್ಯಕ್ತಿಯಾಗಿದ್ದಾನೆ. ಅವನ ಕಡೆಗೇ ಅವನು ಗಮನ ಹರಿಸಬೇಕಾಗಿದೆ. ಏಕೆಂದರೆ ಈ ಕರೆಯ ಮೂಲ ಉದ್ದೇಶ ದೇವನ ದಾಸರ ಸುಧಾರಣೆ 
ಯಾಗಿದೆ. ಎರಡನೇ ವ್ಯಕ್ತಿ ಸಮಾಜದಲ್ಲಿ ಎಷ್ಟೇ ಪ್ರಭಾವಿಯಾಗಿದ್ದರೂ ಸ ಸತ್ಯ ಪ್ರಚಾರಕನು ಅವನ ಬೆನ್ನು ಬೀಳುವ ಅಗತ್ಯ ವಿಲ್ಲ ಏಕೆಂದರೆ 
ಅವನ ವರ್ತನೆಯು ಅವನು ತನ್ನನ್ನು ಸುಧಾರಿಸ ಬಯಸುವುದಿಲ್ಲವೆಂದು ಬಹಿರಂಗವಾಗಿ ಸಾರುತ್ತದೆ. ಆದ್ದರಿಂದ ಅವನ ಸುಧಾರಣೆಗಾಗಿ 
ಪ್ರಯತ್ನಿಸುವುದು ಸಮಯವನ್ನು ಪೋಲು ಮಾಡುವುದಾಗಿದೆ. ಅವನು ಸುಧಾರಿಸದಿದ್ದರೆ ಹೋಗಲಿ, ಅದು ಅವನಿಗೇ ಹಾನಿಕರವಾಗಿದೆ. 

3. ಅಂದರೆ ಹಾಗೆ ಮಾಡಲೇಬಾರದು. ದೇವನನ್ನು ಮರೆತ ಮತ್ತು ಲೌಕಿಕ ಸುಖಾಡಂಬರಗಳಿಂದ ಬೀಗಿದ ಜನರಿಗೆ ಮಹತ್ವನೀಡದಿರಿ. 
ಇಸ್ಲಾಮಿನ ಶಿಕ್ಷಣವು ಅದರಿಂದ ಮುಖ ತಿರುಗಿಸುವವರಿಗೆ ಒತ್ತಾಯ ಪೂರ್ವಕವಾಗಿ ಹೇರುವಂತಹದ್ದಲ್ಲ. ಈ ದುರಹಂಕಾರಿಗಳನ್ನು 
ಇಸ್ಲಾಮಿನತ್ತ ತರಲು ಅದರಲ್ಲಿ ನಿಮ್ಮ ಯಾವುದೋ ಉದ್ದೇಶ ಅಡಗಿದೆಯೆಂದೂ ಅವರು ಅಂಗೀಕರಿಸಿದರೆ ಇಸ್ಲಾಮಿನ ಸಂದೇಶ 
ವ್ಯಾಪಕವಾಗುವುದು, ಇಲ್ಲದಿದ್ದರೆ ವಿಫಲವಾಗುವುದೆಂದೂ ಅವರು ಭಾವಿಸಬಲ್ಲಂತಹ ಶೈಲಿಯನ್ನು ಅನುಸರಿಸುವುದೂ ನಿಮ್ಮ ಘನತೆಗೆ 
ತಕ್ಕುದಲ್ಲ. ಇವರು ಸತ್ಯದಿಂದ ನಿರಪೇಕ್ಟರಾಗಿರುವಷ್ಟೇ ಸತ್ಯವೂ ಇವರಿಂದ ನಿರಪೆ! ಕಶ್ಚವಾಗಿದೆ. 

4. ಅಂದರೆ ಕುರ್‌ಆನ್‌. 

5. ಅಂದರೆ ಎಲ್ಲ ರೀತಿಯ ಕಲಬೆರಕೆಯಿಂದ ಮುಕ್ತವಾಗಿದೆ. ಅವುಗಳಲ್ಲಿ ಅಪ್ಪಟ ತೌಹೀದ್‌ನ ಶಿಕ್ಷಣ ನೀಡಲಾಗಿದೆ. ಯಾವುದೇ 
ಸ್ವರೂಪದ ಮಿಥ್ಯ ಮತ್ತು ದುಷ್ಟ ಚಿಂತನೆಗಳು ಅವುಗಳಲ್ಲಿ ನುಸುಳಿಕೊಂಡಿಲ್ಲ ಲೋಕದ ಇತರ ಧರ್ಮಗ್ರಂಥಗಳಲ್ಲಿ ಸೇರಿಸಲಾಗಿರುವ 
ಕೊಳಕಿನ ಸ್ವಲ್ಪಂಶವೂ ಅವುಗಳೊಳಗೆ ಪ್ರವೇಶಿಸಿಲ್ಲ. ಮಾನವ ವಿಚಾರಗಳು ಮತ್ತು ಸ ಶೈತಾನನ ದುಷ್ಟೇರಣೆಗಳೆಲ್ಲದರಿಂದಲೂ ಅವು ಮುಕ್ತವಾಗಿದೆ. 


ಕಾಂಡ - 30 


80. ಅಬಸ 181 


6. ಇದು ದೇವಚರರಾಗಿದ್ದು ಕುರ್‌ಆನಿನ ಈ ಬರಹಗಳನ್ನು ಅಲ್ಲಾಹನ ನೇರ ಮಾರ್ಗದರ್ಶನದಂತೆ ಬರೆಯುತ್ತಿದ್ದರು. ಅವುಗಳನ್ನು 
ರಕ್ಷಿಸಿಡುತ್ತಿದ್ದರು. ಪ್ರವಾದಿ(ಸ)ಯವರಿಗೆ ಯಥಾರೂಪದಲ್ಲಿತಲಪಿಸುತ್ತಿದ್ದರು. ಅವುಗಳನ್ನು ಪರಿಚಯಿಸಲು ಎರಡು ಪದಗಳನ್ನು ಬಳಸಲಾಗಿದೆ. 
(1) a 5 ಕಿರಾಮ್‌ ಅಥವಾ ಗೌರವಾನ್ನಿಶ, (2) 3)» ಬರರ ಅಥವಾ ಸಜ್ಜನ. ಮೊದಲನೆಯ ಪದದ ಮೂಲಕ ಅವರಿಗೆ ವಹಿಸಿಕೊಡ 
ಲಾದ ಅಮಾನತ್‌ (ಹೊಣೆಗಾರಿಕೆ)ನಲ್ಲಿ ಕಿಂಚಿತ್‌ ವಂಚನೆಯನ್ನೂ ಮಾಡುವುದು ಸಾಧ್ಯವಿಲ್ಲದಷ್ಟು ಅವರು ಉನ್ನತರಾಗಿದ್ದಾರೆಂದು ತಿಳಿಸಲು 
ಉದ್ದೇಶಿಸಲಾಗಿದೆ. ಎರಡನೆ ಪದವನ್ನು ಉಪಯೋಗಿಸಿರುವುದು ಅವುಗಳನ್ನು ಬರೆಯುವ ಮತ್ತು ಅದನ್ನು ರಕ್ಷಿಸುವ ಹಾಗೂ ಅದನ್ನು 
ಪ್ರವಾದಿಯವರಿಗೆ ತಲುಪಿಸುವ ಹೊಣೆಗಾರಿಕೆಯನ್ನು ಅವರು ಪೂರ್ಣ ಪ್ರಾಮಾಣಿಕತೆಯೊಂದಿಗೆ ನಿರ್ವಹಿಸುತ್ತಾರೆಂದು ತಿಳಿಸುವುದಕ್ಕಾಗಿದೆ. 

7. ಈ ಸೂಕ್ತಗಳು ಅವತೀರ್ಣಗೊಂಡ ಸರಣಿಯನ್ನು ಗಮನಿಸಿದರೆ, ಕುರ್‌ಆನಿನ ಈ ಪರಿಚಯವನ್ನು ಅದರ ಘನತೆಯನ್ನು 
ವಿವರಿಸುವುದಕ್ಕಾಗಿ ಮಾಡಲಾಗಿಲ್ಲವೆಂದು ತಿಳಿಯುತ್ತದೆ. ಅದರ ನೈಜ ಉದ್ದೇಶವು ಕುರ್‌ಆನನ್ನು ತುಚ್ಛವಾಗಿ ಕಂಡು ಅದರ ಕರೆಯಿಂದ 
ವಿಮುಖರಾಗುವ ಆ ಎಲ್ಲ ದುರಹಂಕಾರಿಗಳಿಗೆ, ಈ ಮಹಾನ್‌ ಗ್ರಂಥವು, ನೀವು ಇದನ್ನು ಅಂಗೀಕರಿಸಿರೆಂದು ನಿಮ್ಮ ಮುಂದಿಟ್ಟು 
ವಿನಂತಿಸುವಷ್ಟು ಸಣ್ಣದಲ್ಲ ಇದೊಂದು ಅತ್ಯುನ್ನತ ಗ್ರಂಥವೆಂದು ಸ್ಪಷ್ಟವಾಗಿ ತಿಳಿಸುವುದಕ್ಕಾಗಿದೆ. ಇದು ನಿಮ್ಮನ್ನು ಅವಲಂಬಿಸಿಲ್ಲ. ನೀವು 
ಇದನ್ನು ಅವಲಂಬಿಸಿದ್ದೀರಿ. ನೀವು ಒಳಿತು ಬಯಸುತ್ತೀರಾದರೆ ನಿಮ್ಮ ಮನದಲ್ಲಿ ದುಷ್ಟೇರಣೆಗಳನ್ನು ಕಿತ್ತೊಗೆದು ಇದರ ಆಹ್ವಾನವನ್ನು 
ಸ್ವೀಕರಿಸಿಕೊಳ್ಳಿರಿ. ನೀವು ಇದನ್ನು ಎಷ್ಟು ನಿರ್ಲಕ್ಷಿಸುವಿರೋ ಅದಕ್ಕಿಂತಲೂ ಹೆಚ್ಚು ಅದು ನಿಮ್ಮನ್ನು ಕಡೆಗಣಿಸುವುದು. ನಿಮ್ಮ ನಿಂದನೆಗಳಿಂದ 
ಅದರ ಘನತೆಗೆ ಕಿಂಚಿತ್ತೂ ಚ್ಯುತಿಯುಂಟಾಗದು. ಮಾತ್ರವಲ್ಲ, ನಿಮ್ಮ ದೊಡ್ಡಸ್ಥಿಕೆಯ ದುರಹಂಕಾರವನ್ನು ಅದು ಮಣ್ಣುಗೂಡಿಸುವುದು. 

8. ಇಲ್ಲಿಂದ ಗದರಿಕೆಯು ನೇರವಾಗಿ ಸತ್ಯದಿಂದ ವಿಮುಖರಾಗುತ್ತಿದ್ದ. ಸತ್ಯನಿಷೇಧಿಗಳ ಕಡೆಗೆ ತಿರುಗುತ್ತದೆ. ಈಮುಂಜೆ ಅಧ್ಯಾಯದ 
ಆರಂಭದಿಂದ 16ನೇ ಸೂಕ್ತದ ವರೆಗೆ ಅಭಿಸಂಬೋಧನೆಯು ಪ್ರವಾದಿಯವರೊಂದಿಗೆ ಆಗಿತ್ತು, ತೆರೆಮರೆಯಲ್ಲಿ ಗದರಿಕೆಯು ಸತ್ಯನಿಷೇಧಗಳ 
ಕಡೆಗಿತ್ತು. ಅದರ ಶೈಲಿ ಹೀಗಿತ್ತು: ಪ್ರವಾದಿಯವರೇ। ನೀವು ಓರ್ವ ಸತ್ಯಾನ್ಹೇಷಿಯನ್ನು ಬಿಟ್ಟು ಯಾರ ಕಡೆಗೆ ಗಮನ ಹರಿಸುತ್ತೀರಿ? 
ಸತ್ಯಸಂದೇಶದ ದೃಷ್ಟಿಯಿಂದ, ನಿಮ್ಮಂತಹ ಮಹಾನ್‌ ಪ್ರವಾದಿಯು ಕುರ್‌ಆನಿನಂತಹ ಉನ್ನತ ವಸ್ತುವನ್ನು ಅವರ ಮುಂದಿಡಲು, ಅವರು 
ಮೌಲ್ಯಹೀನರಾಗಿದ್ದಾರೆ. 

9. ಕುರ್‌ಆನಿನಲ್ಲಿ ಇಂತಹ ಎಲ್ಲ ಸ್ಥಳಗಳಲ್ಲಿ ಮಾನವನೆಂದರೆ ಪ್ರತಿಯೊಬ್ಬ ಮಾನವನಲ್ಲ, ವಾಸ್ತವದಲ್ಲಿ ಯಾರ ಅನಪೇಕ್ಷಿತ ಗುಣ 
ಗಳನ್ನು ಖಂಡಿಸಲು ಉದ್ದೇಶಿಸಲಾಗಿದೆಯೋ ಅಂತಹ ಜನರಾಗಿದ್ದಾರೆ- "ಮಾನವ' ಎಂಬ ಪದವನ್ನು ಇಂತಹ ದುರ್ಗುಣವುಳ್ಳ ಮಾನವ 
ಕುಲದ ಹೆಚ್ಚಿನ ಜನರಿಗೆ ಪ್ರಯೋಗಿಸಲಾಗುತ್ತದೆ. ಇನ್ನು ಕೆಲವೆಡೆ ಇಂತಹ ವ್ಯಕ್ತಿಗಳನ್ನು ಬೆಟ್ಟು ಮಾಡಿ ಖಂಡಿಸುವುದರಿಂದ ಅವರಲ್ಲಿ 
ಹೆಠಮಾರಿತನವುಂಟಾಗುತ್ತದೆ. ಅದಕ್ಕಾಗಿ ಸಾಮಾನ್ಯ ಶೈಲಿಯಲ್ಲಿ ಉಪದೇಶಿಸುವ ಈ ಕ್ರಮವು ಹೆಚ್ಚು ಪರಿಣಾಮಕಾರಿಯಾಗುತ್ತದೆ. (ಹೆಚ್ಚಿನ 
ವಿವರಣೆಗಾಗಿ ನೋಡಿರಿ: ತಪ್ಹೀಮುಲ್‌ ಕುರ್‌ಆನ್‌ ಸಂಪುಟ-4 ಹಾಮ್ಮೀಮ್‌ ಅಸ್ಪಜ್ಞಾಟಿ.65, ಅಶ್ವೂರಾಃಟಿ.75) 

10. ಅಂದರೆ ಅದರ ಇನ್ನೊಂದರ್ಥ- "ಅವನನ್ನು ಸತ್ಯನಿಷೇಧಕ್ಕೆ ಪ್ರೇರೇಪಿಸಿರುವುದು ಯಾವುದು' ಎಂದೂ ಆಗಬಹುದು. ಕುಫ್ರ್‌ 
ಎಂದರೆ ಇಲ್ಲಿಸತ್ಯದ ನಿರಾಕರಣೆಯೂ ಆಗಬಹುದು, ಉಪಕಾರಿಯ ಉಪಕಾರಕ್ಕೆ ಕೃತಪ್ಗತೆಯೂ ಆಗಬಹುದು. ತನ್ನ ಸೃಷ್ಟಿಕರ್ತ, ಅನ್ನದಾತ 
ಮತ್ತು ಒಡೆಯನ ವಿರುದ್ಧ ಬಂಡಾಯದ ವರ್ತನೆಯೂ ಆಗಬಹುದು. 

11. ಅಂದರೆ, ಮೊದಲು ಅವನು ಯಾವುದರಿಂದ ಅಸ್ತಿತ್ವಕ್ಕೆ ಬಂದ, ಅವನು ಎಲ್ಲಿ ಬೆಳೆದ? ಯಾವ ಮಾರ್ಗದಿಂದ ಅವನು ಈ 
ಲೋಕಕ್ಕೆ ಬಂದ? ಎಂತಹ ಅಸಹಾಯಕ ಸ್ಥಿತಿಯಲ್ಲಿ ಅವನು ತನ್ನ ಜೀವನವನ್ನು ಆರಂಭಿಸಿದ? ತನ್ನ ಮೂಲವನ್ನು ಮರೆತು ನಾನಲ್ಲದೆ 
ಬೇರಾರೂ ಇಲ್ಲವೆಂಬ ಭ್ರಮೆಗೆ ಹೇಗೆ ಸಿಲುಕಿದ? ತನ್ನ ಸೃಷ್ಟಿಕರ್ತನನ್ನೇ ಪ್ರಶ್ನಿಸುವಂತಹ ಬುದ್ಧಿ ಅವನಿಗೆ ಹೇಗೆ ಹೊಳೆಯಿತು ಎಂಬುದರ 
ಬಗ್ಗೆ ಆಲೋಚಿಸಲಿ. 

12. ಅಂದರೆ ಅವನು ತಾಯಿಯ ಹೊಟ್ಟೆಯಲ್ಲಿರುವಾಗಲೇ ಅವನ ವಿಧಿ ನಿಶ್ಚಯಿಸಲ್ಪಟ್ಟಿತ್ತು. ಅವನ ಲಿಂಗ ಯಾವುದಾಗಿರುವುದು, 
ಅವನ ಎತ್ತರ, ಅವನ ದೇಹಾಕೃತಿ ಹೇಗಿರುವುದು, ಅವನ ಅಂಗಾಂಗಗಳು ಎಷ್ಟು ಸ್ವಷ್ಟ ಎಷ್ಟು ವಿಶಾಲವಾಗಿರುವುದು, ಅವರ ರೂಪ, ಸ್ನರ, 
ಅವನ ದೈಹಿಕ ಮತ್ತು ಮಾನಸಿಕ ಶಕ್ತಿ-ಸಾಮರ್ಥ್ಯಗಳು ಹೇಗಿರುವುದು, ಯಾವ ಭೂಭಾಗದಲ್ಲಿ ಯಾವ ಕುಟುಂಬದಲ್ಲಿ ಮತ್ತು ಯಾವ 
ಪರಿಸ್ಥಿತಿಯಲ್ಲಿ ಅವನು ಹುಟ್ಟುವನು, ಬೆಳೆಯುವನು, ತರಬೇತಿ ಪಡೆಯುವನು, ಏನಾಗಿ ಬೆಳೆಯುವನು, ಅವನ ವ್ಯಕ್ತಿತ್ವ ನಿರ್ಮಾಣದಲ್ಲಿ 
ವಂಶ ಪರಂಪರೆಯ, ಪರಿಸರದ ಮತ್ತು ತನ್ನ ಸ್ವಂತದ ಯಾವ ಮತ್ತು ಎಷ್ಟಂಶದ ಪ್ರಭಾವವಿರುವುದು. ಅವನು ಈ ಲೋಕದ ಬದುಕಿನಲ್ಲಿ 
ಯಾವ ಪಾತ್ರ ನಿರ್ವಹಿಸುವನು, ಅವನಿಗೆ ಕೆಲಸ ಮಾಡಲು ಈ ಭೂಮಿಯಲ್ಲಿ ಎಷ್ಟು ಕಾಲಾವಕಾಶ ನೀಡಲಾಗುವುದು ಎಂಬುದೆಲ್ಲಾ 
ನಿರ್ಣಯಿಸಲ್ಪಟ್ಟಿರುವುದು. ಈ ವಿಧಿಯಿಂದ ಅವನು ಸ್ವಲ್ಪವೂ ಸರಿಯಲಾರನು. ಅದರಲ್ಲಿ ಸ್ವಲ್ಪವೂ ಬದಲಾವಣೆ ಮಾಡಲಾರನು. ಹಾಗಿರು 
ವಾಗ ಅವನ ಸೃಷ್ಟಿಕರ್ತನು ನಿಶ್ಚಯಿಸಿಕೊಟ್ಟ ವಿಧಿಯ ಮುಂದೆ ಇಷ್ಟು ಅಸಹಾಯಕನಾಗಿದ್ದೂ ಅವನಿಗೆದುರಾಗಿ ಸತ್ಯನಿಷೇಧ ಕೈಗೊಳ್ಳುವುದು 
ಎಂತಹ ವಿಚಿತ್ರ! 


ಕಾಂಡ - 30 


182 ತಪ್ಪೀಮುಲ್‌ ಕುರ್‌ಆನ್‌ 


by Kd ಕೆ ಸೆ KN 37% 5 ಟ್ರ AS 
೨೬35 ಲ ಕಥಿ ಅಪ್ರಿಯ ಗಾ ಗ Ls KOSS 
ME 11114 ಕ [AAS PAS 15 ko £55 5 ಈ 
ಸುಗಮಗೊಳಿಸಿದನು, ಅನಂತರ ಇವನಿಗೆ ಮರಣ ಕೊಟ್ಟನು ಮತ್ತು ಸಮಾಧಿಯೊಳಕ್ಕೆ ತಲಪಿಸಿದನು.'* ತರುವಾಯ 
ತಾನಿಚ್ಛಿಸಿದಾಗ ಇವನನ್ನು ಪುನಃ ಜೀವಂತಗೊಳಿಸುವನು.* ಖಂಡಿತ ಅಲ್ಲ ಅಲ್ಲಾಹನು ಇವನಿಗೆ ಆಜ್ಞಾಪಿಸಿದ್ದ 
iy 


ಕರ್ತವ್ಯವನ್ನು ಇವನು ನೆರವೇರಿಸಲಿಲ್ಲ* 
(24-32) ಇನ್ನು, ಮನುಷ್ಯನು ತನ್ನ ಆಹಾರವನ್ನೊಮ್ಮೆ ನೋಡಲಿ.” ನಾವು ಧಾರಾಳವಾಗಿ ನೀರನ್ನು ಸುರಿಸಿದೆವು.'* 


13. ಅಂದರೆ ಅವನಿಗೆ ಈ ಲೋಕದಲ್ಲಿ ಕೆಲಸ ಮಾಡಲು ಬೇಕಾದ ಸೌಕರ್ಯಗಳನ್ನೂ ಸಂಪನ್ನೂಲಗಳನ್ನೂ ಒದಗಿಸಿ ಕೊಟ್ಟನು. 
ಸೃಷ್ಟಿಕರ್ತನು ಅವುಗಳನ್ನು ಬಳಸಲಿಕ್ಕಾಗಿ ಈ ಎಲ್ಲವ್ಯವಸ್ಥೆಗಳನ್ನು ಮಾಡದಿರುತ್ತಿದ್ದರೆ ಮತ್ತು ಈ ಅವಕಾಶಗಳನ್ನು ಒದಗಿಸದಿರುತ್ತಿದ್ದರೆ ಅವನ 
ದೈಹಿಕ ಮತ್ತು ಮಾನಸಿಕ ಶಕ್ತಿ-ಸಾಮರ್ಥ್ಯಗಳು ವ್ಯರ್ಥವಾಗುತ್ತಿದ್ದುವು. ಅಷ್ಟೇ ಅಲ್ಲ, ಸೃಷ್ಟಿಕರ್ತನು ಅವನಿಗೆ ಒಳಿತು-ಕೆಡುಕು, ಕೃತಜ್ಞತೆ- 
ಕೃತಘ್ನತೆ, ಅನುಸರಣೆ-ನಿರಾಕರಣೆಯ ಯಾವ ಮಾರ್ಗವನ್ನು ಬೇಕಾದರೂ ಆಯ್ದುಕೊಳ್ಳುವ ಅವಕಾಶವನ್ನು ನೀಡಿದನು. ಎರಡೂ 
ಮಾರ್ಗಗಳನ್ನು ಸ್ಪಷ್ಟವಾಗಿ ಅವನ ಮುಂದೆ ತೆರೆದಿಟ್ಟು, ಯಾವ ಮಾರ್ಗದಲ್ಲಿ ಬೇಕಾದರೂ ನಡೆಯುವ ಅವಕಾಶವನ್ನೂ ಸುಗಮಗೊಳಿಸಿದನು. 

14. ಅಂದರೆ ತನ್ನ ಹುಟ್ಟು ಮತ್ತು ವಿಧಿಗೆ ಸಂಬಂಧಿಸಿ ಮಾತ್ರವಲ್ಲ, ತನ್ನ ಮರಣದ ವಿಷಯದಲ್ಲೂ ತನ್ನ ಸೃಷ್ಟಿಕರ್ತನ ಮುಂದೆ 
ಆತ ಅಸಹಾಯಕನಾಗಿದ್ದಾನೆ. ಅವನು ತನ್ನ ಬಲದಿಂದ ಹುಟ್ಟಲೂ ಸಾಧ್ಯವಿಲ್ಲ. ತನ್ನ ಬಲದಿಂದ ಸಾಯುವುದೂ ಸಾಧ್ಯವಿಲ್ಲ, ತನ್ನ 
ಮರಣವನ್ನು ಒಂದು ಕ್ಷಣದ ಮಟ್ಟಿಗೆ ಮುಂದೂಡಲೂ ಅವನಿಂದಾಗದು. ಯಾವಾಗ, ಎಲ್ಲಿ ಮತ್ತು ಯಾವ ಸ್ಥಿತಿಯಲ್ಲಿ ಅವನ ಮರಣದ 
ತೀರ್ಮಾನ ಮಾಡಲಾಗಿದೆಯೋ ಅದೇ ಕ್ಷಣ, ಅದೇ ಸ್ಥಳದಲ್ಲಿ ಮತ್ತು ಅದೇ ಸ್ಥಿತಿಯಲ್ಲಿ ಅವನು ಸಾಯುವನು. ಯಾವ ರೂಪದ ಸಮಾಧಿ 
ಅವನಿಗೆ ನಿರ್ಣಯಿಸಲಾಗಿದೆಯೋ ಅದೇ ಸ್ವರೂಪದ ಸಮಾಧಿಗೆ ಅವನು ಹೋಗುವನು. ಅದು ಭೂಮಿಯ ಹೊಟ್ಟೆಯಾಗಿರಬಹುದು, 
ಸಮುದ್ರದ ತಳವಾಗಿರಬಹುದು, ಬೆಂಕಿಯ ಕುಲುಮೆಯಾಗಿರಬಹುದು ಅಥವಾ ವನ್ಯಪ್ರಾಣಿಯ ಹೊಟ್ಟೆಯಾಗಿರಬಹುದು. ಮಾನವನಿ 
ಗಂತಿರಲಿ, ಇಡೀ ಲೋಕವೇ ಒಂದಾದರೂ ಯಾರ ಬಗ್ಗೆಯೂ ಸೃಷ್ಟಿಕರ್ತನ ಈ ತೀರ್ಮಾನವನ್ನು ಬದಲಿಸಲು ಸಾಧ್ಯವಿಲ್ಲ, 

15. ಅಂದರೆಸ್ಸ ತೃಷ್ಟಿಕರ್ಶನು ಅವನನ್ನು ಮರಣದ ಬಳಕ ಪುನಃ ಜೀವಂತಗೊಳಿಸಿ ಎಬ್ಬಿಸ ಬಯಸಿದರೆ ಅದನ್ನು ನಿರಾಕರಿಸುವ ಧೈರ್ಯ 
ಅವನಿಗಿಲ್ಲ ಮೊದಲ ಬಾರಿ ಸೃಷ್ಟಿಸುವಾಗ ಅವನೊಂದಿಗೆ ಕೇಳಿರಲಿಲ್ಲ. ನೀನು ಹುಟ್ಟ ಬಯಸುತ್ತಿಯೋ ಇಲ್ಲವೋ ಎಂಬ ಸಲಹೆಯನ್ನು 
ಪಡೆದಿರಲಿಲ್ಲ. ಅವನು ನಿರಾಕರಿಸಿದರೂ ಹುಟ್ಟುತ್ತಿದ್ದನು. ಅದೇ ರೀತಿ ಅವನ ಮರುಹುಟ್ಟು ಬೇಕಾದರೆ ಹುಟ್ಟಬಹುದು, ಇಲ್ಲವಾದರೆ 
ನಿರಾಕರಿಸಬಹುದು ಎಂಬ ಅವನ ಇಚ್ಛೆಯನ್ನು ಅವಲಂಬಿಸಿಲ್ಲ. ಈ ವಿಷಯದಲ್ಲೂಅವನು ಸೃಷ್ಟಿಕರ್ತನ ಮುಂದೆ ಅಸಹಾಯಕನಾಗಿದ್ದಾನೆ. 
ಅವನು ಯಾವಾಗ ಬಯಸುತ್ತಾನೋ ಆಗ ಎಬ್ಬಿಸಿ ನಿಲ್ಲಿಸುವನು. ಅವನು ಇಚ್ಛಿಸಿದರೂ ಇಲ್ಲದಿದ್ದರೂ ಅವನಿಗೆ ಏಳಲೇ ಬೇಕಾಗುವುದು. 

16. ಆದೇಶ ಅಂದರೆ ಅಲ್ಲಾಹನು ಪ್ರತಿಯೊಬ್ಬ ಮಾನವನಲ್ಲಿ ಪ್ರಕೃತಿದತ್ತ ಮಾರ್ಗದರ್ಶನದ ರೂಪದಲ್ಲಿ ನಿಕ್ಷೇಪಿಸಿರುವ ಆದೇಶವೂ 
ಆಗಿದೆ. ಮಾನವನ ಸ್ನಂತ ಅಸ್ತಿತ್ವ ಹಾಗೂ ಭೂಮಿಯಿಂದ ಆಕಾಶದ ವರೆಗೆ ಪ್ರಪಂಚದ ಪ್ರತಿಯೊಂದು ಕಣ ಮತ್ತು ದೇವ ಮಹಿಮೆಯ 
ಪ್ರತಿಯೊಂದು ಪ್ರತೀಕವು ಬೆಟ್ಟು ಮಾಡಿ ತೋರಿಸುವ ಆದೇಶವೂ ಆಗಿದೆ. ಅಲ್ಲಾಹನು ಎಲ್ಲ ಕಾಲಗಳಲ್ಲೂ ತನ್ನ ಪ್ರವಾದಿಗಳು ಮತ್ತು 
ಗ್ರಂಥಗಳ ಮೂಲಕ ಕಳಿಸಿದ ಮತ್ತು ಪ್ರತಿಯೊಂದು ಕಾಲದ ಸಜ್ಜನರ ಮೂಲಕ ಪ್ರಚಾರ ಪಡಿಸಿದ ಆಜ್ಞೆಯೂ ಆಗಿದೆ. (ವವರಣೆಗಾಗಿ 
ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-6 ಅದ್ದಹ್ರ್‌.ಟಿ.5) ಈ ನಿಟ್ಟಿನಲ್ಲಿ ಮೇಲಿನ ಸೂಕ್ತಗಳಲ್ಲಿ ವಿವರಿಸಲಾಗಿರುವಂತೆ, ಅವುಗಳ 
ಪ್ರಕಾರ ಮಾನವನು ತನ್ನ ಸೃಷ್ಟಿಕರ್ತನಿಗೆ ವಿಧೇಯನಾಗಿರಬೇಕಾಗಿತ್ತು. ಆದರೆ ಅವನು ಅದಕ್ಕೆ ವ್ಯತಿರಿಕ್ತವಾಗಿ ಅವಿಧೇಯತೆ ತೋರಿದನು 
ಮತ್ತು ಬಾಸನೆಂಬ ನೆಲೆಯಲ್ಲಿ ಅದರ ಬೇಡಿಕೆಯನ್ನು ಈಡೇರಿಸಲಿಲ್ಲವೆಂಬ ಅರ್ಥದಲ್ಲಿ ಈ ವಿಷಯವನ್ನು ವಿವರಿಸಲಾಗಿದೆ. 

17. ಅಂದರೆ ಅವನು ಒಂದು ಸಾಮಾನ್ಯ ವಸ್ತುವೆಂದು ಭಾವಿಸಿರುವ ಆಹಾರದ ಬಗ್ಗೆ ಅದು ಹೇಗೆ ಸೃಷ್ಟಿಯಾಯಿತೆಂದು ಯೋಚಿಸಲಿ, 
ಅಲ್ಲಾಹನು ಅದಕ್ಕೆ ಸೌಕರ್ಯಗಳನ್ನು ಒದಗಿಸದಿರುತ್ತಿದ್ದರೆ ಭೂಮಿಯಲ್ಲಿ ಈ ಆಹಾರವನ್ನು ತಾನೇ ಸೃಷ್ಟಿಸುವುದು ಆವನಿಗೆ ಸಾಧ್ಯವಾಗುತ್ತಿತ್ತೇ? 

18. ಮಳೆ ಇದರ ಉದ್ದೇಶವಾಗಿದೆ. ಸೂರ್ಯನ ತಾಪದಿಂದ ಲೆಕ್ಕವಿಲ್ಲದಷ್ಟು ಪ್ರಮಾಣದಲ್ಲಿ ಸಮುದ್ರದಿಂದ ನೀರು ಆವಿಯಾಗಿ 
ಮೇಲೇಳುತ್ತದೆ. ತರುವಾಯ ದಟ್ಟ ಮೋಡಗಳುಂಟಾಗುತ್ತದೆ. ಅನಂತರ ವಾಯು ಅದನ್ನು ಭೂಮಿಯ ವಿವಿಧೆಡೆಗಳಿಗೆ ಹರಡಿಸುತ್ತದೆ. ಆ 


ಕಾಂಡ - 30 


80. ಅಬಸ 183 


ROD SLO MISES ಕ LEIS 


೪ 754೨೨ “(2 


01 FN ೨, 1. ಹ rE ಲಫೋ್ಕಛ್ಪ ಅಗ್ಗ ೨ ೨. 
ರಿಷ AS LEN NSA 3 ಆಜಿ as O41 Os 50! 


4 12 


ತರುವಾಯ ನೆಲವನ್ನು ವಿಚಿತ್ರ ರೀತಿಯಿಂದ ಸೀಳಿದೆವು.” ಅನಂತರ ಅದರೊಳಗೆ ಧಾನ್ಯಗಳು, ದ್ರಾಕ್ಷೆ, ಹಸಿರು ತರಕಾರಿ 
ಗಳು, ಇಪ್ಟೆ, ಖರ್ಜೂರ, ದಟ್ಟವಾದ ತೋಟಗಳು, ತರತರದ ಹಣ್ಣು ಹಂಪಲುಗಳು ಮತ್ತು ಮೇವನ್ನು ನಿಮಗಾಗಿಯೂ, 
ನಿಮ್ಮ ಜಾನುವಾರುಗಳಿಗಾಗಿಯೂ ಜೀವನ ಸಾಧನಗಳ ರೂಪದಲ್ಲಿ ಉತ್ಪಾದಿಸಿದೆವು.” 

(33-42) ಕೊನೆಗೆ ಕಿವಿಗಡಚಿಕ್ಕುವ ಆ ಧ್ವನಿ ಮೊಳಗುವಾಗ" ಅಂದು ಮನುಷ್ಯನು ತನ್ನ ಸಹೋದರನಿಂದಲೂ 
ತನ್ನ ತಾಯಿಯಿಂದಲೂ, ತನ್ನ ತಂದೆಯಿಂದಲೂ, ತನ್ನ ಪತ್ನಿ ಯಿಂದಲೂ, ತನ್ನ ಮಕ್ಕಳಿಂದಲೂ ದೂರ ಓಡುವನು.* 


ಬಳಿಕ ಅಂತರಿಕ್ಷದ ತಂಪಿನಿಂದ ಆ ಆವಿಯು ಪುನಃ ನೀರಿನ ರೂಪ ತಾಳುತ್ತದೆ ಮತ್ತು ಪ್ರತಿಯೊಂದು ಪ್ರದೇಶಕ್ಕೆ ಒಂದು ನಿರ್ದಿಷ್ಟ 
ಪ್ರಮಾಣದಲ್ಲಿ ಸುರಿಯುತ್ತದೆ. ತರುವಾಯ ಅದು ಭೂಮಿಯ ಮೇಲೆ ನೇರವಾಗಿಯೂ ವರ್ಷಿಸುತ್ತದೆ. ಭೂತಳದಲ್ಲಿ ಬಾವಿಗಳ ಮತ್ತು 
ಜಿಲುಮೆಗಳ ರೂಪವನ್ನೂ ಪಡೆಯುತ್ತದೆ. ನದಿ-ನಾಲೆಗಳ ರೂಪದಲ್ಲೂ ಹರಿಯುತ್ತದೆ. ಪರ್ವತಗಳಲ್ಲಿ ಹಿಮದ ರೂಪದಲ್ಲಿ ಹೆಪ್ಪುಗಟ್ಟಿ 
ಅನಂತರ ಕರಗುತ್ತದೆ. ಮಳೆಗಾಲದಲ್ಲಲ್ಲದೆ ಇತರ ಕಾಲಗಳಲ್ಲೂ ನದಿಗಳ ಆಳದಲ್ಲಿ ಹರಿಯುತ್ತದೆ. ಈ ಎಲ್ಲ ವ್ಯವಸ್ಥೆಯನ್ನು ಮಾನವನು 
ಸ್ವಯಂ ಮಾಡಿರುವನೆ? ಅವನ ಸೃಷ್ಟಿಕರ್ತ ಅವನ ಆಹಾರಕ್ಕಾಗಿ ಈ ವ್ಯವಸ್ಥೆಯನ್ನು ಮಾಡಿರದಿದ್ದರೆ ಮಾನವನು ಇಲ್ಲಿ ಬದುಕುತ್ತಿದ್ದನೆ? 

19. ಭೂಮಿಯನ್ನು ಸೀಳುವುದೆಂದರೆ, ಬೀಜ ಅಥವಾ ಗೊರಟೆ ಅಥವಾ ಸಸ್ಯಗಳನ್ನು ನೆಟ್ಟಾಗ ಅಥವಾ ಗಾಳಿ ಅಥವಾ ಪಕ್ಷಿಗಳ 
ಮೂಲಕ ಅಥವಾ ಇನ್ನಾವುದೋ ರೂಪದಲ್ಲಿ ಅದರೊಳಗೆ ತಲುಪಿ ಅಲ್ಲಿಂದ ಮೊಳಕೆಯೊಡೆಯುವಂತೆ ಸೀಳುವುದಾಗಿದೆ. ಮಾನವನು 
ಭೂಮಿಯನ್ನು ಅಗೆದು ಅಥವಾ ಉತ್ತು ಅಲ್ಲಾಹನು ಸೃಷ್ಟಿಸಿದ ಬೀಜವನ್ನು ಅದರೊಳಗೆ ಹಾಕುವುದಕ್ಕಿಂತ ಹೆಚ್ಚಿನ ಕೆಲಸವನ್ನು ಮಾಡುವುದಿಲ್ಲ. 
ಅದನ್ನು ಬಿಟ್ಟರೆ ಉಳಿದೆಲ್ಲಕೆಲಸ ಅಲ್ಲಾಹನದ್ದಾಗಿದೆ. ಈ ಅಗಣಿತ ರೀತಿಯ ಬೀಜಗಳನ್ನು ಅವನೇ ಸೃಷ್ಟಿಸಿರುವನು. ಅವನೇ ಈ ಬೀಜಗಳು 
ಭೂಮಿಯೊಳಗೆ ತಲುಪಿ ಒಡೆದು ಅದೇ ಜಾತಿಯ ಸಸ್ಯಗಳು ಬೆಳೆಯುವಂತಹ ವಿಶೇಷತೆಯನ್ನು ಅವುಗಳಲ್ಲಿ ಉಂಟು ಮಾಡಿದನು. ಅವನೇ 
ಈ ಭೂಮಿಯು ನೀರಿನೊಂದಿಗೆ ಸೇರಿಸಿ ಬೀಜಗಳನ್ನು ಒಡೆಯುವ ಮತ್ತು ಪ್ರತಿಯೊಂದು ಜಾತಿಯ ಗಿಡಗಳಿಗೆ ಸೂಕ್ತವಾದ ಆಹಾರವನ್ನು 
ಒದಗಿಸಿ ಅದನ್ನು ಬೆಳೆಸುವಂತಹ ವಿಶೇಷತೆಯಲ್ಲಿ ಅದನ್ನು ಉಂಟು ಮಾಡಿದನು. ಈ ಬೀಜವು ಈ ವಿಶೇಷತೆಯೊಂದಿಗೆ ಮತ್ತು ಭೂಮಿಯ 
ಮೇಲ್ಪದರವು ಈ ಅರ್ಹತೆಯೊಂದಿಗೆ ಅಲ್ಲಾಹನು ಸೃಷ್ಟಿಸದಿರುತ್ತಿದ್ದರೆ ಮಾನವನು ಇಲ್ಲಿ ಆಹಾರ ಪಡೆಯುತ್ತಿದ್ದನೆ? 

20. ಅಂದರೆ ನಿಮಗೆ ಮಾತ್ರವಲ್ಲ ನಿಮಗೆ ಆಹಾರ ಪದಾರ್ಥಗಳಾದ ಮಾಂಸ, ಕೊಬ್ಬು ಹಾಲು, ಬೆಣ್ಣೆ ಇತ್ಯಾದಿಗಳನ್ನು ಪಡೆಯುವ 
ಮತ್ತು ನಿಮ್ಮ ಜೀವನೋಪಾಯಕ್ಕಾಗಿ ಇನ್ನೂ ಅನೇಕ ಸೇವೆಗಳನ್ನೂ ಮಾಡುವ ಜಾನುವಾರುಗಳಿಗೂ ಕೂಡಾ ಇವುಗಳನ್ನು ಸೃಷ್ಟಿಸಲಾಗಿದೆ. 
ಇದೆಲ್ಲವೂ ನೀಡಿರುವುದು, ಈ ಎಲ್ಲ ವಸ್ತುಗಳಿಂದ ಪ್ರಯೋಜನ ಪಡೆಯುತ್ತಾ, ದೇವನು ಅನುಗ್ರಹಿಸಿದ ಆಹಾರದಿಂದ ಪೋಷಣೆ 
ಪಡೆಯುತ್ತಾ ಆತನನ್ನೇ ಧಿಕ್ಕರಿಸುವುದಕ್ಕಾಗಿಯೇ? 

21. ಇದು ಕೊನೆಯ ಕಹಳೆಯೂದುವಿಕೆಯ ಭಯಾನಕ ಶಬ್ದವಾಗಿದೆ. ಇದು ಮೊಳಗುತ್ತಲೇ ಸತ್ತು ಬಿದ್ದಿದ್ದ ಎಲ್ಲ ಮನುಷ್ಯರೂ 
ಜೀವಂತ ಎದ್ದು ನಿಲ್ಲುವರು. 

22. ಇದಕ್ಕೆ ಹೋಲುವಂತಹ ವಿಷಯವು ಅಲ್‌ಮಲರಿಜ್‌ ಅಧ್ಯಾಯದ 10ರಿಂದ 14ರ ವರೆಗಿನ ಸೂಕ್ತಗಳಲ್ಲಿಗತಿಸಿದೆ. ಓಡುವುದೆಂದರೆ 
ಇಹಲೋಕದಲ್ಲಿತಾನು ಅತಿ ಹೆಚ್ಚು ಪ್ರೀತಿಸುತ್ತಿದ್ದ ತನ್ನ ಆಪ್ತೇಷ್ಟರನ್ನು ಸಂಕಷ್ಟದಲ್ಲಿ ಸಿಲುಕಿರುವುದನ್ನು ಕಂಡು ಅವರ ಸಹಾಯಕ್ಕೆ ಧಾವಿಸುವ 
ಬದಲು ಅವರೆಲ್ಲಾದರೂ ತನ್ನನ್ನು ಸಹಾಯಕ್ಕಾಗಿ ಕರೆಯುವರೋ ಎಂಬ ಭೀತಿಯಿಂದ ದೂರ ಓಡುವನು ಎಂದಾಗಿರಬಹುದು. ಯಾವ 
ರೀತಿಯಲ್ಲಿದೇವನ ಭಯವಿಲ್ಲದೆ ಪರಲೋಕದಿಂದ ಅಲಕ್ಚ್ಯರಾಗಿ ಎಲ್ಲರೂ ಪರಸ್ಪರರಿಗಾಗಿ ಪಾಪ ಕಾರ್ಯಗಳನ್ನು ಮಾಡುತ್ತಾ ಪರಸ್ಪರರನ್ನು 
ದಾರಿ ತಪ್ಪಿಸುತ್ತಾ ಇದ್ದರೋ ಅದರ ದುಷ್ಪರಿಣಾಮಗಳು ಮುಂದೆ ಬರುವುದನ್ನು ಕಂಡು ಅವರ ಪೈಕಿ ಪ್ರತಿಯೊಬ್ಬನೂ ಅವರ ಪಥಭ್ರಷ್ಟತೆ 
ಮತ್ತು ಪಾಪದ ಹೊರೆಯನ್ನು ತನ್ನ ಮೇಲೆ ಹಾಕದಿರಲಿ ಎಂದು ದೂರ ಓಡುವರು ಎಂದೂ ಆಗಬಹುದು. ಸಹೋದರನಿಗೆ ಸಹೋದರನಿಂದ, 
ಮಕ್ಕಳಿಗೆ ಹೆತ್ತವರಿಂದ, ಪತಿಗೆ ಪತ್ನಿಯಿಂದ, ತಂದೆ-ತಾಯಿಗೆ ಮಕ್ಕಳಿಂದ, ಈ ತಿಳಿಗೇಡಿಗಳು ನಮ್ಮವಿರುದ್ದ ಪ್ರಕರಣದಲ್ಲಿಸಾಕ್ಷಿಯಾಗುವರು 
ಎಂಬ ಭೀತಿಯಿರುವುದು. 


ಕಾಂಡ - 30 


184 ತಪ್ಪೀಮುಲ್‌ ಕುರ್‌ಆನ್‌ 


ಗಗ ಜಡಗ ಲಲ್‌ ಬ್‌ ಟಟ ಫ್‌ ಲಿ ಲ ಫೋಟೋ gH ೬ ಪೈ 
ಗ ಚ ರ ಬ್ಲ ಬ ಹೊನ © 
LL ESL ANAL Lg Sek A 
ಥಿ ಅಬ EN AN O ₹5 0೫65 (6 


ಅವರಲ್ಲಿ ಪ್ರತಿಯೊಬ್ಬನಿಗೂ ಅಂದು, ತನ್ನ ಹೊರತು ಬೇರೆ ಯಾರ ಪ್ರಜ್ಞೆಯೂ ಇಲ್ಲದಂತಹ ಪರಿಸ್ಥಿತಿ ಬಂದೊದಗುವುದು.” 
ಕೆಲವು ಮುಖಗಳು ಅಂದು ಕಾಂತಿಪೂರ್ಣವಾಗಿರುವುವು. ಪ್ರಸನ್ನವಾಗಿಯೂ ಆನಂದ ತುಂದಿಲವಾಗಿಯೂ ಇರುವವು. 
ಮತ್ತೆ ಕೆಲವು ಮುಖಗಳ ಮೇಲೆ ಅಂದು ಧೂಳು ಕವಿದಿರುವುದು ಮತ್ತು ಕಪ್ಪುಕವಿದಿರುವುದು. ಇವರೇ ದುಷ್ಕರ್ಮಿಗಳಾದ 
ಸತ್ಯನಿಷೇಧಿಗಳು. 


23. "ಕಿಯಾಮತ್‌ನಂದು ಎಲ್ಲರೂ ನಗ್ನರಾಗಿ ಎದ್ದೇಳುವರು' ಎಂದು ಪ್ರವಾದಿ(ಸ) ಹೇಳಿರುವುದಾಗಿ ಹದೀಸ್‌ಗಳಲ್ಲಿ ವಿವಿಧ ರೀತಿ 
ಯಲ್ಲಿ ವಿವಿಧ ಪರಂಪರೆಯಲ್ಲಿ ಬಂದಿದೆ. ಪ್ರವಾದಿ ಪತ್ನಿಯರ ಪೈಕಿ ಒಬ್ಬರು (ಒಂದು ವರದಿಯಲ್ಲಿ ಆಯಿಶಾ, ಇನ್ನೊಂದರಲ್ಲಿ ಸೌದಾ 
ಮತ್ತೆ ಕೆಲವು ವರದಿಗಳಲ್ಲಿ ಓರ್ವ ಮಹಿಳೆ) ಗಾಬರಿಯಿಂದ ಕೇಳಿದರು, "ಅಲ್ಲಾಹನ ಸಂದೇಶವಾಹಕರೇ! ಹಾಗಾದರೆ ನಮ್ಮ ಗುಪ್ತಾಂಗಗಳು 
ಪರಸ್ಪರರ ಮುಂದೆ ತೆರೆಯುವುದೇ?' ಆಗ ಪ್ರವಾದಿಯವರು(ಸ) ಇದೇ ಸೂಕ್ತವನ್ನು ಪಠಿಸಿ ಹೇಳಿದರು, "ಅಂದು ಯಾರಿಗೂ ಯಾರನ್ನೂ 
ನೋಡುವ ಪ್ರಜ್ಞೆಯಿರಲಾರದು.' (ನಸಾಈ, ತಿರ್ಮದಿ, ಇಬ್ನು ಅಬೀ ಹಾತಿಮ್‌, ಇಬ್ನು ಜರೀರ್‌, ತಬ್ರಾನಿ, ಇಬ್ದು ಮರ್ದೂಯ, 
ಬೈಹಕಿ, ಹಾಕಿಮ್‌) 


ಜು ಬಾ 


ಕಾಂಡ - 30 


81. ಅತ್ತಕ್‌ವೀರ್‌ 


ಹೆಸರು 

ಪ್ರಥಮ ಸೂಕ್ತದ ಅ "ಕುಪ್ಲಿರತ್‌' ಎಂಬ ಪದವನ್ನು ಹೆಸರಾಗಿ ಮಾಡಲಾಗಿದೆ. ಈ ಪದವು. ಸ “ತಕ್ಷೀರ್‌' 
ಎಂಬ ಪದದ ಭೂತಕಾಲ ಕರ್ಮಣಿ ಪ್ರಯೋಗವಾಗಿದೆ. "ಸುತ್ತಲ್ಲಟ್ಟದ್ದು' ಎಂದಾಗಿದೆ. ಇದರ ಅರ್ಥ. ಸುತ್ತುವುದರ ಪ್ರಸ್ತಾಪ 
ವಿರುವುದರಿಂದ ಇದಕ್ಕೆ ಆ ಹೆಸರು ಬಂದಿದೆ. 
ಅವತೀರ್ಣಕಾಲ 


ಇದು ಮಕ್ಕಾ ಜೀವನದ ಆರಂಭ ಕಾಲದಲ್ಲಿ ಅವತೀರ್ಣವಾದ ಅಧ್ಯಾಯಗಳಲ್ಲೊಂದೆಂದು ಇದರ ವಿಷಯ ಮತ್ತು 
ವಿವರಣಾ ಶೈಲಿಯಿಂದ ವ್ಯಕ್ತವಾಗುತ್ತದೆ. 
ಚರ್ಚಾವಿಷಯಗಳು 

ಇದರಲ್ಲಿಎರಡು ವಿಷಯಗಳಿವೆ. ಒಂದು ಪರಲೋಕ, ಇನ್ನೊಂದು ಪ್ರವಾದಿತ್ವ, ಪ್ರಥಮ ಆರು ಸೂಕ್ತಗಳಲ್ಲಿಪರಲೋಕದ 
ಪ್ರಥಮ ಘಟ್ಟವನ್ನು ಹೀಗೆ ಪ್ರಸ್ತಾಪಿಸಲಾಗಿದೆ. ಸೂರ್ಯನು ಪ್ರಕಾಶಹೀನವಾದಾಗ, ನಕ್ಷತ್ರಗಳು ಚದುರಿ ಹೋದಾಗ, ಪರ್ವತಗಳು 
ಭೂಮಿಯಿಂದ ಕೀಳಲ್ಲಡುವಾಗ, ಜನರಿಗೆ ತಮ್ಮ ಅತಿ ಪ್ರಿಯ ವಸ್ತುಗಳ ಬಗ್ಗೆಯೂ ಪ್ರಜ್ಞೆ ಇಲ್ಲದಿರುವಾಗ, ವನ್ಯ ಪ್ರಾಣಿಗಳು 
ಗಾಬರಿಗೊಂಡು ಒಂದೆಡೆ ಸೇರಿದಾಗ, ಸಮುದ್ರಗಳು ಹೊತ್ತಿ ಉರಿಯುವಾಗ. ಅನಂತರ ಏಳು ಸೂಕ್ತಗಳಲ್ಲಿ ಎರಡನೆಯ 
ಘಟ್ಟವನ್ನು ಪ್ರಸ್ತಾಪಿಸಲಾಗಿದೆ- ಆತ್ಮಗಳನ್ನು ಪುನಃ ಶರೀರಗಳಿಗೆ ಜೋಡಿಸಲಾಗುವುದು, ಕರ್ಮಪತ್ರಗಳನ್ನು ತೆರೆಯಲಾಗುವುದು, 
ಅಪರಾಧಗಳ ಎಚಾರಣೆ ನಡೆಯುವುದು. ಆಕಾಶದ ಎಲ್ಲತೆರೆಗಳು ಸರಿಯುವುದು, ಸ್ವರ್ಗ-ನರಕಗಳು ಕಣ್ಣ ಮುಂದಿರುವುದು. 
ಪರಲೋಕದ ಈ ಚಿತ್ರಣವನ್ನು ಬಿಡಿಸಿದ ನಂತರ, ಆಗ ಪ್ರತಿಯೊಬ್ಬನೂ ಏನನ್ನು ತಂದಿದ್ದಾನೆಂದು ತಾನೇ ತಿಳಿದುಕೊಳ್ಳುವನೆಂಬುದನ್ನು 
ಆಲೋಚಿಸಲಿಕ್ಕಾಗಿ ಮಾನವನಿಗೇ ಬಿಟ್ಟು ಬಿಡಲಾಗಿದೆ. 

ಆ ಬಳಿಕ ಪ್ರವಾದಿಶ್ಚದ ವಿಷಯವನ್ನು ಎತ್ತಿಕೊಳ್ಳಲಾಗಿದೆ. ಅದರಲ್ಲಿ ಮಕ್ಕಾದವರೊಂದಿಗೆ, ಮುಹಮ್ಮದ್‌(ಸ)ರವರು ನಿಮ್ಮ 
ಮುಂದಿಡುವ ವಿಷಯವು ಯಾವನೇ ಹುಚ್ಚನ ಒದರುವಿಕೆಯಲ್ಲ, ಶೈತಾನನು ಹಾಕಿರುವ ಭ್ರಮೆಯೂ ಅಲ್ಲ, ಅದು ಓರ್ವ 
ಗೌರವಾನ್ವಿತ, ಉನ್ನತ ಸ್ಥಾನದ ಮತ್ತು ಪ್ರಾಮಾಣಿಕನಾದ ದೂತನ ಮಾತಾಗಿದೆ, ಅವರನ್ನು ಮುಹಮೃದ್‌(ಸ)ರವರು ತೆರೆದ 
ದಿಗಂತದಲ್ಲಿ ಹಗಲಿನ ಬೆಳಕಿನಲ್ಲಿ ಕಣ್ಣಾರೆ ನೋಡಿದ್ದಾರೆ ಎಂದು ಹೇಳಲಾಗಿದೆ; ಈ ಶಿಕ್ಷಣದಿಂದ ಬೆನ್ನು ತಿರುಗಿಸಿ ನೀವೆತ್ತ 
ಸಾಗುತ್ತಿದ್ದೀರಿ ಎಂದು ಕೇಳಲಾಗಿದೆ. 


ಕಾಂಡ - 39 


81. ಸತತ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು: 29 ರುಕೂಶ್‌: 1 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


EDEN ESL JESSE SG 
ಕರು 9ಎ) ಗಟ TATE FE SPINS 
ಶಿ ಪರ PENSE ANOS 


(1-14) ಸೂರ್ಯನು ಸುತ್ತಲ್ಪಡುವಾಗ', ನಕ್ಷತ್ರಗಳು ಚದರಿ ಬಿಡುವಾಗ,” ಪರ್ವತಗಳು ಚಲಿಸಲ್ಲಡುವಾಗ,' 
ಮತ್ತು ಹತ್ತು ತಿಂಗಳ ಗರ್ಭಿಣಿ ಒಂಟೆಗಳನ್ನು ಅವುಗಳ ಪಾಡಿಗೆ ಬಿಟ್ಟು ಬಿಡಲಾಗುವಾಗ,* ವನ್ಯ ಮೃಗಗಳೆಲ್ಲಾ ಒಂದೆಡೆ 
ಸೇರಿಸಲ್ಪಡುವಾಗ,* ಸಮುದ್ರಗಳನ್ನು ಕೆರಳಿಸಿ ಬಿಡಲಾಗುವಾಗ," ಪ್ರಾಣಗಳನ್ನು” (ಶರೀರಗಳೊಂದಿಗೆ) ಜೋಡಿಸಿ 
ಬಿಡಲಾಗುವಾಗ್‌, ಜೀವಂತ ಹೂಳಲ್ಪಟ್ಟ ಹೆಣ್ಣು ಮಗುವಿನೊಡನೆ, ಯಾವ ತಪ್ಪಿಗಾಗಿ ಅವಳನ್ನು ಕೊಲ್ಲಲಾಯಿತೆಂದು 
ಕೇಳಲಾಗುವಾಗ,' ಕರ್ಮಪತ್ರಗಳು ತೆರೆಯಲ್ಪಡುವಾಗ, ಆಕಾಶದ ತೆರೆಯು ಸರಿಸಲ್ಪಡುವಾಗ,`* ನರಕವು 


1. ಸೂರ್ಯನು ಕಳೆಗುಂದಿಸಲ್ಪಡುವುದಕ್ಕೆ ಇದೊಂದು ಅಪೂರ್ವ ಸೂಚನೆಯಾಗಿದೆ. ಅರಬಿ ಭಾಷೆಯಲ್ಲಿ pt 83 “ಶಕ್ಷೀರ್‌' 
ಎಂದರೆ ಸುತ್ತುವುದು. ತಲೆಗೆ ಪೇಟ ಸುತ್ತುವುದನ್ನು ಜಟೆ ಹೆ ಗ "ತಕ್ಷೀರುಲ್‌ ಅಮಾಮ' ಎನ್ನಲಾಗುತ್ತದೆ. ಏಕೆಂದರೆ ಪೇಟ ಹರಡಿ 
ರುತ್ತದೆ. ಅದನ್ನು ತಲೆಯ ಸುತ್ತ ಕಟ್ಟಲಾಗುತ್ತದೆ. ಇದನ್ನೇ ಹೋಲಿಸಿ ಸೂರ್ಯನಿಂದ ಹೊರಟು ಸೌರವ್ಯೂಹದಲ್ಲಿ ಹರಡುವ ಪ್ರಕಾಶವನ್ನು 
ಪೇಟಕ್ಕೆಹೋಲಿಸಲಾಗಿದೆ ಮತ್ತು ಅಂತ್ಯ ದಿನದಂದು ಹರಡಿರುವ ಪೆ! ಟವನ್ನು ಸೂರ್ಯನಿಗೆ ಸುತ್ತಲಾಗುತ್ತದೆ. ಅಂದರೆ ಪ್ರಕಾಶ ಹರಡುವುದು 
ನಿಂತು ಬಿಡುವುದು. 

2. ಅಂದರೆ ಅವುಗಳನ್ನು ತಂತಮ್ಮ ಕಕ್ಷೆ ಮತ್ತು ಸ್ಥಾನಗಳಲ್ಲಿ ಬಂಧಿಸಲ್ಪಟ್ಟ ಬಂಧನವು ತೆರೆದು ಬಿಡುವುದು ಮತ್ತು ಎಲ್ಲ ಗ್ರಹ ನಕ್ಷತ್ರ 
ಗಳು ಪ್ರಪಂಚದಲ್ಲಿಚದರಿ ಹೋಗುವುದು. ಅದಲ್ಲದೆ ,೩43| 'ಇನ್ಕದರ' ಎಂಬುದರಲ್ಲಿ ಅದು ಚದರುವುದು ಮಾತ್ರವಲ್ಲ ಮಂದವಾಗುವುದು 
ಎಂಬ ಅರ್ಥವೂ ಒಳಗೊಂಡಿದೆ. 

3. ಇನ್ನೊಂದು ಮಾತಿನಲ್ಲಿ, ಪರ್ವತಗಳು ಭಾರ ಹಾಗೂ ನಾಟಿಕೊಂಡಿರಲು ಕಾರಣವಾಗಿದ್ದ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ 
ಕೊನೆಗೊಳ್ಳುವುದು. ಆಗ ಎಲ್ಲಪರ್ವತಗಳು ತಮ್ಮ ಸ್ಥಾನದಿಂದ ಕೀಳಲ್ಪಡುವುದು ಮತ್ತು ಹಗುರವಾಗಿ ಅವು ವಾತಾವರಣದಲ್ಲಿ ಮೋಡಗಳು 
ತೇಲುವಂತೆ ಚಲಿಸುವುದು. 

4. ಅರಬರಿಗೆ ಕಿಯಾಮತ್‌ನ ಕಠಿಣತೆಯ ಕಲ್ಪನೆಯನ್ನು ಮೂಡಿಸಲಿಕ್ಕಾಗಿ ಇದು ಅತ್ಯುತ್ತಮ ವಾಕ್‌ಶೈಲಿಯಾಗಿತ್ತು. ಆಧುನಿಕ 
ಲೋಕದ ವಾಹನಗಳಿಗಿಂತ ಮುಂಚೆ ಅರಬರಿಗೆ ಹೆರಲು ತಯಾರಾದ ಒಂಟೆಗಿಂತ ಬೆಲೆಬಾಳುವ ವಸ್ತು ಬೇರೊಂದಿರಲಿಲ್ಲ. ಆ ಸಂದರ್ಭದಲ್ಲಿ 
ಅದು ನಷ್ಟವಾಗದಿರಲೆಂದು, ಕದ್ದು ಹೋಗದಿರಲೆಂದು ಮತ್ತು ಇನ್ನಾವುದೋ ರೀತಿಯಿಂದ ಅಳಿದು ಹೋಗದಿರಲೆಂದು ಅದನ್ನು ಜಾಗ್ರತೆಯಿಂದ 


ಕಾಂಡ - 30 


81. ಅಶ್ವಕ್‌ವೀರ್‌ 187 


ನೋಡಿಕೊಳ್ಳಲಾಗುತ್ತಿತ್ತು. ಅಂತಹ ಒಂಟೆಗಳನ್ನು ನಿರ್ಲಕ್ಷಿಸುವುದೆಂದರೆ ಏನೋ ಒಂದು ಅನಾಹುತವುಂಟಾಗಿದ್ದು ಜನರಿಗೆ ತಮ್ಮ ಅತ್ಯಂತ 
ನಿಕಟ ಸಂಬಂಧಿಕರನ್ನು ರಕ್ಷಿಸುವ ಪ್ರಜ್ಞೆಯೂ ಇಲ್ಲವೆಂದರ್ಥ. 

5, ಕೆಲವೊಮ್ಮೆ ಸಾರ್ವತ್ರಿಕ ವಿಪತ್ತು ಬಂದಾಗ ಎಲ್ಲ ವಿಧದ ಪ್ರಾಣಿಗಳು ಒಂದೆಡೆ ಸೇರುತ್ತವೆ. ಆ ಸಂದರ್ಭದಲ್ಲಿ ಹಾವು ಕಡಿಯು 
ವುದೂ ಇಲ್ಲ ಹುಲಿ ಕೊಲ್ಲುವುದೂ ಇಲ್ಲ 

6. ಮೂಲದಲ್ಲಿ ಪಿಸಿ 'ಸುಜ್ಜಿರತ್‌' ಎಂಬ ಪದ ಬಳಕೆಯಾಗಿದೆ. ಬಾಚಿ “ತಸ್ಟೀರ್‌' ಎಂಬ ಪದವನ್ನು ಅರಬಿಯಲ್ಲಿ . 
ಭಟ್ಟಿಯೊಳಗೆ ಅಗ್ನಿ ಉರಿಸುವುದಕ್ಕೆ ಹೇಳಲಾಗುತ್ತದೆ. ಕಿಯಾಮತ್‌ನಂದು ಸಮುದ್ರಗಳಲ್ಲಿ ಬೆಂಕಿ ಹೊತ್ತಿ ಉರಿಯುವುದೆಂಬ ಮಾತು 
ವಿಚಿತ್ರವೆನಿಸುತ್ತದೆ. ಆದರೆ ನೀರಿನ ವಾಸ್ತವಿಕತೆಯನ್ನು ಗಮನದಲ್ಲಿಟ್ಟರೆ ಇದರಲ್ಲಿ ಅದ್ಭುತವೇನೂ ಇಲ್ಲ, ಅಲ್ಲಾಹನು ಆಮ್ಲಜನಕ ಮತ್ತು 
ಜಲಜನಕ (Oxygen & Hydrogen) ಎಂಬೆರಡು ಅನಿಲಗಳನ್ನು ಸೇರಿಸಿರುವುದು. ಅದರಲ್ಲೊಂದು ಬೆಂಕಿ ಉರಿಸುವಂತಹದ್ದು 
ಮತ್ತೊಂದು ಸ್ವಯಂ ಹೊತ್ತಿ ಉರಿಯುವಂತಹದ್ದು ಮತ್ತು ಅದರಿಂದ ಬೆಂಕಿಯನ್ನು ನಂದಿಸುವಂತಹ ನೀರನ್ನು ಸೃಷ್ಟಿಸಿರುವುದು ಆತನ 
ಮಹಾ ಪವಾಡವಾಗಿದೆ. ನೀರಿನ ಈ ಸಂಯೋಜನೆಯನ್ನು ಬದಲಿಸಿ ಆ ಎರಡು ಮೂಲಗಳಿಡೆಗೆ ಮರಳಿಸಿ, ಅವು ಪರಸ್ಪರ ಬೇರ್ಪಟ್ಟು 
ಹೊತ್ತಿಸುವ ಮತ್ತು ಉರಿಯುವ ಕಾರ್ಯದಲ್ಲಿ ನಿರತವಾಗಿಸಲು ಅಲ್ಲಾಹನ ಒಂದು ಸೂಚನೆ ಸಾಕಾಗುತ್ತದೆ. 

7. ಇಲ್ಲಿಂದ ಕಿಯಾಮತ್‌ನ ಎರಡನೇ ಹಂತದ ಪ್ರಸ್ತಾಪ ಆರಂಭವಾಗುತ್ತದೆ. 

8. ಅಂದರೆ ಮಾನವನು ಈ ಲೋಕದಲ್ಲಿ ಮರಣಕ್ಕಿಂತ ಮುಂಚೆ ದೇಹ ಮತ್ತು ಆತ್ಮದೊಂದಿಗೆ ಜೀವಂತವಾಗಿದ್ದಂತೆ, ಅವನನ್ನು ಅದೇ 
ರೀತಿಯಲ್ಲಿ ಜೀವಂತಗೊಳಿಸಲಾಗುವುದು. 

9. ಈ ಸೂಕ್ತದ ಶೈಲಿಯಲ್ಲಿಕಂಡುಬರುವ ತೀವ್ರ ಕ್ರೋಧಕ್ಕಿಂತ ಹೆಚ್ಚುಕ್ರೋಧವನ್ನು ಊಹಿಸಲೂ ಸಾಧ್ಯವಿಲ್ಲ, ಪುತ್ರಿಯನ್ನು ಜೀವಂತ 
ಸಮಾಧಿ ಮಾಡಿದ ತಂದೆ-ತಾಯಿಗಳೊಂದಿಗೆ ಅಲ್ಲಾಹನಿಗೆ ಎಷ್ಟುಕೋಪವಿರುವುದೆಂದರೆ, ಅವರೊಂದಿಗೆ ನೀವೇಕೆ ಈ ಮುಗ್ಧ ಬಾಲಕಿಯನ್ನು 
ಕೊಂದು ಹಾಕಿದಿರಿ ಎಂದು ಕೇಳಲಾಗದು. ಅವರತ್ತ ಕಣ್ಣೆತ್ತಿ ನೋಡದೆ ಆ ನಿರಪರಾಧಿ ಬಾಲಕಿಯೊಂದಿಗೆ, ಮಗೂ! ನಿನ್ನನ್ನು ಯಾವ ತಪ್ಪಿಗಾಗಿ 
ಕೊಲ್ಲಲಾಯಿತು ಎಂದು ಕೇಳಲಾಗುವುದು. ಅದು ತನ್ನ ಕಠೋರ ಹೃದಯದ ತಂದೆ-ತಾಯಿಗಳು ತನ್ನೊಂದಿಗೆ ಎಂತಹ ಅಕ್ರಮವೆಸಗಿದರು 
ಮತ್ತು ಹೇಗೆ ಜೀವಂತ ಸಮಾಧಿ ಮಾಡಿದರು ಎಂದು ತನ್ನ ಕತೆಯನ್ನು ಹೇಳುವುದು. ಅದಲ್ಲದೆ ಈ ಸೂಕ್ತದಲ್ಲಿ ಎರಡು ಬಹಳ ದೊಡ್ಡ 
ವಿಷಯಗಳು ಅಡಗಿದ್ದು ಅದನ್ನು ಪದಗಳಿಂದ ವ್ಯಕ್ತ ಪಡಿಸದೆ ಅದರ ಹಿನ್ನಲೆಯಿಂದ ವ್ಯಕ್ತವಾಗುತ್ತದೆ. ಒಂದನೆಯದಾಗಿ, ಅದರಲ್ಲಿ ಅರಬ 
ರಿಗೆ, ಅಜ್ಞಾನವು ಅವರನ್ನು ಎಂತಹ ನೈತಿಕ ಅಧಃಪತನಕ್ಕೆ ತಳ್ಳಿದೆಯೆಂದರೆ ಅವರು ತಮ್ಮದೇ ಮಕ್ಕಳನ್ನು ಸಮಾಧಿ ಮಾಡುತ್ತಿದ್ದಾರೆ, ಆದರೂ 
ತಮ್ಮ ಅದೇ ಅಜ್ಞಾನಕ್ಕೆ ಅಂಟಿಕೊಂಡಿರುವೆವು ಮತ್ತು ಕೆಟ್ಟುಹೋದ ಸಮಾಜದಲ್ಲಿ ಪ್ರವಾದಿವರ್ಯರು(ಸ) ಬಯಸುವ ಸುಧಾರಣೆಯನ್ನು 
ಸ್ವೀಕರಿಸಲಾರೆವು ಎಂಬ ಹಠ ಅವರಿಗಿದೆ ಎಂಬುದನ್ನು ಎಚ್ಚರಿಸಲಾಗಿದೆ. ಎರಡನೆಯದಾಗಿ, ಅದರಲ್ಲಿ ಪರಲೋಕ ಖಂಡಿತ ಸಂಭವಿಸ 
ಲಿಕ್ಕಿದೆಯೆಂಬುದರ ಸ್ಪಷ್ಟ ಪುರಾವೆಯೂಸಿಗುತ್ತದೆ. ಜೀವಂತ ಹೂಳಲ್ಪಟ್ಟ; ಹುಡುಗಿಗೆ ನ್ಯಾಯ ಸಿಗಬೇಕಷ್ಟೆ. ಅದೇ ರೀತಿ ಅಕ್ರಮಿಗಳಿಗೆ ಅವರ 
ನಿಷ್ಕರುಣ ಕೃತ್ಯದ ವಿಚಾರಣೆಯಾಗಬೇಕಷ್ಟೆ. ದಫನವಾಗುತ್ತಿದ್ದ ಹುಡುಗಿಯ ಮೊರೆಯನ್ನು ಈ ಲೋಕದಲ್ಲಿ ಯಾರೂ ಕೇಳುವವರಿರಲಿಲ್ಲ. 
ಅಜ್ಞಾನಿ ಸಮಾಜದಲ್ಲಿ ಆ ಕೃತ್ಯವನ್ನು ಸಮ್ಮತಗೊಳಿಸಲಾಗಿತ್ತು. ತಂದೆ-ತಾಯಿಗಳಿಗೆ ಈ ಬಗ್ಗೆಯಾವುದೇ ಸಂಕೋಚವಿರಲಿಲ್ಲ, ಕುಟುಂಬದಲ್ಲೂ 
ಅವರನ್ನು ಆಕ್ಷೇಪಿಸುವವರಿರಲಿಲ್ಲ. ಸಮಾಜದಲ್ಲೂ ಅವರ ಕೈ ಹಿಡಿಯುವವರು ಯಾರೂ ಇರಲಿಲ್ಲ. ಹಾಗಿರುವಾಗ ದೇವನ ಸಾಮ್ರಾಜ್ಯದಲ್ಲಿ 
ಈ ಮಹಾ ಪತನಕ್ಕೆ ಯಾವುದೇ ವಿಚಾರಣೆಯಿರಲಾರದೆ? 

ಅರಬರಲ್ಲಿ ಹೆಣ್ಮಕ್ಕಳನ್ನು ಜೀವಂತ ಹೂಳುವ ಈ ನಿಷ್ಠರುಣ ಪದ್ಧತಿಯು ಪ್ರಾಚೀನ ಕಾಲದಲ್ಲಿ ವಿವಿಧ ಕಾರಣಗಳಿಂದಾಗಿ ಜಾರಿಗೆ 
ಬಂದಿತ್ತು. (1) ಆರ್ಥಿಕ ದುಚ್ಯಿತಿ. ಇದರಿಂದ ಉಣ್ಣುವವರು ಕಡಿಮೆಯಿರಬೇಕು ಮತ್ತು ಮಕ್ಕಳ ಪೋಷಣೆಯ ಭಾರವು ತಮ್ಮ ಮೇಲೆ 
ಬೀಳಬಾರದೆಂದು ಬಯಸುತ್ತಿದ್ದರು. ತಮ್ಮ ಸಂಪಾದನೆಯಲ್ಲಿಸಹಾಯಕವಾಗಬಲ್ಲರೆಂಬ ನಿರೀಕ್ಷೆಯಿಂದ ಗಂಡು ಮಕ್ಕಳನ್ನು ಬೆಳೆಸುತ್ತಿದ್ದರು. 
ಆದರೆ ಹೆಣ್ಣುಮಕ್ಕಳನ್ನು ಬೆಳೆದು ದೊಡ್ಡವರಾಗುವ ತನಕ ಪೋಷಿಸಬೇಕಾದೀತು ಮತ್ತು ಮದುವೆ ಮಾಡಿಕೊಡಬೇಕಾದೀತೆಂಬ ಭಯದಿಂದ 
ಅವರನ್ನು ಕೊಲ್ಲುತ್ತಿದ್ದರು. (2) ಗಲಭೆಗ್ರಸ್ಥ ಸ್ಥಿತಿ. ಇದರಿಂದ ಗಂಡು ಮಕ್ಕಳು ಹೆಚ್ಚಾದಂತೆ ತಮಗೆ ಅಷ್ಟೇ ಸಹಾಯಕರಿರುವರೆಂದು ಭಾವಿಸಿ 
ಅವರನ್ನು ಬೆಳೆಸುತ್ತಿದ್ದರು. ಆದರೆ ಗೋತ್ರ ಸಂಘರ್ಷಗಳ ವೇಳೆ ಹೆಣ್ಣು ಮಕ್ಕಳನ್ನು ರಕ್ಷಿಸಬೇಕಾದೀತು ಮತ್ತು ಪ್ರತಿರೋಧದಲ್ಲೂ ಅವರು 
ಯಾವುದೇ ಪ್ರಯೋಜನಕ್ಕೆ ಬರಲಾರರೆಂದು ಅವರನ್ನು ವಧಿಸುತ್ತಿದ್ದರು. (3) ಅಶಾಂತಿಯ ವಾತಾವರಣದಲ್ಲಿ, ಕೆಲವೊಮ್ಮೆ ವೈರಿಗೋತ್ರಗಳು 
ಹಠಾತ್ತನೆ ದಾಳಿ ನಡೆಸಿದಾಗ ಅವರ ಕೈಗೆ ಹೆಣ್ಣುಮಕ್ಕಳೂಸಿಕ್ಕಿ ಬೀಳುತ್ತಿದ್ದರು. ಅವರು ಅವರನ್ನು ಕೊಂಡೊಯ್ದು ಒಂದೋ ದಾಸಿಯರನ್ನಾಗಿ 
ಮಾಡಿ ಇಟ್ಟುಕೊಳ್ಳುತ್ತಿದ್ದರು ಅಥವಾ ಅವರನ್ನು ಎಲ್ಲಾದರೂ ಮಾರಿ ಬಿಡುತ್ತಿದ್ದರು. ಇದರಿಂದಾಗಿ ಅರಬರಲ್ಲಿ ಮಕ್ಕಳು ಹುಟ್ಟಿದ ಕೂಡಲೇ, 


ಇಡದ 


ಅದು ಹೆಣ್ಣಾದರೆ ಹೂತು ಬಿಡಲಿಕ್ಕಾಗಿ ಮೊದಲೇ ತಯಾರಿಸಿಟ್ಟಿರುವ ಗುಂಡಿಯಲ್ಲಿಹಾಕಿ ಮಣ್ಣು ಹಾಕುವ ಪದ್ಧತಿ ಜಾರಿಗೊಂಡಿತು. ಒಂದು 


ಕಾಂಡ - 30 


188 ತಪ್ಪೀಮುಲ್‌ ಕುರ್‌ಆನ್‌ 
ಅ ವ “| ಉಶ್‌ 
ವೇಳೆ ಮಗುವಿನ ತಾಯಿ ಅದಕ್ಕೆ ಒಪ್ಪದಿದ್ದರೆ ಅಥವಾ ಅದರ ಕುಟುಂಬದವರು ಅದಕ್ಕೆ ತಡೆಯಾದರೆ ತಂದೆಯಾದವನು ಒಲ್ಲದ ಮನಸ್ಸಿ 


ನೊಂದಿಗೆ ಕೆಲವು ಸಮಯ ಅದನ್ನು ಪೋಷಿಸುತ್ತಿದ್ದನು. ಸ್ವಲ್ಪ ದೊಡ್ಡದಾದ ಮೇಲೆ ಎಲ್ಲಾದರೂ ಮರುಭೂಮಿಗೆ ಕೊಂಡು ಹೋಗಿ ಜೀವಂತ 
ಹೂಳುತ್ತಿದ್ದರು. ಈ ವಿಷಯದಲ್ಲಿ ಎಂತಹ ಕ್ರೌರ್ಯ ನಡೆಯುತ್ತಿತ್ತೆಂಬುದನ್ನು ಓರ್ವ ವ್ಯಕ್ತಿಯು ಪ್ರವಾದಿವರ್ಯರಲ್ಲೀಸ) ಈ ರೀತಿ 
ವಿವರಿಸಿರುವುದನ್ನು ಸುನನ್‌ ದಾರಿಮೀಯಲ್ಲಿ ಉದ್ದರಿಸಲಾಗಿದೆ. ಒಬ್ಬ ವ್ಯಕ್ತಿ ಪ್ರವಾದಿಯವರಲ್ಲಿ ತನ್ನ ಅಜ್ಞಾನಕಾಲದ ಘಟನೆಯನ್ನು ಈ 
ರೀತಿ ವಿವರಿಸುತ್ತಾರೆ: ನನಗೆ ಮುದ್ದಾದ ಮಗಳೊಬ್ಬಳಿದ್ದಳು. ನನ್ನನ್ನು ಅವಳು ಬಹಳವಾಗಿ ಪ್ರೀತಿಸುತ್ತಿದ್ದಳು. ನಾನು ಕರೆದಾಗಲೆಲ್ಲಓಡೋಡಿ 
ಬರುತ್ತಿದ್ದಳು. ಒಂದು ದಿನ ನಾನು ಆಕೆಯನ್ನು ಕರೆದುಕೊಂಡು ಹೋದೆ. ದಾರಿಯಲ್ಲಿ ಒಂದು ಬಾವಿಯಿತ್ತು. ನಾನು ಆಕೆಯ ಕೈ ಹಿಡಿದು 
ಬಾವಿಗೆ ದೂಡಿ ಹಾಕಿದೆ. ಆಕೆಯ ಕೊನೆಯ ಮಾತು ನನ್ನ ಕಿವಿಗೆ ಬಿದ್ದದ್ದು "ಅಪ್ಪಾ! ಅಪ್ಪಾ!' ಎಂದಾಗಿತ್ತು! ಇದನ್ನು ಕೇಳಿದ ಪ್ರವಾದಿ(ಸ) 
ಅತ್ತು ಬಿಟ್ಟರು. ಅವರ ಕಣ್ಣಿನಿಂದ ಕಣ್ಣೀರು ಹರಿಯಿತು. ಸಭಿಕರ ಪೈಕಿ ಒಬ್ಬರು "ಈ ವ್ಯಕ್ತಿ ತಮ್ಮನ್ನು ದುಃಖಕ್ಕೀಡು ಮಾಡಿಬಿಟ್ಟರು' ಎಂದು 
ಹೇಳಿದರು. ಪ್ರವಾದಿ(ಸ) ಹೇಳಿದರು, "ಅವರನ್ನು ತಡೆಯಬೇಡಿ. ಯಾವ ಚಿಂತೆ ಅವರನ್ನು ಕಾಡುತ್ತಿದೆಯೋ ಅದರ ಬಗ್ಗೆ ಅವರು ವಿವರಿ 
ಸಲಿ.' ತರುವಾಯ ಪ್ರವಾದಿಯವರು ಆ ವ್ಯಕ್ತಿಯೊಡನೆ, ತನ್ನ ವೃತ್ತಾಂತವನ್ನು ಇನ್ನೊಮ್ಮೆ ಕೇಳಿಸುವಂತೆ ಹೇಳಿದರು. ಅವರು ಎರಡನೆ ಬಾರಿ 
ಘಟನೆಯನ್ನು ವಿವರಿಸಿದಾಗ ಪ್ರವಾದಿಯವರು ಕಣ್ಣೀರಿನಿಂದ ಗಡ್ಡ ತೋಯ್ದು ಹೋಗುವವರೆಗೂ ಅತ್ತರು. ಆ ಬಳಿಕ ಪ್ರವಾದಿ(ಸ) ಹೇಳಿ 
ದರು, "ಅಜ್ಞಾನ ಕಾಲದಲ್ಲಿ ನೀವು ಏನೆಲ್ಲ ಮಾಡಿದ್ದಿರೋ ಅದನ್ನು ಅಲ್ಲಾಹನು ಕ್ಷಮಿಸಿದನು. ಇನ್ನು ಜೀವನವನ್ನು ಹೊತಾಗಿ ಆರಂಭಿಸಿರಿ.' 

ಈ ಅಮಾನವೀಯ ಕೃತ್ಯದ ಬಗ್ಗೆ ಅರಬರಿಗೆ ಪ್ರಜ್ಞೆಯೇ ಇರಲಿಲ್ಲವೆಂದು ಭಾವಿಸಬಾರದು. ಯಾವುದೇ ಸಮಾಜವು ಎಷ್ಟೇ ಕೆಟ್ಟು 
ಹೋಗಿದ್ದರೂ ಅದಕ್ಕೆ ಇಂತಹ ಕ್ರೂರ ಕೃತ್ಯಗಳ ದೋಷಗಳ ಬಗ್ಗೆ ಪ್ರಜ್ಞೆಯಿಲ್ಲದಿರಲು ಸಾಧ್ಯವಿಲ್ಲ. ಆದ್ದರಿಂದಲೇ ಕುರ್‌ಆನ್‌ ಈ ನೀಚ ಕೃತ್ಯದ 
ಬಗ್ಗೆ ದೀರ್ಪ ಭಾಷಣವನ್ನೇನೂ ಮಾಡಲಿಲ್ಲ. ಮೈನವಿರೇಳುವಂತಹ ಕೆಲವೇ ಪದಗಳಲ್ಲಿ "ಜೀವಂತ ಹೂಳಲ್ಪಟ್ಟ ಹುಡುಗಿಯಲ್ಲಿ "ನಿನ್ನನ್ನು 
ಯಾವ ಅಪರಾಧಕ್ಕಾಗಿ ಕೊಲ್ಲಲಾಯಿತು' ಎಂದು ವಿಚಾರಿಸುವಂತಹ ಒಂದು ದಿನ ಬರಲಿದೆಯೆಂದಷ್ಟೇ ಹೇಳಿ ಸಾಕು ಮಾಡಿದೆ. ಅಜ್ಞಾನ 
ಕಾಲದಲ್ಲೂ ಅನೇಕ ಮಂದಿಗೆ ಈ ದುಷ್ಟ ಪದ್ಧತಿಯ ಕೇಡಿನ ಬಗ್ಗೆ ಪ್ರಜ್ಞೆಯಿತ್ತೆಂದು ಅರೇಬಿಯದ ಇತಿಹಾಸದಿಂದಲೂ ತಿಳಿದು ಬರುತ್ತದೆ. 
ತಬ್ರಾನಿಯ ವರದಿಯ ಪ್ರಕಾರ, ಸಲ್‌ಸಅ ಬಿನ್‌ ನಾಜಿಯ ಅಲ್‌ಮುಜಾಶಿಈ ಎಂಬವರು ಪ್ರವಾದಿಯವರೊಂದಿಗೆ ಹೇಳಿದರು- ಯಾ 
ರಸೂಲಲ್ಲಾಹ್‌! ನಾನು ಅಜ್ಞಾನ ಕಾಲದಲ್ಲಿಕೆಲವು ಪುಣ್ಯ ಕಾರ್ಯಗಳನ್ನೂ ಮಾಡಿದ್ದೇನೆ. ಅವುಗಳಲ್ಲೊಂದು, ನಾನು 360 ಹೆಣ್ಣುಮಕ್ಕಳನ್ನು 
ಜೀವಂಶ ಹೂಳಲ್ಲಡುವುದರಿಂದ ರಕ್ಷಿಸಿರುವೆನು. ಪ್ರತಿಯೊಂದು ಮಗುವಿನ ವಿಮೋಚನೆಗಾಗಿ ಎರಡೆರಡು ಒಂಟೆಗಳನ್ನು ಪರಿಹಾರವಾಗಿ 
ನೀಡಿರುವೆನು. ನನಗೆ ಅದರ ಪ್ರತಿಫಲ ಸಿಗಬಹುದೇ? ಪ್ರವಾದಿ(ಸ) ಹೇಳಿದರು- ನಿಮಗೆ ಅಲ್ಲಾಹನು ಇಸ್ಲಾಮಿನ ಸೌಭಾಗ್ಯ ನೀಡಿರುವುದೇ 
ನಿಮಗೆ ನೀಡಲಾದ ಪ್ರತಿಫಲವಾಗಿದೆ. 

ವಾಸ್ತವದಲ್ಲಿ ಇಸ್ಲಾಮ್‌ ಅರೇಬಿಯಾದಿಂದ ಈ ಕಠೋರ ಪದ್ಧತಿಯನ್ನು ಕೊನೆಗೊಳಿಸಿರುವುದು ಮಾತ್ರವಲ್ಲ, ಹೆಣ್ಣುಮಕ್ಕಳ ಜನನವು 
ಒಂದು ವಿಪತ್ತು ಮತ್ತು ದುರಂತವಾಗಿದ್ದು ಅದನ್ನು ಅರೋಚಕವಾಗಿ ಸಹಿಸಿಕೊಳ್ಳಬೇಕೆಂಬ ಭ್ರಾಮಕ ನಂಬಿಕೆಯನ್ನು ಅಳಿಸಿ ಹಾಕಿರುವುದು 
ಅದರ ಅನುಗ್ರಹಗಳ ಪೈಕಿ ಒಂದು ದೊಡ್ಡ ಅನುಗ್ರಹವಾಗಿದೆ. ತದ್ವಿರುದ್ಧವಾಗಿ, ಇಸ್ಲಾಮ್‌ ಹೆಣ್ಣು ಮಕ್ಕಳನ್ನು ಪೋಷಿಸುವುದು, ಅವರಿಗೆ 
ಶಿಕ್ಷಣ-ತರಬೇತಿ ನೀಡುವುದು ಮತ್ತು ಅವರನ್ನು ವಿವಾಹ ಮಾಡಿ ಕೊಡುವುದು ಅತಿ ದೊಡ್ಡ ಪುಣ್ಯಕಾರ್ಯವೆಂದು ಸಾರಿತು. ಹುಡುಗಿಯರ 
ವಿಷಯದಲ್ಲಿ ಪ್ರವಾದಿ(ಸ) ಜನರಲ್ಲಿ ಮನೆ ಮಾಡಿಕೊಂಡಿದ್ದ ಸಾಮಾನ್ಯ ಕಲ್ಪನೆಯನ್ನು ಯಾವ ರೀತಿ ಬದಲಾಯಿಸಿದರೆಂಬುದು ಅವರ 
ಅನೇಕ ವಚನಗಳಿಂದ ವ್ಯಕ್ತವಾಗುತ್ತದೆ. ಉದಾಹರಣೆಗೆ: ಪ್ರವಾದಿ(ಸ) ಹೇಳಿದರು, 


ಬಾ ಬ್‌ ಜು 
"ಹೆಣ್ಣು ಮಕ್ಕಳ ಜನನದಿಂದ ಸತ್ವ ಪರೀಕ್ಷೆಗೊಳಗಾದ ವ್ಯಕ್ತಿ, ಅವರೊಂದಿಗೆ ಅತ್ಯುತ್ತಮವಾಗಿ ವರ್ಶಿಸಿದರೆ ಅವರು ಅವನನ್ನು 
ನರಕಾಗ್ನಿಯಿಂದ ಪಾರುಗೊಳಿಸುವ ಕಾರಣವಾಗುವರು. (ಬುಖಾರಿ, ಮುಸ್ಲಿಮ್‌) 


ಹಗೆ 
ಒಂ ಯ ಬ್‌ ಟ್‌ 
"ಇಬ್ಬರು ಹುಡುಗಿಯರನ್ನು ಅವರು ಪ್ರೌಢರಾಗುವವರೆಗೆ ಪೋಷಿಸಿ ಬೆಳೆಸುವವನು ಅಂತ್ಯದಿನದಂದು ನನ್ನ. ಜೊತೆ ಈ 
ರೀತಿಯಲ್ಲಿರುವರು' ಎಂದು ಪ್ರವಾದಿ(ಸ) ತಮ್ಮ ಎರಡು ಬೆರಳುಗಳನ್ನು ಜೋಡಿಸಿ ತೋರಿಸಿದರು. (ಮುಸ್ಲಿಮ್‌) 


ಹ ಎಂಎ ಸಂ ye eB Mpa sya eye 
eC ರ ಟ್ಬಲಳಭಫಚಅ_ಚ್ಚ 


ಕಾಂಡ - 30 


81. ಅತ್ತಕ್‌ವೀರ್‌ 189 


SANA Lad 46 ಗ ಜವ SEN ೪ ॥; 


ಭುಗಿಲೇಳಿಸಲ್ಪಡುವಾಗ ಮತ್ತು ಸ್ವರ್ಗವು ಹತ್ತಿರ ತರಲ್ಪಡುವಾಗ" ಪ್ರತಿಯೊಬ್ಬನಿಗೂ ತಾನೇನು ತಂದಿರುವೆನೆಂದು 
ತಿಳಿದು ಬಿಡುವುದು. 


"ಒಬ್ಬರು ಮೂವರು ಪುತ್ರಿಯರನ್ನು ಅಥವಾ ಸಹೋದರಿಯರನ್ನು ಪೋಷಿಸಿ ಬೆಳೆಸಿ ಅವರಿಗೆ ಉತ್ತಮ ಶಿಷ್ಟಾಚಾರವನ್ನು ಕಲಿಸಿ, 
ಅವರು ಅವನಿಂದ ನಿರಪೇಕ್ಷರಾಗುವ ರೀತಿಯಲ್ಲಿ ಅವರೊಂದಿಗೆ ಪ್ರೀತಿಯಿಂದ ವರ್ತಿಸಿದರೆ ಅಲ್ಲಾಹನು ಅವನಿಗೆ ಸ್ವರ್ಗವನ್ನು 
ಕಡ್ಡಾಯಗೊಳಿಸುವನು. ' ಒಬ್ಬ! ವ್ಯಕ್ತಿ ಕೇಳಿದರು, "ಅಲ್ಲಾಹನ ಸಂದೇಶವಾಹಕರೇ। ಇಬ್ಬರು ಹುಡುಗಿಯರಾದರೆ?' ಪ್ರವಾದಿ(ಸ) ಹೇಳಿದರು, 
"ಇಬ್ಬರಾದರೂ ಸ ಸಹ.' ಈ ಹದೀಸ! ನ್ನು ಉಲ್ಲೇಖಿಸಿ ಇಬ್ನು ಅಬ್ಬಾಸ ಸ್‌(ರ) ಹೇಳುತ್ತಾರೆ, "ಆಗ ಜನರು ಒಬ್ಬಳೇ ಹುಡುಗಿಯ ಕುರಿತು 
ಕೇಳುತ್ತಿದ್ದರೂ ಪ್ರವಾದಿ(ಸ) ಇದೇ ಉತ್ತರ ನೀಡುತ್ತಿದ್ದರು.' (ಶರಹುಸ್ತುನಃ ) 


ಸೈಟು ಟ್ರೂ Sipser sb Blades ys 
“ಒಬ್ಬನಿಗೆ ಹೆಣ್ಣು ಮಗು ಜನಿಸಿದ್ದು ಅವನು ಅದನ್ನು ಜೀವಂತ ಹೂಳದೆ, ಅಪಮಾನಿಸದೆ, ಗಂಡು ಮಕ್ಕಳಿಗೆ ಅವಳಿಗಿಂತ ಪ್ರಾಶಸ್ತ್ಯ 
ನೀಡದೆ ಇದ್ದರೆ ಅಲ್ಲಾಹನು ಅವನನ್ನು ಸ್ವರ್ಗಕ್ಕೆ ಕಳಿಸುವನು.' (ಅಬೂ ದಾವೂದ್‌) 


MA ಖೈ ಬಹ os Sede ರಿಲೆ ಖಿಂಕುೂ 


'ಒಬ್ಬನಿಗೆ ಮೂವರು ಹೆಣ್ಣುಮಕ್ಕಳಿದ್ದು ಅವರು ಅವರ ಬಗ್ಗೆ ಸಹನೆ ವಹಿಸಿದರೆ ಮತ್ತು ಅವರಿಗೆ ಉತ್ತಮ ಬಟ್ಟೆ ತೊಡಿಸಿದರೆ ಅವರು 
ಅವನನ್ನು ನರಕಾಗ್ನಿಯಿಂದ ಪಾರುಗೊಳಿಸುವ ಕಾರಣವಾಗುವರು.' (ಬುಖಾರಿ-ಅದಬುಲ್‌ ಮುಪ್ರದ್‌, ಇಬ್ನು ಮಾಜ) 


ಖೈ! ನುಲಿಯ! aS pd yale 
"ಒಬ್ಬನಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದು, ಅವನು ಅವರನ್ನು ಚೆನ್ನಾಗಿ ನೋಡಿಕೊಂಡರೆ ಅವರು ಅವನನ್ನು ಸ್ವರ್ಗಕ್ಕೆ ತಲುಪಿಸುವರು.' 
(ಬುಖಾರಿ-ಅದಬುಲ್‌ ಮುಪ್ರದ್‌) 


$23 ಯ ಪ plod ಬಯ ಯ ಬಟ ಬ“ ಬಟ Jo ಸ ಬ 
ಲೂ Ep ಲಕಾ! a ಖಿಲ ಓಲ? 


ಪ್ರವಾದಿ(ಸ) ಸುರಾಕಾ ಬಿನ್‌ ಜಲ್‌ಶಮ್‌ರೊಂದಿಗೆ ಕೇಳಿದರು, "ಅತಿ ದೊಡ್ಡ ದಾನ (ಅಥವಾ ದೊಡ್ಡ ದಾನಗಳ ಪೈಕಿ ಒಂದು) 
ಯಾವುದೆಂದು ಹೇಳಲೇ?' ಅವರು ಹೇಳಿದರು, 'ಯಾ ರಸೂಲುಲ್ಲಾಹ್‌! ಖಂಡಿತ ಹೇಳಿರಿ.' ಪ್ರವಾದಿ(ಸ) ಹೇಳಿದರು, “(ವಿಚ್ಛೇದಿತಳಾಗಿ 
ಅಥವಾ ವಿಧವೆಯಾಗಿ) ನಿನ್ನ ಬಳಿಗೆ ಮರಳಿದ, ನೀನಲ್ಲದೆ ಸಂಪಾದಿಸುವ ಯಾರೂ ಇಲ್ಲದ ನಿನ್ನ ಮಗಳು.' (ಇಬ್ನು ಮಾಜ, 
ಬುಖಾರಿ-ಅದಬುಲ್‌ ಮುಪ್ರದ್‌) 

ಇದೇ ಶಿಕ್ಷಣಗಳು ಹುಡುಗಿಯರ ಕುರಿತು ಜನರ ದೃಷ್ಟಿಕೋನವನ್ನು ಅರೇಬಿಯಾದಲ್ಲಿ ಮಾತ್ರವಲ್ಲ ಇಸ್ಲಾಮಿನ ಸೌಭಾಗ್ಯವನ್ನು 
ಪಡೆದ ಲೋಕದ ಜನಾಂಗಗಳನ್ನೂ ಬದಲಾಯಿಸಿತು. 

10. ಅಂದರೆ ಈಗ ದೃಷ್ಟಿಯಿಂದ ಮರೆಯಾಗಿರುವ ಎಲ್ಲ ವಸ್ತುಗಳೂ ಪ್ರತ್ಯಕ್ಷಗೊಳ್ಳುವುವು. ಈಗ ಕೇವಲ ಅಂತರಿಕ್ಷ ಅಥವಾ 
ಮೋಡಗಳು, ಧೂಳು, ಸೂರ್ಯ, ಚಂದ್ರ- ನಕ್ಷತ್ರಾದಿಗಳು ಕಾಣುತ್ತಿವೆ. ಆದರೆ ಆಗ ದೇವನ ದೇವತ್ನವು ತನ್ನಸಂಪೂರ್ಣ ವಾಸ್ತವಿಕತೆಯೊಂದಿಗೆ 
ಎಲ್ಲರ ಮುಂದೆ ಅನಾವರಣಗೊಳ್ಳುವುದು. 

11. ಅಂದರೆ ಹಶ್ರ್‌(ಜಮಾವಣೆ)ನ ಮೈದಾನದಲ್ಲಿ ಜನರ ಪ್ರಕರಣಗಳ ವಿಚಾರಣೆ ನಡೆಯುತ್ತಿರುವಾಗ ನರಕದ ಬೆಂಕಿಯೂ 
ಎಲ್ಲರಿಗೂ ಗೋಚರಿಸುವುದು ಮತ್ತು ಸ್ಪರ್ಗದ ಎಲ್ಲ ಸೌಭಾಗ್ಯಗಳೂ ಎಲ್ಲರ ಮುಂದೆ ಇರುವುದು. ಇದು ಕೆಟ್ಟವರು ತಾವು ಯಾವುದರಿಂದ 
ವಂಚಿತರಾಗಲಿದ್ದೇವೆ ಮತ್ತು ಸಜ್ಜನರು ತಾವು ಎಂತಹ ಸೌಭಾಗ್ಯಗಳನ್ನು ಪಡೆಯಲಿದ್ದೇವೆಂದು ತಿಳಿದುಕೊಳ್ಳಲಿಕ್ಕಾಗಿದೆ. 


ಕಾಂಡ - 30 


190 ತಪ್ಪೀಮುಲ್‌ ಕುರ್‌ಆನ್‌ 


4 


SLB SESS SSE gS Bacal 
GigE, oH hos OSL ಆಳಿ - 


(15-29) ಹಾಗಲ್ಪ'” ನಾನು ಆಣೆ ಹಾಕುತ್ತೇನೆ ಮರಳುವ ಹಾಗೂ ಮರೆಯಾಗುವ ತಾರೆಗಳ ಮತ್ತು 
ರಾತ್ರೆಯ ಅದು ತೆರಳಿದಾಗ ಮತ್ತು ಮುಂಜಾನೆಯ ಅದು ಉಸಿರಾಡಿಬಾಗ. ಇದು ನಿಜಕ್ಕೂ ಒಬ್ಬ ಸನ್ಮಾನ್ಯ 
ದೂತನ ಮಾತಾಗಿದೆ.'" ಅವನು ಮಹಾಶಕ್ತಿಶಾಲಿ.* ಎಶ್ವಸಿಂಹಾಸನದ ಒಡೆಯನ ಬಳಿ ಉನ್ನತ ಸ್ಥಾನವುಳ್ಳವನು. ಅಲ್ಲಿ 
ಅವನ ಆದೇಶವನ್ನು ಪಾಲಿಸಲಾಗುತ್ತದೆ. ಅವನು ವಿಶ್ವಾಸಾರ್ಹನಾಗಿರುತ್ತಾನೆ.'” ಮತ್ತು (ಮಕ್ಕಾವಾಸಿಗಳೇ) ನಿಮ್ಮ 


12. ಅಂದರೆ ಕುರ್‌ಆನಿನಲ್ಲಿ ವಿವರಿಸಲಾಗಿರುವುದೆಲ್ಲ ಯಾರೋ ಹುಚ್ಚನ ಒದರುವಿಕೆ ಅಥವಾ ಶೈತಾನನ ಪ್ರೇರಣೆಯೆಂಬ ನಿಮ್ಮ 
ಭಾವನೆ ಸರಿಯಲ್ಲ. 

13. ಇಲ್ಲಿ ಆಣೆ ಹಾಕಲಾಗಿರುವ ವಿಷಯವನ್ನು ಮುಂದಿನ ಸೂಕ್ತಗಳಲ್ಲಿ ವಿವರಿಸಲಾಗಿದೆ. ಈ ಆಣೆಯ ತಾತ್ಸರ್ಯವೇನೆಂದರೆ 
ಮುಹಮ್ಮದ್‌(ಸ) ಕತ್ತಲೆಯಲ್ಲಿ ಕನಸು ಕಂಡದ್ದಲ್ಲ. ನಕ್ಷತ್ರಗಳು ಮರೆಯಾಗಿ ರಾತ್ರಿಯ ಅಂಧಕಾರ ಹೋಗಿ, ಹಗಲಿನ ಬೆಳಕು ಮೂಡಿದಾಗ 
ಶುಭ್ರ ಆಕಾಶದಲ್ಲಿ ಅವರು ದೇವದೂತ(ಜಿಬ್ರೀಲ್‌)ರನ್ನು ಕಂಡಿದ್ದರು. ಆದ್ದರಿಂದ ಅವರು ಹೇಳುವುದೆಲ್ಲಅವರ ಕಣ್ಣಿಗೆ ಕಂಡ ಪ್ರತ್ಯಕ್ಷದರ್ಶನ 
ಹಾಗೂ ಪೂರ್ಣ ಪ್ರಜ್ಞೆಯೊಂದಿಗೆ ಹಗಲಿನ ಬೆಳಕಿನಲ್ಲಿ ಉಂಟಾದ ಅನುಭವದ ಆಧಾರದಲ್ಲಿದೆ. 

14. ಇಲ್ಲಿ (ಜೆ ಜೆ ಶಹ "ರಸೂಲುನ್‌ ಕರೀಮ್‌' (ಸನ್ಮಾನ್ಯ ದೂತ) ಎಂದರೆ ಮುಂದಿನ ಸೂಕ್ತಗಳಲ್ಲಿ ತಿಳಿದು ಬರುವಂತೆ 
ದಿವ್ಯವಾಣಿಯನ್ನು ತರುವ ದೇವಚರ ಆಗಿದ್ದಾರೆ- ಕುರ್‌ಆನನ್ನು ದೂತನ ಮಾತೆಂದು ಹೇಳಿರುವುದು, ಇದು ಆ ದೇವಚರನ ಮಾತೆಂಬ 
ಅರ್ಥದಲ್ಲಲ್ಲ. "ದೂತನ ಮಾತೆಂಬ' ಪದಗಳೇ ಇದು ಅವರನ್ನು ದೂತನಾಗಿ ಕಳುಹಿಸಿದವನ ಮಾತೆಂದು ಸ್ಪಷ್ಟ ಪಡಿಸುತ್ತದೆ. ಅಲ್‌ ಹಾಕ್ಕಃ 
ಅಧ್ಯಾಯದ 40ನೇ ಸೂಕ್ತದಲ್ಲಿಇದೇ ರೀತಿ ಕುರ್‌ಆನನ್ನು ಮುಹಮ್ಮದ್‌ರ(ಸ) ಮಾತೆಂದು ಹೇಳಲಾಗಿದೆ. ಅಲ್ಲೂ ಇದು ಪ್ರವಾದಿಯವರು 
ರಚಿಸಿದ್ದಲ್ಲವೆಂಬ ಅರ್ಥದಲ್ಲಿದೆ. ಇದನ್ನು ಗೌರವಾನ್ವಿತ ಸಂದೇಶವಾಹಕನ ಮಾತೆಂದು ಹೇಳಿ ಪ್ರವಾದಿಯವರು ದೇವನ ಸಂದೇಶವಾಹಕನೆಂಬ 
ನೆಲೆಯಲ್ಲಿ ಮುಂದಿಡುತ್ತಿದ್ದಾರೆಯೇ ಹೊರತು ಮುಹಮ್ಮದ್‌ ಬಿನ್‌ ಅಬ್ದುಲ್ಲಾ ಎಂಬ ನೆಲೆಯಲ್ಲಲ್ಲವೆಂದು ಸ್ಪಷ್ಟ ಪಡಿಸಲಾಗಿದೆ. ಎರಡೂ 
ಕಡೆಗಳಲ್ಲಿಮಾತನ್ನು ದೇವಚರ ಮತ್ತು ಮುಹಮೃದ್‌(ಸ)ರಿಗೆ ಜೋಡಿಸಿರುವುದು, ಅಲ್ಲಾಹನ ಸಂದೇಶವನ್ನು ನ್ನ ಮುಹಮೃದ್‌(ಸ)ರಿಗೆ ಸಂದೇಶ 
ತರುವ ದೇವಚರನ ಬಾಯಿಯಿಂದಲೂ ಜನರ ಮುಂದೆ ಪ್ರವಾದಿಯವರ ಬಾಯಿಯಿಂದಲೂ ತಲುಪಿಸಲಾಗುತ್ತಿದೆಯೆಂಬ ಕಾರಣಕ್ಕಾಗಿದೆ. 
(ಹೆಚ್ಚಿನ ವಿವರಣೆಗೆ ನೋಡಿರಿ. ತಪ್ಲೀಮುಲ್‌ ಕುರ್‌ಆನ್‌ ಸಂಪುಟ-5 ಅಲ್‌ಹಾಕ್ಯಃ: ಟಿ. 22) 

15. ಇನ್ನೊಂದೆಡೆ ಇದೇ ವಿಷಯವನ್ನು ಈ ರೀತಿ ಪ್ರಸ್ತಾಪಿಸಲಾಗಿದೆ: si ಆಜ್‌ $5 "ಇದು 
ಅವರಿಗೆ ಅವತೀರ್ಣಗೊಳ್ಳುವಂತಹ ಒಂದು "ದಿವ್ಯವಾಣಿ' ಆಗಿದೆ. ಅವರಿಗೆ ಮಹಾಶಕ್ಕಿಶಾಲಿಯಾದವನು ಕಲಿಸಿರುತ್ತಾನೆ.'' (ಅನ್ನಜ್ಯ್‌; 
4-5) ಜಿಬ್ರೀಲ್‌ರ ಮಹಾಶಕ್ತಿ ಎಂದರೇನೆಂಬುದು ಮುತಶಾಬಿಹಾತ್‌ನಲ್ಲಿ ಸೇರಿದ ವಿಷಯವಾಗಿದೆ. ಒಟ್ಟಿನಲ್ಲಿ ಅವರು ದೇವಚರರ ಪೈಕಿ 
ತನ್ನ ಅನುಪಮ ಶಕ್ತಿಗಳಿಂದಾಗಿ ವಿಶಿಷ್ಟರಾಗಿದ್ದಾರೆಂದು ಇದರಿಂದ ತಿಳಿಯುತ್ತದೆ. 

ಆಯಿಶಾ(ರ) ಪ್ರವಾದಿವರ್ಯರಿಂದ(ಸ) ಈ ರೀತಿ ಉಲ್ಲೇಖಿಸುತ್ತಾರೆ, "ನಾನು ಎರಡು ಬಾರಿ ಜಿಬ್ರೀಲ್‌ರನ್ನು ಅವರ ನಿಜರೂಪದಲ್ಲಿ 
ಕಂಡಿದ್ದೇನೆ, ಅವರ ದೈತ್ಯಗಾತ್ರವು ಭೂಮಿ-ಆಕಾಶಗಳ ಮಧ್ಯೆ ವಾತಾವರಣದಲ್ಲಿ ಆವರಿಸಿತ್ತು.' (ಮುಸ್ಲಿಮ್‌-ಕಿತಾಬುಲ್‌ ಈಮಾನ್‌) 

ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌ರ ವರದಿಯಂತೆ, ಪ್ರವಾದಿಯವರು(ಸ ಸ),ಅವರನ್ನು ನೋಡಿದಾಗ ಅವರಿಗೆ 600 ರಕ್ಕೆಗಳಿದ್ದುವು. 
(ಬುಖಾರಿ, ಮುಸ್ಲಿಮ್‌, ತಿರ್ಮಿದಿ, ಮುಸ್ನದ್‌ ಅಹ್ನೆದ್‌) ಇದರಿಂದ ಅವರ ಪ್ರಬಲ ಶಕ್ತಿಯನ್ನು ಊಹಿಸಬಹುದು. 

16. ಅಂದರೆ ಅವರು ದೇವಚರರ ಮೇಲಧಿಕಾರಿ. ಎಲ್ಲ ದೇವಚರರು ಅವರ ಆದೇಶದಂತೆ ಕೆಲಸ ನಿರ್ವಹಿಸುತ್ತಾರೆ. 

17. ಅಂದರೆ ಅವರು ತನ್ನ ಕಡೆಯಿಂದ ದೇವನ ವಾಣಿ(ವಹೀ)ಯಲ್ಲಿ ಸೇರಿಸುವವರಲ್ಲ ದೇವನ ಕಡೆಯಿಂದ ಸಿಗುವ ಮಾತನ್ನು 


ಇದ್ದಕ್ಕಿದ್ದಂತೆ ತಲುಪಿಸುವಷ್ಟು ಪ್ರಾಮಾಣಿಕರಾಗಿದ್ದಾರೆ. 


ಕಾಂಡ - 30 


81. ಅತ್ತಕ್‌ವೀರ್‌ 191 


» ೨94 ಶಿ ಗಳ ಜ್ನ ೨೧೧ಛ" ೨2 ಜ್ನ ಮ ೨4 MB 
ವಿಎಸ್‌ ಹಿನ ಎ ಫಟ 


ವ ೨ ತ್‌ ೯ ಗು ೨ ೫% 4 ಕ ಸ ತ ಲ pe 
0 ಸವ He LOSS dO [ONS 
3% KR 
ಕ ಕಚ ಚ| ಫಟಿ 


ಸಂಗಾತಿ" ಹುಚ್ಚನಲ್ಲ ಅವರು ಆ ದೂತನನ್ನು ಪ್ರಕಾಶಮಯ ದಿಗಂತದಲ್ಲಿ ಕಂಡಿದ್ದಾರೆ” ಮತ್ತು ಅವರು ಪರೋಕ್ಷದ 
(ಈ ಜ್ಞಾನವನ್ನು ಜನರಿಗೆ ತಲಪಿಸುವ) ವಿಷಯದಲ್ಲಿ ಜಿಪುಣರಲ್ಲ* ಮತ್ತು ಇದು ಯಾವುದೇ ಬಹಿಷ್ಕೃತ ಶೈತಾನನ 
ಮಾತಲ್ಲ» ಇನ್ನು ನೀವೆತ್ತ ಸಾಗುತ್ತಿರುವಿರಿ? ಇದಂತು ಸಮಸ್ತ ಲೋಕದವರಿಗೊಂದು ಉಪದೇಶವಾಗಿರುತ್ತದೆ.” 
ನಿಮ್ಮ ಪೈಕಿ ಸನ್ಮಾರ್ಗದಲ್ಲಿ ನಡೆಯಲಿಚ್ಛಿಸುವ ಪ್ರತಿಯೊಬ್ಬನಿಗೂ, ಸರ್ವಲೋಕಗಳ ಪಾಲಕ ಪ್ರಭುವಾದ ಅಲ್ಲಾಹನು 
ಇಚ್ಛಿಸದೆ, ನಿಮ್ಮ ಇಚ್ಛೆಯಿಂದ ಏನೂ ಆಗುವುದಿಲ್ಲ” 


18. ಸಂಗಾತಿ ಎಂದರೆ ಪ್ರವಾದಿ(ಸ) ಆಗಿದ್ದಾರೆ. ಅದನ್ನು ಮಕ್ಕಾದವರ ಸಂಗಾತಿ ಎಂದು ಹೇಳುವ ಮೂಲಕ ಅವರು ಅವರಿಗೆ 
ಅಪರಿಚಿತರಾಗಿರದೆ ಅವರದೇ ಜನಾಂಗದ ಮತ್ತು ಗೋತ್ರದವರಾಗಿದ್ದಾರೆಂಬ ಪ್ರಜ್ಞೆಯನ್ನು ಮೂಡಿಸಲಾಗಿದೆ. ಅವರ ಮಧ್ಯೆಯೇ ಅವರ 
ಇಡೀ ಬದುಕು ಸಾಗಿದೆ. ಅವರ ನಗರದ ಪ್ರತಿಯೊಂದು ಮಗುವೂ ಅವರು ಎಂತಹಾ ರಚ ಮತ್ತು ಪ್ರ ಪ್ರಜ್ಞಾವಂತ ವ್ಯ ಕ್ರಿಯಾಗಿದ್ದಾರೆಂದು 
ಬಲ್ಲದು. ಅಂತಹ ವ್ಯಕ್ತಿಯನ್ನು ಉದ್ದೇಶಪೂರ್ವಕ ಹುಚ್ಚನೆನ್ನಲು ಅವರಿಗೆ ಸ್ವಲ್ಪವಾದರೂ ನಾಚಿಕೆಯಾಗಬೇಕು. (Rn, ತಪ್ಪೀಮುಲ್‌ 
ಕುರ್‌ಆನ್‌ ಭಾಗ-5 ಅನ್ನಜ್ಞ್‌: ಟಿ. 2-3) 

19. ಪ್ರವಾದಿ(ಸ) ಅವರ ಈ ಅನುಭವವನ್ನು ಅನ್ನಜ್ಞ್‌ ಅಧ್ಯಾಯದ 7ರಿಂದ 9ರ ವರೆಗಿನ ಸೂಕ್ತಗಳಲ್ಲಿ ಇನ್ನಷ್ಟು ವಿವರಿಸಿ 
ಹೇಳಲಾಗಿದೆ. (ನೋಡಿರಿ, ತಪ್ಹೀಮುಲ್‌ ಕುರ್‌ಆನ್‌ ಭಾಗ-5 ಅನ್ನಜ್ಞ್‌: ಟಿ. 7-8) 

20. ಅಂದರೆ ಪ್ರವಾದಿ(ಸ) ನಿಮ್ಮಿಂದ ಯಾವುದೇ ವಿಷಯ ಬಚ್ಚಿಡುವುದಿಲ್ಲ. ಪರೋಕ್ಷದ ಯಾವುದೇ ವಾಸ್ತವೀಕತೆಗಳಿದ್ದರೂ 
ಅಲ್ಲಾಹನ ವತಿಯಿಂದ ಅವರಿಗೆ ವ್ಯಕ್ತಪಡಿಸಲಾದುದನ್ನೆಲ್ಲ ಒಂದಷ್ಟು ಹೆಚ್ಚುಕಡಿಮೆ ಮಾಡದೆ ನಿಮ್ಮ ಮುಂದೆ ಪ್ರ ಪ್ರಸ್ತುತ ಪಡಿಸುತ್ತಾರೆ. ಆದು 
ಅಲ್ಲಾಹನ ಸತ್ತೆ ಮತ್ತು ಗುಣಗಳ ಕುರಿತಾಗಿರಬಹುದು ಅಥವಾ ದೇವಚರರ ಕುರಿತಾಗಿರಬಹುದು ಇಲ್ಲವೆ ಮರಣಾನಂತರ ಜೀವನದ 
ಕಿಯಾಮತ್‌, ಸ್ವರ್ಗ ಮತ್ತು ನರಕದ ಕುರಿತಾಗಿರಬಹುದು. 

21. ಅಂದರೆ ಯಾವನೋ ಶೈತಾನನು ಮುಹಮ್ಮದ್‌(ಸ)ರವರ ಕಿವಿಗೆ ಈ ವಿಷಯಗಳನ್ನು ಊದುತ್ತಿದ್ದಾನೆ ಎಂಬ ನಿಮ್ಮ ಭಾವನೆ 
ತಪ್ಪು. ಶೈತಾನನು ಮಾನವನಿಗೆ ಬಹುದೇವಾರಾಧನೆ, ಮೂರ್ತಿಪೂಜೆ ಹಾಗೂ ನಾಸ್ತಿಕತೆಯನ್ನು ಬಿಟ್ಟು ಏಕದೇವಾರಾಧನೆಯ ಶಿಕ್ಷಣ 
ನೀಡುವುದೆಂದರೇನು? ಸ್ವಚ್ಛಂದವಾಗಿರುವುದನ್ನು ಬಿಟ್ಟು ದೇವನ ಮುಂದೆ ಹೊಣೆಗಾರಿಕೆ ಮತ್ತು ಜವಾಬ್ದಾರಿಕೆಯ ಪ್ರಜ್ಞೆ ಮೂಡಿಸುವುದು 
ಹೇಗೆ? ಅಜ್ಞಾನ ಜನ್ಯ ಕಂದಾಚಾರ, ಅಕ್ರಮ, ದುರ್ನಡತೆ ಮತ್ತು ಅನೈತಿಕತೆಯಿಂದ ತಡೆದು ಪವಿತ್ರ ಜೀವನ, ನ್ಯಾಯ ಮತ್ತು ದೇವಭಯ 
ಹಾಗೂ ಉನ್ನತ ಚಾರಿತ್ರ್ಯದ ಕಡೆಗೆ ಮಾರ್ಗದರ್ಶನ ಮಾಡುವುದು ಹೇಗೆ? (ಹೆಚ್ಚಿನ ವಿವರಣೆಗೆ ನೋಡಿರಿ- ತಪ್ಲೀಮುಲ್‌ ಕುರ್‌ಆನ್‌ 
ಭಾಗ-3 ಅಶ್ಶುಅರಾ ಸೂಕ್ತಗಳು 210-212 ಟಿಪ್ಪಣಿ 130-133, ಸೂಕ್ತಗಳು 221-223 ಟಿ.140-141) 

22. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಈ ವಾಣಿಯು ಸಕಲ ಮಾನವರ ಪಾಲಿಗೆ ಉಪದೇಶವಾಗಿದೆ. ಆದರೆ ಇದರ 
ಪ್ರಯೋಜನವನ್ನು ಸನ್ಮಾರ್ಗದಲ್ಲಿ ನಡೆಯ ಬಯಸುವವರು ಮಾತ್ರ ಪಡೆಯುತ್ತಾರೆ. ಮಾನವನು ಸತ್ಯಾನ್ವೇಷಿಯೂ ಸನ್ಮಾರ್ಗ ಪ್ರಿಯನೂ 
ಆಗಿರಬೇಕಾದುದು ಇದರಿಂದ ಪ್ರಯೋಜನ ಪಡೆಯಲಿಕ್ಕಿರುವ ಪ್ರಥಮ ನಿಬಂಧನೆಯಾಗಿದೆ. 

23. ಈ ವಿಷಯವು ಇದಕ್ಕೆ ಮುಂಚೆ ಆಲ್‌ ಮುದ್ಧಸಿರ್‌ ಸೂಕ್ತ 56, ಅದ್ದಹ್‌, ಸೂಕ್ತ30ರಲ್ಲಿ ಬಂದಿದೆ. ವಿವರಣೆಗೆ ನೋಡಿರಿ, 
ತಪ್ಪೀಮುಲ್‌ ಕುರ್‌ಆನ್‌ ಭಾಗ-6, ಅಲ್‌ ಮುದ್ದಸಿರ್‌ ಟಿ.41. 


ನೇ 
ಲ 


ಕಾಂಡ - 30 


82. ಅಲ್‌ ಇನ್‌ಫಿತಾರ್‌ 

ಹೆಸರು 

ಪಿಸ "ಇನ್‌-ಫತರತ್‌' ಎಂಬ ಪ್ರಥಮ ಸೂಕ್ತದ ಪದವನ್ನೇ ಆಯ್ದುಕೊಳ್ಳಲಾಗಿದೆ. ಇದರ ಮೂಲ ಪದ NST) 
"ಇನ್‌ಫಿತಾರ್‌' ಎಂದಾಗಿದ್ದು "ಒಡೆಯುವುದು' ಎಂಬುದು ಅದರ ಅರ್ಥ. ಆಕಾಶವು ಒಡೆದು ಹೋಗುವ ಪ್ರಸ್ತಾಪವಿರುವ 
ಅಧ್ಯಾಯವೆಂದು ಈ ಹೆಸರು ಸೂಚಿಸುತ್ತದೆ. 
ಅವತೀರ್ಣಕಾಲ 

ಈ ಅಧ್ಯಾಯ ಮತ್ತು ಅತ್ತಕ್‌ವೀರ್‌ ಅಧ್ಯಾಯದ ವಿಷಯಗಳಲ್ಲಿ ಬಹಳಷ್ಟು ಹೋಲಿಕೆಯಿದೆ. ಇದರಿಂದ ಈ ಎರಡೂ 
ಅಧ್ಯಾಯಗಳು ಬಹುತೇಕ ಒಂದೇ ಕಾಲದಲ್ಲಿ ಅವತೀರ್ಣಗೊಂಡಿದೆ ಎಂದು ತಿಳಿದು ಬರುತ್ತದೆ. 
ಚರ್ಚಾ ವಿಷಯಗಳು 

ಇದರ ವಿಷಯ ಪರಲೋಕವಾಗಿದೆ- ಮುಸ್ನದ್‌ ಅಹ್ಮದ್‌, ತಿರ್ಮಿದಿ, ಇಬ್ನುಲ್‌ ಮುಂದಿರ್‌, ತಬ್ರಾನಿ, ಹಾಕಿಮ್‌ ಮತ್ತು 
ಇಬ್ನು ಮರ್ದೂಯರ ವರದಿಯಂತೆ, ಅಬ್ದುಲ್ಲಾ ಬಿನ್‌ ಉಮರ್‌(ರ) ಪ್ರವಾದಿ(ಸ) ಅವರು ಹೀಗೆ ಹೇಳಿರುವುದಾಗಿ ವಿವರಿಸಿದ್ದಾರೆ- 


ಸ) SF ಬಟಟ Eh SE ugh 11 2 ೬ 
HS AES] 

ನಿರ್ಣಾಯಕ ದಿನವನ್ನು ಕಣ್ಣಾರೆ ನೋಡುವಂತೆ ನೋಡ ಬಯಸುವವನು ತಕ್ಷೀರ್‌, ಇನ್‌ಫಿತಾರ್‌ ಮತ್ತು ಇನ್‌ಶಿಕಾಕ್‌ 
ಅಧ್ಯಾಯಗಳನ್ನು ಓದಲಿ. 

ಇದರಲ್ಲಿ ಮೊತ್ತಮೊದಲು ನಿರ್ಣಾಯಕ ದಿನ(ಕಿಯಾಮತ್‌)ದ ಚಿತ್ರಣವನ್ನು ಎಳೆಯಲಾಗಿದೆ. ಅದು ಬಂದಾಗ 
ಪ್ರತಿಯೊಬ್ಬನ ಮುಂದೆ ಅವನ ಕರ್ಮಗಳು ಬರುವುದು ಎಂದು ತಿಳಿಸಲಾಗಿದೆ. ಅನಂತರ ಮಾನವನ ಗಮನವನ್ನು ಸೆಳೆಯುತ್ತಾ, 
ನಿನ್ನ ಪ್ರಭು ನಿನಗೆ ಅಸ್ತಿತ್ವವನ್ನು ದಯಪಾಲಿಸಿರುವಾಗ ಮತ್ತು ಅವನ ಅನುಗ್ರಹದಿಂದ ನೀನು ಇಂದು ಎಲ್ಲ ಸೃಷ್ಟಿಗಳಿಗಿಂತಲೂ 
ಉತ್ತಮ ಶರೀರ ಮತ್ತು ಅಂಗಾಂಗಗಳನ್ನು ಪಡೆದು ಮೆರೆಯುತ್ತಿರುವಾಗ, ಆ ಪ್ರಭು ಕೇವಲ ಕರುಣಾಮಯಿಯಾಗಿದ್ದುನ್ಯಾಯ 
ಪಾಲಿಸುವವನಲ್ಲವೆಂಬ ಅಪಗ್ರಹಿಕೆಗೆ ನೀನು ಹೇಗೆ ತುತ್ತಾದೆ ಎಂದು ಅವನನ್ನು ಪ್ರಶ್ನಿಸಲಾಗಿದೆ. ಅವನ ಕರುಣೆಯ ಅರ್ಥ, 
ನೀನು ಅವನ ನ್ಯಾಯದಿಂದ ನಿರ್ಲಕ್ಷ್ಯನಾಗಿರಬೇಕೆಂದಲ್ಲ. ತರುವಾಯ ನೀನು ಯಾವುದೇ ತಪ್ಪು ಗ್ರಹಿಕೆಗೆ ಒಳಗಾಗಬಾರದು, 
ನಿನ್ನ ಸಂಪೂರ್ಣ ಕರ್ಮಪತ್ರವನ್ನು ಸಿದ್ಧ ಪಡಿಸಲಾಗುತ್ತಿದೆ. ಅತ್ಯಂತ ವಿಶ್ವಸ್ತ ಬರಹಗಾರರು ನಿನ್ನ ಎಲ್ಲ ಚಲನವಲನಗಳನ್ನು 
ದಾಖಲಿಸುತ್ತಿದ್ದಾರೆಂದು ಮಾನವನನ್ನು ಎಚ್ಚರಿಸಲಾಗಿದೆ. ಕೊನೆಯಲ್ಲಿ ಬಹಳ ಒತ್ತು ಕೊಟ್ಟು ಹೀಗೆ ಹೇಳಲಾಗಿದೆ: ಪ್ರತಿಫಲದ 
ದಿನವು ಖಂಡಿತ ಬರಲಿದೆ. ಅಂದು ಸಜ್ಜನರು ಸ್ವರ್ಗ ಸುಖದಲ್ಲಿರುವರು, ದುರ್ಜನರಿಗೆ ನರಕ ಯಾತನೆಯಿರುವುದು. ಅಂದು 
ಯಾರು ಯಾರಿಗೂ ಫಲಕಾರಿಯಾಗಲಾರರು. ತೀರ್ಮಾನದ ಸಂಪೂರ್ಣ ಅಧಿಕಾರವು ಕೇವಲ ಅಲ್ಲಾಹನ ಕೈಯಲ್ಲಿರುವುದು. 


ಕಾಂಡ - 30 


82. ಅಲ್‌ ಇನ್‌ಫಿತಾರ್‌ 


(ಅವತೀರ್ಣ - ಮಕ್ಕಾದಲ್ಲಿ) 
ಗಳು: 19 ರುಕೂಚ್‌; 1 
ಹರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


SSIS NOSE YO SESH 


ಉಗ (4 ಶ್ಮಿ ೨ ಹ್‌ 0 0ಳೆ (ಆ ಸ ಪಪ್‌ ೨7% ೀ ದ 9ಸ4 2 
ESM ON LS SELON EGOS LESS 


Pe 


ಸ್ನ 
4 


(1-5) ಆಕಾಶವು ಒಡೆದು ಸೀಳಾಗುವಾಗ, ನಕ್ಷತ್ರಗಳು ಚದರಿ ಹೋಗುವಾಗ, ಸಮುದ್ರಗಳು ಭೇದಿಸಲ್ಲಡುವಾಗ" 
ಮತ್ತು ಸಮಾಧಿಗಳು ತೆರೆಯಲ್ಪಡುವಾಗ', ಪ್ರತಿಯೊಬ್ಬ ವ್ಯಕ್ತಿಗೆ ತಾನು ಮುಂದೆ ಕಳುಹಿಸಿದ ಮತ್ತು ಹಿಂದೆ ಬಿಟ್ಟಿರುವ 
ಕರ್ಮಗಳೇನೆಂಬುದು ತಿಳಿದು ಬರುವುದು.3 

(6-12) ಓ ಮಾನವ! ಆ ನಿನ್ನ ಕರುಣಾಮಯಿ ಪ್ರಭುವಿನ ಬಗ್ಗೆ ನಿನ್ನನ್ನು ಮೋಸಕ್ಕೊಳಪಡಿಸಿದ ವಸ್ತು 


1. ಅತ್ತಕ್ಷೀರ್‌ ಅಧ್ಯಾಯದಲ್ಲಿಸಮುದ್ರಗಳನ್ನು ಕೆರಳಿಸಿ ಬಿಡಲಾಗುವುದೆಂದು ಹೇಳಲಾಗಿತ್ತು. ಇಲ್ಲಿಸಮುದ್ರಗಳನ್ನು ಭೇದಿಸಲಾಗುವುದು 
ಎಂದು ಹೇಳಲಾಗಿದೆ. ಎರಡೂ ಸೂಕ್ತಗಳನ್ನು ಸೇರಿಸಿ ನೋಡಿದರೆ ಮತ್ತು ಕುರ್‌ಆನಿನ ಪ್ರಕಾರ ನಿರ್ಣಾಯಕ ದಿನ ಉಂಟಾಗುವ ಭೀಕರ 
ಭೂಕಂಪವು ಯಾವುದೇ ಒಂದು ಪ್ರದೇಶಕ್ಕೆ ಸೀಮಿತವಾಗಿರದೆ ಸಂಪೂರ್ಣ ಭೂಮಿಯನ್ನು ನಡುಗಿಸಿ ಬಿಡುವುದು ಎಂಬ ವಿಷಯಗಳನ್ನು 
ಗಮನಿಸಿದರೆ ಸಮುದ್ರಗಳು ಭೇದಿಸಲ್ಪಡುವುದರ ಮತ್ತು ಅದರಲ್ಲಿ ಬೆಂಕಿ ಉರಿಯುವುದರ ಸ್ವರೂಪ ನಮಗೆ ಅರ್ಥವಾಗುವುದು. ಮೊದಲು 
ಆ ಭೀಕರ ಭೂಕಂಪನದಿಂದ ಸಮುದ್ರಗಳ ತಳಭಾಗವು ಒಡೆದು, ನೀರೆಲ್ಲ ಭೂಗರ್ಭದಲ್ಲಿಸೇರಿ ತೀವ್ರ ಶಾಖದಿಂದ ಸದಾ ಕುದಿಯುತ್ತಿರುವ 
ಲಾವಾರಸವಿರುವಂತಹ ಭಾಗಕ್ಕೆ ಹೋಗುವುದು. ಅಲ್ಲಿಗೆ ತಲಪಿದ ನೀರು ತನ್ನ ಮೂಲ ಘಟಕದ ರೂಪದಲ್ಲಿ ಬೇರ್ಪಡುವುದು. ಅದರಲ್ಲಿ 
ಒಂದು ಬೆಂಕಿ ಉರಿಸುವಂತಹ ಆಮ್ಲಜನಕ, ಇನ್ನೊಂದು ಸ್ವಯಂ ಉರಿಯುವಂತಹ ಜಲಜನಕವಾಗಿದೆ. ಬೇರ್ಪಡುವಿಕೆ ಮತ್ತು ಬೆಂಕಿ 
ಉರಿಯುವ ನಿರಂತರ ಈ ಪ್ರತಿಕ್ರಿಯೆ (Chain Reaction) ಆರಂಭವಾಗಿ ಭೂಮಿಯ ಸಕಲ ಸಮುದ್ರಗಳಲ್ಲೂಬೆಂಕಿ ಭುಗಿಲೇಳುವುದು. 
ಇದು ನಮ್ಮ ಊಹೆಯಾಗಿದೆ. ನೈಜ ಜ್ಞಾನ ಅಲ್ಲಾಹನಿಗಲ್ಲದೆ ಯಾರಿಗೂ ಇಲ್ಲ, 

2. ಮೊದಲ ಮೂರು ಸೂಕ್ತಗಳಲ್ಲಿಕಿಯಾಮತ್‌ನ ಪ್ರಥಮ ಹಂತದ ಪ್ರಸ್ತಾಪವಿದೆ. ಇಲ್ಲಿ ಈ ಸೂಕ್ತದಲ್ಲಿ ಅದರ ಎರಡನೇ ಹಂತವನ್ನು 
ಪ್ರಸ್ತಾಪಿಸಲಾಗುತ್ತಿದೆ. ಸಮಾಧಿಗಳು ತೆರೆಯಲ್ಪಡುವುದೆಂದರೆ ಜನರನ್ನು ಇನ್ನೊಮ್ಮೆ ಜೀವಂತಗೊಳಿಸಿ ಎಬ್ಬಿಸುವುದಾಗಿದೆ. 

3. ಟ್ರಿ pd RAAT (ಮಾಕದ್ದಮತ್‌ ವ ಅಖ್ದರತ್‌) ಮೂಲ ಪದಗಳಾಗಿವೆ. ಇದಕ್ಕೆ ಅನೇಕ ಅರ್ಥಗಳಿವೆ. ಇಲ್ಲಿ ಎಲ್ಲವನ್ನೂ 
ಉದ್ದೇಶಿಸಲಾಗಿದೆ. (1) ಮಾನವನು ಮುಂದೆ ಕಳಿಸಿದ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳು ೬446 ಆಗಿದೆ ಮತ್ತು ಮಾಡದೆ ಬಿಟ್ಟ 
ಕರ್ಮಗಳು ಟ್ರಿ 5 ಆ ಆಗಿದೆ. ಈ ಪದಗಳು ಇಂಗ್ಲಿಷ್‌ನ Commission ಮತ್ತು Omission ಎಂಬ ಪದಗಳಿಗೆ ಸಮಾನ ಪದಗಳಾಗಿವೆ. 

(2) ಮೊದಲು ಮಾಡಿದ್ದು 41 6, ನಂತರ ಮಾಡಿದ್ದು ಫ್ರಿ5314 ಆಗಿದೆ. ಅಂದರೆ ಮಾನವನ ಸಂಪೂರ್ಣ ಕರ್ಮ ಪತ್ರವು 
ಅನುಕ್ರಮವಾಗಿ ದಿನಾಂಕಗಳ ಪ್ರಕಾರ ಅವನ ಮುಂದೆ ಬರಲಿದೆ. 


ಕಾಂಡ - 30 


194 ತಪ್ಪೀಮುಲ್‌ ಕುರ್‌ಆನ್‌ 


OSM OSE FOS BL BOS AES 


ಅಲ್‌ ಠಿ 


ಶ್ರಿ ೫1% 895 KSAT OTS AA) ಚ 3 


ಯಾವುದು? ಅವನು ನಿನ್ನನ್ನು ಸೃಷ್ಟಿಸಿದನು, ನಿನ್ನನ್ನು ನಖಶಿಖಾಂತ ಸರಿಪಡಿಸಿದನು, ನಿನ್ನನ್ನು ಸಂತುಲಿತಗೊಳಿಸಿದನು, 
ತಾನಿಚ್ಛಿಸಿದ ರೂಪದಲ್ಲಿ ನಿನ್ನನ್ನು ಜೋಡಿಸಿ ರಚಿಸಿದನು." ಖಂಡಿತ ಅಲ್ಲ ವಾಸ್ತವದಲ್ಲಿ ನೀವು ಕರ್ಮಫಲವನ್ನು 
ಅಲ್ಲಗಳೆಯುತ್ತೀರಿ.* ವಸ್ತುತಃ ನಿಮ್ಮ ಮೇಲೆ ಕಾವಲುಗಾರರು ನಿಯುಕ್ತರಾಗಿರುವರು. ನಿಮ್ಮ ಪ್ರತಿಯೊಂದು ಕೃತ್ಯವನ್ನೂ 
ಬಲ್ಲ ಗೌರವಾನ್ವಿತ ಬರಹಗಾರರು.” 


(3) ಮಾನವನು ಜೀವನದಲ್ಲಿ ಮಾಡಿದ ಸತ್ಯರ್ಮ-ದುಷ್ಕರ್ಮಗಳು ಆ ಪಟಟ ಆಗಿವೆ. ಆ ಕರ್ಮಗಳ ಪರಿಣಾಮವನ್ನು ಮಾನವ 
ಸಮಾಜದಲ್ಲಿ ಬಿಟ್ಟು ಹೋದದ್ದು ಪ್ರ; ಆಗಿದೆ. 

4. ಅಂದರೆ ಪ್ರಥಮವಾಗಿ ನೀನು ನಿನ್ನ ಪ್ರಭುವಿಗೆ ಕೃತಜ್ಞನಾಗಿ ಅವನಿಗೆ ವಿಧೇಯನಾಗಿರುವುದು ಮತ್ತು ಆತನ ಆಜ್ಜೋಲ್ಲಂಘನೆ 
ಮಾಡುವಾಗ ಲಜ್ಜಿತನಾಗಬೇಕಿತ್ತು. ಇದು ಅವನ ಔದಾರ್ಯದ ಬೇಡಿಕೆಯಾಗಿತ್ತು. ಆದರೆ ನೀನು ಏನಾಗಿರುವೆಯೋ ನಿನ್ನ ಸಾಮರ್ಥ್ಯದಿಂದಲೇ 
ಆಗಿರುವೆಯೆಂಬ ಭ್ರಮೆಯಲ್ಲಿರುವಿ. ನಿನಗೆ ಅಸ್ತಿತ್ವ ನೀಡಿದವನ ಉಪಕಾರ ಸ್ಥರಣೆ ಮಾಡಬೇಕೆಂಬ ಆಲೋಚನೆ ನಿನಗೆ ಬರಲೇ ಇಲ್ಲ. 
ಎರಡನೆಯದಾಗಿ, ನೀನು ಈ ಲೋಕದಲ್ಲಿ ಬಯಸುವುದನ್ನು ಮಾಡಿ ಬಿಡುತ್ತಿರುವುದು ನಿನ್ನ ಪ್ರಭುವಿನ ಔದಾರ್ಯವಾಗಿದೆ. ನೀನು ತಪ್ಪು 
ಮಾಡಿದ ಕೂಡಲೇ ನಿನಗೆ ಪಕ್ಷವಾತ ಬಾಧಿಸುವುದಿಲ್ಲ ನೀನು ಅಂಧನಾಗಿ ಬಿಡುವುದಿಲ್ಲ ಅಥವಾ ನಿನ್ನ ಮೇಲೆ ಸಿಡಿಲೆರಗಿಸುವುದಿಲ್ಲ. ಆದರೆ 
ನೀನು ಅದನ್ನು ಆತನ ದೌರ್ಬಲ್ಯವೆಂದು ಭಾವಿಸಿದೆ. ದೇವನ ಪ್ರಭುತ್ವದಲ್ಲಿ ನ್ಯಾಯವೆಂಬುದಿಲ್ಲವೆಂಬ ಮೋಸದಲ್ಲಿ ನೀನು ಬಿದ್ದಿರುವಿ. 

5. ಅಂದರೆ ಈ ಮೋಸದಲ್ಲಿ ಸಿಲುಕಲು ಸೂಕ್ತ ಕಾರಣವೇನೂ ಇಲ್ಲ. ನೀನು ಸ್ವಯಂ ಉಂಟಾಗಲಿಲ್ಲ. ನಿನ್ನ ತಂದೆ-ತಾಯಿಗಳೂ 
ನಿನ್ನನ್ನು ಉಂಟು ಮಾಡಲಿಲ್ಲ. ಕಣಗಳ ಜೋಡಣೆಯಿಂದ ನೀನು ಒಮ್ಮೆಲೇ ಮಾನವನಾಗಿ ಹುಟ್ಟಲಿಲ್ಲವೆಂಬುದನ್ನು ನಿನ್ನ ಅಸ್ತಿತ್ವವೇ ತೋರಿ 
ಸುತ್ತದೆ. ಬದಲಾಗಿ ಓರ್ವ ಯುಕ್ತಿಜ್ಞನಾದ ದೇವನು ನಿನಗೆ ಪೂರ್ಣ ಮಾನವ ರೂಪವನ್ನು ದಯಪಾಲಿಸಿದನು. ನಿನ್ನ ಮುಂದೆ ಎಲ್ಲರೀತಿಯ 
ಪ್ರಾಣಿಗಳಿವೆ. ಅವುಗಳಿಗೆ ವ್ಯತಿರಿಕ್ತವಾಗಿ ನಿನ್ನ ಅತ್ಯುತ್ತಮ ರಚನೆ ಮತ್ತು ಶ್ರೇಷ್ಠ ವಿಶಿಷ್ಟ ಶಕ್ತಿಗಳು ಸುವ್ಯಕ್ತವಾಗಿದೆ. ಅದನ್ನು ನೋಡಿ ನಿನ್ನ 
ತಲೆಯು ಉಪಕಾರಭಾರದಿಂದ ಬಾಗಬೇಕಿತ್ತು ಮತ್ತು ಆ ಉದಾರಿ ಪ್ರಭುವಿನ ವಿರುದ್ಧ ಆಜ್ಞೋಲ್ಲಂಘನೆ ಮಾಡುವ ಧೈರ್ಯ ತೋರಬಾರದಿತ್ತು. 
ಅದು ಬುದ್ಧಿಯ ಬೇಡಿಕೆಯಾಗಿತ್ತು. ನಿನ್ನ ಪ್ರಭು ಕೇವಲ ಕರುಣಾಳು ಮತ್ತು ಉದಾರಿಯಷ್ಟೇ ಅಲ್ಲ ಅವನು ಪ್ರಬಲನೂ ಶಕ್ತಿಶಾಲಿಯೂ 
ಆಗಿರುವನೆಂಬುದೂ ನಿನಗೆ ತಿಳಿದಿದೆ. ಅವನ ಕಡೆಯಿಂದ ಒಂದು ಭೂಕಂಪ, ಚಂಡಮಾರುತ ಅಥವಾ ಮಹಾಪೂರ ಎರಗಿದಾಗ ನಿನ್ನ ಎಲ್ಲ 
ಕಾರ್ಯತಂತ್ರಗಳೂ ಅದನ್ನು ತಡೆಗಟ್ಟುವಲ್ಲಿ ವಿಫಲವಾಗುತ್ತವೆ. ನಿನ್ನ ಪ್ರಭು ಅಜ್ಞಾನಿಯಲ್ಲ; ಯುಕ್ತಿಜ್ಞಾನಿಯಾಗಿರುತ್ತಾನೆಂಬುದೂ ನಿನಗೆ 
ತಿಳಿದಿದೆ. ಯಾರಿಗೆ ಬುದ್ಧಿ ನೀಡಲಾಗಿದೆಯೋ ಅವನನ್ನೇ. ಅವನ ಕರ್ಮಗಳಿಗೆ ಜವಾಬ್ದಾರನನ್ನಾಗಿ ಮಾಡುವುದು ಯಾರಿಗೆ ಅಧಿಕಾರ 
ನೀಡಲಾಗಿದೆಯೋ ಅವನು ತನ್ನ ಅಧಿಕಾರವನ್ನು ಹೇಗೆ ಚಲಾಯಿಸಿದನೆಂಬುದರ ವಿಚಾರಣೆ ನಡೆಸುವುದು ಹಾಗೂ ತನ್ನ ಹೊಣೆಗಾರಿಕೆಯಿಂದ 
ಸತ್ಯರ್ಮ ಮತ್ತು ದುಷ್ಕರ್ಮ ಮಾಡಲು ಅಧಿಕಾರ ನೀಡಲಾದವನಿಂದ ಅವನ ಸತ್ಯರ್ಮಕ್ಕೆ ಉತ್ತಮ ಪ್ರತಿಫಲವನ್ನು  ದುಷ್ಕರ್ಮಕ್ಕೆ ಶಿಕ್ಷೆಯನ್ನೂ 
ನೀಡಬೇಕಾದುದು ಬುದ್ಧಿ ಮತ್ತು ವಿವೇಕದ ಬೇಡಿಕೆಯಾಗಿದೆ. ಈ ಎಲ್ಲ. ವಾಸ್ತವಿಕತೆಗಳು ನಿನ್ನ ಮುಂದೆ ಸೂರ್ಯ ಪ್ರಕಾಶದಂತೆ ಪ್ರ ತ್ಯ; ಕ್ಹವಾಗಿ 
ರುವಾಗ, ನೀನು ನಿನ್ನ ಉದಾರಿಪ್ರ ಪ್ರಭುವಿನ ಬಗ್ಗೆ ಮೋಸ ಹೋಗಿರುವುದಕ್ಕೆ ಸೂಕ್ತ ಕಾರಣವಿದೆಯೆಂದು ನೀನು ಹೇಳುವಂತಿಲ್ಲ, ನೀನು ಒಬ್ಬನು 
ಮೇಲಧಿಕಾರಿಯಾಗಿರುವಾಗ ನಿನ್ನ ಸಭ್ಯತೆ ಮತ್ತು ಔದಾರ್ಯವನ್ನು ನಿನ್ನ ದೌರ್ಬಲ್ಯ ವಂದು ಭಾವಿಸಿ ನಿನ್ನೊಂದಿಗೆ ಉದ್ದಟತನ ತೋರುವ 

ನಿನ್ನ ಅಧೀನದಲ್ಲಿರುವ ಒಬ್ಬನನ್ನು ನಿಕೃ ಷ್ಯನೆಂದು ಭಾವಿಸುವೆ. ಆದ್ದರಿಂದ ಪ್ರಭುವಿನ ಔದಾರ್ಯವು, ದಾಸನು ಅವನ ಎರುದ್ಧ ಉದ್ಧಟನಾಗಲು 
ಮತ್ತು ನಾನೇನು ಬೇಕಾದರೂ ಮಾಡುವೆನು. ನನ್ನನ್ನು ಯಾರೂ ಕೇಳುವವರಿಲ್ಲವೆಂಬ ಭ್ರಮೆಯಲ್ಲಿ ಸಿಲುಕುವುದಕ್ಕೆ ಕಾರಣವಾಗಬಾರದೆಂಬುದಕ್ಕೆ 
ಸಾಕ್ಷ್ಯ ವಹಿಸಲು ನಿನ್ನ ಪ್ರಕೃತಿಯೇ ಸಾಕು. 1. 4 

6. ಅಂದರೆ ನಿಮ್ಮನ್ನು ಮೋಹದಲ್ಲಿ ಸಿಲುಕಿಸಿರುವ ವಿಷಯ ಇದಕ್ಕೆ ಸೂಕ್ತ ಆಧಾರವಲ್ಲ, ಅದಕ್ಕಿರುವ ಕಾರಣ ಲೋಕದ ಕರ್ಮರಂಗದ 
ಹಿಂದೆ ಪ್ರತಿಫಲದ ಗೃಹವಿಲ್ಲವೆಂಬ ನಿನ್ನ ಮೂರ್ಹಭಾವನೆಯೇ ಆಗಿದೆ. ಇದೇ ತಪ್ಪು ಮತ್ತು ಆಧಾರ ರಹಿತ ಭಾವನೆಯೇ ನಿನ್ನನ್ನು 
ದೇವನಿಂದ ನಿರ್ಲಕ್ಷ್ಯ, ಅವನ ನ್ಯಾಯದಿಂದ ನಿರ್ಭಯ ಮತ್ತು ನೈತಿಕ ವರ್ತನೆಯಲ್ಲಿ ಹೊಣೆಗೇಡಿಯನ್ನಾಗಿ ಮಾಡಿದೆ. 


ಒಕೆ" 


ಕಾಂಡ - 30 


82, ಅಲ್‌ ಇನ್‌ಫಿತಾರ್‌ 195 


ಣಗ ಚ್‌ ಟ್ಟ ಲ್ಲ ಶು B/N ೨೮ ಶಜ ೨ BAEC 
ಮ ಸ ಎ ರು ಸ pox Bac) 
| ಸೆ 


2 Kr ೩% 27M Su BALANITES Bu B/N 
BSNL: SILK ಸುಖು 

( ಟ್‌ ಫ್‌ 
ನ PI) 


(13-19) ನಿಸ ೦ದೇಹವಾಗಿಯೂ- ಸಜ್ಜನರು ಪರಮಸುಖದಲ್ಲಿರುವರು. ಮತ್ತು ಖಂಡಿತವಾಗಿಯೂ 
ದುಷ್ಕರ್ಮಿಗಳು ನರಕಾಗ್ನಿಯಲ್ಲಿರುವರು. ಪ್ರತಿಫಲದ ದಿನ ಅವರು ಅದರೊಳಗೆ ಪ್ರವೇಶಿಸುವರು ಮತ್ತು ಅದರಿಂದ 
ಖಂಡಿತ ಮಾಯವಾಗಲಾರರು. ಪ್ರತಿಫಲದ ಆ ದಿನ ಏನೆಂಬುದು ನಿಮಗೇನು ಗೊತ್ತು? ಹೌದು, ಪ್ರತಿಫಲದ ಆ ದಿನ 
ಏನೆಂಬುದು ನಿಮಗೇನು ಗೊತ್ತು? ಅದು ಯಾರೂ ಯಾರಿಗೂ ಏನನ್ನೂ ಮಾಡಲು ಸಾಧ್ಯವಾಗದ ದಿನ? ಅಂದು 
ತೀರ್ಮಾನವೆಲ್ಲವೂ ಸರ್ವಸಂಪೂರ್ಣವಾಗಿ ಅಲ್ಲಾಹನ ಅಧಿಕಾರದಲ್ಲಿರುವುದು. 


7. ಅಂದರೆ ನೀವು ಪ್ರತಿಫಲದ ಗೃಹವನ್ನು ನಿರಾಕರಿಸಿರಿ, ಸುಳ್ಳಾಗಿಸಿರಿ ಅಥವಾ ಅದನ್ನು ಅಪಹಾಸ್ಯ ಮಾಡಿರಿ. ಅದರಿಂದ ವಾಸ್ತವಿಕತೆ 
ಬದಲಾಗುವುದಿಲ್ಲ ವಾಸ್ತವವೇನೆಂದರೆ ನಿಮ್ಮ ಪ್ರಭು ನಿಮ್ಮನ್ನು ಈ ಲೋಕದಲ್ಲಿ ಸ್ವಚ್ಛಂದವಾಗಿ ಮೆರೆಯಲು ಬಿಟ್ಟು ಬಿಡಲಿಲ್ಲ. ಅವನು ನಿಮ್ಮ 
ಪೈಕಿ ಪ್ರತಿಯೊಬ್ಬನ ಮೇಲೆ ಸತ್ಯಸಂಧರಾದ ಮೇಲ್ವಿಚಾರಕರನ್ನು ನೇಮಿಸಿದ್ದಾನೆ. ಅವರು ನಿಮ್ಮ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳನ್ನು ನಿಷ್ಠುರ 
ವಾಗಿ ದಾಖಲಿಸುತ್ತಾರೆ. ಅವರಿಂದ ನಿಮ್ಮ ಯಾವೊಂದು ಕರ್ಮವೂ ಮರೆಯಾಗಿರುವುದಿಲ್ಲ ಅದನ್ನು ನೀವು ಕತ್ತಲೆಯಲ್ಲಿ ಮಾಡಿರಲಿ, 
ಏಕಾಂತದಲ್ಲಿ ಮಾಡಿರಲಿ, ದಟ್ಟ ಕಾಡಿನಲ್ಲಿ ಮಾಡಿರಲಿ ಅಥವಾ ನನ್ನ ಕೃತ್ಯವನ್ನು ಯಾರೂ ನೋಡಿಲ್ಲವೆಂಬ ಸಮಾಧಾನದಿಂದ ಮಾಡಿರಲಿ. 
ಈ ಮೇಲ್ವಿಚಾರಕರಾದ ದೇವಚರರಿಗೆ ಅಲ್ಲಾಹನು ಬಸ" ಸ ಎಂಬ ಪದ ಬಳಸಿದ್ದಾನೆ, ಅಂದರೆ ಅತ್ಯಂತ ಗೌರವಾನ್ವಿತ ಬರಹಗಾರರು. 
ಅವರು ಒಬ್ಬನಿಗೆ ರಿಯಾಯಿತಿ ತೋರಲು ಮತ್ತು ಇನ್ನೊಬ್ಬನೊಂದಿಗೆ ಅನಗತ್ಯ ವೈರದಿಂದ ವರ್ತಿಸಲು ಹಾಗೂ ವಸ್ತುಸ್ಥಿತಿಗೆ ವಿರುದ್ಧವಾದುದನ್ನು 
ದಾಖಲಿಸಲು ಯಾರೊಂದಿಗೂ ವಿಶೇಷ ಪ್ರೀತಿಯಿಲ್ಲದ ಮತ್ತು ಯಾರೊಂದಿಗೂ ಅನಗತ್ಯ ವೈರವಿಲ್ಲದವರಾಗಿದ್ದಾರೆ. ಅವರು ತಮ್ಮ ಕೆಲಸಕ್ಕೆ 
ಹಾಜರಾಗದೆ ತಪ್ಪುತಪ್ಪಾಗಿ ದಾಖಲಿಸುವ ವಂಚಕರೂ ಅಲ್ಲ, ಏನಾದರೂ ಪಡೆದು ಯಾರದೇ ಪರವಾಗಿ ಅಥವಾ ವಿರುದ್ಧವಾಗಿ ಸುಳ್ಳುವರದಿ 
ಮಾಡುವಂತಹ ಲಂಚಕೋರರೂ ಅಲ್ಲ. ಅವರ ಸ್ಥಾನವು ಎಲ್ಲ ನೈತಿಕ ದೌರ್ಬಲ್ಯಗಳಿಂದಲೂ ಉನ್ನತವಾಗಿದೆ. ಆದ್ದರಿಂದ ಸತ್ಕರ್ಮಿಗಳೂ 
ದುಷ್ಕರ್ಮಿಗಳೂ, ಪ್ರತಿಯೊಬ್ಬನ ಸತ್ಯರ್ಮಗಳು ಯಾವುದೇ ಹೆಚ್ಚು ಕಡಿಮೆಯಿಲ್ಲದೆ ದಾಖಲಾಗುವುದು, ದುಷ್ಕರ್ಮಿಯ ಖಾತೆಯಲ್ಲಿ 
ಅವನು ಮಾಡಿರದ ದುಷ್ಕರ್ಮವನ್ನು ದಾಖಲಿಸಲಾಗದು ಎಂದು ಸಮಾಧಾನ ಪಟ್ಟುಕೊಳ್ಳಬೇಕು. ಅನಂತರ ಈ ದೇವಚರರ ಎರಡನೆಯ 
ಗುಣ- "ನೀವು ಮಾಡುವುದನ್ನೆಲ್ಲ ಬಲ್ಲವರಾಗಿದ್ದಾರೆ' ಎಂದು ತಿಳಿಸಲಾಗಿದೆ. ಅಂದರೆ ಅವರು ಈ ಲೋಕದ ಸಿಐಡಿ ಮತ್ತು ಇಂಟೆಲಿಜೆನ್ಸ್‌ 
ಏಜನ್ಸಿಗಳಂತಲ್ಲ, ಎಲ್ಲ ಪ್ರಯತ್ನಗಳ ಹೊರತಾಗಿಯೂ ಅನೇಕ ವಿಷಯಗಳು ಅವುಗಳಿಂದ ಮರೆಯಾಗಿರುತ್ತವೆ. ಅವರು ಪ್ರತಿಯೊಬ್ಬನ 
ಕರ್ಮಗಳನ್ನು ಚೆನ್ನಾಗಿ ಅರಿತಿರುತ್ತಾರೆ. ಯಾರೋ ತನ್ನ ಮೇಲ್ವಿಚಾರಣೆ ನಡೆಸುತ್ತಿದ್ದಾರೆಂದು ಅವರಿಗೆ ತಿಳಿದೇ ಇಲ್ಲದ ರೀತಿಯಲ್ಲಿ ಅವರು 
ಎಲ್ಲೆಡೆ ಎಲ್ಲಸ್ಥಿತಿಗಳಲ್ಲೂ ಅವರ ಜೊತೆಗಿರುತ್ತಾರೆ, ಯಾರು ಯಾವ ಉದ್ದೇಶದಿಂದ ಏನು ಕೆಲಸ ಮಾಡುತ್ತಿದ್ದಾನೆಂಬುದನ್ನು ಅವರು ಬಲ್ಲರು. 
ಆದರೆ ಅವರು ಸಿದ್ಧಪಡಿಸಿದ ದಾಖಲೆಯು ಪರಿಪೂರ್ಣವಾಗಿರುತ್ತದೆ. ಅದರಲ್ಲಿ ದಾಖಲಾಗದ ಯಾವ ವಿಷಯವೂ ಇಲ್ಲ ಇದರ ಕುರಿತೇ 
ಆಲ್‌ಕಹ್ಮ್‌ ಅಧ್ಯಾಯದ 49ನೇ ಸೂಕ್ತದಲ್ಲಿಹೀಗೆ ಹೇಳಲಾಗಿದೆ- "ಪರಲೋಕದಲ್ಲಿ ಅಪರಾಧಿಗಳು ತಮ್ಮ ಕರ್ಮಪತ್ರವನ್ನು ನೋಡಿ ದಂಗಾಗಿ 
ಬಿಡುವರು. ಅದರಲ್ಲಿಯಾವುದೇ ಸಣ್ಣ ಅಥವಾ ಧೊಡ್ಡ ಕೃತ್ಯವು ದಾಖಲಾಗದೆ ಬಿಟ್ಟಿಲ್ಲವಲ್ಲಎಂದು ಉದ್ಗರಿಸುವರು. ಅವರು ಮಾಡಿದುದೆಲ್ಲ 
ಇದ್ದಕ್ಕಿದ್ದಂತೆ ಅವರ ಮುಂದಿರುವುದು.' 

8. ಅಂದರೆ ಅಲ್ಲಿ ಅವನ ಕರ್ಮಗಳ ಪರಿಣಾಮವನ್ನು ಅನುಭವಿಸುವುದರಿಂದ ಪಾರುಗೊಳಿಸುವ ಶಕ್ತಿ ಯಾರಿಗೂ ಇರಲಾರದು. 
ಅಲ್ಲಿ ದೇವನ ನ್ಯಾಯಾಲಯದಲ್ಲಿ ಇಂತಹ ವ್ಯಕ್ತಿ ನನ್ನ ಆಪ್ತ ಅಥವಾ ಶಿಫಾರಸು ಪಡೆದವ, ಅವನು ಲೋಕದಲ್ಲಿ ಎಂತಹ ದುಷ್ಕರ್ಮಗಳನ್ನು 
ಮಾಡಿದ್ದರೂ ನೀನು ಅವನನ್ನು ಕ್ಷಮಿಸಲೇ ಬೇಕು ಎಂದು ಹಠ ಹಿಡಿದು ಕುಳಿತುಕೊಳ್ಳಬಲ್ಲಂತಹ ಮಾನವನೇ ಪ್ರಭಾವಶಾಲಿ, ಶಕ್ತಿ ಶಾಲಿ 
ಅಥವಾ ಅಲ್ಲಾಹನ ಆಪ್ತನಿರಲಾರ. 


ಚ್‌ 
ಹ ಬ ಬ 


ಕಾಂಡ - 30 


83. ಅಲ್‌ ಮುತಫಿಫೀನ್‌ 


ಖೇ 

ಹೆಸರು 
ಪ್ರಥಮ ಸೂಕ್ತ ಓಟ್ಟು [1] ನಿಂದ ಆಯ್ದುಕೊಳ್ಳಲಾಗಿದೆ. 

ಅವತೀರ್ಣಕಾಲ ಗಿ 


ಇದರ ವಿವರಣಾ ಶೈಲಿ ಮತ್ತು ವಿಷಯಗಳಿಂದ, ಇದು ಮಕ್ಕಾ ನಿವಾಸಿಗಳ ಮನಸ್ಸಿನಲ್ಲಿ ಪರಲೋಕ ವಿಶ್ವಾಸವನ್ನು 
ಮೂಡಿಸಲು ಅಧ್ಯಾಯಗಳು ನಿರಂತರ ಅವತೀರ್ಣಗೊಳ್ಳುತ್ತಿದ್ದ ಆರಂಭ ಕಾಲದಲ್ಲಿ ಅವತೀರ್ಣಗೊಂಡಿತೆಂದು ತಿಳಿದು ಬರುತ್ತದೆ. 
ಆ ಕಾಲದಲ್ಲಿ ಮಕ್ಕಾ ನಿವಾಸಿಗಳು ಬೀದಿಗಳಲ್ಲಿ, ಪೇಟೆಗಳಲ್ಲಿ ಮತ್ತು ಸಭೆ-ಸಮಾರಂಭಗಳಲ್ಲಿ ಮುಸ್ಲಿಮರನ್ನು ಅಪಹಾಸ್ಯ 
ಮಾಡಲು ಮತ್ತು ಅವಮಾನಿಸಲು ಆರಂಭಿಸಿದ್ದರು. ಆದರೆ ಹಿಂಸೆ-ದೌರ್ಜನ್ಯ ಮತ್ತು ಹೊಡೆತ ಬಡಿತವನ್ನು ಇನ್ನೂ ಆರಂಭಿಸಿರಲಿಲ್ಲ, 
ಕೆಲವು ವ್ಯಾಖ್ಯಾನಕಾರರು ಇದು ಮದೀನದಲ್ಲಿ ಅವತೀರ್ಣವಾದ ಅಧ್ಯಾಯವೆಂದು ಹೇಳಿದ್ದಾರೆ. ಈ ತಪ್ಪು ಗ್ರಹಿಕೆಗೆ ಇಬ್ದು 
ಅಬ್ಬಾಸ್‌ರವರ ಒಂದು ವರದಿ ಕಾರಣವಾಗಿದೆ. ಪ್ರವಾದಿ(ಸ) ಮದೀನಕ್ಕೆ ಬಂದಾಗ ಅಲ್ಲಿನವರಲ್ಲಿ ತೂಕಳತೆಯಲ್ಲಿ ಕಡಿತ 
ಮಾಡುವ ರೋಗವು ವ್ಯಾಪಕವಾಗಿತ್ತು. ತರುವಾಯ ಅಲ್ಲಾಹನು ಅವತೀರ್ಣಗೊಳಿಸಿದನು. ಜನರು ಸರಿಯಾಗಿ ತೂಕಳತೆ ಮಾಡ 
ತೊಡಗಿದ್ದರು. (ನಸಾಈ, ಇಬ್ನು ಮಾಜ, ಇಬ್ನು ಮರ್ದೂಯ, ಇಬ್ನು ಜರೀರ್‌, ಬ್ಲೆಹಕಿ, ಶುಅಬುಲ್‌ ಈಮಾನ್‌) ಆದರೆ 
ಈ ಮುಂಚೆ ಅದ್ದಹ್‌ ಅಧ್ಯಾಯದ ಮುನ್ನುಡಿಯಲ್ಲಿ ನಾವು ವಿವರಿಸಿದಂತೆ, ಸಹಾಬಿಗಳು ಮತ್ತು ತಾಬಈಗಳು ಸಾಮಾನ್ಯವಾಗಿ 
ಒಂದು ಸೂಕ್ತವು ಯಾವ ವಿಷಯಕ್ಕೆ ಅನ್ನಯಿಸಿದ್ದರು ಅವತೀರ್ಣಗೊಂಡಿದೆಯೆಂದು ಸಾಮಾನ್ಯವಾಗಿ ಹೇಳುತ್ತಿದ್ದರು. 
ಆದ್ದರಿಂದ ಇಬ್ನು ಅಬ್ಬಾಸ್‌ರ ವರದಿಯಿಂದ ಸಾಬೀತಾಗುವುದು ಇಷ್ಟೆ. ಅದೇ ವಿಷಯದಲ್ಲಿ ಅದು ಹಿಜ್ರತ್‌ನ ನಂತರ 
ಪ್ರವಾದಿ(ಸ) ಮದೀನಾದ ಜನರಲ್ಲಿ ಈ ದುರಭ್ಯಾಸ ವ್ಯಾಪಕವಾಗಿರುವುದನ್ನು ಕಂಡಾಗ, ಅಲ್ಲಾಹನ ಅಪ್ಪಣೆ ಪ್ರಕಾರ ಅವರಿಗೆ 
ಈ ಅಧ್ಯಾಯವನ್ನು ಓದಿ ಕೇಳಿಸಿದರು. ಇದರಿಂದ ಅವರಲ್ಲಿ ಸುಧಾರಣೆಯುಂಟಾಯಿತು. 
ಚರ್ಚಾವಿಷಯ 

ಇದರ ವಿಷಯವು ಪರಲೋಕವಾಗಿದೆ. ಮೊದಲ ಆರು ಸೂಕ್ತಗಳಲ್ಲಿ ವ್ಯಾಪಾರಿಗಳು ವ್ಯಾಪಕವಾಗಿ ಮಾಡುತ್ತಿದ್ದ 
ವಂಚನೆಯ ಕುರಿತು ಎಚ್ಚರಿಸಲಾಗಿದೆ. ಅವರು ಇತರರಿಂದ ಪಡೆಯುವಾಗ ಸರಿಯಾಗಿ ಅಳೆದು, ತೂಗಿ ಪಡೆಯುತ್ತಿದ್ದರು. 
ಕೊಡುವಾಗ ಮಾತ್ರ ಅಳತೆ ತೂಕದಲ್ಲಿ ಪ್ರತಿಯೊಬ್ಬರಿಗೂ ಅಲ್ಪ ಸ್ವಲ್ಪ ಕಡಿತ ಮಾಡುತ್ತಿದ್ದರು. ಸಮಾಜದಲ್ಲಿ ಹರಡಿಕೊಂಡಿದ್ದ 
ಅನೇಕ ಕೆಡುಕುಗಳ ಪೈಕಿ ಯಾರೂ ನಿರಾಕರಿಸಲಾಗದಂತಹ ಈ ಒಂದು ಕೆಡುಕನ್ನು ಉದಾಹರಣೆಯಾಗಿ ಎತ್ತಿ ತೋರಿಸಿ, ಇದು 
ಪರಲೋಕದ ಬಗ್ಗೆ ನಿರ್ಲಕ್ಚ್ಯವಾಗಿರುವುದರ ಪರಿಣಾಮವಾಗಿದೆಯೆಂದು ಹೇಳಲಾಗಿದೆ. ಒಂದು ದಿನ ದೇವನ ಮುಂದೆ 
ಹಾಜರಾಗಿ ಪ್ರತಿಯೊಂದರ ಲೆಕ್ಕ ಸಮರ್ಪಿಸಲಿಕ್ಕಿದೆಯೆಂಬ ಪ್ರಜ್ಞೆ ಎಲ್ಲಿಯ ವರೆಗೆ ಜನರಿಗೆ ಇರುವುದಿಲ್ಲವೋ ಅಲ್ಲಿಯ ವರೆಗೆ 
ಅವರು ವ್ಯವಹಾರಗಳಲ್ಲಿ ಪೂರ್ಣ ಸತ್ಯಸಂಧತೆಯನ್ನು ಪಾಲಿಸುವುದು ಸಾಧ್ಯವಿಲ್ಲ (ಒಬ್ಬನು ಪ್ರಾಮಾಣಿಕತೆಯನ್ನು ಒಳ್ಳೆಯ 
ಧೋರಣೆಯೆಂದು ಭಾವಿಸಿ ಕೆಲವು ಸಣ್ಣ ಸಣ್ಣ ವಿಷಯಗಳಲ್ಲಿ ಅದನ್ನು ಬಳಸಿದರೂ ವಂಚನೆಯು ಒಂದು "ಲಾಭದಾಯಕ' 
ಧೋರಣೆಯಾಗಿರುವಲ್ಲಿ ಅವನು ಪ್ರಾಮಾಣಿಕತೆಯನ್ನು ಬೆಳೆಸಲಾರ). ಮಾನವನಲ್ಲಿ ನೈಜ ಮತ್ತು ಶಾಶ್ಚತ 
ಪ್ರಾಮಾಣಿಕತೆಯುಂಟಾಗುವುದು ಕೇವಲ ದೇವಭಯ ಮತ್ತು ಪರಲೋಕದ ಮೇಲೆ ದೃಢ ವಿಶ್ವಾಸದಿಂದ ಮಾತ್ರ. ಏಕೆಂದರೆ 
ಈ ಸ್ಥಿತಿಯಲ್ಲಿ ಪ್ರಾಮಾಣಿಕತೆಯು ಒಂದು ಧೋರಣೆಯಾಗಿರದೆ. "ಕರ್ತವ್ಯ'ವಾಗುತ್ತದೆ. ಮನುಷ್ಯನು ಅದರಲ್ಲಿ ಸ್ಥಿರವಾಗಿರುವುದು 
ಅಥವಾ ಆಗದೆ ಇರುವುದು ಈ ಲೋಕದ ಲಾಭ ಅಥವಾ ನಷ್ಟವನ್ನು ಅವಲಂಬಿಸಿಯಲ್ಲ, 


ಕಾಂಡ - 30 


83. ಅಲ್‌ ಮುತಫ್ಫಿಫೀನ್‌ 197 


ಈ ರೀತಿ ನೈತಿಕತೆಯೊಂದಿಗೆ ಪರಲೋಕ ವಿಶ್ವಾಸದ ಸಂಬಂಧವನ್ನು ಅತ್ಯಂತ ಪರಿಣಾಮಕಾರಿ ಮತ್ತು ಮನ ಮುಟ್ಟುವ 
ಶೈಲಿಯಲ್ಲಿ ಸ್ಪಷ್ಟ ಪಡಿಸಿದ ನಂತರ 7ರಿಂದ 17ರ ವರೆಗಿನ ಸೂಕ್ತಗಳಲ್ಲಿ, ದುಷ್ಕರ್ಮಿಗಳ ಕರ್ಮಪತ್ರವನ್ನು ಮೊದಲೇ ಅಪರಾಧಿ 
ಜನರ ದಾಖಲೆ ಪುಸ್ತಕ(Black 15t)ದಲ್ಲಿ ಬರೆದಿಡಲಾಗುತ್ತದೆ. ಪರಲೋಕದಲ್ಲಿ ಅವರಿಗೆ ಅತ್ಯಂತ ವಿನಾಶಕಾರಿ ಸ್ಥಿತಿಯನ್ನು 
ಎದುರಿಸಬೇಕಾದೀತೆಂದು ಹೇಳಲಾಗಿದೆ. ಅನಂತರ 18ರಿಂದ 28ರ ತನಕದ ಸೂಕ್ತಗಳಲ್ಲಿ ಸತ್ಕರ್ಮಿಗಳ ಅತ್ಯುತ್ತಮ ಪರಿಣಾಮವನ್ನು 
ವಿವರಿಸಿ, ಅವರ ಕರ್ಮಪತ್ರ ಅತ್ಯುತೃಷ್ಣ ಜನರ ದಾಖಲೆಗಳಲ್ಲಿ ಬರೆದಿಡಲಾಗುತ್ತದೆ. ಅದನ್ನು ನೋಡಿಕೊಳ್ಳಲು ಆಪ್ತ ದೇವಚರ 
ರನ್ನು ನೇಮಿಸಲಾಗಿದೆಯೆಂದು ಸರಾಗ! 

ಕೊನೆಯಲ್ಲಿ ವಿಶ್ಠಾಸಿಗಳಿಗೆ ಸಾಂತ್ವನ ನೀಡಲಾಗಿದೆ. ಜೊತೆಗೆ, ಇಂದು ವಿಶ್ವಾಸಿಗಳನ್ನು ಅಪಮಾನಿಸುವವರೇ ಪರಲೋಕದಲ್ಲಿ 
ತಮ್ಮ ವರ್ತನೆಯ ದುಷ್ಪರಿಣಾಮವನ್ನು ನೋಡಲಿರುವರು ಮತ್ತು ಇದೇ ವಿಶ್ವಾಸಿಗಳು ಅಪರಾಧಿಗಳ ದುಷ್ಪರಿಣಾಮಗಳನ್ನು 
ಕಂಡು ನೆಮ್ಮದಿಯನ್ನು ಪಡೆಯುವರೆಂದು ಸತ್ಯನಿಷೇಧಿಗಳನ್ನು ಎಚ್ಚರಿಸಲಾಗಿದೆ. 


ಕಾಂಡ - 39 


_ ರ್‌ ಟು ಚ 
ತ 
ಕ್‌ 3 1೨ 
ಡೆ 
83. ಅಲ್‌ ಮುತಪಫ್ಟಿಫೀನ್‌ 
(ಅವತೀರ್ಣ - ಮಕ್ಕಾದಲ್ಲಿ) 


ಸೂಕ್ತಗಳು: 36 ರುಕೂಟ್‌: 1 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


ಗಿ 


BILE ಹೀ ್‌ 6 PRT 4 1 IN 
5 ANE OSES ಉಲ S SMOSIENYS 
ಆಗೇ ರ ಲ ಸ್ನ ನಿ ನ WALA A 035 ತ್ನ 
ಒಟ ಸ © ENO Ysa pel ol EH OSs 
(1-6) ತೂಕದಲ್ಲಿ ಕಡಿತಗೊಳಿಸಿ ಕೊಡುವವರಿಗೆ ವಿನಾಶವಿದೆ.' ಅವರು ಜನರಿಂದ ಪಡೆಯುವಾಗ ಸಂಪೂರ್ಣವಾಗಿ 
ಪಡೆಯುತ್ತಾರೆ ಮತ್ತು ಅಳತೆ ಮಾಡಿ ಅಥವಾ ತೂಕ ಮಾಡಿ (ಜನರಿಗೆ) ಕೊಡುವಾಗ ಕಡಿಮೆ ಕೊಡುತ್ತಾರೆ. ಒಂದು 
ಮಹಾದಿನದಂದು್‌ ಇವರನ್ನು ಎಬ್ಬಿಸಿ ತರಲಾಗುವುದೆಂದು ಇವರು ಗ್ರಹಿಸುವುದಿಲ್ಲವೇ? (ಅದು) ಎಲ್ಲ ಜನರೂ 
ಸರ್ವಲೋಕಗಳ ಪಾಲಕ ಪ್ರಭುವಿನ ಮುಂದೆ ನಿಲ್ಲುವ ದಿನವಾಗಿದೆ. 


1. ಮೂಲದಲ್ಲಿ ಸಹ "ಮುತಪಿಫೀನ್‌' ಎಂದು ಬಳಸಲಾಗಿದ್ದು ಅದು ಸಟ "ತತ್‌ಫೀಫ್‌'ನಿಂದ ವ್ಯತ್ಪತ್ತಿಯಾಗಿದೆ. ಚಿಕ್ಕ 
ಮತ್ತು ಕ್ಷುಲ್ಲಕ ವಸ್ತುಗಳಿಗೆ ಅರಬಿ ಭಾಷೆಯಲ್ಲಿ ಹಿ "ತಫೀಫ್‌' ಎಂದು ಹೇಳಲಾಗುತ್ತದೆ. ಜಟ ಈ ಪದವನ್ನು ಪಾರಿಭಾಷಿಕವಾಗಿ 
ತೂಕಳತೆಯಲ್ಲಿ ರಹಸ್ಯವಾಗಿ ಕಡಿತ ಮಾಡುವುದಕ್ಕೆ ಪ್ರಯೋಗಿಸಲಾಗುತ್ತದೆ. ಏಕೆಂದರೆ ಈ ಕೆಲಸ ಮಾಡುವವನು ತೂಕ ಅಥವಾ ಅಳತೆ 
ಮಾಡಿ ಸರಕನ್ನು ಕೊಡುವಾಗ ದೊಡ್ಡ ಪ್ರಮಾಣದಲ್ಲಿ ಕದಿಯುವುದಿಲ್ಲ ತನ್ನ ಕೈ ಚಳಕ ತೋರಿಸಿ ಪ್ರತಿಯೊಬ್ಬ ಗಿರಾಕಿಯಿಂದ ಸ್ವಲ್ಪ ಸ್ವಲ್ಪ 
ಹಾರಿಸಿ ಬಿಡುತ್ತಾನೆ. ಪಾಪ! ಗಿರಾಕಿಗೆ ಅಂಗಡಿಯಾತ ಏನು ನೀಡಿದ್ದಾನೆ, ಎಷ್ಟು ನೀಡಿದ್ದಾನೆಂದು ಗೊತ್ತೇ ಆಗುವುದಿಲ್ಲ. 

2. ಪವಿತ್ರ ಕುರ್‌ಆನ್‌ನಲ್ಲಿತೂಕಳತೆಯಲ್ಲಿಕಡಿತಗೊಳಿಸುವುದನ್ನು ಅಲ್ಲಲ್ಲಿಖಂಡಿಸಲಾಗಿದೆ. ಸರಿಯಾಗಿ ಅಳೆದು, ತೂಗಿ ಕೊಡುವುದನ್ನು 
ಒತ್ತು ಕೊಟ್ಟು ಆದೇಶಿಸಲಾಗಿದೆ. ಅಲ್‌ ಅನ್‌ಆಮ್‌ ಅಧ್ಯಾಯದಲ್ಲಿ 152ನೇ ಸೂಕ್ತದಲ್ಲಿ 'ನ್ಯಾಯದೊಂದಿಗೆ ಪೂರ್ಣವಾಗಿ ಅಳೆಯಿರಿ 
ಮತ್ತು ತೂಗಿರಿ. ನಾವು ಯಾರ ಮೇಲೂ ಅವನ ಸಾಮರ್ಥ್ಯಕ್ಕಿಂತ ಹೆಚ್ಚು ಭಾರ ಹೇರುವುದಿಲ್ಲ.' ಬನೀ ಇಸ್ರಾಈಲ್‌ 25ನೇ ಸೂಕ್ತದಲ್ಲಿ 
ಅಳೆಯುವಾಗ ಸರಿಯಾಗಿ ಅಳೆಯಿರಿ ಮತ್ತು ಸರಿಯಾದ ತಕ್ಕಡಿಯಲ್ಲಿತೂಗಿರಿ' ಎಂದು ಹೇಳಲಾಗಿದೆ. ಅರ್ರಹ್ನಾನ್‌ ಅಧ್ಯಾಯದ 8 ಮತ್ತು 
9ನೇ ಸೂಕ್ತಗಳಲ್ಲಿ ತೂಗುವಾಗ ಅತಿರೇಕವೆಸಗಬೇಡಿರಿ. ನ್ಯಾಯದೊಂದಿಗೆ ತೂಗಿರಿ ಮತ್ತು ತಕ್ಕಡಿಯಲ್ಲಿ ಕಡಿತಗೊಳಿಸಬೇಡಿರಿ' ಎಂದು 
ತಾಕೀತು ಮಾಡಲಾಗಿದೆ. ಪ್ರವಾದಿ ಶುಐಬ್‌(ಅ)ರವರ ಜನಾಂಗದ ಮೇಲೆ ಶಿಕ್ಷೆ ಎರಗಲು ಇದೇ ಅಪರಾಧ ಕಾರಣವಾಗಿತ್ತು. ಅವರಲ್ಲಿ 
ತೂಕಳತೆಯಲ್ಲಿ ಕಡಿತ ಗೊಳಿಸುವ ರೋಗ ವ್ಯಾಪಕವಾಗಿತ್ತು. ಶುಐಬ್‌(ಅ)ರವರ ನಿರಂತರ ಉಪದೇಶಗಳ ಹೊರತಾಗಿಯೂ ಅವರು ಈ 
ಅಪರಾಧವನ್ನು ಬಿಡಲಿಲ್ಲ. 

3. ನಿರ್ಣಾಯಕ ದಿನವನ್ನು ದೊಡ್ಡ ದಿನವೆನ್ನಲು ಅದರಲ್ಲಿ ದೇವನ-ನ್ಯಾಯಾಲಯದಲ್ಲಿ ಎಲ್ಲ ಮಾನವರ ಮತ್ತು ಯಕ್ಷರ 
ವಿಚಾರಣೆಯನ್ನು ಒಂದೇ ಬಾರಿ ಮಾಡಲಾಗುವುದು ಮತ್ತು ಶಿಕ್ಷೆ-ರಕ್ಷೆಯ ಕುರಿತು ಮಹತ್ವದ ತೀರ್ಮಾನಗಳನ್ನು ಕೈಗೊಳ್ಳಲಾಗುವುದು 
ಎಂಬುದೇ ಕಾರಣ. ಚ 


ಕಾಂಡ - 30 


83. ಅಲ್‌ ಮುಡಸ್ಟಿಫೀನ್‌ 199 


edad 


ಈ 


ನಿಯ ಮಿರಿಯಾ ಯಕ 


ಇ 


«gh LE 


ud ಸತಿಯ ಚ ಬ ಚ. 


ಟು 


pA 3 ೨ (ರ ಉ್ಳ ನ \ ಸ 3೬ ನ 
ಡೆ TR BONN Is yak SOM 
ದಸ ಸ ಕ ಗ್ರ ್ರ ಟೌ 0 190 
PosiZl ಟಟ ಕ್ಕು 815 %% ೬.18 
146 ೨ pS pS PIN po 1 ಇಳ pa ೨ ಗಡ ವ 
ಈ ಜನಯ BTN SGN » 0 
Wl 1 PT [ಗೆ Oy ನಿದಿ LE ys [2X *ಶಿಸ್ಸಿ್‌ 
GE OS PINS ಶಿ 0 ೫೬೫ ಬಿಧಿ 4 
(7-17) ಖಂಡಿತ ಅಲ್ಲ" ನಿಶ್ಚಯವಾಗಿಯೂ ದುಷ್ಕರ್ಮಿಗಳ ಕರ್ಮಪತ್ರವು ಸೆರೆಮನೆಯ ದಾಖಲೆಯಲ್ಲಿದೆ" 
ಮತ್ತು ಆ ಸೆರೆಮನೆಯ ದಾಖಲೆ ಏನೆಂದು ನಿಮಗೇನು ಗೊತ್ತು? ಅದೊಂದು ಲಿಖಿತ ಗ್ರಂಥವಾಗಿದೆ. ಅಂದು 
ಪ್ರತಿಫಲದ ದಿನವನ್ನು ಸುಳ್ಳಾಗಿಸುವವರಿಗೆ ವಿನಾಶವಿದೆ. ಮೇರೆ ಮಾರುವ ದುಷ್ಕರ್ಮಿಯ ಹೊರತು ಇನ್ನಾರೂ ಅದನ್ನು 
ಸುಳ್ಳಾಗಿಸುವುದಿಲ್ಲ. ಅವನಿಗೆ ನಮ್ಮ ಸೂಕ್ತಗಳನ್ನು ಓದಿ ಹೇಳಲಾದಾಗ್‌ ಇವೆಲ್ಲ ಪೂರ್ವಕಾಲದ ಕಥೆಗಳು ಎನ್ನುತ್ತಾನೆ. 
ಖಂಡಿತ ಅಲ್ಲ, ವಾಸ್ತವದಲ್ಲಿ ಇವರ ಹೃದಯಗಳಿಗೆ ಇವರ ದುಷ್ಕರ್ಮಗಳ ತುಕ್ಕು ಹಿಡಿದು ಬಿಟ್ಟಿದೆ.” ಖಂಡಿತ ಅಲ್ಲ 
ನಿಸ್ಸಂದೇಹವಾಗಿಯೂ ಅಂದು ಇವರು ತಮ್ಮ ಪ್ರಭುವಿನ ದರ್ಶನದಿಂದ ವಂಚಿತರಾಗುವರು.* ತರುವಾಯ ಇವರು 
ನರಕಾಗ್ನಿಯಲ್ಲಿ ಹೋಗಿ ಬೀಳುವರು. ಆ ಬಳಿಕ ಇವರೊಡನೆ ಇದು ನೀವು ಸುಳ್ಳಾಗಿಸುತ್ತಿದ್ದ ವಸ್ತುವೇ ಆಗಿದೆ ಎಂದು 
ಹೇಳಲಾಗುವುದು. 
(18-28) ಖಂಡಿತ ಅಲ್ಲ” ನಿಸ್ಸಂದೇಹವಾಗಿಯೂ ಸಜ್ಜನರ ಕರ್ಮಪತ್ರವು ಶ್ರೆ ಶ್ರೇಷ್ಠ ಜನರ ದಾಖಲೆಯಲ್ಲಿದೆ 
ಮತ್ತು ಆ ಶ್ರೇಷ್ಠ ಜನರ ದಾಖಲೆ ಏನೆಂದು ನಿಮಗೇನು ಗೊತ್ತು? ಅದೊಂದು ಲಿಖಿತ ಗ್ರಂಥ. ಆಪ್ತ ದೇವಚರರು 


4. ಅಂದರೆ ಈ ಲೋಕದಲ್ಲಿ ಈ ಅಪರಾಧಗಳನ್ನು ಎಸಗಿದ ಬಳಿಕ ಅವರನ್ನು ಹೀಗೆಯೇ ಬಿಟ್ಟು ಬಿಡಲಾಗುವುದೆಂಬ ಮತ್ತು 
ಅವರಿಗೆಂದೂ ತಮ್ಮ ಪ್ರ ಪ್ರಭುವಿನ ಮುಂದೆ ವಿಚಾರಣೆಗಾಗಿ ಹಾಜರಾಗಲಿಕ್ಕಿಲ್ಲವೆಂಬ ತ ಊಹೆ ತಪ್ಪು. 

5. ಮೂಲದಲ್ಲಿ ರ್ಯ "ಸಿಜ್ಜೀನ್‌' ಎಂಬ ಪದ ಬಳಕೆಯಾಗಿದೆ. ಇದು in “ಜೈಲು' ಅಥವಾ 'ಕಾರಾಗೃಹ'ದಿಂದ ಬಂದಿದೆ. 
ಮುಂದಿನ ವಿವರಣೆಯಿಂದ ಅದು ಶಿಕ್ಷಾರ್ಹ ಅಪರಾಧಿಗಳ ಕರ್ಮಪತ್ರವನ್ನು ಬರೆದಿಡಲಾಗುವ ದಾಖಲೆ ಎಂದು ತಿಳಿದು ಬರುತ್ತದೆ. 

6. ಅಂದರೆ ನಿರ್ಣಾಯಕ ದಿನದ ಸುದ್ದಿ ನೀಡಲಾಗಿರುವ ಸೂಕ್ತಗಳು. 

7. ಅಂದರೆ ರಕ್ಷಿ-ಶಿಕ್ಷೆಯನ್ನು ಕಟ್ಟುಕತೆಯೆನ್ನಲು ಯಾವುದೇ ಸೂಕ್ತ ಕಾರಣವಿಲ್ಲ. ಆದರೆ ಅವರು ಮಾಡುತ್ತಿರುವ ಪಾಪದ ಕೊಳೆ 
ಅವರ ಹೃದಯವನ್ನು ಪೂರ್ಣವಾಗಿ ಆವರಿಸಿರುವುದರಿಂದಲೇ ಅವರು ಅದನ್ನು ಸ ಕಟ್ಟುಕತೆಯೆನ್ನುತ್ತಾರೆ. ಆದ್ದರಿಂದ ಬುದ್ಧಿಪೂರ್ವಕವಾದ 
ವಿಷಯ ಅವರಿಗೆ ಕಟ್ಟುಕತೆಯಾಗಿ ಕಾಣುತ್ತದೆ. ಈ ಕೊಳೆಯನ್ನು ಪ್ರವಾದಿ(ಸ) ಈ ರೀತಿ ವಿವರಿಸಿದ್ದಾರೆ. ದಾಸನು ಒಂದು ಪಾಪಕೃತ್ಯವನ್ನೆಸಗಿದಾಗ 
ಅವರ ಹೃದಯದಲ್ಲಿ ಒಂದು ಕಪ್ಪು ಚುಕ್ಕೆಯುಂಟಾಗುತ್ತದೆ. ಅವನು ಒಂದು ವೇಳೆ ಪಶ್ಚಾತ್ತಾಪ ಪಟ್ಟರೆ ಆ ಕೊಳೆ ಅಳಿದು ಹೋಗುತ್ತದೆ. 
ಆದರೆ ಅವನು ಪಾಪಗಳನ್ನು ಮಾಡುತ್ತಲೇ ಇದ್ದರೆ ಅವನ ಇಡೀ ಹೃದಯವನ್ನು ಅದು ಆವರಿಸುತ್ತದೆ. (ಮುಸ್ನದ್‌ ಅಹ್ಮದ್‌, ತಿರ್ಮದಿ, 
ನಸಾಈ, ಇಬ್ನು ಮಾಜ, ಇಬ್ನು ಜರೀರ್‌, ಹಾಕಿಮ್‌, ಇಬ್ನು ಅಬೀ ಹಾತಿಮ್‌, ಇಬ್ನು ಹಿಬ್ಬಾನ್‌ ಇತ್ಯಾದಿ) 

8. ಅಂದರೆ ಸಜ್ಜನರಿಗೆ ಸಿಗುವ ಅಲ್ಲಾಹನ ದರ್ಶನ ಭಾಗ್ಯದಿಂದ ಅವರು ವಂಚಿತರಾಗುವರು. (ಹೆಚ್ಚಿನ ವಿವರಣೆಗೆ ನೋಡಿರಿ 
ತಪ್ಹೀಮುಲ್‌ ಕುರ್‌ಆನ್‌ ಸಂಪುಟ-6 ಅಲ್‌ಕಿಯಾಮ: ಟಿ.17) 

9, ಅಂದರೆ ಯಾವುದೇ ರಕ್ಷೆ-ಶಿಕ್ಟೆ ಇರಲಾರದೆಂಬ ಇವರ ಭಾವನೆ ತಪ್ಪು 


ಕಾಂಡ - 30 


200 ತಪ್ಪೀಮುಲ್‌ ಕುರ್‌ಆನ್‌ 


ರ ಟೃಕ್ಟಿ, ೨5 ನರ ಜಿಂ ಬ 2 ನವಿ ೨ 
LASSE SD HOS 55 es ಡ್ರಿತ್ರಸಥಿ ಯಜ 
AN A TRS TE ಲಲಟೇಫೇಷಧೌ ಶಲ ಟಟ PN 
41 86000೮೪೪ SLs IA 
೩ ಲ ್‌ಲ ಲೀಲ LEGS, 2 fe ps2 PGI 09% 
ಯ SOSH A HS ರಸ A NPE HAIG 

De ey ಸಿಗಿ CK ECA ಜಟ AE ANNES 5 ENS, 

೬೪160061554 ಸತ್ರ 
ಅದನ್ನು ನೋಡಿಕೊಳ್ಳುತ್ತಾರೆ. ನಿಸ್ಸಂದೇಹವಾಗಿಯೂ ಸಜ್ಜನರು ಬಹಳ ಸುಖ ಸಂತೋಷದಲ್ಲಿರುವರು, ಉನ್ನತ 
ಪೀಠಗಳಲ್ಲಿ ಕುಳಿತು ವೀಕ್ಷಿಸುತ್ತಿರುವರು. ನೀವು ಅವರ ಮುಖಗಳಲ್ಲಿ. ಸುಸ್ಥಿತಿಯ ಕಾಂತಿಯನ್ನು ಕಾಣುವಿರಿ. ಅವರಿಗೆ 
ಅತ್ಯಂತ ಸ್ವಚ್ಛವಾದ, ಮುದ್ರೆ ಹಾಕಲಾದ ಮದಿರೆಯನ್ನು ಕುಡಿಸಲಾಗುವುದು. ಅದರ ಮೇಲೆ ಕಸ್ತೂರಿಯ ಮೊಹರು 
ಇರುವುದು.''ಸ್ಪರ್ಧಿಸಿ ಜಯಿಸಬಯಸುವವರು ಇದನ್ನು ಪಡೆಯಲಿಕ್ಕಾಗಿ ಸ್ಪರ್ಧಿಸಿ ಜಯಿಸಲು ಪ್ರಯತ್ನಿಸಲಿ. ಆ 
ಮದಿರೆಯಲ್ಲಿ "ತಸ್ನೀಮ್‌' ಬೆರೆತಿರುವುದು.* ಅದೊಂದು ಚಿಲುಮೆಯಾಗಿದ್ದು ಅದರ ನೀರಿನೊಂದಿಗೆ, ಅಲ್ಲಾಹನ 
ಸಾಮೂಪ್ಯ ಹೊಂದಿದವರು ಮದಿರೆಯನ್ನು ಕುಡಿಯುವರು. 

(29-36) ಅಪರಾಧಿಗಳು ಭೂಲೋಕದಲ್ಲಿ ಸತ್ಯವಿಶ್ವಾಸಿಗಳನ್ನು ಗೇಲಿ ಮಾಡುತ್ತಿದ್ದರು. ಅವರ ಬಳಿಯಿಂದ 
ಹಾದು ಹೋಗುತ್ತಿದ್ದಾಗ ಕಣ್ಣು ಮಿಟುಕಿಸುತ್ತ ಅವರ ಕಡೆಗೆ ಸನ್ನೆ ಮಾಡುತ್ತಿದ್ದರು. ತಮ್ಮ ಮನೆಗಳಿಗೆ ಮರಳುವಾಗ 
ಮೋಜು ಮಾಡುತ್ತಾ ಮರಳುತ್ತಿದ್ದರು” ಮತ್ತು ಅವರನ್ನು ಕಂಡಾಗ "ಇವರು ದಾರಿಗೆಟ್ಟವರು' ಎಂದು ಹೇಳುತ್ತಿದ್ದರು.” 
ವಾಸ್ತವದಲ್ಲಿ ಇವರೇನೂ ಅವರ ಮೇಲ್ವಿಚಾರಕರಾಗಿ ಕಳುಹಿಸಲ್ಪಟ್ಟಿರಲಿಲ್ಲ'* ಇಂದು ಸತ್ಯವಿಶ್ಚಾಸಿಗಳು ಸತ್ಯನಿಷೇಧಿಗಳ 


10. ವಿ ಮು. "ಖಿತಾಮುಹೂ ಮಿಸ್ಕ್‌' ಮೂಲ ಪದಗಳಾಗಿವೆ. ಅದರ ಒಂದು ತಾತ್ಟರ್ಯ- ಯಾವ ಪಾತ್ರೆಗಳಲ್ಲಿ ಮದಿರೆ 
ಇಡಲಾಗುವುದೋ ಮಣ್ಣು ಅಥವಾ ಮೇಣದ ಬದಲು ಅದಕ್ಕೆ ಕಸ್ತೂರಿಯ ಮೊಹರು ಹಾಕಿರಲಾಗುವುದು ಎಂದಾಗಿದೆ. ಈ ಅರ್ಥದ 
ಪ್ರಕಾರ, ಇದು ಕಾಲುವೆಗಳಲ್ಲಿ ಹರಿಯುವ ಮದಿರೆಗಿಂತ ಉನ್ನತ ಮಟ್ಟದ ಶುದ್ಧಮದಿರೆಯಾಗಿದ್ದು ಅದನ್ನು ಸ್ವರ್ಗದ ಸೇವಕರು ಕಸ್ತೂರಿಯ 
ಮುದ್ರೆ ಹಾಕಲಾದ ಪಾತ್ರೆಗಳಲ್ಲಿ ತಂದು ಸ್ವರ್ಗವಾಸಿಗಳಿಗೆ ಕುಡಿಸುವರು. ಅದರ ಇನ್ನೊಂದು ಅರ್ಥ ಹೀಗೂ ಆಗಬಹುದು- ಆ 
ಮದಿರೆಯು ಕುಡಿಯುವವರ ಗಂಟಲೊಳಗೆ ಇಳಿದಾಗ ಅವರಿಗೆ ಕೊನೆಯಲ್ಲಿ ಕಸ್ತೂರಿಯ ಸುವಾಸನೆಯ ಅನುಭವವಾಗುವುದು, ಇದು 
ಈ ಲೋಕದ ಮದಿರೆಗಿಂತ ಸಂಪೂರ್ಣ ಭಿನ್ನವಾಗಿರುವುದು. ಅದಾದರೋ ಅದರ ಬಾಟ್ಲಿಯನ್ನು ತೆರೆಯುವಾಗಲೇ ಅದರ ದುರ್ವಾಸನೆ 
ಮೂಗಿಗೆ ಬಡಿಯುವುದು, ಕುಡಿಯುವಾಗಲೂ ಕೆಟ್ಟ ವಾಸನೆ ಬರುವುದು ಮತ್ತು ಗಂಟಲೊಳಗೆ ಇಳಿದಾಗ ಮೆದುಳಿನವರೆಗೂ ಅದರ 
ದುರ್ವಾಸನೆ ತಲುಪುವುದು. ಅದರಿಂದಾಗಿ ಅದರ ಹುಳಿ ರುಚಿಯ ಸಂಕೇತಗಳು ಅವರ ಮುಖದಲ್ಲಿ ಗೋಚರಿಸುವುದು. 

11. RL; "ತಸ್ನೀಮ್‌' ಎಂದರೆ ಉನ್ನತಿ. ಒಂದು ಚಿಲುಮೆಯನ್ನು ಢಃ 5 "ತಸ್ನೀಮ್‌' ಎನ್ನುವುದೆಂದರೆ ಅದು ಮೇಲಿನಿಂದ 
ಹರಿಯುತ್ತಾ ಕೆಳಗೆ ಇಳಿಯುತ್ತದೆ. 

12. ಅಂದರೆ ಇಂದು ಬಹಳ ಮೋಜುಂಟಾಯಿತು, ನಾನು ಒಬ್ಬ ಮುಸ್ಲಿಮನನ್ನು ಅಪಹಾಸ್ಯ ಮಾಡಿ, ಅವನನ್ನು ಬೈದು ಮೂದಲಿಸಿ 
ಬಹಳ ಸಂತೋಷ ಪಟ್ಟೆ. ಜನರಲ್ಲೂ ಅವನ ಗತಿ ಅದೇ ಆಯಿತು ಎಂದು ಆಲೋಚಿಸುತ್ತಾ ಮರಳುತ್ತಿದ್ದರು. 

13. ಅಂದರೆ ಅವರ ಬುದ್ಧಿ ಕೆಟ್ಟಿದೆ. ಮುಹಮ್ಮದ್‌ರು(ಸ) ಅವರಿಗೆ ಪರಲೋಕ, ಸ್ವರ್ಗ, ನರಕದ ಸುಳಿಯಲ್ಲಿ ಸಿಲುಕಿಸಿರುವುದರಿಂದ 
ಅವರು ಲೋಕದ ಲಾಭ ಮತ್ತು ಸುಖವನ್ನು ಬಿಟ್ಟಿದ್ದಾರೆ. ಎಲ್ಲರೀತಿಯ ಅಪಾಯ ಮತ್ತು ಸಂಕಷ್ಟಗಳನ್ನು ಸಹಿಸುತ್ತಿದ್ದಾರೆ. ಇಲ್ಲಿಸಿಗುವುದನ್ನು 
ಮರಣದ ಬಳಿಕ ಅವರಿಗೆ ವಾಗ್ದಾನ ಮಾಡಲಾಗಿರುವ ಸ್ಪರ್ಗ ಸಿಗುವುದೆಂಬ ನಿರೀಕ್ಷೆಯಿಂದ ತ್ಯಜಿಸುತ್ತಾರೆ. ಪರಲೋಕದ ನರಕ ಶಿಕ್ಷೆಯಿಂದ 
ಅವರನ್ನು ಹೆದರಿಸಲಾಗುತ್ತಿರುವುದರಿಂದ ಇಂದು ಅವರ ಮೇಲೆರಗುವ ಸಂಕಷ್ಟಗಳನ್ನು ಸಹಿಸುತ್ತಿದ್ದಾರೆ. 

14. ಈ ಸಂಕ್ಷಿಪ್ತ ವಾಕ್ಯದಲ್ಲಿ ಆ ಅಪಹಾಸ್ಯ ಮಾಡುವವರಿಗೆ ದೊಡ್ಡ ಪಾಠ ಬೋಧಕ ಎಚ್ಚರಿಕೆಯನ್ನು ನೀಡಲಾಗಿದೆ. ತಾಶ್ಚರ್ಯವೇನೆಂದರೆ 
ಮುಸ್ಲಿಮರು ವಿಶ್ವಾಸವಿರಿಸಿರುವುದೆಲ್ಲವೂ ತಪ್ಪೆಂದು ಭಾವಿಸೋಣ. ಆದರೆ ಅವರು ನಿಮಗೇನೂ ಹಾನಿ ಮಾಡುತ್ತಿಲ್ಲ. ಯಾವುದನ್ನು ಅವರು 


ಕಾಂಡ - 30 


83. ಅಲ್‌ ಮುತಷ್ಟಿಫೀನ್‌ 201 


ಟು MOE 0೬80೬/6445 As 
| ಹ 


ಮೇಲೆ ನಗುತ್ತಿದ್ದಾರೆ. ಪೀಠಗಳ ಮೇಲೆ ಕುಳಿತು ಅವರ ಅವಸ್ಥೆಯನ್ನು ನೋಡುತ್ತಿದ್ದಾರೆ. ಸತ್ಯನಿಷೇಧಿಗಳಿಗೆ ಅವರು 
ಮಾಡುತ್ತಿದ್ದ ಕೃತ್ಯಗಳ ಫಲ ಸಿಕ್ಕಿಯೇ ಬಿಟ್ಟಿಲ್ಲ 


ಸತ್ಯವೆಂದು ನಂಬಿದ್ದಾರೋ ಅದರಂತೆ, ಅವರು ತಮ್ಮಣ್ಟಕ್ಕೆ ಒಂದು ವಿಶಿಷ್ಟ ನೈತಿಕ ನೀತಿಯನ್ನು ಕೈಗೊಂಡಿದ್ದಾರೆ. ಹಾಗಿರುವಾಗ ನಿಮ್ಮನ್ನು 
ಕೆರಳಿಸದವರನ್ನು ನೀವು ಕೆರಳಿಸಲು ಮತ್ತು ನಿಮಗೆ ತೊಂದರೆ ಕೊಡದವರಿಗೆ ನೀವು ವೃಥಾ ತೊಂದರೆ ಕೊಡಲು ಅಲ್ಲಾಹನು ನಿಮ್ಮನ್ನು 
ಕಾವಲುಗಾರರಾಗಿ ಮಾಡಿರುವನೆ? 

15. ಈ ವಾಕ್ಯದಲ್ಲಿ ಒಂದು ಲಘುವಾದ ಲೇವಡಿಯಿದೆ. ಸತ್ಯನಿಷೇಧಿಗಳು ಪುಣ್ಯ ಕಾರ್ಯವೆಂದು ಬಗೆದು ವಿಶ್ವಾಸಿಗಳಿಗೆ ಕಿರುಕುಳ 
ಕೊಡುತ್ತಿದ್ದರು. ಆದ್ದರಿಂದ ಹೀಗೆ ಹೇಳಲಾಗಿದೆ- ಪರಲೋಕದಲ್ಲಿ ವಿಶ್ವಾಸಿಗಳು ಸ್ಪರ್ಗದಲ್ಲಿ ಸಂತೋಷದಿಂದಿದ್ದು ನರಕದಲ್ಲಿ ಉರಿಯುತ್ತಿರುವ 
ಈ ಸತ್ಯನಿಷೇಧಿಗಳ ದುಚ್ಚಿತಿಯನ್ನು ನೋಡಿ ಮನಸ್ಸಿನಲ್ಲೇ, ಇವರಿಗೆ ಇವರ ಕರ್ಮಗಳ ಪ್ರತಿಫಲ ಸರಿಯಾಗಿಯೇ ಸಿಕ್ಕಿತಲ್ಲ ಎನ್ನುವರು. 


ಜ್‌ 
ದಳ್ಳೋೊಂರಂಷ್ಳೂ ಕ್ಲ 


ಕಾಂಡ - 39 


ಹೆಸರು 

ಪ್ರಥಮ ಸೂಕ್ತದ ಪಿ&ಟಿ) 'ಇನ್‌ಶಕ್ಕತ್‌' ಪದದಿಂದ ತೆಗೆಯಲಾಗಿದೆ. ಮೂಲ ಪದ ಟಟ 'ಇನ್‌ಶಿಕಾಕ್‌' 
ಎಂದಾಗಿದ್ದು ಅದರರ್ಥ ಬಿರಿಯುವುದು ಎಂದಾಗಿದೆ. ಇದು ಆಕಾಶ ಒಡೆಯುವುದರ ಪ್ರಸ್ತಾಪ ಬಂದಿರುವ ಅಧ್ಯಾಯವೆಂದರ್ಥ. 
ಅವತೀರ್ಣಕಾಲ 

ಇದು ಮಕ್ಕಾದಲ್ಲಿ ಆರಂಭಕಾಲದಲ್ಲಿ ಅವತೀರ್ಣಗೊಂಡ ಅಧ್ಯಾಯಗಳಲ್ಲೊಂದಾಗಿದೆ. ಆಗಿನ್ನೂ ಹಿಂಸೆ-ದೌರ್ಜನ್ಯದ 
ದಿನಗಳು ಆರಂಭಗೊಂಡಿರಲಿಲ್ಲವೆಂದು ಇದರ ವಿಷಯದ ಆಂತರಿಕ ಸಾಕ್ಷ ಈ ತಿಳಿಸುತ್ತದೆ. ಆಗ ಕುರ್‌ಆನಿನ ಕರೆಯನ್ನು 
ಮಕ್ಕಾದಲ್ಲಿಬಹಿರಂಗವಾಗಿ ಸುಳ್ಳಾಗಿಸಲಾಗುತ್ತಿತ್ತು. ಕಿಯಾಮತ್‌ ಎಂದೂ ಉಂಟಾಗದು, ತಮಗೆ ದೇವನ ಮುಂದೆ ವಿಚಾರಣೆಗಾಗಿ 
ನಿಲ್ಲಬೇಕಾದೀತೆಂಬುದನ್ನು ಜನರು ನಿರಾಕರಿಸುತ್ತಿದ್ದರು. ` 
ಚರ್ಚಾ ವಿಷಯಗಳು 

ಇದರ ವಿಷಯ ಕಿಯಾಮತ್‌ ಮತ್ತು ಪರಲೋಕವಾಗಿದೆ. ಪ್ರಥಮ 5 ಸೂಕ್ತಗಳಲ್ಲಿ ಕಿಯಾಮತ್‌ನ ಸ್ವರೂಪವನ್ನು 
ವಿವರಿಸುವುದರೊಂದಿಗೆ ಅದು ಸತ್ಯವೆಂಬುದಕ್ಕೆ ಪುರಾವೆಗಳನ್ನು ಒದಗಿಸಲಾಗಿದೆ. ಅದರ ಸ್ವರೂಪವನ್ನು ಈ ರೀತಿ ತಿಳಿಸಲಾಗಿದೆ- 
ಅಂದು ಆಕಾಶವು ಉರಿಯುವುದು, ಭೂಮಿಯನ್ನು ವಿಸ್ತರಿಸಿ ಬಟ್ಟ ಬಯಲನ್ನಾಗಿ ಮಾಡಲಾಗುವುದು, ಭೂಮಿಯು ತನ್ನ 
ಹೊಟ್ಟೆಯೊಳಗಿರುವುದನ್ನೆಲ್ಲ (ಸತ್ತ ಮಾನವರ ದೇಹದ A ಮತ್ತು ಅವರ ಕರ್ಮಗಳ ಸಾಕ್ಷ ಕಗಳು) ಹೊರ 
ಹಾಕುವುದು, ಅದರಲ್ಲಿ ಏನು ಉಳಿಯಲಾರದು. ಅದಕ್ಕೆ ಕಾರಣ ಭೂಮಿ- ಆಕಾಶಗಳಿಗೆ ಅವುಗಳ ಪ್ರಭುವಿನ ಆಜ್ಞೆ ಅದೇ 
ಆಗಿರುವುದು. ಅವೆರಡೂ ಅವನ ಸ್ಥ ಸೃಷ್ಟಿಗಳೇ' ಆಗಿರುವಾಗ ಅವನ ಆಜ್ಞೆಗಳನ್ನು ಅವು ಉಲ್ಲಂಫಿಸಲಾರವು. ಅವು ತಮ್ಮಪ್ರಃ ಭುವಿನ 
ಆಜ್ಞೆಯನ್ನು ಪಾಲಿಸುವುದೇ ಅವುಗಳಿಗಿರುವ ಹಾದಿಯಾಗಿದೆ. 

ತರುವಾಯ 6ರಿಂದ 19ರ ವರೆಗಿನ ಸೂಕ್ತಗಳಲ್ಲಿ ಹೀಗೆ ಹೇಳಲಾಗಿದೆ- ಮನುಷ್ಯನು ತನ್ನ ಪ್ರಭುವಿನ ಮುಂದೆ 
ಹಾಜರಾಗುವ ಗುರಿಯೆಡೆಗೆ ಅರಿತೋ ಅರಿಯದೆಯೋ ಸಾಗುತ್ತಿದ್ದಾನೆ. ಅವನಿಗೆ ಅದರ ಪ್ರಜ್ಞೆ ಇರಲಿ ಇಲ್ಲದಿರಲಿ. ತರುವಾಯ 
ಎಲ್ಲ ಮಾನವರೂ ಎರಡು ವರ್ಗಗಳಾಗಿ ವಿಂಗಡಿಸಲ್ಪಡುವರು. ಕರ್ಮ ಪತ್ರ ವನ್ನು ಬಲಗೈ ಯಲ್ಲಿ ನೀಡಲಾಗುವವರ ಒಂದು 
ವರ್ಗ. ಅವರ ಕರ್ಮ ಪತ್ರ ವನ್ನು ವಿಚಾರಿಸದೆ ಅವರನ್ನು ಕ್ಷಮಿಸಲಾಗುವುದು. ಇನ್ನೊ ೦ದು, ಕರ್ಮಪತ್ರ ವನ್ನು ಬೆನ್ನ ಹಿಂದಿನಿಂದ 
ನೀಡಲಾಗುವ ವರ್ಗ. ಅವರು ತಮಗೆ ಹೇಗಾದರೂ ಮರಣ ಬಂದರೆ ಒಳ್ಳೆಯದಿತ್ತೆಂದು ಬಯಸುವರು. ಆದರೆ ಅವರು 
ಸಾಯುವ ಬದಲು ನರಕಾಗ್ನಿಗೆ ತಳ್ಳಲ್ಪಡುವರು. ಅವರು ಈ ಲೋಕದಲ್ಲಿ. ಮಗದ ದೇವನ ಮುಂದೆ ವಿಚಾರಣೆಗಾಗಿ 
ನಿಲ್ಲಬೇಕಾಗಿಲ್ಲವೆಂಬ ತಪ್ಪು ತಿಳುವಳಿಕೆಗೊಳಗಾಗಿರುವುದೇ ಅವರ ಈ ದುರ್ಗತಿಗೆ ಕಾರಣವಾಗಿದೆ. ವಸ್ತುತಃ ಅವರ ಪ್ರಭು ಅವರ 
ಎಲ್ಲ. ಕರ್ಮಗಳನ್ನು ವೀಕ್ಷಿಸುತ್ತಿದ್ದನು. ಅವರು ವಿಚಾರಣೆಯಿಂದ ತಪ್ಪಿಸಿಕೊಳ್ಳಲು ಯಾವುದೇ ಕಾರಣವಿಲ್ಲ. ಅವರು ಈ ಲೋಕದ 
ಜೀವನದಿಂದ ಪರಲೋಕದ ರಕ್ಷೆ-ಶಿಕ್ಟೆಯ ವರೆಗೆ ಹಂತ ಹಂತವಾಗಿ ತಲಪುವುದು ಸೂರ್ಯ ಅಸ್ತಮಿಸಿದ ಬಳಿಕ ದಿಗಂತ 
ಕೆಂಪೇರುವಷ್ಟು, ಹಗಲಿನ ಬಳಿಕ ರಾತ್ರಿಯಾಗುವಷ್ಟು ಮತ್ತು ಮಾನವರೂ: ಪ್ರಾಣಿಗಳೂ ತಂತಮ್ಮ ವಾಸ್ತವ್ಯಕ್ಕೆ ಮರಳುವಷ್ಟು 
ಹಾಗೂ ಬಾಲಚಂದ್ರ ವೃದ್ಧಿಹೊಂದಿ ಪೂರ್ಣಚಂದ್ರನಾಗುವಷ್ಟೇ ಖಚಿತವಾಗಿದೆ. 

ಕೊನೆಯಲ್ಲಿ, ಕುರ್‌ಆನನ್ನು ಆಲಿಸಿ ದೇವನ ಮುಂದೆ ಬಾಗುವ ಬದಲಿ ಅದನ್ನು ನಿರಾಕರಿಸುವ ಸತ್ಯ ನಿಷೇಧಿಗಳಿಗೆ ಕಠಿಣ 
ಶಿಕ್ಷೆಯ ಎಚ್ಚರಿಕೆ ನೀಡಲಾಗಿದೆ ಮತ್ತು ಸತ್ಯವಿಶ್ವಾಸ ಸ್ವೀಕರಿಸಿ ಸತ್ಯರ್ಮವಸಗುವವರಿಗೆ ಅಗಣಿತ ಪುಣ್ಯಫಲದ ಸುವಾರ್ತೆ 
ನೀಡಲಾಗಿದೆ. 

ಕಾಂಡ - 30 


ಗ್‌ 


ಗ್‌ 
84. ಅಲ್‌ ಜಟ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು: 25 ರುಕೂಟ್‌: 1 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


3 ATE ೨% 4೨: 2% ಎ KA ವಿಕಟ STs 
ls 24 ಧಿಮಿ ರಾ ಜಿಟಿ ಬ್ರ 
366, 1 ಖಿ IK; "ಸಿ 25 ಗಾ ‘ 21% 
OLE ಡಿ! BOY ELSES ಜ್ಯ Je 
(1-15) ಆಕಾಶವು ಸಿಡಿದು ಹೋಗುವಾಗ ಮತ್ತು ತನ್ನ ಪ್ರಭುವಿನ ಆದೇಶವನ್ನು ಪಾಲಿಸುವಾಗ,' ಅದುವೇ 
(ಆಜ್ಞಾಪಾಲನೆ) ಅದರ ಪಾಲಿನ ಸಹಜ ಬಾಧ್ಯತೆಯಾಗಿದೆ. ಭೂಮಿಯು ಹರಡಲ್ಪಡುವಾಗ. ಅದು ತನ್ನೊಳಗೆ ಇರುವ 
ಸಕಲವನ್ನೂ ಹೊರಗೆಸೆದು ಬರಿದಾಗಿ ಬಿಡುವಾಗ ಅದು ತನ್ನ ಪ್ರಭುವಿನ ಆದೇಶವನ್ನು ಪಾಲಿಸುವಾಗ, ಅದುವೇ 
(ಆಜ್ಞಾಪಾಲನೆ) ಅದರ ಸಹಜ ಬಾಧ್ಯತೆಯಾಗಿದೆ." ಓ ಮಾನವ! ನೀನು ಮೆಲ್ಲಮೆಲ್ಲನೆ ನಿನ್ನ ಪ್ರಭುವಿನ ಕಡೆಗೆ 


1. ಮೂಲದಲ್ಲಿ ಗ್ಗ ry Ll ಎಂಬ ಪದ ಬಳಕೆಯಾಗಿದೆ- "ಅದು ತನ್ನ ಪ್ರಭುವಿನ ಆಜ್ಞೆಯನ್ನು ಆಲಿಸುವುದು' ಎಂಬುದು 
ಅದರ ಪದಾನುಪದ ಅರ್ಥವಾಗಿದೆ. ಆದರೆ ಅರಬಿ ನುಡಿಗಟ್ಟಿನ ಪ್ರ ಪ್ರಕಾರ, ಅದರರ್ಥ 1 jg ಕೇವಲ ಆಲಿಸುವುದಾಗಿರದೆ, ಆಜ್ಞೆಯನ್ನು 
ಕೇಳಿ ವಿಧೇಯನಂತೆ ಅದನ್ನು ಪಾಲಿಸುವುದು ಮತ್ತು ಸ್ವಲ್ಪವೂ ಉಲ್ಲಂಘಸದಿರುವುದಾಗಿದೆ. 

2. ಭೂಮಿಯು ಹರಡಲ್ಲಡುವುದೆಂದರೆ ನದಿಗಳನ್ನು ಮತ್ತು ಸಮುದ್ರಗಳನ್ನು ಬತ್ತಿಸಿ ಬಿಡಲಾಗುವುದು, ಪರ್ವತಗಳನ್ನು ಕಣಕಣಗಳಾಗಿ 
ಹಾರಿಸಿ ಬಿಡಲಾಗುವುದು ಮತ್ತು ಭೂಮಿಯ ಎಲ್ಲ. ಏರುತಗ್ಗುಗಳನ್ನು ಸಮತಟ್ಟಾದ ಬಯಲನ್ನಾಗಿ ಮಾಡಲಾಗುವುದು. ತಾಹಾ ಅಧ್ಯಾಯದಲ್ಲಿ 
ಈ ಸ್ಥಿತಿಯನ್ನು ವಿವರಿಸಿರುವುದು ಹೀಗೆ: ಅವನು ಭೂಮಯನ್ನು ಯವುದೇ ಓರೆಕೋರೆ, ಏರುತಗ್ಗುಗಳು ಕಾಣಿಸದಂತಹ ಬಟ್ಟ ಬಯಲ 
ನ್ನಾಗಿ, ಮಾಡಿ ಬಿಡುವನು. (20: 106-107) ಹಾಕಿಮ್‌ರು ಮುಸ್ತದ್ರ ಕ್‌ನಲ್ಲಿ ಜಾಬಿರ್‌ ಬಿನ್‌ ಅಬ್ಬುಲ್ಲಾರ ಮೂಲಕ ಪ್ರ ಪ್ರವಾದಿವರ್ಯರ(ಸ) 
ಮಾತನ್ನು ಹೀಗೆ ಉಲ್ಲೇಖಿಸಿದ್ದಾರೆ: "“ಕಿಯಾಮತ್‌ನಂದು ಭೂಮಿಯನ್ನು ಊಟದ ಹಾಸಿನಂತೆ ಹರಡಿ ಬಿಡಲಾಗುವುದು. ಅದರಲ್ಲಿ 
ಮಾನವರಿಗೆ ಕೇವಲ ಪಾದಗಳನ್ನಿಡಲು ಸ್ಥಳಾವಕಾಶವಿರುವುದು.'' ಇದನ್ನು ಗ್ರಹಿಸಬೇಕಾದರೆ ಗಮನಿಸಬೇಕಾದ ಅಂಶವೇನೆಂದರೆ, ಅಂದು 
ಲೋಕಾರಂಭದಿಂದ ಲೋಕಾಂತ್ಯದ ವರೆಗೆ ಎಲ್ಲ ಮಾನವರನ್ನೂ ಒಂದೇ ಬಾರಿಗೆ ಎಬ್ಬಿಸಿ ದೇವನ ನ್ಯಾಯಾಲಯದ ಮುಂದೆ ಹಾಜರು ಪಡಿಸ 
ಲಾಗುವುದು. ಇಷ್ಟು: ದೊಡ್ಡ ಸಂಖ್ಯೆ ಯನ್ನು ಒಂದೆಡೆ ಸೇರಿಸಲು ನದಿ, ಸಮುದ್ರಗಳು, ಪರ್ವತ-ಕಾಡುಗಳು, ಘಟ್ಟಗಳು ಹಾಗೂ ಏರು-ತಗ್ಗು 
ಪ್ರದೇಶಗಳೆಲ್ಲವೂ ಸಮತಟ್ಟಾಗಿ ಎಲ್ಲ; ಮಾನವರೂನಿಲ್ಲಲು ಸ್ಥಳಾವಕಾಶ ಒದಗುವಂತೆ ವಿಶಾಲವಾದ ಬಯಲಾಗ ಬೇಕಾದುದು ಅನಿವಾರ್ಯ. 

3. ಅಂದರೆ ಸತ್ತು ಗೋರಿಯೊಳಗೆ ಹೋಗಿರುವುವರೆಲ್ಲರನ್ನು ಅದು ಹೊರ ಹಾಕುವುದು. ಅದೇ ರೀತಿ ಅವರ ಕರ್ಮಗಳ ಸಾಕ್ಷ್ಯೈಗಳೂ 
ಅದರೊಳಗಿನಿಂದ ಸಂಪೂರ್ಣ ಹೊರಬರುವುದು. ಯಾವೊಂದು ವಸ್ತುವೂ ಅದರಲ್ಲಿ ಮರೆಯಾಗಿ ಹುದುಗಿರಲಾರದು. 

4. ಇಂತಿಂತಹ ಘಟನೆಗಳಾದಾಗ ಏನಾಗುವುದು ಎಂಬುದನ್ನು ಸ್ಪಷ್ಟಪಡಿಸಲಾಗಿಲ್ಲ. ಏಕೆಂದರೆ ಮುಂದಿನ ವಿಷಯವು ಅದನ್ನು ಸ್ವಯಂ 
ಹೀಗೆ ವ್ಯಕ್ತ ಪಡಿಸುತ್ತದೆ: "ಓ ಮಾನವಾ! ನೀನು ನಿನ್ನ ಪ್ರಭುವಿನತ್ತ ಸ ಸಾಗುತ್ತಿರುವೆ, ಅವನ ಮುಂದೆ ಹಾಜರಾಗಲಿರುವೆ, ನಿನ್ನ ಕರ್ಮಪ: ಪತ್ರ ತ್ರವನ್ನು 
ನಿನಗೆ ಕೊಡಲಿಕ್ಕಿದೆ, ನಿನ್ನ ಕರ್ಮಪತ್ರಕ್ಕಮುಸಾರ ನಿನಗೆ ಪುರಸ್ಕಾರ ಅಥವಾ ಶಿಕ್ಷೆ ಲಭಿಸಲಿದೆ'. 


ಕಾಂಡ - 30 


204 ತಪ್ಪೀಮುಲ್‌ ಕುರ್‌ಆನ್‌ 


೨4 ಇ ವತಿ ಫಿ ಖಃ PS NS ಗ್‌] ಸದ ೭ 
MAO LR GSD O ಬ್ರೂ ಭೂ 88 
ಜಟ ಟೇ EN Ge SY [A ಗ್‌ ಗ] 
Ol kee ls ಮ ೫ ೮111 ಈ% 

ಹಿಂ 1 54 (2125 ಶಸ 

Opis SAKES ಖಯ GES 
ಸಾಗುತ್ತಿರುವ" ಮತ್ತು ಅವನನ್ನು ಭೇಟಿಯಾಗಲಿರುವೆ. ಅನಂತರ ಯಾರ ಕರ್ಮಪತ್ರವು ಅವನ ಬಲಗೈಯಲ್ಲಿ 
ಕೊಡಲ್ಲಡುವುದೋ ಅವನಿಂದ ಲಘುವಾದ ಲೆಕ್ಕಾಚಾರ ಪಡೆಯಲಾಗುವುದು" ಮತ್ತು ಅವನು ತನ್ನವರ ಕಡೆಗೆ 
ಪರಮಾನಂದದೊಂದಿಗೆ ಮರಳುವನು.? ಇನ್ನು ಯಾರ ಕರ್ಮಪತ್ರವನ್ನು ಅವನ ಬೆನ್ನ ಹಿಂದಿನಿಂದ ಕೊಡಲಾಗುವುದೊಲೆ 


ಅವನು ಮೃತ್ಯುವನ್ನು ಕೂಗಿ ಕರೆಯುವನು ಮತ್ತು ಧಗಧಗಿಸುವ ನರಕಾಗ್ನಿಯಲ್ಲಿ ಬೀಳುವನು. ಅವನು ತನ್ನ 
ಮನೆಯವರೊಂದಿಗೆ ತಲ್ಲೀನನಾಗಿದ್ದನು? ತನಗೆ ಎಂದೂ ಮರಳಲಿಕ್ಕಿಲ್ಲವೆಂದು ಅವನು ಗ್ರಹಿಸಿದ್ದನು. ಮರಳಲಿಕ್ಕಿಲ್ಲವೇಕೆ? 


[|| ಶ್‌ 


5. ಅಂದರೆ ನೀನು ಲೋಕದಲ್ಲಿಮಾಡುತ್ತಿರುವ ಎಲ್ಲಪ್ರಯತ್ನ-ಪರಿಶ್ರಮಗಳ ಕುರಿತು ಇದೆಲ್ಲ ಈ ಲೋಕಕ್ಕೆ ಮಾತ್ರ ಸೀಮಿತ ಮತ್ತು 
ಲೌಕಿಕ ಉದ್ದೇಶಗಳಿಗಾಗಿದೆಯೆಂದು ನೀನು ಭಾವಿಸಬಹುದು. ಆದರೆ ನೀನು ತಿಳಿದೋ ತಿಳಿಯದೆಯೋ ಸಾಗುತ್ತಿರುವೆ. ನಿನ್ನ ಪ್ರಭುವಿನ 
ಕಡೆಗೆ. ಕೊನೆಗೆ ಅಲ್ಲಿಗೇ ನಿನಗೆ ತಲುಪಬೇಕಾಗಿದೆ. 

6. ಅಂದರೆ ಅವನ ಕಠಿಣ ವಿಚಾರಣೆಯಾಗದು. ಇಂತಿಂತಹ ಕೆಲಸಗಳನ್ನು ನೀನೇಕೆ ಮಾಡಿದ್ದೆ ಮತ್ತು ಅದನ್ನು ಮಾಡಲು ನಿನಗೆ 
ಯಾವ ನೆವನವಿತ್ತು ಎಂದು ಕೇಳಲಾಗುವುದು. ಅವನ ಪುಣ್ಯಗಳೊಂದಿಗೆ ಅವನ ಪಾಪಗಳೂ ಕರ್ಮಪತ್ರ ತ್ರದಲ್ಲಿಖಂಡಿತ ಇರುವುದು. ಆದರೆ 
ಪುಣ್ಯಗಳು ಪಾಪಗಳಿಗಿಂತ ಭಾರವಿರುವುದನ್ನು ನೋಡಿ ಪಾಪಗಳನ್ನು ಕಡೆಗಣಿಸಿ ಅವನನ್ನು ಕ್ಷಮಿಸಿ ಬಿಡಲಾಗುವುದು. ಪವಿತ್ರ ಕುರ್‌ಆನಿನಲ್ಲಿ 
ದುಷ್ಕರ್ಮಿಗಳ ಕಠಿಣ ವಿಚಾರಣೆ ನಡೆಸುವುದಕ್ಕೆ ಟಃ! sp "ಸೂಉಲ್‌ ಹಿಸಾಬ್‌' (ಕೆಟ್ಟ ವಿಚಾರಣೆ) ಎಂಬ ಪದ ಬಳಸಲಾಗಿದೆ. 
(ಅರ್ರಆ್‌ದ್‌: 18) ಸಜ್ಜನರ ಕುರಿತು "ಈ ಜನರ ಅತ್ಯುತ್ತಮ ಕರ್ಮಗಳನ್ನು ನಾವು ಸ್ವೀಕರಿಸುವೆವು ಮತ್ತು ಅವರ ಕೆಡುಕುಗಳನ್ನು ಕಡೆಗಣಿ 
ಸುವೆವು' ಎಂದು ಹೇಳಲಾಗಿದೆ. (ಅಹ್‌ಕಾಫ್‌: 16) ಪ್ರವಾದಿ(ಸ) ಇದರ ವಿವರಣೆಯನ್ನು ನೀಡಿದ್ದಾರೆ. ಅದನ್ನು ಆಯಿಶಾ(ರ)ರಿಂದ 
ಇಮಾಮ್‌ ಅಹ್ನದ್‌, ಬುಖಾರಿ, ಮುಸ್ಲಿಮ್‌, ತಿರ್ಮದಿ, ನಸಾಈ, ಅಬೂ ದಾವೂದ್‌, ಹಾಕಿಮ್‌, ಇಬ್ನು ಜರೀರ್‌, ಅಬ್ದು ಬಿನ್‌ ಹುಮೈದ್‌ 
ಮತ್ತು ಇಬ್ನು ಮರ್ದೂಯರವರು ವಿವಿಧ ಪದಗಳಲ್ಲಿ ಉಲ್ಲೇಖಿಸಿದ್ದಾರೆ. 

ಒಂದು ವರದಿಯ ಪ್ರಕಾರ ಪ್ರವಾದಿ(ಸ) ಹೇಳಿದರು- "ವಿಚಾರಣೆ ನಡೆಸಲ್ಪಟ್ಟವನು ಹಾಳಾಗಿ ಹೋದನು'. ಆಗ ಆಯಿಶಾ 
ಕೇಳಿದರು- 'ಪ್ರವಾದಿಯವರೇ। ಯಾರ ಕರ್ಮಪತ್ರವು ಅವನ ಬಲಗೈಯಲ್ಲಿ ಕೊಡಲಾಗುವುದೋ ಅವನಿಂದ ಸರಳ ವಿಚಾರಣೆ 
ನಡೆಯುವುದೆಂದು ಅಲ್ಲಾಹನು ಹೇಳಿಲ್ಲವೆ?' ಪ್ರವಾದಿ(ಸ) ಹೇಳಿದರು- "ಅದು ಕೇವಲ ಲೆಕ್ಕ ಪತ್ರ ಸಮರ್ಪಣೆ ಮಾತ್ರ. ಆದರೆ ಯಾರನ್ನು 

ಪ್ರಶ್ನಿಸಲಾಗುವುದೋ ಅವನು ಹಾಳಾಗಿ ಹೋದನು'. ಇನ್ನೊ. ೦ದು ವರದಿಯಲ್ಲಿಪ್ರ ಪ್ರವಾದಿ(ಸ) ಒಮ್ಮೆ ನಮಾರು್‌ನಲ್ಲಿ"ಅಲ್ಲಾಹನೇ ನನ್ನಿ. ೦ದ 
ಸರಳ ವಿಚಾರಣೆ ನಡೆಸು' ಎಂದು ಪ್ರಾರ್ಥಿಸುವುದನ್ನು ಕೇಳಿದ್ದೇನೆಂದು ಆಯಿಶಾ ಹೇಳುತ್ತಾರೆ. ನಮಾರುಖ್‌ನ ನಂತರ ಅದರ ಆರ್ಥವಕೆಂದು 
ಕೇಳಿದಾಗ ಪ್ರವಾದಿ(ಸ) ಹೇಳಿದರು. ಸರಳ ವಿಚಾರಣೆಯೆಂದರೆ ದಾಸನ ಕರ್ಮಪತ್ರವನ್ನು ನೋಡಿ ಅವನನ್ನು ಕ್ಷಮಿಸಿ ಬಿಡಲಾಗುವುದು. 
ಆದರೆ ಆಯಿಶಾ! ಅಂದು ಯಾರ ಲೆಕ್ಕ ಪತ್ರವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಲಾಗುವುದೋ ಅವನಿಗೆ ಉಳಿಗಾಲವಿಲ್ಲ. 

7. ತನ್ನ ಜನರೆಂದರೆ ತನ್ನಂತೆಯೇ ಕ್ಷಮಿಸಲ್ಪಟ್ಟದನ ಮನೆ ಮಂದಿ, ಸಂಬಂಧಿಕರು ಮತ್ತು ಸಂಗಾತಿಗಳಾಗಿದ್ದಾರೆ. 

8. ಅಲ್‌ಹಾಕ್ಯಃ ಅಧ್ಯಾಯದಲ್ಲಿ a ಯ 35 ಈ 65 "ಯಾರ ಕರ್ಮಪತ್ರವನ್ನು ಎಡಕ್ಕೆಯಲ್ಲಿ ಕೊಡಲಾಗುವುದೋ' 
ಎಂದು ಹೇಳಲಾಗಿದೆ. ಇಲ್ಲಿಅವನ ಬೆನ್ನ ಹಿಂದಿನಿಂದ ನೀಡಲಾಗುವುದು ಎಂದು ಹೇಳಲಾಗುತ್ತಿದೆ. ಬಹುಶಃ ಇದರ ಸ್ವರೂಪ ಹೀಗಿರಬಹುದು- 
ಆ ವ್ಯಕ್ತಿಗೆ ತನ್ನ ಬಲಗೈಯಲ್ಲಿ ಕರ್ಮಪತ್ರ ಸಿಕ್ಕೀತೆಂಬ ಬಗ್ಗೆ ಮೊದಲೇ ನಿರಾಶೆಯಾಗಿರಬಹುದು. ಏಕೆಂದರೆ ಅವನಿಗೆ ತನ್ನ ಕೃತ್ಯಗಳ ಬಗ್ಗೆ 
ಚನ್ನಾ ಗಿ ತಿಳಿದಿರಬಹುದು. ತನ್ನ ಬಲಗೈಯಲ್ಲಿ ಕರ್ಮಪತ್ರ ಸಿಗುವುದಿಲ್ಲವೆಂದು ಅವನಿಗೆ ಖಾತ್ರಿಯಾಗಿರಬಹುದು. ಆದರೆ ಸಕಲ ಮ 
ಮುಂದೆ ಎಡಗೈಯಲ್ಲಿಕರ್ಮಪತ್ರ ಪಡೆಯುವುದಕ್ಕೆ ಅವನಿಗೆ ಸಂಕೋಚವಾಗಿ, ಅವನು ತನ್ನ ಕೈಯನ್ನು ಹಿಂದಕ್ಕೆ ಳೆಯುತ್ತಿರಬಹುದು. ಆದರೆ 
ಈ ಉಪಾಯದಿಂದ ಅವನು ದುಷ್ಕರ್ಮಗಳ ಪಟ್ಟಿಯನ್ನು ಕೈಯಲ್ಲಿ ಪಡೆಯುವುದರಿಂದ ಪಾರಾಗಲಾರನು. ಅದನ್ನಂತೂ ಅವನ ಕೈಯಲ್ಲಿ 


ಕಾಂಡ - 36 


84, ಅಲ್‌ ಇನ್‌ಶಿಕಾಕ್‌ 205 


uw PAL RA SE A ಇ ಸ ೨ ಷಯ 
[oS [66884 ೬ 1 (3 (2 ಕಿತ ಬ್ಯ 313 
೨೦% AAS] ೫ ಟಟ?) ಸ್ಟೆ ಅ ೨ಕ್ಲಿ 23 29 

BE AMS SSIS 60/5636) Ho 
ಅವನ ಪ್ರಭು ಅವನ ಕೃತ್ಯಗಳನ್ನು ನೋಡುತ್ತಿದ್ದನು. 

(16-21) ಖಂಡಿತ ಅಲ್ಲ ನಾನು ಆಣೆ ಹಾಕುತ್ತೇನೆ. ಸಂಜೆಯ ಕೆಂಬಣ್ಣದ, ರಾತ್ರಿಯ ಹಾಗೂ ಅದು 
ಬಾಚಿಕೊಳ್ಳುವವುಗಳ ಮತ್ತು ಚಂದ್ರನ ಅದು ಪೂರ್ಣಚಂದ್ರವಾಗುವಾಗ ನಿಮಗೆ ಖಂಡಿತವಾಗಿಯೂ ಹಂತ 
ಹಂತವಾಗಿ ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಯ ಕಡೆಗೆ ಹಾದು ಹೋಗುತ್ತಲೇ ಇರಬೇಕಾಗಿದೆ.” ಆದರೂ 
ಇವರು ವಿಶ್ವಾಸವಿರಿಸದಿರಲು ಇವರಿಗೆ ಏನಾಗಿದೆ? ಇವರ ಮುಂದೆ ಕುರ್‌ಆನನ್ನು ಪಠಿಸಲಾದಾಗ ಇವರು 
ಸಾಷ್ಟಾಂಗವೆರಗುವುದಿಲ್ಲವೇಕೆ?* 


ಹಿಡಿಸಿಯೇ ಬಿಡಲಾಗುವುದು. ಅವನು ಕೈಯನ್ನು ಅವನು ಮುಂದೆ ಮಾಡಲಿ ಅಥವಾ ಬೆನ್ನ ಹಿಂದೆ ಅಡಗಿಸಲಿ, 

9. ಅಂದರೆ ಅವರ ಸ್ಥಿತಿಯು ಅಲ್ಲಾಹನ ಸಜ್ಜನ ದಾಸರಿಗಿಂತ ಭಿನ್ನವಾಗಿರುವುದು. ಅವರ ಕುರಿತು ಅತ್ತೂರ್‌ ಅಧ್ಯಾಯದಲ್ಲಿ ಅವರು 
ಹೇಳುವರು, "ನಾವು ಹಿಂದೆ ನಮ್ಮ ಮನೆಯವರ ನಡುವೆ ಹೆದರುತ್ತಾ ಜೀವನ ನಡೆಸುತ್ತಿದ್ದೆವು' (ಸೂಕ್ತ: 26) ಎಂದು ಹೇಳಲಾಗಿದೆ. ಅಂದರೆ 
"ನಾವು ಮನೆ ಮಂದಿಯ ಪ್ರೇಮದಲ್ಲಿಸಿಲುಕಿ, ನಮ್ಮ ಇಹಲೋಕ ಜೀವನವನ್ನು ಬೆಳಗಿಸ ಹೊರಟು ಪರಲೋಕವನ್ನು ಹಾಳು ಮಾಡುತ್ತೇವೋ 
ಎಂಬ ಭಯ ಯಾವಾಗಲೂ ಅವರನ್ನು ಕಾಡುತ್ತಿತ್ತು. ತದ್ದಿರುದ್ಧವಾಗಿ ಈ ವ್ಯಕ್ತಿಯ ಸ್ಥಿತಿಯೇನಾಗಿತ್ತೆಂದರೆ, ಅವನು ತನ್ನ ಮನೆ 
ಮಂದಿಯೊಂದಿಗೆ ನಿಶ್ಚಿಂತೆಯಿಂದ ಸುಖವಾಗಿ ಬಾಳುತ್ತಿದ್ದ ಅವರನ್ನು ಸದಾ ಸುಖಿಯಾಗಿರಿಸುತ್ತಿದ್ದ. ಅದಕ್ಕಾಗಿ ನಿಷಿದ್ಧ ಮಾರ್ಗದಿಂದ 
ಸಂಪಾದಿಸಿ, ಎಷ್ಟೋ ಜನರ ಹಕ್ಕುಗಳನ್ನು ಕಬಳಿಸಿ ಈ ಸುಖ ಸೌಕರ್ಯಗಳನ್ನು ಒದಗಿಸಿದರೂ ಸರಿ. ಇದಕ್ಕಾಗಿ ಅಲ್ಲಾಹನು ನಿಶ್ಚಯಿಸಿದ 
ನಿರ್ಬಂಧಗಳನ್ನು ಉಲ್ಲಂಘಿಸಿದ್ದರೂ ಅವನಿಗೆ ಅದರ ಚಿಂತೆಯಿರುವುದಿಲ್ಲ. 

10. ಅಂದರೆ ಅವನ ದುಷ್ಕೃತ್ಯಗಳನ್ನು ಕಡೆಗಣಿಸುವುದು ಮತ್ತು ಅವನನ್ನು ತನ್ನ ಮುಂದೆ ಕರೆದು ಯಾವುದೇ ವಿಚಾರಣೆ ನಡೆಸದೆ 
ಇರುವುದು ಅಲ್ಲಾಹನ ನ್ಯಾಯ ಮತ್ತು ಯುಕ್ತಿಗೆ ವಿರುದ್ಧವಾಗಿತ್ತು. 

11. ಅಂದರೆ ನೀವು ಒಂದೇ ಸ್ಥಿತಿಯಲ್ಲಿರಲಾರಿರಿ. ಯೌವನದಿಂದ ವೃದ್ಧಾಪ್ಯ ¥ ವೃದ್ಧಾಪ್ಯದಿಂದ ಮರಣ, ಮರಣದಿಂದ 
ಬರ್ರುಕ್‌(ಮಧ್ಯಂತರ) ಅಲ್ಲಿಂದ ಪುನಃ ಜೀವನ, ಅಲ್ಲಿಂದ ಹಶ್ರ್‌ನ ಮೈದಾನ, ಅನಂತರ ಕರ್ಮಪತ್ರಗಳ ವಿಚಾರಣೆ ಹಾಗೂ ಅನಂತರ 
ರಕ್ಷೆ. ಶಿಕ್ಷೆ, ಹೀಗೆ ಅನೇಕ ಹೆಂತಗಳನ್ನು ನಿಮಗೆ ಹಾದು ಹೋಗಬೇಕಾಗುವುದು, ಈ ವಿಷಯದಲ್ಲಿ ಮೂರು ವಸ್ತುಗಳ ಆಣೆ ಹಾಕಲಾಗಿದೆ. 
ಸೂರ್ಯಾಸ್ತಮಾನದ ನಂತರದ ಕೆಂಪು ದಿಗಂತ, ಹಗಲಿನ ನಂತರ ರಾತ್ರಿಯ ಅಂಧಕಾರ ಹಾಗೂ ಅದರಲ್ಲಿ ಭೂಮಿಯಲ್ಲಿಹಗಲು ಹೊತ್ತಿನಲ್ಲಿ 
ಹರಡಿಕೊಂಡಿರುವ ಮಾನವರು ಮತ್ತು ಬ್ರಿ ಪ್ರಾಣಿಗಳು ರಾತ್ರಿ ಯಾವಾಗಲೂ ನೆಲೆ ಸೇರುವುದು ಹಾಗೂ ಬಾಲಚಂದ್ರ ಹಂತಹಂತವಾಗಿ ಬೆಳೆದು 
" ಪೂರ್ಣಚಂದ್ರನಾಗುವುದು. ಇದೆಲ್ಲವೂ ಮಾನವನು ವಾಸಿ ಸುವ ಈ ಪ್ರಪಂಚದಲ್ಲಿ ವಿರಾಮವೆಂಬುದಿಲ್ಲ, ನಿರಂತರವಾದ ಮತ್ತು ಹಂತಹಂತ 
ವಾದ ಒಂದು ಬದಲಾವಣೆ ಎಲ್ಲೆಲ್ಲೂ ಕಾಣುತ್ತಿದೆಯಂದು ಈ ಕೆಲವು ವಸ್ತುಗಳು ಬಹಿರಂಗ ಸಾಕ್ಷಿ ನೀಡುತ್ತಿವೆ. ಆದ್ದರಿಂದ ಮರಣದೊಂದಿಗೆ 
ಎಲ್ಲವೂ ಮುಗಿಯಿತು ಎಂಬ ಸತ್ಯನಿಷೇಧಿಗಳ ಮಾತು ಸರಿಯಲ್ಲ 

12. ಅಂದರೆ ಅವರ ಹೃದಯದಲ್ಲಿ ದೇವಭಯವುಂಟಾಗುವುದಿಲ್ಲ. ಅವರು ಅವನ ಮುಂದೆ ಬಾಗುವುದಿಲ್ಲ ಈ ಸ್ಥಳದಲ್ಲಿ 
ಪ್ರವಾದಿ(ಸ) ಸಜ್ಜಾ ಮಾಡಿರುವುದು ಹದೀಸ್‌ಗಳಿಂದ ಸಾಬೀತಾಗಿದೆ. ಅಬೂ ಹುರೈರಾರ ಕುರಿತು ಇಮಾಮ್‌ ಮಾಲಿಕ್‌, ಮುಸ್ಲಿಮ್‌, 
ನಸಾಈಯವರು ಹೀಗೆ ವರದಿ ಮಾಡಿದ್ದಾರೆ- ಅವರು ನಮಾರುಸ್‌ನಲ್ಲಿ ಈ ಅಧ್ಯಾಯ ಪಠಿಸಿ ಸಜ್ಜಾಮಾಡಿದರು ಮತ್ತು ಪ್ರವಾದಿ(ಸ)ಯವರು 
ಇಲ್ಲಿ ಸಜ್ಜಾ ಮಾಡಿದ್ದರೆಂದು ಹೇಳಿದರು. ಬುಖಾರಿ, ಮುಸ್ಲಿಮ್‌, ಅಬೂದಾವೂದ್‌ ಮತ್ತು ನಸಾಕೂಯವರು ಅಬೂ ರಾಫಿಆ್‌ರ ಈ 
ಹೇಳಿಕೆಯನ್ನು ಉದ್ಭರಿಸಿದ್ದಾರೆ- ಅಬೂ ಹುರೈರಾ ಇಶಾ ನಮಾರಥ್‌ನಲ್ಲಿ ಈ ಅಧ್ಯಾಯ ಪಠಿಸಿ ಸಜ್ಜಾಮಾಡಿದ್ದಾರೆ. ಅವರಲ್ಲಿ ಅದರ ಕಾರಣ 
ಕೇಳಿದಾಗ ಅವರು ಹೇಳಿದರು- ನಾನು ಅಬುಲ್‌ ಕಾಸಿಮ್‌ರ(ಸ) ಹಿಂದೆ ನಮಾರು್‌ ಮಾಡಿದ್ದೇನೆ. ಪ್ರವಾದಿ(ಸ)ಯವರು ಈ ಸ್ಥಳದಲ್ಲಿ 
ಸಜ್ಜಾ ಮಾಡಿದರು. ಆದ್ದರಿಂದ ನಾನು ಕೊನೆಯುಸಿರಿನ ವರೆಗೂ ಸಜ್ಜಾ ಮಾಡುತ್ತಲಿರುವೆನು. ಮುಸ್ಲಿಮ್‌, ಅಬೂ ದಾವೂದ್‌, ತಿರ್ಮದಿ, 


ಕಾಂಡ - 30 


206 ತಪ್ಪೀಮುಲ್‌ ಕುರ್‌ಆನ್‌ 


ಯ ಯು, ಕೋ ತ್ಸ ತಗ ಟ್ಟು II ೨334 ಕ್ಕಿ ಅಟ 1 
BESSA ಗಟ ಲ ಲು 
ಗ ಲ ಲ್‌ 
ಡಿ OSE ade 
(22-25) ನಿಜವಾಗಿ ಈ ಸತ್ಯನಿಷೇಧಿಗಳಂತು ಸುಳ್ಳಾಗಿಸುತ್ತಾರೆ. ವಸ್ತುತಃ ಇವರು (ತಮ್ಮ ಕರ್ಮಪತ್ರಗಳಲ್ಲಿ) 
ಏನನ್ನು ಸಂಗ್ರಹಿಸುತ್ತಿದ್ದಾರೆಂಬುದನ್ನು ಅಲ್ಲಾಹನು ಚೆನ್ನಾಗಿ ಬಲ್ಲನು. ಆದುದರಿಂದ ಇವರಿಗೆ ವೇದನಾಯುಕ್ತ 


ಯಾತನೆಯ ಸುವಾರ್ತೆ ಕೊಟ್ಟು ಬಿಡಿರಿ. ಆದರೆ ಸತ್ಯವಿಶ್ವಾಸ ಸ್ವೀಕಾರ ಮಾಡಿದವರಿಗೂ ಸತ್ಯರ್ಮವೆಸಗಿದವರಿಗೂ 
ಎಂದೆಂದಿಗೂ ಮುಗಿಯದಂತಹ ಸತ್ಫಲವಿದೆ. 


ನಸಾಈ ಮತ್ತು ಇಬ್ಬುಮಾಜ ಮುಂತಾದವರು ಉದ್ಧರಿಸಿದ ಇನ್ನೊಂದು ವರದಿಯಲ್ಲಿ ಅಬೂ ಹುರೈರಾ ಹೇಳುತ್ತಾರೆ- ನಾವು 
ಪ್ರವಾದಿ(ಸ)ಯವರ ಹಿಂದೆ ಈ ಅಧ್ಯಾಯ ಮತ್ತು EET JOSH] “ಇಕ್‌ರಲ್‌ ಬಿಸ್ಥಿರಬ್ಬಿಕಲದೀ ಖಲಕ್‌'ನಲ್ಲಿ ಸಜ್ಜಾ 
ಮಾಡಿದ್ದೇವೆ. 

13. ಇನ್ನೊಂದು ಅರ್ಥ ಹೀಗಿದೆ- ತಮ್ಮ ಹೃದಯದಲ್ಲಿ ತುಂಬಿಕೊಂಡಿರುವ ಸತ್ಯನಿಷೇಧ, ಹಗೆತನ, ಸತ್ಯದ್ವೇಷ ಮತ್ತು ಕೆಟ್ಟ ಭಾವನೆ 


ತೆ ಟಿ 
ಮತ್ತು ದುಷ್ಟ ಸಂಕಲ್ಪಗಳ ಮಾಲಿನ್ಯದ ಬಗ್ಗೆ ಅಲ್ಲಾಹನು ಚೆನ್ನಾಗಿ ಅರಿತಿದ್ದಾನೆ. 


a 


ಕಾಂಡ - 30 


85. ಅಲ್‌ ಬುರೂಜ್‌ 


ಹೆಸರು ರ್ಯ 

ಪ್ರಥಮ ಸೂಕ್ತದ ೬ "ಅಲ್‌ ಬುಡೌಜ್‌' ಪದವನ್ನು ಇದರ ಹೆಸರೆಂದು ಮಾಡಲಾಗಿದೆ. 
ಅವತೀರ್ಣಕಾಲ 

ಈ ಅಧ್ಯಾಯವು ಮಕ್ಕಾದಲ್ಲಿ ಹಿಂಸೆ-ದೌರ್ಜನ್ಯಗಳು ಪರಾಕಾಷ್ಠೆಗೆ ತಲುಪಿದ ಹಾಗೂ ಸತ್ಯನಿಷೇಧಿಗಳು ಮುಸ್ಲಿಮರನ್ನು 
ಕಠಿಣವಾಗಿ ಹಿಂಸಿಸಿ ಸತ್ಯವಿಶ್ವಾಸದಿಂದ ಹಿಂದಿರುಗಿಸಲು ಪ್ರಯತ್ನಿಸುತ್ತಿದ್ದ ಕಾಲದಲ್ಲಿ ಅವಶೀರ್ಣಗೊಂಡಿತು. 
ಚರ್ಚಾ ವಿಷಯಗಳು 

ಇದರ ವಿಷಯವು ಸತ್ಯವಿಶ್ನಾಸಿಗಳ ಮೇಲೆ ಸತ್ಯನಿಷೇಧಿಗಳು ಎಸಗುತ್ತಿದ್ದ ಹಿಂಸೆ-ದೌರ್ಜನ್ಯಗಳ ಕೆಟ್ಟ ಪರಿಣಾಮದ ಬಗ್ಗೆ 
ಅವರನ್ನು ಎಚ್ಚರಿಸುವುದು ಮತ್ತು ವಿಶ್ವಾಸಿಗಳಿಗೆ ಅವರು ಈ ದೌರ್ಜನ್ಯಗಳ ವಿರುದ್ಧ ಸ್ಥಿರವಾಗಿ ನಿಂತರೆ ಅವರಿಗೆ ಅದರ 
ಅತ್ಯುತ್ತಮ ಪ್ರತಿಫಲ ಸಿಗುವುದು ಮತ್ತು ಅಲ್ಲಾಹನು ಅಕ್ರಮಿಗಳಿಂದ ಪ್ರತೀಕಾರ ಪಡೆಯುವನು ಎಂದು ಸಾಂತ್ಸನ ನೀಡುವುದಾಗಿದೆ. 

ಈ ನಿಟ್ಟಿನಲ್ಲಿ ಮೊತ್ತ ಮೊದಲು ಅಸ್ಥಾಬುಲ್‌ ಉಖ್ಲೂದ್‌ರ (ಹೊಂಡದವರ) ವೃತ್ತಾಂತವನ್ನು ಪ್ರಸ್ತಾಪಿಸಲಾಗಿದೆ- ಅವರು 
ವಿಶ್ವಾಸಿಗಳನ್ನು ದೊಡ್ಡ ದೊಡ್ಡ ಅಗ್ನಿ ಕುಂಡಗಳಿಗೆಸೆದು ಸುಟ್ಟು ಹಾಕುತ್ತಿದ್ದರು. ಈ ಕತೆಯ ಹಿನ್ನೆಲೆಯಲ್ಲಿ ವಿಶ್ವಾಸಿಗಳಿಗೂ 
ಸತ್ಯನಿಷೇಧಿಗಳಿಗೂ ಕೆಲವು ವಿಷಯಗಳನ್ನು ಮನವರಿಕೆ ಮಾಡಲಾಗಿದೆ. (1) ಹೊಂಡದವರು ಹೇಗೆ ಅಲ್ಲಾಹನ ಶಾಪ ಮತ್ತು 
ಏಟಿಗೆ ಅರ್ಹರಾಗಿದ್ದರೋ ಹಾಗೆಯೇ ಮಕ್ಕಾದ ಸರದಾರರೂ ಅದಕ್ಕೆ ಅರ್ಹರಾಗುತ್ತಿದ್ದಾರೆ. (2) ಯಾವ ರೀತಿ ವಿಶ್ವಾಸಿಗಳು 
ಆಗ ಅಗ್ಲಿ ಕುಂಡಕ್ಕೆ ಬಿದ್ದು ಸಾಯಲು ಸಿದ್ಧರಾದರೂ ಸತ್ಯವಿಶ್ವಾಸವನ್ನು ಕೈಬಿಡಲು ತಯಾರಿರಲಿಲ್ಲವೋ ಅದೇ ರೀತಿ ಎಂತಹ 
ಕಠಿಣ ಹಿಂಸೆ ದೌರ್ಜನ್ಯಗಳಾದರೂ ಅದನ್ನು ಸಹಿಸಿಕೊಳ್ಳಲು ವಿಶ್ವಾಸಿಗಳು ಸಿದ್ಧರಾಗಬೇಕು. (3) ಯಾವ ದೇವನನ್ನು ನಂಬುವ 
ಕುರಿತು ಸತ್ಯನಿಷೇಧಿಗಳು ಕುಪಿತರಾಗುತ್ತಾರೋ ಮತ್ತು ವಿಶ್ವಾಸಿಗಳು ಹಠ ಹಿಡಿಯುತ್ತಾರೋ ಅವನು ಎಲ್ಲರ ಮೇಲೆ ಪ್ರಾಬಲ್ಯ 
ಪಡೆದವನು, ಭೂಮ್ಯಾಕಾಶಗಳ ಒಡೆಯನು ಮತ್ತು ಸ್ವಯಂ ಸ್ತುತ್ಯರ್ಹನಾಗಿದ್ದಾನೆ. ಅವನು ಎರಡೂ ಪಂಗಡಗಳ ಸ್ಥಿತಿ-ಗತಿಗಳನ್ನು 
ನೋಡುತ್ತಿದ್ದಾನೆ. ಆದ್ದರಿಂದ ಸತ್ಯನಿಷೇಧಿಗಳಿಗೆ ಅವರ ನಿರಾಕರಣೆಯ ಫಲ ನರಕದ ರೂಪದಲ್ಲಿ ಸಿಗುವುದು ಮಾತ್ರವಲ್ಲ 
ಅವರಿಗೆ ಅವರ ಅಕ್ರಮದ ಶಿಕ್ಷೆಯನ್ನೂ ಬೆಂಕಿಯ ರೂಪದಲ್ಲಿ ಅನುಭವಿಸಬೇಕಾಗುವುದು ಖಚಿತವಾಗಿದೆ. ಅದೇ ರೀತಿ 
ಏಿಶ್ವಾಸವಿರಿಸಿ ಸತ್ಯರ್ಮವೆಸಗಿದವರು ಸ್ವರ್ಗಕ್ಕೆ ಹೋಗುವರು. ಇದುವೇ ಮಹಾ ಯಶಸ್ಸೆಂಬುದೂ ಖಚಿತವಾಗಿದೆ. ಅನಂತರ 
ಸತ್ಯನಿಷೇಧಿಗಳಿಗೆ ಈ ರೀತಿ ಎಚ್ಚರಿಸಲಾಗಿದೆ- ದೇವನ ಹಿಡಿತ ಬಹಳ ಬಿಗಿಯಾಗಿದೆ. ನೀವು ನಿಮ್ಮ ವರ್ಗದವರ ಶಕ್ತಿಯ 
ಭ್ರಮೆಯಲ್ಲಿದ್ದರೆ ನಿಮಗಿಂತ ದೊಡ್ಡ ಕೂಟಗಳು ಫಿರ್‌ಔನ್‌ ಮತ್ತು ಸಮೂದರ ಬಳಿಯೂ ಇದ್ದುವು. ಅವರ ಸೇನೆಯು ಅನು 
ಭವಿಸಿದ್ದ ದುಷ್ಪರಿಣಾಮಗಳಿಂದ ಪಾಠ ಕಲಿಯಿರಿ. ಅಲ್ಲಾಬನ ಸಾಮರ್ಥ್ಯವು ನಿಮ್ಮನ್ನು ಆವರಿಸಿಕೊಂಡಿದೆ. ಅದರಿಂದ 
ಹೊರಬರಲು ನಿಮ್ಮಿಂದಾಗದು. ನೀವು ನಿರಾಕರಿಸುತ್ತಿರುವ ಕುರ್‌ಆನಿನ ಮಾತುಗಳು ಶಾಶ್ಚತವಾಗಿವೆ. ಅದು ಲೌಹುಲ್‌ 
ಮಹ್ನೂರು್‌(ಸುರಕ್ಷಿತ ದಾಖಲೆ)ನಲ್ಲಿ ದಾಖಲಿಸಲ್ಪಟ್ಟಿದೆ. ಅದನ್ನು ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ, 


ಕಾಂಡ - 39 


85. ಆಲ್‌ ie 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು: 22 ರುಕೂ್‌: 1 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲಾಹನ ನಾಮದಿಂದ 


38 24] ೨1 2f ೨93 34 Me 935 4 SN 
OLS So ANSON To) ರಿ ॥ ಕ; 
ಹ ಹಸಿ 4೨ yet CHL BPC Poe rs ೨೨ 1] ಜು % 
HE bill 4 $00538 ಬಸಿರ ೫0 gS JE 
(1-9) ಸುಭದ್ರ ಕೋಟೆಗಳಿರುವ ಆಕಾಶದಾಣೆ,3 ವಾಗ್ದಾನ ಮಾಡಲಾಗಿರುವ ಆ ದಿನದ" ಆಣೆ ಮತ್ತು 
ನೋಡುವವನ ಹಾಗೂ ನೋಡಲ್ಲಡುವ ವಸ್ತುವಿನ ಆಣೆ. ಹೊಂಡದವರು ನಾಶವಾದರು. ಭೀಕರವಾಗಿ ಧಗಧಗಿಸುವ 
ಇಂಧನದ ಬೆಂಕಿ ತುಂಬಿದ್ದ (ಹೊಂಡದವರು). ಅವರು ಆ ಹೊಂಡದ ಅಂಚಿನಲ್ಲಿ ಕುಳಿತಿದ್ದಾಗ ಮತ್ತು ಸತ್ಯವಿಶ್ವಾಸಿಗಳ 
ಮೇಲೆ ತಾವು ಮಾಡುತ್ತಿದ್ದುದನ್ನು ವೀಕ್ಷಿಸುತ್ತಿದ್ದಾಗ" ಆ ಸತ್ಯವಿಶ್ವಾಸಿಗಳೊಂದಿಗೆ ಅವರ ಹಗೆತನವು ಪ್ರಚಂಡನೂ, 


ಸಲ ಡೆ! “ದಾತಿಲ್‌ ಬುರೂಜ್‌' ಮೂಲ ಪದಗಳಾಗಿವೆ. ಬುರೂಜುಗಳಿರುವ ಆಕಾಶ ಎಂದರ್ಥ. ಕೆಲವು ವ್ಯಾಖ್ಯಾನಕಾರರು 
ಪ್ರಾಚೀನ ಖಗೋಲ ಶಾಸ್ತ್ರದ ಪ್ರಕಾರ ಆಕಾಶಕ್ಕೆ 12 ಬುರೂಜುಗಳಿವೆಯೆಂದು ಅರ್ಥೈಸಿದ್ದಾರೆ. ಇಬ್ನು ಅಬ್ಬಾಸ್‌, ಮುಜಾಹಿದ್‌, ಇಕ್ರಿಮಾ, 
ಹಸನ್‌ ಬಸ್ರೀ, ಕತಾದ; 'ದಹ್ವಾಕ್‌ ಮತ್ತು ಸುದ್ದೀಯವರ ಪ್ರ ಪ್ರಕಾರ, ಅದು ಆಕಾಶದ ಬೃಹತ್‌ ನಕ್ಷತ್ರ, ಗಳು. ಮತ್ತು ಗ್ರಹಗಳಾಗಿವೆ. 

2. ಅಂದರೆ ಕಿಯಾಮತ್‌ನ ದಿವಸ. 

3. ನೋಡುವವರು ಮತ್ತು ನೋಡಲ್ಪಡುವವುಗಳ ಕುರಿತು ವ್ಯಾಖ್ಯಾನಕಾರರ ಅನೇಕ ಹೇಳಿಕೆಗಳಿವೆ. ಆದರೆ ನಮ್ಮ ದೃಷ್ಟಿಯಲ್ಲಿ 
ವಿಷಯ ಪರಂಪರೆಯೊಂದಿಗೆ ಹೊಂದಿಕೊಳ್ಳುವುದು, ನೋಡುವವರೆಂದು ಕಿಯಾಮತ್‌ನ ದಿವಸ ಹಾಜರಾಗುವ ಪ್ರತಿಯೋರ್ವ 
ವ್ಯಕ್ತಿಯಾಗಿದ್ದಾನೆ. ನೋಡಲ್ಪಡುವವುಗಳೆಂದರೆ ನೋಡುವವರೆಲ್ಲರೂ ಕಾಣುವ ಭಯಾನಕ ಪರಿಸ್ಥಿತಿಯಾಗಿದೆ. ಇದು ಮುಜಾಹಿದ್‌, 
ಇಕ್ರಿಮಾ, ದಹ್ನಾಕ್‌, ಇಬ್ಸು ನಜೀಹ್‌ ಮತ್ತಿತರ ವ್ಯಾಖ್ಯಾನಕಾರ ಅಭಿಪ್ರಾಯವಾಗಿದೆ. 

4. ಹೊಂಡದವರು ಎಂದರೆ ದೊಡ್ಡ ದೊಡ್ಡ ಹೊಂಡಗಳಲ್ಲಿ ಬೆಂಕಿ ಉರಿಸಿ ಅದರಲ್ಲಿ ಸತ್ಯವಿಶ್ವಾಸಿಗಳನ್ನು ಎಸೆದು, ಅವರು 
ಉರಿಯುವುದನ್ನು ಕಣ್ಣಾರೆ ಕಂಡು ಸಂಭ್ರಮ ಪಡುತ್ತಿದ್ದ ಜನರಾಗಿದ್ದಾರೆ. ನಾಶವಾದರು ಎಂದರೆ ಅವರ ಮೇಲೆ ಅಲ್ಲಾಹನ ಶಾಪ ಚಿತ್ತು 
ಮತ್ತು ಅವರು ದೇವ ಶಿಕ್ಷೆಗೆ ಪಾತ್ರರಾದರು. ಇದಕ್ಕೆ ಮೂರು ವಸ್ತುಗಳ ಆಣೆ ಹಾಕಲಾಗಿದೆ- (1) ಸುಭದ್ರ ಕೋಟೆಗಳಿರುವ ಆಕಾಶ (2) 
ವಾಗ್ದಾನ ಮಾಡಲಾದ ಕಿಯಾಮತ್‌ನ ದಿವಸ (3) ಕಿಯಾಮತ್‌ನ ಭಯಾನಕ ದೃಶ್ಯ ಮತ್ತು ಅದನ್ನು ನೋಡುವ ಸಕಲ ಮಾನವರು 
ಒಂದನೆಯ ವಸ್ತುವಿನ ಆಣೆ, ಯಾವ ಸರ್ವಶಕ್ತನು ಪ್ರಪಂಚದ ಬೃಹತ್‌ ಗ್ರಹ-ನಕ್ಷತ್ರಗಳ ಮೇಲೆ ಅಧಿಕಾರ ಚಲಾಯಿಸುತ್ತಿದ್ದಾನೋ ಅವನ 
ಹಿಡಿತದಿಂದ ಈ ಹುಲು ಮಾನವ ಪಾರಾಗಲಾರನೆಂಬುದರ ಸಾಕ್ಷ್ಯ ನೀಡುತ್ತದೆ. ಎರಡನೆಯ ವಸ್ತುವಿನ ಆಣೆ ಹಾಕಿರುವುದು, ಈ ಲೋಕದಲ್ಲಿ 
ಆ ಜನರು ಎಷ್ಟೆಲ್ಲ ಅಕ್ರಮ ಮಾಡಬಯಸಿದರೋ ಮಾಡಿ ಬಿಟ್ಟರು. ಆದರೆ_ ಮರ್ದಿತನ ಮೊರೆ ಕೇಳುವ ಮತ್ತು ಮರ್ದಕನನ್ನು 
ಶಿಕ್ಷಿಸಲಾದೀತೆಂದು ಎಚ್ಚರಿಕೆ ನೀಡಲಾಗುತ್ತಿದ್ದ ಆ ದಿನ ಖಂಡಿತ ಬರಲಿದೆಯೆಂದು ಎಚ್ಚರಿಸಲಿಕ್ಕಾಗಿದೆ. ಮೂರನೆಯ ವಸ್ತುವಿನ ಆಣೆಯು 
ಇಂದು ಅಕ್ರಮಿಗಳು ಆ ಅಸಹಾಯಕ ವಿಶ್ವಾಸಿಗಳು ಬೆಂಕಿಯಲ್ಲಿ. ಉರಿಯುವುದನ್ನು ಕಂಡು ಸಂಭ್ರಮಿಸುತ್ತಿರುವಂತೆಯೇ ಕಿಯಾಮತ್‌ನಂದು 


ಕಾಂಡ - 30 


85. ಅಲ್‌ ಬುರೂಜ್‌ 209 


ಸಕಲ ಮಾನವರ ಮುಂದೆ ಇವರನ್ನು ಹೇಗೆ ಶಿಕ್ಚಿಸಲಾಗುತ್ತಿದೆಯೆಂದು ತಿಳಿಸುವುದಕ್ಕಾಗಿದೆ. 

ಹೊಂಡಗಳಲ್ಲಿ ಬೆಂಕಿ ಉರಿಸಿ ಅದರಲ್ಲಿ ವಿಶ್ವಾಸಿಗಳನ್ನು ಎಸೆಯುವ ಅನೇಕ ಪ್ರಕರಣಗಳು ಹದೀಸ್‌ಗಳಲ್ಲಿ ವರದಿಯಾಗಿದ್ದು ಇಂತಹ 
ದೌರ್ಜನ್ಯಗಳು ಲೋಕದಲ್ಲಿ ಅನೇಕ ಬಾರಿ ನಡೆದಿವೆಯೆಂದು ಸೂಚಿಸುತ್ತದೆ. 

ಈ ಪೈಕಿ ಒಂದು ಘಟನೆಯನ್ನು ಸುಹೈಬ್‌ ರೂಮಿ(ರ)ಯವರು ಪ್ರವಾದಿ(ಸ)ಯವರಿಂದ ಈ ರೀತಿ ವರದಿ ಮಾಡಿದ್ದಾರೆ- ಒಬ್ಬ 
ರಾಜನ ಬಳಿ ಓರ್ವ ಮಾಂತ್ರಿಕನಿದ್ದ ಅವನು ವೃದ್ಧಾಪ್ಯಕ್ಕೆ ತಲುಪಿದಾಗ ರಾಜನೊಂದಿಗೆ ಮಂತ್ರವಿದ್ಯೆಯನ್ನು ಕಲಿಯಲು ಓರ್ವ ಹುಡುಗ 
ನನ್ನು ನೇಮಿಸಬೇಕೆಂದು ವಿನಂತಿಸಿದನು. ರಾಜನು ಓರ್ವ ಹುಡುಗನನ್ನು ಮಾಂತ್ರಿಕನ ಬಳಿಗೆ ಕಳಿಸಿದನು. ಆತ ಮಾಂತ್ರಿಕನ ಬಳಿಗೆ ಬರುತ್ತಿದ್ದ 
ಹಾಗೆಯೇ (ಬಹುಶಃ ಮಸೀಹರ ಅನುಯಾಯಿಗಳ ಪೈಕಿ) ಓರ್ವ ಸಂತನನ್ನೂ ಭೇಟಿಯಾಗ ತೊಡಗಿದನು. ಸಂತನ ಉಪದೇಶಗಳಿಂದ 
ಪ್ರಭಾವಿತನಾದ ಆತ ವಿಶ್ವಾಸ ಸ್ವೀಕರಿಸಿದ. ಸಂತನ ತರಬೇತಿಯಿಂದ ಆತನೂ ಪವಾಡ ಪುರುಷನಾದ. ಅವನು ಕುರುಡರನ್ನು ಕಣ್ಣುಳ್ಳವರಾಗಿಯೂ 
ಕುಷ್ಠರೋಗಿಗಳನ್ನು ಆರೋಗ್ಯ ವಂತರನ್ನಾಗಿಯೂ ಮಾಡತೊಡಗಿದನು. ಈ ವಿಷಯ ರಾಜನಿಗೆ ತಿಳಿದಾಗ ಆತ ಮೊದಲು ಸಂತನನ್ನು ಕೊಂದು 
ಅನಂತರ ಹುಡುಗನನ್ನು ಕೊಲ್ಲ ಬಯಸಿದಾಗ ಯಾವ ಅಸ್ಪವೂ ಫಲಕಾರಿಯಾಗಲಿಲ್ಲ, ಕಟ್ಟಕಡೆಗೆ ಹುಡುಗನೇ ಹೇಳಿದ- ನೀನು ನನ್ನನ್ನು 
ಕೊಲ್ಲುವ ತೀರ್ಮಾನವನ್ನೇ ಮಾಡಿದ್ದರೆ ಜನಸ್ತೋಮದ ಮುಂಡೆ POE ಈ) pe (ಬಾರಬ್ಬಲ್‌ ಗುಲಾಮ್‌) "ಈ ಹುಡುಗನ ಪ್ರಭುವಿನ 
ನಾಮದೊಂದಿಗೆ' ಎಂದು ಹೇಳಿ ನನ್ನತ ಬಾಣ ಎಸೆ. ನಾನು ಸಾಯುವೆನು, ರಾಜನು ಹಾಗೆಯೇ ಮಾಡಿದ. ಹುಡುಗ ಸತ್ತು ಹೋದ. ಆಗ 
ಜನರೆಲ್ಲ "ಈ ಹುಡುಗನ ಪ್ರಭುವಿನ ಮೇಲೆ ವಿಶ್ವಾಸ ತಾಳಿದೆವು' ಎಂದು ಘೋಷಿಸಿ ಬಿಟ್ಟರು. ರಾಜನ ಸಲಹೆಗಾರರು, ನೀವು ಯಾವುದರಿಂದ 
ತಪ್ಪಿಸ ಬಯಸಿದ್ದಿರೋ ಅದುವೇ ಸಂಭವಿಸಿ ಬಿಟ್ಟಿತು. ಜನರು, ನಿಮ್ಮ ಧರ್ಮವನ್ನು ತೊರೆದು ಹುಡುಗನ ಧರ್ಮವನ್ನು ಸ್ವೀಕರಿಸಿದರು. 
ಈ ಸ್ಥಿತಿಯನ್ನು ನೋಡಿ ರಾಜನು ಕೋಪದಿಂದ ಕಿಡಿಕಿಡಿಯಾದನು. ಅವನು ರಸ್ತೆ ಬದಿಗಳಲ್ಲಿ ಹೊಂಡಗಳು ತೋಡಿಸಿ, ಅದರಲ್ಲಿ ಬೆಂಕಿ 
ಉರಿಸುವಂತೆ ಆದೇಶಿಸಿದನು. ಯಾರೆಲ್ಲಹೊಸ ಧರ್ಮದಿಂದ ಮರಳಲು ತಯಾರಿಲ್ಲವೋ ಅವರನ್ನೆಲ್ಲ ಬೆಂಕಿಗೆಸೆಯುವಂತೆ ಆಜ್ಞಾಪಿಸಿದನು. 
(ಅಹ್ಮದ್‌, ಮುಸ್ಲಿಮ್‌, ನಸಾಈ, ತಿರ್ಮಿದಿ, ಇಬ್ನು ಜರೀರ್‌, ಅಬ್ದುರ್ರರುಸಾಕ್‌, ಇಬ್ನು ಅಬೀ ಶೈಬ, ತಬ್ರಾನಿ, ಅಬ್ದು ಬಿನ್‌ ಹುಮೈದ್‌) 

ಇನ್ನೊಂದು ಘಟನೆಯನ್ನು ಅಲೀ(ರ) ಹೀಗೆ ವಿವರಿಸುತ್ತಾರೆ- ಇರಾನಿನ ಓರ್ವ ರಾಜ ಮದ್ಯ ಕುಡಿದು ತನ್ನ ಸಹೋದರಿಯನ್ನು 
ಭೋಗಿಸಿದ. ಅವರ ನಡುವೆ ಅನೈತಿಕ ಸಂಬಂಧ ಬೆಳೆಯಿತು- ವಿಷಯ ಬಹಿರಂಗವಾದಾಗ ರಾಜನು ಜನರಲ್ಲಿ, ದೇವನು ಸಹೋದರಿಯನ್ನು 
ವಿವಾಹವಾಗು ವುದನ್ನು ಧರ್ಮಸಮ್ಮತಗೊಳಿಸಿರುವನೆಂದು ಘೋಷಿಸಿದನು. ಜನರು ಅವನ ಮಾತನ್ನು ಒಪ್ಪದೆ ಇದ್ದಾಗ, ತರತರದ 
ಯಾತನೆಯ ಮೂಲಕ ಜನರು ನಂಬುವಂತೆ ನಿರ್ಬಂಧಿಸಿದನು. ಯಾರೆಲ್ಲ ನಂಬಲು ನಿರಾಕರಿಸಿದರೋ ಅವರನ್ನು ಬೆಂಕಿಯ ಗುಂಡಿಗಳಿಗೆ 
ಎಸೆಯುತ್ತಾ ಸಾಗಿದನು. ಅಲೀ ಹೇಳುತ್ತಾರೆ- ಅಲ್ಲಿಂದಲೇ ಅಗ್ನಿಯಾರಾಧಕ(ಮಜೂಸಿ)ರಲ್ಲಿ ವಿವಾಹ ನಿಷಿದ್ಧರೊಂದಿಗೆ ವಿವಾಹದ ಪದ್ಧತಿ 
ರೂಢಿಗೆ ಬಂತು. (ಇಬ್ನು ಜರೀರ್‌) 

ಮೂರನೆಯ ಘಟನೆಯನ್ನು ಇಬ್ನು ಅಬ್ಬಾಸ್‌(ರ) ಉದ್ಧರಿಸುತ್ತಾರೆ. ಅವರು ಬಹುಶಃ ಅದನ್ನು ಇಸ್ರಾಈಲೀ ಇತಿಹಾಸದಿಂದ 
ಪಡೆದಿರಬೇಕು- ಬೆಬಿಲೋನಿಯದವರು ಮೂಸಾರ(ಅ) ಧರ್ಮವನ್ನು ತೊರೆಯುವಂತೆ ಬನೀ ಇಸ್ರಾಶಲರನ್ನು ನಿರ್ಬಂಧಿಸುತ್ತಿದ್ದರು. 
ಅದಕ್ಕೆ ಒಪ್ಪದವರನ್ನು ಬೆಂಕಿ ಉರಿಸಲಾದ ಗುಂಡಿಗಳಿಗೆ ಎಸೆಯುತ್ತಿದ್ದರು. (ಇಬ್ನು ಜರೀರ್‌, ಅಬ್ದು ಹುಮ್ಚೆ ದ್‌) 

ನಜ್ರಾನ್‌ನ ಘಟನೆಯು ಈ ಪೈ ೈಕಿ ಅತಿ ಹೆಚ್ಚು ಪ್ರ. ಸಿದ್ಧವಾಗಿದೆ. ಇದನ್ನು ಇಬ್ನು ಹಿಶಾಮ್‌, ತಬರೀ,. ಇಬ್ನು ಖಲ್ಲೂನ್‌, ಮುಚ್‌ಜಮುಲ್‌ 
ಬುಲ್ದಾನ್‌ನ ಕತೃ ೯ ಮುಂತಾದ ಇತಿಹಾಸಕಾರರು ವಿವರಿಸಿದ್ದಾರೆ. ಅದರ ಸಾರಾಂಶ ಹೀಗಿದೆ- ಹಿಮ್ಮ ್ಯರ್‌ಯಮನ್‌)ನ ರಾಜ ತಬಾನ್‌ 

ಸ್‌ಅದ್‌ ಅಬೂ ಕರಿಬ್‌ ಒಮ್ಮೆ ಯಸ್ರಿಬ್‌ಗೆ ಹೋದ. ಅಲ್ಲಿ ಯಹೂದಿಯರಿಂದ ಪ್ರಭಾವಿತನಾಗಿ ಯಹೂದಿ ಧರ್ಮವನ್ನು ಸ್ವೀಕರಿಸಿದ. 
ಅವನು ಬನೂ ಕುರೈರಾ ಗೋತ್ರದ ಇಬ್ಬರು ವಿದ್ವಾಂಸರನ್ನು ತನ್ನೊಂದಿಗೆ ಕರೆದೊಯ್ದ. ಅಲ್ಲಿ ಅವನು ಯಹೂದಿ ಧರ್ಮವನ್ನು ವ್ಯಾಪಕ 
ವಾಗಿ ಪ್ರಚಾರ ಮಾಡಿದನು. ಅವನ ಪುತ್ರ ದೂನವಾಸ್‌ ಅವನ ಉತ್ತರಾಧಿಕಾರಿಯಾದನು. ಅವನು ದಕ್ಷಿಣ ಅರೇಬಿಯಾದಲ್ಲಿ ಕ್ರೈಸ್ತರ 
ಕೇಂದ್ರವಾಗಿದ್ದ ನಜ್ರಾನ್‌ನ ಮೇಲೆ ಆಕ್ರಮಣ ನಡೆಸಿದನು. ಅಲ್ಲಿಂದ ಕ್ಷೆ ಕ್ರೈಸ್ತರನ್ನು ಮುಗಿಸುವುದು ಮತ್ತು « ಅಲ್ಲಿನ ನಿವಾಸಿಗಳು ಯಹೂದಿ 
ಗಳಾಗುವಂತೆ ನಿರ್ಬಂಧಿಸುವುದು ಅವನ ಉದ್ದೇಶವಾಗಿತ್ತು. ಹುಬ್ನು ಹಿಶಾಮ್‌ ಹೇಳುವಂತೆ, ಇವರು ಈಸಾರ(ಅ) ನೈಜ ಧರ್ಮದ 
ಅನುಯಾಯಿಗಳಾಗಿದ್ದರುಔನಜ್ರಾನ್‌ಗೆ ಹೋಗಿ ಅವನು ಜನರಿಗೆ ಯಹೂದಿ ಧರ್ಮ ಸ್ವೀಕರಿಸುವಂತೆ ಕರೆ ನೀಡಿದನು. ಆದರೆ ಅವರು 
ನಿರಾಕರಿಸಿದರು. ಅದಕ್ಕಾಗಿ ಅವನು ಅನೇಕ ಜನರನ್ನು ಉರಿಯುವ ಬೆಂಕಿಗೆ ಎಸೆದು ಸುಟ್ಟು ಹಾಕಿಸಿದನು. ಅನೇಕರನ್ನು ವಧಿಸಿದನು. ಈ 
ರೀತಿ 20 ಸಾವಿರ ಮಂದಿ ಹತರಾದರು. ನಜ್ರಾನ್‌ನವರ ಪೈಕಿ ದೌಸ್‌ ದೂ ಸಚ್‌ಲಬಾನ್‌ ಎಂಬಾತ ಅಲ್ಲಿಂದ ಓಡಿ ಹೋದ. ಒಂದು ವರದಿಯ 
ಪ್ರಕಾರ, ಅವನು ರೋಮ್‌ನ ಸೀರುುರನ ಬಳಿ ತೆರಳಿದ. ಇನ್ನೊ 0ದು ವರದಿ ಪ್ರಕಾರ ಇಥಿಯೋಪಿಯಾದ ನಜ್ಜಾಶಿ ರಾಜನ ಬಳಿಗೆ ಹೋಗಿ 
ಈ ದೌರ್ಜನ್ಯದ ಕುರಿತು ತೋಡಿಕೊಂಡನು. ಮೊದಲ ವರದಿಯ ಪ್ರಕಾರ ಸೀರುರನು ಇಥಿಯೋಪಿಯದ ರಾಜನಿಗೆ ಪತ್ರ ಬರೆದ ಎರಡನೆ 


ಕಾಂಡ - 39 


210 ತಪ್ಪೀಮುಲ್‌ ಕುರ್‌ಆನ್‌ 


ವರದಿಯಂತೆ, ನಜ್ಜಾಶಿಯು ಸೀರುರನೊಂದಿಗೆ ನೌಕಾಪಡೆಯನ್ನು ಕಳಿಸುವಂತೆ ವಿನಂತಿಸಿದನು. ಒಟ್ಟಿನಲ್ಲಿ ಕೊನೆಗೆ ಇಥಿಯೋಪಿಯದ 70 
ಸಾವಿರದ ಬೃಹತ್‌ ನೌಕಾಪಡೆ ಅರ್‌ಯಾತ್‌ ಎಂಬ ಸೇನಾಧಿಪತಿಯ ನೇತೃತ್ವದಲ್ಲಿ ಯಮನಿನ ಮೇಲೆ ದಾಳಿ ನಡೆಸಿತು. ದೂನವಾಸ್‌ 
ಕೊಲ್ಲಲ್ಪಟ್ಟನು. ಯಹೂದಿಯ ಆಧಿಪತ್ಯ ಕೊನೆಗೊಂಡಿತು. ಯಮನ್‌ ಇಥಿಯೋಪಿಯದ ಕ್ರೈಸ್ತ ಸಾಮ್ರಾಜ್ಯದ ಒಂದು ಭಾಗವಾಯಿತು. 

ಇಸ್ಲಾಮೀ ಇತಿಹಾಸಕಾರರ ಹೇಳಿಕೆಗಳು ಇತರ ಐತಿಹಾಸಿಕ ಮೂಲಗಳಿಂದ ದೃಢೀಕರಣಗೊಳ್ಳುತ್ತದೆ. ಮಾತ್ರವಲ್ಲ ಅವುಗಳಿಂದ ಇನ್ನೂ 
ಹೆಚ್ಚಿನ ಮಾಹಿತಿಗಳು ದೊರೆಯುತ್ತದೆ. ಯಮನಿನ ಮೇಲೆ ಮೊತ್ತ ಮೊದಲು ಕ್ರೈಸ್ತ ಇಥಿಯೋಪಿಯನ್ನರ ಸ್ಥಾಧೀನವು ಕ್ರಿ.ಶ. 349ರಲ್ಲಿ 
ಆಗಿದ್ದು ಅದು 378ರ ವರೆಗೂ ಮುಂದುವರಿದಿತ್ತು. ಆ ಕಾಲದಲ್ಲಿ ಕ್ರೈಸ್ತ ಮಿಶನರಿಗಳು ಅಲ್ಲಿಗೆ ಬರ ತೊಡಗಿದುವು. ಸುಮಾರು ಅದೇ 
ಕಾಲದಲ್ಲಿ ಫೈಮಿಯೂನ್‌ ಎಂಬ ಓರ್ವ ಸದ್ಭಕ್ತ ಹಾಗೂ ಪವಾಡ ಪುರುಷ ಯಾತ್ರಿಕ ನಜ್ರಾನಿಗೆ ಹೋಗಿ ಅಲ್ಲಿನ ಜನರಿಗೆ ಮೂರ್ತಿ ಪೂಜೆಯ 
ಕೆಡುಕನ್ನು ಮನವರಿಕೆ ಮಾಡಿಸಿದನು. ಈತನ ಪ್ರಚಾರದಿಂದ ನಜ್ರಾನಿನವರು ಕ್ರೈಸ್ತರಾದರು. ಅವರ ವ್ಯವಸ್ಥೆಯನ್ನು ಮೂವರು ನಾಯಕರು 
ನಡೆಸುತ್ತಿದ್ದರು. ಅವರಲ್ಲೊಬ್ಬನು ಗೋತ್ರ ನಾಯಕರಂತಹ ಹಿರಿಯ ನಾಯಕ. ಆತ ವಿದೇಶ ವ್ಯವಹಾರಗಳು, ಒಪ್ಪಂದಗಳು ಹಾಗೂ ಸೇನಾ 
ನಾಯಕತ್ವದ ಹೊಣೆಗಾರನಾಗಿದ್ದರು. ಇನ್ನೊಬ್ಬನು ಆಂತರಿಕ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದನು. ಮೂರನೆಯವನು ಧಾರ್ಮಿಕ 
ಮುಖಂಡ (ಬಿಷಪ್‌) ಆಗಿರುತ್ತಿದ್ದನು. ದಕ್ಷಿಣ ಅರೇಬಿಯಾದಲ್ಲಿ ನಜ್ರಾನ್‌ಗೆ ಪ್ರಧಾನ ಪಾತ್ರವಿತ್ತು. ಅದು ದೊಡ್ಡ ವಾಣಿಜ್ಯ ಮತ್ತು 
ಕೈಗಾರಿಕಾ ಕೇಂದ್ರವಾಗಿತ್ತು. ರೇಶ್ಮೆ, ಚರ್ಮ ಮತ್ತು ಶಸ್ತ್ರಾಸ್ತ್ರಗಳ ಕೈಗಾರಿಕೆಗಳು ಇಲ್ಲಿ ನಡೆಯುತ್ತಿದ್ದುವು. ಪ್ರಸಿದ್ಧ ಮನಿ ನಿಲುವಂಗಿ 
ಚದ್ದರಗಳೂ ಇಲ್ಲೇ ತಯಾರಾಗುತ್ತಿದ್ದುವು. ಆದ್ದರಿಂದಲೇ ದೂನವಾಸನು ಕೇವಲ ಧಾರ್ಮಿಕ ಕೇಂದ್ರವಾಗಿದೆಯೆಂಬ ನೆಲೆಯಲ್ಲಿ ಆಗಿರದೆ, 
ರಾಜಕೀಯ ಕಾರಣಗಳಿಂದಾಗಿಯೂ ಈ ಪ್ರಮುಖ ಪ್ರದೇಶದ ಮೇಲೆ ದಾಳಿ ನಡೆಸಿದ್ದನು. ನಜ್ರಾನಿನ ನಾಯಕ ಹಾರಿಸನನ್ನು ಕೊಂದು 
ಹಾಕಿದನು. ಅವನ ಪತ್ನಿಯ ಮುಂದೆಯೇ ಅವನ ಇಬ್ಬರು ಪುತ್ರಿಯರನ್ನೂ ಕೊಂದನು. ಅವರ ರಕ್ತ ಕುಡಿಯಲು ಆಕೆಯನ್ನು ಒತ್ತಾಯಿಸಿದನು. 
ಕೊನೆಗೆ ಅವಳನ್ನೂ ಕೊಂದು ಹಾಕಿದನು. ಬಿಷಪ್‌ ಪೌಲನ ಮೂಳೆಗಳನ್ನು ಸಮಾಧಿಯಿಂದ ಅಗೆದು ತೆಗೆದು ಬೆಂಕಿಯಲ್ಲಿ ಉರಿಸಿದನು. 
ಬೆಂಕಿಯಿಂದ ಹೊತ್ತಿ ಉರಿಯುವ ಹೊಂಡಗಳಿಗೆ ಸ್ಟ್ರೀ-ಪುರುಷರು, ಮಕ್ಕಳು- ವೃದ್ಧರು, ಪಾದ್ರಿಗಳು ಮತ್ತು ಸಂತರನ್ನಲ್ಲದೆ ಎಲ್ಲರನ್ನೂ ಅದಕ್ಕೆ 
ಎಸೆಯಿಸಿದನು. ಅವರ ಒಟ್ಟು ಸಂಖ್ಯೆ ಸುಮಾರು 20ರಿಂದ 40 ಸಾವಿರದ ವರೆಗಿದೆಯೆಂದು ಹೇಳಲಾಗುತ್ತದೆ. ಈ ಘಟನೆಯು ಕ್ರಿ.ಶ. 523ರ 
ಅಕ್ಟೋಬರ್‌ನಲ್ಲಿ ನಡೆಯಿತು. ಕೊನೆಗೆ ಕ್ರಿ.ಶ. 525ರಲ್ಲಿ ಇಧಿಯೋಪಿಯನ್ನರು ಯಮನಿನ ಮೇಲೆ ದಾಳಿ ನಡೆಸಿ ದೂನವಾಸ್‌ ಮತ್ತು ಅವನ 
ಹಿಮ್ಯರ್‌ ಸಾಮ್ರಾಜ್ಯವನ್ನು ಕೊನೆಗೊಳಿಸಿದರು. ಯಮನಿನಲ್ಲಿ ಆಧುನಿಕ ಪ್ರಾಚ್ಯ ವಸ್ತು ಸಂಶೋಧಕರಿಗೆ ದೊರೆತ ಹಿಸ್ಲಿ ಗುರಾಬ್‌ನ 
ಶಿಲಾಲೇಖದಿಂದ ಇದು ದೃಢೀಕರಣಗೊಳ್ಳುತ್ತದೆ. 

ಕ್ರಿ.ಶ. 6ನೇ ಶತಮಾನದ ಕ್ರೈಸ್ತರ ಬರೆಹಗಳಲ್ಲಿ ಉಖ್ಲೂದ್‌ನವರ ಈ ಘಟನೆಯ ವಿವರಗಳು ದೊರೆಯುತ್ತವೆ. ಆ ಪೈಕಿ ಕೆಲವು 
ದುರಂತದ ಕಾಲದಲ್ಲೇ ಬರೆಯಲ್ಪಟ್ಟಿದ್ದುವು. ಕೆಲವು ದೃಶ್‌ಸಾಕ್ಷಿಗಳಿಂದ ಕೇಳಿ ಬರೆಯಲ್ಪಟ್ಟವು, ಅವರಲ್ಲಿ ಮೂವರು ಗ್ರಂಥಕರ್ತರು ಘಟನೆ 
ನಡೆದ ಕಾಲದವರೇ ಆಗಿದ್ದಾರೆ. ಒಬ್ಬರು ಪ್ರಸ್‌ ಕೊಪ್ಪಿಯಾಸ್‌, ಇನ್ನೊಬ್ಬರು ಕೋಸ್ಟೋಸ್‌ ಇಂಡಿಕೋ ಪ್ಲುಯೊಸ್ಟಿಸ್‌. ಈತ ನಜ್ಜಾಶಿ ರಾಜ 
ಎಲಿಸ್‌ಬೋವನ್‌ನ ಆದೇಶದಂತೆ ಬತ್ಲೀಮೂಸ್‌ನ ಗ್ರೀಕ್‌ ಗ್ರಂಥಗಳ ಅನುವಾದ ಮಾಡುತ್ತಿದ್ದರು. ಆತ ಇಥಿಯೋಪಿಯದ ತೀರ ನಗರ 
ಅಡೋಲಿಸ್‌ನಲ್ಲಿ ವಾಸಿಸುತ್ತಿದ್ದ. ಮೂರನೆಯವನು ಜೋಹನ್ಸ್‌ ಮಲಾಲಾ ಅನಂತರದ ಅನೇಕ ಇತಿಹಾಸಗಾರರು ಅವನಿಂದಲೇ ಈ 
ಘಟನೆಯನ್ನು ವಿವರಿಸಿದ್ದಾರೆ. ಅವನ ನಂತರ ಜೋಹಾನ್ಸ್‌ ಐಫಿಸುಸ್‌( ಮರಣ 585) ತನ್ನ ಚರ್ಚ್‌ ಇತಿಹಾಸದಲ್ಲಿ ನಜ್ರಾನಿ ಕ್ರೈಸ್ತರ 
. ಮೇಲಾದ ದೌರ್ಜನ್ಯದ ಕತೆಯನ್ನು ಈ ಘಟನೆಯ ಕಾಲದ ವರದಿಗಾರ ಬಿಷಪ್‌ ಮಾರ್‌ ಸೈಮನ್‌ ಡಯರ್‌ ಜಬ್ಲಾದ ನಾಯಕ(ಸಿಸಿ0ಂ॥ 
Non Gabula)ನಿಗೆ ಬರೆದ ಪತ್ರದಿಂದ ಉಲ್ಲೇಖಿಸಿದ್ದಾನೆ. ಆತ ತನ್ನ ಪತ್ರದಲ್ಲಿ ಈ ಘಟನೆ ನಡೆದಾಗ ಉಪಸ್ಥಿತರಿದ್ದ ಯಮನೀಯರು 
ಕಣ್ಣಾರೆ ಕಂಡದ್ದನ್ನು ವಿವರಿಸಿದುದರಿಂದ ಉಲ್ಲೇಖಿಸಿದ್ದಾನೆ. ಈ ಪತ್ರ ಕ್ರಿ.ಶ. 1881ರಲ್ಲಿ ರೋಮ್‌ನಲ್ಲಿ ಮತ್ತು ಕ್ರಿ.ಶ. 1890ರಲ್ಲಿ ಕ್ರೈಸ್ತ 
ಹುತಾತ್ಮರ ವೃತ್ತಾಂತದ ಕುರಿತು ಪ್ರಕಟವಾಗಿದೆ. ಯಾಕೂಬ್‌ ಪ್ರೇಟ್ರಿಯಾರ್ಚ್‌ ಡಯೊನೈಸೀಸ ಮತ್ತು ಮಿಚ್ಲೀನ್‌ ರುಕರಿಯಾ ತಮ್ಮ 
ಸಿರಿಯನ್‌ ಇತಿಹಾಸಗಳಲ್ಲೂ ಈ ಘಟನೆಯನ್ನು ಉಲ್ಲೇಖಿಸಿದ್ದಾರೆ. ಯಾಕೂಬ್‌ ಸರೋಜಿಯ 'ನಜ್ರಾನಿ ಕ್ರೈಸ್ತರ ಕಥನ' ಎಂಬ ಗ್ರಂಥದಲ್ಲಿ 
ಇದರ ಪ್ರಸ್ತಾಪವಿದೆ. ಎಡಿಸ್ಸಾದ ಬಿಷಪ್‌ ಪೂಲಸ್‌ ನಜ್ರಾನಿಯಲ್ಲಿ ಕೊಲ್ಲಲ್ಪಟ್ಟವರ ಕುರಿತು ಶೋಕಗೀತೆಗಳನ್ನು ಬರೆದಿದ್ದು ಈಗಲೂ ಲಭ್ಯ 
ವಿದೆ. ಸಿರಿಯನ್‌ ಭಾಷೆಯ ಗ್ರಂಥದ ಅನುವಾದ "ಬುಕ್‌ ಆಫ್‌ ಹಿಮ್ಯರೈಟ್ಸ್‌' ಎಂಬ ಹೆಸರಲ್ಲಿ 1924ರಲ್ಲಿ ಲಂಡನ್‌ನಿಂದ ಪ್ರಕಟವಾಗಿದೆ. 
ಅದು ಮುಸ್ಲಿಮ್‌ ಇತಿಹಾಸಗಾರರ ಹೇಳಿಕೆಗಳನ್ನು ಸಮರ್ಥಿಸುತ್ತದೆ. ಬ್ರಿಟಿಷ್‌ ಮ್ಯೂಸಿಯಂನಲ್ಲಿಆ ಕಾಲದ ಮತ್ತು ಅದರ ಸಮೀಪ ಕಾಲದ 
ಕೆಲವು ಇಥಿಯೋಪಿಯನ್‌ ರೇಖಾಚಿತ್ರಗಳಿದ್ದು ಅವು ಈ ಕಥೆಗೆ ಪೂರಕವಾಗಿವೆ. ಯುಬ್ಬಿಯು Arabian Highlands ಎಂಬ ತನ್ನ ಪ್ರವಾಸ 
ಕಥನದಲ್ಲಿ, ಉಖ್ದೂದ್‌ನವರ ಘಟನೆ ನಡೆದ ಸ್ಥಳವು ನಜ್ರಾನಿನವರಲ್ಲಿ ಈಗಲೂ ಪ್ರಸಿದ್ಧವಿದೆ ಎಂದು ಬರೆದಿದ್ದಾರೆ. ಉಮ್ಮ ಖರಕ್‌ನ ಹತ್ತಿರ 
ಬಂಡೆಗಳಲ್ಲಿ ಕೊರೆದ ಕೆಲವು ಚಿತ್ರಗಳೂ ಕಂಡು ಬಂದಿವೆ. ಕಅಬಾ (ಕೇಂದ್ರ) ಇದ್ದ ಸ್ಥಳವನ್ನೂ ನಜ್ರಾನಿನವರು ಬಲ್ಲರು. 


ಕಾಂಡ - 30 


85, ಅಲ್‌ ಬುರೂಜ್‌ 211 


2 


ಹು ಲೊ ೯ ಚ SI Ae ELS 
ಕ 


ಶ್‌ 


್‌ (1 AMG 


258,” 39 244% ಪುಮ ್ಫ ಖೈಠಖ(ಫ([  |(| p2 
AEN AOENP ೪೪5 MISSENSE BIS 
11810 5605 KNEE 

MSS LSS ಯಡಿ ಜಟೆ a 

BSNL SAS SOLOS ON SIs Oss 
ಸ್ವಯಂ ಸ್ತುತ್ಯರ್ಹನೂ, ಭೂಮಿ ಮತ್ತು ಆಕಾಶಗಳ ಸಾಮ್ರಾಜ್ಯದ ಅಧಿಪತಿಯೂ ಆಗಿರುವ ಅಲ್ಲಾಹನ ಮೇಲೆ ಅವರು 
ವಿಶ್ವಾಸವಿರಿಸುತ್ತಾರೆಂಬುದರ ಹೊರತು ಬೇರಾವುದೇ ಕಾರಣದಿಂದಾಗಿರಲಿಲ್ಲ. ಆ ಅಲ್ಲಾಹನು ಸಕಲವನ್ನೂ 
ವೀಕ್ಷಿಸುತ್ತಿರುವನು.* 

(10-11) ಯಾರು ಸತ್ಯವಿಶ್ನಾಸಿಗಳಾದ ಸ್ತ್ರೀ ಪುರುಷರ ಮೇಲೆ ಮರ್ದನವೆಸಗಿದರೋ ಮತ್ತು ಆ ಬಳಿಕ 
ಪಶ್ಚಾತ್ತಾಪ ಪಡಲಿಲ್ಲವೋ ಅವರಿಗೆ ಖಂಡಿತವಾಗಿಯೂ ನರಕದ ಯಾತನೆ ಇದೆ ಮತ್ತು ಅವರಿಗೆ ಸುಡುವ ಯಾತನೆ 
ಇದೆ." ಸತ್ಯವಿಶ್ವಾಸವನ್ನು ಸ್ವೀಕರಿಸಿದವರಿಗೆ ಮತ್ತು ಸತ್ಯರ್ಮವೆಸಗಿದವರಿಗೆ ನಿಶ್ಚಯವಾಗಿ ಸ್ವರ್ಗೋದ್ಯಾನಗಳಿವೆ. 
ಅವುಗಳ ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವುವು. ಇದೇ ಮಹಾ ಯಶಸ್ಸು. 

(12-14) ನಿಜಕ್ಕೂ ನಿಮ್ಮ ಪ್ರಭುವಿನ ಹಿಡಿತವು ಬಹಳ ಕಠಿಣವಾದುದು. ಅವನೇ ಪ್ರಥಮ ಬಾರಿ ಸೃಷ್ಟಿಸುತ್ತಾನೆ 
ಮತ್ತು ಅವನೇ ಪುನಃ ಸೃಷ್ಟಿಸುವನು ಮತ್ತು ಅವನು ಮಹಾಕ್ಷಮಾಶೀಲನೂ ಪ್ರೀತಿಸುವವನೂ ಆಗಿರುತ್ತಾನೆ. 

(15-22) ಅವನು ವಿಶ್ವಸಿಂಹಾಸನದ ಒಡೆಯನು, ಪರಮೋನ್ನತನು ಮತ್ತು ತಾನಿಚ್ಛೆಸಿದ್ದನ್ನು ಮಾಡಿಬಿಡುವವನು.? 


ಇ 


ಇಥಿಯೋಪಿಯನ್‌ ಕ್ರೈಸ್ತರು ನಜ್ರಾನನ್ನು ವಶಪಡಿಸಿಕೊಂಡ ಬಳಿಕ ಕಅಬಾದ ಮಾದರಿಯ ಒಂದು ಕಟ್ಟಡ ಕಟ್ಟಿದ್ದರು. ಮಕ್ಕಾದ 
ಕಅಬಾದ ಬದಲು ಇದಕ್ಕೆ ಅವರು ಕೇಂದ್ರಸ್ಥಾನ ನೀಡಬಯಸಿದ್ದರು. ಅದರ ಪರಿಚಾರಕರು ಮುಂಡಾಸು ಧರಿಸುತ್ತಿದ್ದರು. ಅದನ್ನು ಅವರು 
ಪ್ರತಿಷ್ಠಿತವೆಂದು ಪರಿಗಣಿಸುತ್ತಿದ್ದರು. ರೋಮನ್‌ ಸಾಮ್ರಾಜ್ಯವು ಈ ಕಅಬಕ್ಕೆ ಆರ್ಥಿಕ ಸಹಾಯ ಒದಗಿಸುತ್ತಿತ್ತು. ಇದೇ ಕೇಂದ್ರದ ಪಾದ್ರಿ 
ತನ್ನ ಮೂವರು ಮುಖಂಡರ ಜೊತೆಯಲ್ಲಿ ಪ್ರವಾದಿ(ಸ) ಅವರ ಬಳಿಗೆ ಬಂದಿದ್ದು, ಆಲಿ ಇಮ್ರಾನ್‌ನ 61ನೆ ಸೂಕ್ತದಲ್ಲಿ ಪ್ರಸ್ತಾಪಿಸಲಾದ 
ಮುಬಾಹಲ ಎಂಬ ಪ್ರಸಿದ್ಧ ಘಟನೆ ಸಂಭವಿಸಿತ್ತು. (ನೋಡಿರಿ. ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-1 ಆಲಿ ಇಮ್ರಾನ್‌:ಟಿ.29 ಮತ್ತು 55) 

5. ಈ ಸೂಕ್ತಗಳಲ್ಲಿ ಪ್ರಸ್ತಾಪಿಸಲಾಗಿರುವ ಅಲ್ಲಾಹನ ಗುಣಗಳಿಂದಾಗಿ, ವಿಶ್ವಾಸವಿರಿಸಲು ಅವನೇ ಅರ್ಹನಾಗಿದ್ದಾನೆ. ಯಾರಾದರೂ 
ಅವನ ಮೇಲೆ ವಿಶ್ವಾಸ ತಾಳುವಾಗ ಆಕ್ರೋಶಗೊಳ್ಳುವವರು ಅಕ್ರಮಿಗಳಾಗಿದ್ದಾರೆ. 

6. ನರಕ ಶಿಕ್ಷೆಯಿಂದ ಪ್ರತ್ಯೇಕವಾಗಿ ಬೆಂಕಿಯ ಶಿಕ್ಷೆಯನ್ನು ಪ್ರಸ್ತಾಪಿಸಲು, ಅವರು ಮರ್ದಿತರನ್ನು ಅಗ್ನಿ ಕುಂಡಗಳಿಗೆಸೆದು 
ಕೊಂದಿರುವುದೇ ಕಾರಣ. ಈ ಬೆಂಕಿಯು ನರಕಾಗ್ಗಿಗಿಂತ ತೀವ್ರವಾದ ಬೆಂಕಿಯಾಗಿರಬಹುದು. ಅದರಲ್ಲಿ ಅವರು ಉರಿಸಲ್ಪಡುವರು. 

7. 'ಕ್ಹಮಿಸುವವನು' ಎಂದು ಹೇಳಿ, ಯಾರಾದರೂ ತನ್ನ ಪಾಪಗಳನ್ನು ತೊರೆದು ಪಶ್ಚಾಶ್ತಾಪ ಪಟ್ಟು ಮರಳಿದರೆ ಅವನು ಕರುಣೆಗೆ 
ಪಾತ್ರವಾಗುವನೆಂದು ಹೇಳಿ ಸಾಂತ್ವನ ನೀಡಲಾಗಿದೆ.- 'ಪ್ರೀತಿಸುವವನು' ಎಂದು ಹೇಳಿ, ಅವನು ತನ್ನ ಸೃಷ್ಟಿಯನ್ನು ವೃಥಾ ಶಿಕ್ಷಿಸಲು 
ಅವನಿಗೇನೂ ಅವರೊಂದಿಗೆ ವೈರವಿಲ್ಲ ಅವನು ಸೃಷ್ಟಿಸಿದವರನ್ನು ಅವನು ಪ್ರೀತಿಸುತ್ತಾನೆ, ಅವರು ಬಂಡಾಯಕ್ಕಿಳಿದಾಗ ಮಾತ್ರ ಅವನು 
ಶಿಕ್ಚಿಸಲ್ಪಡುತ್ತಾನೆ ಎಂದು ತಿಳಿಸಲಾಗಿದೆ. "ಅರ್ಶ್‌ನ ಒಡೆಯ' ಎಂದು ಹೇಳುವ ಮೂಲಕ ವಿಶ್ವಸಾಮ್ರಾಜ್ಯದ ಸಾರ್ವಭೌಮ ಅವನೇ ಆಗಿದ್ದು, 
ಅವನೊಂದಿಗೆ ಬಂಡಾಯಕ್ಕಿಳಿದವನು ಅವನ ಹಿಡಿತದಿಂದ ಪಾರಾಗಿ ಎಲ್ಲೂ ಹೋಗಲಾರ ಎಂದು ಮನವರಿಕೆ ಮಾಡಲಾಗಿದೆ.ಕೊನೆಯಲ್ಲಿ 
ಹೇಳಿರುವ ಗುಣ "ಬಯಸಿದ್ದನ್ನು ಮಾಡುವವನು' ಎಂದಾಗಿದೆ. ಅಂದರೆ ಇಡೀ ವಿಶ್ವದಲ್ಲಿ ಅಲ್ಲಾಹನು ಮಾಡ ಬಯಸುವ ಕಾರ್ಯವನ್ನು 
ತಡೆಯುವ ಶಕ್ತಿ ಯಾರಿಗೂ ಇಲ್ಲ ಎಂದಾಗಿದೆ. 


ಕಾಂಡ - 30 


212 ತಪ್ಲೀಮುಲ್‌ ಕುರ್‌ಆನ್‌ 


ಡಿ i ಟ್ಟ 3 > ರ ಇಸ, ಚಚ] 
ರಿ! ಪಿಸಿಬಿ yD 85೬ 2143812400 6% 


ಇ 
pa 


ನಿಮಗೆ ಸೇನೆಗಳ ಸಮಾಚಾರ ತಲುಪಿದೆಯೇ? ಫಿರ್‌ಔನ್‌ ಮತ್ತು ಸಮೂದರ (ಸೇನೆಗಳ ಸಮಾಚಾರ?)" ಆದರೆ, 
ಸತ್ಯನಿಷೇಧಿಗಳು ಸುಳ್ಳಾಗಿಸುವುದರಲ್ಲೇ ಮಗ್ನರಾಗಿದ್ದಾರೆ. ವಸ್ತುತಃ ಅಲ್ಲಾಹನು ಅವರನ್ನು ಸುತ್ತುವರಿದಿದ್ದಾನೆ. (ಅವರ 
ನಿರಾಕರಣೆಯಿಂದ ಈ ಕುರ್‌ಆನಿಗೇನೂ ನಷ್ಟದಿಲ್ಲ). ವಾಸ್ತವದಲ್ಲಿ ಈ ಕುರ್‌ಆನ್‌ ಅತ್ಯುನ್ನತ ಮಟ್ಟದ್ದಾಗಿದೆ. 
ಸುರಕ್ಷಿತವಾಗಿರುವ ಹಾಳೆಯಲ್ಲಿ (ಮುದ್ರಿತವಿದೆ). 


8. ರಟ್ಟೆಬಲ ಮತ್ತು ಜನಬಲದ ಅಹಂಕಾರದಿಂದ ದೇವನ ಭೂಮಿಯಲ್ಲಿ ಉದ್ದಟತನ ಪ್ರದರ್ಶಿಸುವವರ ಕಡೆಗೆ ಸೂಚನೆ. 
ಅವರೊಂದಿಗೆ ಹೇಳಲಾಗುತ್ತದೆ- ನಿಮಗಿಂತ ಮುಂಚಿನವರು ತಮ್ಮ ಜನಬಲದ ಅಹಂಕಾರದಿಂದ ಇದೇ ಉದ್ಧಟತನವನ್ನು ಪ್ರದರ್ಶಿಸಿದಾಗ 
ಅವರು ಎಂತಹ ದುಷ್ಪರಿಣಾಮವನ್ನು ಕಂಡರು. 

9, ಈ ಕುರ್‌ಆನಿನಲ್ಲಿ ೧ ಬರೆಯಲಾಗಿರುವುದು ಅಳಿಸತಕ್ಕದಲ್ಲ. ಅದು ಶಾಶ್ನತವಾಗಿದೆ ಎಂದರ್ಥ. ಅದು ದೇವನ ಸುರಕ್ಷಿತ ಗ್ರಂಥದಲ್ಲಿ 
ಸುರಕ್ಷಿತವಾಗಿ ಲಿಖಿತಗೊಂಡಿದೆ. ಅದರಲ್ಲಿ ಯಾವ pene ಜನರು; ಅದರಲ್ಲಿ ಬರೆದಿರುವುದು ಪಿಯ. ತೀರುವುದು. 
ಸಕಲ | ಲೋಕದವರೂ ಸೇರಿ ಅದನ್ನು ಅಳಿಸ ಬಯಸಿದರೂ ಅದು ಅಸಾಧ್ಯದ ಮಾತು. 


ee 


ಕಾಂಡ - 30 


86. ಅತ್ತಾರಿಕ್‌ 


ಹೆಸರು 

ಪ್ರಥಮ ಸೂಕ್ತದ ಆ ಯು “ಆತ್ತಾರಿಕ್‌' ಪದವನ್ನೇ ಇದರ ಹೆಸರೆಂದು ಪರಿಗಣಿಸಲಾಗಿದೆ. 
ಅವತೀರ್ಣಕಾಲ 

ಇದರ ವಿಷಯ ಶೈಲಿಯು ಮಕ್ಕಾದ ಆರಂಭಕಾಲದ ಸೂಕ್ತಗಳನ್ನು ಹೋಲುತ್ತದೆ. ಆದರೆ ಇದು ಮಕ್ಕಾದ ಸತ್ಯನಿಷೇಧಿಗಳು 
ಪ್ರವಾದಿ ಮುಹಮ್ಮದ್‌(ಸ) ಮತ್ತು ಕುರ್‌ಆನಿನ ಕರೆಯನ್ನು ಕೀಳಾಗಿಸಲಿಕ್ಕಾಗಿ ವಿವಿಧ ಕುತಂತ್ರಗಳನ್ನು ಹೂಡುತ್ತಿದ್ದ ಕಾಲದಲ್ಲಿ 
ಅವತೀರ್ಣಗೊಂಡಿತು. 
ಚರ್ಚಾವಿಷಯಗಳು 

ಇದರಲ್ಲಿ ಎರಡು ವಿಷಯಗಳನ್ನು ಪ್ರಸ್ತಾಪಿಸಲಾಗಿದೆ. (1) ಮಾನವ ಸತ್ತ ಬಳಿಕ ದೇವನ ಮುಂದೆ ವಿಚಾರಣೆಗೆ ನಿಲ್ಲ 
ಬೇಕಾಗಿದೆ. (2) ಕುರ್‌ಆನ್‌ ಒಂದು ನಿರ್ಣಾಯಕ ದೇವ ವಚನವಾಗಿದ್ದು ಸತ್ಯನಿಷೇಧಿಗಳ ಯಾವ ಕುತಂತ್ರದ ಯೋಜನೆಯೂ 
ಅದನ್ನು ಸೋಲಿಸಲಾರದು. 

ಪ್ರಪ್ರಥಮವಾಗಿ, ವಿಶ್ವದ ಯಾವ ವಸ್ತುವೂ ಓರ್ವ ಮೇಲ್ಮಿಚಾರಕನ ಹೊರತು ತಾನಾಗಿಯೇ ಸ್ಥಿರವಾಗಿ ಉಳಿಯಲಾರದು 
ಎಂಬುದಕ್ಕೆ ನಕ್ಷತ್ರಗಳ ಸಾಕ್ಷ್ಯ ಒದಗಿಸಲಾಗಿದೆ. ತರುವಾಯ ಮಾನವನಿಗೆ, ಅವನನ್ನು ವೀರ್ಯದ ಒಂದು ಬಿಂದುವಿನಿಂದ ಹೇಗೆ 
ಸೃಷ್ಟಿಸಲಾಯಿತು ಮತ್ತು ಜೀವಂತ ಮನುಷ್ಯನಾಗಿ ಮಾಡಲಾಯಿತೆಂಬುದನ್ನು ತನ್ನ ಅಸ್ತಿತ್ವದಲ್ಲೇ ನೋಡಬೇಕೆಂದು ಹೇಳಲಾಗಿದೆ. 
ಅನಂತರ ಈ ರೀತಿ ಅವನನ್ನು ಸೃಷ್ಟಿಸಿದವನು ಖಂಡಿತವಾಗಿಯೂ ಇನ್ನೊಮ್ಮೆ ಸೃಷ್ಟಿಸುವ ಸಾಮರ್ಥ್ಯ ಹೊಂದಿದ್ದಾನೆಂದು 
ಹೇಳಲಾಗಿದೆ. ಈ ಪುನರ್‌ ಸೃಷ್ಟಿಯು ಮಾನವನು ಈ ಲೋಕದಲ್ಲಿಮರೆ ಮಾಚುತ್ತಿದ್ದ ಎಲ್ಲರಹಸ್ಯಗಳನ್ನೂ ಪರಿಶೀಲಿಸಲಿಕ್ಕಾಗಿದೆ. 
ಆಗ ಅವನ ಕರ್ಮಗಳ ಪರಿಣಾಮಗಳನ್ನು ಅನುಭವಿಸುವುದರಿಂದ ತನ್ನ ಶಕ್ತಿಯಿಂದ ಪಾರಾಗಲು ಅವನಿಗೆ ಸಾಧ್ಯವಾಗದು. 
ಅವನ ಸಹಾಯಕ್ಕೂ ಯಾರೂ ಬರಲಾರರು. 

ಉಪಸಂಹಾರದಲ್ಲಿ ಹೀಗೆ ಹೇಳಲಾಗಿದೆ- ಯಾವ ರೀತಿ ಆಕಾಶದಿಂದ ಮಳೆ ಸುರಿಯುವುದು ಮತ್ತು ಭೂಮಿಯಿಂದ 
ಮರಗಿಡಗಳು ಬೆಳೆಯುವುದು ಆಟವಾಗಿರದೆ, ಅದೊಂದು ಗಂಭೀರ ಕಾರ್ಯವಾಗಿದೆಯೋ, ಅದೇ ರೀತಿ ಕುರ್‌ಆನಿನಲ್ಲಿ 
ಬಂದಿರುವ ವಾಸ್ತವಿಕತೆಗಳೂ ಆಟ-ವಿನೋದವಲ್ಲ, ಅದೂ ಪರಿಪಕ್ವ ಹಾಗೂ ಅಚಲ ವಿಷಯವಾಗಿದೆ. ಸತ್ಯನಿಷೇಧಿಗಳು 
ಕುರ್‌ಆನಿನ ಕರೆಯನ್ನು ತಮ್ಮ ಕುತಂತ್ರಗಳಿಂದ ಸೋಲಿಸಬಹುದೆಂಬ ಭ್ರಮೆಯಲ್ಲಿದ್ದಾರೆ. ಆದರೆ ಅಲ್ಲಾಹನೂ ಒಂದು 
ಉಪಾಯ ಹಾಡುತ್ತಿದ್ದಾನೆ. ಅದರ ಮುಂದೆ ಈ ಸತ್ಯನಿಷೇಧಿಗಳ ಎಲ್ಲ ಆಟಗಳೂ ನೆಲಕಚ್ಚುವುದು ಎಂಬುದು ಅವರಿಗೆ ತಿಳಿದಿಲ್ಲ. 
ಅನಂತರ ಒಂದು ವಾಕ್ಯದಲ್ಲಿ ಪ್ರವಾದಿಯವರಿಗೆ ಸಾಂತ್ಸನ ಹಾಗೂ ಸತ್ಯನಿಷೇಧಿಗಳಿಗೆ ತೆರೆಮರೆಯಿಂದ ಬೆದರಿಕೆ ನೀಡಿ, ನೀವು 
ಸ್ವಲ್ಪ ಸಹನೆ ವಹಿಸಿರಿ, ಕೆಲವು ಸಮಯ ಈ ನಿಷೇಧಿಗಳನ್ನು ಅವರ ಪಾಡಿಗೆ ಬಿಡಿರಿ. ಹೆಚ್ಚುಕಾಲ ಹೋಗದು. ಅವರ ಕುತಂತ್ರಗಳು 
ಕುರ್‌ಆನನ್ನು ಸೋಲಿಸುವುದೋ ಅಥವಾ ಅದನ್ನು ಸೋಲಿಸಲು ಪ್ರಯತ್ನಿಸುತ್ತಿರುವ ಅವರ ನಾಡಿನಲ್ಲೇ ಅದು ಅಧಿಕಾರ 
ಪಡೆಯುವುದೋ ಎಂಬುದು ಅವರಿಗೇ ತಿಳಿಯುವುದು ಎಂದು ಹೇಳಿ ಮಾತನ್ನು ಕೊನೆಗೊಳಿಸಲಾಗಿದೆ. 


ಕಾಂಡ - 39 


86. ಅತ್ತಾರಿಕ್‌ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು: 17 ರುಕೂಆ್‌: 1 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


We SS BE YOGI NOBEL ATES OSES SKINS 
1% SEES 525665685೮ ಹೂಡಿ; 


% 


(1-4) ಆಕಾಶದಾಣೆ ಮತ್ತು ರಾತ್ರಿಯಲ್ಲಿ ಕಾಣಿಸಿಕೊಳ್ಳುವ ವಸ್ತುವಿನಾಣೆ. ರಾತ್ರಿ ಕಾಣಿಸಿಕೊಳ್ಳುವ ಆ 
ವಸ್ತುವೇನೆಂದು ನಿಮಗೇನು ಗೊತ್ತು? ಮಿನುಗುವ ನಕ್ಷತ್ರ. ಮೇಲ್ಲಿಚಾರಕನಿಲ್ಲದಂತಹ ಜೀವವೊಂದೂ ಇಲ್ಲ. 

(5-10) ಇನ್ನು ಮನುಷ್ಯನು, ತಾನು ಯಾವ ವಸ್ತುವಿನಿಂದ ಸೃಷ್ಟಿಸಲ್ಪಟ್ಟಿರುವೆನು ಎಂಬುದನ್ನಾದರೂ ಸ್ವಲ್ಪ 
ನೋಡಿಕೊಳ್ಳಲಿ. ಅವನು ಒಂದು ಚಿಮ್ಮುವ ದ್ರವದಿಂದ ಸೃಷ್ಟಿಸಲ್ಪಟ್ಟಿದ್ದಾನೆ. ಅದು ಬೆನ್ನು ಮತ್ತು ಎದೆಯ ಮೂಳೆಗಳ 


1. ಮೇಲ್ವಿಚಾರಕನೆಂದರೆ ಅಲ್ಲಾಹನೇ ಆಗಿದ್ದಾನೆ. ಅವನು ಭೂಮ್ಯಾಕಾಶಗಳಲ್ಲಿರುವ ಪ್ರತಿಯೊಂದು ಸಣ್ಣ ಮತ್ತು ದೊಡ್ಡ ವಸ್ತು 
ಗಳನ್ನು ನೋಡಿಕೊಳ್ಳುತ್ತಿದ್ದಾನೆ. ಅವುಗಳನ್ನು ಸಂರಕ್ಷಿಸುತ್ತಿದ್ದಾನೆ. ಅವನು ಅಸ್ತಿತ್ಛಕ್ಕೆ ತಂದಿರುವುದರಿಂದಲೇ ಪ್ರತಿಯೊಂದೂ ಅಸ್ತಿತ್ವಕ್ಕೆ ಬಂದಿದೆ. 
ಅವನು ಬಾಕಿ ಉಳಿಸಿರುವುದರಿಂದಲೇ ಪ್ರತಿಯೊಂದು ವಸ್ತುವೂ ಉಳಿದಿದೆ. ಅವನನ್ನು ಆಧರಿಸಿಕೊಂಡಿರುವುದರಿಂದಲೇ ಪ್ರತಿಯೊಂದು 
ವಸ್ತುವೂ ತನ್ನ ಸ್ಥಾನದಲ್ಲಿ ನಿಂತಿದೆ. ಅವನು ಪ್ರತಿಯೊಂದು ವಸ್ತುವಿನ ಅಗತ್ಯಗಳನ್ನು ಪೂರೈಸುವ ಮತ್ತು ಅದನ್ನು ಒಂದು ನಿರ್ದಿಷ್ಟಕಾಲದ 
ವರೆಗೆ ವಿಪತ್ತುಗಳಿಂದ ರಕ್ಷಸುವ ಹೊಣೆಯನ್ನು ತಾನೇ ವಹಿಸಿಕೊಂಡಿದ್ದಾನೆ. ಅದಕ್ಕೆ ಆಕಾಶದ ಮತ್ತು ರಾತ್ರಿಯ ಅಂಧಕಾರದಲ್ಲಿಗೋಚರಿಸುವ 
ಗ್ರಹ-ನಕ್ಷತ್ರಗಳ ಆಣೆ ಹಾಕಲಾಗಿದೆ. Lg ಜಟ! 'ಅನ್ನಜ್ಜುಸ್ಸಾಕಿಬ್‌' ಏಕವಚನವಾಗಿದ್ದು ಅದನ್ನು ಒಂದು ನಕ್ಷತ್ರಕ್ಕೆ ಹೇಳಲಾಗಿರದೆ 
ನಕ್ಷತ್ರಗಳ ಜಾತಿಗೆ ಹೇಳಲಾಗಿದೆ. ಈ ಆಣೆ ಹಾಕಿರುವುದರ ಅರ್ಥ ಹೀಗಿದೆ: ರಾತ್ರಿ ಹೊತ್ತು ಆಕಾಶದಲ್ಲಿ ಮಿನುಗುತ್ತಿರುವ ಅಸಂಖ್ಯಾತ 
ಗ್ರಹ-ನಕ್ಷತ್ರಗಳು ಅವುಗಳನ್ನು ಸೃಷ್ಟಿಸಿದ, ಬೆಳಗಿಸಿದ ಅಂತರಿಕ್ಷ ದಲ್ಲಿ ಅವುಗಳನ್ನು ಸ್ಥಾಪಿಸಿದ ಒಬ್ಬನ ಇರುವಿಕೆ, ಹಾಗೂ ಅದು ತನ್ನ ಸ್ಥಾನದಿಂದ 
ಬೀಳದ, ಅಸಂಖ್ಯಾತ ನಕ್ಷತ್ರಗಳೆ ಭ್ರಮಣದ ವೇಳೆ ಯಾವುದಕ್ಕೂ ಡಿಕ್ಕಿ ಹೊಡೆಯದ ಮತ್ತು ಅದಕ್ಕೆ ಇತರ ನಕ್ಷತ್ರಗಳು ಡಿಕ್ಕಿ ಹೊಡೆಯದ 
ರೀತಿಯಲ್ಲಿ ಅದರ ಮೇಲ್ವಿಚಾರಣೆ ನಡೆಸುತ್ತಿದ್ದಾನೆ ಎಂಬುದಕ್ಕೆ ಸಾಕ್ಷ್ಯ ನೀಡುತ್ತಿವೆ. 

2. ಬಾನಲೋಕದ ಕಡೆಗೆ ಗಮನ ಸೆಳೆದ ಬಳಿಕ ಮನುಷ್ಯನು ತನ್ನನ್ನು ಯಾವುದರಿಂದ ಸೃಷ್ಟಿಸಲಾಗಿದೆ ಎಂದು ಆಲೋಚಿಸುವಂತೆ 
ಅವನಿಗೆ ಕರೆ ನೀಡಲಾಗಿದೆ. ತಂದೆಯ ಶರೀರದಿಂದ ಸ್ಫುರಿಯುವ ಕೋಟಿಗಟ್ಟಲೆ ಬೀಜಾಣುಗಳ ಪೈಕಿ ಒಂದನ್ನು ಮತ್ತು ತಾಯಿಯ 
ಗರ್ಭದಿಂದ ಹೊರಡುವ ಅಸಂಖ್ಯಾತ ಅಂಡಾಣುಗಳ ಪೈಕಿ ಒಂದನ್ನು ಆರಿಸಿ, ಎರಡನ್ನೂ ಯಾವುದೋ ಕ್ಷಣದಲ್ಲಿ ಸಂಯೋಜಿಸಿ ಒಂದು 
ವಿಶಿಷ್ಟ ಮನುಷ್ಯನ ಗರ್ಭಧಾರಣೆಯಾಗುವಂತೆ ಮಾಡಿದವನು ಯಾರು? ಅನಂತರ ಅದನ್ನು ತಾಯಿಯ ಹೊಟ್ಟೆಯಲ್ಲಿ ಹಂತಹಂತವಾಗಿ 
ಬೆಳೆಸಿ ಜೀವಂತ ಶಿಶುವಿನ ರೂಪಕ್ಕೆ ತಲುಪಿಸಿದವನು ಯಾರು? ಅನಂತರ ತಾಯಿಯ ಗರ್ಭದಲ್ಲೇ ಅದರ ದೇಹರಚನೆ ಹಾಗೂ ದೈಹಿಕ 
ಮತ್ತು ಬೌದ್ಧಿಕ ಸಾಮರ್ಥ್ಯಗಳ ಅನುಪಾತವನ್ನು ಸ್ಥಾಪಿಸಿದವನು ಯಾರು? ಅದೇ ರೀತಿ ಜನನದಿಂದ ಮರಣದ ತನಕ ಅವನನ್ನು 


ಕಾಂಡ - 30 


86. ಅತ್ತಾರಿಕ್‌ 215 


ಕ್‌ 


ಪ್ರಿ BIGNESS ಆಟ ಶಿ 


ನಡುವಿನಿಂದ ಹೊರಡುತ್ತದೆ. ಖಂಡಿತವಾಗಿಯೂ ಅವನು (ಆ ಸೃಷ್ಟಿಕರ್ತನು) ಅವನನ್ನು ಪುನಃ ಸೃಷ್ಟಿಸಲು ಶಕ್ತನು.* 


Ki ಪ 


ಅಡಗಿದ್ದ ರಹಸ್ಯಗಳ ವಿಚಾರಣೆ ನಡೆಯಲಿರುವ ದಿನ5 ಅಂದು ಮಾನವನ ಬಳಿ ತನ್ನದಾದ ಯಾವ ಬಲವೂ 
ಇರಲಾರದು ಮತ್ತು ಅವನಿಗೆ ಯಾವ ಸಹಾಯಕನೂ ಇರಲಾರನು. 


ನೋಡಿಕೊಳ್ಳುವುದು, ಅವನನ್ನು ರೋಗಗಳಿಂದಲೂ ಅವಘಡಗಳಿಂದಲೂ ರಕ್ಷಿಸುವುದು ಹಾಗೂ ಎಲ್ಲರೀತಿಯ ವಿಪತ್ತುಗಳಿಂದ ರಕ್ಷಿಸುವುದು 
ಮತ್ತು ಅವನ ಜೀವನಕ್ಕೆ ಅಗತ್ಯವಿರುವ ಲೆಕ್ಕವಿಲ್ಲದಷ್ಟು ವಸ್ತುಗಳನ್ನು ಒದಗಿಸಿರುವುದು, ಹಾಗೆಯೇ ಅವನಿಗೆ ಈ ಲೋಕದಲ್ಲಿ ಉಳಿದಿರಲು 
ಅವಕಾಶಗಳನ್ನು ಒದಗಿಸ್ಟಿರುವುದು Wi ಅದನ್ನು; ಸ್ವಯಂ ಒದಗಿಸುವುದು ಅಸಾಧ್ಯವಾದ ಮಾತೆಂಬುದರ ಪ್ರ ಪ್ರಜ್ಞೆಯೇ ಅವನಿಗಿರುವುದಿಲ್ಲ, 
ಇದೆಲ್ಲವೂ ಓರ್ವ ದೇವನ ಯೋಜನೆ ಮತ್ತು ಮೇಲ್ವಿಚಾರಣೆಯಿಂದಲ್ಲದೆ ಸಾಧ್ಯವೆ? 

3. ಮೂಲದಲ್ಲಿ RE “ಸುಲ್ಫ್‌' ಮತ್ತು UC “ತರಾಇಬ್‌' ಎಂಬ ಪದಗಳು ಬಳಕೆಯಾಗಿವೆ. ಸುಲ್ಫ್‌ ಅಂದರೆ ಬೆನ್ನು, 
ಮೂಳೆ. ತರಾಇಬ್‌ ಅಂದರೆ ಪಕ್ಕೆಲುಬುಗಳು. ಸ್ತ್ರೀ-ಪುರುಷರ ಸಂತಾನೋತ್ಪತ್ತಿಯ ದ್ರವಗಳು ಅವೆರಡರ ಮಧ್ಯದಿಂದ ಹೊರಡುವುದರಿಂದ 
ಮಾನವನನ್ನು ಬೆನ್ನು ಮತ್ತು ಎದೆಯ ನಡುವಿನಿಂದ ಹೊರಡುವ ನೀರಿನಿಂದ ಸೃಷ್ಟಿಸಲಾಗಿದೆಯೆಂದು ಹೇಳಲಾಗಿದೆ. ಈ ದ್ರವವು ಕೈ 
ಕಾಲುಗಳಿಲ್ಲದವರಿಂದಲೂ ಹೊರಡುತ್ತದೆ. ಆದ್ದರಿಂದ ಅದು ಮಾನವನ ಇಡೀ ಶರೀರದಿಂದ ಹೊರಡುತ್ತದೆಯೆಂಬುದು ಸರಿಯಲ್ಲ. 
ವಾಸ್ತವದಲ್ಲಿ ಮಾನವ ಶರೀರದ ಮುಖ್ಯ ಅಂಗಗಳೇ ಇದರ ಮೂಲವಾಗಿದೆ. ಅವೆಲ್ಲವು ಮಾನವನ ಮೇಲ್ಭಾಗದಲ್ಲೇ ಇವೆ. ಮಿದುಳನ್ನು 
ಪ್ರತ್ಯೇಕವಾಗಿ ಪ್ರಸ್ತಾಪಿಸದಿರಲು ಬೆನ್ನು ಮೂಳೆಯು ಮಿದುಳಿನ ಭಾಗವೇ ಆಗಿರುವುದು ಕಾರಣ. ಅದರಿಂದಾಗಿಯೇ ಶರೀರದೊಂದಿಗೆ 
ಮಿದುಳಿನ ಸಂಬಂಧ ಸ್ಥಾಪಿತವಾಗಿದೆ. (ನೋಡಿರಿ ಅನುಬಂಧ. 1 ತಪ್ಹೀಮುಲ್‌ ಕುರ್‌ಆನ್‌ ಸಂಪುಟ-6 ಪುಟ-150) 

4. ಅಂದರೆ ಮಾನವನನ್ನು ಅಸ್ತಿತ್ವಕ್ಕೆ ತರುವುದೂ ಗರ್ಭಧಾರಣೆಯಿಂದ ಹಿಡಿದು ಮರಣದ ವರೆಗೆ ಅವನನ್ನು ನೋಡಿಕೊಳ್ಳುವುದೂ 
ಅವನು ಅವನನ್ನು ಮರಣದ ಬಳಿಕ ಇನ್ನೊಮ್ಮೆ ಸೃ ಪ್ಲಿಸಬಲ್ಲನೆಂಬುದರಸ್ನ ್ಸ; ಷ್ಟಪುರಾವೆಯಾಗಿದೆ. ಮೊದಲ RE, ಅವನಿಗೆ ಸಾಧ್ಯವಿತ್ತು. 
ಅದರಿಂದಾಗಿ ಅವನು ಇಲ್ಲಿ ಜೀವಂತ ಅಸ್ತಿತ್ವದಲ್ಲಿದ್ದಾನೆಂದಾದರೆ ಎರಡನೇ ವಿಷಯ ಅವನಿಗೆ ಸಾಧ್ಯವಿಲ್ಲವೆಂದು ಸಂದೇಹಿಸಲು ಯಾವ 
ಸೂಕ್ತ ಕಾರಣ ನೀಡಬಹುದು? ಈ ಸಾಮರ್ಥ್ಯವನ್ನು ನಿರಾಕರಿಸುವವನು ದೇವನು ತನಗೆ ಅಸ್ತಿತ್ವವನ್ನೇ ನೀಡಿದನೆಂಬುದನ್ನೇ 
ನಿರಾಕರಿಸಬೇಕಾದೀತು. ಅದನ್ನು ನಿರಾಕರಿಸುವವನು ಒಂದು ದಿನ ಅವನ ಮೆದುಳು ಕೆಟ್ಟು ಹೋಗಿ ಲೋಕದ ಎಲ್ಲ ಗ್ರಂಥಗಳೂ ಹಠಾತ್ತನೆ 
ಮುದ್ರಣಗೊಂಡವು, ಎಲ್ಲ ನಗರಗಳೂ ಆಕಸ್ಮಿಕವಾಗಿ ಅಸ್ತಿತ್ವಕ್ಕೆ ಬಂದವು, ಭೂಮಿಯಲ್ಲಿ ನಡೆದ ಒಂದು ಆಕಸ್ಮಿಕ ಘಟನೆಯಿಂದಾಗಿ 
ಕಾರ್ಬಾನೆಗಳೆಲ್ಲ ಉಂಟಾಗಿ ತಮ್ಮಷ್ಟಕ್ಕೆ ಚಲಿಸ ತೊಡಗಿದುವು ಎಂದು ಹೇಳಿಸಿದರೆ ಅದರಲ್ಲಿ ಆಶ್ಚರ್ಯವಿಲ್ಲ. 

ವಾಸ್ತವದಲ್ಲಿ ಮಾನವನ ಹುಟ್ಟು, ಅವನ ದೇಹದ ರಚನೆ, ಅವನೊಂದು ಜೀವಂತ ಅಸ್ತಿತ್ಹವಾಗಿ ಉಳಿದಿರುವುದು, ಮಾನವನು ತನ್ನ 
ಕೈಯಾರೆ ಮಾಡುವ ಕೆಲಸಕ್ಕಿಂತ ಎಷ್ಟೋ ಹೆಚ್ಚು ಸಂಕೀರ್ಣ ಕೆಲಸವಾಗಿದೆ. ಇಷ್ಟು ದೊಡ್ಡ. ಸಂಕೀರ್ಣ ಕೆಲಸವು ಅತ್ಯಂತ ಜಾಣೆ, ಸಮತೋಲನ 
ಮತ್ತು ಸಂಯೋಜನೆಯೊಂದಿಗೆ ನಡೆಯುವುದು ಆಕಸ್ಮಿಕ ಘಟನೆಯೆಂದಾದರೆ ಒಬ್ಬಮಾನಸಿಕ ರೋಗಿಯು ಆಕಸ್ಥಿಕವಲ್ಲವೆಂದು ಯಾವುದನ್ನು 
ಹೇಳಬಲ್ಲನು? 

5. ಅಡಗಿದ್ದ ರಹಸ್ಯಗಳೆಂದರೆ ಪ್ರತಿಯೊಬ್ಬನೂ ಇಲ್ಲಿಯಾರಿಗೂ ತಿಳಿಯದ ರೀತಿಯಲ್ಲಿಮಾಡಿದ್ದ ಕರ್ಮಗಳೂ ಆಗಿವೆ. ಬಾಹ್ಯವಾಗಿ 
ಮಾಡಿದ ವ್ಯವಹಾರಗಳಲ್ಲೂ ಅದರ ಹಿಂದೆ ಅಡಗಿದ್ದ ಉದ್ದೇಶ, ಸ್ಥಾರ್ಥ ಹಾಗೂ ಚಿಂತನೆಗಳು ಹಾಗೂ ಅದಕ್ಕಿದ್ದ ಪ್ರೇರಣೆಗಳಾಗಿವೆ. ಅವು 
ಜನರ ಪಾಲಿಗೆ ರಹಸ್ಯವಾಗಿಯೇ ಇದ್ದುವು. ಆದರೆ ಕಿಯಾಮತ್‌ನಂದು ಅವೆಲ್ಲವೂ ಬಹಿರಂಗವಾಗುವುವು. ಎಂದು ನಡೆಯುವ ವಿಚಾರಣೆ 
ಮನುಷ್ಯ ಕೇವಲ ಏನೆಲ್ಲ ಮಾಡಿದನೆಂಬ ಕುರಿತಾಗಿರಲಾರದು. ಅವನು ಏಕೆ ಮಾಡಿದನು. ಅದರ ಉದ್ದೇಶ ಏನಾಗಿತ್ತು. ಅದಕ್ಕೆ ಪ್ರೇರಣೆ 
ಏನಾಗಿತ್ತು ಎಂಬುದರ ಕುರಿತಾಗಿರುವುದು. 

ಅದೇರೀತಿ ಇಡೀ ಲೋಕಕ್ಕೆ ತಿಳಿದಿರದ, ಸ್ವಯಂ ತನಗೂ ತಿಳಿದಿಲ್ಲದ ಎಷ್ಟೋ ವಿಷಯಗಳಿರುತ್ತವೆ. ಅವನು ಮಾಡಿದ ಕೃತ್ಯದ ಪ್ರಭಾವ 
ಲೋಕದಲ್ಲಿ ಏನಾಯಿತು, ಎಲ್ಲಿಯ ವರೆಗೆ ಮುಟ್ಟಿತು, ಎಷ್ಟು ಕಾಲದ ವರೆಗಿತ್ತು ಎಂಬುದರ ವಿಜಾರಣೆಯೂ edt. ಒಬ್ಬನು 
ಈ ಲೋಕದಲ್ಲಿ ಬೀಜದಿಂದ ಯಾವ ರೀತಿ ಬೆಳೆಗಳುಂಟಾದುವು, ಅದನ್ನು ಎಷ್ಟೆಷ್ಟು ಮಂದಿ ಕೊಯ್ಯುತ್ತಾ ಇದ್ದರು ಎಂಬುದರ ಪರಿಶೀಲನೆಯೂ 
ಕಿಯಾಮತ್‌ನಲ್ಲೇ ನಡೆಯುವುದು. ಈ ರಹಸ್ಯವು ಅಲ್ಲೇ ಬಯಲಾಗುವುದು. 


ಕಾಂಡ - 30 


216 ತಪ್ಪೀಮುಲ್‌ ಕುರ್‌ಆನ್‌ 


3 1 PN 


SLOTS SOS ic os 
INS SRLS AUG 


22% 


(11-17) ಮಳೆ ಸುರಿಸುವ ಆಕಾಶದಾಣೆ" ಮತ್ತು (ಸಸ್ಯಗಳು ಮೊಳೆಯುವಾಗ) ಒಡೆಯುವ ಭೂಮಿಯಾಣೆ, 
ಇದೊಂದು ನಿರ್ಣಾಯಕ ಮಾತು, ಇದು ತಮಾಷೆಯಲ್ಲ? ಇವರು (ಮಕ್ಕಾದ ಸತ್ತ ೈನಿಷೇಧಿಗಳು) ಕೆಲವು ಕುತಂತ್ರ ಗಳನ್ನು 
ಹೂಡುತ್ತಿದ್ದಾರೆ ಮತ್ತು ನಾನೂ ಒಂದು ತಂತ್ರ ಹೂಡುತ್ತಿದ್ದೇನೆ? ಆದುದರಿಂದ ಸಂದೇಶವಾಹಕರೇ, ಈ ಸತ್ಯ ೈನಿಷೇಧಿಗಳನ್ನು 
ಸಲ ಸಮಯ ಅವರ ಪಾಡಿಗೆ ಬಿಟ್ಟು ಬಿಡಿರಿ.” 


ನಲ 


6. ಆಕಾಶಕ್ಕೆ ಆಪಿ 'ದಾತುರ್ರಜ್‌ಆ್‌' ಎಂಬ ಪದ ಬಳಕೆಯಾಗಿದೆ. ಜ್‌ "ರಜ್‌ಆ್‌' ಪದಕ್ಕೆ ಅರ್ಥ ಕೋಶದಲ್ಲಿ 
ಮರಳುವುದು ಎಂದಿದೆ. ಸಾಂಕೇತಿಕವಾಗಿ ಅರಬಿಯಲ್ಲಿ ಈ ಪದವನ್ನು ಮಳೆಗಾಗಿ ಉಪಯೋಗಿಸಲಾಗುತ್ತದೆ. ಏಕೆಂದರೆ ಒಮ್ಮೆ ಮಾತ್ರ 
ಬಂದು ನಿಲ್ಲುವುದಿಲ್ಲ, ಪದೇ ಪದೇ ತನ್ನ ಖುತುವಿನಲ್ಲಿ ಇನ್ನು ಕೆಲವೊಮ್ಮೆ ಅಕಾಲಿಕವಾಗಿ ಮರಳಿ ಬರುತ್ತಲೂ ಆಗಾಗ ವರ್ಷಿಸುತ್ತಲೂ 
ಇರುತ್ತದೆ. ಸಮುದ್ರದ ನೀರು ಆವಿಯಾಗಿ ಎದ್ದು ಪುನಃ ಭೂಮಿಗೆ ಮರಳಿ ವರ್ಷಿಸುವುದರಿಂದಲೂ ಮಳೆಯನ್ನು ಜ್‌ 'ರಜ್‌ಆ್‌' 
ಎನ್ನಲಾಗಿದೆ. 

7. ಅಂದರೆ ಆಕಾಶದಿಂದ ಮಳೆ ಸುರಿಯುವುದು, ಭೂಮಿ ಒಡೆದು ಸಸ್ಯಗಳು ಮೊಳಕೆಯೊಡೆದು ಅದರಿಂದ ಹೊರಬರುವುದು 
ತಮಾಷೆಯಲ್ಲ, ಅದೊಂದು ಗಂಭೀರ ವಾಸ್ತವವಾಗಿದೆ. ಅದೇ ರೀತಿ ಮಾನವನಿಗೆ ದೇವನತ್ತ ಪುನಃ ಮರಳಲಿಕ್ಕಿದೆ ಎಂಬ ಕುರ್‌ಆನಿನ 
ಎಚ್ಚರಿಕೆಯೂ ತಮಾಷೆಯಲ್ಲ. ಅದೊಂದು ಖಚಿತ ವಾಸ್ತವವಾಗಿದೆ. ಪೂರ್ತಿಗೊಳ್ಳಲೇ ಬೇಕಾದ ಪರಿಪಕ್ವ ತೀರ್ಮಾನವಾಗಿದೆ. 

8. ಈ ಸತ್ಯನಿಷೇಧಿಗಳು ಕುರ್‌ಆನಿನ ಕರೆಯನ್ನು ಅಣಗಿಸಲು ತರತರದ ಕುತಂತ್ರಗಳನ್ನು ಮಾಡುತ್ತಿದ್ದಾರೆ. ತಮ್ಮ ಊದಿನಿಂದ ಅದನ್ನು 
ನಂದಿಸ ಬಯಸುತ್ತಿದ್ದಾರೆ. ಜನಮನಗಳಲ್ಲಿ ಬಗೆಬಗೆಯ ಸಂದೇಹಗಳನ್ನು ಬಿತ್ತುತ್ತಿದ್ದಾರೆ. ಒಂದಲ್ಲೊಂದು ಸುಳ್ಳು ಅಪವಾದಗಳು ಪ್ರವಾದಿ 
ಯವರ(ಸ) ಮೇಲೆ ಹೊರಿಸಿ ಅವರ ಮಾತು ಇಲ್ಲಿನಡೆಯಗೊಡಬಾರದು, ಅದೇ ಸತ್ಯನಿಷೇಧ ಮತ್ತು ಅಜ್ಞಾನದ ಅಂಧಕಾರ ಆವರಿಸಿರಬೇಕೆಂದು 
ಸಕಲ ಪ್ರಯತ್ನ ಮಾಡುತ್ತಿದ್ದಾರೆ. 

9. ಅಂದರೆ ಅವರ ಯಾವ ಕುತಂತ್ರವೂ ಯಶಸ್ವಿಯಾಗದಂತೆ, ಕೊನೆಗೆ ಇವರೇ ಮಣ್ಣು ಮುಕ್ಕುವಂತೆ ಹಾಗೂ ಇವರು ನಂದಿಸ 
ಹೊರಟಿರುವ ಪ್ರಕಾಶವು ವ್ಯಾಪಿಸುವಂತೆ ನಾನೂ ಒಂದು ಉಪಾಯ ಹೂಡುತ್ತಿದ್ದೇನೆ. 

10. ಅಂದರೆ ಇವರು ಮಾಡ ಬಯಸುವುದನ್ನು ಮಾಡಿ ನೋಡಲಿ, ಅವರಿಗೆ ಸ್ವಲ್ಪ ಕಾಲಾವಕಾಶ ಕೊಡಿರಿ. ಹೆಚ್ಚು ಸಮಯ 
ಕಳೆಯಲಾರದು. ಪರಿಣಾಮ ಇವರ ಕಣ್ಣ ಮುಂದೆ ಬರುವುದು, ಆಗ ನನ್ನ ಉಪಾಯದೆದುರು ಇವರ ಕುತಂತ್ರಗಳೆಲ್ಲ ಎಷ್ಟು 
ಫಲಕಾರಿಯಾಯಿತೆಂದು ಇವರಿಗೆ ತಿಳಿದು ಬರುವುದು. 


ಹ 


ಕಾಂಡ - 30 


87. ಅಲ್‌ ಅಆ್‌ಲಾ 
ಹೆಸರು 


ಹೆಸರು: 
ಮಸ ಜವ ಎಂಬ ಪ್ರಥಮ ಸೂಕ್ತದ (83 "ಅಲ್‌ ಅಆ್‌ಲಾ' ಪದವನ್ನು ಈ ಅಧ್ಯಾಯದ 

ಹೆಸರೆಂದು ಪರಿಗಣಿಸಲಾಗಿದೆ. 
ಅವತೀರ್ಣಕಾಲ 

ಇದರ ವಿಷಯಗಳಿಂದಲೂ ಈ ಅಧ್ಯಾಯವು ಮಕ್ಕಾದ ಆರಂಭ ಘಟ್ಟದಲ್ಲಿ ಅವತೀರ್ಣಗೊಂಡ ಅಧ್ಯಾಯವೆಂದು ತಿಳಿದು 
ಬರುತ್ತದೆ. ಅದೇ ರೀತಿ ನಿಮಗೆ ನಾವು ಓದಿಸುತ್ತಿದ್ದೇವೆ. ಅನಂತರ ನೀವು ಮರೆತು ಬಿಡಲಾರಿರಿ ಎಂಬ 6ನೇ ಸೂಕ್ತದಿಂದಲೂ 
ಇದು ಪ್ರವಾದಿವರ್ಯರಿಗೆ(ಸ) ಇನ್ನೂ ದಿವ್ಯವಾಣಿಯನ್ನು ಸ್ವೀಕರಿಸಿ ಅಭ್ಯಾಸವಿಲ್ಲದ ಕಾಲದಲ್ಲಿ ಅವತೀರ್ಣಗೊಂಡಿತೆಂದೂ 
ತಿಳಿದು ಬರುತ್ತದೆ, ಆಗ ಪ್ರವಾದಿಯವರಿಗೆ ದಿವ್ಯವಾಣಿ ಅವಶೀರ್ಣವಾಗುವ ವೇಳೆ ಅದರ ಪದಗಳನ್ನು ಮರೆತು ಬಿಡುವೆನೋ 
ಎಂಬ ಆತಂಕವುಂಟಾಗುತ್ತಿತ್ತು. ಈ ಸೂಕ್ತದೊಂದಿಗೆ ತಾಹಾ ಅಧ್ಯಾಯದ 114 ಮತ್ತು ಅಲ್‌ ಕಿಯಾಮ ಅಧ್ಯಾಯದ 16-19 
ಸೂಕ್ತಗಳನ್ನು ಸೇರಿಸಿ ನೋಡಿದರೆ, ಮೂರು ಕಡೆಯ ವಾಕ್‌ಶೈಲಿ ಮತ್ತು ಸ್ಥಿತಿಗತಿಗಳನ್ನು ಅವಲೋಕಿಸಿದರೆ ಅದರ ಕ್ರಮವು ಈ 
ರೀತಿಯಿದೆಯೆಂದು ಭಾಸವಾಗುತ್ತದೆ. ಪ್ರಪ್ರಥಮವಾಗಿ ಈ ಅಧ್ಯಾಯದಲ್ಲಿ ಪ್ರವಾದಿಯವರಿಗೆ, ನೀವು ಚಿಂತಿಸಬೇಡಿ. ಈ 
ವಾಣಿಯನ್ನು ನಾವು ನಿಮಗೆ ಓದಿಸುವೆವು, ಅನಂತರ ನೀವು ಮರೆತು ಬಿಡಲಾರಿರಿ ಎಂದು ಸಾಂತ್ವನ ನೀಡಲಾಗಿದೆ. ಅನಂತರ 
ಸ್ವಲ್ಪಕಾಲ ಕಳೆದು ಎರಡನೆಯ ಸಂದರ್ಭದಲ್ಲಿಅಲ್‌ ಕಿಯಾಮ ಅವತೀರ್ಣಗೊಳ್ಳುತ್ತದೆ. ಆಗ ಪ್ರವಾದಿ(ಸ) ತಮಗರಿವಿಲ್ಲದಂತೆಯೇ 
ಅದರ ಪದಗಳನ್ನು ಪದೇ ಪದೇ ಪುನರಾವರ್ತಿಸುತ್ತಿದ್ದರು. ಆಗ ಹೇಳಲಾಯಿತು- 'ಪ್ರವಾದಿಯವರೇ। ಈ ವಾಣಿಯನ್ನು 
ಬೇಗಬೇಗ ಕಂಠ ಪಾಠ ಮಾಡಲು ನಿಮ್ಮ ನಾಲಗೆಯನ್ನು ಚಲಿಸಬೇಡಿ. ಇದನ್ನು ಓದಿಸುವ ಮತ್ತು ನೆನಪಿಸುವ ಹೊಣೆ ನಮ್ಮದು. 
ಆದ್ದರಿಂದ ನಾವು ಓದಿಸುತ್ತಾ ಇರುವಾಗ ನೀವು ಗಮನ ಕೊಟ್ಟು ಆಲಿಸಿರಿ, ಅನಂತರ ಅದರ ತಾತ್ಸರ್ಯವನ್ನೂ ನಾವೇ 
ತಿಳಿಸುವೆವು.' ಕೊನೆಯ ಬಾರಿ ತಾಹಾ ಅಧ್ಯಾಯ ಅವತೀರ್ಣಗೊಳ್ಳುವ ಸಂದರ್ಭದಲ್ಲಿ ಪ್ರವಾದಿಯವರಿಗೆ ಮಾನವ ಸಹಜವಾದ 
ಆತಂಕವುಂಟಾಯಿತು. 113ನೇ ಸೂಕ್ತಗಳ ವರೆಗೆ ಈ ಅಧ್ಯಾಯವು ನಿರಂತರ ಅವತೀರ್ಣಗೊಂಡಿವೆ. ಈ ಪೈಕಿ ಯಾವುದಾದರೊಂದು 
ಸೂಕ್ತ ನನ್ನ ಸ್ಥ ತಿ ಪಟಲದಿಂದ ಅಳಿದು ಹೋದೀತೋ ಎಂದು ಪ್ರವಾದಿ(ಸ) ಅದನ್ನು ಕಂಠಪಾಠ ಮಾಡಲು ಪ್ರಯತ್ನಿಸ 
ತೊಡಗಿದರು. ಆಗ ಹೇಳಲಾಯಿತು. "ಈ ದಿವ್ಯವಾಣಿಯ ಅವತೀರ್ಣವು ಪೂರ್ಣಗೊಳ್ಳುವ ವರೆಗೂ ಕುರ್‌ಆನ್‌ ಓದುವುದರಲ್ಲಿ 
ಅವಸರ ಪಡಬೇಡಿರಿ.' ಇದರ ನಂತರ ಪ್ರವಾದಿಯವರಿಗೆ ಇಂತಹ ಆತಂಕ ಆಗಲೇ ಇಲ್ಲ, ಏಕೆಂದರೆ ಈ ಮೂರು ಕಡೆಗಳ 
ಹೊರತು ಬೇರೆಲ್ಲೂ ಕುರ್‌ಆನಿನಲ್ಲಿ ಇದರತ್ತ ಸೂಚನೆ ನೀಡಿರುವುದು ಕಾಣುವುದಿಲ್ಲ 
ಚರ್ಚಾವಿಷಯ 

ಈ ಸಣ್ಣ ಅಧ್ಯಾಯದಲ್ಲಿ ಮೂರು ವಿಷಯಗಳಿವೆ. ತೌಹೀದ್‌ (ಏಕದೇವತ್ಸ), ಪ್ರವಾದಿಯವರಿಗೆ ನಿರ್ದೇಶನಗಳು ಮತ್ತು 
ಆಖಿರತ್‌ (ಪರಲೋಕ). ಸ 

ಪ್ರಥಮ ಸೂಕ್ತದಲ್ಲಿ ಅಲ್ಲಾಹನ ನಾಮವನ್ನು ಸ್ತುತಿಸಿರಿ ಎಂದು ಹೇಳಿ ತೌಹೀದ್‌ನ ಶಿಕ್ಷಣವನ್ನು ಸಂಕ್ಲೇಪಿಸಲಾಗಿದೆ. ಅಂದರೆ 
ಅವನನ್ನು ಯಾವುದೇ ರೀತಿಯ ನ್ಯೂನತೆ, ಕೊರತೆ, ದೌರ್ಬಲ್ಯ ಅಥವಾ ಸೃಷ್ಟಿಗಳೊಂದಿಗೆ ಸಮಾನಗೊಳಿಸುವಂತಹ ಯಾವುದೇ 
ನಾಮದಿಂದ ಸ್ತುತಿಸಬಾರದು. ಏಕೆಂದರೆ ಲೋಕದಲ್ಲಿ ಎಷ್ಟೆಲ್ಲ ತಪ್ಪು ನಂಬಿಕೆಗಳು ಹುಟ್ಟಿಕೊಂಡಿವೆಯೋ ಅವೆಲ್ಲದರ ಮೂಲ 


ಕಾಂಡ - 39 


218 ತಪ್ಪೀಮುಲ್‌ ಕುರ್‌ಆನ್‌ 


ಅಲ್ಲಾಹನ ಕುರಿತಾದ ಒಂದಿಲ್ಲೊಂದು ತಪ್ಪು ಕಲ್ಪನೆಗಳಾಗಿವೆ. ಅದು ನಂತರ ತಪ್ಪು ಹೆಸರುಗಳ ರೂಪ ಪಡೆಯಿತು. ಆದ್ದರಿಂದ 
ಮೂಲ ವಿಶ್ವಾಸ ಸರಿಯಾಗಬೇಕಾದರೆ ಅವನನ್ನು ಅವನಿಗೆ ಸೂಕ್ತ ಮತ್ತು ಒಪ್ಪುವ ಉತ್ತಮ ಹೆಸರಿನಿಂದ ಸ್ಥರಿಸಬೇಕಾದುದು ಅತಿ 
ಮುಖ್ಯವಾಗಿದೆ. 

ಅದರ ನಂತರ ಮೂರು ಸೂಕ್ತಗಳಲ್ಲಿ ದೇವನಾಮದ ಸ್ತುತಿಗೆ ಆಜ್ಞಾಫಿಸಲಾಗಿರುವ ನಿಮ್ಮ ಪ್ರಭು ವಿಶ್ವದ ಪ್ರತಿಯೊಂದು 
ವಸ್ತುವನ್ನು ಸೃಷ್ಟಿಸಿದವನು, ಅದನ್ನು ಸಂತುಲಿತಗೊಳಿಸಿದವನು, ಅದರ ವಿಧಿಯನ್ನು ನಿರ್ಣಯಿಸಿದವನು, ಅದನ್ನು ಯಾವ 
ಕಾರ್ಯಕ್ಕಾಗಿ ಸೃಷ್ಟಿಸಲಾಗಿದೆಯೋ ಅದನ್ನು ನಿರ್ವಹಿಸುವ ದಾರಿ ತೋರಿಸಿದವನು, ನೀವು ನಿಮ್ಮಕಣ್ಣಾರೆ ಅವನ ಮಹಿಮೆಯನ್ನು 
ನೋಡುತ್ತಿದ್ದೀರಿ. ಅವನು ಭೂಮಿಯಿಂದ ಸಸ್ಯಗಳನ್ನು ಬೆಳೆಸುತ್ತಾನೆ. ಅವುಗಳನ್ನು ಪುನಃ ಹೊಟ್ಟನ್ನಾಗಿಯೂ ಮಾಡುತ್ತಾನೆ. 
ಬೇರಾರೂ ವಸಂತವನ್ನು ತರುವ ಸಾಮರ್ಥ್ಯ ಹೊಂದಿಲ್ಲ ಶಿಶಿರವನ್ನು ತಡೆಯುವ ಶಕ್ತಿಯನ್ನೂ ಹೊಂದಿಲ್ಲಎಂದು ಹೇಳಲಾಗಿದೆ. 

ಅನಂತರದ ಎರಡು ಸೂಕ್ತಗಳಲ್ಲಿ ಪ್ರವಾದಿಯವರಿಗೆ, ನೀವು ನಿಮ್ಮ ಮೇಲೆ ಅವತೀರ್ಣಗೊಳ್ಳುತ್ತಿರುವ ಈ ಕುರ್‌ಆನ್‌ 
ಪದಾನುಪದಗಳ ಸಹಿತ ನಿಮಗೆ ಹೇಗೆ ನೆನಪಿರುವುದು ಎಂದು ಚಿಂತಿಸಬೇಡಿ. ಅದನ್ನು ಸ್ಮೃತಿ ಪಟಲದಲ್ಲಿ ಉಳಿಸುವುದು ನಮ್ಮ 
ಕೆಲಸ, ಅದು ನೆನಪಿರುವುದು ನಿಮ್ಮ ಚಮತ್ಕಾರದಿಂದಲ್ಲ. ನಮ್ಮ ಅನುಗ್ರಹದಿಂದಾಗಿದೆ. ಅನ್ಯಥಾ ನಾವು ಅದನ್ನು ಮರೆಸಬಲ್ಲೆವು 
ಎಂದು ಹೇಳಲಾಗಿದೆ. 

ತರುವಾಯ ಪ್ರವಾದಿವರ್ಯರೊಂದಿಗೆ ಹೀಗೆ ಹೇಳಲಾಗಿದೆ; ನಿಮಗೆ ಪ್ರತಿಯೊಬ್ಬನನ್ನೂ ಸನ್ಮಾರ್ಗಕ್ಕೆ ತರುವ ಹೊಣೆ 
ವಹಿಸಿಕೊಡಲಾಗಿಲ್ಲ. ನಿಮಗೆ ಕೇವಲ ಸತ್ಯದ ಪ್ರಚಾರ ಮಾಡುವ ಕೆಲಸ ಮಾತ್ರ ಇರುವುದು. ಉಪದೇಶವನ್ನು ಆಲಿಸಿ ಸ್ವೀಕರಿಸಲು 
ಸಿದ್ಧವಿರುವವನಿಗೆ ಉಪದೇಶಿಸುವುದು, ಅದಕ್ಕೆ ತಯಾರಿಲ್ಲದವನ ಬೆನ್ನು ಹತ್ತದಿರುವುದು ಪ್ರಚಾರದ ಸರಿಯಾದ ವಿಧಾನವಾಗಿದೆ. 
ಪಥಭ್ರಷ್ಟತೆಯ ದುಷ್ಪರಿಣಾಮದ ಭಯವಿರುವವನು ಸತ್ಯವನ್ನು ಆಲಿಸಿದಾಗ ಅದನ್ನು ಸ್ಟೀಕರಿಸುವನು. ಆಲಿಸಿಯೂ ಸ್ವೀಕರಿಸಲು 
ತಯಾರಿಲ್ಲದ ದುರದೃಷ್ಟಶಾಲಿಯು ತನ್ನ ದುರ್ಗತಿಯನ್ನು ತಾನೇ ನೋಡಿಕೊಳ್ಳುವನು. 

ಕೊನೆಯಲ್ಲಿ ಮಾತನ್ನು ಈ ರೀತಿ ಕೊನೆಗೊಳಿಸಲಾಗಿದೆ: ವಿಶ್ವಾಸ, ನೀತಿ ಮತ್ತು ಕರ್ಮಗಳಲ್ಲಿ ಪರಿಶುದ್ಧಿಯನ್ನು 
ಕಾಯ್ದ್ವುಕೊಂಡವರು ಮತ್ತು ತಮ್ಮ ಪ್ರಭುವಿನ ನಾಮವನ್ನು ಸ್ಥರಿಸಿ ನಮಾರುಖ್‌ ಮಾಡುವವರಿಗೆ ಮಾತ್ರ ವಿಜಯವಿದೆ. ಆದರೆ. 
ಜನರಿಗೆ ಈ ಲೋಕದ ಸುಖ-ಸೌಕರ್ಯಗಳು, ಲಾಭಗಳು ಮತ್ತು ಅಭಿಲಾಷೆಗಳ ಬಗ್ಗೆಯೇ ಚಿಂತೆ. ವಸ್ತುತಃ ನೈಜ ಚಿಂತೆ 
ಪರಲೋಕದ ಬಗೆಗಾಗಿರಬೇಕು. ಏಕೆಂದರೆ ಈ ಲೋಕ ನಶ್ಚರ. ಪರಲೋಕವು ಶಾಶ್ನತವಾಗಿದೆ. ಲೌಕಿಕ ಸುಖಭೋಗಗಳಿಗಿಂತ 
ಪರಲೋಕದ ಸುಖಭೋಗಗಳು ಎಷ್ಟೋ ಹೆಚ್ಚಾಗಿವೆ. ಈ ವಾಸ್ತವಿಕತೆಯನ್ನು ಕೇವಲ ಕುರ್‌ಆನಿನಲ್ಲಿ ವ್ಯಕ್ತ ಪಡಿಸಿರುವುದಲ್ಲ. 
ಇಬ್ರಾಹೀಮ್‌ ಮತ್ತು ಮೂಸಾರ(ಅ) ಗ್ರಂಥಗಳಲ್ಲೂ ಇದನ್ನು ತಿಳಿಸಲಾಗಿದೆ. 


ಕಾಂಡ - 30 


೭೭ ತ್ಯೇ ಜಾ ಹ 
“ಚಚ 
87. ಅಲ್‌ ಅಆ್‌ಲಾ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು: 19 ರುಕೂಆ್‌; 1 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


ALG ed NG LAG ALC 
ಗಹತಯ ತ್ರ Aig 
(1-5) (ಸಂದೇಶವಾಹಕರೇ) ನಿಮ್ಮ ಸರ್ವೋನ್ನತ ಪ್ರಭುವಿನ ನಾಮವನ್ನು ಜಪಿಸಿರಿ,” ಅವನು ಸೃಷ್ಟಿಸಿದನು 
ಮತ್ತು ಸಂತುಲಿತಗೊಳಿಸಿದನು.? ಅವನು ವಿಧಿಯನ್ನು ನಿರ್ಣಯಿಸಿದನು.? ಆಮೇಲೆ ಮಾರ್ಗದರ್ಶನ ಮಾಡಿದನು." 


1. ಇದರ ಶಬ್ದಾರ್ಥ- "ನಿಮ್ಮ ಸರ್ವೋನ್ನತ ಪ್ರಭುವಿನ ನಾಮವನ್ನು ಪರಿಶುದ್ಧಗೊಳಿಸಿರಿ' ಎಂದಾಗಿದೆ. ಇದಕ್ಕೆ ಅನೇಕ ಅರ್ಥಗಳಿದ್ದು 
ಅವೆಲ್ಲವನ್ನೂ ಉದ್ದೇಶಿಸಲಾಗಿದೆ. (1) ಅಲ್ಲಾಹನನ್ನು ಅವನಿಗೆ ಅರ್ಹವಾದ ನಾಮಗಳಿಂದ ಸ್ಮರಿಸಬೇಕು. ಅರ್ಥ- ತಾತ್ಸರ್ಯಗಳಲ್ಲಿ ಅವನಿಗೆ 
ತಕ್ಕುದಲ್ಲದ, ಅವನಿಗೆ ಲೋಪ ಅಥವಾ ಶಿರ್ಕ್‌ನ ಯಾವುದಾದರೂ ಅಂಶವಿರಬಹುದಾದಂತಹ ಅಥವಾ ಅವನ ಸತ್ತೆ, ಗುಣಗಳು ಅಥವಾ 
ಕ್ರಿಯೆಗಳ ಬಗ್ಗೆ ತಪ್ಪು ನಂಬಿಕೆ ಗೋಚರಿಸುವಂತಹ ಹೆಸರನ್ನು ಅವನ ಉನ್ನತ ಅಸ್ತಿತ್ವಕ್ಕೆ ಬಳಸಬಾರದು. ಇದಕ್ಕಾಗಿ ಅಲ್ಲಾಹನೇ ಕುರ್‌ಆನಿನಲ್ಲಿ 
ಪ್ರಸ್ತಾಪಿಸಿರುವ ಅಥವಾ ಇತರ ಭಾಷೆಗಳಲ್ಲಿ ಅದರ ಸರಿಯಾದ ಅರ್ಥ ಬರುವಂತಹ ನಾಮಗಳನ್ನೇ ಬಳಸುವುದು ಸುರಕ್ಷಿತ ಎಧಾನವಾಗಿದೆ. 
(2) ಅಲ್ಲಾಹನಿಗೆ ಸೃಷ್ಟಿಗಳಂತಹ ಹೆಸರು ಅಥವಾ ಸೃಷ್ಟಿಗಳಿಗೆ ಅಲ್ಲಾಹನಂತಹ ನಾಮಗಳನ್ನು ಬಳಸಬಾರದು. ಅಲ್ಲಾಹನಿಗೆ ಮಾತ್ರವಾಗಿರದೆ 
ಅವನ ದಾಸರಿಗೂ ಬಳಸಲ್ಪಡುವಂತಹ ಕೆಲವು ನಾಮಗಳನ್ನು ಉಪಯೋಗಿಸುವುದರಲ್ಲಿ ಅಭ್ಯಂತರವಿಲ್ಲ ಉದಾ: ರವೂಫ್‌, ರಹೀಮ್‌, 
ಕರೀಮ್‌, ಸಮೀಆ್‌, ಬಸೀರ್‌ ಇತ್ಯಾದಿ. ಆದರೆ ಆಗಲೂ ಅಲ್ಲಾಹನಿಗೆ ಬಳಸುವ ರೀತಿಯಲ್ಲಿ ದಾಸರಿಗೆ ಬಳಸದಂತೆ ಜಾಗ್ರತೆ ಪಾಲಿಸಬೇಕು. 
(3) ಅಲ್ಲಾಹನ ನಾಮಗಳನ್ನು ಬಹಳ ಗೌರವದಿಂದ ಎತ್ತಬೇಕು. ಅದಕ್ಕೆ ವಿರುದ್ಧವಾದ ಯಾವುದೇ ರೀತಿಯಲ್ಲಿ ಅಥವಾ ಅವನ ಗೌರವಕ್ಕೆ 
ವಿರುದ್ಧವಾದಂತಹ ಸ್ಥಿತಿಯಲ್ಲಿ ಅವನ ಹೆಸರನ್ನು ಪ್ರಸ್ತಾಪಿಸಬಾರದು. ಉದಾ: ತಮಾಷೆ ಮಾಡುತ್ತಿರುವಾಗ, ಶೌಚಾಲಯದಲ್ಲಿ ಯಾರಾದರೂ 
ಪಾಪಕಾರ್ಯ ಮಾಡುತ್ತಿರುವಾಗ, ಅವನ ಹೆಸರು ಕೇಳಿದಾಗ ಕೆರಳಿ ಉದ್ದಟತನ ತೋರಬಹುದಾದಂತಹ, ಅಸಂಬದ್ಧ ಹರಟೆಗಳು 
ನಡೆಯುತ್ತಿರುವ ಮತ್ತು ಅವನ ಹೆಸರು ಕೇಳಿದಾಗ ಪರಿಹಾಸ್ಯ ಮಾಡುವಂತಹ ಸಭೆಗಳಲ್ಲಿ ಅಥವಾ ಅವನ ಪವಿತ್ರ ನಾಮ ಉಚ್ಚರಿಸಿದಾಗ 
ಅದನ್ನು ಕೇಳುವವನಿಗೆ ಅರೋಚಕವಾಗುವಂತಹ ಸಂದರ್ಭಗಳಲ್ಲಿ ಇಮಾಮ್‌ ಮಾಲಿಕ್‌ರ ಬಳಿಗೆ ಯಾರಾದರೂ ಭಿಕ್ಷೆ. ಬೇಡಲು ಬಂದಾಗ 
ಅವರ ಬಳಿಯಲ್ಲಿ ಕೊಡಲು ಏನೂ ಇಲ್ಲದಿದ್ದರೆ, ಜನರು ಸಾಮಾನ್ಯವಾಗಿ ಹೇಳುವಂತೆ ಅಲ್ಲಾಹನು ಕೊಡುವನು ಎಂದು ಹೇಳುತ್ತಿರಲಿಲ್ಲ. 
ಬೇರೆಯೇ ನೆಪ ಹೇಳುತ್ತಿದ್ದರು. ಜನರು ಅದರ ಕಾರಣ ಕೇಳಿದಾಗ ಹೀಗೆ ಉತ್ತರಿಸಿದರು. ಬೇಡುವವನಿಗೆ ಏನೂ ಕೊಡದಿದ್ದರೆ ಮತ್ತು ನೆಪ 
ಹೇಳಿದರೆ ಅವರಿಗೆ ಬೇಸರವಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಅಲ್ಲಾಹನ ಹೆಸರೆತ್ತುವುದು ನನಗೆ ಇಷ್ಟವಾಗಲಿಲ್ಲ. ಏಕೆಂದರೆ ಅದು ಅವನನ್ನು 
ಇನ್ನಷ್ಟು ಬೇಸರಗೊಳಿಸೀತು. 

ಉಕ್ಬಾ ಬಿನ್‌ ಆಮಿರ್‌ ಜುಸ್ನಿ ಹೇಳುತ್ತಾರೆ- ಪ್ರವಾದಿಯವರು(ಸ) ಸಜ್ಜಾದಲ್ಲಿ 65! ರ0ಖಿಯ 'ಸುಬ್‌ಹಾನ ರಬ್ಬಿಯಲ್‌ 
ಅಆ್‌ಲಾ' ಪಠಿಸಲು ಆದೇಶಿಸಿರುವುದು ಇದೇ ಸೂಕ್ತದಿಂದಾಗಿದೆ. ಅದೇ ರೀತಿ ಅಲ್‌ವಾಕಿಅಃ ಅಧ್ಯಾಯದ ಕೊನೆಯ ಸೂಕ್ತದಲ್ಲಿರುವ 
ಮ ಟಿ ದಿವ 'ಪಸಬ್ಬಿಹ್‌ ಬಿಸ್ಥಿರಬ್ಬಿಕಲ್‌ ಅಯೀಮ್‌' ಎಂಬ ನುಡಿಯ ಆಧಾರದಲ್ಲಿ- ನಮಾರುಸ್‌ನ ರುಕೂಆ್‌ಗಳಲ್ಲಿ 


ಕಾಂಡ - 30 


220 ತಪ್ಲೀಮುಲ್‌ ಕುರ್‌ಆನ್‌ 


ಬಸ ಮ ಕಿಲಿ ಸುಬ್‌ಹಾನ ರಬ್ಬಿಯಲ್‌ ಅಮೀಮ್‌' ಎಂದು ಪಠಿಸುವ ಪದ್ಧತಿಯನ್ನು ನಿರ್ಧರಿಸಿದ್ದರು. (ಮುಸ್ಣದ್‌ ಅಹ್ಮದ್‌, 
ಅಬೂ ದಾವೂದ್‌, ಇಬ್ನು ಮಾಜ, ಇಬ್ನು ಹಿಬ್ಬಾನ್‌, ಹಾಕಿಮ್‌, ಇಬ್ನು ಮುಂದಿರ್‌) 

2. ಅಂದರೆ ಭೂಮಿಯಿಂದ ಆಕಾಶದ ವರೆಗೆ ವಿಶ್ವದ ಸಕಲ ವಸ್ತುಗಳನ್ನೂ ಸೃಷ್ಟಿಸಿದನು. ಅವೆಲ್ಲವನ್ನೂ ಅತ್ಯಂತ ಸೂಕ್ಷವಾಗಿ 
ಮಾಡಿದನು ಮತ್ತು ಅದರ ಸಮತೋಲನ ಮತ್ತು ಪ್ರಮಾಣವನ್ನು ಸರಿಯಾಗಿ ನಿರ್ಣಯಿಸಿದನು. ಅದನ್ನು ಅದಕ್ಕಿಂತ ಹೆಚ್ಚು ಊಹಿಸಲೂ 
ಸಾಧ್ಯವಿಲ್ಲದಷ್ಟು ಉತ್ತಮ ರೀತಿಯಲ್ಲಿ ಅದಕ್ಕೆ ರೂಪ ಕೊಟ್ಟನು. ಇದನ್ನೇ ಅಸ್ಸಜ್ಜಾ ಅಧ್ಯಾಯದ 7ನೇ ಸೂಕ್ತದಲ್ಲಿ ಈ ರೀತಿ ಹೇಳಲಾಗಿದೆ. 
ಸ 5 "ಅವನು ಮಾಡಿದ ಪ್ರತಿಯೊಂದು ವಸ್ತುವನ್ನೂ ಸೂಕ್ತವಾಗಿಯೇ ಮಾಡಿದ್ದಾನೆ.' ಈ ಲೋಕದ ಎಲ್ಲ 
ವಸ್ತುಗಳನ್ನು ಸೂಕ್ತ ಹಾಗೂ ಸಂತುಲಿತವಾಗಿ ಮಾಡಿರುವುದು ಈ ಎಲ್ಲವುಗಳ ಸೃಷ್ಟಿಕರ್ತ ಓರ್ವ ಯುಕ್ತಿಜ್ಞನಾದ ಶಿಲ್ಪಿಯೆಂಬುದರ ಸ್ಪಷ್ಟ 
ಸೂಚನೆಯಾಗಿದೆ. ಯಾವುದೇ ಆಕಸ್ಮಿಕ ಘಟನೆ ಅಥವಾ ಅನೇಕ ಸೃಷ್ಟಿಸುವವರ ಕೆಲಸದಿಂದ ವಿಶ್ವದ ಈ ಅಸಂಖ್ಯಾತ ವಸ್ತುಗಳಲ್ಲಿ ಈ ಶಿಸ್ತು 
ಹಾಗೂ ಆ ಎಲ್ಲವುಗಳ ಒಟ್ಟು ಸಂಯೋಜನೆಯಿಂದ ವಿಶ್ವದಲ್ಲಿ ಈ ಸೌಂದರ್ಯವಿರಲು ಸಾಧ್ಯವಿಲ್ಲ 

3. ಅಂದರೆ ಪ್ರತಿಯೊಂದು ವಸ್ತುವನ್ನೂ ಸೃಷ್ಟಿಸುವುದಕ್ಕಿಂತ ಮುಂಚೆಯೇ ಈ ರೀತಿ ನಿರ್ಣಯಿಸಿದನು. ಅದಕ್ಕೆ ಈ ಲೋಕದಲ್ಲಿಯಾವ 
ಕೆಲಸ ಮಾಡಲಿಕ್ಕಿದೆ, ಅದರ ಪರಿಣಾಮವೆಷ್ಟು ಸ, ಅದರ ರೂಪ ಹೇಗಿರಬೇಕು, ಅದರ ಗುಣಗಳು ಯಾವುವು, ಅದರ ಸ್ಥಳ ಯಾವುದು, ಅದರ 
ಉಳಿಕೆ, ಇರುವಿಕೆ ಮತ್ತು ಕ್ರಿಯೆಗೆ ಎಂತಹ ಅವಕಾಶ ಮತ್ತು ಮೂಲಗಳನ್ನು ಒದಗಿಸಬೇಕು, ಅದು ಯಾವಾಗ ಅಸ್ತಿರ್ವಕ್ಕೆ ಬರಬೇಕು, ತನ್ನ 
ಪಾಲಿನ ಕೆಲಸವನ್ನು ಎಲ್ಲಿಯವರೆಗೆ ಮಾಡಬೇಕು, ಯಾವಾಗ ಮತ್ತು ಹೇಗೆ ಅಂತ್ಯಗೊಳ್ಳಬೇಕು ಇತ್ಯಾದಿ. ಈ ಪೂರ್ಣ ಯೋಜನೆಯೇ 
“ವಿಧಿ'. ಇದನ್ನು ಅಲ್ಲಾಹನು ಪ್ರತಿಯೊಂದು ವಸ್ತುವಿಗೂ, ಒಟ್ಟಾಗಿ ಇಡೀ ವಿಶ್ವಕ್ಕೂ ಮಾಡಿರುತ್ತಾನೆ. ಇದರ ಅರ್ಥ- ಸೃಷ್ಟಿಯು ಯಾವುದೇ 
ಪೂರ್ವ ಯೋಜನೆಯಿಲ್ಲದೆ ಹಠಾತ್ತನೆ ಆಗಿಲ್ಲ. ಅದರ ಪೂರ್ಣಯೋಜನೆಯು ಸೃಷ್ಟಿಕರ್ತನ ಮುಂದಿತ್ತು. ಎಲ್ಲವೂ ಆ 
ಯೋಜನೆಗನುಸಾರವಾಗಿಯೇ ಆಗುತ್ತಿದೆಯೆಂದಾಗಿದೆ. (ಹೆಚ್ಚಿನ ವಿವರಣೆಗೆ ನೋಡಿರಿ: ತಪ್ಲೀಮುಲ್‌ ಕುರ್‌ಆನ್‌, ಭಾಗ-2 ಅಲ್‌ಹಿಜ್ರ್‌: 
ಟಿ.13-14, ಭಾಗ-3 ಅಲ್‌ ಫುರ್ಕಾನ್‌: ಟಿ. 8, ಭಾಗ-5 ಅಲ್‌ ಕಮರ್‌: ಟಿ. 25, ಭಾಗ-6 ಅಬಸ: ಟಿ, 13) 

4. ಅಂದರೆ ಯಾವುದೇ ವಸ್ತುವನ್ನು ಸೃಷ್ಟಿಸಿ ಅದನ್ನು ಹಾಗೆಯೇ ಬಿಟ್ಟು ಬಿಡದೆ ಯಾವ ಕಾರ್ಯಕ್ಕಾಗಿ ಅದನ್ನು ಸೃಷ್ಟಿಸಲಾಗಿದೆಯೋ 
ಅದರ ವಿಧಾನವನ್ನು ಕಲಿಸಿದನು. ಇನ್ನೊಂದು ಮಾತಿನಲ್ಲಿ ಅವನು ಕೇವಲ ಸೃಷ್ಟಿಕರ್ತನಲ್ಲ, ಮಾರ್ಗದರ್ಶಕನೂ ಆಗಿದ್ದಾನೆ. ಒಂದು ವಸ್ತು 
ವನ್ನು ಯಾವ ರೀತಿಯಲ್ಲಿಸೃಷ್ಟಿಸಲಾಗಿದೆಯೋ ಅದಕ್ಕೆ ಅರ್ಹವಾದಂತಹ ಮಾರ್ಗದರ್ಶನವನ್ನೇ ನೀಡುವ ಮತ್ತು ಅದಕ್ಕೆ ಸೂಕ್ತವಾದ ವಿಧಾನ 
ದಲ್ಲೇ ಮಾರ್ಗದರ್ಶನ ನೀಡುವ ಹೊಣೆಯನ್ನು ಅವನು ವಹಿಸಿದ್ದಾನೆ. ಒಂದು ರೀತಿಯ ಮಾರ್ಗದರ್ಶನವು ಭೂಮಿ, ಸೂರ್ಯ, ಚಂದ್ರ, 
ಗ್ರಹ-ನಕ್ಷತ್ರಗಳಿದ್ದು, ಅದರಂತೆಯೇ ಅವು ಚಲಿಸುತ್ತಿವೆ ಮತ್ತು ತಮ್ಮ ಪಾಲಿನ ಕೆಲಸವನ್ನು ನಿರ್ವಹಿಸುತ್ತಿವೆ. ಇನ್ನೊಂದು ರೀತಿಯ ಮಾರ್ಗ 
ದರ್ಶನವು ನೀರು-ಗಾಳಿ-ಬೆಳಕು, ಕಲ್ಲು-ಮಣ್ಣು, ಲೋಹಗಳಂತಹ ನಿರ್ಜೀವ ವಸ್ತುಗಳಿಗಿದ್ದು ಅದರಂತೆ ಅವು ತಮ್ಮ ಕರ್ತವ್ಯವನ್ನು 
ನಿರ್ವಹಿಸುತ್ತಿವೆ. ಮತ್ತೊಂದು ರೀತಿಯ ಮಾರ್ಗದರ್ಶನವು ಸಸ್ಯಗಳಿಗಾಗಿದೆ. ಅದರಂತೆ ಆದು ಭೂಮಿಯೊಳಗಿನಿಂದ ತನ್ನ ಬೇರುಗಳನ್ನು 
ಹೊರಡಿಸಿ ಹರಡಿಸುತ್ತದೆ. ಅದರ ಆಳದಿಂದ ಪುಟಿದೆದ್ದು ಅಲ್ಲಾಹನು ಎಲ್ಲೆಲ್ಲ ಆಹಾರ ಸೃಷ್ಟಿಸಿದ್ದಾನೋ ಅಲ್ಲಿಂದ ಅದನ್ನು ಪಡೆಯುತ್ತದೆ. 
ಅನಂತರ ಕಾಂಡ, ಗೆಲ್ಲು ಎಲೆಗಳು, ಹಣ್ಣು-ಕಾಯಿಗಳು ಉಂಟಾಗುತ್ತವೆ. ಅವುಗಳ ಪೈಕಿ ಪ್ರತಿಯೊಂದಕ್ಕೂ ನಿಶ್ಚಯಿಸಲಾದ ಕಾರ್ಯವನ್ನು 
ಅವು ಮಾಡುತ್ತವೆ. ಒಂದು ರೀತಿಯ ಮಾರ್ಗದರ್ಶನವು ನೆಲ, ಜಲ ಮತ್ತು ವಾಯುನಲ್ಲಿರುವ ಪ್ರಾಣಿ-ಪಕ್ಷಿಗಳ ಆಸಂಖ್ಯಾತ ಜಾತಿಗಳಿಗಾಗಿದೆ. 
ಅದರಲ್ಲಿ ಪ್ರತಿಯೊಂದರ ಅದ್ಭುತ ಪ್ರದರ್ಶನವು ಪ್ರಾಣಿ-ಪಕ್ಷಿಗಳ ಜೀವನ ಮತ್ತು ಅವುಗಳ ಕೆಲಸಗಳಿಂದ ಬಹಿರಂಗವಾಗಿ ಕಾಣಬಹುದು. 
ಈ ವಿವಿಧ ರೀತಿಯ ಪ್ರಾಣಿ-ಪಕ್ಷಿಗಳಿಗೆ ಮನುಷ್ಯನ ಇಂದ್ರಿಯಗಳಿಗೆ ನಿಲುಕದ, ಮಾತ್ರವಲ್ಲ ತನ್ನ ಉಪಕರಣಗಳ ಮೂಲಕವೂ ಸಿಗದ 
ಯಾವುದೋ ಅದೃಶ್ಯಜ್ಞಾನ ಲಭ್ಯವಿದೆಯೆಂದು ನಾಸ್ತಿಕನು ಕೂಡಾ ಒಪ್ಪಿಕೊಳ್ಳಲು ನಿರ್ಬಂಧಿತನಾಗಿದ್ದಾನೆ. 

ಇನ್ನು ಮನುಷ್ಯರಿಗೆ ಎರಡು ರೂಪದ ಮಾರ್ಗದರ್ಶನಗಳಿವೆ. ಅದು ಅವನ ಎರಡು ನೆಲೆಗಳಿಗೆ ತಕ್ಕಂತೆ ಇವೆ. ಒಂದು ಅವನ ಪಾಶವೀ 
ಜೀವನಕ್ಕಾಗಿದೆ. ಅದರಿಂದಾಗಿ ಪ್ರತಿಯೊಂದು ಮಗುವೂ ಹುಟ್ಟುತ್ತಲೇ ಹಾಲು ಕುಡಿಯಲು ಕಲಿಯುತ್ತದೆ.ಅದರಂತೆಯೇ ಮನುಷ್ಯನ 
ಕಣ್ಣು ಕಿವಿ, ಮೂಗು, ಹೃದಯ, ಮೆದುಳು, ಶ್ವಾಸಕೋಶ, ಮೂತ್ರಪಿಂಡ, ಯಕೃತ್ತು, ಜಠರ, ಕರುಳುಗಳು, ನರನಾಡಿಗಳು ಎಲ್ಲವೂ ಅವನ 
ಪ್ರಜ್ಞೆಯಲ್ಲಿಲ್ಲದೆಯೋ ಅವನ ಇಚ್ಛೆಗೆ ವಿರುದ್ಧವಾಗಿಯೋ ತಂತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಲೇ ಇರುತ್ತದೆ. ಇದೇ ಮಾರ್ಗದರ್ಶನದ 
ಪ್ರಕಾರ, ಮಾನವನಲ್ಲಿ ಬಾಲ್ಯ, ಯೌವನ ಮತ್ತು ವೃದ್ಧಾಪ್ಯದಂತಹ ಎಲ್ಲದೈಹಿಕ ಮತ್ತು ಮಾನಸಿಕ ಪರಿವರ್ತನೆಗಳುಂಟಾಗುತ್ತಾ ಸಾಗುತ್ತದೆ. 
ಇದು ಮನುಷ್ಯನ ಇಚ್ಛೆ ಮತ್ತು ಇಂಗಿತವನ್ನು ಮಾತ್ರವಲ್ಲ ಅವನ ಪ್ರಜ್ಞೆಯನ್ನೂ ಅವಲಂಬಿಸಿಲ್ಲ. ಇನ್ನೊಂದು ಮಾರ್ಗದರ್ಶನವು ಮಾನವನ 
ಬೌದ್ಧಿಕ ಮತ್ತು ಜಾಗೃತ ಜೀವನಕ್ಕಾಗಿದ್ದು ಅದು ಅಪ್ರಜ್ಞಾ ವಂತ ಜೀವನದಿಂದ ಸಂಪೂರ್ಣ ಭಿನ್ನವಾಗಿದೆ. ಏಕೆಂದರೆ ಜೀವನದ ಈ ರಂಗದಲ್ಲಿ 
ಮಾನವನಿಗೆ ಒಂದು ರೀತಿಯ ಅಧಿಕಾರವನ್ನು ನೀಡಲಾಗಿದೆ. ಅದಕ್ಕೆ ಅಧಿಕಾರಹೀನ ಜೀವನಕ್ಕೆ ಸೂಕ್ತವಾದ ಮಾರ್ಗದರ್ಶನವು ಸೂಕ್ತವಲ್ಲ. 


ಕಾಂಡ - 30 


87. ಅಲ್‌ ಅಲ್‌ಲಾ ` 221 


ಬ್‌ 

UCAS) 
pe Kp 4%» ಕ್‌ ಸಚಿ 
ಕ್‌ bY ga) OS ILO 

ಥಿ ಆ ಶ್‌ 5 ನ 4೬ ಛೆ ೨೫ 3 ಸಿ Ke ಯ 

5 ಡ್ರಿಪಿ ಸ ಕಗ ಗಗ್‌ ಟ್‌ 3 
ಅವನು ಸಸ್ಯಗಳನ್ನು ಬೆಳೆಸಿದನು." ತರುವಾಯ ಅವುಗಳನ್ನು ಕಪ್ಪು ಕಸಕಡ್ಡಿಗಳಾಗಿ ಮಾಡಿಬಿಟ್ಟನು." 

(6-7) ನಾವು ನಿಮಗೆ ಓದಿಸಿ ಬಿಡುವೆವು. ಆ ಬಳಿಕ ನೀವು ಮರೆಯಲಾರಿರಿ,' ಅಲ್ಲಾಹನು ಇಚ್ಛಿಸಿದ್ದರ ಹೊರತು. 
ಅವನು ವ್ಯಕ್ತವಾಗಿರುವುದನ್ನೂ, ಗುಪ್ತವಾಗಿರುವುದನ್ನೂ ಬಲ್ಲನು. 

(8-13) ನಾವು ನಿಮಗೆ ಸರಳ ವಿಧಾನದ ಸೌಲಭ್ಯ ನೀಡುತ್ತೇವೆ. ಆದುದರಿಂದ ಉಪದೇಶದಿಂದ 
ಪ್ರಯೋಜನವಾಗುವುದಿದ್ದರೆ ನೀವು ಉಪದೇಶ ನೀಡಿರಿ. ಭಯಭಕ್ತಿಯುಳ್ಳವನು ಉಪದೇಶವನ್ನು 
ಸ್ವೀಕರಿಸಿಕೊಳ್ಳುವನು.! ಮತ್ತು ಅದರಿಂದ ದೂರವುಳಿಯುವವನು ಅತ್ಯಂತ ಭಾಗ್ಯಹೀನನು. ಅವನು ಘೋರ ಅಗ್ನಿಯಲ್ಲಿ 
ಬೀಳುವನು. ಅನಂತರ ಅವನು ಅದರಲ್ಲಿ ಸಾಯಲಿಕ್ಕೂ ಇಲ್ಲ, ಬದುಕಲಿಕ್ಕೂ ಇಲ್ಲ” 


FoR 4 5 ದಿ ಜಃ ತಾ. 44 


ಮಾನವ ಈ ಕೊನೆಯ ಮಾರ್ಗದರ್ಶನದಿಂದ ವಿಮುಖನಾಗಲು ಎಷ್ಟೇ ಕುಂಟು ನೆಪಗಳನ್ನು ಹೂಡಲಿ, ಆದರೆ ಈ ವಿಶ್ವದ ಪ್ರತಿಯೊಂದು 
ವಸ್ತುವಿಗೆ ಅದರ ಸ್ವರೂಪಕ್ಕೆ ತಕ್ಕಂತಹ ಮಾರ್ಗದರ್ಶನವನ್ನು ನೀಡಿರುವ ದೇವನು ಅವನಿಗೆ ಈ ಲೋಕದಲ್ಲಿ ಅಧಿಕಾರ ಚಲಾಯಿಸುವ 
ವಿಧಿಯನ್ನು ನಿಶ್ಚಯಿಸಿದನು, ಆದರೆ ಅದನ್ನು ಉಪಯೋಗಿಸುವ ಸರಿಯಾದ ಕ್ರಮ ಯಾವುದು ತಪ್ಪಾದ ಕ್ರಮ ಯಾವುದು ಎಂದು 
ತೋರಿಸುವ ಯಾವ ಏರ್ಪಾಡನ್ನೂ ಮಾಡಿಲ್ಲವೆಂದರೆ ಅದು ಒಪ್ಪತಕ್ಕ ವಿಷಯವಲ್ಲ. (ನೋಡಿರಿ. ತಪ್ಪೀಮುಲ್‌ ಕುರ್‌ಆನ್‌ ಭಾಗ-2 ಟಿ. 
9-10, 14, 56, ಭಾಗ-3, 20: ಟಿ. 23, ಭಾಗ-5, 55: ಟಿ. 2-3, ಭಾಗ-6 76: ಟಿ.5) 

5. ಮೂಲದಲ್ಲಿ ಈ 'ಮರ್‌ಆ' ಎಂಬ ಪದ ಬಳಕೆಯಾಗಿದೆ. ಜಾನುವಾರುಗಳ ಮೇವಿಗೆ ಹಾಗೆ ಹೇಳಲಾಗುತ್ತದೆ. ಆದರೆ 
ಹಿನ್ನೆಲೆಯಿಂದ ನೋಡುವಾಗ, ಇಲ್ಲಿ ಕೇವಲ ಮೇವು ಉದ್ದೇಶವಲ್ಲ, ಭೂಮಿಯಲ್ಲಿ ಬೆಳೆಯುವ ಎಲ್ಲ ಬಗೆಯ ಸಸ್ಯಗಳನ್ನು 
ಉದ್ದೇಶಿಸಲಾಗಿದೆಯೆಂದು ವ್ಯಕ್ತವಾಗುತ್ತದೆ. 

6. ಅಂದರೆ ಕೇವಲ ವಸಂತವನ್ನು ತರುವವನಲ್ಲ ಶಿಶಿರವನ್ನೂ ತರುವವನಾಗಿದ್ದಾನೆ. ನಿಮ್ಮ ಕಣ್ಣುಗಳು ಅವನ ಸಾಮರ್ಥ್ಯದ ಎರಡೂ 
ಚಮತ್ಕಾರಗಳನ್ನು ನೋಡುತ್ತಿವೆ. ಒಂದೆಡೆ ಹಸಿರು ಹಸಿರಾದ ಸಸ್ಯಗಳನ್ನು ಬೆಳೆಸುತ್ತಾನೆ. ಅದರ ತಾಜಾತನವನ್ನು ನೋಡಿ ಮನಸ್ಸು 
ಮುದಗೊಳ್ಳುತ್ತದೆ. ಇನ್ನೊಂದೆಡೆ ಅದನ್ನು ಹಳದಿ, ಒಣ ಹಾಗೂ ಕಪ್ಪು ಕಸಕಡ್ಡಿಗಳನ್ನಾಗಿ ಮಾಡುತ್ತಾನೆ. ಅದನ್ನು ಗಾಳಿಯು ಹಾರಿಸಿಕೊಂಡು 
ಹೋಗುತ್ತದೆ. ನೀರಿನ ಹರಿವು ತೇಲಿಸಿಕೊಂಡು ಹೋಗುತ್ತದೆ. ಆದ್ದರಿಂದ ಸದಾ ವಸಂತವೇ ಇರುವುದು, ಶಿಶಿರ ಬರಲಿಕ್ಕೇ ಇಲ್ಲವೆಂಬ ತಪ್ಪು 
ಗ್ರಹಿಕೆಗೆ ಯಾರೂ ಸಿಲುಕಬಾರದು. ಇದೇ ವಿಷಯವನ್ನು ಕುರ್‌ಆನಿನ ವಿವಿಧೆಡೆಗಳಲ್ಲಿ ಇನ್ನೊಂದು ಶೈಲಿಯಲ್ಲಿ ಪ್ರಸ್ತಾಪಿಸಲಾಗಿದೆ. ಉದಾ: 
ಯೂನುಸ್‌: ಸೂಕ್ತ 24, ಅಲ್‌ಕಹ್ಮ್‌; ಸೂಕ್ತ 45, ಅಲ್‌ ಹದೀದ್‌: ಸೂಕ್ತ 20. 

7. ಹಾಕಿಮ್‌ರವರು ಸಅದ್‌ ಬಿನ್‌ ಅಬೀ ವಕ್ಕಾಸ್‌(ರ)ರಿಂದ ಹಾಗೂ ಇಬ್ನು ಮರ್ದೂಯ ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌(ರ)ರಿಂದ 
ಉಲ್ಲೇಖಿಸಿರುವಂತೆ, ಪ್ರವಾದಿ(ಸ)ಯವರು, ತನಗೆ ಮರೆತು ಹೋಗಬಾರದೆಂಬ ಭೀತಿಯಿಂದ ಕುರ್‌ಆನಿನ ಪದಗಳನ್ನು ಆವರ್ತಿಸುತ್ತಿದ್ದರು. 
ಮುಜಾಹಿದ್‌ ಮತ್ತು ಕಲ್ಲೀ ಹೇಳುತ್ತಾರೆ. ಜಿಬ್ರೀಲ್‌(ಅ) ದಿವ್ಯವಾಣಿ ಕೇಳಿಸಿ ಇನ್ನೂ ಮುಗಿಸುತ್ತಿರಲಿಲ್ಲ ಪ್ರವಾದಿಯವರು ಮರೆತು 
ಹೋಗುವ ಆಶಂಕೆಯಿಂದ ಅದರ ಆರಂಭದ ಭಾಗಗಳನ್ನು ಪುನರಾವರ್ಶಿಸುತ್ತಿದ್ದರು. ಆದ್ದರಿಂದಲೇ ಅಲ್ಲಾಹನು ಪ್ರವಾದಿಯವರಿಗೆ ಹೀಗೆ 
ಸಾಂತ್ವನ ನೀಡುತ್ತಾನೆ- ದಿವ್ಯವಾಣಿ ಅವತೀರ್ಣವಾಗುವಾಗ ನೀವು ಮೌನವಾಗಿ ಆಲಿಸಿರಿ. ನಾವು ನಿಮಗೆ ಓದಿಸುವೆವು, ಅದು ನಿಮಗೆ 
ಶಾಶ್ವತವಾಗಿ ಕಂಠಪಾಠವಾಗುವುದು. ಅದರಿಂದ ಯಾವುದೇ ಒಂದು ಪದವನ್ನು ಮರೆತು ಬಿಡುವಿರೆಂಬ ಆಶಂಕೆ ನಿಮಗೆ ಬೇಡ. ಪ್ರವಾದಿಯವರಿಗೆ 
ದಿವ್ಯವಾಣಿಯನ್ನು ಕರಗತ ಮಾಡಿಕೊಳ್ಳುವ ವಿಧಾನವನ್ನು ಕಲಿಸುತ್ತಿರುವುದು ಇದು ಮೂರನೆ ಬಾರಿಯಾಗಿದೆ. ಈ ಮುಂಚೆ ತಾಹಾದ 114ನೇ 
ಸೂಕ್ತ ಅಲ್‌ ಕಿಯಾಮದ 16-19ನೇ ಸೂಕ್ತಗಳಲ್ಲಿ ಇದು ಬಂದಿದೆ. ಇದರಿಂದ ಸಾಬೀತಾಗುವುದೇನೆಂದರೆ, ಯಾವ ರೀತಿ ಪ್ರವಾದಿಯವರ 


ಕಾಂಡ - 39 


222 ತಫ್ಹೀಮುಲ್‌ ಕುರ್‌ಆನ್‌ 


ಮೇಲೆ ಕುರ್‌ಆನ್‌ ಪವಾಡದ ರೀತಿಯಲ್ಲಿ ಅವತೀರ್ಣಗೊಂಡಿತ್ತೋ ಅದೇ ರೀತಿಯಲ್ಲಿ ಅದರ ಪ್ರತಿಯೊಂದು ಪದವೂ ಅವರ ಸ್ಪೃತಿ 
ಪಟಲದಲ್ಲಿ ಅಚ್ಚಳಿಯದೆ ಸುರಕ್ಷಿತವಾಗಿ ಉಳಿಯುವಂತೆ ಮಾಡಲಾಗಿದೆ. ಅವರು ಅದರಿಂದ ಮರೆತು ಬಿಡುವ ಅಥವಾ ಅದರ ಒಂದು 
ಪದದ ಬದಲಿಗೆ ಅದರಂತಿರುವ ಬೇರೆ ಪದವನ್ನು ಉಚ್ಚರಿಸಬಲ್ಲಂತಹ ಯಾವ ಅವಕಾಶವನ್ನೂ ಉಳಿಸಲಾಗಿಲ್ಲ. 

8. ಈ ವಾಕ್ಯಕ್ಕೆ ಎರಡು ಅರ್ಥಗಳಿರಬಹುದು1) ಈ ಕುರ್‌ಆನ್‌ ಸಂಪೂರ್ಣವಾಗಿ ಪ್ರತಿ ಪದಗಳು ಪ್ರವಾದಿಯವರ ಸ್ಕೃತಿಪಟಲದಲ್ಲಿ 
ಸುರಕ್ಷಿತವಾಗಿರುವುದು ಅವರ ಚಮತ್ಕಾರದಿಂದಲ್ಲ ಅದು ಅಲ್ಲಾಹನ ಅನುಗ್ರಹ ಮತ್ತು ಇಚ್ಛೆಯನ್ನು ಅವಲಂಬಿಸಿದೆ. ಅನ್ಯಥಾ ಅಲ್ಲಾಹನು 
ಬಯಸಿದರೆ ಅದನ್ನು ಮರೆಯಿಸಿ ಬಿಡಬಲ್ಲನು. ಇದು ಕುರ್‌ಆನಿನ ಇನ್ನೊಂದು ಕಡೆಯಲ್ಲಿ ಬಂದಿರುವ ಅದೇ ವಿಷಯವಾಗಿದೆ. 
ಹ ಗ] edly (ಚಟ ಬೊ ಪಪ "ನಾವಿಚ್ಛಿಸಿದರೆ ದಿವ್ಯವಾಣಿಯ ಮುಖಾಂತರ ನಾವು ನಿಮಗೆ ದಯಪಾಲಿಸಿರುವುದನ್ನೆಲ್ಲ 
ಕಸಿದುಕೊಳ್ಳುವೆವು.' (17: 86) 11) ಎಂದಾದರೂ ತಾತ್ಕಾಲಿಕವಾಗಿ ನಿಮಗೆ ಮರೆವುಂಟಾಗಿ ಮತ್ತು ನೀವು ಒಂದು ಸೂಕ್ತ ಅಥವಾ ಪ ಪದವನ್ನು 
ಮರೆತು ಬಿಡುವುದು ಈ ವಾಗ್ದಾನಕ್ಕೆ ಹೊರತಾಗಿದೆ. ನೀವು ಶಾಶ್ವತವಾಗಿ ಕುರ್‌ಆನಿನ ಯಾವುದಾದರೂ ಪದವನ್ನು ಮರೆಯಲಾರಿರಿ ಎಂಬುದರ 
ವಾಗ್ದಾನ ಮಾಡಲಾಗಿದೆ. ಈ ವಿವರಣೆಯನ್ನು ಸಹೀಹ್‌ ಬುಖಾರಿಯ ಒಂದು ವರದಿಯು ಸಮರ್ಥಿಸುತ್ತದೆ. ಒಮ್ಮೆ ಪ್ರ ವಾದಿ(ಸ) ಬೆಳಗ್ಗಿನ 
ನಮಾರು್‌ ಮಾಡಿಸುತ್ತಾ ಕುರ್‌ಆನಿನ ಒಂದು ಸೂಕ್ತವನ್ನು ಬಿಟ್ಟುಬಿಟ್ಟರು. ನಮಾರುಖ್‌ನ ನಂತರ ಉಬ್ಬೆಬಿನ್‌ ಕಅಬ್‌ರವರು ಪ್ರವಾದಿಯವರಲ್ಲಿ 
"ಪ್ರಸ್ತುತ ಸೂಕ್ತ ಅನೂರ್ಜಿತಗೊಂಡಿದೆಯೇ' ಎಂದು ಕೇಳಿದರು. "ಪ್ರವಾದಿಸ) ಹೇಳಿದರು- ಇಲ್ಲ ನಾನು ಮರೆತು ಬಿಟ್ಟಿದ್ದೆ. 

9. ಈ ಪದಗಳು ಸ ಸಾಮಾನ್ಯವಾಗಿವೆ. ಪ್ರತ್ಯಕ್ಷ ಅಥವಾ ಪರೋಕ್ಷವಾದ ಎಲ್ಲವನ್ನೂ ಅರಿತಿದ್ದಾನೆಂಬುದು ಇದರ ಅರ್ಥ. ಆದರೆ 
ಯಾವ ವಿಷಯ ಪರಂಪರೆಯಲ್ಲಿ ಈ ಮಾತನ್ನು ಹೇಳಲಾಗಿದೆಯೋ ಅದನ್ನು ಮುಂದಿಟ್ಟು ನೋಡಿದರೆ ಅದರ ಅರ್ಥ ಹೀಗಾಗುತ್ತದೆ: ನೀವು 
ಕುರ್‌ಆನನ್ನು ಜಿಬ್ರೀಲರ ಜೊತೆಯಲ್ಲೇ ಪಠಿಸುತ್ತಿರುವ ವಿಷಯ ಅಲ್ಲಾಹನಿಗೆ ತಿಳಿದಿದೆ. ಮರೆತು ಹೋದೀತೆಂಬ ಭಯದಿಂದ ನೀವು ಹಾಗೆ 
ಮಾಡುವುದು ಕೂಡಾ ಅಲ್ಲಾಹನ ಅರಿವಿನಲ್ಲಿದೆ. ಆದರೆ ನೀವು ಅದನ್ನು ಮರೆಯಲಾರಿರಿ ಎಂದು ಪ್ರವಾದಿಯವರಿಗೆ ಸಾಂತ್ವನ ನೀಡಲಾಗುತ್ತದೆ. 

10. ಸಾಮಾನ್ಯವಾಗಿ ವ್ಯಾಖ್ಯಾನಗಾರರು ಈ ಎರಡು ವಾಕ್ಯಗಳನ್ನು ಬೇರೆ ಬೇರೆ ಎಂದು ಭಾವಿಸಿದ್ದಾರೆ. ಮೊದಲ ವಾಕ್ಯಕ್ಕೆ ಅವರು 
“ನಾವು ನಿಮಗೆ ಒಂದು ಸರಳ ಶರೀಅತ್‌ ನೀಡುತ್ತಿದ್ದೇವೆ. ಅದರಂತೆ ನಡೆಯುವುದು ಸುಲಭ' ಎಂದು ಅರ್ಥ ಕೊಟ್ಟಿದ್ದಾರೆ. ಎರಡನೇ ವಾಕ್ಯಕ್ಕೆ 
"ಉಪದೇಶಿಸಿರಿ, ಅದು ಪ್ರಯೋಜನಕಾರಿಯಾದರೆ' ಎಂಬ ಅರ್ಥ ಕಲ್ಪಿಸಿದ್ದಾರೆ. ಆದರೆ ನಮ್ಮದೃಷ್ಟಿಯಲ್ಲಿ Bt "ಫದಕ್ಕಿರ್‌' (ಉಪದೇಶಿಸಿರಿ) 
ಎಂಬ ಪದವು ಎರಡೂ ವಾಕ್ಯಗಳನ್ನು ಪರಸ್ಪರ ಜೋಡಿಸುತ್ತದೆ. ನಂತರದ ವಾಕ್ಯದ ವಿಷಯವು ಮೊದಲ ವಾಕ್ಯದ ವಿಷಯಕ್ಕೆ ಪೂರಕವಾಗಿದೆ. 
ಆದ್ದರಿಂದ ಸೂಕ್ತದ ಅರ್ಥವನ್ನು ಹೀಗೆ ಭಾವಿಸುತ್ತೇವೆ- ಪ್ರವಾದಿಯವರೇ। ನಾವು ಧರ್ಮ ಪ್ರಚಾರದ ವಿಷಯದಲ್ಲಿ ನಿಮ್ಮನ್ನು ಕಷ್ಟಕ್ಕೀಡು 
ಮಾಡಬಯಸುವುದಿಲ್ಲ. ಕಿವುಡರಿಗೆ ಕೇಳಿಸುವುದೋ ಅಂಧರಿಗೆ ದಾರಿಗಾಣಿಸುವುದೋ ಅಲ್ಲ ನಾವಂತೂ ಒಂದು ಸುಲಭ ಮಾರ್ಗವನ್ನು 
ನಿಮಗೆ ಒದಗಿಸುತ್ತಿದ್ದೇವೆ. ಯಾರಾದರೂ ಪ್ರಯೋಜನ ಪಡೆಯಬಹುದೆಂದು ನಿಮಗೆ ಭಾಸವಾದರೆ ಅಂತಹವರಿಗೆ ಉಪದೇಶಿಸಿರಿ. ಇನ್ನು 
ಉಪದೇಶ ಸ್ವೀಕರಿಸಲು ಸಿದ್ಧರಾಗಿರುವವರು ಯಾರು, ಯಾರಲ್ಲಎಂಬುದು ಸಾರ್ವತ್ರಿಕ ಸಂದೇಶ ಪ್ರಚಾರದಿಂದ ಮಾತ್ರ ತಿಳಿಯಲು ಸಾಧ್ಯ. 
ಆದ್ದರಿಂದ ಅದನ್ನು ಮುಂದುವರಿಸಬೇಕು, ಅದರಿಂದ ಅಲ್ಲಾಹನ ದಾಸರ ಪೈಕಿ ಯಾರು, ಅದರಿಂದ ಪ್ರಯೋಜನ ಪಡೆದು ಸನ್ಮಾರ್ಗವನ್ನು 
ಅವಲಂಬಿಸುತ್ತಾರೆಂಬುದನ್ನು ಹುಡುಕುವುದು ನಿಮ್ಮ ಉದ್ದೇಶವಾಗಿರಬೇಕು. ಅವರು ನಿಮ್ಮ ದಯಾದೃಷ್ಟಿಗೆ ಅರ್ಹರು. ಅವರ ಶಿಕ್ಷಣ- 
ತರಬೇತಿಯ ಕಡೆಗೆ ನಿಮ್ಮ ಗಮನ ಹರಿಸಬೇಕು. ಅಂತಹವರನ್ನು ಬಿಟ್ಟು ಯಾವುದೇ ಉಪದೇಶವನ್ನು ಸ್ವೀಕರಿಸಲು ಸಿದ್ಧರಿಲ್ಲವೆಂದು ನಿಮ್ಮ 
ಅನುಭವದಿಂದ ತಿಳಿದುಬಂದವರ ಹಿಂದೆ ಬೀಳುವ ಯಾವ ಅಗತ್ಯವೂ ಇಲ್ಲ ಇದು ಇನ್ನೊಂದೆಡೆ ಹೀಗೆ ಹೇಳಲಾಗಿದೆ: ""ಯಾರು ನಿರ್ಲಕ್ಷ ಕೆ 
ತೋರುತ್ತಾನೋ ಅವನ ಕಡೆಗಂತೂ ನೀವು ಗಮನ ಕೊಡುತ್ತೀರಿ. ಅವನು ತನ್ನನ್ನು ಸಂಸ್ಕರಿಸಿ ಕೊಳ್ಳದಿದ್ದರೆ ನಿಮ್ಮ ಮೇಲೆ ಅವನ ಹೊಣೆ 
ಯೇನಿದೆ? ತಾನಾಗಿಯೇ ನಿಮ್ಮ ಬಳಿಗೆ ಧಾವಿಸಿ ಬರುವವನು ಮತ್ತು ( ಅಲ್ಲಾಹನನ್ನು) ಭಯಪಡು ಶ್ರಿರುವವನು, ಅವನನ್ನು ನೀವು ಕಡೆಗಣಿ 
ಸುತ್ತೀರಿ. ಖಂಡಿತ ಅಲ್ಲ. ಇದೊಂದು ಉಪದೇಶವಾಗಿರುತ್ತದೆ. ಇಷ್ಟವಿದ್ದವನು ಇದನ್ನು ಸ್ವೀಕರಿಸಲಿ.'' (ಅಬಸ: 5-12) 

11. ಅಂದರೆ ಯಾರಲ್ಲಿ ದೇವಭಯ ಮತ್ತು ದುರ್ಗತಿಯ ಭಯವಿರುವುದೋ ಅವನಿಗೆ ಮಾತ್ರ ತಾನು ಎಲ್ಲಾದರೂ ತಪ್ಪು 
ದಾರಿಯಲ್ಲಿ ನಡೆಯುತ್ತಿಲ್ಲವಲ್ಲ ಎಂಬ ಚಿಂತೆಯಿರುವುದು. ಅವನು ಮಾತ್ರ ತನಗೆ ಸನ್ಮಾರ್ಗ ಮತ್ತು ದುರ್ಮಾರ್ಗದ ವ್ಯತ್ಯಾಸ ಹಾಗೂ 
ಯಶಸ್ಸಿನ ಮಾರ್ಗವನ್ನು ತೋರಿಸುವ ಅಲ್ಲಾಹನ ದಾಸನ ಉಪದೇಶವನ್ನು ಗಮನಕೊಟ್ಟು ಕೇಳುವನು. 

12. ಅಂದರೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಬಹುದೆನ್ನೇ ಲು ಅವನಿಗೆ ಮರಣವೂ ಬಾರದು. ಜೀವನದ ಸುಖ ಅನುಭವಿಸೋಣವೆನ್ನಲು 
ಅವನಿಗೆ ಸರಿಯಾದ ಬದುಕೂ ಸಿಗದು, ಈ ಶಿಕ್ಷೆಯು ಅಲ್ಲಾಹನ ಮತ್ತು ಪ್ರವಾದಿಯ ಉಪ ಪದೇಶವನ್ನು ಸ್ವೀಕರಿಸದೆ ಮರಣದ ವರೆಗೂ 
ಕುಫ್ರ್‌, ಶಿರ್ಕ್‌ ಮತ್ತು ನಾಸ್ತಿಕತೆಯಲ್ಲೇ ಸ್ಥಿರವಾಗಿರುವವರಿಗಾಗಿದೆ. ಇನ್ನು, ಮನಸ್ಸಿನಲ್ಲಿ ಈಮಾನ್‌ ಇದ್ದು, ತಮ್ಮ ದುಷ್ಕರ್ಮಗಳಿಂದಾಗಿ 
ನರಕಕ್ಕೆ ಹಾಕಲ್ಪಟ್ಟವರ ಕುರಿತು ಹದೀಸ್‌ನಲ್ಲಿ ಹೀಗೆ ಬಂದಿದೆ: ಅವರು ತಮ್ಮ ಶಿಕ್ಷೆಯನ್ನು ಅನುಭವಿಸಿದ ಬಳಿಕ ಅಲ್ಲಾಹನು ಅವರಿಗೆ ಮರಣ 


ಕಾಂಡ - 30 


87. ಅಲ್‌ ಅಆ್‌ಲಾ 223 


3 p pa 3 ೨೨೩28 v5 Yo PET ಜ್‌ ಗ್‌ 
ಭಖ NSE LOSSES lS 
) » PANTS 
§ APSO ಜು ೫ ಓ BO ೫೬ 
(14-19) ಪಾವಿಶ್ಯವನ್ನು ಕೈಗೊಂಡವನು,* ತನ್ನ ಪ್ರಭುವಿನ ನಾಮವನ್ನು ಸ್ಥರಿಸಿದವನು"* ಮತ್ತು ನಮಾರು್‌ 
ಮಾಡಿದವನು* ಯಶಸ್ವಿಯಾಗಿ ಬಿಟ್ಟನು. ಆದರೆ ನೀವು ಇಹಲೋಕ ಜೀವನಕ್ಕೆ ಆದ್ಯತೆ ಕೊಡುತ್ತೀರಿ. ವಸ್ತುತಃ 
ಪರಲೋಕವು ಹೆಚ್ಚು ಉತ್ತಮವೂ ಶಾಶ್ಚತವೂ ಆಗಿದೆ." ಇದನ್ನೇ ಹಿಂದೆ ಬಂದಿದ್ದ ಗ್ರಂಥಗಳಲ್ಲಿ ಇಬ್ರಾಹೀಮ್‌ ಮತ್ತು 
ಮೂಸಾರ ಗ್ರಂಥಗಳಲ್ಲಿ ಹೇಳಲಾಗಿತ್ತು.” 


ಕೊಡುವನು, ತರುವಾಯ ಅವರ ಬಗ್ಗೆ ಶಿಫಾರಸು ಸ್ವೀಕರಿಸಲಾಗುವುದು. ಅವರ ಸುಟ್ಟು ಕರಕಲಾದ ಶವಗಳನ್ನು ಸ್ವರ್ಗದ ಕಾಲುವೆಗಳಿಗೆ 
ತಂದು ಹಾಕಲಾಗುವುದು ಮತ್ತು ಅವರ ಮೇಲೆ ನೀರು ಹಾಕುವಂತೆ ಸ್ವರ್ಗವಾಸಿಗಳೊಂದಿಗೆ ಹೇಳಲಾಗುವುದು. ಆ ನೀರಿನಿಂದ ಸಸ್ಯಗಳಿಗೆ 
ನೀರು ಬಿದ್ದಾಗ ಪುಟಿದೇಳುವಂತೆ ಅವರು ಜೀವಂತ ಎದ್ದೇಳುವರು. ಈ ವಿಷಯವು ಪ್ರವಾದಿಯವರಿಂದ ಮುಸ್ಲಿಮ್‌ನಲ್ಲಿ ಅಬೂ ಸಕದ್‌ 
ಖುದ್ರಿಯವರಿಂದಲೂ ಬರುಸ್ಹಾರ್‌ನಲ್ಲಿ ಅಬೂ ಹುರೈರಾರಿಂದಲೂ ಉಲ್ಲೇಖಗೊಂಡಿದೆ. 

13. ಪಾವಿತ್ರ ವೆಂದು ಕುಫ್ರ್‌ ಮತ್ತು ಶಿರ್ಕನ್ನು ಬಿಟ್ಟು ವಿಶ್ವಾಸ ತಾಳುವುದು, ಕೆಟ್ಟ ನಡವಳಿಕೆಯನ್ನು ಬಿಟ್ಟು ಸಚ್ಜಾರಿತ್ರ್ಯವನ್ನು 
ಅವಲಂಬಿಸುವುದು, ದುಷ್ಕರ್ಮಗಳನ್ನು ಬಿಟ್ಟು ಸತ್ಕರ್ಮಗಳನ್ನು ಮಾಡುವುದಾಗಿದೆ. ಯಶಸ್ಸೆಂದರೆ ಈ ಲೋಕದ ಸುಖವಲ್ಲ ಅದು ನೈಜ 
ಯಶಸ್ಸಾಗಿದೆ. ಅದರ ಜೊತೆಗೆ ಲೌಕಿಕ ಸುಖ ಸಿಕ್ಕಿದರೂ ಇಲ್ಲದಿದ್ದರೂ ಸರಿ. (ವಿವರಣೆಗಾಗಿ ನೋಡಿರಿ: ತಪ್ಲೀಮುಲ್‌ ಕುರ್‌ಆನ್‌ ಸಂಪುಟ-2 
ಯೂನುಸ್‌:ಟಿ.23, ಸಂಪುಟ-3 ಅಲ್‌ ಮೂಮಿನೂನ್‌:ಟಿ.1, 11, 50, ಸಂಪುಟ-4 ಲುಕ್ಸಾನ್‌:ಟಿ.4) _ 

14. ಸ್ಮರಣೆಯೆಂದರೆ ಮನಸ್ಸಿನಲ್ಲೂ ಅಲ್ಲಾಹನನ್ನು ಸ್ಮರಿಸುವುದು. ನಾಲಗೆಯಿಂದಲೂ ಅವನನ್ನು ಸ್ಪುತಿಸುವುದಾಗಿದೆ. ಈ ಎರಡೂ 
ವಿಷಯಗಳು ಖೆ 353 ದೇವಸ್ಥರಣೆಯೆನಿಸುತ್ತದೆ. 

15. ಅಂದರೆ ಕೇವಲ ಸ್ಮರಿಸಿ ಸುಮ್ಮನಾಗಲಿಲ್ಲ. ನಮಾರುನ್ನು ಸ್ಥಿರವಾಗಿ ಮಾಡುವ ಮೂಲಕ ತಾನು ನಂಬುತ್ತಿರುವ ದೇವನ 
ಅನುಸರಣೆಗೆ ಸದಾ ಸಿದ್ಧನೆಂದು ಪ್ರಾಯೋಗಿಕವಾಗಿ ತೋರಿಸಿ ಕೊಡುತ್ತಾನೆ ಮತ್ತು ಅವನನ್ನು ಸದಾ ಸ್ಥರಿಸುತ್ತಿರುತ್ತಾನೆ. ಈ ಸೂಕ್ತದಲ್ಲಿ ಎರಡು 
ವಿಷಯಗಳನ್ನು ಅನುಕ್ರಮವಾಗಿ ಪ್ರಸ್ತಾಪಿಸಲಾಗಿದೆ. ಮೊದಲು ಅಲ್ಲಾಹನನ್ನು ಸ್ಥರಿಸುವುದು, ನಂತರ ನಮಾರು್‌ ಮಾಡುವುದು. ಅದರಿಂದಲೂ 
ನಮಾಯಿನಲ್ಲಿ ಅಲ್ಲಾಹು ಅಕ್ಬರ್‌ (ಅಲ್ಲಾಹ್‌ ದೊಡ್ಡವನು) ಎಂದು ಹೇಳಿ ನಮಾರು್‌ ಆರಂಭಿಸುವ ವಿಧಾನವನ್ನು ನಿಶ್ಚಯಿಸಲಾಯಿತು. 
ನಮಾರು್‌ನ ವಿಧಾನವು ಪ್ರವಾದಿ(ಸ) ತೋರಿಸಿ ಕೊಟ್ಟಂತೆ ಅದರ ಎಲ್ಲ ಅಂಶಗಳು ಕುರ್‌ಆನಿನ ಸೂಚನೆಗನುಸಾರವಾಗಿದೆಯೇ ಎಂದು 
ಸಾರುವ ಒಟ್ಟು ಸಾಕ್ಸ್ಯಗಳ ಪೈಕಿ ಇದೂ ಒಂದಾಗಿದೆ. ಆದರೆ ಅಲ್ಲಾಹನ ಪ್ರವಾದಿಯಲ್ಲದೆ ಈ ಸೂಚನೆಗಳನ್ನು ಸಂಗ್ರಹಿಸಿ ನಮಾರು್‌ನ 
ಈ ವಿಧಾನವನ್ನು ಕ್ರೋಡೀಕರಿಸಲು ಯಾರಿಗೂ ಸಾಧ್ಯವಿರಲಿಲ್ಲ. 

16. ಅಂದರೆ ನಿಮ್ಮಎಲ್ಲ ಚಿಂತೆಯು ಕೇವಲ ಈ ಲೋಕದ ಸುಖ-ಸಂತೋಷ ಮತ್ತು ಅದರ ಪ್ರಯೋಜನ ಮತ್ತು ಆಸ್ವಾದನೆಗಳಿಗಾಗಿವೆ. 
ಇಲ್ಲಿ ನಿಮಗೆ ಏನೆಲ್ಲ ಸಿಗುತ್ತದೋ ಅದುವೇ ನಿಜವಾದ ಲಾಭವೆಂದು ನೀವು ಭಾವಿಸುತ್ತೀರಿ. ನಿಮಗೆ ಇಲ್ಲಿ ದಕ್ಕದೆ ಇರುವ ವಸ್ತುಗಳ ಬಗ್ಗೆ 
ಅದುವೇ ನಿಜವಾದ ನಷ್ಟವೆಂದೂ ನೀವು ಭಾವಿಸಿದ್ದೀರಿ. 

17. ಅಂದರೆ ಪರಲೋಕವು ಎರಡು ರೀತಿಯಲ್ಲಿ ಈ ಲೋಕಕ್ಕಿಂತ ಪ್ರಾಶಸ್ಯಕ್ಕೆ ಅರ್ಹವಾಗಿದೆ. ಒಂದನೆಯದಾಗಿ, ಅದರ ಎಲ್ಲಸುಖ, 
ಸಂಪತ್ತು ಮತ್ತು ಆಸ್ಚಾದನೆಗಳು ಈ ಲೋಕದ ಸಕಲ ಸಂಪತ್ತಿಗಿಂತಲೂ ಹೆಚ್ಚು. ಎರಡನೆಯದಾಗಿ ಈ ಲೋಕವು ನಶ್ಚರ, ಪರಲೋಕವು 
ಶಾಶ್ವತವಾಗಿದೆ. I 

18. ಇಬ್ರಾಹೀಮ್‌ ಮತ್ತು ಮೂಸಾರ ಗ್ರಂಥಗಳ ಶಿಕ್ಷಣವನ್ನು ಉದ್ಧರಿಸಿರುವ ಎರಡನೆಯ ಸ್ಥಳವಾಗಿದೆ ಇದು. ಈ ಮುಂಚೆ ಅನ್ನಜ್ಜ್‌ 
ಅಧ್ಯಾಯದ 36-37ನೇ ಸೂಕ್ತದಲ್ಲಿ ಒಂದು ಉದ್ಧರಣೆ ಇದೆ. 


a 


ಕಾಂಡ - 30 


88. ಅಲ್‌ ಗಾಶಿಯಃ 

ಹೆಸರು 

ಪ್ರಥಮ ಸೂಕ್ತದ ಸಿಖ! "ಅಲ್‌ಗಾಶಿಯಃ' ಪದವನ್ನೇ ಇದರ ಹೆಸರೆಂದು ಪರಿಗಣಿಸಲಾಗಿದೆ. 
ಅವತೀರ್ಣಕಾಲ 

ಇದು ಮಕ್ಕಾದ ಆರಂಭ ಕಾಲದಲ್ಲಿ ಅವತೀರ್ಣಗೊಂಡ ಅಧ್ಯಾಯಗಳಲ್ಲೊಂದಾಗಿದೆ. ಆದರೆ ಇದು ಪ್ರವಾದಿಯವರು 
ಬಹಿರಂಗ ಪ್ರಚಾರ ಆರಂಭಿಸಿದ್ದ ಮತ್ತು ಮಕ್ಕಾದ ಜನರು ಸಾಮಾನ್ಯವಾಗಿ ಅದನ್ನು ಆಲಿಸಿ ಕಡೆಗಣಿಸುತ್ತಿದ್ದ ಕಾಲವಾಗಿತ್ತು. 
ಚರ್ಚಾವಿಷಯ 

ಇದರ ವಿಷಯವನ್ನು ಗ್ರಹಿಸುವಾಗ, ಆರಂಭ ಕಾಲದಲ್ಲಿ ಪ್ರವಾದಿಯವರ ಪ್ರಚಾರವು ಹೆಚ್ಚಾಗಿ ಎರಡೇ ವಿಷಯಗಳನ್ನು 
ಜನರಿಗೆ ಮನವರಿಕೆ ಮಾಡಿಸುವುದಕ್ಕೆ ಸೀಮಿತವಾಗಿತ್ತೆಂಬುದನ್ನು ತಿಳಿದಿರಬೇಕು. (1) ತೌಹೀಬ್‌(ಏಕದೇವತ್ಸು, (2) ಆಖಿರತ್‌ 
(ಪರಲೋಕ). ಮಕ್ಕಾದವರು ಈ ಎರಡೂ ವಿಷಯಗಳನ್ನು ನಿರಾಕರಿಸುತ್ತಿದ್ದರು. ಇದರ ಹಿನ್ನೆಲೆಯನ್ನು ಗ್ರಹಿಸಿದ ನಂತರ ಇನ್ನು 
ಈ ಅಧ್ಯಾಯದ ವಿಷಯ ಮತ್ತು ವಿವರಣಾ ಶೈಲಿಯ ಬಗ್ಗೆ ಆಲೋಚಿಸಿರಿ. 

ಇದರಲ್ಲಿ ಪ್ರಪ್ರಥಮವಾಗಿ ಅಲಕ್ಷ್ಮ್ಯದಲ್ಲಿ ಬಿದ್ದಿರುವ ಜನರನ್ನು ಎಚ್ಚರಿಸಲಿಕ್ಕಾಗಿ, ನಿಮಗೆ ಇಡೀ ವಿಶ್ವವನ್ನು ಆವರಿಸಲಿರುವ 
ಒಂದು ವಿಪತ್ತು ಬಂದೆರಗುವುದೆಂಬುದು ತಿಳಿದಿದೆಯೇ ಎಂದು ಪ್ರಶ್ನೆಯನ್ನು ಅವರ ಮುಂದಿಡಲಾಗಿದೆ. ಆದರ ಬೆನ್ನಲ್ಲೇ ಈ 
ವಿವರಣೆಯನ್ನು ಆರಂಭಿಸಲಾಗಿದೆ. ಆಗ ಇಡೀ ಮಾನವ ಕುಲವು ಎರಡು ವಿಭಿನ್ನ ಗುಂಪುಗಳಾಗಿ ವಿಭಜಿಸಲ್ಪಟ್ಟು ಎರಡು ವಿಭಿನ್ನ 
ಪರಿಣಾಮಗಳನ್ನು ನೋಡುವರು. ಒಂದು ವರ್ಗವು ನರಕಕ್ಕೆ ಹೋಗುವುದು. ಅಲ್ಲಿ ಅವರಿಗೆ ವಿವಿಧ ರೀತಿಯ ಕಠಿಣ ಶಿಕ್ಷೆಗಳನ್ನು 
ಅನುಭವಿಸಬೇಕಾಗುವುದು. ಇನ್ನೊಂದು ಉನ್ನತ ಪದವಿಯವರು. ಅವರಿಗೆ ಅಲ್ಲಿ ವಿವಿಧ ವಿಧದ ಅನುಗ್ರಹಗಳು ಲಭಿಸುವುದು. 

ಈ ರೀತಿ ಜನರನ್ನು ಎಚ್ಚರಿಸಿದ ಬಳಿಕ ಒಮ್ಮೆಲೇ ವಿಷಯ ಬದಲಾಗುತ್ತದೆ. ಕುರ್‌ಆನಿನ ಬೋಧನೆಗಳಾದ ಶೌಹೀದ್‌ ಮತ್ತು 
ಆಖಿರತ್‌ನ ವಿಷಯ ಕೇಳಿ, ಮೂಗು ಕೆಂಪಗೆ ಮಾಡುವ ಈ ಮಂದಿ ತಮ್ಮ ಕಣ್ಣ ಮುಂದೆಯೇ ಗೋಚರಿಸುವ ವಸ್ತುಗಳನ್ನು 
ನೋಡುವುದಿಲ್ಲವೆ ಎಂದು ಪ್ರಶ್ನಿಸಲಾಗುತ್ತದೆ. ಅವರ ಜೀವನಕ್ಕೆ ಅವಲಂಬವಾಗಿರುವ ಒಂಟೆಯನ್ನು ನೋಡಿ, ಮರುಭೂಮಿಯ 
ಜೀವನಕ್ಕೆ ಅಗತ್ಯವಾಗಿರುವ ವೈಶಿಷ್ಟ್ಯಗಳೊಂದಿಗೆ ಅದನ್ನು ಹೇಗೆ ಮಾಡಲಾಗಿದೆಯೆಂದು ಆಲೋಚಿಸುವುದಿಲ್ಲವೆ? ತಮ್ಮ 
ಪ್ರಯಾಣದಲ್ಲಿ ಅವುಗಳಿಗೆ ಒಂದೋ ಆಕಾಶ ಅಥವಾ ಪರ್ವತ ಇಲ್ಲವೆ ಭೂಮಿ ಗೋಚರಿಸುತ್ತದೆ. ಅದೇ ಮೂರು ವಸ್ತುಗಳ ಬಗ್ಗೆ 
ಚಿಂತನೆ ನಡೆಸಲಿ. ಮೇಲೆ ಆಕಾಶ ಹೇಗೆ ಆವರಿಸಲ್ಪಟ್ಟಿದೆ. ಮುಂದೆ ಈ ಪರ್ವತ ಹೇಗೆ ನಿಂತಿದೆ. ಕೆಳಗೆ ಭೂಮಿ ಹೇಗೆ ಹರಡಿದೆ? 
ಇದೆಲ್ಲವೂ ಓರ್ವ ಸಮರ್ಥ ಜಾಣ ಶಿಲ್ಪಿಯ ಹೊರತಾಗಿಯೇ ಉಂಟಾದುವೆ? ಇದೆಲ್ಲವೂ ಓರ್ವ ಸೃಷ್ಟಿಕರ್ತನು ಬಹಳ ಜಾಣ್ಮೆ 
ಮತ್ತು ಸಾಮರ್ಥ್ಯದೊಂದಿಗೆ ಇವುಗಳನ್ನು ಮಾಡಿದ್ದು ಅವನೊಂದಿಗೆ ಯಾರೂ ಭಾಗೀದಾರರಿಲ್ಲವೆಂದು ಇವರು ಒಪ್ಪುವುದಾದರೆ 
ಆ ಏಕೈಕ ಪ್ರಭುವನ್ನು ಏಕೆ ಇವರು ನಂಬಲು ನಿರಾಕರಿಸುತ್ತಾರೆ? ಆ ದೇವನು ಎಲ್ಲವನ್ನೂ ಸೃಷ್ಟಿಸುವ ಸಾಮರ್ಥ್ಯ ಹೊಂದಿರುವನು 
ಎಂದು ಇವರು ಒಪ್ಪತ್ತಾರೆಂದಾದರೆ ಅವನೇ ಕಿಯಾಮತ್‌ ತರುವ ಸಾಮರ್ಥ್ಯವನ್ನೂ ಹೊಂದಿರುವನು. ಮಾನವರನ್ನು ಇನ್ನೊಮ್ಮೆ 
ಸೃಷ್ಟಿಸಬಲ್ಲನು, ಸ್ವರ್ಗ-ನರಕಗಳನ್ನು ಉಂಟು ಮಾಡಬಲ್ಲನು ಎಂದು ಯಾವ ಬೌದ್ಧಿಕ ಆಧಾರದಲ್ಲಿ ಇವರಿಗೆ ಒಪ್ಪಲು ಸಂಕೋಚ? 

ಈ ಸಂಕ್ಷಿಪ್ತ ಮತ್ತು ಅತ್ಯಂತ ಬುದ್ಧಿಪೂರ್ವಕ ಆಧಾರದ ಮೂಲಕ ವಿಷಯವನ್ನು ಮನವರಿಕೆ ಮಾಡಿದ ಬಳಿಕ ಸತ್ಯ ನಿಷೇಧಿ 
ಗಳಿಂದ ಮುಖ ತಿರುಗಿಸಿ ಪ್ರವಾದಿಯವರನ್ನು ಅಭಿಸಂಬೋಧಿಸುತ್ತಾ, ಇವರು ಒಪ್ಪುವುದಾದರೆ ಒಪ್ಪಲಿ, ಇಲ್ಲದಿದ್ದರೆ ಬಿಡಲಿ, 
ಇವರನ್ನು ಬಲವಂತವಾಗಿ ಒಪ್ಪಿಸಿಯೇ ಬಿಡಬೇಕೆಂದು ನಿಮ್ಮನ್ನು ಅವರ ಮೇಲೆ ಹೇರಲಾಗಿಲ್ಲ. ನಿಮ್ಮ ಕೆಲಸ ಉಪದೇಶಿಸುವುದು. 
ಆದ್ದರಿಂದ ನೀವು ಉಪದೇಶಿಸುತ್ತಲೇ ಇರಿ. ಕೊನೆಗಂತೂ ಇವರಿಗೆ ನಮ್ಮ ಬಳಿಗೇ ಬರಲಿಕ್ಕಿದೆ. ಆಗ ನಾವು ಇವರಿಂದ ಸಂಪೂರ್ಣ 
ಲೆಕ್ಕ ಪಡೆಯುವೆವು, ಒಪ್ಪದವರಿಗೆ ಕಠಿಣ ಶಿಕ್ಷೆ ನೀಡುವೆವು ಎಂದು ಹೇಳಲಾಗುತ್ತದೆ. 


ಕಾಂಡ - 39 


88. ಅಲ್‌ ಚಾ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು: 26 _ ರುಕೂಚ್‌; 
ಪರಮ ದಯಾಮಯನೂ ಕರುಣಾಳುವೂ ಆದ ೆ ಅಲ್ಲಾಹನ ನಾಮದಿಂದ ' 
EE ಜಹಿ ಓ ಜಬ ಊಟಿಲ್ಬ ads 
೨ ಶಿ gs 2 ಗ್ಗ 939% 79% ೫ 
$ RE GN ಶ್ರ ೪) ALA SOS ಹಿ 
ನಟನ ವಿಭ ತಿರ ಡಿಕ್ಕಿ ಜನ 


2 9 


(1-16) ಆವರಿಸಿ ಬಿಡಲಿರುವ ಆ ವಿಪತ್ತಿನ ಸುದ್ದಿ ನಿಮಗೆ ತಲುಪಿದೆಯೇ?" ಕೆಲವು ಮುಖಗಳು? ಅಂದು 
ಭಯಗ್ರಸ್ಥವಾಗಿರುವುವು, ತೀವ್ರ ಪರಿಶ್ರಮ ಪಡುತ್ತಿರುವುವು, ಘೋರ ಅಗ್ನಿಯಲ್ಲಿ ಉರಿಯುತ್ತಿರುವುವು. ಅವರಿಗೆ 
ಕುದಿಯುತ್ತಿರುವ ಚಿಲುಮೆಯ ನೀರನ್ನು ಕುಡಿಯಲು ಕೊಡಲಾಗುವುದು, ಮುಳ್ಳು ತುಂಬಿದ ಒಣಹುಲ್ಲಿನ ಹೊರತು 
ಬೇರೆ ಯಾವ ಆಹಾರವೂ ಅವರಿಗೆ ಇರಲಾರದು. ಅದು ಪುಷ್ಟಿಗೊಳಿಸಲಾರದು, ಹಸಿವೆಯನ್ನೂ ನೀಗಿಸಲಾರದು. 
ಅಂದು ಕೆಲವು ಮುಖಗಳು ಕಾಂತಿಯುಕ್ತವಾಗಿರುವುವು, ತಮ್ಮ ಸಾಧನೆಗಳ ಬಗ್ಗೆ ಸಂತುಷ್ಠವಾಗಿರುವರು.* ಉನ್ನತವಾದ 
ಸ್ವರ್ಗೋದ್ಯಾ ನಗಳಲ್ಲಿ! ಇರುವರು. ಅಲ್ಲಿ ಅವರು ಯಾವುದೇ ಅಸಂಬದ್ಧ. ಮಾತನ್ನು ಕೇಳಲಾರರು.* ಅದರಲ್ಲಿ ಚಿಲುಮೆಗಳು 


1, ಅಂದರೆ ಕಿಯಾಮತ್‌, ಅಂದರೆ ಅದು ಇಡೀ ಪ್ರಪಂಚವನ್ನು ಆವರಿಸುವ ವಿಪತ್ತಾಗಿದೆ. ಇಲ್ಲಿ ಒಟ್ಟು ಪರಲೋಕದ" ಪ್ರಸ್ತಾಪ 


ಮಾಡಲಾಗುತ್ತಿದೆಯೆಂಬುದನ್ನು ಗಮನಿಸಬೇಕು. ಅದು ವಿಶ್ವ ವ್ಯವಸ್ಥೆಯು ಅಸ್ತವ್ಯಸ್ತಗೊಳ್ಳುವುದರಿಂದ ಆರಂಭಿಸಿ ಎಲ್ಲ ಮಾನವರು 
ಮಗದೊಮ್ಮೆ ಜೀವಂತ ಎದ್ದು ಅಲ್ಲಾಹನ ನ್ಯಾಯಾಲಯದಲ್ಲಿ ಕಿ್ಷೆ ಅಥವಾ ಪುರಸ್ಕಾರ ಪಡೆಯುವ ತನಕದ ಎಲ್ಲಹಂತಗಳೂ.ಒಳಗೊಂಡಿವೆ. 

2, ಮುಖಗಳೆಂಬ ಪದವನ್ನು ವ್ಯಕ್ತಿಗಳಿಗೆ ಬಳಸಲಾಗಿದೆ. ಮುಖವೇ ಮಾನವನನ್ನು ಗುರುತಿಸುವ ಶರೀರದ ಪ್ರಧಾನ ಅಂಗ 
ಭಾಗವಾಗಿದೆ, ಮಾವನನಿಗೆ ಒದಗುವ ಒಳ್ಳೆಯ ಅಥವಾ ಕೆಟ್ಟ ಪರಿಸ್ಥಿತಿಯ ಪ್ರಕಟನೆಯೂ ಮುಖದಿಂದಲೇ ಆಗುತ್ತದೆ. ಆದ್ದರಿಂದ 'ಕೆಲವು 
ಮಂದಿ' ಎಂದು ಹೇಳುವುದರ ಬದಲಿಗೆ ಕೆಲವು ಮುಖಗ್ಗಳು ಎಂಬ ಪದ ಬಳಸಲಾಗಿದೆ. 

3. ಕುರ್‌ಆನಿನಲ್ಲಿ ಕೆಲವೆಡೆ ನರಕವಾಸಿಗಳಿಗೆ ತಿನ್ನಲು ರುಕ್ಕೂಮನ್ನು ನೀಡಲಾಗುವುದು, ಇನ್ನು ಕೆಲವೆಡೆ, ಅವರಿಗೆ ಪಿ 
"ಗಿಸ್ಸೀನ್‌' (ಗಾಯಗಳಿಂದ ಒಸರುಪ ಕೀವು) ಅಲ್ಲದೆ ಬೇಕೇನೂ ಸೇವಿಸಲು ಸಿಗಲಾರದು ಎನ್ನಲಾಗಿದೆ. ಇಲ್ಲಿ, ಅವರಿಗೆ ಮುಳ್ಳು ತುಂಬಿದ 
ಒಣಹುಲ್ಲಲ್ಲದೆ ಬೇರೇನೂ ತಿನ್ನಲು ಸಿಗಲಾರದು ಎಂದು ಹೇಳಲಾಗಿದೆ, ಈ ಹೇಳಿಕೆಗಳಲ್ಲಿ ವಿರೋಧಭಾಸಗಳೇನೂ ಇಲ್ಲ. ಅದರ ಅರ್ಥ- 
ನರಕದಲ್ಲಿ ವಿವಿಧ ಹಂತಗಳಿದ್ದು ಅಪರಾಧಿಗಳನ್ನು ಅವರ" ಅಪರಾಧಗಳಿಗನುಸಾರ ಅದರಲ್ಲಿ ಹಾಕಲಾಗುವುದು ಮತ್ತು ವಿವಿಧ ರೀತಿಯ 
ಶಿಕ್ಷೆಯನ್ನು ಅವರಿಗೆ ನೀಡಲಾಗುವುದು ಎಂದೂ ಆಗಬಹುದು. ಅವರು ರುಕ್ಕೂಮ್‌ ತಿನ್ನುವುದರಿಂದ ಪಾರಾಗ ಬಯಸಿದರೆ, ಅವರಿಗೆ 
ಗಿಸ್ಲೀನ್‌ ಸಿಗುವುದು, ಅದರಿಂದಲೂ ರಕ್ಷಣೆ ಹೊಂದ ಬಯಸಿದರೆ ಮುಳ್ಳು ತುಂಬಿದ ಹುಲ್ಲುಗಳ ಹೊರತು ಇನ್ನೇನೂ ಅವರಿಗೆ ಸಿಗಲಾರದು 
ಎಂದೂ ಆಗಬಹುದು. ಒಟ್ಟಿನಲ್ಲಿ ಅವರ ಇಷ್ಟದ ಆಹಾರ ಅವರಿಗೆ ಲಭಿಸದು. 


ಕಾಂಡ - 30 


226 ತಪ್ಪೀಮುಲ್‌ ಕುರ್‌ಆನ್‌ 


0 (£8 


ಬ್ಯ ಚ 4೨% 9 ಸ್ಥಿ (ಶಿ 1. ಜೀ PTV 
ಮಹ ತ್ರಿ (16% spc GO OL eles 
4೨4 pA ಭೆ px ಕಿ! ತಗ 
LE RNS SLE NIELS EEL GS 


ಬು ಆಂ ಯ 


ಬಜ AS ISLS NSE 


ಹರಿಯುತ್ತಿರುವುವು, ಅದರೊಳಗೆ ಉನ್ನತ ಪೀಠಗಳಿರುವುವು, ಪಾನಪಾತ್ರೆಗಳು ಇರಿಸಲ್ಪಟ್ಟಿರುವುವು," ಒರಗುವ ದಿಂಬುಗಳ 
ಸಾಲುಗಳಿರುವುವು ಮತ್ತು ನುಣುಪಾದ ಹಾಸುಗಳು ಹಾಸಿರುವುವು. 

(17-20) (ಇವರು ನಂಬುವುದಿಲ್ಲವೆಂದಾದರೆ) ಒಂಟೆಗಳು ಹೇಗೆ ಸೃಷ್ಟಿಸಲ್ಪಟ್ಟಿವೆ ಎಂಬುದನ್ನು ಇವರು. 
ನೋಡುವುದಿಲ್ಲವೇ? ಆಕಾಶವು ಹೇಗೆ ಎತ್ತರಿಸಲ್ಪಟ್ಟಿದೆಯೆಂಬುದನ್ನು ಕೋಡ ವದಿಲ್ಲ ಪರ್ವತಗಳು ಹೇಗೆ 
ನಾಟಲ್ಪಟ್ಟಿವೆಯೆಂಬುದನ್ನು ನೋಡುವುದಿಲ್ಲವೇ? ನೆಲವನ್ನು ಹೇಗೆ ಹಾಸಲಾಗಿದೆಯೆಂಬುದನ್ನು ನೋಡುವುದಿಲ್ಲವೇ?' 


4. ಅಂದರೆ ಭೂಲೋಕದಲ್ಲಿ ಅವರು ಎಂತಹ ಕರ್ಮಗಳನ್ನು ಮಾಡಿ ಬಂದಿರುವರೋ ಪರಲೋಕದಲ್ಲಿ ಅದರ ಅತ್ಯುತ್ತಮ 
ಪರಿಣಾಮಗಳನ್ನು ನೋಡಿ ಸಂತೋಷ ಪಡುವರು. ಇಲ್ಲಿ ಈಮಾನ್‌ ಮತ್ತು ಧರ್ಮನಿಷ್ಠೆಯ ಬದುಕನ್ನು ಆಯ್ಕೆ ಮಾಡಿ ತಮ್ಮ ದೇಹ ಮತ್ತು 
ಅಭಿಲಾಷೆಗಳ ತ್ಯಾಗಗಳನ್ನು ಮಾಡಿ, ಕರ್ತವ್ಯಗಳ ಪಾಲನೆಯಲ್ಲಿ ಏನೆಲ್ಲಸಂಕಷ್ಟ ಸ್ನಗಳನ್ನು ಸಹಿಸಿದರೋ, ದೇವನ ಆದೇಶಗಳ ಅನುಸರಣೆಯಲ್ಲಿ 

: ಯಾವ ಸಂಕಟಗಳನ್ನು ಎದುರಿಸಿದರೋ, ಕೆಡುಕಿನಿಂದ ಪಾರಾಗುವ ಪ್ರ ಪ್ರಯತ್ನದಲ್ಲಿಯಾವೆಲ್ಲನಪ್ಪಗಳನ್ನು ಅನುಭವಿಸಿದರೋ, ಯಾವಲಾಭ 
ಮತ್ತು ಸುಖಗಳಿಂದ ತಮ್ಮನ್ನು ತಡೆದಿರಿಸಿದರೋ ಅವೆಲ್ಲವೂ ನಿಜವಾಗಿಯೂ ಲಾಭದ ವ್ಯ ್ಯವಹಾರವಾಗಿತ್ತೆಂದು ಅವರಿಗೆ ಸಮಾಧಾನವಾಗುವುದು, 

5. ಇದು ಕುರ್‌ಆನಿನಲ್ಲಿ ಅಲ್ಲಲ್ಲಿ ಸ್ವರ್ಗದ ಸೌಭಾಗ್ಯಗಳ ಪೈಕಿ ಒಂದು ದೊಡ್ಡ ಸೌಭಾಗ್ಯವೆಂದು ಹೇಳಿರುವ ವಿಷಯವೇ ಆಗಿದೆ. 
(ವಿವರಣೆಗಾಗಿ ತಪ್ಲೀಮುಲ್‌ ಕುರ್‌ಆನ್‌ ಭಾಗ-3 ಮರ್ಯಮ್‌: ಟಿ. 38, ಭಾಗ-5 ಅತ್ತೂರ್‌: ಟಿ. 18, ಆಲ್‌ವಾಕಿಅ: ಟಿ. 13, ಭಾಗ-6 
ಅನ್ನಬಆ್‌: ಟಿ.21) 

6. ಅಂದರೆ ಮದಿರೆ ತುಂಬಿದ ಪಾಶ್ರೆಗಳೊಂದಿಗೆ ಸದಾ ಅವರ ಮುಂದೆ ಹಾಜರಿರುವರು. ಅದನ್ನು ಕೇಳಿ ತರಿಸುವ ಅಗತ್ಯವೇ 
ಇರಲಾರದು. 

7. ಅಂದರೆ ಇವರು ಪರಲೋಕದ ಈ ವಿಷಯಗಳನ್ನು ಕೇಳಿ, ಇದೆಲ್ಲ ಹೇಗೆ ಸಾಧ್ಯವೆಂದು ಕೇಳುತ್ತಾರಾದರೆ ತಮ್ಮ ಸುತ್ತಮುತ್ತ 
ದೃಷ್ಟಿಬೀರಿ, ಈ ಒಂಟೆಗಳು ಹೇಗೆ ಉಂಟಾದುವು, ಈ ಆಕಾಶ ಹೇಗೆ ಎತ್ತರವಾಯಿತು, ಈ ಪರ್ವತಗಳು ಹೇಗೆ ನಾಟಿ ನಿಂತವು, ಈ 
ಭೂಮಿಯು ಹೇಗೆ ಹರಡಿಕೊಂಡಿತು ಎಂದು ಆಲೋಚಿಸಿದ್ದಾರೆಯೆ? ಈ ಎಲ್ಲವಸ್ತುಗಳೂ ಆಗಬಲ್ಲುವು ಮತ್ತು ಆಗಿರುವುದು ಅವರ ಕಣ್ಣ 
ಮುಂದೆಯೇ ಇರುವಾಗ ಕಿಯಾಮತ್‌ ಏಕೆ ಬರಲಾರದು? ಪರಲೋಕದಲ್ಲಿ ಇನ್ನೊಂದು ಲೋಕ ಏಕೆ ಇರಬಾರದು, ಸ್ವರ್ಗ-ನರಕಗಳು 
ಏಕೆ ಉಂಟಾಗದು? ಲೋಕದಲ್ಲಿ ಕಣ್ಣು ತೆರೆಯುವಾಗ ಕಾಣುವ ವಸ್ತುಗಳೆಲ್ಲ ಆಗಲು ಸಾಧ್ಯ. ಏಕೆಂದರೆ ಅವು ಇಲ್ಲಿ ಅಸ್ತಿತ್ವದಲ್ಲಿವೆ, ಆದರೆ 
ಇನ್ನೂ ಅನುಭವಕ್ಕೆ ಬಾರದ ವಸ್ತುಗಳ ಬಗ್ಗೆ ಅದು ಸಂಭವಿಸುವುದು ಸಾಧ್ಯವೇ ಇಲ್ಲವೆಂದು ಭಾವಿಸುವುದು ಒಬ್ಬ ಬುದ್ಧಿಹೀನ ಮತ್ತು 
ಅವಿವೇಕಿಯ ಕೆಲಸವಾಗಿದೆ. ನಿಜವಾಗಿ ಅವನ ಮೆದುಳಲ್ಲಿ ಸ್ವಲ್ಪ ಬುದ್ಧಿಯಿದ್ದರೆ ಈ ಕಾಣುವ ವಸ್ತುಗಳೆಲ್ಲ ಹೇಗೆ ಅಸ್ತಿತ್ವಕ್ಕೆ ಬಂದುವು ಎಂದು 
ಅವನು ಯೋಜಿಸಬೇಕು. ಅರೇಬಿಯನ್‌ ಮರುಭೂಮಿಯ ನಿವಾಸಿಗಳಿಗೆ ಅಗತ್ಯವಾಗಿದ್ದ ಒಂಟೆಯು ಅಲ್ಲಿನ ಪ್ರಾಣಿಗಳಿಗಿರುವ 
ವೈಶಿಷ್ಟ್ಯತೆಗಳೊಂದಿಗೆ ಹೇಗೆ ಉಂಟಾದುವು. ಈ ಆಕಾಶ ಹೇಗೆ ಉಂಟಾಯಿತು. ಅದರ ವಾಶಾವರಣದಲ್ಲಿ ಉಸಿರಾಡಲು ಯೋಗ್ಯವಾದ 
ವಾಯು ಹೇಗೆ ತುಂಬಿದೆ. ಅದರ ಮೋಡಗಳು ಹೇಗೆ ಮಳೆ ಹೊತ್ತು ತರುತ್ತದೆ, ಅದರ ಸೂರ್ಯ ಹಗಲಲ್ಲಿ ಹೇಗೆ ಶಾಖ ಮತ್ತು ಪ್ರಕಾಶವನ್ನು 
ನೀಡುತ್ತದೆ. ಅದರ ಚಂದ್ರ ಮತ್ತು ನಕ್ಷತ್ರಗಳು ರಾತ್ರಿ ಹೊತ್ತು ಹೇಗೆ ಬೆಳಗುತ್ತವೆ? ಈ ಭೂಮಿಯು ಹೇಗೆ ಹರಡಿಕೊಂಡಿದೆ. ಅದರಲ್ಲಿ 

ನುಷ್ಯನು ವಾಸವಾಗಿರುವುದು, ಅದರ ಉತ್ಪತ್ರಿಗಳಿಂದ ಅವನ ಎಲ್ಲ ಅಗತ್ಯಗಳೂ ಪೂರ್ಣಗೊಳ್ಳುವುದು, ಅದರ ಬಾವಿ-ಚಿಲುಮೆಗಳು 
ಅವನ ಜೀವನಕ್ಕೆ ಅವಲಂಬವಾಗಿರುವುದು ಹೇಗೆ? ಈ ಪರ್ವತಗಳು ಭೂಮಿಯ ಮೇಲೆ ಬಣ್ಣ ಬಣ್ಣದ ಕಲ್ಲುಮಣ್ಣುಗಳನ್ನು ಹಾಗೂ ವಿವಿಧ 
ರೀತಿಯ ಖನಿಜಗಳನ್ನು ಹೊತ್ತುಕೊಂಡು ಹೇಗೆ ನಾಟಿ ನಿಂತಿವೆ? ಇದೆಲ್ಲವೂ ಓರ್ವ ಸಮರ್ಥ ಯುಕ್ತಿಪೂರ್ಣ ಶಿಲ್ಪಿಯ ಕಲೆಗಾರಿಕೆಯಿಲ್ಲದೆ 
ಉಂಟಾದುವೆ? ಆಲೋಚಿಸುವ ಮತ್ತು ಗ್ರಹಿಸುವ ಯಾರೂ ಇದಕ್ಕೆ ನಕಾರಾತ್ಮಕ ಉತ್ತರ ನೀಡಲಾರರು. ಅವನು ಹಠವಾದಿಯಾಗಿಲ್ಲದಿದ್ದರೆ 


ಕಾಂಡ - 30 


88. ಅಲ್‌ ಗಾಶಿಯಃ 227 


1005128/೬ಟ೪ YO iE ಕ ಈ 
್ಗ aL ನಿತಿ 490 


[4 
(21-26) ಸರಿ, (ಸಂದೇಶವಾಹಕರೇ) ನೀವು ಉಪ ಪದೇಶ ಮಾಡುತ್ತಾ ಸಾಗಿರಿ. ನೀವು' ಕೇವಲ ಉಪದೇಶಕರು. 
ಅವರ ಮೇಲೇನೂ ಬಲಾತ್ಕಾರ ಮಾಡುವವರಲ್ಲ* ಆದರೆ ಯಾರು ವಿಮುಖನಾಗುವನೋ ಹಾಗೂ ನಿರಾಕರಿಸುವನೋ 
ಅವನಿಗೆ ಅಲ್ಲಾಹನು ಘೋರ ಯಾತನೆ ಕೊಡುವನು. ಇವರಿಗೆಲ್ಲ ನಮ್ಮ ಕಡೆಗೇ ಮರಳಲಿಕ್ಕಿದೆ. ತರುವಾಯ ಇವರ 
ವಿಚಾರಣೆ ನಡೆಸುವ ಹೊಣೆ ನಮ್ಮ ಮೇಲೆಯೇ ಇದೆ. 


ಇವೆಲ್ಲವೂ ಅಸಂಭವನೀಯವಾಗಿರಲಿಲ್ಲವೆಂದು ಒಪ್ಪಲೇ ಬೇಕಾದೀತು. ಒಬ್ಬ ಸಮರ್ಥ ಮಹಿಮಾವಂಶ ಹಾಗೂ ಯುಕ್ತಿವಂತನು ಇದನ್ನು 
ಸಾಧ್ಯವಾಗಿ ಮಾಡದಿರುತ್ತಿದ್ದರೆ ಮತ್ತು ಒಬ್ಬಸಮರ್ಥನ ಸಾಮರ್ಥ್ಯದಿಂದ ಇವೆಲ್ಲವೂ ಸಾಧ್ಯವೆಂದಾದರೆ, ಮುಂದೆ ಅಸ್ತಿತ್ವಕ್ಕೆ ಬರಲಿವೆಯೆಂದು 
ಎಚ್ಚರಿಕೆ ನೀಡಲಾಗುವ ವಿಷಯವು ಸಂಭವನೀಯವಲ್ಲವೆಂದು ಭಾವಿಸಲು ಯಾವುದೇ ಕಾರಣವಿಲ್ಲ. 

8, ಬುದ್ಧಿಪೂರ್ವಕ ಪುರಾವೆಗಳಿಂದ ಯಾರಾದರೂ ಒಪ್ಪವುದಿಲ್ಲವಾದರೆ ಬಿಡಿ. ಒಪ್ಪದವರನ್ನು ಬಲವಂತವಾಗಿ ಒಪ್ಪವಂತ ಮಾಡುವ 
ಕೆಲಸವನ್ನು ನಿಮಗೆ ವಹಿಸಿ ಕೊಡಲಾಗಿಲ್ಲ. ಜನರಿಗೆ ಸರಿ-ತಪ್ಪುಗಳ ವ್ಯತ್ಯಾಸವನ್ನು ತೋರಿಸಿ ಕೊಡುವುದು ಮತ್ತು ತಪ್ಪು ದಾರಿಯಲ್ಲಿ 
. ದುಷ್ಪರಿಣಾಮಗಳ ಬಗ್ಗೆ ಎಚ್ಚರಿಸುವುದು ಮಾತ್ರ ನಿಮ್ಮ ಕೆಲಸ. ಈ ಕರ್ತವ್ಯವನ್ನು ನೀವು ಮಾಡುತ್ತಲಿರಿ. 


ee 


ಕಾಂಡ - 30 


` ಸ್ಥ ಬೆ ' ವವ 
“89. ಅಲ್‌ 'ಫಜ್ರ್‌ 
ಹೆಸರು 
5! *ಅಲ್‌ಫಜ್ರ್‌' ಎಂಬ ಪ್ರಥಮ ಪದವನ್ನೇ ಇದರ ಹೆಸರೆಂದು ಪರಿಗಣಿಸಲಾಗಿದೆ. 
ಅವತೀರ್ಣಕಾಲ 
ಇದು ಮಕ್ಕಾ ಪಟ್ಟಣದಲ್ಲಿ ಇಸ್ಲಾಮ್‌ ಸ್ವೀಕರಿಸಿದವರ ಮೇಲೆ ದೌರ್ಜನ್ಯಗಳು ಆರಂಭವಾಗಿದ್ದ ಕಾಲದಲ್ಲಿ” ಅವತೀರ್ಣ 


ಗೊಂಡಿತೆಂದು ಇದರ ವಿಷಯಗಳಿಂದ ವ್ಯಕ್ತವಾಗುತ್ತದೆ. ಆದ್ದರಿಂದಲೇ ಮಕ್ಕಾದ ಜನರಿಗೆ ಆದ್‌, ಸಮೂದ್‌ ಮತ್ತು ಫಿರ್‌ಔನರ 
ದುರ್ಗತಿಯ ಬಗ್ಗೆ ಎಚ್ಚರಿಸಲಾಗಿದೆ. 
ಚರ್ಚಾವಿಷಯ 

ಇದರ ವಿಷಯವು ಮಕ್ಕಾದವರು ನಿರಾಕರಿಸುತ್ತಿದ್ದ ಪರಲೋಕದ ರಕ್ಷೆ ಮತ್ತು ಶಿಕ್ಷೆಯಾಗಿದೆ. ಈ ಉದ್ದೇಶಕ್ಕಾಗಿ ಯಾವ 
ರೀತಿ ಅನುಕ್ರಮವಾಗಿ ಪುರಾವೆಗಳನ್ನೊದಗಿಸಲಾಗಿದೆಯೋ ಅದನ್ನು ಅದೇ ಕ್ರಮದಲ್ಲಿ ಗಮನ ಕೊಟ್ಟು ನೋಡಿರಿ. 

ಮೊತ್ತ ಮೊದಲು ಪ್ರಭಾತ, ದಶರಾತ್ರಿಗಳು, ಒಂಟಿ ಮತ್ತು ಬೆಸ ಸಂಖ್ಯೆಯ ಹಾಗೂ ಅಗಲಿ ಹೋಗುತ್ತಿರುವ ರಾತ್ರಿಯ 
ಆಣೆ ಹಾಕುತ್ತಾ ಕೇಳುಗರೊಂದಿಗೆ, ನೀವು ನಿರಾಕರಿಸುತ್ತಿರುವವುಗಳು ವಾಸ್ತವವೆಂಬುದಕ್ಕೆ ಸಾಕ್ಷಿಯಾಗಲು ಈ ವಸ್ತುಗಳು 
ಸಾಕಾಗದೇ ಎಂದು ಕೇಳಲಾಗುತ್ತದೆ. ಮುಂದೆ ಈ ನಾಲ್ಕೂ ವಿಷಯಗಳ ಕುರಿತು ಟಿಪ್ಪಣಿಗಳಲ್ಲಿನಾವು ಕೊಟ್ಟಿರುವ ವಿವರಣೆಗಳಿಂದ, 
ಅವು ರಾತ್ರಿ ಹಗಲಿನ ಈ ವ್ಯವಸ್ಥೆಯಲ್ಲಿ ನಿರಂತರ ಕಂಡು ಬರುತ್ತಿರುವ ಶಿಸ್ಥಿನ ಸಂಕೇತವಾಗಿದೆಯೆಂದು ನಿಮಗೆ ತಿಳಿದು 
ಬರುವುದು. ಅವುಗಳ ಆಣೆ ಹಾಕೆ ಈ ಪ್ರಶ್ನೆಯನ್ನು ಯಾವ ಅರ್ಥದಲ್ಲಿ ಹಾಕಲಾಗಿದೆಯೆಂದರೆ ದೇವನಿಂದ ಸ್ಥಾಪಿತವಾದ 
ಯುಕ್ತಿಪೂರ್ಣ ವ್ಯ ವಸ್ಥೆಯನ್ನು ನೋಡಿದ ಬಳಿಕವೂ ಪರಲೋಕವನ್ನು ತರುವುದು ಅವನ ಮಹಿಮೆಗೆ ಅತೀತವಲ್ಲ ಮತ್ತು ಅವನು 
ಕರ್ಮಗಳ ವಿಚಾರಣೆ ನಡೆಸುವುದು ಅವನ ಯುಕ್ತಿಗೆ ಅನುಗುಣವಾಗಿದೆಯೆಂದು ಕಂಡುಕೊಳ್ಳಲು ಬೇರಾವುದೇ ಸಾಕ್ಷ್ಯದ 
ಅಗತ್ಯವಿದೆಯೇ? 

ಅದರ ನಂತರ ಮಾನವ ಚರಿತ್ರೆಯಿಂದ ಸಾಕ್ಷ್ಯ ಒದಗಿಸುತ್ತಾ ಆದ್‌, ಸಮೂದ್‌ ಮತ್ತು ಫಿರ್‌ಔನನ ದುರ್ಗತಿಯನ್ನು 
ಉದಾಹರಣೆಯಾಗಿ ತೋರಿಸಲಾಗಿದೆ, ಅವರು ಮಿತಿಮೀರಿ ಭೂಮಿಯ ಮೇಲೆ ಕ್ಟೋಭೆಯುಂಟು ಮಾಡಿದಾಗ, ದೇವನ ಶಿಕ್ಷೆ 
ಅವರ ಮೇಲೆ ಎರಗಿತು. ಇದು ವಿಶ್ವ ವ್ಯವಸ್ಥೆಯನ್ನು ಕುರುಡು, ಕಿವುಡು ಶಕ್ತಿಗಳು ನಡೆಸುತ್ತಿಲ್ಲ ಈ ಲೋಕವು ಯಾವುದೇ 
ಮೂರ್ತ ರಾಜನ ಕತ್ತಲ ನಗರಿಯಲ್ಲ ಅದು ಓರ್ವ ಯುಕ್ತಿವಂತನೇ ಇದನ್ನು ನಡೆಸುತ್ತಿದ್ದಾನೆಂಬುದರ ಪುರಾವೆಯಾಗಿದೆ. 
ಮಾನವ ಚರಿತ್ರೆಯಲ್ಲಿ ನಿರಂತರ ಗೋಚರಿಸುತ್ತಿರುವ, ಬುದ್ಧಿ ಮತ್ತು ನೈತಿಕ ಪ್ರಜ್ಞೆಯನ್ನು ನೀಡಿ ಇಲ್ಲಿ ಹಸ್ತಕ್ಷೇಪ ನಡೆಸುವ 
ಅಧಿಕಾರವನ್ನು ನೀಡಿ ಕಳಿಸಲಾಗಿರುವ ಸೃಷ್ಟಿಯನ್ನು ವಿಚಾರಿಸುವುದು ಮತ್ತು ಅವನಗೆ ರಕ್ಷೆ- ಶಿಕ್ಷೆ ನೀಡುವುದು "ಅವನ ಯುಕ್ತಿ 
ಮತ್ತು ನ್ಯಾಯದ ಬೇಡಿಕೆಯಾಗಿದೆ. 

ತರುವಾಯ ಮಾನವ ಸಮಾಜದ ನೈತಿಕ ಸ್ಥಿತಿಯನ್ನು ವಿಮರ್ಶಿಸಲಾಗಿದೆ. ಅರಬ್‌ ಜಾಹಿಲಿಯ್ಯತ್‌(ಅಜ್ಞಾನ) ಆಗ ಎಲ್ಲರ 
ಮುಂದೆ ಪ್ರಾಯೋಗಿಕ ರೂಪದಲ್ಲಿತ್ತು. ವಿಶೇಷವಾಗಿ ಅದರ ಎರಡು ಮಗ್ಗುಲುಗಳನ್ನು ವಿಮರ್ಶಿಸಲಾಗಿದೆ. (1) ಜನರ ನೈತಿಕ 
ದೃಷ್ಟಿಕೋನ, ಅದರಿಂದ ಅವರು ನೈತಿಕತೆಯ ಒಳಿತು-ಕೆಡುಕುಗಳನ್ನು ಪರಿಗಣಿಸದೆ ಕೇವಲ ಸಂಪತ್ತು, ಅಧಿಕಾರದ ಗಳಿಕೆ ಅಥವಾ 
ನಷ್ಟವನ್ನು ಗೌರವ ಮತ್ತು ಅಪಮಾನದ ಮಾನದಂಡವಾಗಿ ಮಾಡಿಕೊಂಡಿದ್ದರು ಮತ್ತು ಸಿರಿವಂತಿಕೆಯು ಬಹುಮಾನವೋ 
ಬಡತನವು ಶಿಕ್ಷೆಯೋ ಆಗಿಲ್ಲ ಬದಲಾಗಿ ಅಲ್ಲಾಹನು ಸಿರಿವಂತಿಕೆಯನ್ನು ನೀಡಿದಾಗ ಮಾನವನು ಯಾವ ನೀತಿಯನ್ನನುಸರಿಸುತ್ತಾನೆ, 
ಬಡತನವನ್ನು ನೀಡಿದಾಗ ಅವನ ವರ್ತನೆ ಹೇಗಿರುತ್ತೆಂಬುದನ್ನು ಪರೀಕ್ಷಿಸುತ್ತಿದ್ದಾನೆಂಬುದನ್ನು ಮರೆತು ಬಿಡುತ್ತಾರೆ. (2) ಜನರ 


ಕಾಂಡ - 30 


229 


ಒಂದು ದುರ್ವರ್ತನೆಯ ಕುರಿತಾಗಿದೆ. ತಂದೆ ತೀರಿಕೊಂಡ ಕೂಡಲೇ ಅನಾಥವಾಗಿ ಅವರ ಬಳಿಯಿರುವ ಮಗುವಿನ ಸ್ಥಿತಿಯು 
ಅತ್ಯಂತ ಚಿಂತಾಜನಕವಾಗಿರುತ್ತದೆ. ಅದನ್ನು ಕೇಳುವವರೇ ಇರುವುದಿಲ್ಲ. ರಟ್ಟೆ ಬಲವುಳ್ಳವನು, ಮೃತನ ಸಂಪೂರ್ಣ ಸೊತ್ತನ್ನು 
ವಶಪಡಿಸಿಕೊಳ್ಳುತ್ತಾನೆ. ದುರ್ಬಲರನ್ನು ಅಟ್ಟುತ್ತಾನೆ. ಇದು ಎಷ್ಟೇ ಸಂಪತ್ತು ,ಸಿಕ್ಕಿದರೂ ತೃಪ್ತರಾಗದೆ ಇನ್ನೂ ಬೇಕೆಂಬ ಮನ 
ತಣಿಯದ ದುರಾಸೆಯಾಗಿದೆ.- ಈ ಲೋಕದ ಬದುಕಿನಲ್ಲಿ ಮಾನವರ `ಈ ನೇತಿಯಾಗಿದ್ದರೆ: ಅವರ ವಿಚಾರಣೆ 
ನಡೆಯದಿರುವುದಾದರೂ ಹೇಗೆಂಬುದನ್ನು ಮನವರಿಕೆ ಮಾಡಿಕೊಡುವುದೇ ಈ ವಿಮರ್ಶೆಯ ಉದ್ದೇಶವಾಗಿದೆ. 
ಕೊನೆಯಲ್ಲಿ ವಿಜಾರಣೆ ನಡೆಯುವುದು ಖಂಡಿತ. ಅದು ಅಲ್ಲಾಹನ ನ್ಯಾಯಾಲಯ ಸ್ಥಾಪನೆಗೊಂಡ ದಿವಸ 
ನಡೆಯುವುದೆಂದು ಮಾತನ್ನು ಕೊನೆಗೊಳಿಸಲಾಗಿದೆ. ರಕ್ಷೆ-ಶಿಕ್ಷೆಯನ್ನು ಇಂದು ನಿರಾಕರಿಸುವವರಿಗೆ ಆಗ ಮನವರಿಕೆಯಾಗುವುದು. 
ಆದರೆ ಆಗ ಮನವರಿಕೆಯಾಗಿ ಪ್ರಯೋಜನವಿಲ್ಲ, ಸತ್ಯನಿಷೇಧಿಯು, ಅಕಟ! ನಾನು ಈ ದಿನಕ್ಕಾಗಿ ಏನಾದರೂ ತಯಾರಿ 
ನಡೆಸುತ್ತಿದ್ದರೆ? ಎಂದು ಹಲುಬುವನು. ಆದರೆ ಈ ವಿಷಾದವು ಅವನನ್ನು ದೇವ ಶಿಕ್ಷೆಯಿಂದ ಪಾರುಗೊಳಿಸಲಾರದು. ಆದರೆ 
ಈ ಲೋಕದಲ್ಲಿ ದೇವಗ್ರಂಥಗಳು ಮತ್ತು ಪ್ರವಾದಿಗಳು ಮುಂದಿಡುತ್ತಿದ್ದ ಸತ್ಯವನ್ನು ಪೂರ್ಣ ಮನಹಂತೃಪ್ತಿಯೊಂದಿಗೆ 
ಸ್ವೀಕರಿಸಿದ್ದವರೊಂದಿಗೆ ಅಲ್ಲಾಹನು ಪ್ರಸನ್ನನಾಗುವನು. ಅವರೂ ಅಲ್ಲಾಹನು ನೀಡಿದ ಬಹುಮಾನಗಳಿಂದ ಸಂತೃಪ್ರರಾಗುವರು. 
ಅವರೊಂದಿಗೆ, ತಮ್ಮ ಪ್ರಭುವಿನ ಇಷ್ಟದಾಸರೊಂದಿಗೆ ಸೇರಿಕೊಳ್ಳುವಂತೆ ಮತ್ತು ಸ್ವರ್ಗವನ್ನು ಪ್ರವೇಶಿಸುವಂತೆ ಹೇಳಲಾಗುವುದು. 


ಕಾಂಡ - 30 


ಮೆ 


89. ಅಲ್‌ ಫಜ್ರ್‌ 
| (ಅವತೀರ್ಣ - ಮಕ್ಕಾದಲ್ಲಿ) | . 
ಸೂಕ್ತಗಳು: 30 | .  ಶುಕೂಆ್‌:1 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ . 

Be AN EL st TE A 1% 3 2 ಬಬ ಫಲ ್‌ಲಲಳ್ಳ_ಉಬಏೀ 

ESB OES SOLAS Saas 

ಹ Mh SAL ALS ok ತಂ PPE EEN 

ENNIS ಟಟ ಟಬ ಬ ಜಟ್ಟ 

(1-5) ಪ್ರಾತಹಾಲದ, ದಶರಾತ್ರಿಗಳ, ಸಮವಿಷಮಗಳ ಮತ್ತು ಅಗಲುತ್ತಿರುವ ರಾತ್ರಿಯ ಆಣೆ. ಇದರಲ್ಲಿ 
ಬುದ್ಧಿಜೀವಿಗಳಿಗೇನಾದರೂ ಆಣೆ ಇದೆಯೇ? 

(6-14) ನಿಮ್ಮ: ಪ್ರಭು ಉನ್ನತ ಸ್ತಂಭಗಳ ಆದ್‌ ಇರಮ್‌ನವರೊಂದಿಗೆ' ಹೇಗೆ ವರ್ತಿಸಿದನೆಂಬುದನ್ನು ನೀವು 
ನೋಡಲಿಲ್ಲವೇ? ಅವರಂತಹ ಯಾವ ಜನಾಂಗವೂ ಜಗತ್ತಿನ ನಾಡುಗಳಲ್ಲಿ, ಸೃಷ್ಟಿಸಲ್ಪಟ್ಟಿರಲಿಲ್ಲ" ಕಣಿವೆಗಳಲ್ಲಿ ಬಂಡೆಗಳನ್ನು 
ಕೊರೆದಿದ್ದ ಸಮೂದರೊಂದಿಗೆ" ಮತ್ತು ಮೊಳೆಗಳವನಾದ ಫಿರ್‌ಔನನೊಂದಿಗ್‌ (ಅವನು ಹೇಗೆ ವರ್ಶಿಸಿದನೆಂಬುದನ್ನು 


1. ಈ ಸೂಕ್ತಗಳ ವ್ಯಾಖ್ಯಾನದಲ್ಲಿ ವ್ಯಾಖ್ಯಾನಕಾರರ ನಡುವೆ ಬಹಳಷ್ಟು ಭಿನ್ನಾಭಿಪ್ರಾಯಗಳಿವೆ. ಎಲ್ಲಿಯವರೆಗೆಂದರೆ "ಬಡಿ ಮತ್ತು 
ಬೆಸ' ಸಂಖ್ಯೆಯ ಕುರಿತು 36 ಹೇಳಿಕೆಗಳು ಸಿಗುತ್ತವೆ. ಕೆಲವು ವರದಿಗಳಲ್ಲಿ ಅವರ ವ್ಯಾಖ್ಯಾನವನ್ನು ಪ್ರವಾದಿ(ಸ) ಅವರಿಗೆ ಜೋಡಿಸಲಾಗಿದೆ. 
ಆದರೆ: ವಾಸ್ತವದಲ್ಲಿ ಯಾವ ವ್ಯಾಖ್ಯಾನವೂ ಪ್ರವಾದಿವರ್ಯರಿಂದ ಸಾಬೀತಾಗಿಲ್ಲ; ಅನ್ಯಥಾ ಸಹಾಬಿಗಳು, ತಾಬಈಗಳು ಮತ್ತು 
ಅನಂತರದ ವ್ಯಾಖ್ಯಾನಕಾರರ ಪೈಕಿ ಯಾರಾದರೂ ಪ್ರವಾದಿಯವರ ವ್ಯಾಖ್ಯಾನದ ನಂತರ ಈ ಸೂಕ್ತಗಳಿಗೆ ಸ್ವಯಂ ಅರ್ಥ ಕಲ್ಪಿಸುವ 
ಧೈರ್ಯ ತೋರುವುದು ಸಾಧ್ಯವಿರಲಿಲ್ಲ. 

ವಾಕ್‌ಶೈಲಿಯ ಬಗ್ಗೆ ಆಲೋಚಿಸುವಾಗ, ಹಿಂದಿನಿಂದಲೇ ಯಾವುದೋ. ಒಂದು ಚರ್ಚೆ ನಡೆಯುತ್ತಿತ್ತು. ಪ್ರವಾದಿ(ಸ)ಯವರು 
ಒಂದು ವಿಷಯ ಹೇಳುತ್ತಿದ್ದರು, ಅದನ್ನು ಸತ್ಯನಿಷೇಧಿಗಳು ನಿರಾಕರಿಸುತ್ತಿದ್ದರು.. ಅದಕ್ಕಾಗಿ ಪ್ರವಾದಿಯವರ ಮಾತನ್ನು ಸಮರ್ಥಿಸುತ್ತಾ 
ಇಂತಿಂತಹ ವಿಷಯಗಳ ಆಣೆಯೆಂದು ಹೇಳಲಾಗುತ್ತಿದೆ. ಅದರರ್ಥ- ಈ ವಸ್ತುಗಳಾಣೆ! ಮುಹಮ್ಮದ್‌(ಸ) ಹೇಳುವುದೆಲ್ಲವೂ ಸತ್ಯವೇ 
ಆಗಿದೆ. ತರುವಾಯ ಬುದ್ಧಿ ಶಕ್ತಿಯಿರುವವನಿಗೆ ಇದರಲ್ಲಿ ಯಾವುದೇ ಆಣೆಯಿದೆಯೇ ಎಂದು ಹೇಳಿ, ಈ ಪ್ರಶ್ನೆಯೊಂದಿಗೆ ಮಾತನ್ನು 
ಕೊನೆಗೊಳಿಸಲಾಗಿದೆ. ಅಂದರೆ ಈ ಸತ್ಯಕ್ಕೆ ಸಾಕ್ಷ 5 ನೀಡಲು ಇದರ ನಂತರ ಯಾವುದೇ ರೀತಿಯ ಅಗತ್ಯ ಉಳಿದಿದೆಯೇ? ಈ ಅಣೆಯು 
ಓರ್ವ ಬುದ್ಧಿಯುಳ್ಳ ಮನುಷ್ಯನಿಗೆ ಪ್ರವಾದಿ ಮುಹಮ್ಮದ್‌(ಸ) ಮುಂದಿಡುವ ಮಾತನ್ನು ಒಪ್ಪಿಕೊಳ್ಳಲು ಸಾಲದೇ? 

ಇಲ್ಲಿಆ ನಾಲ್ಕು ವಿಷಯಗಳ ಆಣೆ ಹಾಕಲಾಗಿರುವ ಚರ್ಚೆ ಯಾವುದಾಗಿತ್ತು ಎಂಬುದೇ ಪ್ರಶ್ನೆ. ಅದಕ್ಕೆ "ನಿಮ್ಮ ಪ್ರಭು ಆದ್‌ನೊಂದಿಗೆ 
ಏನು. ಮಾಡಿದನು' ಎಂಬಲ್ಲಿಂದ ಅಧ್ಯಾಯದ ಕೊನೆಯ ತನಕದ ಸಂಪೂರ್ಣ ವಿಷಯವನ್ನು ಗಮನಿಸಬೇಕಾದೀತು. ಅದರಿಂದ, ಈ 
ಚರ್ಚೆಯು ರಕ್ಷೆ-ಶಿಕ್ಷೆಯ ಕುರಿತಾಗಿದ್ದು ಅದನ್ನು ಮಕ್ಕಾದವರು ಒಪ್ಪಿಕೊಳ್ಳಲು ಸಿದ್ಧರಿರಲಿಲ್ಲಮತ್ತು ಪ್ರವಾದಿಯವರು ಅವರಿಗೆ ವಿಷಯವನ್ನು 
ಮನವರಿಕೆ ಮಾಡಿಸಲು ನಿರಂತರ ಶ್ರಮಿಸುತ್ತಿದ್ದರು ಎಂದು ತಿಳಿದು ಬರುತ್ತದೆ. ಅದಕ್ಕಾಗಿ ಫಜ್ರ್‌ನ, ಹತ್ತು ರಾತ್ರಿಗಳ, ಬಿಡಿ ಮತ್ತು ಬೆಸ 


. ಕಾಂಡ - 30 


89, ಅಲ್‌ ಫಜ್ರ್‌ 231 


ಸಂಖ್ಯೆಯ ಹಾಗೂ ಅಗಲುತ್ತಿರುವ ರಾತ್ರಿಯ ಆಣೆ ಹಾಕಿ, ಈ ವಿಷಯವನ್ನು ನಂಬಲು ಈ ನಾಲ್ಕುವಿಷಯಗಳು ಸಾಲದೇ? ಬುದ್ಧಿಶಾಲಿಯಾದ 
ಮನುಷ್ಯನಿಗೆ ಇನ್ನಾವುದೇ ವಸ್ತುವಿನ ಅಗತ್ಯವಿದೆಯೇ ಎಂದು ಹೇಳಲಾಗಿದೆ. 

ಈ ಆಣೆಗಳ ಸಾಂದರ್ಭಿಕತೆಯು ನಿರ್ಣಯಗ್ಗೊಂಡ್ಲ ಬಳಿಕ ನಮಗೆ ಅನಿವಾರ್ಯವಾಗಿ ಅನಂತರದ ವಿಷಯಕ್ಕೆ ಆಧಾರವಾಗುವಂತಹ 
ಅರ್ಥವನ್ನು ಕಲ್ಲಿಸಬೇಕಾದೀತು. ಪ್ರಪ್ರಥಮವಾಗಿ 'ಫಜ್ರ್‌ (ಪ್ರಭಾತ)ನ ಆಣೆ' ಎನ್ನಲಾಗಿದೆ. ಬೆಳ್ಳಿ ಮೂಡುವುದನ್ನು ಫಜ್ರ್‌ ಎನ್ನಲಾಗುತ್ತದೆ. 
ಅಂದರೆ ಅದು ರಾತ್ರಿಯ ಅಂಧಕಾರದಿಂದ ಹಗಲಿನ ಬೆಳಕು ಪೂರ್ವದಿಂದ ಒಂದು ಬೆಳ್ಳಿ. ನೂಲಿನ ರೂಪದಲ್ಲಿ ಪ್ರತ್ಯಕ್ಷವಾಗುವ 
ಸಮಯವಾಗಿರುತ್ತದೆ. ಅನಂತರ 3 00) "ಹತ್ತು ರಾತ್ರಿಗಳಾಣೆ' ಎನ್ನಲಾಗಿದೆ. ವಾಕ್ಷರಣಿಯನ್ನು ದೃಷ್ಟಿಯಲ್ಲಿಟ್ಟರೆ ತಿಂಗಳ ಮೂವತ್ತು 
ರಾತ್ರಿಗಳ ಪೈಕಿ ಪ್ರತಿ ಹತ್ತು ರಾತ್ರಿಗಳಾಗಿವೆ. ಪ್ರಥಮ ಹತ್ತು ಚಂದ್ರನು ಒಂದು ಉಗುರಿನಾಕಾರದಲ್ಲಿ ಆರಂಭಗೊಂಡು ಪ್ರತಿದಿನ ವೃದ್ಧಿಸುತ್ತಾ 
ಅರ್ಧಕ್ಕಿಂತಲೂ ಹೆಚ್ಚು ಬೆಳಗುವ ರಾತ್ರಿಗಳಾಗಿವೆ. ಎರಡನೇ ಹತ್ತು ರಾತ್ರಿಯ ದೊಡ್ಡ ಭಾಗ ಬೆಳಗಿ ಕೊಂಡಿರುವ ರಾತ್ರಿಗಳಾಗಿವೆ. ಕೊನೆಯ 
ಹತ್ತು ಚಂದ್ರ ದಿನೇ ದಿನೇ ಕ್ಹಯಿಸುತ್ತಾ ರಾತ್ರಿಯ ಹೆಚ್ಚಿನ ಭಾಗವು ಅಂಧಕಾರಮಯವಾಗಿ ತಿಂಗಳ ಕೊನೆಯಲ್ಲಿ ರಾತ್ರಿಯು ಸಂಪೂರ್ಣ 
ಕತ್ತಲಾಗಿರುತ್ತದೆ. ಅನಂತರ “ಬಿಡಿ ಮತ್ತು ಬೆಸ ಸಂಖ್ಯೆಯ ಆಣೆ' ಎನ್ನಲಾಗಿದೆ. ಎರಡು ಸಮಾನವಾಗಿ ಭಾಗಿಸಲ್ಪಡುವ ಸಂಖ್ಯೆಗೆ ಬಿಡಿಸಂಖ್ಯೆ 
ಎನ್ನಲಾಗುತ್ತದೆ. 2, 4, 6, 8, ಹೀಗೆ. ಭಾಗಿಸಲ್ಪಡದ ಸಂಖ್ಯೆಗೆ ಬೆಸ ಸಂಖ್ಯೆಯೆಂದು ಹೇಳಲಾಗುತ್ತದೆ. 1, 3, 5, 7 ಹೀಗೆ. ಒಟ್ಟಾಗಿ ನೋಡು 
ವಾಗ, ಇದು ವಿಶ್ವದ ಎಲ್ಲ ವಸ್ತುಗಳನ್ನು ಒಳಗೊಳ್ಳುತ್ತದೆ. ಏಕೆಂದರೆ ಪ್ರತಿಯೊಂದು ವಸ್ತುವೂ ಜೋಡಿಯಾಗಿ ಅಥವಾ ಒಂಟಿಯಾಗಿ 
ಇರುತ್ತದೆ. ಇಲ್ಲಿ ಮಾತು ರಾತ್ರಿ-ಹಗಲುಗಳದ್ದಾಗಿರುವುದರಿಂದ ವಿಷಯ ಪರಂಪರೆಯ ಅನುಸಾರ ಬಿಡಿ ಮತ್ತು ಬೆಸ ಸಂಖ್ಯೆಯ ಅರ್ಥ 
ದಿನಗಳ ಬದಲಾವಣೆಯಾಗಿದೆ. ತಿಂಗಳ ದಿನಾಂಕ 1 ರಿಂದ 2, 2 ರಿಂದ 3 ಆಗುತ್ತಲೇ ಹೋಗುತ್ತದೆ. ಪ್ರತಿಯೊಂದು ಬದಲಾವಣೆಯು 
ಒಂದು ಹೊಸಸ್ಥಿತಿಯನ್ನು ಹೊತ್ತು ತರುತ್ತದೆ. ಕೊನೆಯಲ್ಲಿ "ಸರಿದು ಹೋಗುತ್ತಿರುವ ರಾತ್ರಿಯಾಣೆ' ಎನ್ನಲಾಗಿದೆ. ಅಂದರೆ ಸೂರ್ಯಾಸ್ತಮದ 
ನಂತರ ಲೋಕವನ್ನು ಆವರಿಸಿದ್ದ ಕತ್ತಲೆಯು ಕೊನೆಯ ಹಂತವನ್ನು ತಲುಪಿ ಇನ್ನೇನು ಬೆಳಕು ಹರಿಯಲಿದೆ ಎಂಬಂತಿರುವ ಸಮಯ. 

ಈಗ ಆಣೆ ಹಾಕಲಾಗಿರುವ ಈ ನಾಲ್ಕು ವಿಷಯಗಳ ಮೇಲೆ ಒಂದು ಪಕ್ಷಿ ನೋಟ ಬೀರಿ ನೋಡಿರಿ. ಮುಹಮ್ಮದ್‌ (ಸು) ಪುರಸ್ಕಾರ 
ಮತ್ತು ಶಿಕ್ಷೆಯ ಕುರಿತು ಕೊಡುವ ವಾರ್ತೆಯು ಅಪ್ಪಟ ಸತ್ಯವಾಗಿದೆ. ಈ ಎಲ್ಲ ವಸ್ತುಗಳು ಓರ್ವ ಸಮರ್ಥ ದೇವನು ಈ ಪ್ರಪಂಚವನ್ನು 
ಆಳುತ್ತಿದ್ದಾನೆ, ಅವನ ಯಾವ ಕಾರ್ಯವೂ ವ್ಯರ್ಥ, ಉದ್ದೇಶರಹಿತ, ಯುಕ್ತಿಹೀನ, ಅನೌಚಿತ್ಯವಾಗಿರುವುದಿಲ್ಲ. ಅವನ ಪ್ರತಿಯೊಂದು 
ಕಾರ್ಯವೂ ಒಂದು ಯುಕ್ತಿಪೂರ್ಣ ಯೋಜನೆಯಂತೆ ನಡೆಯುತ್ತದೆಂಬುದನ್ನು ಸೂಚಿಸುತ್ತದೆ. ಈ ಲೋಕದಲ್ಲಿನೀವು, ರಾತ್ರಿಯು ಆವರಿಸಿ 
ದಾಗ ಸೂರ್ಯ ನೆತ್ತಿಗೇರಿ ನಿಂತಿರುವುದನ್ನು ನೀವೆಂದೂ ಈ ಲೋಕದಲ್ಲಿ ಕಾಣಲಾರಿರಿ. ಅದೇ ರೀತಿ ಒಂದು ದಿನ ಚಂದ್ರ ಬಾಲಚಂದ್ರನಾಗಿ 
ಉದಯಿಸುತ್ತಾನೆ, ಇನ್ನೊಂದು ದಿನ ಪೂರ್ಣ ಚಂದ್ರನಾಗಿ ಗೋಚರಿಸುತ್ತಾನೆ ಅಥವಾ ರಾತ್ರಿ ಬಂದದ್ದು ಬೆಳಗಾಗುವುದೇ ಇಲ್ಲ, ಅದು 
ಸ್ಥಿರವಾಗಿ ನಿಂತು ಬಿಟ್ಟಿತು ಎಂಬ ಸ್ಥಿತಿ ಉಂಟಾಗುವುದಿಲ್ಲ ಅಥವಾ ದಿನಗಳುರುಳುವ ವ್ಯವಸ್ಥೆಯೇ ಇಲ್ಲದೆ ಮಾನವನು ದಿನಗಳ ಲೆಕ್ಕವಿಡಲಾ 
ಗದೆ, ಇದು ಯಾವ ಶಿಂಗಳೆಂದು ಗುರುತಿಸಲಾಗದೆ, ಯಾವ ದಿನಾಂಕದಿಂದ ಅವನ ಒಂದು ಕಾರ್ಯ ಆರಂಭವಾಗಿ ಯಾವಾಗ ಮುಗಿಯು 
ವುದು, ಬೇಸಿಗೆ ಕಾಲ ಯಾವುದು, ಶಿಶಿರ ಮತ್ತು ಮಳೆಗಾಲ ಯಾವುದು ಎಂದು ತಿಳಿಯದಿರುವುದು ಕೂಡ ಸಾಧ್ಯವಿಲ್ಲ. ವಿಶ್ವದ ಇತರೆಲ್ಲ 
ವಸ್ತುಗಳನ್ನು ರಾತ್ರಿ-ಹಗಲಿನ ಈ ಶಿಸ್ತುಬದ್ಧತೆಯನ್ನು ಮನುಷ್ಯ ಕಣ್ಣೆರೆದು ನೋಡಿದರೆ ಮತ್ತು ಒಂದಿಷ್ಟು ಯೋಚಿಸಿದರೆ ಈ ಪ್ರಬಲ 
ಶಿಸ್ತುಬದ್ಧತೆಯು ಓರ್ವ ಸರ್ವಸಮರ್ಥನು ಸ್ಥಾಪಿಸಿದ್ದು ಅದರಲ್ಲಿ ಈ ಭೂಮಿಯಲ್ಲಿ ಸೃಷ್ಟಿಸಲಾದ ಸೃಷ್ಟಿಯ ಅಸಂಖ್ಯಾತ ಔಚಿತ್ಯಗಳು 
ಅವಲಂಬಿತವಾಗಿದೆಯೆಂಬುದಕ್ಕೆ ಸಾಕ್ಷ ( ಲಭಿಸುವುದು. ಇನ್ನು ಇಂತಹ ಯುಕ್ತಿಜ್ಞ ಹಾಗೂ ಸಮರ್ಥ ಸೃಷ್ಟಿಕರ್ತನ ಲೋಕದಲ್ಲಿರುವ 
ಯಾರಾದರೂ ಪರಲೋಕದ ಶಿಕ್ಷೆ-ರಕ್ಷೆಯನ್ನು ನಿರಾಕರಿಸುತ್ತಾನೆಂದಾದರೆ ಅವನು ಎರಡು ಮೂರ್ಯತನಗಳ ಪೈಕಿ ಒಂದರಲ್ಲಿಸಿಲುಕಿರುತ್ತಾನೆ 
ಎಂದರ್ಥ. ಒಂದೋ ಅವನು ಸೃಷ್ಟಿಕರ್ತನ ಮಹಿಮೆಯನ್ನು ನಿರಾಕರಿಸುತ್ತಾನೆ. ಇಲ್ಲವೆ ಅವನು ಈ ವಿಶ್ವವನ್ನು ಪ್ರಬಲ ಶಿಸ್ತಿನೊಂದಿಗೆ 
ಸೃಷ್ಟಿಸಲು ಸಮರ್ಥನಾಗಿದ್ದಾನೆ, ಆದರೆ ಮನುಷ್ಯನನ್ನು ಇನ್ನೊಮ್ಮೆ ಸೃಷ್ಟಿಸಿ ಅವನಿಗೆ ರಕ್ಷಿ-ಶಿಕ್ಷೆ ನೀಡುವಷ್ಟು ಸಮರ್ಥನಲ್ಲವೆಂದು ಭಾವಿಸುತ್ತಾನೆ 
ಅಥವಾ ಅವನು ಸೃಷ್ಟಿಕರ್ತನ ಯುಕ್ತಿಯನ್ನು ನಿರಾಕರಿಸುತ್ತಾನೆ. ಸರ್ವಶಕ್ತನ ಬಗ್ಗೆ ಅವನು ಈ ಲೋಕದಲ್ಲಿ ಮಾನವನಿಗೆ ಬುದ್ಧಿ ಮತ್ತು 
ಸ್ವಾತಂತ್ರ್ಯವನ್ನು ನೀಡಿ ಸೃಷ್ಟಿಸಿದ್ದಾನೆ. ಆದರೆ ಅದನ್ನು”ಬಳಸಿದ ಬಗ್ಗೆ ವಿಚಾರಿಸಿ ಒಳ್ಳೆಯ ಕರ್ಮಗಳಿಗೆ ಪುರಸ್ಕಾರವನ್ನೂ ದುಷ್ಕರ್ಮಗಳಿಗೆ 
ಶಿಕ್ಷೆಯನ್ನೂ ನೀಡಲಾರನೆಂದು ಭಾವಿಸುತ್ತಾನೆ. ಈ ಎರಡು ಸ್ಥಿತಿಗಳಲ್ಲಿ ಯಾವುದನ್ನು ಹೊಂದಿದರೂ ಅವನು ಶತಮೂರ್ಹನೇ ಸರಿ. 

2. ರಕ್ಷೆ-ಶಿಕ್ಗೆಗಳಿಗೆ ಇರುಳು-ಹಗಲಿನ ವ್ಯವಸ್ಥೆಯಿಂದ ಪುರಾವೆ ಒದಗಿಸಿದ ನಂತರ ಈಗ ಅದು ಖಚಿತ ವಾಸ್ತವಿಕತೆಯೆಂಬುದಕ್ಕೆ 
ಮಾನವ ಚರಿತ್ರೆಯಿಂದ ಪುರಾವೆ ನೀಡಲಾಗುತ್ತದೆ. ಚರಿತ್ರೆಯ ಕೆಲವು ಪ್ರಸಿದ್ಧ ಜನಾಂಗಗಳ ವರ್ತನೆ ಮತ್ತು ಅವುಗಳ ಅಂತಿಮ 
ಪರಿಣಾಮದಿಂದ ತಿಳಿಸಲುದ್ದೇಶಿಸಿರುವುದು, ಈ ವಿಶ್ವವು ಯಾವುದೇ ಕುರುಡು ಪ್ರಕೃತಿ ನಿಯಮದ ಮೇಲೆ ನಡೆಯುತ್ತಿಲ್ಲ, ಅದನ್ನು ಓರ್ವ 
ಯುಕ್ತಿವಂತನಾದ ದೇವನು ನಡೆಸುತ್ತಿದ್ದಾನೆ. ಅವನ ದೇವತ್ನದಲ್ಲಿ ನೀವು ಪ್ರಕೃತಿ ನಿಯಮವೆಂದು ಬಗೆದಿರುವ ಕಾನೂನು ಮಾತ್ರ 


ಕಾಂಡ - 30 


232 ತಪ್ಪೀಮುಲ್‌ ಕುರ್‌ಆನ್‌ 


ಇರುವುದಲ್ಲ ಒಂದು ನೈತಿಕ ನಿಯಮವೂ ಇಲ್ಲಿ ಕೆಲಸ ಮಾಡುತ್ತಿದೆ. ಅದರ ಅನಿವಾರ್ಯ ಬೇಡಿಕೆ ಕರ್ಮಗಳ ವಿಚಾರಣೆ ಮತ್ತು 
ರಕ್ಷೆ-ಶಿಕ್ಸೆಗಳಾಗಿವೆ ಎಂದಾಗಿದೆ. ಈ ಕಾನೂನಿನ ಕೈ ಚಳಕದ ಸಂಕೇತಗಳು ಈ ಲೋಕದಲ್ಲೇ ಆಗಾಗ ಕಾಣುತ್ತಿರುತ್ತದೆ. ಇದು ಈ ವಿಶ್ವದ 
ಸ್ವರೂಪವೇನೆಂಬುದನ್ನು ಬುದ್ದಿಯುಳ್ಳವರಿಗೆ ತೋರಿಸಿ ಕೊಡುತ್ತದೆ. ಇಲ್ಲಿ ಪರಲೋಕದ ಬಗ್ಗೆ ನಿಶ್ಚಿಂತವಾಗಿ ದೇವನ ರಕ್ಷೆ- ಶಿಕ್ಷೆಯ ಬಗ್ಗೆ 
ನಿರ್ಭಯವಾಗಿ ತಮ್ಮ ಜೀವನದ ವ್ರ ವಸ್ಯೆಯನ್ನು ನಡೆಸಿದ ಜನಾಂಗಗಳು ಕೊನೆಗೆ ಕೆಟ್ಟು ದುಷ್ಕರ್ಮಿಗಳಾದುವು. ಆ ಮಾರ್ಗದಲ್ಲಿ ಸಾಗಿದ 
ಜನಾಂಗಗಳ ಮೇಲೆ SR ಕೊನೆಗೆ ಯಾತನೆಯನ್ನೆರಗಿಸಿದನು. ಮಾನವ ಚರಿತ್ರೆಯ ಈ ನಿರಂತರ ಅನುಭವವು ಎರಡು 
ವಿಷಯಗಳ ಸ್ಪಷ್ಟ ಸಾಕ್ಷ್ಯ ನೀಡುತ್ತದೆ. 1) ಪರಲೋಕದ ನಿರಾಕರಣೆಯು ಪ್ರ ಪ್ರತಿಯೊಂದು ಜನಾಂಗವನ್ನೂ ಕೆಡಿಸಿ ಕಟ್ಟಕಡೆಗೆ ವಿನಾಶ ಕೂಪಕ್ಕೆ 
ತಳ್ಳಲು ರಾಗದ. ಆದ್ದರಿಂದ ಪರಲೋಕವು ಒಂದು ವಾಸ್ತವಿಕತೆಯಾಗಿದ್ದು ಅದರೊಂದಿಗೆ ಸಂಘರ್ಷಿಸುವುದರ , 
ಎಲ್ಲ ವಾಸ್ತವಿಕತೆಗಳೊಂದಿಗೆ ಸಂಘರ್ಷಿಸುವುದರ ಪರಿಣಾಮವೇ ಆಗಿರುವುದು. 2) ಕರ್ಮಗಳ ಪ್ರತಿಫಲವು ಯಾವುದೇ ಸಮಯದಲ್ಲಿ 
ಸಂಪೂರ್ಣವಾಗಿ ಪ್ರಕಟವಾಗಲಿದೆ. ಯಾಕೆಂದರೆ ಕ್ಟೋಭೆಯು ಕೊನೆಯ ಹಂತಕ್ಕೆ ತಲುಪಿದಾಗ ಯಾವ ಜನತೆಯ ಮೇಲೆ ಯಾತನೆ 
ಎರಗಿತ್ತೋ ಅವರಿಗಿಂತ ಮುಂಚೆ ಅನೇಕ ಶತಮಾನಗಳ ತನಕ ಅನೇಕ ಜನರು ಚ ಕ್ಲೋಭೆಯ ಬೀಜವನ್ನು ಬಿತ್ತಿ ಈ ಲೋಕದಿಂದ 
ನಿರ್ಗಮಿಸಿದ್ದರು. ಅವರ ಮೇಲೆ ಯಾವುದೇ ಯಾತನೆ ಎರಗಿರಲಿಲ್ಲ. ಅವರೆಲ್ಲರ ವಿಚಾರಣೆ : ಒಮ್ಮೆ ನಡೆದು ಎಲ್ಲರಿಗೂ ಅವರ ಕರ್ಮಗಳ 
ಶಿಕ್ಷೆ ಸಿಗಬೇಕಾದುದು ದೇವನ ನ್ಯಾಯದ ಬೇಡಿಕೆಯಾಗಿದೆ. (ಕುರ್‌ಆನಿನಲ್ಲಿ ಪರಲೋಕದ ಕುರಿತು ಐತಿಹಾಸಿಕ ಮತ್ತು ನೈತಿಕ ಪುರಾವೆಗಳನ್ನು 
ಅಲ್ಲಲ್ಲಿ ನೀಡಲಾಗಿದೆ. ಎಲ್ಲ ಕಡೆಗಳಲ್ಲೂ ನಾವು ಅದನ್ನು ವಿವರಿಸಿದ್ದೇವೆ. ಉದಾ: ಶಪ್ಟ್ರೀಮುಲ್‌ ಕುರ್‌ಆನಿನ ಈ ಕೆಳಗಿನ ಸ್ವ ಸ್ಥಳಗಳಲ್ಲಿ 
ನೋಡಿರಿ. ಭಾಗ-2 ಅಲ್‌ ಅಆ್‌ರಾಫ್‌: ಟಿ.5-6, Bs : ಟಿ12, ಹೊದ್‌: ಟಿ.57, 105, 115, ಇಬ್ರಾಹೀಮ್‌: ಟಿ.9, ಭಾಗ-3 
ಅನ್ನಮ್‌; ಟಿ. 66, 86, ಅರ್ರೂಮ್‌: ಟಿ, 8, ಭಾಗ-4 ಸಬಾಃ ಟಿ. 25, ಸ್ಟಾದ್‌: ಟಿ. 29-30, ಅಲ್‌ ಮೂಮಿನ್‌: ಟಿ, 80, ಅದ್ದುಖಾನ್‌: 

ಟಿ. 33-34, ಅಲ್‌ ಜಾಸಿಯ: ಟಿ. 27-28, ಭಾಗ-5 ಕಾಫ್‌: ಟಿ. 17, ಅದ್ದಾರಿಯಾತ್‌: ಟಿ. 21) 

3. ಆದ್‌ ಇರಮ್‌ ಎಂದರೆ ಪ್ರಾಚೀನ ಆದ್‌ ಜನಾಂಗವಾಗಿದೆ- ಅದನ್ನು ಕುರ್‌ಆನ್‌ | ಮತ್ತು ಅರಬ್‌ ಇತಿಹಾಸದಲ್ಲಿ (181154 
"ಆದ್‌ ಊಲಾ' ಎಂದು ಕರೆಯಲಾಗಿದೆ. ಅನ್ನಜ್ಞ ಅಧ್ಯಾಯದಲ್ಲಿ 93916 54/115 ಅವನು ಪ್ರಾಚೀನ ಆದ್‌ ಜನಾಂಗವನ್ನು 
ನಾಶಗೊಳಿಸಿದನು (ಸೂಕ್ತ 50) ಅಂದರೆ Wi ಕಳಿಸಲ್ಪಟ್ಟಿದ್ದ ಆದ್‌ ಜನಾಂಗ. ಅದರ ಮೇಲೆ ಅಲ್ಲಾಹನ ಯಾತನೆ ಎರಗಿತ್ತು. ಯಾತನೆ 
ಯಿಂದ ಪಾರಾಗಿ, ಅನಂತರ ಅಭಿವೃದ್ಧಿ ಹೊಂದಿದ್ದ ಈ ಹ ಜನರನ್ನು ಅರಬ್‌ ಇತಿಹಾಸದಲ್ಲಿ ಆ FE 3೬ "ಆದ್‌ ಉಖ್ರಾ' 
ಎಂದು ಕರೆಯಲಾಗಿದೆ. ಪ್ರಾಚೀನ ಆದ್‌ ಜನಾಂಗವನ್ನು ಆದ್‌ ಇರಮ್‌ ಎಂದು ಕರೆಯಲು ಕಾರಣ, ಈ ಜನರು ಇರಮ್‌ ಬಿನ್‌ ಸಾಮ್‌ 
ಬಿನ್‌ ನೂಹ್‌ರ(ಅ) ಸಾಮೀ ಪೀಳಿಗೆಯಿಂದ ಮುಂದುವರಿದವರಾಗಿದ್ದರು. ಅದೇ ಶಾಖೆಯ ಅನೇಕ ಉಪಶಾಖೆಗಳು ಇತಿಹಾಸದಲ್ಲಿಪ್ರ ಸಿದ್ಧ 
ವಾಗಿದೆ. ಅವುಗಳಲ್ಲೊಂದು ಕುರ್‌ಆನಿನಲ್ಲಿ ಪ್ರಸ್ತಾಪಿಸಲಾಗಿರುವ ಸಮೂದ್‌ ಜನಾಂಗವಾಗಿದೆ. ಇನ್ನೊಂದು ಆರಾಮೀಗಳಾಗಿದ್ದಾರೆ. ಅವರು. 
ಆರಂಭದಲ್ಲಿ ಸಿರಿಯಾದ ಉತ್ತರ ಭಾಗದಲ್ಲಿ ನೆಲೆಸಿದ್ದರು. ಅವರ ಭಾಷೆ ಆರಾಮೀ ಆಗಿದ್ದು, ಇದು ಸಾಮೀ ಭಾಷೆಗಳಲ್ಲಿ ಪ್ರಸಿದ್ಧವಾಗಿದೆ. 

ಆದ್‌ನವರು ದೊಡ್ಡ ದೊಡ್ಡ ಉನ್ನತ ಕಟ್ಟಡಗಳನ್ನು ನಿರ್ಮಿಸುತ್ತಿದ್ದರು. ಉನ್ನತ ಸ್ತಂಭಗಳ ಕಟ್ಟಡಗಳನ್ನು ನಿರ್ಮಿಸುವ ಕಲೆಯನ್ನು 
ಈ ಲೋಕದಲ್ಲಿ ಅವರೇ ಆರಂಭಿಸಿದ್ದರು. ಆದ್ದರಿಂದ ಅವರಿಗೆ su ಪಿ "ದಾತುಲ್‌ ಇಮಾದ್‌' (ಉನ್ನತ ಸ್ಪಂಭಗಳವರು) ಎಂಬ 
ಪದಗಳನ್ನು ಬಳಸಲಾಗಿದೆ. ಕುರ್‌ಆನಿನ ಇನ್ನೋ ೦ದು ಕಡೆ ಅವರ ಈ ವೈೆ ೈಶಿಷ್ಟ್ಯ ವನ್ನು ಈ ರೀತಿ ವಿವರಿಸಲಾಗಿದೆ. ಅವರೊಂದಿಗೆ ಹೂದ್‌(ಅ) 
ಪದ: ಇದೇನು, "ನೀವು ಪ್ರತಿಯೊಂದು ಉನ್ನತ ಸ್ಥಳದಲ್ಲಿ ವೃಥಾ ಒಂದು ಸ್ನಾರಕ ಕಟ್ಟಡವನ್ನು ಕಟ್ಟುತ್ತೀರಿ ಮತ್ತು ನಿಮಗೆ ಇಲ್ಲೇ ಸದಾ 
ಉಳಿಯಲಿಕ್ಕಿದೆಯೋ ಎಂಬಂತೆ ದೊಡ್ಡ ದೊಡ್ಡ ಸೌಧಗಳನ್ನು ನಿರ್ಮಿಸುತ್ತೀರಿ,' (ಅಶ್ಮುಅರಾ: 128-129) 

4. ee ಅದು ತನ್ನ ಕಾಟದ. ಅಪ್ರತಿಮ ಜನಾಂಗವಾಗಿತ್ತು. ತನ್ನ ಶಕ್ತಿ ಮತ್ತು ವೈಭವಾಡಂಬರಗಳಿಂದಾಗಿ ಅದಕ್ಕೆ ಸಾಟಿಯಾದ 
ಯಾವ ಜನಾಂಗವೂ ಆ ಕಾಲದಲ್ಲಿರಲಿಲ್ಲ. ಕುರ್‌ಆನಿನ ಇತರೆಡೆಗಳಲ್ಲಿ ಅವರ ಕುರಿತು ಹೀಗೆ ಹೇಳಲಾಗಿದೆ. "ನಿಮ್ಮನ್ನು ದ ೃಢಕಾಯರನ್ನಾಗಿ 
ಮಾಡಿದನು' (ಅಲ್‌ಅಲ್‌ರಾಫ್‌: 69) ಆದ್‌ (ಜನಾಂಗದವರು) ಯಾವ ಹಕ್ಕೂ ಇಲ್ಲದೆ ಭೂಮಿಯಲ್ಲಿ ಅಹಂಕಾರ ಪಡುತ್ತಿದ್ದರು. 
"ನಮಗಿಂತ ಶಕ್ತಿಶಾಲಿಗಳು ಯಾರಿದ್ದಾರೆ' ಎಂದು ಕೇಳ ತೊಡಗಿದರು. (ಹಾಮ್ಮೀಮ್‌ ಅಸ್ಸಜ್ಜಾ: 15) ನೀವು ಯಾರ ಮೇಲಾದರೂ ಕೈ 
ಹಾಕುವಾಗ ಮದವೇರಿದವರಂತೆ ಕೈ ಹಾಕುತ್ತೀರಿ, (ಅಶ್ಮುಅರಾ: 130) 

5. "ವಾದೀಯಲ್‌ ಕುರಾ' ಅಂದರೆ ಅಲ್‌ಕುರಾ ಕಣಿವೆ. ಅದರಲ್ಲಿ ಪರ್ವತಗಳನ್ನು ಕೊರೆದು ಈ ಜನಾಂಗವು ಕಟ್ಟಡಗಳನ್ನು 
ನಿರ್ಮಿಸುತ್ತಿದ್ದರು. ಇತಿಹಾಸದಲ್ಲಿ ಬಹುಶಃ ಇದು ಬಂಡೆಗಳೊಳಗೆ ಇಂತಹ ಕಟ್ಟಡಗಳನ್ನು ನಿರ್ಮಿಸಲು ಆರಂಭಿಸಿದ ಪ್ರಥಮ ಜನಾಂಗವಾಗಿತ್ತು. 
(ವಿವರಣೆಗೆ ನೊ ತಪ್ಪೀಮುಲ್‌ ಕುರ್‌ಆನ್‌, ಭಾಗ-2 ಅಲ್‌ ಅಆ್‌ರಾಫ್‌: ಟಿ. 57-59, ಅಲ್‌ಹಿಜ್ರ್‌: ಟಿ. 45, ಭಾಗ-3 ಅಶ್ಮುಅರಾ; 
ಟಿ. 95-99 ಚಿತ್ರ ಸಹಿತ) 


ಕಾಂಡ - 39 


89. ಅಲ್‌ ಫಜ್ರ್‌ 233 


244 0 CC CIE ್‌್‌ಪ್‌ಲ್‌ಫ 22 
EN BIS TST ASA 


ತ್ರಿ 
Loy HSNO £55 6 115 ಚಿ: 288 


ಇ 
pa ಕ pa 


CANT A Leer LE ಲಳ ನ್ನ್ನ INEM *ನಿಮ ಲಳ 
LUE SIG OSS 125/06 ಬ. ELI GE 


ನೀವು ನೋಡಲಿಲ್ಲವೇ?) ಇವರು ಜಗತ್ತಿನ ನಾಡುಗಳಲ್ಲಿ ವಿದ್ರೋಹವೆಸಗಿದವರಾಗಿದ್ದರು ಮತ್ತು ಅಲ್ಲಿ ಬಹಳಷ್ಟು 
ಕ್ಟೋಭೆ ಹರಡಿದ್ದರು. ಕೊನೆಗೆ ನಿಮ್ಮ ಪ್ರಭು ಅವರ ಮೇಲೆ ಯಾತನೆಯ ಕೊರಡೆಯನ್ನು ಬಾರಿಸಿಬಿಟ್ಟನು. ವಾಸ್ತವದಲ್ಲಿ 
ನಿಮ್ಮ ಪ್ರಭು ಹೊಂಚು ಹಾಕುತ್ತಿದ್ದಾನೆ.” 

(15-26) ಆದರೆ" ಮಾನವನ ಅವಸ್ಥೆ ಹೀಗಿದೆ: ಅವನ ಪ್ರಭು ಅವನನ್ನು ಪರೀಕ್ಷೆಗೊಳಪಡಿಸಿದಾಗ ಮತ್ತು 
ಅವನಿಗೆ ಗೌರವ ಹಾಗೂ ಅನುಗ್ರಹ ದಯಪಾಲಿಸಿದಾಗ ಅವನು, ನನ್ನ ಪ್ರಭು ನನ್ನನ್ನು ಸನ್ಮಾನಿತನಾಗಿ ಮಾಡಿದನೆಂದು 
ಹೇಳುತ್ತಾನೆ. ಮತ್ತು ಅವನನ್ನು ಪರೀಕ್ಷೆಗೊಳಪಡಿಸಿದಾಗ ಮತ್ತು ಅವನ ಪಾಲಿಗೆ ಅವನ ಜೀವನಾಧಾರವನ್ನು 
ಸೀಮಿತಗೊಳಿಸಿದಾಗ ನನ್ನ ಪ್ರಭು ನನ್ನನ್ನು ಅಪಮಾನಿಸಿದನೆಂದು ಹೇಳುತ್ತಾನೆ. ಖಂಡಿತ ಅಲ್ಲ” ವಾಸ್ತವದಲ್ಲಿ ನೀವು 


6. ಫಿರ್‌ಔನನಿಗೆ 38] 9) 'ದುಲ್‌ಅಪ್‌ತಾದ್‌' (ಮೊಳೆಯವನು) ಎಂಬ ಪದವು ಈ ಮುಂಚೆ ಸ್ವಾದ್‌ ಅಧ್ಯಾಯದಲ್ಲೂ 
ಪ್ರಯೋಗವಾಗಿದೆ. ಅದಕ್ಕೆ ಅನೇಕ ಅರ್ಥಗಳಿರಬಹುದು. ಅವನ ಸೈನ್ಯವನ್ನು ಮೊಳೆಗಳಿಗೆ ಹೋಲಿಸಿರಬಹುದು. ಮೊಳೆಯವನೆಂದರೆ 
ಸೇನೆಯವನು ಎಂದಾಗಿರಬಹುದು. ಏಕೆಂದರೆ ಅವನ ಸಾಮ್ರಾಜ್ಯವು ಡೇರೆಗಳು ಮೊಳೆಗಳಿಂದ ನಾಟಿರುವಂತೆ ಸುಭದ್ರವಾಗಿ ನೆಲೆನಿಂತಿರಬಹುದು. 
ಅದಕ್ಕೆ ಸೇನೆಗಳ ಆಧಿಕ್ಯವೆಂಬರ್ಥವೂ ಇರಬಹುದು. ಅಂದರೆ ಅವನ ಸೇನೆ ಬಿಡಾರ ಹೂಡಿದಲ್ಲೆಲ್ಲ ಮೊಳೆಗಳೇ ನಾಟಿಕೊಂಡಿರುವುದು 
ಕಾಣುತ್ತಿತ್ತು. ಮೊಳೆಗಳು ಎಂದರೆ ಅವನು ಜನರನ್ನು ಶಿಕ್ಷಿಸುತ್ತಿದ್ದ ಮೊಳೆಗಳೂ ಆಗಿರಬಹುದು. ಈಜಿಪ್ಟ್‌ನ ಪಿರಮಿಡ್‌ಗಳನ್ನೂ ಮೊಳೆಗಳಿಗೆ 
ಹೋಲಿಸಿರಬಹುದು. ಏಕೆಂದರೆ ಅದು ಫಿರ್‌ಔನೀಯರ ವೈಭವಾಡಂಬರಗಳ ಕುರುಹುಗಳಾಗಿದ್ದು ಶತಮಾನಗಳಿಂದ ಭೂಮಿಯ ಮೇಲೆ 
ನಾಟಿ ನಿಂತುಕೊಂಡಿವೆ. 

7. ಅಕ್ರಮಿಗಳ ಮತ್ತು ಗೊಂದಲಕಾರಿಗಳ ದುಷ್ಕೃತ್ಯಗಳ ಮೇಲೆ ನಿಗಾ ಇಡುವುದಕ್ಕೆ ಹೊಂಚು ಹಾಕುವುದು ಎಂಬ ಪದಗಳನ್ನು 
ಉಪಮೆಯ. ರೂಪದಲ್ಲಿ ಪ್ರಯೋಗಿಸಲಾಗಿದೆ- ಒಬ್ಬನು ಇನ್ನೊಬ್ಬನ ಮೇಲೆ ಆಕ್ರಮಣ ನಡೆಸಲಿಕ್ಕಾಗಿ ಹೊಂಚು ಹಾಕುವ ಸ್ಥಳವನ್ನು 
ಗುಪ್ಪಸ್ಥಳ ಎನ್ನುತ್ತಾರೆ. ಆತನಿಗೆ ತನ್ನನ್ನು ಯಾರೋ ಆಕ್ರಮಿಸಲು ಅಡಗಿ ಕುಳಿತಿದ್ದಾನೆಂದು ತಿಳಿದೇ ಇರುವುದಿಲ್ಲ. ಪರಿಣಾಮವನ್ನು ಲೆಕ್ಕಿಸದೆ 
ನಿಶ್ಚಿಂತೆಯಿಂದ ಆತ ಆ ಸ್ಥಳವನ್ನು ಹಾದು ಹೋಗುತ್ತಾನೆ ಮತ್ತು ಹಠಾತ್ತನೆ ಸಿಕ್ಕಿ ಬೀಳುತ್ತಾನೆ. ಇದೇ ಸ್ಥಿತಿಯು ಅಲ್ಲಾಹನಿಗೆದುರಾಗಿ ಈ 
ಲೋಕದಲ್ಲಿ ಕ್ಲೋಭೆ ಹರಡುವ ಅಕ್ರಮಿಗಳದ್ದೂ ಆಗಿರುತ್ತದೆ. ತಮ್ಮ ಕೃತ್ಯಗಳನ್ನು ನೋಡುತ್ತಿರುವವನೊಬ್ಬನು ಇದ್ದಾನೆಂಬ ಪ್ರಜ್ಞೆಯೇ 
ಅವರಿಗಿರುವುದಿಲ್ಲ. ಅವರು ನಿರ್ಭೀತಿಯಿಂದ ತಮ್ಮ ಕಿಡಿಗೇಡಿತನವನ್ನು ದಿನೇ ದಿನೇ ನಡೆಸುತ್ತಲೇ ಇರುತ್ತಾರೆ. ಕೊನೆಗೊಮ್ಮೆ ಇನ್ನು 
ಮುಂದುವರಿಯ ಗೊಡಬಾರದೆಂದು ಅಲ್ಲಾಹನು ಬಯಸುವ ಸಮಯ ಬಂದು ಬಿಡುತ್ತದೆ. ಆಗಲೇ ಅವರ ಮೇಲೆ ಅಲ್ಲಾಹನ ಶಿಕ್ಷೆ 
ಹಠಾತ್ತನೆ ಎರಗುತ್ತದೆ. 

8. ಈಗ ಜನರ ನೈತಿಕ ಸ್ಥಿತಿಯ ಬಗ್ಗೆ ಟೀಕಿಸುತ್ತಾ, ಈ ಲೋಕದ ಜೀವನದಲ್ಲಿ ಮಾನವನು ಅನುಸರಿಸಿರುವಂತಹ ಧೋರಣೆಯ 
ಬಗ್ಗೆ, ಅವುಗಳ ವಿಚಾರಣೆ ನಡೆಯದಿರುವುದಾದರೂ ಹೇಗೆಂದು ಕೇಳಲಾಗಿದೆ. ಇದೆಲ್ಲವನ್ನೂ ಮಾಡಿ ಮಾನವನು ಇಲ್ಲಿಂದ ನಿರ್ಗಮಿಸಿದಾಗ 
ಅವನಿಗೆ ರಕ್ಷೆಯಾಗಲಿ, ಶಿಕ್ಷೆಯಾಗಲಿ ಇರಲಾರದೆಂಬುದು ಬುದ್ಧಿ ಮತ್ತು ನೀತಿಯ ಬೇಡಿಕೆಯಾಗಿದೆಯೆಂಡು ಒಪ್ಪುವುದಾದರೂ ಹೇಗೆ? 

9. ಅಂದರೆ ಇದು ಮಾನವನ ಭೌತಿಕ ದೃಷ್ಟಿಕೋನ. ಈ ಲೋಕದ ಸಿರಿ-ಸಂಪತ್ತು ಮತ್ತು ಅಧಿಕಾರವನ್ನು ಅವನು ಸರ್ವಸ್ವವೆಂದು 
ಭಾವಿಸುತ್ತಾನೆ, ಇದು ಸಿಕ್ಕಿದರೆ ಅವನು ಬೀಗುತ್ತಾನೆ. ದೇವನು ನನ್ನನ್ನು ಪ್ರತಿಷ್ಠಿತನನ್ನಾಗಿ ಮಾಡಿದನೆಂದು ಹೇಳುತ್ತಾನೆ. ಇದು ಸಿಗದಿದ್ದರೆ 
ಅಲ್ಲಾಹನು ನನ್ನನ್ನು ಅಪಮಾನಿಸಿದನೆಂದು ಹೇಳುತ್ತಾನೆ. ಅಂದರೆ ಅವನ ದೃಷ್ಟಿಯಲ್ಲಿ ಸಿರಿ-ಸಂಪತ್ತು ಹಾಗೂ ಅಧಿಕಾರ ಸಿಗುವುದೂ 
ಸಿಗದಿರುವುದೂ ಗೌರವ ಮತ್ತು ಅವಮಾನದ ಮಾನದಂಡವಾಗಿದೆ. ವಸ್ತುತಃ ಅಲ್ಲಾಹನು ಈ ಲೋಕದಲ್ಲಿ ಯಾರಿಗೆ ಏನು ಕೊಟ್ಟಿದ್ದಾನೋ 


ಕಾಂಡ - 36 


234 ತಪ್ಪೀಮುಲ್‌ ಕುರ್‌ಆನ್‌ 


EA PE $4 4 LA A 14 
Sd SEIU SSH BOS 15) ESS 
EE NEES ೇ್ಳ LE ೨ ಚಯ ೨ > (ಗೀ 
1600 44೬% SEE SOSA 
ಅನಾಥರನ್ನು ಗೌರವದಿಂದ ಕಾಣುವುದಿಲ್ಲ" ಬಡವನಿಗೆ ಉಣಬಡಿಸುವಂತೆ ಪರಸ್ಪರರನ್ನು ಪ್ರೇರೇಖಸುವುದಿಲ್ಲ, 1 
ವಾರೀಸು ಸೊತ್ತನ್ನೆಲ್ಲ ಕಬಳಿಸಿ ಬಿಡುತ್ತೀರಿ. ಮತ್ತು ಸಂಪತ್ತನ್ನು ಅತಿಯಾಗಿ ಪ್ರೀತಿಸುತ್ತೀರಿ." ಖಂಡಿತ ಅಲ್ಲ 
ಭೂಮಿಯು ನಿರಂತರ ಗುದ್ದಿ ಪುಡಿಗಟ್ಟಲ್ಪಟ್ಟಾಗ ಮತ್ತು ದೇವಚರರು ಸಾಲುಸಾಲಾಗಿ ನಿಂತಿರುವ ಸ್ಥಿತಿಯಲ್ಲಿ ನಿಮ್ಮ 


ಪ್ರಭು ಆಗಮಿಸುವಾಗ" ಅಂದು ನರಕವನ್ನು ಮುಂದೆ ತರಲಾಗುವುದು. ಅಂದು ಮಾನವನಿಗೆ ಮನವರಿಕೆಯಾಗುವುದು. 


ದು ಪರೀಕ್ಷೆಗಾಗಿದೆಯೆಂಬ ಸತ್ಯವನ್ನು ಅವನು ಗ್ರಹಿಸುವುದಿಲ್ಲ ಸಂಪತ್ತು ಮತ್ತು ಶಕ್ತಿ ನೀಡಿದ್ದರೆ ಅದನ್ನು ಪಡೆದು ಅವನು ಕೃತಜ್ಞನಾಗುತ್ತಾನೋ 
ಕೃತಫ್ನನಾಗುತ್ತಾನೋ ಎಂದು ಪರೀಕ್ಷಿಸಲಿಕ್ಕಾಗಿ ನೀಡಿರುತ್ತಾನೆ. ಬಡತನ ಮತ್ತು ದಾರಿದ್ರ್ಯವನ್ನು ನೀಡಿದ್ದರೂ ಅದರಿಂದ ಸಹನೆ ಮತ್ತು 
ಸಂತೃಪ್ತಿಯೊಂದಿಗೆ ಕಳೆಯುತ್ತಾನೋ, ಧರ್ಮಸಮ್ಮತ ಮೇರೆಯೊಳಗಿದ್ದುಕೊಂಡು ಸಂಕಷ್ಟಗಳನ್ನು ಎದುರಿಸುತ್ತಾನೋ ಅಥವಾ ನೈತಿಕ ಮತ್ತು 
ಪ್ರಾಮಾಣಿಕತೆಯ ಮೇರೆಗಳನ್ನು ಮೀರಿ ತನ್ನ ಸೃಷ್ಟಿಕರ್ತನನ್ನು ಬೈಯ ತೊಡಗುತ್ತಾನೋ ಎಂದು ಪರೀಕ್ಷಿಸಲಿಕ್ಕಾಗಿ ನೀಡಿರುತ್ತಾನೆ. 

10. ಅಂದರೆ ಇದು ಗೌರವ ಮತ್ತು ಅಪಮಾನದ ಮಾನದಂಡ ಖಂಡಿತ ಅಲ್ಲ, ನೈತಿಕತೆಯ ಒಳಿತು ಮತ್ತು ಕೆಡುಕಿನ ಬದಲು ನೀವು 
ಇದನ್ನು ಗೌರವ ಮತ್ತು ಅಪಮಾನದ ಮಾನದಂಡವಾಗಿ ಮಾಡಿರುವುದು ನಿಮ್ಮ ತಪ್ಪು ಗ್ರಹಿಕೆಯಾಗಿದೆ. 

11. ಅಂದರೆ ಅವನ ತಂದೆ ಜೀವಂತವಾಗಿರುವ ತನಕ ಅವರೊಂದಿಗೆ ನಿಮ್ಮ ವರ್ತನೆಯು ಒಂದು ತರದ್ದಾಗಿರುತ್ತದೆ. ತಂದೆ 
ತೀರಿಹೋದ ನಂತರ ನೆರೆಯವರು ಮತ್ತು ದೂರ ಸಂಬಂಧಿಗಳಂತಿರಲಿ, ತಂದೆಯ ಸಹೋದರ, ಮಾವ ಹಾಗೂ ಹಿರಿಯ ಸಹೋದರ ಕೂಡಾ 
ಅವನಿಂದ ಮುಖ ತಿರುಗಿಸುತ್ತಾರೆ. 

12. ಅಂದರೆ ನಿಮ್ಮ ಸ ಸಮಾಜದಲ್ಲಿ ಬಡವರಿಗೆ ಉಣಿಸುವುದರ ಕುರಿತು ಚರ್ಚೆಯಾಗುವುದಿಲ್ಲ. ಯಾರೊಬ್ಬನೂ ಹಸಿದವನಿಗೆ 
ಉಣಿಸಲು ಮುಂದಾಗುವುದಿಲ್ಲ. ಹಸಿದವರ ಹಸಿವು ನೀಗಿಸುವ ಚಿಂತೆಯೂ ಯಾರಲ್ಲೂ _್ಲಇರುವುದಿಲ್ಲಮತ್ತು ಅದರ ಏರ್ಪಾಡು ಮಾಡಲು 
ಪ್ರೇರೇಪಿಸುವುದೂ ಇಲ್ಲ 

13. ಅರಬರಲ್ಲಿ ಸ್ತ್ರೀಯರನ್ನೂ ಮಕ್ಕಳನ್ನೂ ವಾರೀಸು ಹಕ್ಕಿನಿಂದ ವಂಚಸೆಗೊಳಿಸುತ್ತದ್ದರು. ಅದರ ಹಕ್ಕು ಹೋರಾಡುವ ಮತ್ತು 
ಕುಟುಂಬದ ರಕ್ಷಣೆ ಮಾಡುವ ಆರ್ಹತೆಯಿರುವ ಪುರುಷರಿಗೆ ಮಾತ್ರ ಇರುವುದೆಂದು ಈ ಬಗ್ಗೆ ಅವರ ದೃ ಪಿಕ್ಕೋನವಾಗಿತ್ತು. ಅಷ್ಟೇ ಅಲ್ಲ, 
ಮರಣ ಹೊಂದಿದವನ ವಾರೀಸುದಾರರಲ್ಲಿ ಹೆಚ್ಚು ಶಕ್ತಿ ಮತ್ತು ಪ್ರಭಾವವಿರುವವರು ಯಾವುದೇ ಸಂಕೋಚವಿಲ್ಲದೆ ಎಲ್ಲ ಸೊತ್ತನ್ನೂ 
ವಶಪಡಿಸಿ ಕೊಳ್ಳುತ್ತಿದ್ದರು ಮತ್ತು ತನ್ನ ಪಾಲು ಪಡೆಯುವ ಸಾಮರ್ಥ್ಯವಿಲ್ಲದ ಎಲ್ಲರ ಹಕ್ಕುಗಳನ್ನು ಕಳಿಸುತ್ತಿದ್ದರು. ಪ್ರಾಮಾಣಿಕವಾಗಿ 
ತನ್ನ ಕರ್ತವ್ಯವೆಂದು ಭಾವಿಸಿ, ಅದನ್ನು ಗಳಿಸುವ ಶಕ್ತಿ ಇದ್ದರೂ ಇಲ್ಲದಿದ್ದರೂ, ಹಕ್ಕುದಾರರಿಗೆ ಅವರ ಹಕ್ಕನ್ನು ನೀಡಬೇಕೆಂಬುದಕ್ಕೆ ಅವರ 
ಬಳಿ ಯಾವುದೇ ಮಹತ್ವದಿರಲಿಲ್ಲ. 

14. ಅಂದರೆ ಸಮೃತ-ಅಸಮೃತ ಹಾಗೂ ಹಲಾಲ್‌-ಹರಾಮ್‌ನ ಚಿಂತೆಯೇ ನಿಮಗಿಲ್ಲ ಯಾವ ರೀತಿಯಿಂದಲಾದರೂ ಸಂಪತ್ತು 
ಶೇಖರಿಸುವುದರಲ್ಲಿ ನಿಮಗೆ ಯಾವುದೇ ಸಂಕೋಚವಿಲ್ಲ. ಎಷ್ಟೇ ಸಂಪತ್ತು ಸಿಕ್ಕಿದರೂ ನಿಮ್ಮ ಆಸೆಯ ಅಗ್ನಿ ನಂದುವುದೇ ಇಲ್ಲ. 

15. ಅಂದರೆ ನೀವು ಈ ಲೋಕದಲ್ಲಿ ಜೀವಿಸುವಾಗ ಇದೆಲ್ಲವನ್ನೂ ಮಾಡಬಹುದು, ಅದರ ವಿಚಾರಣೆ ನಡೆಯಲಾರದೆಂಬ ನಿಮ್ಮ 
ಭಾವನೆ ತಪ್ಪು ಯಾವ ರಕ್ಷೆ-ಶಿಕ್ಷೆಯನ್ನು ನಿರಾಕರಿಸಿ ನೀವು ಜೀವನದ ಈ ನೀತಿಯನ್ನು ಅನುಸರಿಸಿರುವಿರೋ ಅದು ಸಂಭವಿಸದ ಮತ್ತು 
ಕಾಲ್ಪನಿಕ ವಿಷಯವಲ್ಲ, ಅದು ಖಂಡಿತ ಬರಲಿದೆ. ಅದು ಬರುವ ಸಮಯದ ಪ್ರಸ್ತಾಪ ಮುಂದೆ ಬರಲಿದೆ. 

16. ಮೂಲದಲ್ಲಿ 55; ನಿನ್ನ ಪ್ರಭು ಬರುವನು ಎಂಬುದು ಪದಾನುಪದ ಅರ್ಥ. ಆದರೆ ಅಲ್ಲಾಹನು ಒಂದು ಕಡೆಯಿಂದ 
ಇನ್ನೊಂದು ಕಡೆಗೆ ಹೋಗುವ ಪ್ರಶ್ನೆಯೇ ಇಲ್ಲ. ಆದ್ದರಿಂದ ಇದನ್ನು ಒಂದು ಉದಾಹರಣೆಯ ವಾಕ್‌ಶೈಲಿಯೆಂದು ಭಾವಿಸಬಹುದು, 
ಅದರಿಂದ ಈ ಲೋಕದ ಒಬ್ಬ ರಾಜನು ತಾನೇ ಆಸ್ಥಾನಕ್ಕೆ ಬರುವಾಗ ಉಂಟಾಗುವಂತಹ ಪ್ರತಾಪವು ಅವನ ಎಲ್ಲಸೇನೆ ಮತ್ತು ಆಸ್ಥಾನಿಕರು 
ಬರುವುದರಿಂದ ಹೇಗೆ ಉಂಟಾಗುವುದಿಲ್ಲವೋ ಅದೇ ರೀತಿಯಲ್ಲಿ ಅಲ್ಲಾಹನ ಅಧಿಕಾರ ಮತ್ತು ಪ್ರತಾಪದ ಕುರುಹುಗಳು ಅಂದು 
ಪ್ರಕಟವಾಗುವುದೆಂಬ ಕಲ್ಪನೆಯನ್ನು ಇಲ್ಲಿ ಮೂಡಿಸಲು ಉದ್ದೇಶಿಸಲಾಗಿದೆ. 


ಕಾಂಡ - 39 


89. ಆಲ್‌ ಫಜ್ರ್‌ 235 


pd Me, 
ಚ ಗ್ರ ಗ 


SI AS SOLE ಹ; ESE 


ಣೆ ಈ MS 2 6 
ALN Re ೪) ೬... 111 Ky) 


“4 


[ats ಳ್‌ 
lS Doss SSS 
ಸ್ಯ ಕ್‌ ಶ್ರಿ ಉಂ 


ಅಂದು ಅವನು ತಿಳಿಯುವುದರಿಂದೇನು ಫಲ?” ಅವನು, "ಅಯ್ಯೋ, ನಾನು ನನ್ನ ಈ ಜೀವನಕ್ಕಾಗಿ ಮೊದಲೇ ಸಿದ್ಧತೆ 
ಮಾಡುತ್ತಿದ್ದರೆ!' ಎಂದು ಹೇಳುವನು. ಅಂದು ಅಲ್ಲಾಹನು ಕೊಡುವಂತಹ ಯಾತನೆಯನ್ನು ಕೊಡಬಲ್ಲವರು ಬೇರಾರೂ 
ಇಲ್ಲ, ಅಲ್ಲಾಹನು ಬಂಧಿಸುವ ರೀತಿಯಲ್ಲಿ ಬಂಧಿಸುವವನೂ ಯಾರೂ ಇಲ್ಲ 

(27-30) (ಇನ್ನೊಂದು ಕಡೆಯಿಂದ ಹೀಗೆ ಅಪ್ಪಣೆಯಾಗುವುದು:) "ಓ ಶಾಂಶಚಿತ್ರವೇ,* ನೀನು (ನಿನ್ನ 
ಸದ್ಧತಿಯಿಂದ) ಸಂತುಷ್ಠನೂ (ನಿನ್ನ ಪ್ರಭುವಿನ 'ಬಳಿ) ಮೆಚ್ಚುಗೆಗೆ ಪಾತ್ರನೂ ಆಗಿರುವ ಸ್ಥಿತಿಯಲ್ಲಿ ನಿನ್ನ ಪ್ರಭುವಿನ 
ಬಳಿಗೆ ನಡೆ.” ನನ್ನ (ಸಜ್ಜನ) ದಾಸರೊಂದಿಗೆ ಸೇರಿಕೋ ಮತ್ತು ನನ್ನ ಸ್ಪರ್ಗದೊಳಗೆ ಪ್ರವೇಶಿಸು.' 


17. sg 6 Ey ಎಂಬುದು ಮೂಲ ಪದಗಳಾಗಿವೆ. ಅದಕ್ಕೆ ಎರಡರ್ಥಗಳಿರಲು ಸಾಧ್ಯ. 1) ಅಂದು 
ಮಾನವನು ಶಾನು ಭೂಲೋಕದಲ್ಲಿ ಏನೆಲ್ಲಮಾಡಿ ಬಂದಿದ್ದನೋ ಅದನ್ನು ಸ್ಮರಿಸಿ ಪಶ್ಚಾತ್ತಾಪ ಪಡುವನು. ಆದರೆ ಸ್ಥರಿಸಿ ಪಶ್ಚಾತ್ತಾಪ ಪಟ್ಟು 
ಏನು ಪ್ರಯೋಜನ? 2) ಅಂದು ಮಾನವನಿಗೆ ಪ್ರಜ್ಞೆ ಬರುವುದು. ಅವನಿಗೆ ಉಪದೇಶ ಸಿಗುವುದು, ಅವನಿಗೆ ಪ್ರವಾದಿಗಳು ಏನೆಲ್ಲ 
ಬೋಧಿಸಿದ್ದರೋ ಅದು ಸರಿಯಾಗಿತ್ತು. ಅವರ ಮಾತನ್ನು ಕೇಳದೆ ತಾನು ಮೂರ್ಬತನವೆಸಗಿದೆಯೆಂಬುದು ಅವರಿಗೆ ಮನವರಿಕೆಯಾಗುವುದು. 
ಆದರೆ ಆಗ ಪ್ರಜ್ಞೆ ಮೂಡಿ, ಉಪದೇಶ ಪಡೆದು ತನ್ನ ತಪ್ಪನ್ನು ಅರಿಯುವುದರಿಂದೇನು ಪ್ರಯೋಜನ? 

18. ಸಸ ಸಹ 'ನಫ್ಟ್‌ ಮುತ್‌ಮ ಇನ್ನಃ' ಅಂದರೆ ಯಾವುದೇ ಸಂದೇಹ ಪಡದೆ ಏಕನಾದ ಅಲ್ಲಾಹನನ್ನು ತನ್ನ ಪ್ರಭುವೆಂದೂ 
ಪ್ರವಾದಿಗಳು ತಂದಂತಹ ಧರ್ಮವನ್ನು ತನ್ನ ಧರ್ಮಣೆಿದೂ ಸಂಪೂರ್ಣ ಸಂತೃಪ್ತಿ ಮತ್ತು ಶಾಂತ ಮನಸ್ಸಿನಿಂದ ಅಂಗೀಕರಿಸಿದ ಮನುಷ್ಯ 
ನಾಗಿದ್ದಾನೆ. ಅಲ್ಲಾಹ್‌ ಮತ್ತು ರಸೂಲರಿಂದ ಸಿಕ್ಕಿದ ವಿಶ್ವಾಸ ನಂಬಿಕೆ ಮತ್ತು ಆಜ್ಞೆ-ಆದೇಶಗಳನ್ನು ಸತ್ಯವೆಂದು ನಂಬಿದ ಹಾಗೂ ಅಲ್ಲಾಹ್‌ 
ಮತ್ತು ರಸೂಲರು ನಿಷೇಧಿಸಿರುವವುಗಳನ್ನು ಮನಸಾರೆ ಕೆಟ್ಟದೆಂದು ಭಾವಿಸಿ ದೂರ ಮಾಡಿದ, ಸತ್ಯಮಾರ್ಗದಲ್ಲಿ ಅಗತ್ಯವಿರುವ ಎಲ್ಲ 
ತ್ಯಾಗಗಳನ್ನು ಅರ್ಪಿಸಿದ, ಆ ಮಾರ್ಗದಲ್ಲಿ ಬರುವ ಎಲ್ಲ ಸಂಕಷ್ಟಗಳನ್ನು ಪೂರ್ಣ ಮನಸ್ಸಿನೊಂದಿಗೆ ಸಹಿಸಿದ ಹಾಗೂ ಇತರ ಮಾರ್ಗಗಳಲ್ಲಿ 
ಸಾಗುವವರಿಗೆ ಈ ಲೋಕದಲ್ಲಿಸಿಗುವ ಲಾಭ, ಪ್ರಯೋಜನ ಮತ್ತು ರುಚಿಗಳನ್ನು ಕಂಡು ತನಗೆ ಅವು ಸಿಕ್ಕಿಲ್ಲವೆಂದು ಹಲುಬದ, ಮಾತ್ರವಲ್ಲ 
ಸತ್ಯಧರ್ಮವನ್ನು ಅನುಸರಿಸಿರುವುದರಿಂದ ಆ ಎಲ್ಲ ಕೆಡುಕುಗಳಿಂದ ಸುರಕ್ಷಿತವಾಗಿರುವೆನೆಂದು ಭಾವಿಸಿದಂತಹ ವ್ಯಕ್ತಿ. ಇದೇ ಸ್ಥಿತಿಯನ್ನು 
ಕುರ್‌ಆನ್‌ ಇನ್ನೊಂದೆಡೆ yo a "ಶರಹ್‌ ಸದ್ರ್‌' (ಹೃದಯ ತೆರೆಯುವುದು) ಎಂದು ವರ್ಣಿಸಿದೆ. (ಅಲ್‌ ಅನ್‌ಆಮ್‌: 125) 

19. ಈ ಮಾತನ್ನು ಅವನೊಂದಿಗೆ ಮರಣದ ವೇಳೆಯೂ ಹೇಳಲಾಗುವುದು. ಕಿಯಾಮತ್‌ನಂದು ಅವನು ಜೀವಂತ ಎದ್ದು ಹಶ್ರ್‌ನ 
ಮೈದಾನದತ್ತ ಸಾಗುವಾಗಲೂ ಹೇಳಲಾಗುವುದು ಮತ್ತು ಅಲ್ಲಾಹನ ನ್ಯಾಯಾಲಯದಲ್ಲಿಹಾಜರಾಗುವ ಸಂದರ್ಭದಲ್ಲೂಹೇಳಲಾಗುವುದು. 
ಈ ಎಲ್ಲ ಹಂತಗಳಲ್ಲೂ ಅವನು ಅಲ್ಲಾಹನ ಕರುಣೆಯತ್ತ ಸಾಗುತ್ತಿದ್ದಾನೆಂದು ಅವನಿಗೆ ಸಾಂತ್ಸನ ನೀಡಲಾಗುವುದು. 


ಹ 


ಕಾಂಡ - 39 


90. ಅಲ್‌ ಬಲದ್‌ 


ಹೆಸರು 

dh gil ಪ್ರಥಮ ಸೂಕ್ತದಲ್ಲಿರುವ ೩1] "ಅಲ್‌ಬಲದ್‌' ಪದವನ್ನು ಇದರ ಹೆಸರಾಗಿ ಮಾಡಲಾಗಿದೆ. 
ಅವತೀರ್ಣಕಾಲ 

ಇದರ ವಿಷಯ ಮತ್ತು ವಿವರಣಾ ಶೈಲಿಯು ಮಕ್ಕಾದ ಆರಂಭಕಾಲದ ಅಧ್ಯಾಯಗಳಂತಿದೆ. ಆದರೆ ಅದರ ಒಂದು 
ಸೂಚನೆಯಿಂದ ಅದರ ಅವತೀರ್ಣವು ಸತ್ಯನಿಷೇಧಿಗಳು ಪ್ರವಾದಿ(ಸ) ಅವರ ಶತ್ರುಗಳಾಗಿ ಬಿಟ್ಟ ಹಾಗೂ ಅವರ ವಿರುದ್ಧ ಎಲ್ಲಾ 
ರೀತಿಯ ಹಿಂಸೆ, ಮರ್ದನಗಳನ್ನು ತಮ್ಮ ಪಾಲಿಗೆ ಧರ್ಮಸಮ್ಮತಗೊಳಿಸಿಕೊಂಡಿದ್ದ ಕಾಲದಲ್ಲಾಗಿತ್ತು ಎಂಬುದನ್ನು ತಿಳಿಸುತ್ತದೆ. 
ಚರ್ಚಾವಿಷಯ 

ಈ ಅಧ್ಯಾಯದಲ್ಲಿ ಒಂದು ದೊಡ್ಡ ವಿಷಯವನ್ನು ಕೆಲವು ಸಣ್ಣ ವಾಕ್ಯಗಳಲ್ಲಿ `ಸಂಕ್ಷೇಷಿಸಲಾಗಿದೆ. ಒರಿದು ಬೃಹತ್‌ 
ಗ್ರಂಥದಲ್ಲಿ ವಿವರಿಸಬಹುದಾದಂತಹ ಒಂದು ಇಡೀ ಜೀವನ ಸಿದ್ಧಾಂತವನ್ನು ಈ ಸಂಕ್ಟಿಪ್ತ ಅಧ್ಯಾಯದಲ್ಲಿ ಸಣ್ಣಸಣ್ಣ ವಾಕ್ಯಗಳಲ್ಲಿ 
ಅತ್ಯಂತ ಪರಿಣಾಮಕಾರಿಯಾಗಿ ವಿವರಿಸಿರುವುದು ಕುರ್‌ಆನಿನ ವಿಶೇಷತೆಯಾಗಿದೆ. ಇದರ ವಿಷಯವು ಈ ಲೋಕದಲ್ಲಿ 
ಮಾನವನ ಮತ್ತು ಅವನಿಗೆ ಲೋಕದ ನೈಜ ನೆಲೆಯನ್ನು ಮನವರಿಕೆ ಮಾಡುವುದು ಹಾಗೂ ದೇವನು ಮಾನವನಿಗೆ ಸೌಭಾಗ್ಯ 
ಮತ್ತು ದೌರ್ಭಾಗ್ಯದ ಎರಡು ಮಾರ್ಗಗಳನ್ನು ತೆರೆದು ಕೊಟ್ಟು ಅವುಗಳನ್ನು ನೋಡಿ ಅದರಲ್ಲಿ ನಡೆಯಲು ಬೇಕಾದ 
ಸಾಧನಾನುಕೂಲತೆಗಳನ್ನು ಕೊಟ್ಟು ಅವನು ಸೌಭಾಗ್ಯದ ಮಾರ್ಗದಲ್ಲಿ ನಡೆದರೆ ಉತ್ತಮ ಪರಿಣಾಮಕ್ಕೆ ತಲುಪುವುದು ಮತ್ತು 
ದೌರ್ಭಾಗ್ಯದ ಮಾರ್ಗದಲ್ಲಿನಡೆದು ದುರ್ಗತಿಗೆ ಬೀಳುವುದು ಮಾನವನ ಸ್ಹಪ್ರಯತ್ನ-ಪರಿಶ್ರಮಗಳನ್ನು ಅವಲಂಬಿಸಿದೆಯೆಂದು 
ತಿಳಿಸುವುದಾಗಿದೆ. 

ಪ್ರಪ್ರಥಮವಾಗಿ ಮಕ್ಕಾನಗರ ಮತ್ತು ಅದರಲ್ಲಿ ಪ್ರವಾದಿ(ಸ) ಅವರ ಮೇಲೆರಗುವ ಸಂಕಷ್ಟಗಳು ಹಾಗೂ ಇಡೀ ಮಾನವ 
ಕುಲದ ಅವಸ್ಥೆಯನ್ನು ಸಾಕ್ಷಿಯಾಗಿ ಮಾಡಲಾಗಿದೆ. ಈ ಲೋಕವು ಮಾನವನ ಪಾಲಿಗೆ ಮೋಜು ಮಾಡಲಿಕ್ಕಾಗಿ ಸೃಷ್ಟಿಸಲಾದ 
ವಿಶ್ರಾಂತಿ ಗೃಹವಲ್ಲ; ಇಲ್ಲಿ ಅವನ ಜನ್ಮವೇ ಸಂಕಷ್ಟದಲ್ಲಾಗಿದೆಯೆಂಬ ಸತ್ಯವನ್ನು ಆ ಮೂಲಕ ಮುಂದಿಡಲಾಗಿದೆ. ಈ ವಿಷಯ 
ವನ್ನು ಅನ್ನಜ್ಮ್‌ ಅಧ್ಯಾಯದ 39ನೇ ಸೂಕ್ತದೊಂದಿಗೆ ಸೇರಿಸಿ ನೋಡಿದರೆ, ಒಏ ಟೆ ಫಳ ಫ್‌ ಈ ಲೋಕದಲ್ಲಿ ಮಾನವನ 
ಭವಿಷ್ಯವು ಅವನ ಪ್ರಯತ್ನ-ಪರಿಶ್ರಮಗಳನ್ನವಲಂಬಿಸಿದೆಯೆಂದು ಸ್ಪಷ್ಟವಾಗುತ್ತದೆ. 

ತರುವಾಯ ಮಾನವನಿಗೆ, ಇಲ್ಲಿ ಅವನೇ ಸರ್ವಸ್ವ ಅವನ ಕೆಲಸ-ಕಾರ್ಯಗಳನ್ನು ವೀಕ್ಷಿಸುವ ಮತ್ತು ಅದರ ಬಗ್ಗೆ 
ವಿಚಾರಣೆ ನಡೆಸುವ ಯಾವ ಶಕ್ತಿಯೂ ಇಲ್ಲವೆಂಬ ತಪ್ಪು ತಿಳುವಳಿಕೆಯನ್ನು ನಿವಾರಿಸಲಾಗಿದೆ. 

ಆ ಬಳಿಕ ಮಾನವನ ಅನೇಕ ಅಜ್ಞಾನಜನ್ಯ ನೈತಿಕ ಕಲ್ಪನೆಗಳ ಪೈಕಿ ಒಂದನ್ನು ಉದಾಹರಣೆಯಾಗಿ ತೋರಿಸಿ ಅವನು ಈ 
ಲೋಕದಲ್ಲಿ ಮೇಲ್ಮೆ ಮತ್ತು ಶ್ರೇಷ್ಠತೆಯ ಎಂತಹ ತಪ್ಪು ಮಾನದಂಡವನ್ನು ಕಲ್ಪಿಸಿಕೊಂಡಿದ್ದಾನೆಂದು ತಿಳಿಸಲಾಗಿದೆ. ತನ್ನ ಆಡಂಬರ 
ಪ್ರದರ್ಶನಕ್ಕಾಗಿ ರಾಶಿ ರಾಶಿ ಹಣ ಪೋಲು ಮಾಡುವವನು ಅದಕ್ಕಾಗಿ ತಾನೂ ಹೆಮ್ಮೆ ಪಡುತ್ತಾನೆ. ಜನರೂ ಅವನನ್ನು 
ಕೊಂಡಾಡುತ್ತಾರೆ. ವಸ್ತುತಃ ಅವನ ಕೆಲಸ ಕಾರ್ಯಗಳನ್ನು ವೀಕ್ಷಿಸುವವನು, ಅವನು ಈ ಹಣವನ್ನು ಹೇಗೆ ಸಂಪಾದಿಸಿದನು 
ಮತ್ತು ಯಾವ ರೀತಿಯಲ್ಲಿ ಯಾವ ಉದ್ದೇಶ ಮತ್ತು ಸಂಕಲ್ಪದೊಂದಿಗೆ ಖರ್ಚು ಮಾಡಿದನೆಂಬುದನ್ನು ನೋಡುತ್ತಾನೆ. 

ಇದಾದ ನಂತರ ಅಲ್ಲಾಹನು ಹೇಳುತ್ತಾನೆ- ನಾವು ಮಾನವನಿಗೆ ಜ್ಞಾನದ ಮೂಲ ಮತ್ತು ಆಲೋಚಿಸುವ ಸಾಮರ್ಥ್ಯಗಳನ್ನು 
ನೀಡಿ ಅವನ ಮುಂದೆ ಒಳಿತು ಮತ್ತು ಕೆಡುಕಿನ ಎರಡೂ ಮಾರ್ಗಗಳನ್ನು ತೆರೆದಿಟ್ಟೆವು. ಒಂದು ಮಾರ್ಗವು ನೈತಿಕ ಪತನದತ್ತ 
ಹೋಗುತ್ತದೆ. ಅದರಲ್ಲಿ ಸಾಗಲು ಕಷ್ಟ ಪಡಬೇಕಾಗಿಲ್ಲ. ಅದರಿಂದ ಆತ್ಮಕ್ಕೆ ಬಹಳ ರುಚಿ ಲಭಿಸುತ್ತದೆ. ಇನ್ನೊಂದು ಮಾರ್ಗವು 


ಕಾಂಡ - 30 


90. ಅಲ್‌ ಬಲದ್‌ 237 


ನೈತಿಕ ಉನ್ನತಿಯೆಡೆಗೆ ಸಾಗುತ್ತದೆ. ಅದು ಬಹಳ ಪ್ರಯಾಸಕರ ಘಾಟಿಯಾಗಿದೆ. ಅದರಲ್ಲಿ ನಡೆಯಲು ಮಾನವನು ತನ್ನ 
ಆತ್ಮವನ್ನು ನಿಯಂತ್ರಿಸಬೇಕಾಗುತ್ತದೆ. ಮಾನವನು ಈ ದುರ್ಗಮ ಘಟ್ಟವನ್ನೇರುವುದರ ಬದಲು ಪಾತಾಳದ ಕಡೆಗೆ ಸಾಗುವುದಕ್ಕೆ 
ಪ್ರಾಶಸ್ತ್ಯ ನೀಡುವುದು ಅವನ ದೌರ್ಬಲ್ಯವಾಗಿದೆ. 

ಕೊನೆಯಲ್ಲಿ ಅಲ್ಲಾಹನು ಮಾನವನು ಎತ್ತರೆತ್ತರಕ್ಕೆ ತಲುಪಬಲ್ಲ ಆ ಏರು ಏನೆಂಬುದನ್ನು ತಿಳಿಸುತ್ತಾನೆ. ಅದು ತೋರಿಕೆ, 
ಆಡಂಬರ ಮತ್ತು ಪ್ರದರ್ಶನಕ್ಕಾಗಿ ಖರ್ಚು ಮಾಡುವುದನ್ನು ಬಿಟ್ಟು ಮನುಷ್ಯನು ತನ್ನ ಹಣವನ್ನು ಅನಾಥರು ಮತ್ತು ದರಿದ್ರರಿಗೆ 
ಖರ್ಚು ಮಾಡುವುದು, ಅಲ್ಲಾಹನ ಮತ್ತು ಅವನ ಧರ್ಮದ ಮೇಲೆ ವಿಶ್ವಾಸವಿರಿಸುವುದು ಹಾಗೂ ವಿಶ್ವಾಸಿಗಳ ಜತೆ ಸೇರಿ 
ಸಹನೆಯೊಂದಿಗೆ ಸತ್ಯದ ಬೇಡಿಕೆಗಳನ್ನು ಈಡೇರಿಸುವ ಮತ್ತು ಸೃಷ್ಟಿಗಳ ಮೇಲೆ ಕರುಣೆ ತೋರುವಂತಹ ಒಂದು ಸಮಾಜ 
ನಿರ್ಮಾಣದಲ್ಲಿ ಪಾಲ್ಗೊಳ್ಳುವುದಾಗಿದೆ. ಈ ಮಾರ್ಗದಲ್ಲಿ ನಡೆಯುವವರು ಅಲ್ಲಾಹನ ಅನುಗ್ರಹಗಳಿಗೆ ಪಾತ್ರರಾಗುತ್ತಾರೆ. 
ಅದಕ್ಕೆ ವ್ಯತಿರಿಕ್ತವಾಗಿ ಎರಡನೆಯ ಮಾರ್ಗವನ್ನನುಸರಿಸುವವನ ಅಂತಿಮ ಗತಿಯು ನರಕವಾಗಿದ್ದು ಅದರಿಂದ ಪಾರಾಗುವ 
ಎಲ್ಲಾ ದ್ವಾರಗಳೂ ಮುಚ್ಚಲ್ಲಟ್ಟಿರುತ್ತವೆ. 


ಕಾಂಡ - 39 


ಅತನನ್ನು] 
ಚೂ 
90. ಅಲ್‌ ಬಲದ್‌ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು: 20 ರುಕೂಚ್‌; 1 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


ಲಗ ಲ್‌ 41 Od, SON aS 
HIN I KN EOE ಚರಕ ಚರಿತ್ರ 


(1 20) ಅಲ್ಪ ನಾನು ಈ (ಮಕ್ಕಾ) ಪ ಪಟ್ಟ ಟ್ಚಣದ ಆಣೆ ಹಾಕುತ್ತೇನೆ.” (ಸಂದೇಶವಾಹಕರೇ) ಈ ಪಟ್ಟಣದಲ್ಲಿ 
ನಿಮ್ಮನ್ನು ಹಲಾಲ್‌ಗೊಳಿಸಿಕೊಳ್ಳಲಾಗಿದೆ' ಮತ್ತು ಸು ತಂದೆಯ : ಹಾಗೂ ಅವನಿಂದ ಜನಿಸಿದ ಮಕ್ಕಳ ಆಣೆ 
ಹಾಕುತ್ತೇನೆ." ವಾಸ್ತವದಲ್ಲಿ ನಾವು ಮಾನವನನ್ನು ಸಂಕಷ್ಟದಲ್ಲೇ ಸೃಷ್ಟಿಸಿದ್ದೇವೆ.* ಅವನನ್ನು ಯಾರೂ ನಿಯಂತ್ರಿಸಲಾರರೆಂದು 
ಅವನು ಭಾವಿಸಿರುವನೇ?" ನಾನು ಧನರಾಶಿಯನ್ನೇ ಖರ್ಚು ಮಾಡಿ ಬಿಟ್ಟೆನೆಂದು ಅವನು ಹೇಳುತ್ತಾನೆ. ಅವನನ್ನು 


1, ಈ ಮುಂಚೆ ಅಲ್‌ ಕಿಯಾಮಃ ಅಧ್ಯಾಯದಲ್ಲಿನಾವು ಸ್ಪಷ್ಟ ಪಡಿಸಿರುವಂತೆ; "ಅಲ್ಲ' ಎಂಬ ಮಾತಿನಿಂದ ವಿಷಯವನ್ನು ಆರಂಭಿಸಿ, 
ಅನಂತರ ಆಣೆ ಹಾಕುವುದು ಜನರು ಯಾವುದೋ ಅವಾಸ್ತವಿಕ ವಿಷಯವನ್ನು; ಚರ್ಚಿಸುತ್ತಿದ್ದು ಅದನ್ನು ಖಂಡಿಸುತ್ತಾ ಅಲ್ಲ, ನೀವು 
ಭಾವಿಸಿದಂತೆ ಅಲ್ಲ, ನೈಜ ವಿಷಯ ಇದು ಎಂದು ನಾನು ಆಣೆ ಹಾಕುತ್ತೇನೆ ಎಂಬ ಅರ್ಥ ಕೊಡುತ್ತದೆ. ಇನ್ನು ಯಾವ ವಿಷಯವನ್ನು 
ಖಂಡಿಸಲು ಈ ವಾಣಿ ಅವತೀರ್ಣಗೊಂಡಿದೆಯೆಂಬುದು ಮುಂದಿನ ವಿಷಯ ಸ್ಪಷ್ಟ ಪಡಿಸುತ್ತದೆ. ಮಕ್ಕಾದ ಸತ್ಯನಿಷೇಧಿಗಳು ನಾವು ನಡೆ 
ಯುವ ಜೀವನ ರೀತಿಯಲ್ಲಿ ಯಾವುದೇ ದೋಷವಿಲ್ಲ ಈ ಲೋಕದಲ್ಲಿ ತಿನ್ನುವುದು, ಕುಡಿಯುವುದು, ಮೋಜು ಮಾಡುವುದು ಮತ್ತು 
ಸಮಯ ಬಂದಾಗ ಸಾಯುವುದು ಎಂದು ಭಾವಿಸುತ್ತಿದ್ದರು. ಈ ಮುಹಮ್ಮದ್‌(ಸ) ವೃಥಾ ನಮ್ಮ ಜೀವನ ರೀತಿಯನ್ನು ತಪ್ಪೆಂದು ಸಾರುತ್ತಿ 
ದ್ದಾರೆ. ಅದರ ಬಗ್ಗೆ ನಮ್ಮನ್ನು ವಿಚಾರಿಸಲಾಗುವುದಂತೆ ಮತ್ತು ನಾವು ಶಿಕ್ಷೆ ರಕ್ಚೆಗೆ ಒಳಗಾಗ ಬೇಕಾಗುವುದಂತೆ ಎಂದು ಹೇಳುತ್ತಿದ್ದರು. 

2. ಅಂದರೆ ಮಕ್ಕಾನಗರ, ಇಲ್ಲಿ ಈ ನಗರದ ಆಣೆಯನ್ನು ಯಾಕೆ ಹಾಕಲಾಗಿದೆಯೆಂಬುದನ್ನು ತೆರೆದಿಡುವ ಅಗತ್ಯವೇ ಇಲ್ಲ, ಮಕ್ಕಾದ 
ನಿವಾಸಿಗಳು ನೀರಿಲ್ಲದ ಒಂದು ಕಣಿವೆಯಲ್ಲಿ ಬರಡು ಬೆಟ್ಟಗಳ ನಡುವೆ ಇಬ್ರಾಹೀಮ್‌(ಅ) ಯಾವ ರೀತಿಯಲ್ಲಿ ತಮ್ಮ ಓರ್ವ ಪತ್ನಿ ಹಾಗೂ 
ಒಂದು ಹಸುಗೂಸನ್ನು ಅಸಹಾಯಕ ಸ್ಥಿತಿಯಲ್ಲಿ ಬಿಟ್ಟು ಬಂದರು ಮತ್ತು ಯಾವ ರೀತಿ ಒಂದು ಗೃಹವನ್ನು ನಿರ್ಮಿಸಿ ಅದರ ಹಜ್ಜ್‌ನ ಕರೆ 
ಕೊಟ್ಟರು. ಅವರ ಕರೆಯನ್ನು ದೂರದೂರದ ವರೆಗೂ ಕೇಳುವವರು ಯಾರೂ ಇರಲಿಲ್ಲವಾದರೂ ಆ ನಗರವು ಹೇಗೆ ಎಲ್ಲ ಅರಬರ 
ಕೇಂದ್ರವಾಯಿತು. ಹಾಗೆಯೇ ಶತಮಾನಗಳ ತನಕ ಕಾನೂನು ನಿಯಮಗಳಿಲ್ಲದ ಅರೇಬಿಯದ ಆ ನಗರವು ಹೇಗೆ ಶಾಂತಿಯ ನಗರವಾಯಿತೆಂಬ 
ಅದರ ಹಿನ್ನೆಲೆಯನ್ನು ಚೆನ್ನಾಗಿ ತಿಳಿದಿದ್ದರು. 

3. ah [¥ ತಿ ಪ್ರ ಮೂಲ ಪದಗಳಾಗಿವೆ. ವ್ಯಾಖ್ಯಾನಕಾರರು ಇದರ ಮೂರು ಅರ್ಥಗಳನ್ನು ವಿವರಿಸಿದ್ದಾರೆ- (1) ತಾವು 
ಈ ನಗರದಲ್ಲಿ ವಾಸವಾಗಿದ್ದೀರಿ. ಅದರಿಂದಾಗಿ ಇದರ ಘನತೆ ಇನ್ನೂ ಹೆಚ್ಚಾಗಿದೆ. (2) ಇದು ಪ್ರತಿಷ್ಠಿತ ನಗರವಾಗಿದೆ. ಆದರೆ ಇಲ್ಲಿ ಸ್ವಲ್ಪ 
ಸಮಯದ ಮಟ್ಟಿಗೆ ಯುದ್ಧಮಾಡುವುದು, ಧರ್ಮವಿರೋಧಿಗಳನ್ನು ಕೊಲ್ಲುವುದು ತಮಗೆ ಧರ್ಮಬದ್ಧವಾಗುವುದು. (3) ಈ ನಗರದಲ್ಲಿ 
ವನ್ಯ-ಪ್ರಾಣಿಗಳನ್ನು ಕೊಲ್ಲುವುದೂ ಮರಗಳನ್ನು ಕಡಿಯುವುದೂ ಅರಬರ ಮಟ್ಟಿಗೆ ನಿಷಿದ್ಧವಾಗಿದೆ. ಇಲ್ಲಿ ಪ್ರತಿಯೊಬ್ಬರಿಗೂ ಶಾಂತಿ 


ಕಾಂಡ - 30 


90. ಅಲ್‌ ಬಲದ್‌ 239 


ಲಭ್ಯವಿದೆ. ಆದರೆ ಪ್ರವಾದಿಯವರೇ! ತಮಗೆ ಇಲ್ಲಿ ಶಾಂತಿ ಲಭ್ಯವಿಲ್ಲ, ತಮ್ಮನ್ನು ಉಪದ್ರವಿಸುವುದು, ತಮ್ಮ ಕೊಲೆಯ ಸಂಚು ನಡೆಸುವುದು 
ಇಲ್ಲಿಧರ್ಮಸಮ್ಮತವಾಗಿ ಬಿಟ್ಟಿದೆ. ಪದಗಳಲ್ಲಿ ಈ ಮೂರೂ ಅರ್ಥಗಳಿಗೆ ಅವಕಾಶವಿದೆ. ಆದರೆ ಮುಂದಿನ ವಿಷಯಗಳನ್ನು ಗಮನಿಸಿದಾಗ 
ಮೊದಲ ಎರಡು ಅರ್ಥಗಳು ಅದಕ್ಕೆ ಸರಿಹೊಂದುವುದಿಲ್ಲ ಮೂರನೆಯ ಅರ್ಥವೇ ಅದಕ್ಕೆ ಸೂಕ್ತವಾಗಿದೆ. 

4. ಇಲ್ಲಿತಂದೆ ಮತ್ತು ಅವನಿಂದ ಹುಟ್ಟುವ ಮಕ್ಕಳು ಎಂಬ ಪದಗಳನ್ನು ಬಳಸಲಾಗಿದೆ. ಮುಂದೆ ಮಾನವನನ್ನು ಪ್ರಸ್ತಾಪಿಸಲಾಗಿದೆ. 
ಆದ್ದರಿಂದ ತಂದೆಯೆಂದರೆ ಆದಮರೇ(ಅ) ಆಗಿರಬೇಕು. ಅವರಿಂದ ಹುಟ್ಟುವ ಮಕ್ಕಳೆಂದರೆ ಈ ಲೋಕದಲ್ಲಿಕಂಡು ಬರುವ ಮತ್ತು ಮುಂದೆ 
ಬರಲಿರುವ ಎಲ್ಲ ಮಾನವರೂ ಆಗಿದ್ದಾರೆ. 

5. ಇದೇ ಮೇಲೆ ಆಣೆ ಹಾಕಲಾಗಿರುವ ವಿಷಯ. ಮಾನವನನ್ನು ಸಂಕಷ್ಟದಲ್ಲಿ ಸೃಷ್ಟಿಸಲಾಗಿದೆಯೆಂದರೆ ಮಾನವನು ಇಲ್ಲಿ ಮೋಜು 
ಮಾಡಲಿಕ್ಕಾಗಿ ಮತ್ತು ನೆಮ್ಮದಿಯಿಂದ ಬಾಳಲಿಕ್ಕಾಗಿ ಹುಟ್ಟಿದವನಲ್ಲ. ಅವನಿಗೆ ಈ ಲೋಕವು ಪರಿಶ್ರಮ ಪಡುವ ಮತ್ತು ಕಷ್ಟಗಳನ್ನು ಸಹಿಸುವ 
ಸ್ಥಳವಾಗಿದೆ. ಯಾವ ಮಾನವನೂ ಈ ಸ್ಥಿತಿಯನ್ನು ಎದುರಿಸದಿರಲಾರ. ಅಲ್ಲಾಹನ ಓರ್ವ ದಾಸನು ತನ್ನ ಸರ್ವಸ್ವವನ್ನು ಅರ್ಪಿಸಿದಾಗ ಈ 
ಮಕ್ಕಾ ನಗರವು ಅರೇಬಿಯಾದ ಜನವಾಸ ಕೇಂದ್ರವಾಯಿತೆಂಬುದಕ್ಕೆ ಈ ನಗರವೇ ಸಾಕ್ಷಿಯಾಗಿದೆ. ಈ ಮಕ್ಕಾ ನಗರದಲ್ಲಿ ಪ್ರವಾದಿ 
ಮುಹಮ್ಮದ್‌(ಸ) ಒಂದು ಉದ್ದೇಶಕ್ಕಾಗಿ ತರತರದ ಸಂಕಷ್ಟಗಳನ್ನು ಸಹಿಸುತ್ತಿದ್ದಾರೆಂಬುದಕ್ಕೆ ಅವರ ಸ್ಥಿತಿಯೇ ಸಾಕ್ಷಿಯಾಗಿದೆ. ವಸ್ತುತಃ ಇಲ್ಲಿ 
ವನ್ಯಮೃಗಗಳಿಗೂ ಶಾಂತಿಯಿದೆ. ಆದರೆ ಅವರಿಗೆ ಅದು ಲಭ್ಯವಿಲ್ಲ ಇಲ್ಲಿ ಪ್ರತಿಯೊಬ್ಬ ಮಾನವನಿಗೆ ತಾಯಿಯ ಹೊಟ್ಟೆಯಲ್ಲಿ ವೀರ್ಯ 
ದಿಂದ ರೂಪತಾಳುವುದರಿಂದ ಮರಣದ ಕೊನೆಯುಸಿರಿನ ತನಕ ಪ್ರತಿ ಹೆಜ್ಜೆಯಲ್ಲಿ ಎಲ್ಲ ರೀತಿಯ ಸಂಕಷ್ಟ ಪರಿಶ್ರಮ, ಅಪಾಯ ಮತ್ತು 
ಹಿಂಸೆ-ದೌರ್ಜನ್ಯಗಳ ಹಂತಗಳನ್ನು ದಾಟಜೇಕಾಗುತ್ತದೆಂಬುದಕ್ಕೆ ಅವನ ಜೀವನವೇ ಸಾಕ್ಷಿಯಾಗಿದೆ. ಇಲ್ಲಿನೀವು ಎಷ್ಟೇ ದೊಡ್ಡ ಅಸೂಯಾರ್ಹ 
ಸ್ಥಿತಿಯಲ್ಲಿ ಕಾಣುವ ವ್ಯಕ್ತಿ ಕೂಡಾ ತಾಯಿಯ ಹೊಟ್ಟೆಯಲ್ಲಿದ್ದಾಗ ಪ್ರತಿಕ್ಷಣವೂ ಹೊಟ್ಟೆಯೊಳಗೇ ಸಾಯುತ್ತಾನೋ ಅಥವಾ ಅವನ ಗರ್ಭ 
ಪಾತವಾಗಿ ಬಿಡುವುದೋ ಎಂಬ ಭೀತಿಯಲ್ಲಿರುತ್ತಾನೆ. ಹೆರಿಗೆಯ ವೇಳೆ ಅವನ ಮರಣ ಮತ್ತು ಜೀವನದ ಮಧ್ಯೆ ಕೂದಲೆಳೆಯಷ್ಟು 
ಅಂತರವಿರಲಿಲ್ಲ, ಹುಟ್ಟಿದಾಗ ಅತ್ಯಂತ ಅಸಹಾಯಕ ಸ್ಥಿತಿಯಲ್ಲಿದ್ದ. ಆರೈಕೆ ಮಾಡುವವರಾರೂ ಇಲ್ಲದಿರುತ್ತಿದ್ದರೆ ಬಿದ್ದೆಲ್ಲೇ ಶ್ವಾಸ ಕಟ್ಟಿ ಸತ್ತು 
ಹೋಗುತ್ತಿದ್ದ. ನಡೆಯಲು ಆರಂಭಿಸಿದಾಗ ಹೆಜ್ಜೆ ಹೆಜ್ಜೆಗೂ ಬಿದ್ದು ಬಿಡುತ್ತಿದ್ದ. ಬಾಲ್ಯದಿಂದ ಯೌವನ ಮತ್ತು ಮುಪ್ಪಿನ ವರೆಗೂ ತರತರದ 
ದೈಹಿಕ ಬದಲಾವಣೆ ನಡೆಯುತ್ತಿತ್ತು. ಯಾವುದೇ ಬದಲಾವಣೆಯು ತಪ್ಪು ದಾರಿ ಹಿಡಿಯುತ್ತಿದ್ದರೆ ಅವನ ಜೀವಕ್ಕೇ ಅಪಾಯವಾಗುತ್ತಿತ್ತು. 
ಆತ ಚಕ್ರವರ್ತಿ ಅಥವಾ ಸರ್ವಾಧಿಕಾರಿಯೇ ಆಗಿದ್ದರೂ ತನ್ನ ವಿರುದ್ಧ ಎಲ್ಲಾದರೂ ಒಳಸಂಚು ನಡೆಯುವುದೋ ಎಂಬ ಭೀತಿಯಿಂದ 
ಅವನಿಗೆ ನಿದ್ರೆ ಹತ್ತುವುದಿಲ್ಲ, ಆತ ದಿಗ್ವಿಜಯಿಯೇ ಆಗಿದ್ದರೂ ತನ್ನ ಸೇನಾಪತಿಯೇ ಎಂದಾದರೂ ಬಂಡಾಯವೇಳಬಹುದೋ ಎಂಬ ಭೀತಿ 
ಯಿಂದ ಮುಕ್ತನಾಗುವುದಿಲ್ಲ ಅವನು ಕಾಲದ ಕುಬೇರನಾಗಿದ್ದರೂ ತನ್ನ ಸಂಪತ್ತನ್ನು ಹೇಗೆ ಹೆಚ್ಚಿಸುವುದು ಮತ್ತು ಹೇಗೆ ರಕ್ಷಿಸುವುದು ಎಂಬ 
ಚಿಂತೆಯಲ್ಲೇ ಕಳೆಯುತ್ತಾನೆ. ಒಟ್ಟಿನಲ್ಲಿಯಾವ ವ್ಯಕ್ತಿಯೂ ನೆಮ್ಮದಿಯಿಂದಿರುವುದಿಲ್ಲ. ಏಕೆಂದರೆ ಮನುಷ್ಯನನ್ನು ಸಂಕಷ್ಟದಲ್ಲೇ ಸೃಷ್ಟಿಸಲಾಗಿದೆ. 

6. ಅಂದರೆ ಈ ಪರಿಸ್ಥಿತಿಯಲ್ಲಿಸಿಲುಕಿರುವ ಮಾನವನು, ಈ ಲೋಕದಲ್ಲಿಏನು ಮಾಡಿದರೂ ತನ್ನನ್ನು ಹಿಡಿಯುವ ಮತ್ತು ಮಣಿಸುವ 
ಯಾವುದೇ ಶಕ್ತಿ ತನ್ನ ಮೇಲೆ ಇಲ್ಲವೆಂದು ಭಾವಿಸಿರುವನೆ? ವಸ್ತುತಃ ಅವನು ಪ್ರತಿಕ್ಷಣ ನೋಡುತ್ತಿದ್ದಾನೆ. ಅವನ ವಿಧಿಯ ಮೇಲೆ ಯಾರದೋ 
ಆಧಿಕಾರ ನಡೆಯುತ್ತಿದೆ. ಅವನ ತೀರ್ಮಾನದ ಮುಂದೆ ಇವನ ಎಲ್ಲ ಯೋಜನೆಗಳೂ ವಿಫಲಗೊಳ್ಳುತ್ತದೆ. ಭೂಮಿಯ ಒಂದು ಕಂಪನ, 
ಬಿರುಗಾಳಿಯ ಒಂದು ಬೀಸುವಿಕೆ ಹಾಗೂ ನದಿ-ಸಾಗರಗಳ ಒಂದು ಅಲೆಯಬ್ಬರವು ದೇವನ ಶಕ್ತಿಯ ಮುಂದೆ ಅವನು ಎಷ್ಟು ಅಸಹಾಯಕ 
ನೆಂಬುದನ್ನು ಅವನಿಗೆ ತೋರಿಸಿ ಕೊಡಲು ಸಾಕಾಗುತ್ತದೆ. ಒಂದು ಹಠಾತ್‌ ಅಪಘಾತವು ಒಳ್ಳೆಯ ಮೈಕಟ್ಟಿನ ಮನುಷ್ಯ ನನ್ನು ವಿಕಲಾಂಗನಾಗಿ 
ಮಾಡಿ ಬಿಡುತ್ತದೆ. ವಿಧಿಯ ಒಂದು ಹೊಡೆತಕ್ಕೆ ಅತಿ ದೊಡ್ಡ ಅಧಿಕಾರಸ್ಥ ವ್ಯಕ್ತಿಯನ್ನೂ ಆಕಾಶದಿಂದ ನೆಲಕ್ಕೆ ಅಪ್ಪಳಿಸಿ ಬಿಡುತ್ತದೆ. ಉನ್ನತಿಯ 
ಶಿಖರಕ್ಕೇರಿದ್ದ ಜನಾಂಗಗಳ ವಿಧಿ ಬದಲಾದಾಗ ಯಾರಿಗೂ ಅವರನ್ನು ಎದುರಿಸುವ ಧೈರ್ಯವಿಲ್ಲದ್ದಿದ್ದ ಇದೇ ಲೋಕ ದಲ್ಲಿ ಅವರು 
ನಿಂದ್ಯರಾಗಿ ರ್ಟ ಭು ಇಂತಹ ಮನುಷ್ಯನಿಗೆ ತನ್ನ ಮೇಲೆ ಯಾರದೂ ಅಧಿಕಾರ ನಿಡೆಯಲಾನದ ಎಂಬ ಚ್ರಮೆ ಹೇಗೆ ಉಂಟಾಯಿತು? 

7. 00೫0 48) "ನಾನು ಧನರಾಶಿಯನ್ನು ದಾನ ಮಾಡಿದೆ' ಎನ್ನುವ ಬದಲು 14) 'ಬಟ ೭.514 “ನಾನು ಧನರಾಶಿಯನ್ನೇ 
ಖರ್ಚು ಮಾಡಿ ಬಿಟ್ಟೆ'ನೆಂದು ಹೇಳುತ್ತಾನೆ. ಇದರರ್ಥ ನಾನು ಹರಿಸಿದೆ, ಪೋಲು ಮಾಡಿದೆ ಎಂದಾಗಿದೆ. ಈ ಪದಗಳೇ ತಿಳಿಸುವಂತೆ, 
ಹೇಳುವವನಿಗೆ ತನ್ನ ಸಿರಿವಂತಿಕೆಯ ಬಗ್ಗೆ ಅತಿಯಾದ ಅಭಿಮಾನವಿತ್ತು. ಅವನು ಮಾಡಿದ ಧನರಾಶಿಯ ಖರ್ಚು ಅವನ ಒಟ್ಟು ಸಂಪತ್ತಿನ 
ಅತಿ ಸಣ್ಣ ಭಾಗವಾಗಿದ್ದು ಅದನ್ನು ಪೋಲು ಮಾಡಿದ ಬಗ್ಗೆ ಅವನಿಗೆ ಪರಿವೆಯೇ ಇರಲಿಲ್ಲ, ಇನ್ನು ಈ ಹಣಪೋಲು ಮಾಡಿದ್ದು ಯಾತಕ್ಕಾಗಿ? 
ಯಾವುದೇ ಪುಣ್ಯಕಾರ್ಯಕ್ಕಾಗಿರಲಿಲ್ಲವೆಂದು ಮುಂದಿನ ಸೂಕ್ತ ಸ್ಪಷ್ಟ ಪಡಿಸುತ್ತದೆ. ಅವನ ಖರ್ಚು ಆಡಂಬರ, ಅಭಿಮಾನ ಮತ್ತು ತನ್ನ 
ದೊಡ್ಡಸ್ತಿಕೆಯ ಪ್ರದರ್ಶನಕ್ಕಾಗಿತ್ತು. ಭಟ್ಟಂಗಿ ಕವಿಗಳಿಗೆ ದೊಡ್ಡ ದೊಡ್ಡ ಬಹುಮಾನ ಕೊಡಲು, ವಿವಾಹಾದಿ ಸಮಾರಂಭಗಳಲ್ಲಿ, ಮರಣಾನಂತರದ 
ಉತ್ತರ ಕ್ರಿಯೆಗಳಲ್ಲಿಸಾವಿರಾರು ಮಂದಿಗೆ ಔತಣ-ಕೂಟವೇರ್ಪಡಿಸಲು, ಜೂಜಾಟದಲ್ಲಿ ಭಾರೀ ಮೊತ್ತ ಕಟ್ಟಿ ಸೋಲುಣ್ಣಲು, ಜೂಜಾಟದಲ್ಲಿ 


ಕಾಂಡ - 30 


240 ತಪ್ಪೀಮುಲ್‌ ಕುರ್‌ಆನ್‌ 


ನ NS GCG ಡಿ ER To, 
ONE PATO ESET SCAR ENG 
1g ASN ಕ ಟಲ್‌ ಚಾ ANTS GL ಲಲ ಲ್‌ 
ಈ ತ್ರಯ 1651೮ SUL AILS OLE ೪) 
ಯಾರೂ ಕಂಡಿಲ್ಲವೆಂದು ಅವನು ಭಾವಿಸುತ್ತಾನೆಯೇ? ನಾವು ಅವನಿಗೆ ಎರಡು ಕಣ್ಣುಗಳನ್ನೂ ಒಂದು ನಾಲಗೆಯನ್ನೂ 
ಎರಡು ತುಟಿಗಳನ್ನೂ ಕೊಟ್ಟಿಲ್ಲವೇ?' ಮತ್ತು ಅವನಿಗೆ ಎರಡು ಸುಸ್ಪಷ್ಟ ದಾರಿಗಳನ್ನು ತೋರಿಸಿಕೊಡಲಿಲ್ಲವೇ?* ಆದರೆ 
ಅವನು ದುರ್ಗಮ ಏರನ್ನು ಏರುವ ಸಾಹಸವನ್ನೇ ಮಾಡಲಿಲ್ಲ!" ಆ ದುರ್ಗಮ ಏರು ಏನೆಂದು ನಿಮಗೇನು ಗೊತ್ತು? 
ಯಾವುದಾದರೂ ಕೊರಳನ್ನು ದಾಸ್ಯ ಬಂಧನದಿಂದ ವಿಮೋಚಿಸುವುದು ಅಥವಾ ಹಸಿವಿನ ದಿನ ಹಸಿದ ಆಪ್ತ ಅನಾಥನಿಗೆ 


ಗೆದ್ದರೆ ಸಾವಿರಾರು ಜಾನುವಾರುಗಳನ್ನು ಕಡಿದು ಬಂಧುಮಿತ್ರಾದಿಗಳಿಗೆ ಚೆನ್ನಾಗಿ ಊಟ ಬಡಿಸಲು, ಉತ್ಸವಗಳಿಗೆ ವೈಭವಾಡಂಬರಗಳೊಂದಿಗೆ, 
ಮೆರವಣಿಗೆಯಲ್ಲಿಹೋಗಿ ಇತರ ಸರದಾರರಿಗಿಂತ ಹೆಚ್ಚು ವೈಭವ ಪ್ರದರ್ಶಿಸಲು, ಸಭೆ ಸಮಾರಂಭಗಳಲ್ಲಿ ಲೆಕ್ಕವಿಲ್ಲದಷ್ಟು ಆಹಾರ ತಯಾರಿಸಿ 
ಯಾರು ಬೇಕಾದರೂ ತಿಂದುಂಡು ಹೋಗ ಬಹುದೆಂದು ಚಂಗುರ ಸಾರಲು ಹಾಗೂ ದೊಡ್ಡ ಅನ್ನದಾತನೆಂದು ಹೊಗಳಿಸಿ ಕೊಳ್ಳಲು ಅವನ 
ಸಂಪತ್ತು ಪೋಲು ಮಾಡುತ್ತಾನೆ. ಇಂತಹದೇ ತೋರಿಕೆಯ ಖರ್ಚುಗಳು ಅಜ್ಞಾನಕಾಲದಲ್ಲಿ ಮನುಷ್ಯನ ದಾನಶೂರತೆ ಮತ್ತು ಅವನ 
ದೊಡಸ್ತಿಕೆಯ ಲಕ್ಷಣಗಳೆಂದು ಪರಿಗಣಿಸಲಾಗುತ್ತಿತ್ತು. ಅವುಗಳಿಂದಲೇ ಅವರ ಪ್ರಶಂಸೆಯ ಡಂಗುರ ಸಾರಲಾಗುತ್ತಿತ್ತು. ಅದರಿಂದಲೇ 
ಅವರನ್ನು ಹಾಡಿ ಹೊಗಳಲಾಗುತ್ತಿತ್ತು. ಅವರೂ ಸ್ವಯರಿ ತಮ್ಮ ಮೇಲ್ಮೆಯನ್ನು ಇತರರಿಗಿಂತ ಕಡಿಮೆಯಲ್ಲವೆಂಬ ರೀತಿಯಲ್ಲಿಪ್ರದರ್ಶಿಸುತ್ತಿದ್ದರು. 

8. ಅಂದರೆ ಈ ಹೆಮ್ಮೆ ಪಡುವವನು ತನ್ನ ಸಂಪತ್ತನ್ನು ಯಾವ ಮೂಲಗಳಿಂದ ಗಳಿಸಿದ್ದಾನೆ. ಯಾವ ಕಾರ್ಯಗಳಲ್ಲಿ ಖರ್ಚು 
ಮಾಡಿದ್ದಾನೆ, ಯಾವ ಸಂಕಲ್ಪ, ಉದ್ದೇಶಗಳಿಗಾಗಿ ಈ ಎಲ್ಲ ಕಾರ್ಯಗಳನ್ನು ಮಾಡಿದ್ದಾನೆಂದೂ ಅವನ ಮೇಲೆ ಒಬ್ಬ ದೇವನಿದ್ದಾನೆಂದು 
ತಿಳಿದಿಲ್ಲವೆ? ದೇವನ ಬಳಿ ಈ ದುಂದುವೆಚ್ಚ ಪ್ರದರ್ಶನ ಮತ್ತು ಮೇಲ್ಮೈಗೆ ಏನಾದರೂ ಬೆಲೆಯಿರುವುದೆಂದು ಅವನು ಭಾವಿಸಿದ್ದಾನೆಯೆ? 
ಲೋಕದ ಜನರು ಮೋಸ ಹೋದಂತೆ ದೇವನೂ ಮೋಸ ಹೋಗುವನೆ? 

9. ಅಂದರೆ ನಾವು ಅವನಿಗೆ ಜ್ಞಾನ-ಬುದ್ಧಿಯ ಮೂಲಗಳನ್ನು ನೀಡಿಲ್ಲವೆ? ಕಣ್ಣುಗಳೆಂದರೆ ಜಾನುವಾರುಗಳ ಕಣ್ಣುಗಳಲ್ಲ. ಅದು 
ಮಾನವ ಕಣ್ಣುಗಳಾಗಿವೆ. ಅವುಗಳನ್ನು ತೆರೆದು ನೋಡಿದರೆ ವಾಸ್ತವಿಕತೆಯ ಜ್ಞಾನ ನೀಡುವಂತಹ ಹಾಗೂ ಸರಿ-ತಪ್ಪುಗಳ ವ್ಯತ್ಯಾಸ ತೋರಿಸು 
ವಂತಹ ಕುರುಹುಗಳನ್ನು ಎಲ್ಲೆಡೆಯೂ ಕಾಣಬಲ್ಲನು. ನಾಲಗೆ ಮತ್ತು ತುಟಿಗಳೆಂದರೆ. ಕೇವಲ ಮಾತಾಡುವ ಉಪಕರಣಗಳಲ್ಲ. ಅವುಗಳಿಂದ 
ಆಲೋಜಿಸಿ ತಿಳಿಯುವ ಮತ್ತು ಮನದಿಂಗಿತವನ್ನು ವ್ಯಕ್ತಪಡಿಸುವ ಮಾತುಗಾರಿಕೆಯಾಗಿದೆ. 

10. ಅಂದರೆ ನೌವು ಕೇವಲ ಬುದ್ಧಿ-ವಿವೇಕಗಳನ್ನು ನೀಡಿ ತನ್ನ ದಾರಿಯನ್ನು ಸ್ವಯಂ ಹುಡುಕಲೆಂದು ಅವನನ್ನು ಬಿಟ್ಟುಬಿಟ್ಟಿಲ್ಲ. 
ಅವನಿಗೆ ಮಾರ್ಗದರ್ಶನವನ್ನು ನೀಡಿದೆವು. ಅವನ ಮುಂದೆ ಒಳಿತು-ಕೆಡುಕು, ಪುಣ್ಯ-ಪಾಪಗಳನ್ನು ಸ್ಪಷ್ಟ ತೆರೆದಿಟ್ಟು ಅವುಗಳಲ್ಲಿ ತನಗಿಷ್ಟ 
ವಾದುದನ್ನು ಆಯ್ಕೆ ಮಾಡಿಕೊಳ್ಳಲೆಂದು ಬಿಟ್ಟು ಬಿಟ್ಟೆವು. ಇದೇ ವಿಷಯವನ್ನು ಅದ್ದಹ್ರ್‌ ಅಧ್ಯಾಯದಲ್ಲಿ ಹೀಗೆ ಹೇಳಲಾಗಿದೆ. ನಾವು 
ಮಾನವನನ್ನು ಒಂದು ಸಮ್ಮಿಶ್ರ ವೀರ್ಯದಿಂದ ಸೃಷ್ಟಿಸಿದೆವು. ಅವನನ್ನು ಪರೀಕ್ಷಿಸಲಿಕ್ಕಾಗಿ ಮತ್ತು ಈ ಉದ್ದೇಶದಿಂದ ನಾವು ಅವನನ್ನು 
ಆಲಿಸುವವನಾಗಿ ಹಾಗೂ ವೀಕ್ಷಿಸುವವನಾಗಿ ಮಾಡಿದೆವು. (ಸೂಕ್ತ 2-3) ವಿವರಣೆಗಾಗಿ ನೋಡಿರಿ. ತಪ್ಪೀಮುಲ್‌ ಕುರ್‌ಆನ್‌ ಭಾಗ-6, 
ಅದ್ದಹ್ರ್‌: ಟಿ.3-5. 

11. 4 ಗ ಮೂಲ ಪದಗಳಾಗಿವೆ. ಆಟ) 'ಇಕ್ತಿಹಾಮ್‌' ಎಂದರೆ ತನ್ನನ್ನು ಯಾವುದಾದರೂ ಕಠಿಣ ಮತ್ತು 
ಕಷ್ಟದ ಕೆಲಸದಲ್ಲಿ ತೊಡಗಿಸಿಕೊಳ್ಳುವುದು. 22! “ಅಕಬಃ' ಅಂದರೆ ಬೆಟ್ಟಗಳ ಉನ್ನತಿಗೇರುವ ಅವುಗಳ ಮಧ್ಯದಿಂದ ಹಾದು ಹೋಗುವ 
ದುರ್ಗಮ ದಾರಿಯಾಗಿದೆ. ಒಟ್ಟಿನಲ್ಲಿ ಸೂಕ್ತದ ಅರ್ಥವೇನೆಂದರೆ ಎರಡು ದಾರಿಗಳನ್ನು ನಾವು ತೋರಿಸಿಕೊಟ್ಟಿದ್ದೇವೆ. ಒಂದು ಎತ್ತರಕ್ಕೇರುವ 
ದಾರಿಯಾಗಿದೆ. ಆದರೆ ಅದು ಕಠಿಣ ಮತ್ತು ದುರ್ಗಮವಾಗಿದೆ. ಅದರಲ್ಲಿಸಾಗಬೇಕಾದರೆ ಮಾನವನಿಗೆ ತನ್ನ ಚಿತ್ತಾಕಾರಕ್ಷೆ, ಆಗ್ರಹಾಭಿಲಾಷೆಗಳು 
ಹಾಗೂ ಶೈತಾನನ ಪ್ರಚೋದನೆಗಳೊಂದಿಗೆ ಹೋರಾಡಬೇಕಾಗುತ್ತದೆ. ಎರಡನೆಯದು ಸುಲಭದ ದಾರಿ. ಅದು ಹೊಂಡಗಳಕ್ತ ಸಾಗುತ್ತದೆ. 
ಆದರೆ ಅದಕ್ಕೆ ಇಳಿಯಲು ಮನುಷ್ಯನಿಗೆ ಯಾವುದೇ ಕಷ್ಟಪಡಬೇಕಾಗಿ ಬರುವುದಿಲ್ಲ. ತನ್ನನ್ನು ತಾನೇ ಚಿತ್ತದ ಕೈಗೊಪ್ಪಿಸಿದರೆ ಸಾಕು. ಅವನು 
ಎಡವುತ್ತಾ ಬೀಳುತ್ತಾ ಅದರಲ್ಲಿಸಾಗುತ್ತಾನೆ. ಈಗ ನಾವು ಈ ಮನುಷ್ಯನಿಗೆ ತೋರಿಸಿದ ಎರಡು ದಾರಿಗಳ ಪೈಕಿ ಅವನು ಪಾತಾಳಕ್ಕೆ ಹೋಗುವ 
ದಾರಿಯನ್ನು ಆಯ್ದುಕೊಂಡನು. ಉನ್ನತಿಯತ್ತ ಸಾಗುವ ದುರ್ಗಮ ದಾರಿಯನ್ನು ಬಿಟ್ಟುಬಿಟ್ಟನು. 


ಕಾಂಡ - 39 


99. ಅಲ್‌ ಬಲದ್‌ 241 


4» ಟ್‌ ಗಸ 1 {1 YR ಲ್‌ 
2115481 SEPALS ES HONE ಯಶ 


Wy $೪ ಮ 


ಅಥವಾ ದಿಕ್ಕೆಟ್ಟ ದರಿದ್ರನಿಗೆ ಉಣಬಡಿಸುವುದು." ತರುವಾಯ, ಸತ್ಯವಿಶ್ವಾಸವಿರಿಸಿದ ಹಾಗೂ ಪರಸ್ಪರರಿಗೆ ಸಹನೆ 


ಯ 


12. ಮೇಲೆ ತನ್ನ ದೊಡ್ಡಸ್ತಿಕೆಯ ಪ್ರದರ್ಶನ ಮತ್ತು ಜನರಲ್ಲಿ ತನ್ನ ಹಿರಿಮೆಯನ್ನು ಮೆರೆಯಲಿಕ್ಕಾಗಿ ಮಾಡುವವನ ದುಂದುವೆಚ್ಚಗಳ 
ಬಗ್ಗೆ ಪ್ರಸ್ತಾಪಿಸಲಾಗಿದೆ. ಇಲ್ಲಿ ಅದಕ್ಕೆ ವ್ಯತಿರಿಕ್ತವಾಗಿ, ಮನುಷ್ಯನನ್ನು ನೈತಿಕ ಪಾತಾಳಕ್ಕೆ ತಳ್ಳುವ ಬದಲು ಉನ್ನತಿಯತ್ತ ಕೊಂಡೊಯ್ಯುವ 
ಖರ್ಚು ಯಾವುದೆಂದು ಹೇಳಲಾಗುತ್ತದೆ. ಆದರೆ ಇದರಲ್ಲಿ ಯಾವ ಸ್ವಾದಿಷ್ಟತೆ ಇರುವುದಿಲ್ಲ. ಮನುಷ್ಯನು ತನ್ನನ್ನು ತಾನೇ ದಮನಿಸಿ, 
ತ್ಯಾಗ-ಬಲಿದಾನಗಳನ್ನು ನೀಡಬೇಕಾಗುತ್ತದೆ. ಮನುಷ್ಯ ಒಬ್ಬ ಗುಲಾಮನನ್ನು ಸ್ವತಂತ್ರ ಗೊಳಿಸುವುದು ಅಥವಾ ಅವನು ತನ್ನನ್ನು 
ವಿಮೋಚಿಸಲಿಕ್ಕಾಗಿ ಅವನಿಗೆ ಧನ ಸಹಾಯ ಮಾಡುವುದು ಅಥವಾ ಸಾಲಬಾಧೆಯಿಂದ ಒಬ್ಬನನ್ನು ಪಾರುಗೊಳಿಸುವುದು ಅಥವಾ ದಂಡ 
ತೆರಲಾಗದೆ ಅಸಹಾಯಕ ಸ್ಥಿತಿಯಲ್ಲಿರುವವನನ್ನು ಅದರಿಂದ ಬಿಡಿಸುವುದೇ ಆ ಖರ್ಚಾಗಿರುತ್ತದೆ. ಅದೇ ರೀತಿ, ಮನುಷ್ಯ ಬಡತನದಿಂದ 
ಕಂಗಾಲಾಗಿ ಯಾರೂ ಕೇಳುವವರಿಲ್ಲದ ಹಸಿದಿರುವ ಆಪ್ತ ಅನಾಥ(ಕುಟುಂಬದ ಅಥವಾ ನೆರೆಹೊರೆಯ)ನಿಗೆ ಉಣಿಸುವುದು ಕೂಡಾ 
ಅಂಹತದೇ ಖರ್ಚಾಗಿದೆ- ಇಂತಹ ಮಂದಿಯಿಂದ ಮನುಷ್ಯನಿಗೆ ಪ್ರಚಾರ ಸಿಗುವಂತಿಲ್ಲ ಅವರಿಗೆ ಉಣಿಸುವುದರಿಂದ, ಸಾವಿರಾರು ಹೊಟ್ಟೆ 
ತುಂಬಿದ ಜನರಿಗೆ ಭವ್ಯ ಸತ್ಕಾರ ಕೂಟವೇರ್ಪಡಿಸುವುದರಿಂದ ಜನರಲ್ಲಿ ಅವನ ಔದಾರ್ಯ ಮತ್ತು ದಾನಶೂರತೆಯ ಕುರಿತು ಅವರ ಚರ್ಚೆ 
ನಡೆದಂತೆ ಸಾರ್ವಜನಿಕವಾಗಿ ನಡೆಯುವುದಿಲ್ಲ. ಆದರೆ ನೈತಿಕ ಉನ್ನತಿಯ ಮಾರ್ಗವು ಇದೇ ದುರ್ಗಮ ಬೆಟ್ಟದಿಂದಲೇ ಹಾದು 
ಹೋಗುತ್ತದೆ. 

ಈ ಸೂಕ್ತಗಳಲ್ಲಿ ಪ್ರಸ್ತಾಪಿಸಲಾಗಿರುವ ಸೇವೆಗಳ ಶ್ರೇಷ್ಠತೆಯ ಕುರಿತು ಪ್ರವಾದಿ(ಸ) ಅವರಿಂದ ಅನೇಕ ಹೇಳಿಕೆಗಳು ವರದಿಯಾಗಿವೆ. 
ಉದಾ: ಈ 4 AE ಬಿಡಿಸುವುದು) ಇದರ ಕುರಿತು ಪ್ರವಾದಿಯವರ ಅನೇಕ ವಚನಗಳ ಪೈಕಿ ಒಂದರಲ್ಲಿ ಅಬೂ ಹುರೈ ಧೈರಾ(ರ) 
ಹೇಳುತ್ತಾರೆ- ಪ್ರವಾದಿ(ಸ) ಹೇಳಿದರು; ಒಬ್ಬನು ಓರ್ವ ವಿಶ್ವಾಸಿ ಗುಲಾಮನನ್ನು ಸ್ವತಂತ್ರಗೊಳಿಸಿದರೆ ಅವನ ಪ್ರತಿಯೊಂದು ಅಂಗದ 
ಬದಲಿಗೆ ಸ್ವತಂತ್ರಗೊಳಿಸುವವನ ಪ್ರತಿ ಅಂಗವನ್ನು ನರಕಾಗ್ನಿಯಿಂದ ಪಾರುಗೊಳಿಸುವನು. ಕೈಯ ಬದಲು ಕೈ, ಕಾಲಿನ ಬದಲು ಕಾಲು, 
ಗುಪ್ತಾಂಗದ ಬದಲು ಗುಪ್ತಾಂಗ, (ಮುಸ್ನದ್‌ ಅಹ್ಮದ್‌, ಬುಖಾರಿ, ಮುಸ್ಲಿಮ್‌, ತಿರ್ಮಿದಿ, ನಸಾಈ) ಅಲೀ ಬಿನ್‌ ಹುಸೈನ್‌ (ಇಮಾಮ್‌ 
ರ್ಬುನುಲ್‌ ಆಬಿದೀನ್‌) ಈ ಹದೀಸ್‌ನ ವರದಿಗಾರ ಸಅದ್‌ ಬಿನ್‌ ಮರ್ಜಾನರೊಂದಿಗೆ, ಈ ಹದೀಸನ್ನು ನೀವು ಸ್ವತಃ ಆಲಿಸಿರುವಿರಾ ಎಂದು 
ಕೇಳಿದಾಗ, ಅವರು ಹೌದೆಂದು ಉತ್ತರಿಸಿದರು. ಆಗ ರುನುಲ್‌ ಆಬಿದೀನ್‌ ತನ್ನ ಅತ್ಯಂತ ಹೆಚ್ಚು ಬೆಲೆಬಾಳುವ ಗುಲಾಮನನ್ನು ಕರೆದು 
ಆಗಲೇ ಸ್ಥತಂತ್ರಗೊಳಿಸಿದರು. ಆ ಗುಲಾಮನಿಗೆ ಹತ್ತು ಸಾವಿರ ದಿರ್ಹಮ್‌ ಬೆಲೆ ಸಿಗುತ್ತಿತ್ತೆಂದು ಮುಸ್ಲಿಮ್‌ ವರದಿ ಮಾಡಿದ್ದಾರೆ. ಇಮಾಮ್‌ 
ಅಬೂ ಹನೀಫಾ ಮತ್ತು ಶಆ್‌ಬಿಯವರು ಈ ಸೂಕ್ತದ ಹಿನ್ನೆಲೆಯಲ್ಲಿ ಹೇಳುತ್ತಾರೆ- ಗುಲಾಮನನ್ನು ಸ್ವತಂತ್ರಗೊಳಿಸುವುದು ದಾನಕ್ಕಿಂತ 
ಉತ್ತಮ. ಏಕೆಂದರೆ ಅಲ್ಲಾಹನು ಅದನ್ನು ದಾನಕ್ಕಿಂತ ಮೊದಲು ಪ್ರಸ್ತಾಪಿಸಿದ್ದಾನೆ. 

ಬಡವರಿಗೆ ಸಹಾಯ ಮಾಡುವುದರ ಕುರಿತೂ ಅನೇಕ ಹದೀಸ್‌ಗಳು ವರದಿಯಾಗಿವೆ. ಅವುಗಳಲ್ಲೊಂದು ಅಬೂ ಹುರೈರದ್ದಾಗಿದೆ. 
ಪ್ರವಾದಿ(ಸ) ಹೇಳಿದರು: 

SES SANE LS UE JEL 8 EE SG tes lb ge 

""ವಿಧವೆಯರು ಮತ್ತು ಬಡವರಿಗಾಗಿ ಪರಿಶ್ರಮಿಸುವವನು ಅಲ್ಲಾಹನ ಮಾರ್ಗದಲ್ಲಿ ಜಿಹಾದ್‌ನಲ್ಲಿಪರಿಶ್ರಮ ಪಡುವವನಂತಿದ್ದಾನೆ.'' 
(ಅಬೂ ಹುರೈರಾ ಹೇಳುತ್ತಾರೆ) ಪ್ರವಾದಿಯವರು ಹೀಗೂ ಹೇಳಿದ್ದಾರೆಂದು ನನ್ನ ಭಾವನೆ, “"ಅವನು ವಿರಾಮವಿಲ್ಲದೆ ನಮಾರು್‌ 
ಮಾಡುವ, ಎಡೆಬಿಡದೆ ಉಪವಾಸ ಆಚರಿಸುವವನಂತಿದ್ದಾನೆ.'' (ಬುಖಾರಿ, ಮುಸ್ಲಿಮ್‌) 

ಅನಾಥರ ಕುರಿತಂತೂ ಪ್ರವಾದಿಯವರ ಅನೇಕ ವಚನಗಳಿವೆ. ಸಹ್ಹ್‌ ಬಿನ್‌ ಸಅದ್‌ ಹೇಳುತ್ತಾರೆ- ಪ್ರವಾದಿ(ಸ) ಹೇಳಿದರು- 
ವಿಶ್ವಾಸವಿಲ್ಲದೆ ಯಾವ ಕರ್ಮವೂ ಸತ್ಯರ್ಮವಾಗಲಾರದು. ಅದು ಅಲ್ಲಾಹನ ಬಳಿ ಸ್ವೀಕೃತವಾಗಲಾರದು. ತನ್ನ ಸಂಬಂಧಿಕನಾದ ಅಥವಾ 
ಸಂಬಂಧಿಕನಲ್ಲದ ಅನಾಥನ ಸಂರಕ್ಷಣೆ ಮಾಡುವವನು ಮತ್ತು ನಾನು ಸ್ವರ್ಗದಲ್ಲಿ ಈ ರೀತಿ ಇರುವೆವು. ಹೀಗೆ ಹೇಳಿ ಪ್ರವಾದಿಯವರು 
ತಮ್ಮ ತೋರು ಬೆರಳು ಮತ್ತು ನಡುಬೆರಳನ್ನು ಎತ್ತಿ ತೋರಿಸಿದರು. ಅವುಗಳ ಮಧ್ಯೆ ಸ್ವಲ್ಪವೇ ಅಂತರವಿತ್ತು. (ಬುಖಾರಿ) ಪ್ರವಾದಿ(ಸ) 
ಹೇಳಿರುವುದಾಗಿ ಅಬೂ ಹುರೈರಾ (ರ) ಹೀಗೆ ಉಲ್ಲೇಖಿಸುತ್ತಾರೆ- ಮುಸ್ಲಿಮರ ಮನೆಗಳ ಪೈಕಿ ಅನಾಥರೊಂದಿಗೆ ಸದ್ವರ್ಶನೆ ತೋರುವ 


ಕಾಂಡ - 30 


242 ತಪ್ಪೀಮುಲ್‌ ಕುರ್‌ಆನ್‌ 


ಜಬ ಯ ಪ ಚಟ 


Kaos 


SAMA ಗ ಹ 11೬1 ೨ ಸ ೨1 
4 OSH OLE ಡೆ 


1s 
ಮತ್ತು (ಸೃಷ್ಟಿಗಳ ಮೇಲೆ) ಕರುಣೆಯನ್ನು ಬೋಧಿಸಿದ” ಜನರ ಸಾಲಿಗೆ“ ಸೇರುವುದು. ಇವರೇ ಬಲಗಡೆಯವರು 
ಮತ್ತು ನಮ್ಮ ಸೂಕ್ತಗಳನ್ನು ತಿರಸ್ಕರಿಸಿದವರು ಎಡಗಡೆಯವರು.* ಅವರ ಮೇಲೆ ನರಕಾಗ್ನಿಯು ಆವರಿಸಿ 
ಕೊಂಡಿರುವುದು. 


ಮನೆಯೇ ಅತ್ಯುತ್ತಮ ಮನೆಯಾಗಿದೆ. ಅವರೊಂದಿಗೆ ಕೆಟ್ಟದಾಗಿ ವರ್ತಿಸುವ ಮನೆಯೇ ಅತ್ಯಂತ ಕೆಟ್ಟ ಮನೆಯಾಗಿದೆ. (ಇಬ್ನುಮಾಜ, 
ಬುಖಾರಿ-ಅದಬುಲ್‌ ಮುಪ್ರದ್‌) ಅಬೂ ಉಮಾಮ ಹೇಳುತ್ತಾರೆ- ಪ್ರವಾದಿ(ಸ) ಹೇಳಿದರು: ಯಾರಾದರೂ ಒಬ್ಬ ಅನಾಥನ ತಲೆಯ 
ಮೇಲೆ ಕೇವಲ ಅಲ್ಲಾಹನಿಗಾಗಿ ಕೈ ಸವರಿದರೆ, ಅನಾಥನ ತಲೆಯ ಎಷ್ಟು ಕೂದಲಿಗೆ ಅವನ ಕೈ ತಲಪುವುದೋ ಅದಕ್ಕೆ ಪ್ರತಿಯಾಗಿ ಅವನಿಗೆ 
ಪುಣ್ಯಗಳು ಬರೆಯಲ್ಪಡುವುದು. ಅದೇ ರೀತಿ ಒಬ್ಬನು ಅನಾಥ ಬಾಲಕ ಅಥವಾ ಬಾಲಕಿಯೊಂದಿಗೆ ಸದ್ಧರ್ಶನೆ ತೋರಿದರೆ ಅವನು ಮತ್ತು 
ನಾನು ಸ್ವರ್ಗದಲ್ಲಿ ಈ ರೀತಿ ಇರುವೆವು. ಹೀಗೆ ಹೇಳಿ ಪ್ರವಾದಿಯವರು ತಮ್ಮ ಎರಡು ಬೆರಳುಗಳನ್ನು ಜೋಡಿಸಿ ತೋರಿಸಿದರು. (ಮುಸ್ನದ್‌ 
ಅಹ್ಮದ್‌, ತಿರ್ಮಿದಿ) ಇಬ್ನು ಅಬ್ಬಾಸ್‌ ಹೇಳುತ್ತಾರೆ- ಪ್ರವಾದಿ(ಸ) ಹೇಳಿದರು- ಯಾರಾದರೂ ಒಬ್ಬ ತ ಅನಾಥನನ್ನು ತನ್ನ ಅನ್ನ ಪಾನೀಯದಲ್ಲಿ 
ತನ್ನ ಜೊತೆ ಸೇರಿಸಿಕೊಂಡರೆ, ಅಲ್ಲಾಹನು ಅವನು ಮಾಡಿದ ಶಿಕ್ಲಾರ್ಹವಾದ ಮಹಾಪಾಪಗಳ ಹೊರತು (ಇತರೆಲ್ಲ ಪಾಪಗಳನ್ನು ಮನ್ನಿಸಿ) 
ಅವನಿಗೆ ಸ್ವರ್ಗವನ್ನು ಕಡ್ಡಾಯಗೊಳಿಸುವನು. (ಶರಹುಸ್ಸುನ್ನಃ) ಅಬೂ ಹುರೈರಾ ಹೇಳುತ್ತಾರೆ- ಒಬ್ಬ ವ್ಯಕ್ತಿ ಬಂದು ಪ್ರವಾದಿಯವರಲ್ಲಿ 
"ನನ್ನ ಮನಸ್ಸು ಕಠೋರವಾಗಿದೆ' ಎಂದು ಹೇಳಿದನು. ಪ್ರವಾದಿ(ಸ) ಹೇಳಿದನು- ಅನಾಥನ ತಲೆಗೆ ಕೈಯಾಡಿಸು ಮತ್ತು ಬಡವರಿಗೆ ಊಟ 
ಕೊಡು. (ಮುಸ್ನದ್‌ ಅಹ್ಮದ್‌) 

13. ಅಂದರೆ ಈ ಗುಣಗಳ ಜೊತೆಗೆ ಅವನು ವಿಶ್ವಾಸಿಯೂ ಆಗಿರಬೇಕು. ವಿಶ್ವಾಸವಿಲ್ಲದಿದ್ದರೆ ಯಾವ ಕರ್ಮವೂ ಸತ್ಯರ್ಮವಾಗಲಾರದು 
ಮತ್ತು ಅಲ್ಲಾಹನ ಬಳಿ ಸ್ವೀಕೃತವಾಗದು. ವಿಶ್ವಾಸದೊಂದಿಗಿರುವ ಪುಣ್ಯಗಳು ಮಾತ್ರ ಪ್ರತಿಫಲಾರ್ಹವೂ ಮೋಕ್ಷದಾಯಕವೂ ಆಗಿದೆಯೆಂದು 
ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಪ್ರಸ್ತಾಪಿಸಲಾಗಿದೆ. ಉದಾಹರಣೆಗೆ: 


ಬಫೆ ಲಭ ಹ] [ಪರೇ « ಆ 26 3 4 
೨% OL 35 ಆ TENSE ಚ ಲಲ ಲಚಅಂೀತಜಜದ್ರ 
'ಯಾರು ಸತ್ಯರ್ಮವೆಸಗುವರೋ ಪುರುಷನಾಗಲಿ, ಸ್ಟೀಯಾಗಿರಲಿ, ಅವರು ವಿಶ್ವಾಸಿಯಾಗಿದ್ದರೆ ಸ್ವರ್ಗ ಪ್ರವೇಶಿಸುವರು.' (ಅನ್ನಿಸಾ: :124) 


ಎ 
ET ET gb lS ಬ್‌ 

"ಪುರುಷನಾಗಿರಲಿ, ಸ್ತೀಯಾಗಿರಲಿ, ಯಾರು ಸತ್ಯರ್ಮವೆಸಗುವನೋ ಅವನು ಸತ್ಯವಿಶ್ಚಾಸಿಯಾಗಿದ್ದರೆ ಅವನಿಗೆ ನಾವು ಇಹಲೋಕದಲ್ಲಿ 
ಪರಿಶುದ್ಧ ಜೀವನವನ್ನು ದಯಪಾಲಿಸುವೆವು ಮತ್ತು ಇಂತಹವರಿಗೆ (ಪರಲೋಕದಲ್ಲಿ) ಅವರ ಅತ್ಯುತ್ತಮ ಕರ್ಮಗಳಿಗನುಸಾರ ಪ್ರತಿಫಲ 
ನೀಡುವೆವು.' (ಅನ್ನಹ್ಹ್‌: 97) 

ಆ ಗ ಬಜ ABE bP RGIS 3S LES 

“ಸತ್ಯರ್ಮವೆಸಗಿದವನು ಪುರುಷನಿರಲಿ, ಸ್ಟ್ರೀಯಿರಲಿ, ವಿಶ್ವಾಸಿಯಾಗಿದ್ದರೆ ಇಂತಹವರೆಲ್ಲರೂ ಸ್ವರ್ಗವನ್ನು ಪ್ರವೇಶಿಸುವರು. ಅಲ್ಲಿ 
ಅವರಿಗೆ ಅಪಾರ ಜೀವನಾಧಾರ ನೀಡಲ್ಲಡುವುದು.' (ಅಲ್‌ ಮೂಮಿನ್‌: 40) 

ಪವಿತ್ರ ಕುರ್‌ಆನಿನ ಅಧ್ಯಯನವನ್ನು ಯಾರೇ ಮಾಡಿದರೂ ಅದರಲ್ಲಿ ಸತ್ಯರ್ಮದ ಪುಣ್ಯ ಮತ್ತು ಪ್ರತಿಫಲದ ಪ್ರಸ್ತಾಪ ಬಂದಲ್ಲೆಲ್ಲ 
ಅದರೊಂದಿಗೆ ಈಮಾನನ್ನು(ವಿಶ್ವಾಸವನ್ನು) ಜೋಡಿಸಲಾಗಿದೆ. ವಿಶ್ವಾಸವಿಲ್ಲದ ಕರ್ಮವು ಸ್ವೀಕರಿಸಲ್ಪಡುವುದೆಂದೂ ಅದಕ್ಕೆ ಪ್ರತಿಫಲ 
ಸಿಗುವುದೆಂದೂ ಎಲ್ಲೂ ಹೇಳಲಾಗಿಲ್ಲ. 

ಇಲ್ಲಿ ಒಂದು ಮಹತ್ವದ ಅಂಶವನ್ನು ಮರೆಯಬಾರದು. ಸೂಕ್ತದಲ್ಲಿ "ಅನಂತರ ಅವನು ವಿಶ್ವಾಸವಿರಿಸಿದನು' ಎಂದು ಹೇಳಲಾಗಿಲ್ಲ, 
"ಅನಂತರ ಅವನು ವಿಶ್ವಾಸವಿರಿಸುವವರಲ್ಲಿ ಸೇರಿದನು' ಎಂದು ಹೇಳಲಾಗಿದೆ. ಇದರ ಅರ್ಥ- ವ್ಯಕ್ತಿಯೆಂಬ ನೆಲೆಯಲ್ಲಿ ಒಬ್ಬನು 


ಕಾಂಡ - 30 


90, ಅಲ್‌ ಬಲದ್‌ 243 


ವಿಶ್ವಾಸವಿರಿಸುವುದು ಉದ್ದೇಶವಲ್ಲ, ಪ್ರತಿಯೊಬ್ಬ ವಿಶ್ವಾಸವುಳ್ಳವನೂ ಇತರ ವಿಶ್ವಾಸಿಗಳೊಂದಿಗೆ ಸೇರುವುದು ಎಂದಾಗಿದೆ, ಇದರಿಂದ 
ವಿಶ್ವಾಸಿಗಳ ಒಂದು ಸಂಘಟನೆ ರೂಪುಗೊಂಡು ಮುಸ್ಲಿಮ್‌ ಸಮುದಾಯವೊಂದು ಅಸ್ತಿತ್ವಕ್ಕೆ ಬರಬೇಕು ಮತ್ತು ಸಾಮೂಹಿಕವಾಗಿ ಒಳಿತುಗಳನ್ನು 
ಸ್ಥಾಪಿಸುವುದು ಮತ್ತು ಕೆಡುಕುಗಳನ್ನು ಅಳಿಸುವುದು ವಿಶ್ವಾಸದ ಬೇಡಿಕೆಯಾಗಿದೆ. 

14. ಇದು ಎರಡು ಸಂಕ್ಷಿಪ್ತ ವಾಕ್ಯಗಳಲ್ಲಿ ವಿವರಿಸಲಾಗಿರುವ, ಮುಸ್ಲಿಮ್‌ ಸಮಾಜದ ಎರಡು ಪ್ರಧಾನ ವೈಶಿಷ್ಟ್ಯಗಳಾಗಿವೆ. 
ಒಂದನೆಯದು, ಅದರ ವ್ಯಕ್ತಿಗಳು ಪರಸ್ಪರರಿಗೆ ಸಹನೆಯನ್ನು ಉಪದೇಶಿಸಬೇಕು, ಎರಡನೆಯದು, ಪರಸ್ಪರರಿಗೆ ಕರುಣೆಯ ಉಪದೇಶ 
ನೀಡಬೇಕೆಂಬುದಾಗಿದೆ. 

ಸಹನೆಯ ಕುರಿತು, ಅದು ಕುರ್‌ಆನಿನಲ್ಲಿ ವಿಶಾಲ ಅರ್ಥದಲ್ಲಿ ಪ್ರಯೋಗವಾಗಿದೆಯೆಂದು ಹಲವು ಬಾರಿ ಸ್ಪಷ್ಟೀಕರಿಸಿದ್ದೇವೆ. ಈ 
ನಿಟ್ಟಿನಲ್ಲಿ ವಿಶ್ವಾಸಿಯ ಇಡೀ ಜೀವನವು ಸಹನೆಯದ್ದಾಗಿದೆ. ವಿಶ್ವಾಸದ ದಾರಿ ತುಳಿಯುತ್ತಿದ್ದಂತೆಯೇ ಮನುಷ್ಯನಿಗೆ ಸಹನೆಯ ಪರೀಕ್ಷೆ 
ಆರಂಭವಾಗುತ್ತದೆ. ಅಲ್ಲಾಹನು ಕಡ್ಡಾಯಗೊಳಿಸಿರುವ ಆರಾಧನೆಗಳನ್ನು ನಿರ್ವಹಿಸಲು ಸಹನೆಯ ಅಗತ್ಯವಿದೆ. ಅವನು ಅವನ ಆದೇಶಗಳ 
ಪಾಲನೆ ಮಾಡಲು ಸಹನೆ ಬೇಕು. ಅವನು ವಿರೋಧಿಸಿರುವ ವಸ್ತುಗಳಿಂದ ರಕ್ಷಣೆ ಹೊಂದುವುದು ಸಹನೆಯಿಂದಲ್ಲದೆ ಸಾಧ್ಯವಿಲ್ಲ. 

ನೈತಿಕ ಕೆಡುಕುಗಳನ್ನು ತೊರೆಯಲು ಶುದ್ಧ ಚಾರಿತ್ರ್ಯವನ್ನು ಮೈಗೂಡಿಸಲು ಸಹನೆ ಅಗತ್ಯವಿದೆ. ಪ್ರತಿ ಹೆಜ್ಜೆಗೂ ಪಾಪಗಳ 
ಪ್ರೇರಣೆಗಳು ಮುಂದೆ ಬರುತ್ತವೆ. ಅವುಗಳನ್ನು ಸಹನೆಯ ಮೂಲಕವೇ ಹೊರತು ಎದುರಿಸಲು ಸಾಧ್ಯವಿಲ್ಲ, ಅಲ್ಲಾಹನ ಕಾನೂನುಗಳನ್ನು 
ಪಾಲಿಸಿದರೆ ಅನೇಕ ನಷ್ಟ-ಕಷ್ಟಗಳು, ವಿಪತ್ತುಗಳು ಹಾಗೂ ವಂಚಿತಗೊಳ್ಳುವಂತಹ ಅನೇಕ ಸಂದರ್ಭಗಳು ಜೀವನದಲ್ಲಿಎದುರಾಗುವುದಿದೆ. 
ಅದಕ್ಕೆ ವ್ಯತಿರಿಕ್ತವಾಗಿ ಆಜ್ಞೋಲ್ಲಂಘನೆಯ ಮಾರ್ಗದಲ್ಲಿ ನಡೆಯವುದರಿಂದ ಲಾಭಗಳು ಮತ್ತು ಸ್ವಾದಿಷ್ಟತೆಗಳು ಲಭಿಸುತ್ತದೆ. ಸಹನೆಯ 
ವಿನಾ ಇಂತಹ ಸಂದರ್ಭಗಳಿಂದ ಪಾರಾಗಲು ಸಾಧ್ಯವಿಲ್ಲ, ಇನ್ನು ವಿಶ್ವಾಸದ ದಾರಿ ತುಳಿಯತ್ತಲೇ ಮನುಷ್ಯನಿಗೆ ತನ್ನ ಚಿತ್ತ ಮತ್ತದರ 
ಅಭಿಲಾಷೆಗಳಿಂದ ತೊಡಗಿ ತನ್ನ ಮನೆ ಮಂದಿ, ಕುಟುಂಬ, ತನ್ನ ಸಮಾಜ, ತನ್ನ ದೇಶ ಮತ್ತು ಜನತೆ ಹಾಗೂ ಲೋಕಾದ್ಯಂತದ ಮನುಷ್ಯ 
ಮತ್ತು ಜಿನ್ನ್‌ ಶೈತಾನ್‌ಗಳ ಪ್ರತಿರೋಧವನ್ನು ಎದುರಿಸಬೇಕಾಗುತ್ತದೆ. ಅದರಿಂದಾಗಿ ದೇವ ಮಾರ್ಗದಲ್ಲಿ ಹಿಜ್ರತ್‌ ಮತ್ತು ಜಿಹಾದ್‌ಗಳ 
ಸಂದರ್ಭಗಳೂ ಬರುತ್ತದೆ. ಇಂತಹ ಎಲ್ಲಸ್ಥಿಕಿಗಳಲ್ಲೂಸಹನೆಯ ಗುಣ ಮಾತ್ರ ಮನುಷ್ಯನನ್ನು ಸ್ಥಿರವಾಗಿರಿಸಬಲ್ಲುದು. ಒಬ್ಬೊಬ್ಬವ್ಯಕ್ತಿಯು 
ಇಂತಹ ಕಠಿಣ ಪರೀಕ್ಷೆಗೊಳಗಾದರೆ ಸೋಲುಣ್ಣುವ ಅಪಾಯ ಸದಾ ಇರುತ್ತದೆ. ' ಅದರಿಂದ ಯಶಸ್ವಿಯಾಗಿ ಹೊರಬರಲಾರ. ಇದಕ್ಕೆ 
ವ್ಯತಿರಿಕ್ತವಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಸಹನಶೀಲನೂ ಅದರ ಜನರು ಸಹನೆಯ ಈ ಪರೀಕ್ಷೆಯಲ್ಲಿ ಒಬ್ಬರಿಗೊಬ್ಬರು ಸಹಾಯಕರೂ ಆಗಿದ್ದರೆ 
ಯಶಸ್ಸು ಆ ಸಮಾಜದ ಮಡಿಲಿಗೆ ಬಂದು ಬೀಳುವುದು. ಕೆಡುಕಿನ ವಿರುದ್ಧ ಒಂದು ಬಲಿಷ್ಠ ಶಕ್ತಿ ಉಂಟಾಗುವುದು, ಮಾನವ ಸಮಾಜವನ್ನು 
ಒಳಿತಿನ ಮಾರ್ಗಕ್ಕೆ ತರಲು ಒಂದು ಪ್ರಬಲ ಸೇನೆ ಸಿದ್ಧವಾಗುವುದು. 

ವಿಶ್ವಾಸಿಗಳ ಸಮಾಜದ ವೈಶಿಷ್ಟ್ಯವು ಕಠೋರ ಹೃದಯಿ, ನಿಷ್ಕರುಣ ಮತ್ತು ಅಕ್ರಮಿಯಾಗಿರುವುದಿಲ್ಲ, ಅದು ಮಾನವೀಯತೆಯ 
ಪಾಲಿಗೆ ಕರುಣಾಮಯಿಯೂ ಪರಸ್ಪರರ ಪಾಲಿಗೆ ಅನುಕಂಪ ಮತ್ತು ಸಹಾನುಭೂತಿಯುಳ್ಳದ್ದಾಗಿರುತ್ತದೆ. ವ್ಯಕ್ತಿಯೆಂಬ ನೆಲೆಯಲ್ಲೂ ಒಬ್ಬ 
ವಿಶ್ವಾಸಿಯು ಅಲ್ಲಾಹನ ದಯೆ-ಕರುಣೆಯ ಪ್ರತಿಬಿಂಬವಾಗಿರುತ್ತಾನೆ. ಸಂಘಟನೆಯ ನೆಲೆಯಲ್ಲೂ ವಿಶ್ವಾಸಿಗಳ ಕೂಟವು 
ಜಯ ಫಯ 'ನಾವು ನಿಮ್ಮನ್ನು ಸಕಲ ಲೋಕದವರಿಗೆ ಕರುಣಾಳುವಾಗಿ ಕಳಿಸಿದ್ದೇವೆ' (ಅಲ್‌ ಅಂಬಿಯಾ: 107) 
ಎಂದು ಪ್ರಶಂಸಿಸಲ್ಪಟ್ಟ ಅಲ್ಲಾಹನ ಪ್ರವಾದಿಯ ಪ್ರತಿನಿಧಿಯಾಗಿದೆ. 

ಪ್ರವಾದಿ(ಸ) ಯಾವ ಉನ್ನತ ನೈತಿಕ ಗುಣಗಳನ್ನು ತಮ್ಮ ಸಮುದಾಯದಲ್ಲಿ ಅತಿ ಹೆಚ್ಚಾಗಿ ಬೆಳೆಸಲು ಪ್ರಯತ್ನಿಸಿದರೋ ಅದು ಇದೇ 
ಕರುಣೆಯಾಗಿದೆ. ಉದಾ: ಈ ಕೆಳಗಿನ ಪ್ರವಾದಿ ವಚನಗಳನ್ನು ನೋಡಿರಿ, ಅದರಿಂದ ಪ್ರವಾದಿಯವರ(ಸ) ದೃಷ್ಟಿಯಲ್ಲಿ ಅದಕ್ಕೆ ಎಷ್ಟು 
ಮಹತ್ವವಿದೆಯೆಂದು ತಿಳಿದು ಬರುವುದು. ಉದಾ: ಪ್ರವಾದಿ(ಸ) ಹೇಳಿದರು: 

ಈ ೫೯1. ಸರ "ಮಾನವರ ಮೇಲೆ ಕರುಣೆ ತೋರದವನ ಮೇಲೆ ಅಲ್ಲಾಹನು ಕರುಣೆ ತೋರುವುದಿಲ್ಲ. 
(ಬುಖಾರಿ, ಮುಸ್ಲಿಮ್‌- ವರದಿ: ಜರೀರ್‌ ಬಿನ್‌ ಅಬ್ದುಲ್ಲಾ) 

ಸಸ ಹ “ಕರುಣೆ ಕೋರದವನ ಮೇಲೆಕರುಣೆತೋರಲಾಗುವುದಿಲ್ಲ.' (ಬುಖಾರಿ- ವರದಿ: ಅಬೂ ಸಈದ್‌ ಖುದ್ರಿ) 

SPE SSP SEY ENS OS 

"ಕರುಣೆ ತೋರುವವನ ಮೇಲೆ ಕರುಣಾಮಯಿಯು (ಅಲ್ಲಾಹ್‌) ಕರುಣೆ ತೋರುತ್ತಾನೆ. ಭೂಮಿಯ ಮೇಲೆ ಇರುವವರ ಮೇಲೆ 

ಕರುಣೆ ತೋರಿರಿ. ಆಕಾಶದವನು ನಿಮ್ಮ ಮೇಲೆ ಕರುಣೆ ತೋರುವನು.' (ಅಬೂ ದಾವೂದ್‌, ತಿರ್ಮಿದಿ: ವರದಿ- ಅಬ್ದುಲ್ಲಾ ಬಿನ್‌ ಅಮ್ರ್‌) 


(ಜರು ಪ ids “ನಮ್ಮಲ್ಲಿನ ಕಿರಿಯರ ಮೇಲೆ ಕರುಣೆ ತೋರದವನು ಮತ್ತು ನಮ್ಮಲ್ಲಿನ ಹಿರಿಯರನ್ನು 
ಕಾಂಡ - 30 


244 ತಪ್ಪೀಮುಲ್‌ ಕುರ್‌ಆನ್‌ 


ಗೌರವಿಸದವನು ನಮ್ಮವನಲ್ಲ. (ತಿರ್ಮಿದಿ. ವರದಿ: ಇಬ್ನು ಅಬ್ಬಾಸ್‌) 

ಅಬೂ ದಾವೂದ್‌ನಲ್ಲಿ ಅಬ್ದುಲ್ಲಾ ಬಿನ್‌ ಅಮ್ರ್‌ ರ ವರದಿ ಹೀಗಿದೆ: ಟ್ರ ಬರು ಹ ವಜ) 123 ವೆ ಡನ "ನಮ್ಮಲ್ಲಿನ 
ಕಿರಿಯರ ಮೇಲೆ ಕರುಣೆ ತೋರದವನು ಮತ್ತು ಹಿರಿಯರ ಹಕ್ಕುಗಳನ್ನು ಗುರುತಿಸದವನು ನಮ್ಮವನಲ್ಲ.' 

ಅಬೂ ಹುರ್ಬೆರಾ ಹೇಳುತ್ತಾರೆ: ನಾನು ಸತ್ಯಸಂಧರಾದ ಅಬುಲ್‌ ಕಾಸಿಮ್‌(ಸ)ರವರು ಈ ರೀತಿ ಹೇಳುವುದನ್ನು ಕೇಳಿದ್ದೇನೆ- 
bh ENE 5S ಡೌರ್ಭಾಗ್ಯವಂತ ಮನಸ್ಸಿನಿಂದ ಕರುಣೆಯನ್ನು ಕಿತ್ತುಕೊಳ್ಳಲಾಗುತ್ತದೆ. (ಮುಸ್ನದ್‌ ಅಹ್ಮದ್‌, ತಿರ್ಮಿದಿ) 

ಅಯಾರು್‌ ಜಿನ್‌ ಹಿಮ್ಮಾರ್‌ ಹೇಳುತ್ತಾರೆ- ಪ್ರವಾದಿ(ಸ) ಹೇಳಿದರು: "ಮೂರು ವಿಧದ ವ್ಯಕ್ತಿಗಳು ಸ್ಪರ್ಗವಾಸಿಗಳಾಗಿದ್ದಾರೆ- 
ಅವರ ಪೈಕಿ ಒಬ್ಬನು AEE EEE RE ಪ್ರತಿಯೊಬ್ಬ ಸಂಬಂಧಿಕನು ಮತ್ತು ಪ್ರತಿಯೊಬ್ಬ ಮುಸ್ಲಿಮನ 
ಪಾಲಿಗೆ ಕರುಣಾಮಯಿ ಮತ್ತು ಮೃದು ಮನಸ್ಸಿನವನಾಗಿದ್ದಾನೆ.' 

ಹ ಗ ಟ್‌ ಬಜ so 8 ny il ಹ ಟ್‌ ಚ 

"ನೀವು ವಿಶ್ವಾಸಿಗಳನ್ನು ಪರಸ್ಪರ ಕರುಣೆ, ಪ್ರೀತಿ ಮತ್ತು ಅನುಕಂಪದ ವಿಷಯದಲ್ಲಿ ಒಂದು ಶರೀರದಂತೆ ಕಾಣುವಿರಿ. ಶರೀರದ 
ಒಂದಂಗಕ್ಕೆ ಏನಾದರೂ ತೊಂದರೆಯಾದರೆ ಇಡೀ ಶರೀರವು ಸಂಕಟ ಮತ್ತು ಜ್ವರದಲ್ಲಿ ಸಿಲುಕುತ್ತದೆ. (ಬುಖಾರಿ, ಮುಸ್ಲಿಮ್‌ ವರದಿ: 
ನುಚ್‌ಮಾನ್‌ ಬಿನ್‌ ಬಶೀರ್‌) 

Lod dl ol ಈ ಸ bi "ವಿಶ್ನಾಸಿಯು ಇನ್ನೊಬ್ಬ ವಿಶ್ವಾಸಿಗೆ ಗೋಡೆಯಂತಿರುತ್ತಾನೆ. ಅದರ ಒಂದು ಭಾಗವು 
ಇನ್ನೊಂದು ಭಾಗವನ್ನು ಸುಭದ್ರ ಗೊಳಿಸುತ್ತದೆ.' (ಬುಖಾರಿ, ಮುಸ್ಲಿಮ್‌ ವರದಿ: ಅಬೂ ಮೂಸಾ ಅಶ್‌ಅರಿ) 

ಪ್ರವಾದಿ(ಸ) ಹೇಳಿರುವುದಾಗಿ ಅಬ್ದುಲ್ಲಾ ಬಿನ್‌ ಉಮರ್‌ ಹೀಗೆ ವರದಿ ಮಾಡುತ್ತಾರೆ- 


ಹ ತಯ ಸ ಚ ಬುಗರಿ ಖೆ ಯ 
ಜ್‌ [ಲ ಫಲ ಚಚ ಕ( 

"ಮುಸ್ಲಿಮನು ಮುಸ್ಲಿಮನ ಸಹೋದರನಾಗಿದ್ದಾನೆ. ಅವನು ಅವನ ಮೇಲೆ ಆಕ್ರಮಣ ಮಾಡುವುದಿಲ್ಲ. ಅವನನ್ನು ಅಸಹಾಯಕನಾಗಿ 
ಬಿಡುವುದೂ ಇಲ್ಲ, ತನ್ನ ಸಹೋದರನ ಅಗತ್ಯ ವನ್ನು ಪೂರೈಸುವುದರಲ್ಲಿ ನಿರತನಾದವನ ಅಗತ್ಯಗಳನ್ನು ಅಲ್ಲಾಹನು ಪೂರೈಸುತ್ತಾನೆ. ಒಬ್ಬ 
ಮುಸ್ಲಿಮನನ್ನು ಸಂಕಷ್ಟದಿಂದ ಪಾರುಗೊಳಿಸುವ ಮುಸ್ಲಿಮನ ಸಂಕಷ್ಟವನ್ನು ಅಲ್ಲಾಹನು ಅಂತ್ಯದಿನದಂದು ನೀಗಿಸುವನು. ಒಬ್ಬಮುಸ್ಲಿಮನ 
ರಹಸ್ಯ ವನ್ನು ಮರೆಮಾಚುವವನ ರಹಸ್ಯವನ್ನು ಅಲ್ಲಾಹನು ಅಂತ್ಯದಿನದಂದು RAS (ಬುಖಾರಿ, ಮುಸ್ಲಿಮ್‌) 

ಸತ್ಕರ್ಮ ಮಾಡುವವರನ್ನು ವಿಶ್ವಾಸ ಸ್ವೀಕರಿಸಿದ ಬಳಿಕ ವಿಶ್ವಾಸಿಗಳ ಕೂಟದಲ್ಲಿ ಸೇರುವ ಕುರ್‌ಆನಿನ ಆದೇಶದಿಂದ ಎಂತಹ 
ಸಮಾಜವನ್ನು ರೂಪಿಸಲು ಈ ಸೂಕ್ತದಲ್ಲಿ ಉದ್ದೇಶಿಸಲಾಗಿದೆಯೆಂದು ಮೇಲಿನ ಪ್ರವಾದಿ ವಚನಗಳಿಂದ ತಿಳಿದು ಬರುತ್ತದೆ. 

15. ಬಲಗಡೆಯವರು ಮತ್ತು ಎಡಗಡೆಯವರು ಎಂಬುದರ ವಿವರಣೆಯನ್ನು ಅಲ್‌ ವಾಕಿಅಃ ಅಧ್ಯಾಯದ ವ್ಯಾಖ್ಯಾನದಲ್ಲಿನಾವು 
ಕೊಟ್ಟಿದ್ದೇವೆ. ನೋಡಿರಿ ತಪ್ಪೀಮುಲ್‌ ಕುರ್‌ಆನ್‌ ಭಾಗ-5 ಅಲ್‌ ವಾಕಿಅಬಟಿ.5-6. 

16. ಅಂದರೆ ಬೆಂಕಿಯು ಅವರನ್ನು ಯಾವ ರೀತಿ ಆವರಿಸಿರುವುದೆಂದರೆ ಅದರಿಂದ ಹೊರಬರಲು ಅವರು ಯಾವ ದಾರಿಯನ್ನೂ 
ಕಾಣಲಾರರು. 


ಸಿ CR 
a 


ಕಾಂಡ - 30 


91. ಅಶಮ್‌ 
ವಿ 0 


ಹೆಸರು 
ರ "ಅತ್ತಮ್‌' ಎಂಬ ಪ್ರಥಮ ಪದವನ್ನೇ ಅದರ ಹೆಸರಾಗಿ ಮಾಡಲಾಗಿದೆ. 
ಅವತೀರ್ಣಕಾಲ 


ವಿಷಯ ಮತ್ತು ಶೈಲಿಯಿಂದ ಈ ಅಧ್ಯಾಯವು ಮಕ್ಕಾದ ಆರಂಭ ಕಾಲದಲ್ಲಿ ಅವತೀರ್ಣಗೊಂಡದ್ದೆಂದು ತಿಳಿದು 
ಬರುತ್ತದೆ. ಮಕ್ಕಾದಲ್ಲಿ ಪ್ರವಾದಿವರ್ಯರೊಂದಿಗಿನ ವಿರೋಧವು ತೀವ್ರವಾಗಿದ್ದ ಕಾಲದಲ್ಲಿ ಇದು ಅವತೀರ್ಣಗೊಂಡಿತು. 


ಚರ್ಚಾವಿಷಯಗಳು 

ಒಳಿತು ಮತ್ತು ಕೆಡುಕಿನ ವ್ಯತ್ಯಾಸವನ್ನು ತೋರಿಸಿ ಕೊಡುವುದು ಮತ್ತು ಈ ವ್ಯತ್ಯಾಸವನ್ನು ಅರಿಯಲು ನಿರಾಕರಿಸುವ 
ಮತ್ತು ಕೆಡುಕಿನ ದಾರಿಯಲ್ಲಿ ನಡೆಯುವುದಾಗಿ ಹಠ ತೊಡುವವರನ್ನು ಅದರ ದುಷ್ಪರಿಣಾಮದಿಂದ ಎಚ್ಚರಿಸುವುದೇ ಈ 
ಅಧ್ಯಾಯದ ವಿಷಯವಾಗಿದೆ. 

ವಿಷಯದ ದೃಷ್ಟಿಯಿಂದ ಈ ಅಧ್ಯಾಯವು ಎರಡು ಭಾಗಗಳನ್ನೊಳಗೊಂಡಿದೆ. ಮೊದಲ ಭಾಗವು ಆರಂಭದಿಂದ 10ನೇ 
ಸೂಕ್ತದಲ್ಲಿ ಕೊನೆಗೊಳ್ಳುತ್ತದೆ. ಎರಡನೇ ಭಾಗವು 11ನೇ ಸೂಕ್ತದಿಂದ ಅಧ್ಯಾಯದ ಕೊನೆಯವರೆಗಿದೆ. ಮೊದಲ ಭಾಗದಲ್ಲಿ 
ಮೂರು ವಿಷಯಗಳನ್ನು ಮನವರಿಕೆ ಮಾಡಲಾಗಿದೆ. (1) ಯಾವ ರೀತಿ ಸೂರ್ಯ ಮತ್ತು ಚಂದ್ರ, ಹಗಲು ಮತ್ತು ರಾತ್ರಿ 
ಹಾಗೂ ಭೂಮಿ ಮತ್ತು ಆಕಾಶವು ಒಂದು ಇನ್ನೊಂದರಿಂದ ಭಿನ್ನವಾಗಿದ್ದು, ಅದರ ಪರಿಣಾಮಗಳೂ ಪರಸ್ಫರ ವಿರುದ್ಧವಾಗಿವೆಯೋ 
ಅದೇ ರೀತಿ ಒಳಿತು ಮತ್ತು ಕೆಡುಕು ಪರಸ್ಪರ ಭಿನ್ನವೂ ತನ್ನ ಪರಿಣಾಮದಲ್ಲಿ ತದ್ದಿರುದ್ದವೂ ಆಗಿರುತ್ತದೆ. ಈ ಎರಡೂ ತನ್ನ 
ಸ್ನರೂಪದಲ್ಲೂ ಪರಿಣಾಮದಲ್ಲೂ ಸಮಾನವಾಗಿರಲು ಸಾಧ್ಯವಿಲ್ಲ (2) ಅಲ್ಲಾಹನು ಮಾನವನಿಗೆ ಶರೀರ ಹಾಗೂ ಇಂದ್ರಿಯ 
ಮತ್ತು ಬುದ್ದಿ ಶಕ್ಷಿಯನ್ನು ನೀಡಿ ಈ ಲೋಕದಲ್ಲಿ ಹಾಗೆಯೇ ಬಿಟ್ಟು ಬಿಡಲಿಲ್ಲ ಅವನಿಗೆ ಒಂದು ಸ್ನಾಭಾವಿಕ ಪ್ರೇರಣೆಯ 
ಮೂಲಕ ಅವನೊಳಗೆ ಒಳಿತು ಮತ್ತು ಕೆಡುಕುಗಳ ವ್ಯತ್ಯಾಸ, ಒಳ್ಳೆಯದು ಮತ್ತು ಕೆಟ್ಟದರ ಅಂತರ ಹಾಗೂ ಒಳಿತನ್ನು ಒಳಿತೆಂದೂ 
ಕೆಡುಕನ್ನು ಕೆಡುಕೆಂದೂ ಗುರುತಿಸುವ ಪ್ರಜ್ಞೇ ಯನ್ನು ಇಳಿಸಿದನು. (3) ಅಲ್ಲಾಹನು ಮಾನವನೊಳಗೆ ಇಟ್ಟಿರುವ ವ್ಯತ್ಯಾಸ, ಇಚ್ಛೆ 
ಮತ್ತು ತೀರ್ಮಾನದ ಶಕ್ತಿಯನ್ನು ಉಪಯೋಗಿಸಿ ಅವನು ತನ್ನ ಚಿತ್ರದ ಒಳ್ಳೆಯ ಮತ್ತು ಕೆಟ್ಟ ಒಲವುಗಳ ಪೈಕಿ ಯಾವುದನ್ನು 
ಪ್ರೋತ್ಸಾಹಿಸುತ್ತಾನೆ ಮತ್ತು ಯಾವುದನ್ನು ದಮನಿಸುತ್ತಾನೆ ಎಂಬುದರಲ್ಲಿ ಅವನ ಭವಿಷ್ಯ ಅವಲಂಬಿಸಿದೆ. ಅವನು ತನ್ನ ಉತ್ತಮ 
ಒಲವುಗಳನ್ನು ಬೆಳೆಸಿದರೆ ಮತ್ತು ತನ್ನನ್ನು ಕೆಟ್ಟಒಲವುಗಳಿಂದ ಪರಿಶುದ್ಧಗೊಳಿಸಿದರೆ ಅವನು ವಿಜಯಿಯಾಗುವನು. ತದ್ವಿರುದ್ಧವಾಗಿ 
ಅವನ ಚಿತ್ತವು ಒಳ್ಳೆಯದನ್ನು ದಮನಿಸಿ ಕೆಟ್ಟದ್ದನ್ನು ಬೆಳೆಸಿದರೆ ಅವನು ಸೋಲುಣ್ಣುವನು. 

ಎರಡನೇ ಭಾಗದಲ್ಲಿ ಸಮೂದ್‌ ಜನಾಂಗದ ಇತಿಹಾಸಿಕ ಉದಾಹರಣೆಯನ್ನು ನೀಡಿ ಪ್ರವಾದಿತ್ವದ ಮಹತ್ವವನ್ನು 
ಮನವರಿಕೆ ಮಾಡಲಾಗಿದೆ. ಅಲ್ಲಾಹನು ಮಾನವನೊಳಗೆ ಇರಿಸಿರುವ ಒಳಿತು-ಕೆಡುಕುಗಳ ಅಂತರ್‌ಜ್ಞಾನವು ಮಾನವನ 
ಮಾರ್ಗದರ್ಶನಕ್ಕೆ ಸಾಲದು. ಮಾತ್ರವಲ್ಲ ಅದನ್ನು ಚೆನ್ನಾಗಿ ತಿಳಿಯದ ಕಾರಣ ಮಾನವನು ಒಳಿತು-ಕೆಡುಕುಗಳ ತಪ್ಪು ಸಿದ್ಧಾಂತ 
ಗಳು ಮತ್ತು ಮಾನದಂಡವನ್ನು ನಿಶ್ಚಯಿಸಿ ದಾರಿ ತಪ್ಪುತ್ತಿರುತ್ತಾನೆ. ಆದ್ದರಿಂದ ಅಲ್ಲಾಹನು ಆ ಅಂತರ್‌ ಪ್ರೇರಣೆಯ ಸಹಾಯಕ್ಕಾಗಿ 
ಪ್ರವಾದಿಗಳನ್ನು ಸ್ಪಷ್ಟ ಹಾಗೂ ನಿಖರ ದಿವ್ಯವಾಣಿಯನ್ನು ಇಳಿಸಿ ಒಳಿತು ಯಾವುದು ಕೆಡುಕು ಯಾವುದು ಎಂದು ಜನರಿಗೆ 
ತೋರಿಸಿಕೊಡುವ ವ್ಯವಸ್ಥೆ ಮಾಡಿದನು. ಇಂತಹದೇ ಓರ್ವ ಪ್ರವಾದಿ ಸಾಲಿಹ್‌ರು(ಅ) ಸಮೂದ್‌ ಜನಾಂಗದ ಕಡೆಗೆ 
ಕಳಿಸಲ್ಪಟ್ಟಿದ್ದರು. ಆದರೆ ಅವರ ಜನಾಂಗವು ತನ್ನ ಚಿತ್ತದ ಕೇಡಿನಲ್ಲಿ ಮುಳುಗಿ ಅವರನ್ನು ನಿರಾಕರಿಸಿ ಬಿಡುವಷ್ಟು ಉದ್ಭಟರಾಗಿ 
ಬಿಟ್ಟರು. ಕೊನೆಗೆ ಅವರ ಸವಾಲಿನಂತೆ, ಪ್ರವಾದಿ ಸಾಲಿಹ್‌ರು(ಅ) ಒಂದು ಒಂಟೆಯನ್ನು ಅವರ ಮುಂದಿಟ್ಟಾಗ ಅವರ 


ಕಾಂಡ - 30 


246 ತಪ್ಲೀಮುಲ್‌ ಕುರ್‌ಆನ್‌ 


ಎಚ್ಚರಿಕೆಯ ಹೊರತಾಗಿಯೂ ಜನಾಂಗದ ಅತ್ಯಂತ ದುಷ್ಟನೊಬ್ಬನು ಇಡೀ ಜನಾಂಗದ ಬೇಡಿಕೆಯಂತೆ ಅದನ್ನು ಕೊಂದು 
ಬಿಟ್ಟನು. ಇದರ ಪರಿಣಾಮವಾಗಿ ಇಡೀ ಜನಾಂಗವನ್ನು ಅಳಿಸಿ ಹಾಕಲಾಯಿತು. 

ಸಮೂದ್‌ ಜನಾಂಗದ ವೃತ್ತಾಂತವನ್ನು ತಿಳಿಸಿ ಅಧ್ಯಾಯದಲ್ಲಿ ಕುರೈಶರೇ! ನೀವು ಸಮೂದ್‌ ಜನಾಂಗದಂತೆ ನಿಮ್ಮ 
ಪ್ರವಾದಿ- ಮುಹಮ್ಮೃದ್‌ರನ್ನು(ಸ) ನಿರಾಕರಿಸಿದರೆ ಅದರ ದುರ್ಗತಿಯನ್ನೇ ನೀವೂ ಕಾಣುವಿರಿ ಎಂದು ಎಲ್ಲೂ ಹೇಳಲಾಗಿಲ್ಲ, 
ಮಕ್ಕಾದಲ್ಲಿ ಅಂದು ಪ್ರವಾದಿ ಸಾಲಿಹ್‌ರ ವಿರುದ್ಧ ಸಮೂದ್‌ ಜನಾಂಗದ ದುಷ್ಟರು ಸೃಷ್ಟಿಸಿದ್ದ ಪರಿಸ್ಥಿತಿಯೇ ಇತ್ತು. ಆದ್ದರಿಂದ 
ಆ ಪರಿಸ್ಥಿತಿಯಲ್ಲಿ ಸಮೂದ್‌ ಜನಾಂಗದ ಈ ಐತಿಹಾಸಿಕ ಉದಾಹರಣೆ ತಮಗೆ ಹೇಗೆ ಅನ್ವಯಿಸುತ್ತದೆ ಎಂಬುದನ್ನು 
ಮಕ್ಕಾದವರಿಗೆ ಮನವರಿಕೆ ಮಾಡಲು ಈ ವೃತ್ತಾಂತವನ್ನು ಕೇಳಿಸಿ ಬಿಟ್ಟರೆ ಸಾಕಾಗಿತ್ತು. 


ಕಾಂಡ - 39 


91. ಅಶ್ವಮ್ಸ್‌ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು: 15 ರುಕೂಲ್‌: 1 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


BLS 048021 LOS SUAS ಹಹ; AES 


0995 end Led ಬ Are ಟ್‌ ಟಟ. 

SES 0 BSS ಆ.4 ESE ಜ 1 
(1-10) ಸೂರ್ಯನ ಹಾಗೂ ಅದರ ಬಿಸಿಲಿನಾಣೆ,' ಚಂದ್ರನಾಣೆ ಅದು ಅದನ್ನು ಹಿಂಬಾಲಿಸಿದಾಗ, 
ಹಗಲಿನಾಣೆ ಅದು ಸೂರ್ಯನನ್ನು ಪ್ರಕಟಗೊಳಿಸಿದಾಗ, ರಾತ್ರಿಯಾಣೆ ಅದು ಸೂರ್ಯನನ್ನು ಕವಿದಾಗ, ಆಕಾಶದ 


ಹಾಗೂ ಅದನ್ನು ಸ್ಥಾಪಿಸಿದವನಾಣೆ,' ಭೂಮಿಯ ಹಾಗೂ ಅದನ್ನು ಹಾಸಿದವನಾಣೆ, ಮಾನವ ಚಿತ್ರದ ಹಾಗೂ ಅದನ್ನು 
ಸುಗಮಗೊಳಿಸಿದವನಾಣೆ,* ಆ ಬಳಿಕ ಅವನು ಅದರ ದುಷ್ಟತೆಯನ್ನೂ ಅದರ ಸಾತ್ಲಿಕತೆಯನ್ನೂ ಅದಕ್ಕೆ ಪ್ರೇರೇಪಿಸಿದನು.* 


1. ಮೂಲದಲ್ಲಿ 15 ಎಂಬ ಪದ ಬಳಕೆಯಾಗಿದೆ. ಇದು ಸೂರ್ಯನ ಪ್ರಕಾಶ ಮತ್ತು ತಾಪಗಳೆರಡಕ್ಕೂ ಅನ್ವಯವಾಗುತ್ತದೆ. 
ಅರಬಿ ಭಾಷೆಯಲ್ಲಿ ಅದರ ಸುಪರಿಚಿತ ಅರ್ಥವು ಸೂರ್ಯೋದಯವಾದ ನಂತರ ಅದು ಸ್ವಲ್ಪ ಮೇಲಕ್ಕೇರುವ ಚಾಶ್ರ್‌ನ ಹೊತ್ತಾಗಿದೆ. ಆದರೆ 
ಸೂರ್ಯ ಮೇಲೇರುತ್ತಿರುವಾಗ ಕೇವಲ ಪ್ರಕಾಶ ನೀಡುವುದಿಲ್ಲ. ತಾಪವನ್ನೂ ನೀಡುತ್ತದೆ. ಆದ್ದರಿಂದ ಓಟ "ದುಹಾ' ಪದವನ್ನು 
ಸೂರ್ಯನಿಗೆ ಅನ್ವಯಿಸುವಾಗ ಅದರ ಪೂರ್ಣ ಅರ್ಥವು ಅದರ ಪ್ರಕಾಶ ಅಥವಾ ಅದರಿಂದುಂಟಾಗುವ ಹಗಲಿನ ಬದಲು ಅದರ ಬಿಸಿಲಿಗೇ 
ಹೆಚ್ಚು ಅನ್ಹಯವಾಗುತ್ತದೆ. 

2. ಅಂದರೆ ರಾತ್ರಿ ಬರುವಾಗ ಸೂರ್ಯ ಮರೆಯಾಗಿ, ಇಡೀ ರಾತ್ರಿ ಅದರ ಬೆಳಕು ಇಲ್ಲವಾಗುತ್ತದೆ. ಈ ಸ್ಥಿತಿಯನ್ನು ರಾತ್ರಿಯು 
ಸೂರ್ಯನನ್ನು ಆವರಿಸುತ್ತದೆ ಎಂದು ವಿವರಿಸಲಾಗಿದೆ. ಏಕೆಂದರೆ ಸೂರ್ಯನು ದಿಗಂತದಿಂದ ಕೆಳಗಿಳಿಯುವುದೇ ರಾತ್ರಿಯ ವಾಸ್ತವಿಕತೆಯಾಗಿದೆ. 
ಅದರಿಂದಾಗಿ ರಾತ್ರಿಯಾಗುವ ಭೂಮಿಯ ಆ ಭಾಗಕ್ಕೆ ಅದರ ಬೆಳಕು ಬೀಳುವುದಿಲ್ಲ 

3. ಅಂದರೆ ಚಪ್ಪರದಂತೆ ಅದನ್ನು ಭೂಮಿಯ ಮೇಲೆ ಎತ್ತಿ ನಿಲ್ಲಿಸಲಾಗಿದೆ- ಈ ಸೂಕ್ತ ಮತ್ತು ಅನಂತರದ ಎರಡು ಸೂಕ್ತಗಳಲ್ಲಿ 
`ಓ ಎಂಬ ಪದ ಬಳಕೆಯಾಗಿದೆ. ಅಂದರೆ ಟೆ ಟ ಮತ್ತು ಟ್ವಿಂೊಟ ಹಾಗೂ (5(320 ಈ ಪದವನ್ನು ವ್ಯಾಖ್ಯಾನಕಾರರಲ್ಲಿ ಒಂದು 
ವಿಭಾಗವು ಮೂಲಾರ್ಥಗಳಲ್ಲಿ ತೆಗೆದಿದ್ದಾರೆ ಮತ್ತು ಈ ಸೂಕ್ತಗಳ ಅರ್ಥ- ಆಕಾಶ ಮತ್ತು ಅದನ್ನು ಸ್ಥಾಪಿಸಿರುವವನ ಆಣೆ, ಭೂಮಿ ಮತ್ತು 
ಅದನ್ನು ಹರಡಿರುವವನ ಆಣೆ ಹಾಗೂ ಮಾನವ ಚಿತ್ತ ಮತ್ತು ಅದನ್ನು ಸುಗಮಗೊಳಿಸಿದವನ ಆಣೆ ಎಂದು ಮಾಡಿದ್ದಾರೆ. ಆದರೆ ಈ ಅರ್ಥ 
ಸರಿಯಲ್ಲ, ಏಕೆಂದರೆ ಈ ಮೂರು ವಾಕ್ಯಗಳ ನಂತರ "ತರುವಾಯ ಅವನು ಅದರ ದುಷ್ಟತೆಯನ್ನೂ ಸಾತ್ಲಿಕತೆಯನ್ನೂ ಅದಕ್ಕೆ ಪ್ರೇರೇಪಿಸಿದನು' 
ಎಂಬ ವಾಕ್ಯ ಈ ವಾಕ್ಷರಣಿಯಲ್ಲಿ ಅದಕ್ಕೆ ಜೋಡಣೆಯಾಗುವುದಿಲ್ಲ, ಇನ್ನೊ ೦ದು ವಿಭಾಗದ ವ್ಯಾಖ್ಯಾನಕಾರರು ಗ್‌ ಎಂಬುದನ್ನು ಲ 
ಅಥವ್ಹ! ಎಂಬರ್ಥದಲ್ಲಿ ತೆಗೆದಿದ್ದಾರೆ ಮತ್ತು ಈ ವಾಕ್ಯಗಳ ಅರ್ಥವನ್ನು- ಆಕಾಶವನ್ನು ಸ್ಥಾಪಿಸಿದವನು, ಭೂಮಿಯನ್ನು ಹರಡಿದವನು 
ಮತ್ತು ಮಾನವ ಚಿತ್ತವನ್ನು ಸುಗಮಗೊಳಿಸಿದವನು ಎಂದು ಮಾಡಿದ್ದಾರೆ. ಈ ಎರಡನೇ ಅರ್ಥವೇ ನಮ್ಮ ದೃಷ್ಟಿಯಲ್ಲಿಸರಿಯಾಗಿದೆ. ಅದರ 
ಬಗ್ಗೆ ಓ ಎಂಬ ಪದವು ಅರಬಿ ಭಾಷೆಯಲ್ಲಿ ನಿರ್ಜೀವ ವಸ್ತುಗಳು, ಬುದ್ಧಿಹೀನ ಸೃಷ್ಟಿಗಳು ಎಂಬ ಅರ್ಥದಲ್ಲಿ ಬಳಕೆಯಾಗುತ್ತದೆ ಎಂಬ 

ಕಾಂಡ - 30 


248 ತಪ್ಪೀಮುಲ್‌ ಕುರ್‌ಆನ್‌ 


ಆಕ್ಷೇಪವೂ ಉಂಟಾಗುವುದಿಲ್ಲ IY) ವನ್ನು Ke ಎಂಬರ್ಥದಲ್ಲಿ ಪ್ರಯೋಗಿಸಲಾದ ಅನೇಕ ಉದಾಹರಣೆಗಳು ಕುರ್‌ಆನಿನಲ್ಲಿದೆ. ಉದಾ: 
ಹಬೆ Ls J ಜ್‌ ಇ) “ಮತ್ತು ನಾನು ಆರಾಧಿಸುವವನನ್ನು ನೀವೂ ಆರಾಧಿಸುವವರಲ್ಲ' (ಅಲ್‌ ಇಖ್‌ಲಾಸ್‌: 3), 41 pe 
sg (ನಸ “ನಿಮಗೆ ಮೆಚ್ಚಿದ ಸ್ತ್ರೀಯರನ್ನು ವಿವಾಹ ಮಾಡಿಕೊಳ್ಳಿ.'' (ಅನ್ನಿಸಾ: 3) ಚೆ ಜ್‌ ಜು 
"ನಿಮ್ಮ ಪಿತರು ವಿವಾಹವಾಗಿರುವ ಸ್ತ್ರೀಯರನ್ನು ನೀವು ವಿವಾಹ ಮಾಡದಿರಿ.'' (ಅನ್ನಿಸಾ: 22) 

4. ಸುಗಮಗೊಳಿಸುವುದೆಂದರೆ ಅದಕ್ಕೆ ಮಾನವನಂತೆ ಜೀವಿಸಲಿಕ್ಕೆ ಸೂಕ್ತವಾದ ನೇರ ನಿಲ್ಲುವ ಹಾಗೂ ಕೈ ಕಾಲುಗಳು ಮತ್ತು 
ಮಿದುಳನ್ನು ಹೊಂದಿರುವ ಶರೀರವನ್ನು ನೀಡಿದನು. ಅವನ ಜ್ಞಾನ ಸಂಪಾದನೆಗೆ ಅವಶ್ಯವಾದ ನೋಡುವ, ಕೇಳುವ ಸ್ಪರ್ಶಿಸುವ ಮತ್ತು 
ಆಫ್ರಾಣಿಸುವ ಇಂದ್ರಿಯಗಳನ್ನು ಸಮತೂಕದಲ್ಲಿ ನೀಡಿದನು. ಅವನಿಗೆ ಬುದ್ಧಿ ವಿವೇಕ, ಸಂಶೋಧನಾ ಶಕ್ತಿ, ವಿಚಾರ ಶಕ್ತಿ, ವಿವೇಚನಾ 
ಶಕ್ತಿ, ನಿರ್ಧಾರ ಮತ್ತು ತೀರ್ಮಾನದ ಶಕ್ತಿ ಮತ್ತಿತರ ಮಾನಸಿಕ ಶಕ್ತಿಗಳನ್ನು ನೀಡಿದನು. ಇದರಿಂದಾಗಿ ಅವನು ಈ ಲೋಕದಲ್ಲಿ ಮನುಷ್ಯನು 
ಮಾಡುವ ಕಾರ್ಯಗಳಿಗೆ ಯೋಗ್ಯವನ್ನಾಗಿ ಮಾಡಿದನು. ಅದಲ್ಲದೆ ಈ ಸುಗಮಗೊಳಿಸಿರುವುದರಲ್ಲಿ ಅವನನ್ನು ಹುಟ್ಟು ಪಾಪಿ ಮತ್ತು 
ಪ್ರಕೃತ್ಯಾ ದುಷ್ಟನನ್ನಾಗಿ ಮಾಡದೆ ನೇರ ಮತ್ತು ಶುದ್ಧ ಪ್ರಕೃತಿಯಲ್ಲಿ; ಸೃಷ್ಟಿಸಿದನು. ಅವನು ಸನ್ಮಾರ್ಗ ಪಡೆಯ ಬಯಸಿದರೂ ಪಡೆಯಲಾಗದಂತಹ 
ವಕ್ರತೆಯನ್ನು ಅವನಲ್ಲಿರಿಸಲಿಲ್ಲ. ಅದನ್ನೇ ಆರ್ರೂಮ್‌ ಅಧ್ಯಾಯದಲ್ಲಿ ಈ ರೀತಿ ಹೇಳಲಾಗಿದೆ, 418 ಯ 55] 5 
"ಅಲ್ಲಾಹನು ಮನುಷ್ಯನನ್ನು ಸೃಷ್ಟಿಸಿದ ಪ್ರ ಪ್ರಕೃತಿಯಲ್ಲೇ ಸ್ಥಿರವಾಗಿರಿ.' (ಸೂಕ್ತ 30) ಇದೇ ವಿಷಯವನ್ನು ಪ್ರವಾದಿ(ಸ) ಒಂದು ವಚನದಲ್ಲಿ 
ಹೀಗೆ ವಿವರಿಸಿದ್ದಾರೆ- ""ಪ್ರತಿಯೊಂದು ಮಗುವೂ ಪ್ರಕೃತಿ ಧರ್ಮದಲ್ಲಿ ಹುಟ್ಟುತ್ತದೆ. ಅನಂತರ ಅದರ ಹೆತ್ತವರು ಅದನ್ನು ಯಹೂದಿಯೋ, 
ಕ್ರೈಸ್ತನೋ, ಮಜೂಸಿಯೋ (ಅಗ್ನಿಯಾರಾಧಕ) ಆಗಿ ಮಾಡಿ ಬಿಡುತ್ತಾರೆ. ಇದು ಪ್ರಾಣಿಯ ಹೊಟ್ಟೆಯಿಂದ ಆರೋಗ್ಯವಂತ ಮರಿ ಹುಟ್ಟಿ 
ದಂತೆ. ಅದರ ಕಿವಿ ಕತ್ತರಿಸಿರುವುದನ್ನು ನೀವು ಕಾಣುತ್ತೀರಾ?'' (ಬುಖಾರಿ, ಮುಸ್ಲಿಮ್‌). ಅಂದರೆ ಅಜ್ಞಾನ ಜನ್ಯ ಕಂದಾಚಾರದಿಂದಾಗಿ 
ಬಹುದೇವಾರಾಧಕರು ಅನಂತರ ಪ್ರಾಣಿಗಳ ಕಿವಿ ಕತ್ತರಿಸುತ್ತಿದ್ದರು. ದೇವನಂತೂ ಯಾವ ಪ್ರಾಣಿಯನ್ನೂ ಕೆವಿ ಕತ್ತರಿಸಿದ ಸ್ಥಿತಿಯಲ್ಲಿ ಸೃಷ್ಟಿಸು 
ವುದಿಲ್ಲ, ಇನ್ನೊಂದು ಹದೀಸಿನಲ್ಲಿ ಪ್ರವಾದಿ(ಸ) ಹೇಳಿದರು, "“ನನ್ನ ಪ್ರಭು ಹೇಳುತ್ತಾನೆ- ನಾನು ನನ್ನ ಎಲ್ಲ ದಾಸರನ್ನು ಪ್ರಕೃತಿ ಧರ್ಮ 
(ಹನೀಫ್‌)ದಲ್ಲಿ ಸೃಷ್ಟಿಸಿದ್ದೆ- ಅನಂತರ ಶೈತಾನನು ಬಂದು ಅವರನ್ನು ಅವರ (ಪ್ರಕೃತಿ) ಧರ್ಮದಿಂದ ಸರಿಸಿ ದಾರಿ ತಪ್ಪಿಸಿದನು ಮತ್ತು ನಾನು 
ಅವರಿಗೆ ಹಲಾಲ್‌ಗೊಳಿಸಿದ್ದ: ವಸ್ತುಗಳನ್ನು ಹರಾಮ್‌ಗೊಳಿಸಿದನು. ನಾನು ಸಹಭಾಗಿಗಳಾಗಿ ಮಾಡಲು ಯಾವುದೇ ಆಧಾರವನ್ನು ಇಳಿಸಿಲ್ಲದವು 
ಗಳನ್ನು ನನ್ನೊಂದಿಗೆ ಸಹಭಾಗಿಗಳಾಗಿ ಮಾಡುವಂತೆ ಅವನು ಅವರಿಗೆ ಆಜ್ಞಾಪಿಸಿದನು.'' (ಮುಸ್ನದ್‌ ಅಹ್ಮದ್‌, ಮುಸ್ಲಿಮ್‌ ಕೂಡಾ 
ಇಂತಹದೇ ಪದಗಳಿಂದ ಈ ಹೇಳಿಕೆಯನ್ನು ಉಲ್ಲೇಖಿಸಿದ್ದಾರೆ. ) 

5. Ah "ಇಲ್ಲಾಮ್‌' ಎಂಬುದು wd "ಅಹ. ಎಂಬ ಪದದಿಂದ ಬಂದಿದೆ. ನುಂಗುವುದೆಂದರ್ಥ. Lp ಸ 
ಎಂದರೆ ಇಂತಹವನು ಆ ವಸ್ತುವನ್ನು ನುಂಗಿದನು. ನ! wi ಎಂದರೆ ನಾನು ಒಂದು ವಸ್ತುವನ್ನು ಅವನಿಂದ ನುಂಗಿಸಿದೆನು ಅಥವಾ 
ಅವನ ಗಂಟಲೊಳಗೆ ಇಳಿಸಿದೆನು. ಇದೇ ಮೂಲ ಅರ್ಥದಲ್ಲಿ eh "ಇಲ್ಲಾಮ್‌' ಎಂಬ ಪದವನ್ನು ಪಾರಿಭಾಷಿಕವಾಗಿ ಅಲ್ಲಾಹನ ಕಡೆ 
ಯಿಂದ ಯಾವುದೇ ಕಲ್ಪನೆ ಅಥವಾ ವಿಚಾರವನ್ನು ದಾಸನ ಮನ-ಮಸ್ತಿಷ್ಠಗಳಿಗೆ ಅವನಿಗರಿವಿಲ್ಲದಂತೆ ಇಳಿಸುವುದಕ್ಕೆ ಬಳಸಲಾಗುತ್ತದೆ. 
ಮಾನವ ಚಿತ್ರದ ಮೇಲೆ ಅದರ ಒಳಿತು ಮತ್ತು ಕೆಡುಕನ್ನು ಇಲ್ದಾಮ್‌ ಮಾಡುವುದರ ಎರಡು ತಾತ್ಸರ್ಯಗಳಿವೆ- (1) ಅವನೊಳಗೆ 
ಸೃಷ್ಟಿಕರ್ತನು ಒಳಿತು ಮತ್ತು ಕೆಡುಕಿನ ಒಲವನ್ನು ಇರಿಸಿರುವನು. ಇದು ಪ್ರ ತಿಯೊಬ್ಬನೂ ತನ್ನಲ್ಲಿ ೧ ಕಂಡುಕೊಳ್ಳಬಲ್ಲನು. (2) ಪ್ರತಿಯೊಬ್ಬ 
ಮಾನವನ ಅಂತರಾತ್ಮದಲ್ಲಿ ಅಲ್ಲಾಹನು, ನೈತಿಕತೆಯಲ್ಲಿ ಕೆಲವು ವಸ್ತು ಒಳ್ಳೆಯದು ಮತ್ತು ಕೆಲವು ಕೆಟ್ಟದು ಎಂಬ ಪ್ರ ಪ್ರಜ್ಞೆಯನ್ನೂ ಇರಿಸಿರು 
ವನು. ಉತ್ತಮ ಚಾರಿತ್ರ್ಯ ಮತ್ತು ಕರ್ಮಗಳು ಹಾಗೂ ಕೆಟ್ಟ ಚಾರಿತ್ರ್ಯ ಮತ್ತು ಕರ್ಮಗಳು ಸಮಾನವಲ್ಲ” ದುಷ್ಠ ಷ್ಮರ್ಮವು (ಪುಜೂರ್‌) ಕೆಟ್ಟದು, 
ದೇವನಿಷ್ಠೆತಕ್ಟ್ರಾಯು ಆ ಅಥವಾ ಕೆಡುಕಿನಿಂದ edhe ಒಳ್ಳೆಯದೆಂಬಪು ಪ್ರಜ್ಞೆ, ಈ ವಿಚಾರಗಳು ಮಾನವನಿಗೆ ಅಪರಿಚಿತವಲ್ಲ, ಆಡ 
ಅವನ ಪ್ರಕೃತಿಗೇ ಪರಿಚಿತವಾಗಿದೆ. ಸೃಷ್ಟಿಕರ್ತನು ಒಳಿತು- ಕೆಡುಕುಗಳ ಪ್ರ ಪ್ರಜ್ಞೆ ಸ್ಲೈಯನ್ನು ಅವನ ಹುಟ್ಟಿನಿಂದಲೇ ಇರಿಸಿರುವನು. ಅಲ್‌ ಬಲದ್‌ 


ಅಧ್ಯಾಯದ 10ನೇ ಸೂಕ್ತ ಇದನ್ನೇ ಹೇಳುತ್ತದೆ, ಮಃ ಕಿಟ ೨ ""ನಾವು ಅವನಿಗೆ ಎರಡು ಸುಸ್ಪಷ್ಟದಾರಿಗಳನ್ನು ತೋರಿಸಿಕೊಟ್ಟಿವು.'' 
ಅದ್ಧಹ್ರ್‌ ಅಧ್ಯಾಯದ 3ನೇ ಸೂಕ್ತದಲ್ಲಿ ಇದನ್ನೇ ಹೇಳಲಾಗಿದೆ, 1] ಟ್‌" 031754 ಟೈ 151 ಕಿಟ್ಟಿಯ 1 "“ನಾವು ಅವನಿಗೆ 
ಮಾರ್ಗದರ್ಶನ ಮಾಡಿದೆವು. ಅವನು ಕ್ಕ ತಜ್ಞತೆ ಸಲ್ಲಿಸುವವನಾಗಿರಲಿ ಅಥವಾ ಕೃ ಕೃತ; ನಾಗಿರಲಿ.'' ಇದೇ ವಿಷಯವನ್ನು ಅಲ್‌ ಕಿಯಾಮದಲ್ಲಿ 
ಹೀಗೆ ಹೇಳಲಾಗಿದೆ, ಇ. ಆಸಿತ! ಪ್ರ '"ಮಾನವನೊಳಗೆ ಹಳಿಯುವ ಚಿತ್ರವೊಂದಿದೆ(ಆತ್ಮಸಾಕ್ಸಿ). ಅದು ಕೆಡುಕು ಮಾಡುವಾಗ 
ಅದನ್ನು ಚುಚ್ಚುತ್ತದೆ.'' (ಸೂಕ್ತ: 2) ೫% ನ “ವಾಸ್ತವದಲ್ಲಿ ಮಾನವನು ಎಷ್ಟೇ ನೆಪಗಳನ್ನೊಡ್ಡಿದರೂ 
ಅವನು ತಾನೇ ತ ತನ್ನನ್ನು ಚೆನ್ನಾಗಿ ಬಲ್ಲನು.'' -(ಸೂಕ್ತ 14-15) 
ಇಲ್ಲಿ ಬು ವಿಷಯವನ್ನು ಚೆನ್ನಾಗಿ ತಿಳಿದಿರಬೇಕು. ಸ್ವಾಭಾವಿಕ ಪ್ರೆ €ರಣೆಯನ್ನು ಅಲ್ಲಾಹನು ಪ್ರತಿಯೊಂದು ಸೃಷ್ಟಿಗೂ ಅದರ ಸ್ಥಾನ 


ಕಾಂಡ - 39 


91. ಅಶ್ಕಮ್ಸ್‌ 249 


ಕಸ! ೩/1೬: SES SSS 6॥:55/%; 


ಖಂಡಿತವಾಗಿಯೂ ತನ್ನ ಆತ್ಮವನ್ನು ಸಂಸ್ಕರಿಸಿ ಕೊಂಡವನು ವಿಜಯಿಯಾದನು ಮತ್ತು ಅದನ್ನು ದಮನಿಸಿದವನು 
ಸೋಲುಂಡನು.* 
(11-15) ಸಮೂದರು' ತಮ್ಮ ವಿದ್ರೋಹದಿಂದಾಗಿ ಸುಳ್ಳಾಗಿಸಿದರು.* ಆ ಜನಾಂಗದ ಅತ್ಯಂತ ದುಷ್ಟ ವ್ಯಕ್ತಿಯು 


ಮತ್ತು ಸ್ವರೂಪಕ್ಕನುಸಾರ ಇರಿಸಿದ್ದಾನೆ. ತಾಹಾ ಅಧ್ಯಾಯದಲ್ಲಿ ಹೇಳಿದಂತೆ, ಆ. ಚೆಟ್ಟಿ ಚೇ 
""ಪ್ರತಿಯೊಂದು ವಸ್ತುವಿಗೆ ಅದರ ಆಕೃತಿ ಪ್ರದಾನ ಮಾಡಿ ಆ ಬಳಿಕ ಅದಕ್ಕೆ ದಾರಿ ತೋರಿಸಿದವನು'' (ಸೂಕ್ತ 50), ಉದಾ: ಪ್ರತಿಯೊಂದು 
ವರ್ಗದ ಜೀವಿಗೂ ಅದರ ಅಗತ್ಯಕ್ಕನುಸಾರ ಪ್ರೇರಕ ಜ್ಞಾನವನ್ನು ನೀಡಲಾಗಿದೆ. ಅದರಂತೆ ಮೀನು ತನ್ನಿಂತಾನೇ ನೀರಿನಲ್ಲಿ ಈಜಾಡಲು, 
ಪಕ್ಚಿಗಳಿಗೆ ಹಾರಾಡಲು, ಜೇನ್ನೊಣಗಳಿಗೆ ತಟ್ಟಿ ತಯಾರಿಸಲು ಹಾಗೂ ಗೂಡು ಕಟ್ಟಲು ಬರುತ್ತದೆ. ಮಾನವನಿಗೂ ಅವನ ವಿವಿಧ 
ನೆಲೆಗಳಿಗನುಸಾರ ಬೇರೆ ಬೇರೆ ರೀತಿಯ ಪ್ರೇರಕ ಜ್ಞಾನವನ್ನು ನೀಡಲಾಗಿದೆ. ಮಾನವನು ಒಂದು ನೆಲೆಯಲ್ಲಿ ಒಂದು ಪ್ರಾಣಿಯಾಗಿದ್ದಾನೆ. 
ಈ ನೆಲೆಯಲ್ಲಿ ಅವನಿಗೆ ನೀಡಲಾದ ಪ್ರೇರಕ ಜ್ಞಾನದ ಸ್ಪಷ್ಟ ಉದಾಹರಣೆಯು ಶಿಶು ಹುಟ್ಟುತ್ತಲೇ ತಾಯಿಯ ಮೊಲೆ ಹಾಲನ್ನು ಹೀರುವು 
ದಾಗಿದೆ. ಅಲ್ಲಾಹನು ಅದಕ್ಕೆ ಈ ಪ್ರಾಕೃತಿಕ ಜ್ಞಾನವನ್ನು ನೀಡದಿರುತ್ತಿದ್ದರೆ, ಯಾರಿಂದಲೂ ಅದಕ್ಕೆ ಈ ಕಲೆಯನ್ನು ಕಲಿಸಲು ಸಾಧ್ಯವಿರುತ್ತಿರಲಿಲ್ಲ. 
ಅವನ ಇನ್ನೊಂದು ನೆಲೆಯು ಅವನು ಬುದ್ಧಿ-ವಿವೇಕವುಳ್ಳ ಅಸ್ತಿತ್ವವಾಗಿದ್ದಾನೆ. ಈ ನೆಲೆಯಿಂದಾಗಿ ಲೋಕಾರಂಭದಿಂದಲೇ ಮಾನವನು 
ದೇವದತ್ತವಾದ ಜ್ಞಾ ್ಲನದಿಂದ ನಿರಂತರ ಸಂಶೋಧನೆಗಳನ್ನು ಮಾಡಿ ನಾಗರಿಕತೆಯನ್ನು ಬೆಳೆಸುತ್ತಾ ಬಂದಿದ್ದಾನೆ. ಈ ಸಂಶೋಧನೆಗಳ ಇತಿಹಾಸ 
ವನ್ನು ಅಭ್ಯಸಿಸಿದರೆ ಆ ಪೈಕಿ ಯಾವುದೇ ವಸ್ತುವೂ ಮನುಷ್ಯನ ಚಿಂತನೆಯ ಫಲವಾಗಿ ಉಂಟಾಗಿಲ್ಲವೆಂದು ಮನಗಾಣುವನು. ಹಠಾತ್ತನೆ 
ಒಬ್ಬನಿಗೆ ಒಂದು ವಿಷಯ ಹೊಳೆಯಿತು. ಅದರಿಂದಾಗಿ ಅವನು ಒಂದು ವಸ್ತುವನ್ನು ಸಂಶೋಧಿಸಿದನು ಅಥವಾ ಕಂಡು ಹಿಡಿದನು. ಈ 
ಎರಡೂ ನೆಲೆಗಳ ಹೊರತಾಗಿ ಮಾನವನಿಗೆ ಮೂರನೆಯ ಒಂದು ನೆಲೆಯೂ ಇದೆ. ಅವನದು ನೈತಿಕ ಅಸ್ತಿತ್ವವಾಗಿದೆ. ಈ ನೆಲೆಯಲ್ಲೂ 
ಅಲ್ಲಾಹನು ಅವನಿಗೆ ಒಳಿತು-ಕೆಡುಕುಗಳ ವ್ಯತ್ಯಾಸವನ್ನು ಹಾಗೂ ಒಳಿತನ್ನು ಒಳಿತೆಂದೂ ಕೆಡುಕನ್ನು ಕೆಡುಕೆಂದೂ ಗುರುತಿಸುವ ಪ್ರಜ್ಞೇ ಯನ್ನು 
ಆತ್ಮಗತವಾಗಿ ನೀಡಿದನು. ಈ ವೈಶಿಷ್ಟ್ಯ ಮತ್ತು ಪ್ರಜ್ಞೆಯು ಒಂದು ಸಾರ್ವಲೌಕಿಕ ವಾಸ್ತವಿಕತೆಯಾಗಿದ್ದು, ಈ ಲೋಕದಲ್ಲಿ ಮಾನವ 
ಸಮಾಜವು ಎಂದೂ ಒಳಿತು-ಕೆಡುಕಿನ ಪ್ರಜ್ಞೆಯಿಂದ ಬರಿದಾಗಿಲ್ಲ, ಯಾವುದೇ ಸಮಾಜದ ವ್ಯವಸ್ಥೆಯಲ್ಲಿ ಒಳಿತು-ಕೆಡುಕುಗಳಿಗೆ ಪುರಸ್ಕಾರ 
ಮತ್ತು ಶಿಕ್ಷೆಯ ರೂಪ ಹೊಂದಿಲ್ಲದ್ದನ್ನು ಮಾನವ ಚರಿತ್ರೆಯಲ್ಲಿ ಎಂದೂ ಗತಿಸಿಲ್ಲ. ಈಗಲೂ ಕಾಣ ಸಿಗುವುದಿಲ್ಲ, ಇದು ಎಲ್ಲ ಕಾಲಗಳಲ್ಲಿ 
ಎಲ್ಲಕಡೆ ಮತ್ತು ಸಂಸ್ಕೃತಿ-ನಾಗರಿಕತೆಯ ಎಲ್ಲಹಂತಗಳಲ್ಲಿ ಕಾಣ ಸಿಗುವುದು ಅದು ಪ್ರಕೃತಿದತ್ತವಾದುದೆಂಬುದರ ಸ್ಪಷ್ಟಪುರಾವೆಯಾಗಿದೆ. 
ಇದು ಮಾನವ ಪ್ರಕೃತಿಯಲ್ಲೇ ಯುಕ್ತಿಪೂರ್ಣನಾದ ದೇವನು ಅದನ್ನು ನಿಕ್ಷೇಪಿಸಿರುವನೆಂಬುದರ ಪುರಾವೆಯೂ ಆಗಿದೆ. ಏಕೆಂದರೆ 
ಮಾನವನು ಯಾವ ಘಟಕಗಳಿಂದ ಉಂಟಾಗಿರುವನೋ ಮತ್ತು ಯಾವ ನಿಯಮಗಳಂತೆ ಈ ಲೋಕದ ಭೌತಿಕ ವ್ಯವಸ್ಥೆ ನಡೆಯುತ್ತದೋ 
ಅದರಲ್ಲಿ ಎಲ್ಲೂ ನೈತಿಕತೆಯ ಮೂಲ ಗೋಚರಿಸುವುದಿಲ್ಲ. 

6. ಮೇಲಿನ ಸೂಕ್ತಗಳಲ್ಲಿ ವಸ್ತುಗಳ ಆಣೆ ಹಾಕಿ ಪ್ರಸ್ತಾಪಿಸಲಾಗಿರುವ ವಿಷಯವು ಇದುವೇ ಆಗಿದೆ. ಇನ್ನು ಆ ವಸ್ತುಗಳು ಇದನ್ನು 
ಹೇಗೆ ಸಮರ್ಥಿಸುತ್ತವೆಯೆಂಬುದರ ಬಗ್ಗೆ ಚಿಂತನೆ ನಡೆಸೋಣ. ಕುರ್‌ಆನಿನಲ್ಲಿ ಅಲ್ಲಾಹನ ರೂಢಿಯೇನೆಂದರೆ, ಯಾವ ವಾಸ್ತವಿಕತೆಗಳನ್ನು 
ಅವನು ಮಾನವನಿಗೆ ಮನವರಿಕೆ ಮಾಡಿಸ ಬಯಸುತ್ತಾನೋ ಅವುಗಳಿಗೆ ಸಾಕ್ಷಿಯಾಗಿ ಮಾನವನ ಸುತ್ತ ಮುತ್ತಲಿರುವ ಅಥವಾ ಅವನ 
ಅಸ್ತಿತ್ವದಲ್ಲೇ ಇರುವ ಕೆಲವು ಬಾಹ್ಯ ವಸ್ತುಗಳನ್ನು ಮುಂದಿಡುತ್ತಾನೆ. ಅದರಂತೆ ಇಲ್ಲಿ ಎರಡೆರಡು ತದ್ವಿರುದ್ಧ ವಸ್ತುಗಳನ್ನು ಒಂದಕ್ಕೆದುರಾಗಿ 
ಇನ್ನೊಂದನ್ನು ಮುಂದಿಡುತ್ತಾನೆ. ಆದ್ದರಿಂದ ಅವುಗಳ ಪರಿಣಾಮಗಳು ವಿಭಿನ್ನವಾಗಿವೆ. ಒಂದೆಡೆ ಸೂರ್ಯ ಇದ್ದರೆ ಇನ್ನೊಂದೆಡೆ ಚಂದ್ರ 
ಇದೆ. ಸೂರ್ಯನ ಪ್ರಕಾಶವು ಬಹಳ ತೀಕ್ಷ್ಣವಾಗಿದೆ. ಅದರಲ್ಲಿ ತಾಪವೂ ಇದೆ. ತದ್ವಿರುದ್ಧವಾಗಿ ಚಂದ್ರನಿಗೆ ತನ್ನದೇ ಆದ ಬೆಳಕಿಲ್ಲ 
ಸೂರ್ಯನಿರುವಾಗ ಅದು ಆಕಾಶದಲ್ಲಿದ್ದರೂ ಕಾಣಸಿಗುವುದಿಲ್ಲ ಸೂರ್ಯ ಅಸ್ತಮಿಸಿದ ಬಳಿಕ ಅದು ಬೆಳಗುತ್ತದೆ. ಆಗಲೂ ರಾತ್ರಿಯನ್ನು 
ಹಗಲಾಗಿ ಮಾಡುವಷ್ಟು ಬೆಳಕು ಅದಕ್ಕಿರುವುದಿಲ್ಲ. ಸೂರ್ಯತಾಪವು ಮಾಡುವಂತಹ ಕೆಲಸವನ್ನು ಮಾಡಬಲ್ಲಷ್ಟುತಾಪವೂ ಅದರಲ್ಲಿರುವುದಿಲ್ಲ. 
ಆದರೆ ಸೂರ್ಯನ ಪ್ರಭಾವಕ್ಕಿಂತ ಭಿನ್ನವಾದ ಕೆಲವು ಪ್ರಭಾವಗಳು ಅದಕ್ಕಿರುತ್ತದೆ. 

ಅದೇ ರೀತಿ ಒಂದೆಡೆ ರಾತ್ರಿ ಯಿದ್ದರೆ ಇನ್ನೊಂದೆಡೆ ಹಗಲಿದೆ. ಎರಡೂ ಪರಸ್ಥರ ಭಿನ್ನವಾಗಿವೆ. ಎರಡರ ಪ್ರಭಾವ-ಪರಿಣಾಮಗಳೂ 
ಪರಸ್ಪರ ಭಿನ್ನವಾಗಿದ್ದು ಎರಡೂ ಒಂದೇ ಎಂದು ಯಾವ ಮೂರ್ಯನೂ ಹೇಳಲಾರ, ಅದೇ ರೀತಿ ಒಂದೆಡೆ ಆಕಾಶವಿದೆ, ಇನ್ನೊಂದೆಡೆ 


ಕಾಂಡ - 30 


250 ತಪ್ಪೀಮುಲ್‌ ಕುರ್‌ಆನ್‌ 


ಭೂಮಿಯಿದೆ. ಆಕಾಶವನ್ನು ಸೃಷ್ಟಿಕರ್ತನು ಉನ್ನತ ಗೊಳಿಸಿರುವನು. ಭೂಮಿಯನ್ನು ಅದರ ಕೆಳಗೆ ಹರಡಿಸಿರುವನು. ಅವೆರಡೂ ಒಂದೇ 
ಪ್ರಪಂಚ ಮತ್ತು ಅದರ ವ್ಯವಸ್ಥೆ ಹಾಗೂ ಅದರ ಔಚಿತ್ಯದ ಸೇವೆ ಮಾಡುತ್ತಿವೆಯಾದರೂ ಅವುಗಳ ಕೆಲಸ ಮತ್ತು ಪ್ರಭಾವ-ಪರಿಣಾಮಗಳ 
ಮಧ್ಯೆ ಭೂಮ್ಯಾಕಾಶಗಳ ಅಂತರವಿದೆ. ಈ ಸಾರ್ವಲೌಕಿಕ ಸಾಕ್ಷ್ಯಗಳನ್ನು ಮುಂದಿಟ್ಟ ಬಳಿಕ ಮಾನವನ ಸ್ವಲಸ್ತಿತ್ವವನ್ನು ಮುಂದಿಡಲಾಗಿದೆ 
ಮತ್ತು ಅಂಗಾಂಗಗಳು, ಇಂದ್ರಿಯಗಳು ಹಾಗೂ ಮಾನಸಿಕ ಶಕ್ತಿಯನ್ನು ಸಮತೂಕದಲ್ಲಿ ಅಳವಡಿಸಿ ಅವನಲ್ಲಿ ಒಳಿತು-ಕೆಡುಕುಗಳ ಒಲವು 
ಮತ್ತು ಪ್ರೇರಕಗಳನ್ನು ಇರಿಸಲಾಗಿದೆ. ಅವೆರಡೂ ಪರಸ್ಪರ ಭಿನ್ನವಾಗಿವೆ. ತರುವಾಯ ಅವನಿಗೆ ಒಂದು ಪುಜೂರ್‌ ಆಗಿದ್ದು, ಕೆಟ್ಟದಾಗಿದೆ 
ಮತ್ತು ಇನ್ನೊಂದು ತಕ್ಕಾ ಆಗಿದ್ದು, ಒಳ್ಳೆಯದಾಗಿದೆ ಎಂದು ಅವೆರಡರ ವ್ಯತ್ಯಾಸವನ್ನು ಪ್ರೇರಕೆಜ್ಞಾನ(ಇಲ್ದಾಮ್‌)ದ ಮೂಲಕ ಮನವರಿಕೆ 
ಮಾಡಿ ಕೊಡಲಾಗಿದೆ. ಈಗ ನೋಡಿ, ಸೂರ್ಯ-ಚಂದ್ರ, ಹಗಲು-ರಾತ್ರಿ ಮತ್ತು ಭೂಮಿ-ಆಕಾಶಗಳು ಸಮಾನವಾಗಿಲ್ಲ. ಅವುಗಳ 
ಪ್ರಭಾವ-ಪರಿಣಾಮಗಳೂ ಒಂದಕ್ಕೊಂದು ವಿರುದ್ಧವಾಗಿರುವಾಗ, ಮನುಷ್ಯನ ಒಳಿತು ಮತ್ತು ಕೆಡುಕು ಪರಸ್ಪರ ತದ್ದಿರುದ್ದವಾಗಿರುವಾಗ 
ಅವು ಸಮಾನವಾಗುವುದು ಹೇಗೆ? 

ಮಾನವನು ಸ್ವಯಂ ಈ ಲೋಕದ ಒಳಿತು ಮತ್ತು ಕೆಡುಕನ್ನು ಸಮಾನವೆಂದು ಭಾವಿಸುವುದಿಲ್ಲ. ಹಾಗೆ ಒಪ್ಪುವುದೂ ಇಲ್ಲ, ಅವನು 
ತಾನೇ ಮಾಡಿಟ್ಟಿರುವ ತತ್ವ ಸಿದ್ಧಾಂತಗಳ ಆಧಾರದಲ್ಲಿ ಒಳಿತು-ಕೆಡುಕುಗಳ ಬೇರೆಯೇ ಮಾನದಂಡವನ್ನು ನಿಶ್ಚಯಿಸಿದರೂ ಅವನು 
ಯಾವುದನ್ನು ಒಳಿತೆಂದು ಭಾವಿಸುತ್ತಾನೋ ಅದು ಗೌರವಾರ್ಹವಾಗಿದೆ. ಪ್ರಶಂಸೆ ಮತ್ತು ಪ್ರತಿಫಲಕ್ಕೆ ಅರ್ಹವಾಗಿದೆಯೆಂದು ಭಾವಿಸುತ್ತಾನೆ. 
ತದ್ವಿರುದ್ಧವಾಗಿ ಅವನು ಯಾವುದನ್ನು ಕೆಡುಕೆಂದು ಭಾವಿಸುತ್ತಾನೋ ಅದು ಖಂಡನೆಗೆ ಮತ್ತು ಶಿಕ್ಷೆಗೆ ಅರ್ಹವಾದುದೆಂಬ ಅಭಿಪ್ರಾಯ 
ಹೊಂದಿರುತ್ತಾನೆ. ಆದರೆ ನೈಜ ತೀರ್ಮಾನ ಮಾನವನ ಕೈಯಲ್ಲಿಲ್ಲ. ಅದು ಅವನ ಸೃಷ್ಟಿಕರ್ತನ ಕೈಯಲ್ಲಿದೆ. ಅವನೇ ಮಾನವನಿಗೆ ಒಳಿತು 
ಮತ್ತು ಕೆಡುಕನ್ನು ಅವನಲ್ಲಿ ನಿಕ್ಷೇ ಉಪಿಸಿದ್ದಾನೆ. ಸೃಷ್ಟಿಕರ್ತನ ದೃಷ್ಟಿಯಲ್ಲಿ ಯಾವುದು ಒಳಿತೋ ಅದುವೇ ಒಳಿತಾಗಿದೆ. ಯಾವುದು ಕೆಡುಕೋ 
ಅದುವೇ ಕೆಡುಕಾಗಿದೆ. ಸೃಷ್ಟಿಕರ್ತನ ದೃಷ್ಟಿಯಲ್ಲಿ ಇವೆರಡಕ್ಕೂ ಎರಡು ಪರಿಣಾಮಗಳಿವೆ. ಒಂದು ಪರಿಣಾಮ- ಯಾರು ತನ್ನನ್ನು 
ಸಂಸ್ಕರಿಸಿಕೊಂಡನೋ ಅವನು ವಿಜಯಿಯಾದನು. ಇನ್ನೊಂದು ಪರಿಣಾಮ- ಯಾರು ತನ್ನ ಚಿತ್ತವನ್ನು ದಮನಿಸಿದನೋ ಅವನು 
ಪರಾಜಯಗೊಂಡನು ಎಂಬುದಾಗಿದೆ. 

೩5 | "ಯ್ಕಯ' ಅಂದರೆ ಪಾವನ ಗೊಳಿಸುವುದು, ಪ್ರೋತ್ಸಾಹಿಸುವುದು ಮತ್ತು ಪೋಷಿಸಿ ಬೆಳೆಸುವುದು. ಹಿನ್ನೆಲೆಯಿಂದ ಅದರ 
ಸ್ಪಷ್ಟಅರ್ಥ- ಯಾರು ತನ್ನನ್ನು ಕೆಡುಕುಗಳಿಂದ ಪಾವನಗೊಳಿಸಿದನೋ, ಪ್ರೋತ್ಸಾಹಿಸಿ ತಕ್ಕಾದ ಉನ್ನತ ಮಟ್ಟಕ್ಕೆ ಕೊಂಡೊಯ್ದನೋ ಅವನಲ್ಲಿ 
ಒಳಿತನ್ನು ಪೋಷಿಸಿ ಬೆಳೆಸಿದನೋ ಅವನು ವಿಜಯಿಯಾದನು ಎಂದಾಗಿದೆ. ತದ್ವಿರುದ್ಧವಾಗಿ, ಟಿ "ದಸ್ಲಾಹಾ' ಎಂಬ ಪದ ಬಳಕೆಯಾಗಿದೆ. 
ಅದರ ಮೂಲವು *್‌್‌' 'ತ್ರದ್ದೀಯ' ಆಗಿದೆ. 'ತದ್ದಿಯ'ಕ್ಕೆ ದಮನಿಸುವುದು, ಅಡಗಿಸುವುದು, ಅಪಹರಿಸುವುದು ಮತ್ತು ದಾರಿಗೆಡಿಸುವುದು 
ಎಂಬ ಅರ್ಥಗಳಿವೆ. ಹಿನ್ನೆಲೆಯಿಂದ ಅದರ ಅರ್ಥ ತನ್ನೊಳಗಿರುವ ಒಳಿತಿನ ಒಲವುಗಳನ್ನು ಪ್ರೋತ್ಸಾಹಿಸುವ ಮತ್ತು ಪೋಷಿಸಿ ಬೆಳೆಸುವ 
ಬದಲು ಅದನ್ನು ದಮನಿಸುವುದು, ಅದನ್ನು ದಾರಿಗೆಡಿಸಿ ಕೆಡುಕಿನತ್ತ ಕೊಂಡೊಯ್ಯುವುದು ಹಾಗೂ ಒಂದು ಶವವನ್ನು ಗೋರಿಯೊಳಗೆ 
ಮಣ್ಣು ಹಾಕಿದಾಗ ಅದು ಅಡಗಿಕೊಳ್ಳುವಂತೆ, ಕೆಡುಕು ಒಳಿತಿನ ಅಡಿಯಲ್ಲಿ, ಅಡಗಿ ಕೊಳ್ಳುವಷ್ಟು ಅದನ್ನು ಪ್ರಬಲಗೊಳಿಸುವುದಾಗಿದೆ. 
ಕೆಲವು ವ್ಯಾಖ್ಯಾನಕಾರರು ಈ ಸೂಕ್ತಕ್ಕೆ ಹೀಗೆ ಅರ್ಥ ಕೊಟ್ಟಿದ್ದಾರೆ. 45 i 25 2 ಚ] ಟಿ 1 ತ 
ಅಂದರೆ ""ಯಾರ ಚಿತ್ತವನ್ನು ಅಲ್ಲಾಹನು ಶುದ್ಧೆಗೊಳಿಸಿದನೋ ಅವನು ವಿಜಯಿಯಾದನು ಮತ್ತು ಯಾರ ಚಿತ್ತವನ್ನು ದಮನಿಸಿದನೋ 
ಅವನು ಪರಾಜಯಗೊಂಡನು.'' ಆದರೆ ಈ ವ್ಯಾಖ್ಯಾನವು ಒಂದನೆಯದಾಗಿ ಭಾಷಾನೆಲೆಯಲ್ಲಿಕುರ್‌ಆನಿನ ವಿವರಣಾಶೈಲಿಗೆ ವಿರುದ್ಧವಾಗಿದೆ. 
ಏಕೆಂದರೆ ಅಲ್ಲಾಹನಿಗೆ ಅದನ್ನೇ ಹೇಳಬೇಕೆಂದಿದ್ದರೆ ಹೀಗೆ ಹೇಳುತ್ತಿದ್ದನು, 41) 3 ಪ. ಪ 33 5 ಪಾ ಪ! 55 
""ಅಲ್ಲಾಹನು ಶುದ್ಧಗೊಳಿಸಿದ ಚಿತ್ತವು ವಿಜಯ ಹೊಂದಿತು. ಅಲ್ಲಾಹನು ದಮನಿಸಿದ ಚಿತ್ತವು ಪರಾಜಯಗೊಂಡಿತು.'' ಎರಡನೆಯದಾಗಿ 
ಈ ವ್ಯಾಖ್ಯಾನವು ಇದೇ ವಿಷಯಕ್ಕೆ ಸಂಬಂಧಿಸಿ ಕುರ್‌ಆನಿನ ಇತರ ಹೇಳಿಕೆಗಳೊಂದಿಗೆ ಸಂಘರ್ಷಿಸುತ್ತದೆ. ಅಲ್‌ ಅಆ್‌ಲಾ ಅಧ್ಯಾಯದಲ್ಲಿ 
ಅಲ್ಲಾಹನು ಹೇಳುತ್ತಾನೆ, 85೬5 ಆಚೆ "ಪಾವಿತ್ರ್ಯವನ್ನು ಕೈಗೊಂಡವನು ಯಶಸ್ವಿಯಾದನು. (ಸೂಕ್ತ: 14) ಅಬಸ ಅಧ್ಯಾಯದಲ್ಲಿ 
ಪ್ರವಾದಿಯವರನ್ನುದ್ದೇಶಿಸಿ ಅಲ್ಲಾಹನು ಹೇಳುತ್ತಾನೆ, 5 $5 5:5 0) “ಅವನು ತನ್ನನ್ನು ಸಂಸ್ಕರಿಸದಿದ್ದರೆ ನಿಮ್ಮ ಮೇಲೆ ಅವನ 
ಹೊಣೆಯೇನಿದೆ? (ಸೂಕ್ತ: 7) 

ಈ ಎರಡೂ ಸೂಕ್ತಗಳಲ್ಲಿ ಪಾವಿತ್ರ್ಯವನ್ನು ಕೈಗೊಳ್ಳುವುದು ದಾಸನ ಕೆಲಸವೆಂದು ಹೇಳಲಾಗಿದೆ. ಅದಲ್ಲದೆ ಕುರ್‌ಆನಿನಲ್ಲಿ ಅಲ್ಲಲ್ಲಿ 
ಈ ಲೋಕದಲ್ಲಿ ಮಾನವನ ಪರೀಕ್ಷೆ ನಡೆಸಲಾಗುತ್ತದೆಯೆಂಬ ವಾಸ್ತವಿಕತೆಯನ್ನು ವಿವರಿಸಲಾಗಿದೆ. ಉದಾ: ಅದ್ದಣ್ರ್‌ ಅಧ್ಯಾಯದಲ್ಲಿ "ನಾವು 
ಮಾನವನನ್ನು ಒಂದು ಸಮ್ಮಿಶ್ರ ವೀರ್ಯದಿಂದ ಸೃಷ್ಟಿಸಿದೆವು. ಅವನನ್ನು ಪರೀಕ್ಷಿಸಲಿಕ್ಕಾಗಿ ಮತ್ತು ಈ ಉದ್ದೇಶದಿಂದ ನಾವು ಅವನನ್ನು 
ಆಲಿಸುವವನಾಗಿ ಹಾಗೂ ವೀಕ್ಷಿಸುವವನಾಗಿ ಮಾಡಿದೆವು'' (ಸೂಕ್ತ: 2) ಎಂದು ಹೇಳಲಾಗಿದೆ. ಅಲ್‌ ಮುಲ್ಕ್‌ ಅಧ್ಯಾಯದಲ್ಲಿ. — "ನಿಮ್ಮನ್ನು 


ಕಾಂಡ - 30 


91. ಅಶ್ಕಮ್ಸ್‌ 251 


ಪರೀಕ್ಷಿಸಿ ನಿಮ್ಮ ಪೈಕಿ ಯಾರು ಸತ್ಕರ್ಮವೆಸಗುವವನೆಂದು ನೋಡಲಿಕ್ಕಾಗಿ ಅವನು ಜೀವನವನ್ನೂ ಮರಣವನ್ನೂ ಆವಿಷ್ಠರಿಸಿದರು.'' 
(ಸೂಕ್ತ:2) ಪರೀಕ್ಷೆ ನಡೆಸುವವನು ಮೊದಲೇ ಒಬ್ಬ ಅಭ್ಯರ್ಥಿಯನ್ನು ಪ್ರೋತ್ಸಾಹಿಸಿ ಇನ್ನೊಬ್ಬನನ್ನು ದಮನಿಸಿದರೆ ಪರೀಕ್ಷೆಯೇ ನಿರರ್ಥಕವೆಂಬುದು 
ವ್ಯಕ್ತ. ಆದ್ದರಿಂದ ಸರಿಯಾದ ವ್ಯಾಖ್ಯಾನ ಕತಾದ, ಇಕ್ರಿಮಾ, ಮುಜಾಹಿದ್‌ ಮತ್ತು ಸಈದ್‌ ಬಿನ್‌ ಜುಬೈರ್‌ರವರು ಮಾಡಿದ್ದೇ ಆಗಿದೆ. 
ಅಂದರೆ 45 “ರುಕ್ಕಾಹಾ' ಮತ್ತು ANS “ದಸ್ಲಾಹಾ' ಎಂಬುದರ ಕರ್ತೃ ದಾಸನೇ ಹೊರತು ದೇವನಲ್ಲ ಇನ್ನು ಪ್ರವಾದಿ(ಸ) 
ಈ ಸೂಕ್ತಕ್ಕೆ, 343554 (51 75 ೬೩8 "ಅಲ್ಲಾಹನು ಶುದ್ಧಗೊಳಿಸಿದ ಮನುಷ್ಯ ಶುದ್ಧವಾದನು' ಎಂದು ಅರ್ಥ ಕೊಟ್ಟಿದ್ದಾರೆಂದು 
ಹೇಳಲಾಗುವ, ಜುವೈಬಿರ್‌ ಬಿನ್‌ ಸಈದ್‌, ದಹ್ಹಾಕ್‌ ಮತ್ತು ಇಬ್ನು ಅಬ್ಬಾಸ್‌ರ ಪರಂಪರೆಯಿಂದ ಇಬ್ನು ಅಬೀ ಹಾತಿಮ್‌ ಉಲ್ಲೇಖಿಸಿರುವ 
ಹದೀಸ್‌ ಪ್ರವಾದಿಯವರಿಂದ ಸಾಬೀತಾಗಿಲ್ಲ. ಏಕೆಂದರೆ ಈ ಪರಂಪರೆಯಲ್ಲಿ ಜುವೈಬಿರ್‌ ಹದೀಸ್‌ ಬಿಟ್ಟ ವ್ಯಕ್ತಿಯಾಗಿದ್ದಾರೆ. ಇಬ್ಲು 
ಅಬ್ಬಾಸ್‌ರನ್ನು ದಹ್ಹಾಕ್‌ ಭೇಟಿಯಾಗಲೇ ಇಲ್ಲ, ಆದರೆ ಇಬ್ನು ಅರ್ಕಮ್‌ರಿಂದ ಇಮಾಮ್‌ ಅಹ್ಮದ್‌, ಮುಸ್ಲಿಮ್‌, ನಸಾಈ ಮತ್ತು ಇಬ್ಬು 
ಅಬೀ ಶೈಬರವರು ವರದಿ ಮಾಡಿದ ಒಂದು ಹದೀಸ್‌ ಸರಿಯಾಗಿದೆ. ಅದರಲ್ಲಿ ಪ್ರವಾದಿ(ಸ) ಈ ರೀಶಿ ದುಆ ಮಾಡುತ್ತಿದ್ದರೆಂದಿದೆ, 
Rj NES ೬ ಟೆೆ1; BE YT 'ಓ ಅಲ್ಲಾಹ್‌। ನನ್ನ ಆತ್ಮಕ್ಕೆ ಅದರ ತಕ್ವಾ ದಯಪಾಲಿಸು, 
ಅದನ್ನು ಪರಿಶುದ್ಧಗೊಳಿಸು. ಅದನ್ನು ಶುದ್ಧಗೊಳಿಸುವುದರಲ್ಲಿನೀನೇ ಅತ್ಯುತ್ತಮನು. ನೀನೇ ಅದರ ಮೇಲ್ವಿಚಾರಕ ಮತ್ತು ರಕ್ಕಕನಾಗಿರುವೆ.' 
ಇದರಂತೆಯೇ ಪದಗಳಿಂದ ಕೂಡಿದ ಪ್ರವಾದಿಯವರ(ಸ) ಈ ದುಅವನ್ನು ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ರಿಂದ ತಬ್ರಾನಿ ಇಬ್ನು ಮರ್ದೂಯ 
ಮತ್ತು ಇಬ್ನು ಮುಂದಿರ್‌ರವರೂ ಆಯಿಶಾರಿಂದ ಇಮಾಮ್‌ ಅಹ್ಮದ್‌ರೂ ಉಲ್ಲೇಖಿಸಿದ್ದಾರೆ- ವಾಸ್ತವದಲ್ಲಿ ಇದರ ಅರ್ಥವೇನೆಂದರೆ 
ದಾಸನು 'ತಕ್ವಾ ಮತ್ತು ಪರಿಶುದ್ಧಿಯನ್ನು ಬಯಸಿ ಪ್ರಾರ್ಥಿಸಬಲ್ಲನು. ಆದರೆ ಅದು ಸಿಗುವುದು ಮಾತ್ರ ಅಲ್ಲಾಹನ ಅನುಜ್ಞೆಗನುಸಾರ 
ಮಾತ್ರವಾಗಿದೆ. "ತದ್ಗೀಯ'ದ ಸ್ಥಿತಿಯೂ ಇದೇ ಆಗಿದೆ. ಅಲ್ಲಾಹನು ಯಾರ ಆತ್ಮವನ್ನೂ ಬಲವಂತವಾಗಿ ದಮನಿಸುವುದಿಲ್ಲ ಆದರೆ ದಾಸನು 
ಕೆಡುಕಿನತ್ತ ಸಾಗಿದರೆ ಅಲ್ಲಾಹನು ಅವನಿಂದ ತಕ್ವಾ ಮತ್ತು ಪರಿಶುದ್ಧತೆಯನ್ನು ಕಿತ್ತುಕೊಳ್ಳುತ್ತಾನೆ. ಅವನು ತನ್ನ ಆತ್ಮವನ್ನು ಯಾವ ಹೊಲಸಿನ 
ರಾಶಿಯಲ್ಲಿ ದಬ್ಬಿ ಬಿಡಲಿಚ್ಚಿಸುತ್ತಾನೋ ಅದಕ್ಕೆ ಅವನನ್ನು ಬಿಟ್ಟು ಬಿಡುತ್ತಾನೆ. 

7. ಮೇಲಿನ ಸೂಕ್ತಗಳಲ್ಲಿ ತಾತ್ವಿಕವಾಗಿ ವಿವರಿಸಲಾಗಿರುವ ವಿಷಯಗಳನ್ನು ಒಂದು ಐತಿಹಾಸಿಕ ಉದಾಹರಣೆಯಿಂದ ಸ್ಪಷ್ಟೀಕರಿಸಲಾಗಿದೆ. 
ಅದು ಯಾವ ಉದಾಹರಣೆ ಮತ್ತು ಮೇಲಿನ ಹೇಳಿಕೆಯೊಂದಿಗೆ ಅದರ ಸಂಬಂಧವೇನು ಎಂಬುದನ್ನು ಗ್ರಹಿಸಲು ಕುರ್‌ಆನಿನ ಇತರ ಕಡೆಗಳ 
ಬೆಳಕಿನಲ್ಲಿ 7ರಿಂದ 10ರವರೆಗಿನ ಸೂಕ್ತದಲ್ಲಿ ವಿವರಿಸಲಾದ ವಾಸ್ತವಿಕತೆಗಳ ಕುರಿತು ಚೆನ್ನಾಗಿ ಚಿಂತನೆ ನಡೆಸಬೇಕಾಗಿದೆ. 

ಒಂದನೆಯದಾಗಿ, ಮಾನವ ಆತ್ಮವನ್ನು ಒಂದು ಸುಗಮ ಹಾಗೂ ನೇರ ಪ್ರಕೃತಿಯಲ್ಲಿ ಸೃಷ್ಟಿಸಿ ಅಲ್ಲಾಹನು ಅದರ ದುಷ್ಟತೆಯನ್ನೂ, 
ಸಾತ್ಲಿಕತೆಯನ್ನೂ ಅದಕ್ಕೆ ಪ್ರೇರೇಪಿಸಿದನು ಎಂದು ಹೇಳಲಾಗಿದೆ. ಕುರ್‌ಆನ್‌ ಈ ವಾಸ್ತವಿಕತೆಯನ್ನು ವಿವರಿಸಿದ ಬಳಿಕ ದುಷ್ಟತೆ ಮತ್ತು 
ಸಾತ್ಲಿಕತೆಯ ಈ ಅಂತರ್‌ಜ್ಞಾನವು ಪ್ರತಿಯೊಬ್ಬ ಮನುಷ್ಯನಿಗೆ ತಾನೇ ಸನ್ಭಾರ್ಗ ಗಳಿಸಲು ಪರ್ಯಾಪ್ತವಾಗದು, ಅದಕ್ಕಾಗಿ ಅಲ್ಲಾಹನು 
ಪ್ರವಾದಿಗಳ ಮೂಲಕ ಪೂರ್ಣ ಮಾರ್ಗದರ್ಶನ ಮಾಡಿದ್ದಾನೆಂದು ಸ್ಪಷ್ಟ ಪಡಿಸಿದೆ. ದುಷ್ಪತೆಯು ಯಾವ್ಯಾವುದರಲ್ಲಿದೆ, ಅದರಿಂದ 
ದೂರವಿರುವುದು ಹೇಗೆ ಎಂದೂ ಸಾತ್ಲಿಕತೆಯೆಂದರೇನು, ಅದನ್ನು ಹೇಗೆ ಗಳಿಸಬಹುದು ಎಂದೂ ವಿವರವಾಗಿ ತಿಳಿಸಿದೆ. ಮಾನವನು 
ದಿವ್ಯವಾಣಿ(ವಹೀ)ಯ ಮೂಲಕ ಬರುವ ಈ ಸ್ಪಷ್ಟ ಮಾರ್ಗದರ್ಶನವನ್ನು ಸ್ಟೀಕರಿಸದಿದ್ದರೆ ಅವನು ದುಷ್ಟತೆಯಿಂದ ಪಾರಾಗಲಾರನು, 
ಸಾಕ್ಲಿಕತೆಯ ಮಾರ್ಗವನ್ನೂ ಪಡೆಯಲಾರನು. 

ಎರಡನೆಯದಾಗಿ, ಶಿಕ್ಷೆ-ರಕ್ಷೆಗಳು ಮಾನವನು ದುಷ್ಠತೆ ಮತ್ತು ಸಾಶ್ಲಿಕತೆಗಳ ಪೈಕಿ ಒಂದನ್ನು ಅನುಸರಿಸುವುದರಿಂದ ಉಂಟಾಗುವ 
ಕಡ್ಡಾಯ ಪರಿಣಾಮಗಳಾಗಿವೆ. ಆತ್ಮವನ್ನು ದುಷ್ನತೆಯಿಂದ ಶುದ್ಧಗೊಳಿಸುವುದರ ಮತ್ತು ತಕ್ನಾದ ಮೂಲಕ ಪ್ರೋತ್ಸಾಹಿಸುವುದರ ಪರಿಣಾಮವು 
ವಿಜಯವಾಗಿದೆ. ಅದರ ಉತ್ತಮ ಒಲವುಗಳನ್ನು ದಮನಿಸಿ ದುಷ್ಟತೆಯಲ್ಲಿ ಮುಳುಗಿಸುವುದರ ಪರಿಣಾಮವು ಪರಾಜಯ ಮತ್ತು 
ವಿನಾಶವಾಗಿದೆ ಎಂದು ಈ ಸೂಕ್ತಗಳಲ್ಲಿ ಹೇಳಲಾಗಿದೆ. ಈ ವಿಷಯವನ್ನೇ ಮನವರಿಕೆ ಮಾಡಲು ಸಮೂದ್‌ ಜನಾಂಗವನ್ನು ಒಂದು 
ಐತಿಹಾಸಿಕ ಉದಾಹರಣೆಯ ರೂಪದಲ್ಲಿ ಮುಂದಿರಿಸಲಾಗಿದೆ. ಏಕೆಂದರೆ ನಾಶ ಹೊಂದಿದ ಗತ ಜನಾಂಗಗಳ ಪೈಕಿ ಮಕ್ಕಾದವರಿಗೆ ಆತೀ 
ಹತ್ತಿರವಾಗಿದ್ದುದು ಇದೇ ಜನಾಂಗವಾಗಿತ್ತು. ಉತ್ತರ ಅರೇಬಿಯಾದಲ್ಲಿ ಅದರ ಐತಿಹಾಸಿಕ ಕುರುಹುಗಳನ್ನು ಸಿರಿಯಾದತ್ತ ಸಾಗುವ 
ವ್ಯಾಪಾರಿ ತಂಡಗಳು ಸದಾ ನೋಡುತ್ತಿದ್ದರು. ಜಾಹಿಲಿಯ್ಯತ್‌ನ ಕವಿತೆಗಳಲ್ಲಿ ಆ ಜನಾಂಗದ ಧಾರಾಳ ಪ್ರಸ್ತಾಪ ಬಂದಿದ್ದು, ಅದರಿಂದ 
ಅರಬರಲ್ಲಿ ಅದರ ವಿನಾಶದ ಕುರಿತು ಚರ್ಚೆ ಜನಜನಿತವಾಗಿತ್ತೆಂದು ತಿಳಿದು ಬರುತ್ತದೆ. 

8. ಅಂದರೆ ಅವರ ಮಾರ್ಗದರ್ಶನಕ್ಕಾಗಿ ಕಳಿಸಲಾದ ಸಾಲಿಹ್‌ರ(ಅ) ಪ್ರವಾದಿತ್ವವನ್ನು ನಿರಾಕರಿಸಿದರು. ಅವರು ಸಿಲುಕಿದ್ದ ದುಷ್ಟತೆ 
ಯನ್ನು ಬಿಡಲು ತಯಾರಿರಲಿಲ್ಲ, ಸಾಲಿಹ್‌(ಅ) ನೀಡುತ್ತಿದ್ದ ಕರೆಯನ್ನು ಒಪ್ಪಿಕೊಳ್ಳುವುದೂ ಅವರಿಗೆ ಅರೋಚಕವಾಗಿತ್ತು. (ವಿವರಣೆಗಾಗಿ 
ನೋಡಿರಿ- ಅಲ್‌ಅಆ್‌ರಾಫ್‌: 73-76, ಹೂದ್‌: 61-62, ಅಶ್ಕುಅರಾ: 141-153, ಅನ್ನಹ್ಹ್‌: 45-49, ಅಲ್‌ ಕಮರ್‌: 23-25) 


ಕಾಂಡ - 39 


252 ತಪ್ಪೀಮುಲ್‌ ಕುರ್‌ಆನ್‌ 


9% BCE RNS eS YAN ೀೀಡಲ್‌್‌ಟ ಯ 
§ ೫/೬ ಜಿ ail 286 gl 055 A JESS E38) 
| ೬೫% ೨» 3 ೨5 5B 


ತಿ NEAT 2% ಪ್ಪ 
ಟು GE SSE SS ಬಿಸ ಸಿ NE ಟಟ 


1 


ಕೆರಳಿ ಎದ್ದಾಗ ಅಲ್ಲಾಹನ ಸಂದೇಶವಾಹಕರು ಆ ಜನರೊಡನೆ, "“ಜಾಗ್ರತೆ! ಅಲ್ಲಾಹನ ಒಂಟೆಯನ್ನು (ಮುಟ್ಟಬೇಡಿರಿ) 
ಮತ್ತು ಅದು ನೀರು ಕುಡಿಯುವುದನ್ನು (ತಡೆಯಬೇಡಿರಿ)'' ಎಂದರು. ಆದರೆ ಅವರು ಅವರ ಮಾತನ್ನು ಸುಳ್ಳೆಂದು 
ಸಾರಿದರು ಮತ್ತು ಒಂಟೆಯನ್ನು ಕೊಂದುಬಿಟ್ಟರು..? ಕೊನೆಗೆ ಅವರ ಪಾಪದ ಫಲವಾಗಿ ಅವರ ಪ್ರಭು ಅವರ ಮೇಲೆ, 
ಏಕಕಾಲದಲ್ಲಿ ಎಲ್ಲರನ್ನೂ ಮಣ್ಣುಗೂಡಿಸುವಂತಹ ವಿಪತ್ತನ್ನು ಎರಗಿಸಿದನು ಮತ್ತು ಅವನಿಗೆ (ತನ್ನ ಈ ಕೃತ್ಯದ) 
ಯಾವುದೇ ದುಷ್ಪರಿಣಾಮದ ಭಯವಿಲ್ಲ 


9. ಕುರ್‌ಆನಿನ ಇತರ ಕಡೆಗಳಲ್ಲಿ ಅದರ ವಿವರಣೆಯನ್ನು ಈ ರೀತಿ ಹೇಳಲಾಗಿದೆ- ಸಮೂದ್‌ ಜನಾಂಗದವರು ಸಾಲಿಹ್‌ರಿಗೆ, ನೀವು 
ಸತ್ಯವಂತರಾಗಿದ್ದರೆ ಒಂದು ಪವಾಡವನ್ನು ತೋರಿಸಿರಿ ಎಂದು ಸವಾಲು ಹಾಕಿದ್ದರು. ಅದರಿಂದ ಅವರು ಒಂದು ಹೆಣ್ಣು ಒಂಟೆಯನ್ನು 
ಪವಾಡದ ರೂಪದಲ್ಲಿ ಅವರ ಮುಂದೆ ತಂದು ನಿಲ್ಲಿಸಿ, ಇದು ಅಲ್ಲಾಹನ ಒಂಟೆ, ಅದು ತಾನು ಬಯಸಿದಲ್ಲಿ (ಭೂಮಿಯಲ್ಲಿ) ಸಂಚರಿಸಿ 
ಮೇಯುವುದು. ಒಂದು ದಿನದ ಸಂಪೂರ್ಣ ನೀರು ಅದಕ್ಕೆ ಮೀಸಲಿಡುವುದು. ಇನ್ನೊಂದು ದಿನ ನಿಮಗೂ ನಿಮ್ಮ ಜಾನುವಾರುಗಳಿಗೂ 
ಆಗಿರುವುದು. ಒಂದು ವೇಳೆ ನೀವು ಅದರ ಮೇಲೆ ಕೈ ಮಾಡಿದರೆ, ನಿಮ್ಮ ಮೇಲೆ ಭಯಾನಕ ಶಿಕ್ಷೆ ಎರಗುವುದು ನೆನಪಿರಲಿ ಎಂದು ಎಚ್ಚರಿಕೆ 
ನೀಡಿದರು. ಕೆಲವು ದಿನ ಅವರು ಹೆದರುತ್ತಾ ಕಳೆದರು. ಕೊನೆಗೆ ಅವರು ತಮ್ಮಲ್ಲಿನ ಅತ್ಯಂತ ದುಷ್ಪನಾದ ಮುಖಂಡನನ್ನು ಸಮೀಪಿಸಿ, 
ಒಂಟೆಯನ್ನು ಮುಗಿಸಿ ಬಿಡಬೇಕೆಂದು ವಿನಂತಿಸಿದರು. ಅದಕ್ಕೆ ಆತ ಸಿದ್ಧನಾದ. (ಅಲ್‌ ಅಆ್‌ರಾಫ್‌: 73, ಅಶ್ಶುಅರಾ: 154-156, ಅಲ್‌ 
ಕಮರ್‌: 29) 

10, ಅಲ್‌ ಅಆ್‌ರಾಫ್‌ ಅಧ್ಯಾಯದಲ್ಲಿ ಹೀಗಿದೆ- ""ಒಂಟೆಯನ್ನು ಕೊಂದ ಬಳಿಕ ಸಮೂದ್‌ನವರು ಸಾಲಿಹ್‌ರೊಂದಿಗೆ, ನೀವು 
ನಮ್ಮನ್ನು ಹೆದರಿಸುತ್ತಿದ್ದ ಶಿಕ್ಷೆ ತನ್ನಿರಿ ಎಂದು ಪಂಥಾಹ್ಹಾನ ನೀಡಿದರು.'' (ಸೂಕ್ತ:77) ಹೂದ್‌ ಅಧ್ಯಾಯದಲ್ಲಿ ಹೀಗಿದೆ- ""ಸಾಲಿಹರು 
ಅವರೊಂದಿಗೆ ಹೇಳಿದರು- ಇನ್ನು ನೀವು ಮೂರು ದಿವಸಗಳ ಕಾಲ ನಿಮ್ಮ ಮನೆಗಳಲ್ಲಿ ಚೆನ್ನಾಗಿ ಮೋಜು ಮಾಡಿರಿ. ಅನಂತರ ಶಿಕ್ಷೆ 
ಎರಗುವುದು. ಇದು ಸುಳ್ಳಾಗದಂತಹ ಎಚ್ಚರಿಕೆಯಾಗಿದೆ.'' (ಸೂಕ್ತ : 65) 

11. ಅಂದರೆ ಅವನು ಈ ಲೋಕದ ರಾಜರಂತೆ ಮತ್ತು ಆಡಳಿತಗಾರರಂತಲ್ಲ. ಅವನು ಯಾವುದೇ ಜನಾಂಗದ ಮೇಲೆ ಕ್ರಮ 
ಕೈಗೊಳ್ಳುವಾಗ, ಅದರ ಪರಿಣಾಮವೇನಾದೀತೆಂದು ಆಲೋಜಿಸುವ ಅಗತ್ಯ ಅವನಿಗಿಲ್ಲ. ಅವನ ಅಧಿಕಾರವು ಎಲ್ಲಕ್ಕಿಂತಲೂ ಮಿಗಿಲಾಗಿದೆ. 
ಅವನಿಗೆ ತನ್ನ ಮೇಲೆ ಪ್ರತೀಕಾರವೆಸಗಬಲ್ಲಂತಹ ಸಮೂದ್‌ನ ಬೆಂಬಲಿಗರ ಪೈಕಿ ಯಾವುದಾದರೂ ಶಕ್ತಿ ಎದ್ದು ಬಂದೀತೆಂಬ ಯಾವ 
ಭಯವೂ ಇರಲಿಲ್ಲ. 


ನೇ 
ಮ 


ಕಾಂಡ - 30 


92. ಅಲ್ಲೈಲ್‌ 


ಹೆಸರು 

3 'ಅಲ್ಲೈಲ್‌' ಎಂಬ ಪ್ರಥಮ ಪದವನ್ನೇ ಈ ಅಧ್ಯಾಯದ ಹೆಸರಾಗಿ ಮಾಡಲಾಗಿದೆ. 
ಅವತೀರ್ಣಕಾಲ 

ಇದರ ವಿಷಯಗಳು ಅಶ್ವಮ್ಸ್‌ ಅಧ್ಯಾಯದಂತೆಯೇ ಅವೆರಡೂ ಪರಸ್ಪರ ವ್ಯಾಖ್ಯಾನವೋ ಎಂಬಷ್ಟುಸಾಮ್ಯತೆ ಹೊಂದಿದೆ. 
ಒಂದೇ ವಿಷಯವನ್ನು ಅಶ್ವಮ್ಸ್‌ ಅಧ್ಯಾಯದಲ್ಲಿ ಒಂದು ರೀತಿಯಲ್ಲಿ ಮನವರಿಕೆ ಮಾಡಲಾದರೆ ಈ ಅಧ್ಯಾಯದಲ್ಲಿ ಇನ್ನೊಂದು 
ರೀತಿಯಲ್ಲಿ ವಿವರಿಸಲಾಗಿದೆ. ಇದರಿಂದ ಈ ಎರಡೂ ಅಧ್ಯಾಯಗಳು ಒಂದೇ ಕಾಲದಲ್ಲಿ ಅವತೀರ್ಣಗೊಂಡಂತೆ ತೋರುತ್ತದೆ. 
ಚರ್ಚಾ ವಿಷಯ 

ಇದರ ವಿಷಯವು ಜೀವನದ ಎರಡು ವಿಭಿನ್ನ ಮಾರ್ಗಗಳ ವ್ಯತ್ಯಾಸ ಮತ್ತು ಅವುಗಳ ಪರಿಣಾಮಗಳ ಭಿನ್ನತೆಯ 
ಕುರಿತಾಗಿದೆ. ಮೊದಲ ಭಾಗವು ಆರಂಭದಿಂದ 11ನೇ ಸೂಕ್ತದ ವರೆಗೆ ಮತ್ತು ಎರಡನೆ ಭಾಗವು 12ನೇ ಸೂಕ್ತದಿಂದ ಕೊನೆಯ 
ವರೆಗೆ ಆಗಿದೆ. 

ಮೊದಲ ಭಾಗದಲ್ಲಿ ಮೊತ್ತಮೊದಲು, ಮಾನವ ಕುಲದ ವ್ಯಕ್ತಿಗಳು, ಜನಾಂಗಗಳು ಮತ್ತು ವರ್ಗಗಳು ಈ ಲೋಕದಲ್ಲಿ 
ಮಾಡುವ ಪ್ರಯತ್ನ-ಪರಿಶ್ರಮಗಳು ಕಡ್ಡಾಯವಾಗಿ ತನ್ನ ನೈತಿಕ ಸ್ಮರೂಪದಲ್ಲಿ, ಹಗಲು-ರಾತ್ರಿಯಿಂದ ಹಾಗೂ ಸ್ತ್ರೀಯು 
ಪುರುಷನಿಂದ ಭಿನ್ನವಾಗಿರುವಂತೆಯೇ ಭಿನ್ನವಾಗಿರುತ್ತವೆ. ಇದರ ನಂತರ ಕುರ್‌ಆನಿನ ಸಂಕ್ಷಿಪ್ತ ಅಧ್ಯಾಯಗಳ ಶೈಲಿಯಂತೆ 
ಒಂದು ಸ್ವರೂಪದ ಮೂರು ನೈತಿಕ ವೈಶಿಷ್ಠ 5ಗಳನ್ನು ಮತ್ತು ಇನ್ನೊಂದು ಸ್ಥರೂಪದ ಮೂರು ನೈತಿಕ ವೈಶಿಷ್ಟ್ಯಗಳನ್ನು ಪ್ರಯತ್ನ- 
ಪರಿಶ್ರಮಗಳ ಒಂದು ವಿಶಾಲ ಸಂಗ್ರಹದಿಂದ ಹೆಕ್ಕಿತೆಗೆದು ಉದಾಹರಣೆಯಾಗಿ ಮುಂದಿಡುತ್ತದೆ. ಇದನ್ನು ಕೇಳಿದ ಪ್ರತಿಯೊಬ್ಬನೂ 
ಒಂದು ರೀತಿಯ ವೈಶಿಷ್ಯ್ಯಗಳು ಯಾವ ಜೀವನ ರೀತಿಯನ್ನು ಪ್ರತಿನಿಧೀಕರಿಸುತ್ತದೆ ಮತ್ತು ಅದಕ್ಕೆ ವ್ಯತಿರಿಕ್ತವಾಗಿ ಇನ್ನೊಂದು 
ರೀತಿಯ ಜೀವನ ರೀತಿಯ ಲಕ್ಷಣವೆಂದು ಸುಲಭದಲ್ಲಿ ಗ್ರಹಿಸಬಹುದು. ಈ ಎರಡೂ ಮಾದರಿಗಳನ್ನು ಸಣ್ಣಸಣ್ಣ ವಾಕ್ಯಗಳಲ್ಲಿ 
ಅತ್ಯಂತ ಸುಂದರವಾಗಿ ಸಂತುಲಿತವಾಗಿ ವಿವರಿಸಲಾಗಿದ್ದು ರ್ವ ಅದನ್ನು ಕೇಳಿದ ಕೂಡಲೇ ಮಾನವನ ಹೃದಯದಾಕಕ್ಕೆಇಳಿಯುತ್ತದೆ. 
ನಾಲಗೆಗೆ ಏರುತ್ತದೆ. ಮೊದಲ ಸ್ವರೂಪದ ವೈಶಿಷ್ಠ ಕಗಳೇನೆಂದರೆ ಮಾನವ ಹಣ ಖರ್ಚು ಮಾಡುವುದು, ದೇವಭಯ 
ಹೊಂದಿರುವುದು ಮತ್ತು ಒಳಿತನ್ನು ಒಳಿತೆಂದು ಭಾವಿಸುವುದಾಗಿದೆ. ಎರಡನೇ ಸ್ವರೂಪದ ವೈಶಿಷ್ಟ್ಯಗಳೇನೆಂದರೆ ಅವನು 
ಜಿಪುಣತೆ ತೋರುವುದು, ದೇವನ ಸಂಪ್ರೀತಿ ಮತ್ತು ಪರಲೋಕ ಚಿಂತೆಯಿಂದ ಅಲಕ್ಷ್ಯನಾಗುವುದು ಹಾಗೂ ಒಳಿತನ್ನು 
ಸುಳ್ಳಾಗಿಸುವುದಾಗಿದೆ. ಅನಂತರ, ಈ ಎರಡು ಕಾರ್ಯನೀತಿಯು ಸ್ಪಷ್ಟವಾಗಿ ಒಂದು ಇನ್ನೊಂದರಿಂದ ಭಿನ್ನ ವಾಗಿದ್ದು ಪರಿಣಾಮದ 
ದೃಷ್ಟಿಯಲ್ಲಿ ಎಂದೆಂದಿಗೂ ಸಮಾನವಾಗಿರಲಾರದು, ಅವು ತಮ್ಮಸ್ಟರೂಪದಲ್ಲಿ. ವಿಭಿನ್ನವಾಗಿರುವಂತೆಯೇ ಅವುಗಳ ಪರಿಣಾಮಗಳೂ 
ವಿಭಿನ್ನವಾಗಿವೆಯೆಂದು ಹೇಳಲಾಗಿದೆ. ಮೊದಲ ಕಾರ್ಯನೀತಿಯನ್ನು ಅಳವಡಿಸಿದ ವ್ಯಕ್ತಿ ಅಥವಾ ವರ್ಗಕ್ಕೆ ಅಲ್ಲಾಹನು 
ಜೀವನದ ನೇರ ಮತ್ತು ಸ್ಪಷ್ಟ ಮಾರ್ಗವನ್ನು ಸುಲಭಗೊಳಿಸುವನು. ಎಲ್ಲಿಯವರೆಗೆಂದರೆ ಅವನಿಗೆ ಒಳಿತನ್ನು ಮಾಡುವುದು 
ಸುಲಭವೂ ಕೆಡುಕನ್ನು ಮಾಡುವುದು ಕಷ್ಟವೂ ಆಗುವುದು. ಈ ಮಾತನ್ನು ಅತ್ಯಂತ ಪರಿಣಾಮಕಾರಿ ಹಾಗೂ ಹೃದಯಕ್ಕೆ 
ಬಾಣದಂತೆ ನಾಟುವ ಒಂದು ವಾಕ್ಯದಲ್ಲಿ, ಮನುಷ್ಯನು ಈ ಲೋಕದಲ್ಲಿ ಪ್ರಾಣ ಬಿಡುವಾಗ ಸಂಪತ್ತು ಗೋರಿಗೆ ಅವನೊಂದಿಗೆ 
ಹೋಗಲಾರದು, ಹಾಗಿರುವಾಗ ಸತ್ತ ಬಳಿಕ ಅದು ಯಾವ ಪ್ರಯೋಜನಕ್ಕೆ ಎಂದು ಹೇಳುತ್ತಾ ಕೊನೆಗೊಳಿಸಲಾಗಿದೆ. 

ಎರಡನೇ. ಭಾಗದಲ್ಲೂ ಹಾಗೆಯೇ ಸಂಕ್ಷಿಪ್ತವಾಗಿ ಮೂರು ವಾಸ್ತವಿಕತೆಗಳನ್ನು ವಿವರಿಸಲಾಗಿದೆ. (1) ಅಲ್ಲಾಹನು 
ಮಾನವನನ್ನು ಈ ಲೋಕದಲ್ಲಿ ಅಲಕ್ಷ್ಯನಾಗಿ ಬಿಟ್ಟು ಬಿಡಲಿಲ್ಲ. ಜೀವನದ ವಿವಿಧ ಮಾರ್ಗಗಳ ಪೈಕಿ ನೇರಮಾರ್ಗ ಯಾವುದೆಂದು 


ಕಾಂಡ - 30 


254 ತಪ್ಪೀಮುಲ್‌ ಕುರ್‌ಆನ್‌ 


ತೋರಿಸಿ ಕೊಡುವ ಹೊಣೆಯನ್ನು ವಹಿಸಿದ್ದಾನೆ. ಅದರೊಂದಿಗೆ ಅವನು ತನ್ನ ಪ್ರವಾದಿ ಮತ್ತು ಗ್ರಂಥವನ್ನು ಕಳಿಸಿ ತನ್ನ ಈ 
ಹೊಣೆಗಾರಿಕೆಯನ್ನು ಈಡೇರಿಸಿದ್ದಾನೆಂದು ಹೇಳುವ ಅಗತ್ಯವಿಲ್ಲ. ಏಕೆಂದರೆ ಪ್ರವಾದಿ ಮತ್ತು ಗ್ರಂಥ, ಇವೆರಡೂ ಸನ್ಮಾರ್ಗ 
ತೋರಿಸಲು ಎಲ್ಲರ ಮುಂದೆ ಅಸ್ತಿತ್ವದಲ್ಲಿದ್ದುವು. (2) ಇಹ ಮತ್ತು ಪರಲೋಕಗಳ ಒಡೆಯ ಅಲ್ಲಾಹನೇ ಆಗಿದ್ದಾನೆ. ಇಹಲೋಕವನ್ನು 
ಕೇಳಿದರೆ ಅದೂ ಅವನಿಂದಲೇ ಸಿಗುವುದು, ಪರಲೋಕವನ್ನು ಬಯಸಿದರೆ ಅದನ್ನು ನೀಡುವವನೂ ಅವನೇ ಆಗಿದ್ದಾನೆ. 
ಅವನಿಂದ ಏನನ್ನು ಬೇಡುವಿರಿ ಎಂಬುದನ್ನು ತೀರ್ಮಾನಿಸುವುದು ನಿಮ್ಮ ಕೆಲಸವೆಂದು ಹೇಳಲಾಗಿದೆ. (3) ಪ್ರವಾದಿ ಮತ್ತು 
ಗ್ರಂಥದ ಮೂಲಕ ಒಳಿತನ್ನು ನಿರಾಕರಿಸುವ ದೌರ್ಭಾಗ್ಯಶಾಲಿಗೆ ಧಗಧಗಿಸುತ್ತಿರುವ ಅಗ್ನಿ ಸಿದ್ಧವಾಗಿರುವುದು. ತನ್ನ ಪ್ರಭುವಿನ 
ಸಂಪ್ರೀತಿಗಾಗಿ ತನ್ನ ಸಂಪತನ್ನು ಒಳಿತಿನ ಮಾರ್ಗದಲ್ಲಿ ಖರ್ಚು ಮಾಡುವ ದೇವಭಕ್ತನಿಂದ ಅವನ ಪ್ರಭು ಸಂಪ್ರೀತನಾಗುವನು 
ಮತ್ತು ಎಷ್ಟೆಲ್ಲ ಅವನಿಗೆ ಕೊಡುವನೆಂದರೆ ಅವನು ಬಹಳ ಸಂತೋಷಗೊಳ್ಳುವನು ಎಂದು ಹೇಳಲಾಗಿದೆ. 


ಕಾಂಡ - 39 


ಸ 
0 ಗಿ 


92. ಅಲ್ಲೆ ಲ್‌ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು: 21 ರುಕೂಆ್‌: 1 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


0 ಓಳ ಜ್‌ ಜಟ ಟೀ AT Ye ಬಜ ಫೊ Wh 
OB KL HOSS 854/6451 /ಬ0 ls 
PEPE TE ENA ED 
OSES OCA SALS b G20 SB BESS 
(1-11) ರಾತ್ರೆಯಾಣೆ ಅದು ಆವರಿಸಿದಾಗ. ಹಗಲಿನಾಣೆ ಅದು ಬೆಳಗಿದಾಗ. ಮತ್ತು ಗಂಡು ಹೆಣ್ಣುಗಳನ್ನು 
ಸೃಷ್ಟಿಸಿದವನಾಣೆ. ವಾಸ್ತವದಲ್ಲಿ ನಿಮ್ಮ ಪರಿಶ್ರಮಗಳು ವಿಭಿನ್ನ ತರದ್ದಾಗಿವೆ.' ಆದುದರಿಂದ (ದೇವಮಾರ್ಗದಲ್ಲಿ) 


ಸಂಪತ್ತು ಕೊಟ್ಟವನಿಗೆ, (ದೇವಾಜ್ಞೋಲ್ಲಂಫನೆಯಿಂದ) ದೂರವುಳಿದವನಿಗೆ ಮತ್ತು ಒಳಿತನ್ನು ಸತ್ಯವೆಂದು ಅಂಗೀಕರಿಸಿದವ 
ನಿಗೆ" ನಾವು ಸರಳ ಪಥವನ್ನು ಸುಗಮಗೊಳಿಸುವೆವು.? ಮತ್ತು ಜಿಪುಣತೆ ತೋರಿದವನಿಗೆ, (ತನ್ನ ಪ್ರಭುವಿನ ಬಗ್ಗೆ) 


1. ರಾತ್ರಿ-ಹಗಲು ಮತ್ತು ಗಂಡು-ಹೆಣ್ಣುಸೃಷ್ಟಿಯ ಬಗ್ಗೆ ಆಣೆ ಹಾಕಿರುವುದು ಇದರ ಕುರಿತೇ ಆಗಿದೆ. ರಾತ್ರಿ ಮತ್ತು ಹಗಲು ಹಾಗೂ 
ಗಂಡು ಮತ್ತು ಹೆಣ್ಣು: ಹೇಗೆ ಭಿನ್ನಃ ವಾಗಿವೆಯೋ ಮತ್ತು ಅವುಗಳ ಪರಿಣಾಮಗಳು ಹೇಗೆ ತದ್ದಿಃ ರುದ್ಧವಾಗಿವೆಯೋ ಅದೇ ರೀತಿ ಯಾವ ಮಾರ್ಗ 
ಗಳು ಮತ್ತು ಉದ್ದೇಶಗಳಲ್ಲಿನೀವು ನಿಮ್ಮ ಪ್ರಯತ್ನವನ್ನು ವ್ಯಯಿಸುತ್ತೀರೋ ಅದೂ ತನ್ನ ಸ್ವರೂಪದಲ್ಲಿ ಭಿನ್ನವಾಗಿವೆ ಮತ್ತು ತನ್ನ ಪರಿಣಾಮ 
ದಲ್ಲೂತದ್ವಿರುದ್ಧವಾಗಿವೆಯೆಂದರ್ಥ. ನಂತರದ ಸೂಕ್ತಗಳಲ್ಲಿ ಈ ಎಲ್ಲವಿಭಿನ್ನ ಪ್ರಯತ್ನಗಳು ಎರಡು ದೊಡ್ಡರೀತಿಯಲ್ಲಿವಿಂಗಡಿಸಲ್ಪಡುತ್ತದೆ. 

2. ಇದು ಮಾನವ ಪರಿಶ್ರಮದ ಒಂದು ವಿಧವಾಗಿದ್ದು ಇದರಲ್ಲಿ ವಿಷಯಗಳನ್ನು ಸೇರಿಸಿಕೊಳ್ಳಲಾಗಿದೆ. ಗಮನಕೊಟ್ಟು ನೋಡಿದರೆ 
ಅವು ಎಲ್ಲ ಒಳಿತುಗಳ ಸಮೂಹವಾಗಿದೆಯೆಂದು ತಿಳಿದು ಬರುತ್ತದೆ. (1) ಮಾನವ ಧನಪೂಜೆಗೆ ಬಲಿಯಾಗಬಾರದು. ಅಲ್ಲಾಹನು ತನಗೆ 
ದಯಪಾಲಿಸಿದ ಸಂಪತ್ತನ್ನು ಅಲ್ಲಾಹನ ಮತ್ತವನ ದಾಸರ ಹಕ್ಕುಗಳನ್ನು ಪೂರೈಸಲಿಕ್ಕಾಗಿ, ಒಳಿತು ಮತ್ತು ಸತ್ಕಾರ್ಯಗಳಲ್ಲಿ ದೇವನ 
ಸೃಷ್ಟಿಗಳಿಗೆ ಸಹಾಯ ಮಾಡಲಿಕ್ಕಾಗಿ ಮನಬಿಟ್ಟಿ ಖರ್ಚು ಮಾಡಬೇಕು. (2) ಅವನ ಮನದಲ್ಲಿ ದೇವನ ಭಯವಿರಬೇಕು. ಅವನು ನೀತಿ, 
ಚಾರಿತ್ರ್ಯ, ನಡವಳಿಕೆ, ಸಾಮಾಜಿಕ, ಆರ್ಥಿಕವೇ ಮೊದಲಾದ ಎಲ್ಲರಂಗಗಳಲ್ಲಿ ದೇವನ ಕೋಪಕ್ಕೆ ಕಾರಣವಾಗುವಂತಹ ಎಲ್ಲಕಾರ್ಯಗಳಿಂದ 
ದೂರವಿರಬೇಕು. (3) ಅವನು ಒಳಿತನ್ನು ದೃಢೀಕರಿಸಬೇಕು, ಒಳಿತೆಂಬುದು ಒಂದು ವಿಶಾಲಾರ್ಥದ ಪದವಾಗಿದೆ. ಅದರಲ್ಲಿ ವಿಶ್ವಾಸ, 
ನೀತಿ-ಚಾರಿತ್ರ , ನಡವಳಿಕೆ- ಈ ಮೂರರ ಒಳಿತೂ ಸೇರಿದೆ. ವಿಶ್ವಾಸದಲ್ಲಿ ಒಳಿತನ್ನು ದೃಢೀಕರಿಸುವುದೆಂದರೆ ಮಾನವನು ಶಿರ್ಕ್‌, ನಾಸ್ತಿಕತೆ 
ಮತ್ತು ಬಹುದೇವತ್ನವನ್ನು ಬಿಟ್ಟು ಏಕದೇವತ್ವ, ಪರಲೋಕ ಮತ್ತು ಪ್ರವಾದಿತ್ವವನ್ನು ಸತ್ಯವೆಂದು ಒಪ್ಪಿಕೊಳ್ಳುವುದಾಗಿದೆ. ನೀತಿ-ಚಾರಿತ್ರ 
ಮತ್ತು ಕರ್ಮದಲ್ಲಿ ಒಳಿತನ್ನು ದೃಢೀಕರಿಸುವುದೆಂದರೆ ಮನುಷ್ಯನು ಒಳಿತನ್ನು ಅಲಕ್ಷ ದೊಂದಿಗೆ ಯಾವುದೇ ನಿರ್ದಿಷ್ಟ ವ್ಯವಸ್ಥೆಗೆ ಬದ್ಧವಾಗದೆ 
ನಿರ್ವಹಿಸುವುದಲ್ಲ ಅವನು ದೇವನಿಂದ ನೀಡಲಾದಂತಹ ಒಳಿತು-ಸತ್ಕಾರ್ಯಗಳ ವ್ಯವಸ್ಥೆಯನ್ನು ಸತ್ಯವೆಂದು ಒಪ್ಪಿಕೊಳ್ಳುವುದಾಗಿದೆ. ಆ 
ಎಲ್ಲ ಒಳಿತುಗಳನ್ನು ಅವುಗಳ ಎಲ್ಲಾ ರೂಪಗಳಲ್ಲೂ ಒಂದು ವ್ಯವಸ್ಥೆಗೆ ಬದ್ಧಗೊಳಿಸುವುದಾಗಿದೆ. 

3. ಈ ರೀತಿಯ ಪರಿಶ್ರಮದ ಫಲವಿದು. ಸರಳ ಮಾರ್ಗವೆಂದರೆ ಮಾನವನ ಪ್ರಕೃತಿಗೆ ಅನುಗುಣವಾದ ಮಾರ್ಗವಾಗಿದೆ. ಮಾನವ 


ಕಾಂಡ - 30 


256 ತಪ್ಪೀಮುಲ್‌ ಕುರ್‌ಆನ್‌ 


ರನ್ನು ಮತ್ತು ಸಕಲ ಪ್ರಪಂಚವನ್ನು ಉಂಟು ಮಾಡಿರುವ ಆ ಸೃಷ್ಟಿಕರ್ತನ ಇಚ್ಛೆಗೆ ಅನುಸಾರವಾದ ಮಾರ್ಗ. ಅದರಲ್ಲಿ ಮಾನವನಿಗೆ ತನ್ನ 
ಆತ್ಮಸಾಕ್ಷಿಯೊಂದಿಗೆ ಹೋರಾಟ ನಡೆಸಿ ಮುಂದುವರಿಯಬೇಕಾಗುವುದಿಲ್ಲ. ಅದರಲ್ಲಿ ಮಾನವ ತನ್ನ ಶರೀರ ಮತ್ತು ಪ್ರಾಣ ಹಾಗೂ ಬುದ್ಧಿ 
ಮತ್ತು ಮಾನಸಿಕ ಶಕ್ತಿಗಳ ಮೇಲೆ ಒತ್ತಡ ಹಾಕಿ ಅವನಿಗೆ ಕೆಲಸ ಮಾಡಿಸಬೇಕಾಗುವುದಿಲ್ಲ ಅದಕ್ಕಾಗಿ ಈ ಶಕ್ತಿಗಳನ್ನು ಅವನಿಗೆ ನೀಡಲಾಗಿಲ್ಲ. 
ಅದನ್ನು ಅವನಿಗೆ ಯಾವುದಕ್ಕಾಗಿ ದಯಪಾಲಿಸಲಾಗಿದೆಯೋ ಆ ಕೆಲಸವನ್ನು ಮಾಡಿಸುತ್ತಾನೆ. ಇದರಲ್ಲಿ ಮಾನವನಿಗೆ ಎಲ್ಲೆಡೆಯೂ 
ಪಾಪಭರಿತ ಜೀವನದಲ್ಲಿ ಎದುರಾಗುವ ಸಂಘರ್ಷ, ಪ್ರತಿರೋಧ ಮತ್ತು ಹೋರಾಟ ನಡೆಸಬೇಕಾಗುವುದಿಲ್ಲ, ಅವನಿಗೆ ಮಾನವ ಸಮಾಜದಲ್ಲಿ 
ಪ್ರತಿ ಹೆಜ್ಜೆಯಲ್ಲೂ ಪ್ರೀತಿ ಮತ್ತು ಗೌರವ ಸಿಗುತ್ತಲೇ ಇರುತ್ತವೆ. ತನ್ನ ಸಂಪತ್ತನ್ನು ಮಾನವರ ಒಳಿತಿಗಾಗಿ ಖರ್ಚು ಮಾಡುವ, ಪ್ರತಿಯೊಬ್ಬ 
ನೊಂದಿಗೂ ಉತ್ತಮವಾಗಿ ವರ್ತಿಸುವ, ತನ್ನ ಜೀವನವು ಅಪರಾಧ, ದುಷ್ಕೃತ್ಯ ಮತ್ತು ದುರಾಚಾರಗಳಿಂದ ಮುಕ್ತವಾಗಿರುವ, ತನ್ನ 
ವ್ಯವಹಾರದಲ್ಲಿಪ್ರಾಮಾಣಿಕತೆ ಮತ್ತು ವಿಶ್ವಸ್ಥತೆಯನ್ನು ಪಾಲಿಸುವ, ಯಾರಿಗೂ ವಂಚಿಸದ, ವಚನ ಪಾಲನೆ ಮತ್ತು ನಿಷ್ಠೆಯಿಂದ ವರ್ತಿಸುವ, 
ಯಾರಿಗೂ ವಂಚನೆ, ಅಕ್ರಮ-ಅತ್ಯಾಚಾರದ ಭಯವಿಲ್ಲದ, ಪ್ರತಿಯೊಬ್ಬನೊಂದಿಗೂ ಅತ್ಯುತ್ತಮವಾಗಿ ವರ್ತಿಸುವ, ತನ್ನ ಚಾರಿತ್ರ್ಯ-ಗುಣಗಳ 
ಮೇಲೆ ಯಾರಿಗೂ ಬೆರಳು ತೋರಿಸುವ ಅವಕಾಶಕ್ಕೆಡೆ ಕೊಡದ ವ್ಯಕ್ತಿಯು ಎಂತಹ ಕೆಟ್ಟ ಸಮಾಜದಲ್ಲಿದ್ದರೂ ಅವನಿಗೆ ಖಂಡಿತ ಗೌರವ 
ಲಭಿಸಿಯೇ ತೀರುತ್ತದೆ. ಹೃದಯಗಳು ಅವನತ್ತ ಆಕರ್ಷಿಸುತ್ತವೆ. ಘನತೆ-ಗೌರವಗಳು ಜನರ ದೃಷ್ಟಿಯಲ್ಲಿ ಅವನಿಗಿರುತ್ತದೆ. ಅವನ 
ಆತ್ಮಸಾಕ್ಷಿಯೂ ಸಂತೃಪ್ರವಾಗಿರುತ್ತದೆ. ಸಮಾಜದಲ್ಲೂ ಅವನಿಗೆ ಯಾವ ದುಷ್ಟನಿಗೂ ಸಿಗದಂತಹ ಪ್ರತಿಷ್ಠೆಯಿರುತ್ತದೆ. ಇದನ್ನೇ "ಅನ್ನಹ್ನ್‌ 
' ಅಧ್ಯಾಯದ 97ನೇ ಸೂಕ್ತದಲ್ಲಿ ಹೀಗೆ ಹೇಳಲಾಗಿದೆ: ಟಿ 5 343 31355 6 ಪ ಶತ 5 (ಪುರುಷನಾಗಿರಲಿ, 
ಸ್ಟ್ರೀಯಾಗಿರಲಿ, ಯಾರು ಸತ್ಯರ್ಮವೆಸಗುವನೋ ಅವನು ಸತ್ಯವಿಶ್ಚಾಸಿಯಾಗಿದ್ದರೆ ಅವನಿಗೆ ನಾವು ಇಹಲೋಕದಲ್ಲಿ ಪರಿಶುದ್ದ ಜೀವನವನ್ನು 
ದಯಪಾಲಿಸುವೆವು) ಮರ್ಯಮ್‌ ಅಧ್ಯಾಯದ 96ನೇ ಸೂಕ್ತದಲ್ಲಿ 111೪ ಟಮ ಭು 1 58) (ನಿಶ್ಚಯ 
ವಾಗಿಯೂ,ಸತ್ಯವಿಶ್ವಾಸವಿರಿಸಿಕೊಂಡು ಸತ್ಯರ್ಮವೆಸಗುತ್ತಿರುವವರಿಗಾಗಿ (ಜನರ) ಹೃದಯಗಳಲ್ಲಿ ಅನುರಾಗವನ್ನುಂಟು ಮಾಡುವನು) 
ಎಂದು ಹೇಳಲಾಗಿದೆ. ಇನ್ನು ಈ ಲೋಕದಿಂದ ಪರಲೋಕದವರೆಗೆ ಮಾನವನಿಗೆ ಸುಖ-ಸಂತೋಷ ಲಭಿಸುವ ಮಾರ್ಗ ಇದುವೇ ಆಗಿದೆ. 
ಇದರ ಪರಿಣಾಮಗಳು ನಶ್ಚರ ಮತ್ತು ತಾತ್ಕಾಲಿಕವಲ್ಲ. ಶಾಶ್ವತ ಮತ್ತು ಅನಶ್ಚರವಾಗಿದೆ. 

ಈ ಕುರಿತು ಅಲ್ಲಾಹನು, ನಾವು ಅವನಿಗೆ ಸರಳ ಪಥವನ್ನು ಸುಗಮಗೊಳಿಸುವೆವು ಎಂದು ಹೇಳುತ್ತಾನೆ. ಇದರ ಅರ್ಥ. ಅವನು 
ಒಳಿತನ್ನು ದೃಢೀಕರಿಸಿ, ಇದೇ ಮಾರ್ಗ ನನಗೆ ಸೂಕ್ತವಾದುದು, ಕೆಡುಕಿನ ದಾರಿ ಸೂಕ್ತವಲ್ಲವೆಂದು ತೀರ್ಮಾನಿಸಿದಾಗ ಮತ್ತು ಕಾರ್ಯತಃ 
ಧನತ್ಯಾಗ ಮತ್ತು ಕೆಡುಕು ಮುಕ್ತ ಜೀವನವನ್ನು ಅನುಸರಿಸಿ, ಈ ದೃಢೀಕರಣ ಸರಿಯಾದುದು ಎಂಬುದನ್ನು ಸಾಬೀತು ಪಡಿಸಿದಾಗ, 
ಅಲ್ಲಾಹನು ಅವನಿಗೆ ಆ ಮಾರ್ಗದಲ್ಲಿ ನಡೆಯುವುದನ್ನು ಸುಲಭಗೊಳಿಸುವನು. ಅವನಿಗೆ ಅನಂತರ ಪಾಪಕಾರ್ಯವೆಸಗುವುದು ಕಷ್ಟವೂ 
ಪುಣ್ಯ ಕಾರ್ಯವೆಸಗುವುದು ಸುಲಭವೂ ಆಗುವುದು, ಹರಾಮ್‌(ನಿಷಿದ) ಸೊತ್ತು ಅವನ ಮುಂದೆ ಬಂದರೆ, ಇದು ಲಾಭದ 
ವ್ಯವಹಾರವಲ್ಲವೆಂದು ಭಾವಿಸಿ, ಅದು ಕೆಂಡವಾಗಿದ್ದು ತಾನದನ್ನು ಕೈಯಲ್ಲಿ ತೆಗೆದುಕೊಳ್ಳಲಾರೆನೆಂದು ಭಾವಿಸುತ್ತಾನೆ. ದುರಾಜಾರದ 
ಅವಕಾಶಗಳು ಅವನ ಮುಂದೆ ಬಂದಾಗ ಅದು ಮೋಜು-ಮಜಾದ ಅವಕಾಶ ಲಭಿಸಿತೆಂದು ಅದರತ್ತ ಮುಗಿಬೀಳಲಾರ. ಅದನ್ನು ಬೆಂಕಿಯ 

ದ್ಹಾರವೆಂದು ಬಗೆದು ಅದರಿಂದ ದೂರ ಓಡುವನು. ನಮಾರುಖ್‌ ಅವನಿಗೆ.ಭಾರವಾಗದು. ಸಮಯಕ್ಕೆ ಸರಿಯಾಗಿ ಅದನ್ನು ನಿರ್ವಹಿಸದಿದ್ದರೆ 
ಅವನಿಗೆ ನೆಮ್ಮದಿಯಿರಲಾರದು. ರುಕಾತ್‌ ಕೊಡುವುದರಿಂದ ಅವನಿಗೆ ಬೇಸರವಾಗದು. ತನ್ನ ಸೊತ್ತಿನಿಂದ ರುಕಾತ್‌ ಕೊಡುವವರೆಗೆ 
ಅವನು ಅದನ್ನು ಮಲಿನವೆಂದು ಭಾವಿಸುವನು. ಒಟ್ಟಿನಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಅಲ್ಲಾಹನತ್ತ ಸಾಗುವ ಮಾರ್ಗವನ್ನು ಅವನಿಗೆ 
ಸುಗಮಗೊಳಿಸಲಾಗುವುದು. ಪರಿಸ್ಥಿತಿಯೂ ಅದಕ್ಕೆ ಪೂರಕವಾಗಿರುವುದು. ಅವನಿಗೆ ಸಹಾಯ ಮಾಡಲಾಗುವುದು. 

ಇದಕ್ಕೆ ಮುಂಚೆ ಅಲ್‌ ಬಲದ್‌ ಅಧ್ಯಾಯದಲ್ಲಿ ಇದೇ ಮಾರ್ಗವನ್ನು ದುರ್ಗಮವೆಂದು ಹೇಳಲಾಗಿತ್ತು. ಇಲ್ಲಿ ಅದನ್ನು ಸುಲಭ 
ಮಾರ್ಗವೆಂದು ಹೇಳಲಾಗುತ್ತಿದೆ. ಇವೆರಡರ ಮಧ್ಯೆ ಹೊಂದಾಣಿಕೆ ಹೇಗೆಂಬ ಪ್ರಶ್ನೆ ಇಲ್ಲಿ ಉದ್ಭವಿಸುತ್ತದೆ. ಅದರ ಉತ್ತರ ಹೀಗಿದೆ: ಈ 
ಮಾರ್ಗವನ್ನು ತುಳಿಯುವುದಕ್ಕಿಂತ ಮುಂಚೆ ಇದು ಮಾನವನಿಗೆ “ದುರ್ಗಮ 'ವಾಗಿ ಕಾಣುತ್ತದೆ. ಅದನ್ನು ಏರಬೇಕಾದರೆ ಅವನಿಗೆ ತನ್ನ 
ಚಿತ್ತಾಕಾಂಕ್ಷೆಯೊಂದಿಗೆ, ತನ್ನ ಲೋಕಾರಾಧಕ ಕುಟುಂಬದವರೊಡನೆ, ತನ್ನ ಸಂಬಂಧಿಕರೊಡನೆ, ತನ್ನ ಆಪ್ತೇಷ್ಠರು ಮತ್ತು ತನ್ನೊಂದಿಗೆ 
ವ್ಯವಹರಿಸುವವರೊಡನೆ ಹಾಗೂ ಎಲ್ಲಕ್ಕಿಂತಲೂ ಮಿಗಿಲಾಗಿ ಶೈತಾನನೊಂದಿಗೆ ಕಾದಾಡಬೇಕಾಗುತ್ತದೆ. ಏಕೆಂದರೆ ಅವರೆಲ್ಲರೂ ಅವನಿಗೆ 
ಅದರಲ್ಲಿ ತಡೆಯುಂಟು ಮಾಡುತ್ತಾರೆ ಮತ್ತು ಅದನ್ನು ಭಯಾನಕವಾಗಿ ತೋರಿಸುತ್ತಾರೆ. ಆದರೆ ಮಾನವನು ಒಳಿತನ್ನು ದೃಢೀಕರಿಸಿ ಆ 
ಮಾರ್ಗದಲ್ಲಿನಡೆಯುವ ದೃಢಸಂಕಲ್ಪಮಾಡಿದಾಗ ಮತ್ತು ತನ್ನ ಸಂಪತ್ತನ್ನು ಅಲ್ಲಾಹನ ಮಾರ್ಗದಲ್ಲಿ ವ್ಯಯಿಸುತ್ತಾ ತಕ್ಷಾ(ದೇವಭಯ)ವನ್ನು 
ಅಳವಡಿಸಿಕೊಂಡು ಪ್ರಾಯೋಗಿಕವಾಗಿ ಈ ಸಂಕಲ್ಪವನ್ನು ಇನ್ನಷ್ಟು ಬಲಿಷ್ಠಗೊಳಿಸಿದಾಗ ಅವನಿಗೆ ಈ ಏರನ್ನು ಹತ್ತುವುದು ಸುಲಭವಾಗುವುದು 
ಮತ್ತು ನೈತಿಕ ಪತನದ ಕಣಿವೆಗೆ ಬಿದ್ದು ಬಿಡುವುದು ಕಷ್ಟವಾಗುವುದು. 


ಕಾಂಡ - 30 


92. ಅಲ್ಲೈಲ್‌ 257 


ಆಜ £5 SLO AOE 


ನಿರ್ಲಕ್ಷ್ಯ ತೋರಿದವನಿಗೆ ಮತ್ತು ಒಳಿತನ್ನು ತಿರಸ್ಕರಿಸಿದವನಿಗೆ" ನಾವು ಕಠಿಣ ದಾರಿಯನ್ನು ಸುಗಮಗೊಳಿಸುವೆವು.* 
ಅವನು ವಿನಾಶ ಹೊಂದುವಾಗ ಅವನ ಸಂಪತ್ತು ಅವನ ಯಾವ ಪ್ರಯೋಜನಕ್ಕೆ ಬಂದೀತು? 


4. ಇದು ಮಾನವ ಪರಿಶ್ರಮದ ಇನ್ನೊಂದು ವಿಧವಾಗಿದ್ದು ಅದರ ಪ್ರತಿಯೊಂದು ಅಂಶವು ಮೊದಲ ಅಂಶಕ್ಕಿಂತ ಭಿನ್ನವಾಗಿದೆ, 
ಜಿಪುಣತೆಯಿಂದ ಹಣವನ್ನು ಶೇಖರಿಸಿ ಕೂಡಿ ಹಾಕುವ ತನ್ನ ಮೇಲಾಗಲಿ ತನ್ನ ಮಕ್ಕಳು ಮರಿಗಳ ಮೇಲಾಗಲಿ ಖರ್ಚು ಮಾಡದವನನ್ನು 
ಜಿಪುಣನೆಂದು ಜನರು ಸಾಮಾನ್ಯವಾಗಿ ಭಾವಿಸುವಂತಹ ಜಿಪುಣತೆಯಲ್ಲ ಬದಲಾಗಿ ಇಲ್ಲಿ ಜಿಪುಣತೆಯೆಂದರೆ ಅಲ್ಲಾಹನ ಮಾರ್ಗದಲ್ಲಿ 
ಮತ್ತು ಒಳಿತಿನ ಹಾಗೂ ಸತ್ಕಾರ್ಯಗಳಿಗಾಗಿ ಖರ್ಚು ಮಾಡದಿರುವುದಾಗಿದೆ. ಈ ಅರ್ಥದಲ್ಲಿ ತನಗಾಗಿ, ತನ್ನ ಐಶಾರಾಮಕ್ಕಾಗಿ, ತನ್ನ 
ಹಿತಾಸಕ್ತಿಗಳಿಗಾಗಿ ಮತ್ತು ತನ್ನ ವಿಹಾರಗಳಿಗೆ ಮನಬಿಚ್ಚಿ ಹಣಪೋಲು ಮಾಡುವವನು, ಆದರೆ ಯಾವುದೇ ಸತ್ಕಾರ್ಯಗಳಿಗಾಗಿ ಒಂದು 
ಪೈಸೆಯನ್ನೂ ಹ ಹೊರತೆಗೆಯದವನೂ ಜಿಪುಣನಾಗಿದ್ದಾನೆ ಅಥವಾ ಒಂದು ವೇಳೆ ಹಣ ಖರ್ಚು ಮಾಡುವುದಿದ್ದರೂ ಅದರಿಂದ 
ತನಗೆ ಇರು ಪ್ರಸಿದ್ಧಿ ಅಥವಾ ಇನ್ನಾವುದೇ ಲೌಕಿಕ ಪ್ರಯೋಜನ ಸಿಕ್ಕಿತೋ ಎಂದು ನೋಡಿ ಖರ್ಚು ಮಾಡುವವನು. ನಿರಪೆ! ೇಕ್ಷತೆ 
ಸನ: ಮನುಷ್ಯನು ಈ ಲೋಕದ ಭೌತಿಕ ಲಾಭಗಳನ್ನೇ ತನ್ನೆ ಲ್ಲಪ್ರಯತ್ನ-ಪರಿಶ್ರಮಗಳ ಉದ್ದೇಶವಾಗಿ ಮಾಡುವುದು ಹಾಗೂ 
ದೇವನಿಂದ ನಿರಪೇಕ್ಷನಾಗಿ ಅವನು ಯಾವ ಕಾರ್ಯಗಳಿಂದಾಗಿ ಪ್ರಸನ್ನನಾಗುತ್ತಾನೆ, ಯಾವುದರಿಂದ ಕೋಪಗೊಳ್ಳುತ್ತಾನೆಂಬುದನ್ನು 
ಲೆಕ್ಕಿಸದಿರುವುದಾಗಿದೆ. ಇನ್ನು ಒಳಿತನ್ನು ಸುಳ್ಳಾಗಿಸುವ ವಿಷಯ. ಅದು ತನ್ನ ಎಲ್ಲವಿವರಣೆಗಳಲ್ಲಿ ಒಳಿತನ್ನು ಸತ್ಯವೆಂದು ಒಪ್ಪಿಕೊಳ್ಳುವುದರ 
ವಿರುದ್ಧವಾಗಿದೆ. ಆದ್ದರಿಂದ ಅದರ ವಿವರಣೆಯ ಅಗತ್ಯವಿಲ್ಲ ಏಕೆಂದರೆ ಒಳಿತನ್ನು ಸಮರ್ಥಿಸುವುದರ ಅರ್ಥವನ್ನು ನಾವು ಸ್ಪಷ್ಟಪಡಿಸಿದ್ದೇವೆ. 

5. ಈ ಮಾರ್ಗವನ್ನು ಕಠಿಣವೆಂದು ಹೇಳಿರುವುದು ಅದರಲ್ಲಿನಡೆಯುವವನು ಭೌತಿಕ ಲಾಭಗಳು, ಲೌಕಿಕ ಆಸಕ್ತಿಗಳು ಮತ್ತು ಬಾಹ್ಯ 
ಯಶಸ್ಸಿನ ಆಶೆಯಲ್ಲಿ ಅದರತ್ತ ಸಾಗುತ್ತಾನಾದರೂ ಅದರಲ್ಲಿ ಯಾವಾಗಲೂ ತನ್ನ ಪ್ರಕೃತಿ, ಆತ್ಮಸಾಕ್ಷಿ, ಸೃಷ್ಟಿಕರ್ತನ ನಿಯಮಗಳು ಹಾಗೂ 
ತನ್ನ ಸುತ್ತಮುತ್ತಲ ಸಮಾಜದಿಂದ ಅವನಿಗೆ ಹೋರಾಡಬೇಕಾಗುತ್ತದೆಂಬ ಕಾರಣಕ್ಕಾಗಿದೆ. ಸತ್ಯಸಂಧತೆ, ಪ್ರಾಮಾಣಿಕತೆ, ವಿಶ್ವಸ್ಥತೆ, ಸ ಸಭ್ಯತೆ, 
ಮಾನ-ಮರ್ಯಾದೆಯ ನೈತಿಕ ಮೇರೆಗಳನ್ನು ಮುರಿದು ಎಲ್ಲಾ ಅತಮಿಂದಟಿ ತನ್ನ ಸ್ವಾರ್ಥ ಮತ್ತು ಆಗ್ರ ಗ್ರಹಗಳನ್ನು "ಪೂರೈಸಲು 
ಪ್ರಯತ್ನಿಸುತ್ತಾನೆ. ಅವನಿಂದ ದೇವ ಸೃಷ್ಟಿಗಳಿಗೆ ಒಳಿತಿನ ಬದಲು ಕೆಡುಕುಂಟಾಗುವಾಗ, ಇತರರ ಹಕ್ಕುಗಳ ಮತ್ತು ಮಾನದ ಮೇಲೆ ಹಸ್ತಕ್ಷೇಪ 
ನಡೆಸಿದಾಗ ಅವನು ತನ್ನ ದೃಷ್ಟಿಯಲ್ಲೇ ಅವಮಾನಿತನಾಗುತ್ತಾನೆ. ಅವನಿರುವ ಸಮಾಜದಲ್ಲಿ ಹೆಜ್ಜೆ ಹೆಜ್ಜೆಗೂ ಸಂಘರ್ಷ ಮಾಡಿ ಮುಂದೆ 
ಸಾಗಬೇಕಾಗುತ್ತದೆ. ಅವನು ದುರ್ಬಲನಾಗಿದ್ದರೆ ಅವನ ಈ ವರ್ತನೆಗಾಗಿ ತರತರದ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ. ಅವನು 
ಸಿರಿವಂತ, ಶಕ್ತಿಶಾಲಿ ಮತ್ತು ಪ್ರಭಾವಿಯಾಗಿದ್ದರೆ ಅವನ ದಬ್ಬಾಳಿಕೆಗೆ ಜನರು ಮಣಿಯುತ್ತಾರೆ. ಆದರೆ ಯಾರ ಮನದಲ್ಲೂ ಅವನಿಗಾಗಿ 
ಸಹಾನುಭೂತಿ, ಗೌರವ ಮತ್ತು ಪ್ರೀತಿಯ ಭಾವನೆ ಇರುವುದಿಲ್ಲ. ಅವನ ಆಪ್ತೇಷ್ಠರು ಕೂಡಾ ಅವನನ್ನು ಕೆಟ್ಟ: ವ್ಯಕ್ತಿಯೆಂದೇ ಗುರುತಿಸುತ್ತಾರೆ. 
ಇದು ಕೇವಲ ವ್ಯಕ್ತಿಗಳಿಗೆ ಮಾತ್ರ ಸೀಮಿತವಾದುದಲ್ಲ. ಲೋಕದ ಅತಿದೊಡ್ಡ ಶಕ್ತಿಶಾಲಿ ದೇಶಗಳೂ ನೈತಿಕ ಮೇರೆಗಳನ್ನು ಮೀರಿ ತನ್ನ ಶಕ್ತಿ 
ಮತ್ತು ಧನಬಲದ ಮದದಿಂದ ದುಷ್ಕರ್ಮಿಯಾದಾಗ ಒಂದೆಡೆ ಹೊರ ಜಗತ್ತು ಅದರ ಶತ್ರುವಾಗುತ್ತದೆ. ಇನ್ನೋ 0ದೆಡೆ ಅವರದೇ ಸಮಾಜ 
ದಲ್ಲಿ ಅಪರಾಧಗಳು, ಆತ್ಮಹತ್ಯೆ, ಮಾದಕವ್ಯ ಸನ, ಸಾಂಕ್ರಾಮಿಕ ರೋಗಗಳು, ಕುಟುಂಬಗಳಲ್ಲಿ ಶಿಥಿಲತೆ, ಯುವಜನರ ಮಾರ್ಗಭ್ರಷ್ಟತೆ, 
ವರ್ಗ ಸಂಘರ್ಷ ಮತ್ತು ಆಕ್ರಮ-ಆತ್ಮಾಜಾರಗಳು ತಾಂಡವವಾಡುತ್ತದೆ. ಈ ಸ್ಥಿತಿಯು ಪರಾಕಾಷ್ಠೆಗೆ ತಲುಪಿದಾಗ ಜಗತ್ತಿನ ಇತಿಹಾಸದಲ್ಲಿ 
ಶಾಪ ಮತ್ತು ನಿಂದನೆಯ ಹೊರತು ಬೇರೇನನ್ನೂ ಬಿಟ್ಟು ಹೋಗುವುದಿಲ್ಲ. 

ಅಂತಹ ವ್ಯಕ್ತಿಗೆ ನಾವು ಕಠಿಣ ದಾರಿಯನ್ನು ಸುಗಮಗೊಳಿಸುವೆವು ಎಂದು ಹೇಳಿರುವುದರ ಅರ್ಥ ಅವನಿಂದ ಒಳಿತಿನ ಮಾರ್ಗದಲ್ಲಿ 
ನಡೆಯುವ ಅವಕಾಶವನ್ನು ಕಿತ್ತುಕೊಳ್ಳುವೆವು, ಕೆಡುಕಿನ ದಾರಿಗಳನ್ನು ಅವನಿಗಾಗಿ ತೆರೆದು ಕೊಡಲಾಗುವುದು, ಅದಕ್ಕೆ ಬೇಕಾಗುವ ಸಂಪತ್‌ 
ಸೌಕರ್ಯಗಳನ್ನು ಅವನಿಗೆ ಒದಗಿಸಲಾಗುವುದು, ಕೆಡುಕನ್ನು ಮಾಡುವುದು ಅವನಿಗೆ ಸುಲಭವಾಗುವುದು. ಒಳಿತನ್ನು ಮಾಡುವ ಯೋಚನೆಯೇ 
ಅವನಿಗೆ ಪ್ರಾ ಣಕಂಟಕವೆನಿಸುವುದು ಎಂದಾಗಿದೆ. ಇದೇ ಸ್ಥಿತಿಯನ್ನು ಕುರ್‌ಆನಿನ ಇತರ ಕಡೆಗಳಲ್ಲಿ ಹೀಗೆ ಹೇಳಲಾಗಿದೆ- '"ಅಲ್ಲಾಹ್‌ 
ಯಾರಿಗೆ ಸನ್ಮಾರ್ಗ ನೀಡಲಿಚ್ಛಿಸುತ್ತಾನೋ ಅವನ ಹೃದಯವನ್ನು ಇಸ್ಲಾಮಿಗಾಗಿ ತೆರೆದು ಬಿಡುತ್ತಾನೆ ಮತ್ತು ಯಾರನ್ನು 
ಪಥಭ್ರಷ್ಟತೆಯಲ್ಲಿಡಲಿಚ್ಛಿಸುತ್ತಾನೋ ಅವನ ಹೃದಯವನ್ನು ಸಂಕೀರ್ಣಗೊಳಿಸುತ್ತಾನೆ. (ಇಸ್ಲಾಮಿನ ಬಗ್ಗೆ ಯೋಚಿಸುತ್ತಲೇ) ಅವನಿಗೆ ತನ್ನ 
ಆತ್ಮವು ಆಕಾಶಕ್ಕೆ ಹಾರಿ ಹೋಗುತ್ತಿರುವುದೋ ಎಂದು ಭಾಸವಾಗುವಂತೆ ಅದನ್ನು ದಮನಿಸುತ್ತಾನೆ. (ಅನ್‌ಆಮ್‌: 125), ಖಂಡಿತವಾಗಿಯೂ 


ಕಾಂಡ - 39 


258 ತಪ್ಪೀಮುಲ್‌ ಕುರ್‌ಆನ್‌ 


ತ ಯ 


(12-21) ಖಂಡಿತವಾಗಿಯೂ ದಾರಿತೋರಿಸುವ ಹೊಣೆ ನಮ್ಮ ಮೇಲಿದೆ” ಮತ್ತು ವಾಸ್ತವದಲ್ಲಿ ಪರಲೋಕ 
ಮತ್ತು ಇಹಲೋಕ ಇವೆರಡಕ್ಕೂ ನಾವೇ ಒಡೆಯರು. ನಾನಂತು ಧಗಧಗಿಸುವ ಅಗ್ನಿಯ ಕುರಿತು ನಿಮಗೆ ಎಚ್ಚರಿಕೆ 
ಕೊಟ್ಟು ಬಿಟ್ಟೆರುವೆನು. ಸುಳ್ಳಾಗಿಸಿದ ಹಾಗೂ ವಿಮುಖನಾದ ಹತಭಾಗ್ಯನ ಹೊರತು ಇನ್ನಾರೂ ಅದರಲ್ಲಿಉರಿಯಲಾರರು. 


ನಮಾರು್‌ ಅತ್ಯಂತ ಕಷ್ಟಕರ ಕಾರ್ಯ. ಆದರೆ ಕಟ್ಟಕಡೆಗೆ ತಮ್ಮ ಪ್ರಭುವನ್ನು ಸಂಧಿಸಬೇಕೆಂದೂ ಆತನೆಡೆಗೇ ಮರಳಬೇಕೆಂದೂ ನಂಬಿರುವ 
ಆಜ್ಞಾಪಾಲಕ ದಾಸರಿಗೆ ಅದು ಕಷ್ಟಕರವಲ್ಲ. (ಅಲ್‌ಬಕರ:46) ಮುನಾಫಿಕರ ಕುರಿತು, ""ಅವರು ನಮಾರಯ್‌ಗೆ ಆಲಸ್ಯದೊಂದಿಗೆ 
ಬರುತ್ತಾರೆ, ದೇವಮಾರ್ಗದಲ್ಲಿ ಒಲ್ಲದ ಮನಸ್ಸಿನಿಂದ ಖರ್ಚು ಮಾಡುತ್ತಾರೆ.” (ಅತ್ತೌಬ: 54) ಹಾಗೂ ""ಅಲ್ಲಾಹನ ಮಾರ್ಗದಲ್ಲಿ 
ಒಂದಿಷ್ಟು ಖರ್ಚು ಮಾಡಿದರೂ ಅದನ್ನು ಬಲಾತ್ಕಾರದ ದಂಡನೆಯೆಂದು ತಿಳಿದುಕೊಳ್ಳುವವರು ಅವರಲ್ಲಿದ್ದಾರೆ.'' (ಅತ್ರೌಬ: 98) ಎಂದು 
ಹೇಳಲಾಗಿದೆ. 

6. ಇನ್ನೊಂದು ಮಾತಿನಲ್ಲಿ ಇದರ ಅರ್ಥ ಹೀಗಿದೆ: ಒಂದು ದಿನ ಅವನು ಸಾಯಲೇಬೇಕಾಗಿದೆ ಮತ್ತು ಈ ಲೋಕದಲ್ಲಿ 
ಐಶಾರಾಮಕ್ಕಾಗಿ ಮಾಡಿದುದೆಲ್ಲವನ್ನು ಇಲ್ಲೇ ಬಿಟ್ಟು ಹೋಗಬೇಕಾಗಿದೆ. ಪರಲೋಕಕ್ಕಾಗಿ ಅವನು ಏನೂ ಸಂಪಾದಿಸಿ ಕೊಂಡೊಯ್ಯದಿದ್ದರೆ 
ಈ ಸಂಪತ್ತೆಲ್ಲ ಯಾವ ಪ್ರಯೋಜನಕ್ಕೆ? ಗೋರಿಗೆ ಅವನು ಯಾವುದೇ ಅರಮನೆಯನ್ನೋ, ಕಾರನ್ನೋ, ಆಸ್ತಿಯನ್ನೋ, ನಗದನ್ನೋ 
ಕೊಂಡೊಯ್ಯಲಾರನು. 

7. ಅಂದರೆ ಮಾನವನ ಸೃಷ್ಟಿಕರ್ತನೆಂಬ ನೆಲೆಯಲ್ಲಿ ಅಲ್ಲಾಹನು ತನ್ನ ಯುಕ್ತಿ, ನ್ಯಾಯ ಮತ್ತು ಕರುಣೆಯಿಂದಾಗಿ ಅವನಿಗೆ ಈ 
ಲೋಕದಲ್ಲಿ ಅಜ್ಜಾ ್ಲಾನಿಯಾಗಿ ಬಿಟ್ಟುಬಿಡಲಿಲ್ಲ, ಅವನಿಗೆ ಸನ್ಮಾರ್ಗ ಯಾವುದು ದುರ್ಮಾರ್ಗಗಳು ಯಾವುವು, ಒಳ್ಳೆಯದು ಯಾವುದು ಕೆಟ್ಟದು 
ಯಾವುದು, ಹಲಾಲ್‌ ಯಾವುದು ಹರಾಮ್‌ ಯಾವುದು, ಯಾವ ರೀತಿಯಲ್ಲಿ ಬದುಕಿದರೆ ಅವನು ವಿಧೇಯ ದಾಸನಾಗುವನು ಮತ್ತು 
ಯಾವುದನ್ನು ಅನುಸರಿಸಿದರೆ ಅವನು ಅವಿಧೇಯದಾಸನಾಗಿ ಬಿಡುವನು ಎಂಬುದನ್ನು ತೋರಿಸಿ ಕೊಡುವ ಜವಾಬ್ದಾರಿಕೆಯನ್ನು ತಾನೇ 
ವಹಿಸಿಕೊಂಡಿದ್ದಾನೆ. ಇದನ್ನೇ ಅನ್ನಹ್ನ್‌ ಅಧ್ಯಾಯದಲ್ಲಿ ಹೀಗೆ ಹೇಳಲಾಗಿದೆ: ಜಿ) 3 ಹ ಹಚ 3 “ಅಡ್ಡ ಮಾರ್ಗಗಳೂ 
ಇರುವಾಗ ನೇರಮಾರ್ಗವನ್ನು ತೋರಿಸುವ ಹೊಣೆ ಅಲ್ಲಾಹನ ಮೇಲೆಯೇ ಇದೆ." `(ಸೂಕ್ತ:9) ವಿವರಣೆಗೆ ನೋಡಿರಿ ತಪ್ಲೀಮುಲ್‌ 
ಕುರ್‌ಆನ್‌ ಸಂಪುಟ-3, ಅನ್ನಹ್ಲ್‌ ಟಿ.9. ಸ್‌ 

8. ಈ ವಾಕ್ಯಕ್ಕೆ ಅನೇಕ ಅರ್ಥಗಳಿವೆ. ಅವೆಲ್ಲವೂ ಸರಿಯಾಗಿವೆ. (1) ಈ ಲೋಕದಿಂದ ಪರಲೋಕದ ವರೆಗೆ ಎಲ್ಲಿಯೂ ನೀವು 
ಅಲ್ಲಾಹನ ಹಿಡಿತದಿಂದ ಹೊರಗಿಲ್ಲ, ಏಕೆಂದರೆ ಎರಡೂ ಲೋಕಗಳ ಒಡೆಯ ನಾವೇ ಆಗಿದ್ದೇವೆ. (2) ನಮ್ಮ ಒಡೆತನವು ಈ ಲೋಕ ಮತ್ತು 
ಪರಲೋಕ ಎರಡಲ್ಲೂ ಇದೆ. ನಾವು ತೋರಿಸಿದ ಮಾರ್ಗದಲ್ಲಿ ನೀವು ನಡೆದರೂ ನಡೆಯದಿದ್ದರೂ ಸರಿ. ದುಮಾರ್ಗವನ್ನು ಅನುಸರಿಸಿದರೆ 
ನಮಗೇನೂ ಹಾನಿಮಾಡಲಾರಿರಿ, ಸನ್ನಾರ್ಗವನ್ನಮಸರಿಸಿದರೂ ನಮಗೇನೂ ಲಾಭ ಮಾಡಲಾರಿರಿ, ಅದರ ಲಾಭವನ್ನು ನೀವೇ ಪಡೆಯುವಿರಿ. 
ನಿಮ್ಮ ಅವಿಧೇಯತೆಯಿಂದ ನಮ್ಮ ಒಡೆತನಕ್ಕೇನೂ ಧಕ್ಕೆಯಾಗದು, ನಿಮ್ಮ ವಿಧೇಯತೆಯಿಂದ ಅದರಲ್ಲೇನೂ ಹೆಚ್ಚಳವೂ ಆಗದು. 
(3) ಎರಡೂ ಲೋಕಗಳ ಒಡೆಯ ನಾವೇ ಆಗಿದ್ದೇವೆ. ಈ ಲೋಕವನ್ನು ಬಯಸಿದರೆ ಅದು ನಮ್ದಿಂದಲೇ ನಿಮಗೆ ಸಿಗುವುದು. ಪರಲೋಕದ 
ಒಳಿತನ್ನು ಬಯಸಿದರೆ ಅದನ್ನು ಕೊಡುವ ಕೆಲಸ; ಸವೂ ನಮ್ಮದೇ. ಇದೇ ವಿಷಯವನ್ನು ಆಲಿ ಇಮ್ರಾನ್‌ ಅಧ್ಯಾಯದ 145ನೇ ಸೂಕ್ತದಲ್ಲಿ 
ಹೀಗೆ ಹೇಳಲಾಗಿದೆ: ಈ 4೫353183123 ಬ ಆ ಯಯ ತ ತಿ! ಫಿ. “ಐಹಿಕ ಪ್ರತಿಫಲಾಪೇಕ್ಷೆಯಿಂದ ಕೆಲಸ 
ಮಾಡುವವನಿಗೆ ನಾವು ಇಹದಲ್ಲೇ ಕೊಡುವೆವು ಮತ್ತು ಪಾರಲೌಕಿಕ ಪ್ರತಿಫಲಾಪೇಕ್ಷೆಯಿಂದ ಕೆಲಸ ಮಾಡುವವನು ಅದನ್ನು ಪರಲೋಕದಲ್ಲಿ 
ಪಡೆಯುವನು.'' ಅಶ್ಶೂರಾ ಅಧ್ಯಾಯದ 20 ಸೂಕ್ತದಲ್ಲಿ ಇದನ್ನೇ ಹೀಗೆ ಹೇಳಲಾಗಿದೆ: 


0 


ಬಹಿ) ಹ ಯಪ ಸಿಮ್‌ ಹ 403, ಇಪ ರಜೆ 
““ಯಾರು ಪರಲೋಕದ ಬೆಳೆಯನ್ನು ಬಯಸುತ್ತಾನೋ ಅವನ ಬೆಳೆಯನ್ನು ನಾವು ವೃದ್ಧಿಸುತ್ತೇವೆ. ಯಾರು ಈ ಲೋಕದ 

ಬೆಳೆಯನ್ನು ಬಯಸುತ್ತಾನೋ ಅವನಿಗೆ ಈ ಲೋಕದಲ್ಲೇ ಕೊಟ್ಟು ಬಿಡುತ್ತೇವೆ. ಆದರೆ ಪರಲೋಕದಲ್ಲಿ ಅವನಿಗೆ ಯಾವ ಪಾಲೂ ಇಲ್ಲ.'' 

(ವಿವರಣೆಗಾಗಿ ನೋಡಿರಿ ತಪ್ಲೀಮುಲ್‌ ಕುರ್‌ಆನ್‌ ಸಂಪುಟ-1 ಆಲಿ ಇಮ್ರಾನ್‌: ಟಿ.105, ಸಂಪುಟ-4 ಅಶ್ಕೂರಾ: ಟಿ.37) 


ಕಾಂಡ - 30 


92. ಅಲ್ಲೈಲ್‌ 259 


A ೬ Ye ೨ನ ಕ ಬಡಿಯ bp ಚ್ಚ್‌ 
L505 (4 SH TOLMER LOSS Gh 
A PA TTA pe 4 PRE ೨ ಚ 
ಓರ 1141 Os er HOSS EEN) 
ಪುನೀತನಾಗಲಿಕ್ಕಾಗಿ ತನ್ನ ಸಂಪತ್ತನ್ನು ದಾನ ಮಾಡುವಂತಹ ಅತ್ಯ ತ ಧರ್ಮನಿಷ್ಠನು ಅದರಿಂದ 
ದೂರವಿರಿಸಲ್ಪಡುವನು. 'ಅವನುಪ ಪ್ರತಿಫಲ ಕೊಡಬೇಕಾದಂತಹ ಯಾರ, ಯಾವ: ಹರ ಭಾರವೂ ಅವನ ಮೇಲಿಲ್ಲ. 


ಅವನಂತು ಕೇವಲ ತನ್ನ ಸರ್ವೋನ್ನತ ಪ್ರಭುವಿನ ಪ್ರಸನ್ನತೆಗಾಗಿ ಈ ಕಾರ್ಯವನ್ನು ಮಾಡುತ್ತಾನೆ? ಮತ್ತು” ಆವನು 
ಖಂಡಿತವಾಗಿಯೂ (ಇವನಿಂದ) ಪ್ರಸನ್ನನಾಗುವನು.* - 


9. ಅತ್ಯ ೦ತ ದುಷ್ಟನ ಹೊರತು ಯಾರೂ ನರಕಾಗ್ನಿಗೆ ಹೋಗಲಾರರು ಮತ್ತು ಅತ್ಯ ತ ಧರ್ಮನಿಷ್ಠನ ಹೊರತು ಯಾರೂ ಅದರಿಂದ 
mE ಎಂದು ಇದರರ್ಥವಲ್ಲ. `ಇಲ್ಲಿ ಉದ್ದೇಶಿಸಿರುವುದು ಎರಡು ಅತಿ ವಿಭಿನ್ನ ಪಾತ್ರ ಗಳನ್ನು ಮುಂದಿಟ್ಟು ಅವರ ಅಕಿ ವ್ಯ ತೃಸ್ತ ಸ್ತ 
ಪರಿಣಾಮಗಳನ್ನು ವಿವರಿಸುವುದಾಗಿದೆ. ಒಬ್ಬನು ಅಲ್ಲಾಹನ ಮತ್ತವರ ರಸೂಲರ ಶಿಕ್ಷಣಗಳನ್ನು ಸುಳ್ಳಾಗಿಸುವವನು ಮತ್ತು ಅನುಸರಣೆಯ 
ಮಾರ್ಗದಿಂದ ಮುಖ ತಿರುಗಿಸುವವನು. ಇನ್ನೊಬ್ಬನು ವಿಶ್ವಾಸವಿರಿಸುವುದು ಮಾತ್ರವಲ್ಲ, ಅತ್ಯಂತ ಪ್ರಾಮಾಣಿಕತೆಯೊಂದಿಗೆ. ತೋರಿಕೆ 
ಮತ್ತು ಆಡಂಬರದ ಬಯಕೆಯಿಲ್ಲದೆ ತನ್ನ ಸಂಪತ್ತನ್ನು ಅಲ್ಲಾಹನ'ಮಾರ್ಗದಲ್ಲಿ ಖರ್ಚು ಮಾಡಿ, ಅಲ್ಲಾಹನ ಬಳಿ ಪಾವನ-ವ್ಯಕ್ತಿಯಾಗುವ 
ಬಯಕೆ ಹೊಂದಿರುವವನು. ಈ ಎರಡೂ ಪಾತ್ರಗಳು:ಮಕ್ಕಾದ ಸಮಾಜದಲ್ಲಿ ಎಲ್ಲರ ಮುಂದೆ'ಇತ್ತು.ಆದ್ದರಿಂದ ಯಾರದೇ ಹೆಸರೆತ್ತದೆ, 
ನರಕಾಗ್ನಿಯಲ್ಲಿ ಮೊದಲ ಪಾತ್ರದ ವ್ಯಕ್ತಿ ಹೊತ್ತಿ ಉರಿಯುವನೇ ಹೊರತು ಎರಡನೆಯ ಪಾತ್ರದವನಲ್ಲ ಹಾಗೂ ಆ.ಅಗ್ನಿಯಿಂದ ಎರಡನೇ 
ಪಾತ್ರದವನು ದೂರವಿರಿಸಲ್ಪಡುವನೇ ಹೊರತು ಒಂದನೆಯ ಪಾತ್ರದವನಲ್ಲನೆಂದು ಜನರಿಗೆ ತಿಳಿಸಲಾಗಿದೆ... , 

10. ಇದು ಆ ನಿಷ್ಠಾವಂತ ವ್ಯಕ್ತಿಯ ನಿಸ್ಪೃಹತೆಯ ಇನ್ನಷ್ಟು ವಿವರಣೆಯಾಗಿದೆ. ಅವನು ಯಾರ ಮೇಲೆ ಖರ್ಚು ಮಾಡುತ್ತಾನೋ 
ಅವನಿಗೆ ಪ್ರತ್ಯುಪಕಾರ ತೀರಿಸಲು ಅಥವಾ ಇನ್ನಷ್ಟುಪ್ರ ಕೋಣನ 'ಪಡೆಯಲಿಕ್ಕಾಗ ಅವರಿಗೆ ಬಹುಮಾನ ಮತ್ತು ಪಾರಿತೋಷಕ ನೀಡಲು, 
ಮತ್ತು ಆವರನ್ನು ಸತ್ಕರಿಸಲು ಅವನ ಉಪಕಾರವು ಮೊದಲೂ ಇರಲಿಲ್ಲ ಮುಂದೆಯೂ ಇರುವುದಿಲ್ಲ. ಬದಲಾಗಿ ಅವನು ತನ್ನ ಮಹಾನ್‌ 
ಪ್ರಭುವಿನ ಸಂಪ್ರಿ ತಿಗಳಿಸಿಕಾಗಿ, ಹಿಂದೆಯೂ | ಉಪಕಾರ ಇದ್ದಿರದ, ಮುಂದೆಯೂ ಉಪಕಾರ ನಿರೀಕ್ಷೆಯಿಲ್ಲದವರ ಮೇಲೆ ಖರ್ಚು 
ಮಾಡುತ್ತಾನೆ. ಇದರ ಅತ್ಯುತ್ತಮ ಉದಾಹರಣೆಯು ಅಬೂಬಕರ್‌(ರ) ಆಗಿದ್ದಾರೆ. ಅವರು ಮಕ್ಕಾದಲ್ಲಿ ಇಸ್ಲಾಮ್‌ ಸ್ವೀಕರಿಸಿದ ತಪ್ಪಿಗಾಗಿ 
ತಮ್ಮ ಮಾಲಿಕರಿಂದ ದೌರ್ಜನ್ಯಕ್ಕೆ ಬಲಿಯಾಗುವ ಅಸಹಾಯಕ ದಾಸೆ- ದಾಸಿಯರನ್ನು ಖರೀದಸಿ, ಅವರು ಅಕ್ರಮದಿಂದ ಪಾರಾಗುವಂತಾಗಲು 
ಅವರನ್ನು ಸ್ವತಂತ್ರ ಗೊಳಿಸುತ್ತಿದ್ದರು. ಇಬ್ನು ಜರೀರ್‌. ಮತ್ತು. ಇಬ್ನು ಅಸಾಕರ್‌ರವರು.ಅಬ್ಬುಲ್ಲಾ ಬಿನ್‌ ರುಬೈರ್‌(ರ)ರ ವರದಿಯನ್ನು 
ಹೀಗೆ ಉಲ್ಲೇಖಿಸುತ್ತಾರೆ. ಅಬೂ ಬಕರ್‌ರವರು ಈ ರೀತಿ ಬಡ ದಾಸ-ದಾಸಿಯರನ್ನು ವಿಮೋಚಿಸಲು ಹಣ ಖರ್ಚು ಮಾಡುವುದನ್ನು ನೋಡಿ 
ಅವರ ತಂದೆ ಅವರೊಂದಿಗೆ ಹೀಗೆ ಹೇಳಿದರು- ಮಗಾ! ನೀನು ಈ ರೀತಿ ಬಡವರನ್ನು Seid ನಾನು ನೋಡುತ್ತಿದ್ದೇನೆ. ನೀನು. 
ಅಬೂ ಬಕರ್‌ ಹೇಳಿದರು: dhe Ww ಆ ಅಪ್ಪಾ! ನಾನು ಅಲ್ಲಾಹನಿಂದ ದೊರೆಯುವ ಪ್ರತಿಫಲವನ್ನು 'ಬಯಸುತ್ತೇನೆ.' 4 

. 11. ಈ ಸೂಕ್ತಕ್ಕೆ ಎರಡರ್ಥಗಳಿರಬಹುದು. ಒಂದು, ಅಲ್ಲಾಹನು ಖಂಡಿತವಾಗಿ ಅವನಿಂದ ಪ್ರಸನ್ನ ನ್ನನಾಗುವನು. ಎರಡು, ಸದ್ಯ ವೇ 
ಅಲ್ಲಾಹನು ಅವನಿಗೆ ಅವನು ಸಂತುಷ್ಠನಾಗುವಷ್ಟು ನೀಡುವನು, 


ಕಾಂಡ -"30 


ಹ 93.' ಅದುಹಾ 
ಲು 


ಹಸರು 
ಟೊ ಎಂಬ ಪ್ರಥಮ ಪದವನ್ನೇ ಇದರ ಹೆಸರನ್ನಾಗಿ ಮಾಡಲಾಗಿದೆ. 
ಅವತೀರ್ಣಕಾಲ ' 


ಇದು ಮಕ್ಕಾದ ಅತಿ ಆರಂಭದ ಕಾಲದಲ್ಲಿ ಅವತೀರ್ಣಗೊಂಡಿತೆಂದು ಅದರ ವಿಷಯದಿಂದಲೇ ತಿಳಿಯುತ್ತದೆ. 
ವರದಿಗಳಿಂದಲೂ ತಿಳಿದು ಬರುವಂತೆ, ಕೆಲವು ಸಮಯದ ತನಕ ದಿವ್ಯವಾಣಿ(ವಹೀ)ಯ ಅವತೀರ್ಣ ಸರಣಿ ನಿಂತು ಹೋಗಿತ್ತು. 
ಇದರಿಂದ ಪ್ರವಾದಿ(ಸ) ಅವರು ಬಹಳ ಕಳವಳಗೊಂಡಿದ್ದರು.ತನ್ನಿಂದೇನಾದರೂ ತಪ್ಪಾಗಿದೆಯೇ? ಅದರಿಂದ ನನ್ನ ಪ್ರಭು 
ನನ್ನಿಂದ ಕೋಪಗೊಂಡು ನನ್ನನ್ನು ಬಿಟ್ಟು ಬಿಟ್ಟನೇ ಎಂಬ ಆತಂಕ ಅವರನ್ನು ಆಗಾಗ ಕಾಡುತ್ತಿತ್ತು. ಅದಕ್ಕಾಗಿ ದಿವ್ಯವಾಣಿಯ 
ಅವತೀರ್ಣವು ಯಾವುದೇ ಕೋಪದಿಂದಾಗಿ ನಿಲ್ಲಿಸಲಾಗಿಲ್ಲ. ಅದರ ಔಚಿತ್ಯವೇ ಹಗಲಿನ ನಂತರ ರಾತ್ರಿಯ 
ಪ್ರಶಾಂತತೆಯುಂಟಾಗುವುದರಲ್ಲಿ ಅಡಗಿರುವ ಔಚಿತ್ಯವೇ ಆಗಿದೆಯೆಂದು ಅವರಿಗೆ ಸಾಂತ್ಸನ ನೀಡಲಾಗುತ್ತದೆ. ಅಂದರೆ 
ದಿವ್ಯವಾಣಿಯ ತೀವ್ರ ಬೆಳಕು ನಿಮ್ಮ ಮೇಲೆ ನಿರಂತರ ಬೀಳುತ್ತಲಿದ್ದರೆ ನಿಮ್ಮ ನರಗಳು ಅದನ್ನು ಸಹಿಸಲಾರವು. ಆದ್ದರಿಂದ 
ನಿಮಗೆ ಶಾಂತಿ ಸಮಾಧಾನ ಲಭಿಸಲೆಂದು ಮಧ್ಯದಲ್ಲಿ ವಿರಾಮ ನೀಡಲಾಗಿದೆ. ಈ ಸ್ಥಿತಿಯು ಪ್ರವಾದಿತ್ವದ ಆರಂಭ ಕಾಲದಲ್ಲಿ 
ಪ್ರವಾದಿಯವರಿಗೆ ಉಂಟಾಗುತ್ತಿತ್ತು. ಆಗ ದಿವ್ಯವಾಣಿಯನ್ನು ಸಹಿಸಿಕೊಳ್ಳುವ ಅಭ್ಯಾಸವಾಗಿರಲಿಲ್ಲ. ಆದ್ದರಿಂದ ಮಧ್ಯೆ ಮಧ್ಯೆ 
ಸ್ವಲ್ಪ ವಿರಾಮ ನೀಡುವುದು ಅಗತ್ಯವಾಗಿತ್ತು. ಇದನ್ನು ಮುದ್ದಸಿರ್‌ ಅಧ್ಯಾಯದ ಮುನ್ನು ಡಿಯಲ್ಲಿ ನಾವು ಸ್ಪಷ್ಟ ಪಡಿಸಿದ್ದೇವೆ. 
ಮುದ್ದುಮ್ಮಲ್‌ ಅಧ್ಯಾಯದ 5ನೇ ಟಿಪ್ಪಣಿಯಲ್ಲಿ ವಹೀಯ "ಅವತೀರ್ಣದ ಆಫಾತ ಎಷ್ಟು ತೀವ್ರ ವಾಗಿರುತ್ತದೆಂಬುದನ್ನು 
ವಿವರಿಸಿದ್ದೇವೆ. ನಂತರದ ಕಾಲದಲ್ಲಿ ಈ ಭಾರವನ್ನು ಸಹಿಸುವ ಅಭ್ಯಾಸವಾದಾಗ ದೀರ್ಫ ಅವಧಿ ನೀಡುವ ಅಗತ್ಯ ಉಳಿಯಲಿಲ್ಲ. 


ಚರ್ಚಾ ವಿಷಯ 

ಇದರ ವಿಷಯ ಪ್ರವಾದಿ(ಸ) ಅವರಿಗೆ ಸಾಂತ್ವನ ನೀಡುವುದಾಗಿತ್ತು ಮತ್ತು ದಿವ್ಯವಾಣಿಯ ಅವತರಣವು ನಿಂತು ಹೋದ 
ಕಾರಣ ಅವರಿಗುಂಟಾಗಿದ್ದ ಕಳವಳವನ್ನು ಹೋಗಲಾಡಿಸುವುದು ಉದ್ದೇಶವಾಗಿತ್ತು. ಪ್ರಪ್ರಥಮವಾಗಿ ಹಗಲಿನ ಬೆಳಕು ಮತ್ತು 
ರಾತ್ರಿಯ ಪ್ರಶಾಂತತೆಯ ಆಣೆ ಹಾಕಿ, ನಿಮ್ಮ ಪ್ರಭು ಖಂಡಿತ ನಿಮ್ಮ ಕೈ ಬಿಟ್ಟಿಲ್ಲ ಮತ್ತು ನಿಮ್ಮಿಂದ ಕೋಪಗೊಂಡಿಲ್ಲವೆಂದು 
ಸಾಂತ್ವನ ನೀಡಲಾಗಿದೆ. ಆ ಬಳಿಕ, ಇಸ್ಲಾಮಿನ ಸಂದೇಶ ಪ್ರಚಾರದ ಆರಂಭ ಕಾಲದಲ್ಲಿ ನಿಮಗೆದುರಾಗುವ ತೀವ್ರ ಸಂಕಷ್ಟಗಳು 
ಹೆಚ್ಚು ದಿನ ಉಳಿಯಲಾರವು. ಮುಂದಿನ ಕಾಲ ಹಿಂದಿನ ಕಾಲಕ್ಕಿಂತ ಉತ್ತಮವಾಗುತ್ತಲಿರುವುದು, ಹೆಚ್ಚು ಕಾಲವೇನೂ 
ಕಳೆಯದು, ಅಲ್ಲಾಹನು ನಿಮ್ಮ ಮೇಲೆ ಅನುಗ್ರಹಗಳ ಸುರಿಮಳೆಯನ್ನೇ ವರ್ಷಿಸುವನು, ಅದರಿಂದ ನೀವು ಸಂತುಷ್ಟರಾಗುವಿರಿ 
ಎಂಬ ಸುವಾರ್ತೆಯನ್ನು ನೀಡಲಾಗಿದೆ. ಇದು ಕುರ್‌ಆನಿನ ಸ್ಪಷ್ಟ ಭವಿಷ್ಯವಾಣಿಗಳ ಪೈಕಿ ಒಂದಾಗಿದ್ದು, ಅನಂತರ ಅದು ಅಕ್ಷರಶಃ 
ಸಾಕ್ಷಾತ್ಕಾರಗೊಂಡಿತು. ಆ ಸಂದರ್ಭದಲ್ಲಿ ಮಕ್ಕಾದಲ್ಲಿ ಓರ್ವ ಅಸಹಾಯಕ ವ್ಯಕ್ತಿ ಇಡೀ ಜನಾಂಗದ ಅಜ್ಞಾನದ ವಿರುದ್ಧ 
ಹುಸಿ ಇಷ್ಟು ದೊಡ್ಡ ಯಶಸ್ಸು ಗಳಿಸುವನು ಎಂಬುದರ ಸೂಚನೆಯು ದಂಡದ ವರೆಗೂ ಗೋಚರಿಸುತ್ತಿರಲಿಲ್ಲ. 

ತರುವಾಯ ಅಲ್ಲಾಹನು ತನ್ನ ಪ್ರೀತಿಯ ಪ್ರ ಪ್ರವಾದಿ(ಸ)ಯೊಂದಿಗೆ ಹೀಗೆ ಹೇಳುತ್ತಾನೆ- ನಾವು ನಿಮ್ಮನ್ನು ಬಿಟ್ಟು ಬಿಟ್ಟಿದ್ದೇ 
ಮತ್ತು ನಿಮ್ಮಿಂದ ಕೋಪಗೊಂಡಿದ್ದೇವೆಂಬ ಕಳವಳ ನಿಮಗೆ ಹೇಗುಂಟಾಯಿತು. ನಾವು ನಿಮ್ಮ ಮೇಲೆ ನಿಮ್ಮ ಜನ್ಮದಿಂದಲೇ 
ಅನುಗ್ರಹಗಳನ್ನು ಸುರಿಸುತ್ತಾ ಬಂದಿದ್ದೇವೆ. ನೀವು ತಬ್ಬಲಿಯಾಗಿ ಹುಟ್ಟಿದ್ದೀರಿ. ನಾವು ನಿಮ್ಮ ಪಾಲನೆ-ಪೋಷಣೆಯ ಅತ್ಯುತ್ತಮ 
ವ್ಯವಸ್ಥೆ ಮಾಡಿದೆವು. ನಿಮಗೆ ಸನ್ಮಾರ್ಗ ತಿಳಿದಿರಲಿಲ್ಲ. ನಾವು ನಿಮಗೆ ಸನ್ಮಾರ್ಗ ತೋರಿಸಿದೆವು- ನೀವು ದಾರಿದ್ರದಲ್ಲಿದ್ದಿರಿ. 
ನಾವು ನಿಮ್ಮನ್ನು ಸಂಪನ್ನಗೊಳಿಸಿದೆವು. ಇದೆಲ್ಲವೂ ನೀವು ಆರಂಭದಿಂದಲೇ ನಮ್ಮ ಕೃಪಾಕಟಾಕ್ಟದಲ್ಲಿದ್ದುನಾವು ಅನುಗ್ರಹ ಮತ್ತು 


ಕಾಂಡ --30 


93. ಅದ್ದುಹಾ 261 


ಔದಾರ್ಯಗಳು ನಿರಂತರವಾಗಿ ನಿಮ್ಮ ಮೇಲಿರುವುದು ಸ್ಪಷ್ಟವಾಗಿ ಸೂಚಿಸುತ್ತದೆ- ಈ ಸಂದರ್ಭದಲ್ಲಿ ತಾಹಾ ಅಧ್ಯಾಯದ 
37 ರಿಂದ 46ರ ವರೆಗಿನ ಸೂಕ್ತಗಳನ್ನು ಮುಂದಿಡಬೇಕು. ಮೂಸಾರನ್ನು ಫಿರ್‌ಔನನಂತಹ ದುಷ್ಟನ ಬಳಿಗೆ ಕಳಿಸುವಾಗ, ಅವರ 
ಕಳವಳವನ್ನು ` ನೋಡಿ ಅದನ್ನು ದೂರೀಕರಿಸಲು ಅವರೊಂದಿಗೆ ಸ -ಹೇಳುತ್ತಾನೆ- ನೀವು ಹುಟ್ಟಿದಂದಿನಿಂದಲೂ ನಮ್ಮ 
ಅನುಗ್ರಹಗಳು ನಮ್ಮೊಂದಿಗೆ ಇರುವುದರಿಂದ ನೀವು ಸಮಾಧಾನದಿಂದಿರಿ. ಈ ಭಯಾನಕ ಕಾರ್ಯಾಚರಣೆಯಲ್ಲಿ ಡ್ಲಿನೀವು ಒಬ್ಬರೇ 
ಅಲ್ಲ ನಿಮ್ಚೊಂದಿಗೆ ನಮ್ಮ ಔದಾರ್ಯವು ಸದಾ ಇರುವುದು. . 
ಕೊನೆಯಲ್ಲಿ ಅಲ್ಲಾಹನು ಪ್ರ ತ್ರವಾದಿಯವರೊಂದಿಗೆ(ಸ) ಹೀಗೆಂದಿದ್ದಾರೆ, “ನಾವು ಸು ಮೇಲೆ ಮಾಡಿರುವ 
ಉಪಕಾರಗಳಿಗಾಗಿ ನೀವು ಜನರೊಂದಿಗೆ ಹೇಗೆ ವರ್ತಿಸಬೇಕು ಮತು ಬ ನಮ್ಮಕೊಡುಗೆಗಳಿಗೆ ನೀವು ಹೇಗೆ ಕೃ ತಜ್ಞತೆ ಸಲ್ಲಿಸಬೇಕೆಂದು 
ತಿಳಿಸುತ್ತೇನೆ.'' 


ಕಾಂಡ - 39 


93. ಅದ್ದುಹಾ 
(ಅವತೀರ್ಣ - ಮಕ್ಕಾದಲ್ಲಿ 


ಸೂಕ್ತಗಳು: 11 ಬ ರುಕೂಆ್‌: 1 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


OMSK ENS 8445/83 ೪೬೪೪ 


(1-11) ಪ್ರಕಾಶಮಯ ಹಗಲಿನಾಣೆ," ಮತ್ತು ರಾತ್ರಿಯಾಣೆ- ಅದು ಪ್ರಶಾಂತವಾಗಿ ಆವರಿಸುವಾಗ` 
(ಸಂದೇಶವಾಹಕರೇ) ನಿಮ್ಮ ಪ್ರಭು ನಿಮ್ಮನ್ನು ಖಂಡಿತ ಕೈ ಬಿಡಲಿಲ್ಲ ಮತ್ತು ಅವನು ಕೋಪಿಸಲೂ ಇಲ್ಲ್‌ ಮತ್ತು 


ಫೆ 
1. ಇಲ್ಲಿ ಬ! "ದುಹಾ' ಎಂಬ ಪದವು ರಾತ್ರಿಯ ವಿರುದ್ಧ ಪ್ರಯೋಗವಾಗಿದೆ. ಹಗಲಿನ ಬೆಳಕು ಎಂಬುದು ಇದರ ಅರ್ಥ. 
ಅದರ ಉದಾಹರಣೆ ಅಆ್‌ರಾಫ್‌ ಟ್ಟು ಈ ಸೂಕ್ತಗಳಾಗಿವೆ, 


ಚಿ ಹಿ ಯ J EH Sl GS. ೬೪ ಚಕರ ಚಲ 4 

'“ನಾಡಿನವರು ರಾತ್ರಿ ನಿದ್ರಿ. ಸುತ್ತಿದ್ದಾಗ ನಮ್ಮ ಯಾತನೆಯು ಹಠಾತ್ತನೆ ಬಂದು 'ಬಿಡಲಾರದೆಂದು ಈಗ ನಿರ್ಭೀತರಾಗಿರುವರೇ ಅಥವಾ 
ಅವರು ಹಗಲು ಹೊತ್ತಿನಲ್ಲಿ ಕ್ರೀಡಾಮಗ್ನರಾಗಿದ್ದಾಗ ನಮ್ಮ ಯಾತನೆ ಎರಗಲಾರದೆಂದು ನಿಶ್ಚಿಂತರಾಗಿರುವರೇ? (97-98) ಈ ಸೂಕ್ತದಲ್ಲಿ 
ಆಲಿ "ದುಹಾ' ಪದವನ್ನು ರಾತ್ರಿಯ ಎರುದ್ಧ ಬಳಸಲಾಗಿರುವುದರಿಂದ ಅದರ, ಅರ್ಥ ಹಗಲೇ ಆಗಿದೆ, ಮುಂಜಾನೆಯಲ್ಲ. 

2. ಮೂಲದಲ್ಲಿರಾತ್ರಿಗೆ ಆಡ ( ಸಜಾ' ಎಂಬ ಪದ ಬಳಕೆಯಾಗಿದ್ದು. ಅದರಲ್ಲಿ ರಾತ್ರಿಯ ಅಂಧಕಾರ ಆವರಿಸುವುದು ಮಾತ್ರವಲ್ಲ 
ಮೌನ ಮತ್ತು ಪ್ರಶಾಂತತೆಯ ಅರ್ಥವೂ ಸೇರಿದೆ. ರಾತ್ರಿಯ ಈ ಗುಣಕ್ಕೆ ಮುಂದೆ ವಿವರಿಸಲಿರುವ ವಿಷಯದೊಂದಿಗೆ ಸಂಬಂಧವಿದೆ. 

3. ಹದೀಸ್‌ ವರದಿಗಳಿಂದ ತಿಳಿದು ಬರುವಂತೆ, ಕೆಲವು ಸಮಯದ 'ವರೆಗೆಪ್ರ ವಾದಿವಯರಿಗೆ ವಹೀ ಬರುವುದು ಸ್ಥಗಿತಗೊಂಡಿತ್ತು. 
ವಿವಿಧ ವರದಿಗಳಲ್ಲಿ ಈ ಅವಧಿ ಬೇರೆ ಬೇರೆಯಾಗಿ ವಿವರಿಸಲಾಗಿದೆ. ಇಬ್ನು ಜುರೈಹ್‌ 12 ದಿವಸ, ಕಲ್ಲೀ 15 ದಿವಸ, ಇಬ್ನು ಅಬ್ಬಾಸ್‌ 
25 ದಿವಸ, ಸುದ್ದೀ ಮತ್ತು ಮುಕಾತಿಲ್‌ 40 ದಿವಸವೆಂದು ಹೇಳಿದ್ದಾರೆ. ಈ ಅವಧಿಯು ಬಹಳ ದೀರ್ಥವಾಗಿದ್ವು ಇದರಿಂದ ಪ್ರವಾದಿಯವರು 
ಕಳವಳಗೊಂಡಿದ್ದರು, ವಿರೋಧಿಗಳೂ ಅವರನ್ನು ಪರಿಹಾಸ್ಯ ಮಾಡುತ್ತಿದ್ದರು. ಏಕೆಂದರೆ ಪ್ರವಾದಿಯ ಮೇಲೆ ಅವತೀರ್ಣಗೊಳ್ಳುತ್ತಿದ್ದ 
ಯಾವುದೇ ಹೊಸ ಅಧ್ಯಾಯವನ್ನು ಅವರು ಜನರಿಗೆ ಓದಿ ಕೇಳಿಸುತ್ತಿದ್ದರು. ಆದ್ದರಿಂದ ಒಂದು ಅವಧಿಯ ವರೆಗೆ ಅವರು ಯಾವುದೇ 
ಹೊಸ ವಹೀಯನ್ನು ಜನರಿಗೆ ಕೇಳಿಸದೆ ಇದ್ದಾಗ, ಅದರ ಸ್ರೋತ ಮುಚ್ಚಲ್ಲಟ್ಟಿದೆಯೆಂದು ಜನರು ಭಾವಿಸಿಕೊಂಡರು. ಜುಂದುಬ್‌ ಬಿನ್‌ 
ಅಬ್ದುಲ್ಲಾ ಅಲ್‌ ಬಜಲಿಯವರ ವರದಿ ಪ್ರಕಾರ, ಜಿಬ್ರೀಲ್‌(ಅ) ಬರುವುದು ನಿಂತು ಬಿಟ್ಟಾಗ, ಮುಹಮ್ಮದ್‌ರನ್ನು(ಸ) ಅವರ ಪ್ರಭು ಬಿಟ್ಟು 
ಬಿಟ್ಟನೆಂದು ಬಹುದೇವಾರಾಧಕರು ಹೇಳ ತೊಡಗಿದರು. (ಇಬ್ನು ಜರೀರ್‌, ತಬ್ರಾನಿ, ಅಬ್ದು ಬಿನ್‌ ಹುಮೈದ್‌, ಸಠಈದ್‌ ಬಿನ್‌ ಮಸ್ಸೂರ್‌, 
ಇಬ್ನು ಮರ್ದೂಯ) ಬೇರೆ ವರದಿಗಳಿಂದ ತಿಳಿದು ಬರುವಂತೆ, ಪ್ರವಾದಿಯವರ ಮನೆಯ ಎದುರು ಮನೆಯಲ್ಲಿ ವಾಸಿಸುತ್ತಿದ್ದ ಅವರ 
ಚಿಕ್ಕಪ್ಪ ಅಬೂ ಲಹಬನ ಪತ್ನಿ ಉಮ್ಮು ಜಮೀಲ್‌ ಪ್ರವಾದಿಯವರೊಡನೆ, ನಿನ್ನ ಶೈತಾನನು ನಿನ್ನ ಕೈ ಬಿಟ್ಟಿರುವಂತೆ ಕಾಣುತ್ತದೆ. ಎಂದು 
ಹೇಳಿದರು. ಔನಿ ಮತ್ತು ಇಬ್ನು ಜರೀರ್‌ರವರು ಇಬ್ನು ಅಬ್ಬಾಸ್‌ರ ವರದಿಯನ್ನು ಹೀಗೆ ನತರ ಅನೇಕ ದಿವಸಗಳವರೆಗೆ 


ಕಾಂಡ --30- 


93. ಅದ್ಭುಹಾ 263 


ಸಜ ಸ್ಟೆ IE ಸ ಗಳ ಬಲ್‌ ಜತ 

EB IB ISSO SEE NOS Ss 
ಖಂಡಿತವಾಗಿಯೂ ಅನಂತರದ ಕಾಲಫಟ್ಟವು ನಿಮ್ಮ ಪಾಲಿಗೆ ಮುಂಚಿನ ಕಾಲಘಟ್ಟಕ್ಕಿಂತ ಉತ್ತಮವಾಗಿರುವುದು.* 
ಸದ್ಯದಲ್ಲೇ ನಿಮ್ಮ ಪ್ರಭು, ನೀವು ಸಂತುಷ್ಟರಾಗುವಷ್ಟನ್ನು ನಿಮಗೆ ಕೊಡುವನು.* ಅವನು ನಿಮ್ಮನ್ನು ಅನಾಥನಾಗಿ ಕಂಡು 
ಆಶ್ರಯವನ್ನು ಒದಗಿಸಲಿಲ್ಲವೇ9" ಮತ್ತು ನಿಮ್ಮನ್ನು ಸನ್ಮಾರ್ಗವರಿಯದವನಾಗಿ ಕಂಡು ಮಾರ್ಗದರ್ಶನ ಮಾಡಲಿಲ್ಲವೇ? 


ಜಿಬ್ರೀಲ್‌ರ ಆಗಮನ ಸ್ಥಗಿತಗೊಂಡ ಕಾರಣ ಪ್ರವಾದಿ(ಸ) ಬೇಸರಗೊಂಡರು. ಮುಶ್ರಿಕರು, ಅವರ ಪ್ರಭು ಅವರಿಂದ ಕೋಪಗೊಂಡನು 
ಮತ್ತು ಅವರನ್ನು ಕೈ ಬಿಟ್ಟನು ಎಂದು ಹೇಳತೊಡಗಿದರು. ಕತಾದ ಮತ್ತು ದಹ್ಹಾಕ್‌ರು ಮುರ್ಸಲ್‌ ವರದಿಗಳಲ್ಲೂ ಸರಿ ಸುಮಾರು ಇದೇ 
ವಿಷಯ ಬಂದಿದೆ. ಈ ಪ ಪರಿಸ್ಥಿತಿಯಲ್ಲಿ ಪ್ರವಾದಿ(ಸ) ಎಂತಹ ಬೇಸರ ಮತ್ತು ಕಳವಳಕ್ಕೀಡಾಗಿದ್ದರೆಂಬುದು ಅನೇಕ ಹದೀಸ್‌ ವರದಿಗಳಲ್ಲಿ 
ಬಂದಿದೆ. ತನ್ನ ಪ್ರಿಯತಮನ ಕಡೆಯಿಂದ ಬಾಹ್ಯ ನೋಟಕ್ಕೆ ನಿರ್ಲಕ್ಷ್ಯ, ಸತ್ಯ -ಅಸತ್ಯ ಸಂಘರ್ಷದಲ್ಲಿ ತನ್ನ ಏಕೈಕ ಆಶ್ರಯವಾಗಿರುವವನಿಂದ 
ತನಗೆ ಸಿಗುತ್ತಿದ್ದ ಶಕ್ತಿಯಿಂದ ಬಾಹ್ಯ ನೋಟಕ್ಕೆ ವಂಚಿತಗೊಂಡಿರುವುದು, ಅದರ ಮೇಲೆ ವೈರಿಗಳಿಂದ ಮೂದಲಿಕೆ, ಅಪಹಾಸ್ಯ, ಈ ಎಲ್ಲವೂ 
ಸೇರಿ ಪ್ರವಾದಿಯವರ ಕಳವಳವನ್ನು ತೀವ್ರಗೊಳಿಸಿರಬಹುದು. ತನ್ನಿಂದೇನಾದರೂ ತಪ್ಪಾಯಿತೇ, ಅದಕ್ಕಾಗಿ ತನ್ನ ಪ್ರಭು ತನ್ನಿಂದ 
ಕೋಪಗೊಂಡಿರುವನೇ ಈ ಸತ್ಯ-ಅಸತ್ಯದ ನಡುವಿನ ಸಂಘರ್ಷದಲ್ಲಿ ಆತನು ತನ್ನನ್ನು ಏಕಾಂಗಿ ಬಿಟ್ಟುಬಿಟ್ಟಿರುವನೇ ಎಂಬಿತ್ಯಾದಿ 
ಆಲೋಚನೆಗಳು ಪ್ರವಾದಿಯವರನ್ನು ಕಾಡುತ್ತಿತ್ತು. 

ಇದೇ ಸ್ಥಿತಿಯಲ್ಲಿ! ರುವಾಗ ಈ ಅಧ್ಯಾಯವು ಪ್ರವಾದಿಯವರಿಗೆ ಸಾಂತ್ವನ ನೀಡಲು ಅವತೀರ್ಣಗೊಂಡಿತು. ಇದರಲ್ಲಿ ಹಗಲಿನ ಬೆಳಕು 
ಮತ್ತು ರಾತ್ರಿಯ ಅಂಧಕಾರ ಹಾಗೂ ಪ್ರಶಾಂತತೆಯ ಆಣೆ ಹಾಕಿ, ನಿಮ್ಮ ಪ್ರಭು ನಿಮ್ಮನ್ನು ಕೈ ಬಿಡಲೂ ಇಲ್ಲ ನಿಮ್ಮಿಂದ ಕೋಪಗೊಳ್ಳಲೂ 
ಇಲ್ಲ ಇದಕ್ಕೆ ಆ ಎರಡು ವಸ್ತುಗಳ ಆಣೆ ಹಾಕಿರುವುದು, ಯಾವ ರೀತಿ ಹಗಲಲ್ಲಿ ಬೆಳಕು ಹರಿಯುವುದು ರಾತ್ರಿಯಲ್ಲಿ ಅಂಧಕಾರ ಕವಿಯು 
ವುದು ಅಲ್ಲಾಹನು ಹಗಲು ಹೊತ್ತಿನಲ್ಲಿ ಜನರಿಂದ ಸಂತುಷ್ಟನೂ ರಾತ್ರಿ ಹೊತ್ತು ಅಸಂತುಷ್ಠನೂ ಆಗಿರುವ ಕಾರಣದಿಂದಲ್ಲ ಅವೆರಡೂ ಒಂದು 
ಮಹಾನ್‌ ಯುಕ್ತಿಯಿಂದಾಗಿರುತ್ತದೆಯೆಂಬ ಕಾರಣದಿಂದಾಗಿದೆ. ಅದೇ ರೀತಿ ಕೆಲವೊಮ್ಮೆ ದಿವ್ಯವಾಣಿ ಅವತೀರ್ಣಗೊಳ್ಳುವುದು, ಇನ್ನು 
ಕೆಲವೊಮ್ಮೆ ಅದನ್ನು ತಡೆಯಲಾಗುವುದೂ ಯುಕ್ತಿಯಿಂದಾಗಿರುತ್ತದೆ. ಅಲ್ಲಾಹನು ನಿಮ್ಮಿಂದ ಸಂತುಷ್ಠನಾದಾಗ ವಹೀ ಕಳಿಸುತ್ತಾನೆ, ಕೋಪ 
ಗೊಂಡರೆ ನಿಲ್ಲಿಸುತ್ತಾನೆ ಎಂದೂ ಅವನು ನಿಮ್ಮಿಂದ ಕೋಪಗೊಂಡಿದ್ದಾನೆ ಮತ್ತು ನಿಮ್ಮ ಕೈ ಬಿಟ್ಟಿದ್ದಾನೆ ಎಂದು ಅದರರ್ಥವಲ್ಲ ಅದಲ್ಲದೆ, 
ಈ ಆಣೆಯು ಈ ವಿಷಯದೊಂದಿಗೆ ಇನ್ನೊಂದು ಸಂಬಂಧ ಹೊಂದಿದೆ ಹಗಲಿನ ಬೆಳಕು ನಿರಂತರ ಮನುಷ್ಯನ ಮೇಲೆ ಬಿದ್ದರೆ ಅದು 
ಅವನನ್ನು ಆಯಾಸಗೊಳಿಸುವುದು. ಆದ್ದರಿಂದ ಒಂದು ನಿರ್ದಿಷ್ಟ ಅವಧಿಯ ತನಕ ಬೆಳಕು ಹರಿದ ಬಳಿಕ ರಾತ್ರಿ ಬರುವುದು ಅಗತ್ಯವಾಗಿದೆ. 
ಇದು ಮನುಷ್ಯನಿಗೆ ನೆಮ್ಮದಿ ಸಿಗುವುದಕ್ಕಾಗಿದೆ. ಅದೇ ರೀತಿ ವಹೀಯ ಬೆಳಕು ನಿಮ್ಮ ಮೇಲೆ ಪದೇ ಪದೇ ಬೀಳುತ್ತಿದ್ದರೆ ನಿಮ್ಮ ನರಗಳು 
ಅದನ್ನು ಸಹಿಸಲಾರವು. ಆದ್ದರಿಂದ ಆಗಾಗ ಅದನ್ನು ಸ್ಥಗಿತಗೊಳಿಸುವ ಒಂದು ಕಾಲವನ್ನು ನಿರ್ಣಯಿಸಿರುವುದು, ನಿಮ್ಮ ಮೇಲೆ ಬೀಳುವ 
ವಹೀಯ ಭಾರದ ಪ್ರಭಾವವು ಅಳಿದು ನಿಮಗೆ ಶಾಂತಿ ಸಿಗುವಂತೆ ಮಾಡಲಿಕ್ಕಾಗಿದೆ. ಇದು ಅವನ ಯುಕ್ತಿಯಾಗಿದೆ. ಅಂದರೆ ವ ೀಯ 
ಸೂರ್ಯನ ಉದಯವು ಹಗಲಿನ ಬೆಳಕಿನಂತಿದೆ ಮತ್ತು ಸ್ಥಗಿತಗೊಳ್ಳುವ ಕಾಲವು ರಾತ್ರಿಯ ಪ್ರಶಾಂತತೆಯಂತಿದೆ. 

4. ಪ್ರವಾದಿಯವರಿಗೆ ಬೆರಳೆಣಿಕೆಯ ಕೆಲವು ಮಂದಿ ಇದ್ದಂತಹ ಸನ್ನಿವೇಶದಲ್ಲಿ, ಅವರಿಗೆ ಈ ಸುವಾರ್ತೆ ನೀಡಲಾಗಿದೆ. ಆಗ ಇಡೀ 
ದೇಶ ಪ್ರವಾದಿಯವರ ವಿರೋಧಿಯಾಗಿತ್ತು. ಬಾಹ್ಯ ನೋಟಕ್ಕೆ ವಿಜಯದ ಯಾವ ಮಾರ್ಗವೂ ಗೋಚರಿಸುತ್ತಿರಲಿಲ್ಲ, ಇಸ್ಲಾಮಿನ ಮಿಣುಕು 
ದೀಪವನ್ನು ನಂದಿಸಲು ಎಲ್ಲೆಡೆಯಿಂದಲೂ ಬಿರುಗಾಳಿ ಏಳುತ್ತಿತ್ತು. ಆ ಸಮಯದಲ್ಲಿ ಅಲ್ಲಾಹನು ಪ್ರವಾದಿಯವರೊಂದಿಗೆ ಹೀಗೆ ಹೇಳುತ್ತಿ 
ದ್ದಾನ. ಆಗಿನ ಸಂಕಷ್ಟಗಳಿಂದ ನೀವು ಕಳವಳ ಪಡಬೇಡಿರಿ. ನಿಮ್ಮ ಪಾಲಿಗೆ ನಂತರದ ಪ್ರತಿಯೊಂದು ಕಾಲವು ಮೊದಲ ಕಾಲಕ್ಕಿಂತ 
ಉತ್ತಮವಾಗಿರುವುದು. ನಿಮ್ಮ ಶಕ್ತಿ, ಘನತೆ ಹಾಗೂ ಪ್ರತಿಷ್ಠೆಗಳು ನಿರಂತರ ವರ್ಧಿಸುತ್ತಲಿರುವುದು, ನಿಮ್ಮ ಪ್ರಭಾವವು ವಿಸ್ತಾರಗೊಳ್ಳುತ್ತಲಿ 
ರುವುದು. ಇನ್ನು ಈ ವಾಗ್ದಾನವು ಕೇವಲ ಈ ಲೋಕಕಷ್ಟೇ ಸೀಮಿತವಲ್ಲ, ಇದರಲ್ಲಿ, ಪರಲೋಕದಲ್ಲಿ ನಿಮಗೆ ಸಿಗಲಿರುವ ಸ್ಥಾನಮಾನವು 
ಈ ಲೋಕದಲ್ಲಿ ಸಿಗಲಿರುವುದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚಾಗಿರುವುದೆಂಬ ವಾಗ್ದಾನವೂ ಸೇರಿದೆ. ತಬ್ರಾನಿಯವರು ಔಸ್‌ನಲ್ಲಿ ಹಾಗೂ 
ಬೈಹಕಿಯವರು ದಲಾ ಇಲ್‌ನಲ್ಲಿ ಇಬ್ನು ಅಬ್ಬಾಸ್‌ರ ವರದಿಯನ್ನು ಹೀಗೆ ಉದ್ದರಿಸಿದ್ದಾರೆ- ಪ್ರವಾದಿ(ಸ) ಹೇಳಿದರು: ""ನನಗೆ ನನ್ನ ನಂತರ 
ನನ್ನ ಸಮುದಾಯಕ್ಕೆ ಸಿಗಲಿರುವ ಎಲ್ಲ ವಿಜಯಗಳನ್ನೂ ತೋರಿಸಲಾಯಿತು. ಅದರಿಂದ ನನಗೆ ಬಹಳ ಸಂತೋಷವಾಯಿತು. ಆಗ 
ಅಲ್ಲಾಹನು, ಪರಲೋಕವು ನಿಮ್ಮ ಪಾಲಿಗೆ ಈ ಲೋಕಕ್ಕಿಂತ ಉತ್ತಮವಾಗಿದೆಯೆಂದು ಹೇಳಿದನು.'' 


ಕಾಂಡ - 39 


264 ತಪ್ಪೀಮುಲ್‌ ಕುರ್‌ಆನ್‌ 


5. ಅಂದರೆ ಕೊಡಲು ಸ್ವಲ್ಪ ಸಮಯ ತೆಗೆಯಬಹುದು. ಆದರೆ ನಿಮ್ಮ ಮೇಲೆ ನಿಮ್ಮ ಪ್ರಭುವಿನ ಕೊಡುಗೆಗಳ ವರ್ಷಧಾರೆ ಸುರಿದು 
ನೀವು ಸಂತೋಷಗೊಳ್ಳುವಂತಹ ಸಮಯ ದೂರವಿಲ್ಲ ಈ ವಾಗ್ದಾನವು ಪ್ರವಾದಿಯವರ ಬದುಕಿನಲ್ಲೇ ಈ ರೀತಿ ಪೂರ್ಣಗೊಂಡಿತು. ಇಡೀ 
ಅರಬ್‌ ದೇಶವು ದಕ್ಷಿಣದ ತೀರಗಳಿಂದ ಹಿಡಿದು ಉತ್ತರದಲ್ಲಿ ರೋಮನ್‌ ಸಾಮ್ರಾಜ್ಯದ ಸಿರಿಯನ್‌ ಮತ್ತು ಪರ್ಶಿಯನ್‌ ಸಾಮ್ರಾಜ್ಯದ 
ಇರಾಕಿನ ಗಡಿಗಳವರೆಗೆ ಹಾಗೂ ಪೂರ್ವದಲ್ಲಿ ಪರ್ಶಿಯನ್‌ ಕೊಲ್ಲಿಯಿಂದ ಹಿಡಿದು ಪಶ್ಚಿಮದಲ್ಲಿ ಕೆಂಪು ಸಮುದ್ರದವರೆಗೆ ಅವರ ಅಧೀನಕ್ಕೆ 
ಬಂತು. ಅರಬ್‌ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿ ಈ ಭೂಪ್ರದೇಶವು ಒಂದು ಕಾನೂನು ಮತ್ತು ಕಟ್ಟಳೆಗೆ ವಿಧೇಯವಾಯಿತು. ಅದ 
ರೊಂದಿಗೆ ಘರ್ಷಣೆಗಿಳಿದ ಎಲ್ಲ ಶಕ್ತಿಗಳೂ ನುಚ್ಚು ನೂರಾದುವು. ಬಹುದೇವಾರಾಧಕರು ಮತ್ತು ಗ್ರಂಥದವರು ತಮ್ಮ ಮಿಥ್ಯ ವಚನವನ್ನು 
ಉತ್ಥಾನಗೊಳಿಸಲಿಕ್ಕಾಗಿ ಕೊನೆಯುಸಿರಿನ ತನಕ ಪ್ರಯತ್ನಿಸುತ್ತಿದ್ದ ಇಡೀ ದೇಶವು 4114 ಎ) ಮಿಟಿ ಸುಕ ಸಜ "ಲಾ ಇಲಾಹ 
ಇಲ್ಲಲ್ಲಾಹ್‌, ಮುಹಮ್ಮದುರ್ರಸೂಲುಲ್ಲಾಹ್‌' ಎಂಬ ವಚನದಿಂದ ಪ್ರತಿಧ್ವನಿಸಿತು. ಜನರ ತಲೆಗಳು ಕೇವಲ ವಿಧೇಯದಲ್ಲಿ ಬಾಗಿದ್ದಲ್ಲ ಅವರ 
ಹೃದಯಗಳೂ ಅಧೀನಗೊಂಡವು. ವಿಶ್ವಾಸ-ಶ್ರದ್ಧೆಗಳು, ನೀತಿ-ಚಾರಿತ್ರ್ಯಗಳು ಹಾಗೂ ಆಚಾರ-ವಿಚಾರಗಳಲ್ಲಿ ಒಂದು ದೊಡ್ಡ ಕ್ರಾಂತಿ 
ಯುಂಟಾಯಿತು. ಅಜ್ಞಾನದಲ್ಲಿ ಮುಳುಗಿದ್ದ ಒಂದು ಜನಾಂಗವು ಕೇವಲ 23 ವರ್ಷಗಳಲ್ಲಿ ಇಷ್ಟೊಂದು ಪರಿವರ್ತನೆಗೊಂಡ ಉದಾಹರಣೆ 
ಮಾನವ ಚರಿತ್ರೆಯಲ್ಲಿ ಕಾಣಸಿಗುವುದಿಲ್ಲ. ಅನಂತರ ಪ್ರವಾದಿ(ಸ)ಯವರು ಹುಟ್ಟು ಹಾಕಿದ ಆಂದೋಲನವು ಒಂದು ಮಹಾಶಕ್ತಿಯಾಗಿ 
ಎದ್ದು ಏಶ್ಯಾ, ಆಫ್ರಿಕಾ ಮತ್ತು ಯುರೋಪ್‌ ಖಂಡಗಳ ಒಂದು ಭಾಗದಲ್ಲಿ ವ್ಯಾಪಿಸಿತು. ಜಗತ್ತಿನ ಮೂಲೆ ಮೂಲೆಯಲ್ಲಿ ಅದರ ಪ್ರಭಾವ 
ಗಳು ಹರಡಿದುವು. ಇದೆಲ್ಲವನ್ನೂ ಅಲ್ಲಾಹನು ತನ್ನ ಪ್ರವಾದಿಯವರಿಗೆ ಈ ಲೋಕದಲ್ಲಿನೀಡಿದನು. ಇನ್ನು ಪರಲೋಕದಲ್ಲಿಕೊಡುವಂತಹದ್ದನ್ನು 
ಊಹಿಸಲೂ ಯಾರಿಗೂ ಸಾಧ್ಯವಿಲ್ಲ. (ನೋಡಿರಿ ಸಂಪುಟ-3 ತಾಹಾ: ಟಿ.112) 

6. ಅಂದರೆ ನಿಮ್ಮನ್ನು ಕೈ ಬಿಡುವ ಮತ್ತು ನಿಮ್ಮಿಂದ ಕೋಪಗೊಳ್ಳುವ ಪ್ರಶ್ನೆಯೇ ಎಲ್ಲಿ ಬಂತು? ನಾವಂತೂ ನಿಮ್ಮ ಮೇಲೆ ನೀವು _ 
ತಬ್ಬಲಿಯಾಗಿ ಹುಟ್ಟಿದಂದಿನಿಂದಲೂ ಕರುಣೆ ತೋರುತ್ತಿದ್ದೇವೆ. ಪ್ರವಾದಿ(ಸ) ತಾಯಿಯ ಗರ್ಭದಲ್ಲಿ ಆರು ತಿಂಗಳಾಗಿದ್ದಾಗಲೇ ಅವರ 
ತಂದೆ ತೀರಿಕೊಂಡಿದ್ದರು. ಅವರು ತಬ್ಬಲಿಯಾಗಿ ಹುಟ್ಟಿದರು. ಆದರೆ ಅಲ್ಲಾಹನು ಅವರನ್ನು ಒಂದು ದಿನದ ಮಟ್ಟಿಗೂ ಅಸಹಾಯಕರಾಗಿ 
ಮಾಡ ಲಿಲ್ಲ. 6ನೇ ವಯಸ್ಸಿನ ವರೆಗೆ ಅವರ ತಾಯಿ ಅವರ ಆರೈಕೆ ಮಾಡಿದರು. ಅವರ ವಾತ್ಸಲ್ಯದಿಂದ ವಂಚಿತರಾದಾಗ 8ನೇ ವಯಸ್ಸಿನ 
ವರೆಗೆ ಪಿತಾಮಹರಾದ ಅಬ್ದುಲ್‌ ಮುತ್ತಲಿಬ್‌ ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಹಿದರು. ಮಾತ್ರವಲ್ಲ ಅವರ ಬಗ್ಗೆ ಹೆಮ್ಮೆ ಪಡುತ್ತಿದ್ದರು. 
ಅವರು ಜನರೊಡನೆ ನನ್ನ ಈ ಪುತ್ರ ಒಂದು ದಿನ ಈ ಲೋಕದಲ್ಲಿ ದೊಡ್ಡ ಹೆಸರು ಗಳಿಸುವನು ಎಂದು ಹೇಳುತ್ತಿದ್ದರು. ಅವರೂ ಮರಣ 
ಹೊಂದಿದಾಗ ಅವರ ಖಾಸಾ ದೊಡ್ಡಪ್ಪ ಅಬೂ ತಾಲಿಬ್‌ ಅವರ ಪಾಲನೆಯ ಹೊಣೆ ವಹಿಸಿದರು. ಅವರು ಅವರನ್ನು ತಂದೆಗಿಂತಲೂ 
ಹೆಚ್ಚು ಪ್ರೀತಿಸುತ್ತಿದ್ದರು. ಪ್ರವಾದಿತ್ವದ ಬಳಿಕವೂ ಇಡೀ ಜನಾಂಗವು ಪ್ರವಾದಿಯವರ ಶತ್ರುವಾಗಿದ್ದಾಗಲೂ ಹತ್ತು ವರ್ಷಗಳ ಕಾಲ 
ಪ್ರವಾದಿಯವರ ಬೆಂಬಲದಲ್ಲಿ ಸ್ಥಿರವಾಗಿ ನಿಂತರು. 

7. ಮೂಲದಲ್ಲಿ ಶ್ರ ಎಂಬ ಪದ ಬಳಕೆಯಾಗಿದೆ. ಅದು 1% ನಿಂದ ಬಂದಿದೆ. ಅರಬಿ ಭಾಷೆಯಲ್ಲಿ ಇದನ್ನು ಅನೇಕ 
ಅರ್ಥಗಳಲ್ಲಿ ಬಳಸಲಾಗುತ್ತದೆ. ಅದರ ಒಂದು ಅದರ ಪಥಭ್ರಷ್ಟತೆಯಾಗಿದೆ. ಇನ್ನೊಂದರ್ಥ- ಒಬ್ಬನು ದಾರಿಗಾಣದೆ ಒಂದು ಕಡೆ 
ಕಂಗಾಲಾಗಿ ನಿಂತು ಬಿಡುತ್ತಾನೆ. ಮುಂದೆ ಅನೇಕ ದಾರಿಗಳಿವೆ. ಯಾವುದರಲ್ಲಿ ನಡೆಯಲಿ ಎಂದು ತಿಳಿಯದಿರುವುದಾಗಿದೆ. ಮೂರನೆಯ 
ಅರ್ಥ ಕಳೆದು ಹೋದುದು ಎಂದಾಗಿದೆ. ಅರಬಿ ನುಡಿಗಟ್ಟಿನಲ್ಲಿ gid 4 ನೀರು ಹಾಲಿನಲ್ಲಿ ಲೀನವಾಯಿತು ಎಂದು 
ಹೇಳುತ್ತಾರೆ. 7]; ಎಂದು ಮರುಭೂಮಿಯಲ್ಲಿ ಒಂಟಿ ನಿಂತಿರುವ ಮತ್ತು ಸುತ್ತಮುತ್ತಲೂ ಬೇರೆ ಮರಗಳಿಲ್ಲದ ಮರಕ್ಕೆ ಹೇಳಲಾಗುತ್ತದೆ. 
ಕಾಣೆಯಾಗುವುದಕ್ಕೂ ಓಟು ಪದ ಬಳಕೆಯಾಗುತ್ತದೆ. ಉದಾ: ಪ್ರತಿಕೂಲ ಸ್ಥಿತಿಯಲ್ಲಿ. ಓಂದು ವಸ್ತು ಕಾಣೆಯಾಗುವುದು. ನಿರ್ಲಕ್ಷ ಕ್ಕ 
ಈ ಪದವನ್ನು ಬಳಸಲಾಗುತ್ತದೆ. ಸ್ವಯಂ ಕುರ್‌ಆನಿನಲ್ಲೇ ಇದಕ್ಕೆ ಉದಾಹರಣೆಯಿದೆ. 1%] ಪಿಯು “ನನ್ನ ಪ್ರಭು ತಪ್ಪುವುದೂ 
ಇಲ್ಲ ಮರೆಯುವುದೂ ಇಲ್ಲ” (ತಾಹಾ: 52) 

ಈ ವಿವಿಧ ಅರ್ಥಗಳಲ್ಲಿ ಮೊದಲಿನ ಅರ್ಥವು ಇಲ್ಲಿ ಅನ್ವಯಿಸುವುದಿಲ್ಲ. ಏಕೆಂದರೆ ಬಾಲ್ಯದಿಂದ ಪ್ರವಾದಿತ್ಛಕ್ಕಿಂತ ಮುಂಚಿನ ವರೆಗಿನ : 
ದಾಖಲಾಗಿರುವ ಚರಿತ್ರೆ ಯಲ್ಲಿ ಅವರೆಂದಾದರೂ ಮೂರ್ತಿಪೂಜೆ, ಶಿರ್ಕ್‌ ಅಥವಾ ನಾಸ್ತಿಕತೆಯಲ್ಲಿಸಿಲುಕಿರುವುದಾಗಲಿ, ಅವರ ಜನಾಂಗದಲ್ಲಿ 
ಜಾಹಿಲಿಯ್ಯತ್‌ನ ಕಾಲದಲ್ಲಿದ್ದ ರೂಢಿ-ಸಂಪ್ರದಾಯಗಳು ಹಾಗೂ ರೀತಿ-ನೀತಿಗಳಲ್ಲಿ ಸಿಲುಕಿರುವುದರ ಒಂದು ಸೂಚನೆಯಾಗಲಿ ಕಾಣ 
ಸಿಗುವುದಿಲ್ಲ. ಅದ್ದರಿಂದ ಕ ೫-3 3ವನ್ನು ಅಲ್ಲಾಹನು ಅವರನ್ನು ವಿಶ್ವಾಸ ಕರ್ಮದಲ್ಲಿ ಪಥಭ್ರಷ್ಟರಾಗಿರುವುದನ್ನು ಕಂಡಿದ್ದನು ಎಂದು 
ಅರ್ಥೈಸುವುದು ಸರಿಯಾಗದು. ಇತರ ಅರ್ಥಗಳು ಇಲ್ಲಿ ಅನ್ವಯಿಸಬಹುದು. ಒಂದೊಂದು ಅರ್ಥದಲ್ಲಿ ಅವೆಲ್ಲವೂ ಉದ್ದೇಶಿತವಾಗಿರಬಹುದು. 
ಪ್ರವಾದಿತ್ಚಕ್ಕಿಂತ ಮುಂಚೆ ಅವರು ಅಲ್ಲಾಹನ ಅಸ್ತಿತ್ವ ಮತ್ತು ಏಕತೆಯನ್ನು ಖಂಡಿತ ಒಪ್ಪಿದವರಾಗಿದ್ದರು. ಅವರ ಜೀವನವು ಪಾಪಗಳಿಂದ 
ಮುಕ್ತವಾಗಿತ್ತು ಮತ್ತು ಸದಾಚಾರದಿಂದಲೂ ತುಂಬಿತ್ತು. ಆದರೆ ಅವರಿಗೆ ಸತ್ಯಧರ್ಮ ಮತ್ತು ಅದರ ನೀತಿ-ನಿಯಮಗಳ ಜ್ಞಾನವಿರಲಿಲ್ಲ. 


ಕಾಂಡ - 30 


93. ಅದ್ದುಹಾ ' ಹ ಟ್‌ ಜಾ ಬ 265 


ತ್ರಗ 


ಜ್‌ ಜ್‌ 1 ಕ್‌ ಬಜ್‌ ಜ್‌ ಛ್‌. ತೆ (4 ್‌ 
ES i 6 ಡೆ ನ ಸಭ os ಸ 


ಟ್ರ 
4 
ಇ Ap 


ನಿಮ್ಮನ್ನು ನಿರ್ಗತಿಕನಾಗಿ ಕಂಡುಸ್ಥಿತಿವಂತನಾಗಿ ಮಾಡಲಿಲ್ಲವೇ?" ಆದುದರಿರದ ಅನಾಥನ ಮೇಲೆ ಕಾಠಿಣ್ಯ ತೋರಬೇಡಿರಿ' 
ಮತ್ತು ಯಾಚಕನನ್ನು ಜರೆಯಬೇಡಿರಿ" ಮತ್ತು ನಿಮ್ಮ ಪ್ರಭುವಿನ ಅನುಗ್ರಹವನ್ನು ಪ್ರಕಟಪಡಿಸಿರಿ.? 


ಆದನ್ನು ಕುರ್‌ಆನಿನಲ್ಲಿ ಹೀಗೆ ಹೇಳಲಾಗಿದೆ: ಫಟ! 95 ವಿಟ ಸಿ ಆಟ “ಗ್ರಂಥವೆಂದರೆ ಏನೆಂದೂ ಈಮಾನ್‌ ಎಂದರೆ 
ಏನೆಂದೂ ನಿಮಗೆ ಗೊತ್ತಿರಲಿಲ್ಲ. (ಅಶ್ಕೂರಾ: 52) ಇದರ ಅರ್ಥ ಹೀಗೂ ಆಗಬಹುದು- ಅವರೊಂದು ಅಜ್ಞಾನಿ ಜನಾಂಗದ ಭಾಗವಾಗಿ 
ದ್ದರು. ಓರ್ವ ಮಾರ್ಗದರ್ಶಕನೆಂಬ ನೆಲೆಯಲ್ಲಿ ಅವರ ವ್ಯಕ್ತಿತ್ವವು ಪ್ರವಾದಿತ್ವಕ್ಕಿಂತ ಮುಂಚೆ ಮಿಂಚಿರಲಿಲ್ಲ. ಒಂದು ಅರ್ಥ ಹೀಗೂ ಆಗ 
ಬಹುದು. ಅವರೋರ್ವ ಫಲ ನೀಡಬಲ್ಲಮತ್ತು ತೋಟಕ್ಕೆ ತೋಟವನ್ನೇ [4 ಹುಟ್ಟಿಸುವ ಸಾಮಥ್ಯ ೯ವುಳ್ಳ ಒಂಟಿ ಮರದಂತೆ ಎದ್ದು ನಿಂತಿದ್ದರು. 
ಆದರೆ ಪ್ರ ಪ್ರವಾದಿತ್ವಕ್ಕಿಂತ ಮುಂಚೆ ಅವರ ಈ ಪ್ರತಿಭೆಯು ಕಾಣುತ್ತಿರಲಿಲ್ಲ. ಈ ಅಭವ ಆಗಬಹುದು- ಅಲ್ಲಾಹನು ಆವರಿಗೆ: ದಯಪಾಲಿ 
ಸಿದ ಅಪೂರ್ವ ಶಕ್ತಿ-ಸಾಮರ್ಥ್ಯಗಳು ಜಾಹಿಲಿಯ್ಯತ್‌ನ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ವ್ಯರ್ಥವಾಗುತ್ತಿದ್ದುವು. ಟನ್ನು 'ತಿಳಿದಿಲ್ಲದ' 
ಎಂಬರ್ಥದಲ್ಲಿಯೂ ತೆಗೆಯಬಹುದು. ಅಂದರೆ ಪ್ರ ವಾದಿತ್ವದ ನಂತರ ಅಲ್ಲಾಹನು ಅವರಿಗೆ ತಿಳಿಸಿದ ಜ್ಞಾನ ಮತ್ತು ಸತ್ಯವನ್ನು ಅವರು 
ಪ್ರವಾದಿತ್ವಕ್ಕೆ ಮುಂಚೆ ಆರಿತಿರಲಿಲ್ಲ. ಇದು ಕುರ್‌ಆನಿನಲ್ಲೂ ಒಂದೆಡೆ ಬಂದಿದೆ ಜಿಟಿ ವೇ ಖಿ ಪ ೬ ೭1) “ಆನ್ನ ಕಥಾ ಇದಕ್ಕಿಂತ 
ಮುಂಚೆ ನೀವು (ಈ ವಿಷಯಗಳ ಕುರಿತು) ಸಂಪೂರ್ಣ ಅಜ್ಜರಾಗಿದ್ದಿರಿ.'' (ಯೂಸುಫ್‌: 3) (ಹೆಚ್ಚಿನ ವಿವರಗಳಿಗೆ ನೋಡಿರಿ ಆಲ್‌ಬಕರ: 
282, ಅಶ್ಮುಅರ: 20) 

8. ಪ್ರವಾದಿ(ಸ)ಯವರಿಗೆ ಅವರ ತಂದೆ ವಾರೀಸಿನಲ್ಲಿ ಒಂದು ಒಂಟೆ ಮತ್ತು ಓರ್ವ ದಾಸಿಯನ್ನು ಬಿಟ್ಟು ಹೋಗಿದ್ದರು. ಈ ರೀತಿ 
ಅವರ ಬದುಕು ಬಡತನದಿಂದ ಆರಂಭವಾಗಿತ್ತು. ಅನಂತರ ಕುರೈಶರ ಅತಿ ದೊಡ್ಡ ಶ್ರೀಮಂತ ಮಹಿಳೆ ಖದೀಜಾರು, ಅವರನ್ನು ಮೊದಲು 
ತನ್ನ ವ್ಯಾಪಾರದಲ್ಲಿ ಪಾಲುದಾರನಾಗಿ ಮಾಡಿದರು. ಅನಂತರ ಅವರನ್ನೇ ಮದುವೆಯಾದರು ಹಾಗೂ ಅವರ ವ್ಯಾಪಾರ ವಹಿವಾಟುಗಳನ್ನು 
ತಾನೇ ವಹಿಸಿಕೊಂಡರು. ಈ ರೀತಿ ಅವರು ಸಂಪನ್ನರಾದರು. ಕೇವಲ ಪತ್ನಿಯ ಸೊತ್ತನ್ನು ಅವಲಂಬಿಸುವಂತಹ ಸಪನ್ನತೆಯಾಗಿರಲಿಲ್ಲಅದು. 
ಖದೀಜಾರ ವ್ಯಾಪಾರವನ್ನು ಅಭಿವೃದ್ಧಿ ಪಡಿಸುವುದರಲ್ಲಿ ಪ್ರವಾದಿಯವರ ಪರಿಶ್ರಮ ಮತ್ತು ಪ್ರತಿಭೆಗಳ ದೊಡ್ಡ ಪಾಲಿತ್ತು. 

9. ಚಂದರ ನೀವು ಅನಾಥರಾಗಿದ್ದರಿ. ಆ ಸ್ಥಿತಿಯಲ್ಲಿ ಅಲ್ಲಾಹನು ನಿಮ್ಮನ್ನು ಅತ್ಯುತ್ತಮ ರೀತಿಯಲ್ಲಿ ಬೆಳೆಸುವಂತಹ ವ್ಯವಸ್ಥೆಯನ್ನು 
ಮಾಡಿ ನಿಮಗೆ ನೆರವಾದನು. ಆದರೆ ಅದಕ್ಕೆ ಕೃತಜ್ಞತೆಯೆಂಬಂತೆಯೇ ನೀವು ಎಂದಿಗೂ ಯಾವನೇ ಅನಾಥನ ಮೇಲೆ ಅಕ್ರಮವೆಸಗಬಾರದು. 

10, ಇದಕ್ಕೆ ಎರಡು ಅರ್ಥಗಳಿವೆ. ಟು “ಸಾಇಲ್‌' ಎಂದರೆ ಬೇಡುವವನು ಎಂಬರ್ಥದಲ್ಲಿ ತೆಗೆದರೆ, 'ಸಾಧ್ಯವಿದ್ದರೆ ಅವನಿಗೆ 
ಸಹಾಯ ಮಾಡಿ, ಇಲ್ಲವಾದರೆ ಮೃದುವಾಗಿ ಇಲ್ಲವೆನ್ನಿ. ಆದರೆ ಅವರನ್ನು ಜರೆಯಬಾರದು ಎಂದಾಗುತ್ತದೆ. ಈ ಅರ್ಥದಲ್ಲಿ ಈ ಆದೇಶವು, 
“ನೀವು ನಿರ್ಗತಿಕರಾಗಿದ್ದಿರಿ. ಅವನು ನಿಮ್ಮನ್ನು ಸ್ಥಿತಿವಂತನಾಗಿ ಮಾಡಿದನು' ಎಂಬ ಮಾತಿನ ಉತ್ತರವಾಗಿದೆ. ಇನ್ನು ಇದನ್ನು 'ವಿಚಾರಿಸುವುದು' 
ಅಂದರೆ ಧರ್ಮದ ಯಾವುದೇ ವಿಷಯ ಅಥವಾ ಆದೇಶದ ಕುರಿತು ವಿಚಾರಿಸುವುದೆಂದು ತೆಗೆದರೆ ಅದರರ್ಥ ಹೀಗಾಗುತ್ತದೆ- ಪ್ರಶ್ನೆ 
ಕೇಳುವವನು ಎಂತಹ ಅಜ್ಜಾ ನಿ, ಅಸಭ್ಯನಾಗಿರಲಿ ಅಥವಾ ಅವನು ಪ್ರಶ್ನಿಸುವ ಶೈಲಿ ಎಷ್ಟೇ ಅಸಂಬದ್ಧವಾಗಿರಲಿ, ಅದೇ ರೀತಿಯಲ್ಲಿ ಅವನು 
ತನ್ನ ಸಂಶಯವನ್ನು ಪ್ರಕಟಿಸಲಿ, ನೀವಂತೂ ಅವನಿಗೆ ಪ್ರೀತಿಯಿಂದ ಉತ್ತರಿಸಿರಿ, ವಿದ್ಯಾವಂತನೆಂಬ ಗರ್ವದಿಂದ ಬೀಗುವ ದುಃಸ್ಚಭಾವದಂತೆ 
ಅವನನ್ನು ಜರೆದು ಅಟ್ಟ ಬೇಡಿರಿ. ಈ ಅರ್ಥದ ಪ್ರಕಾರ, ಈ ಮಾತು "ನೀವು ಸನ್ಮಾರ್ಗವನ್ನು ಅರಿಯದವರಾಗಿ, ಅವನು ನಿಮಗೆ 
ಮಾರ್ಗದರ್ಶನ ಮಾಡಿದನು' ಎಂಬ ಅಲ್ಲಾಹನ ಉಪಕಾರದ ಉತ್ತರವಾಗಿದೆ. ಅಬೂ ದರ್ದಾ, ಹಸನ್‌ ಬಸರಿ, ಧನಾನಿ ಮತ್ತಿತರ 
ಹಿರಿಯ ವಿದ್ವಾಂಸರು ಇದೇ ಅರ್ಥಕ್ಕೆ ಪ್ರಾಶಸ್ಯ ನೀಡಿದ್ದಾರೆ. ಏಕೆಂದರೆ ಮಾತಿನ ಷು ಮದ ಪ್ರಕಾರ ಇದು si ಸಃ Si KE 
ಉತ್ತರವಾಗಿ ಬರುತ್ತದೆ. 

13. ಒಟು 'ಅನುಗ್ರಹ'ವೆಂಬ ಪದವು"ಸಾರ್ವತ್ರಿಕವಾಗಿದೆ. ಇದರಲ್ಲಿ ಈ ಅಧ್ಯಾಯ ಅವತೀರ್ಣಗೊಳ್ಳುವ ಕಾಲದ ವರೆಗೆ 
ಅಲ್ಲಾಹನು ತನ್ನ ಪ್ರವಾದಿಗೆ ನೀಡಿದ ಅನುಗ್ರಹಗಳೂ ಸೇರಿವೆ. ಅನಂತರ ಈ ಅಧ್ಯಾಯದಲ್ಲಿ ಅವನು ತನ್ನ ವಾಗ್ದಾನದಂತೆ ಅವರಿಗೆ 
ಪರಿಪೂರ್ಣವಾಗಿ ನೀಡಿದ ಅನುಗ್ರಹಗಳೂ ಸೇರಿವೆ. ಅನಂತರದ ಆದೇಶ ಹೀಗಿದೆ. ಓ ಪ್ರವಾದಿ! ಅಲ್ಲಾಹನು ನಿಮಗೆ ನೀಡಿರುವ 


ಹೆಂಡ - 30 


266 ತಪ್ಪೀಮುಲ್‌ ಕುರ್‌ಆನ್‌ 


ಪ್ರತಿಯೊಂದು ಅನುಗ್ರಹವನ್ನು ಪ್ರಸ್ತಾಪಿಸಿ ಅದನ್ನು ಪ್ರಕಟ ಪಡಿಸಿರಿ- ಒಟ್ಟಿನಲ್ಲಿ ಎಲ್ಲ ಅನುಗ್ರಹಗಳನ್ನು ಪ್ರಕಟ ಪಡಿಸುವ ರೀತಿ 
ನಾಲಗೆಯಿಂದ ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸುವುದು ಮತ್ತು ಯಾವೆಲ್ಲ ಅನುಗ್ರಹಗಳು ನನಗೆ ಸಿಕ್ಕಿದೆಯೋ ಅವೆಲ್ಲವೂ ಅಲ್ಲಾಹನ 
ಔದಾರ್ಯದಿಂದ ಲಭಿಸಿದೆ, ಅನ್ಯಥಾ ಯಾವ ಅನುಗ್ರಹವೂ ನನ್ನ ವೈಯಕ್ತಿಕ ಪ್ರಯತ್ನದಿಂದ ಲಭಿಸಿಲ್ಲವೆಂಬುದನ್ನು ಒಪ್ಪಿಕೊಳ್ಳುವುದಾಗಿದೆ. 
ಪ್ರವಾದಿತ್ವದ ಅನುಗ್ರಹದ ಪ್ರಕಟನೆಯ ವಿಧಾನವು ಸಂದೇಶ ಪ್ರಚಾರದ ಬಾಧ್ಯತೆಯನ್ನು ಈಡೇರಿಸುವುದಾಗಿದೆ. ಕುರ್‌ಆನಿನ ಅನುಗ್ರಹದ 
ಪ್ರಕಟನೆಯು ಆದಷ್ಟು ಹೆಚ್ಚು ಜನರಿಗೆ ಅದನ್ನು ತಲಪಿಸುವುದು ಮತ್ತು ಅದರ:ಶಕ್ಷಣವನ್ನು ಜನರಿಗೆ ಮನವರಿಕೆ ಮಾಡಿ ಕೊಡುವುದಾಗಿದೆ. 
ಸನ್ಮಾರ್ಗದ ಅನುಗ್ರಹದ ಪ್ರಕಟನೆಯು ಅಲ್ಲಾಹನ ಪಥಭ್ರಷ್ಟದಾಸರಿಗೆ ನೇರಮಾರ್ಗ ತೋರಿಸುವುದು ಮತ್ತು ಈ ಕಾರ್ಯದಲ್ಲಿಎದುರಾಗುವ 
ಎಲ್ಲ ಸಂಕಷ್ಟಗಳನ್ನೂ ತಾಳ್ವೆಯೊಂದಿಗೆ ಸಹಿಸಿಕೊಳ್ಳುವುದಾಗಿದೆ. ಅನಾಥರಾಗಿದ್ದಾಗ ಆಶ್ರಯ ನೀಡಿರುವುದರ ಉಪಕಾರ ಸ್ಮರಣೆಯು 
ಅನಾಥರೊಂದಿಗೆ ಸೌಜನ್ಯದಿಂದ ವರ್ತಿಸುವುದಾಗಿದೆ. ದಾರಿದ್ರ ದಿಂದ ಸಂಪನ್ನನಾಗಿ ಮಾಡಿರುವುದರ ಉಪಕಾರದ ಸ್ಮರಣೆಯು ಅಲ್ಲಾಹನ 
ಅಪೇಕ್ಷಿತ ಬಡದಾಸರಿಗೆ ಸಹಾಯ ಮಾಡುವುದಾಗಿದೆ. ಒಟ್ಟಿನಲ್ಲಿ ಇದು ಅಲ್ಲಾಹನು ತನ್ನ ಕೊಡುಗೆಗಳು ಮತ್ತು ಉಪಕಾರಗಳನ್ನು ವಿವರಿಸಿದ 
ನಂತರ ಈ ಅತಿ ಸಂಕ್ಷಿಪ್ತ ವಾಕ್ಯದಲ್ಲಿ ತನ್ನ ಪ್ರವಾದಿಗೆ ನೀಡಿದ ಅತೀ ಸಮಗ್ರ ಆದೇಶವಾಗಿದೆ. 


ಹೋ ಬ | 


ಕಾಂಡ - 39 


94.-ಅಲಮ್‌ ನಶ್‌ರಹ್‌ 


ಹೆಸರು 70. 
೭ನೆ! ಎಂಬ ಪ್ರಥಮ ವಾಕ್ಯವನ್ನೇ: ಈ ಅಧ್ಯಾಯದ ಹೆಸರಾಗಿ ಮಾಡಲಾಗಿದೆ. 
ಅವತೀರ್ಣಕಾಲ 4. 


ಇದರ ವಿಷಯವು ಅದ್ದುಹಾ ಅಧ್ಯಾಯದೆನಿಂದಿಗೆ ಬಹಳ ಹೋಲುತ್ತದೆ. ಇವೆರಡೂ ಸಾಮಾನ್ಯವಾಗಿ ಒಂದೇ ಕಾಲದಲ್ಲಿ 
ಒಂದೇ ರೀತಿಯ ಪರಿಸ್ಥಿತಿಯಲ್ಲಿ ಅವತೀರ್ಣಗೊಂಡ ಅಧ್ಯಾಯಗಳೋ ಎಂಬಂತೆ ಭಾಸವಾಗುತ್ತದೆ. ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ 
ಹೇಳುತ್ತಾರೆ- ಇದು ಮಕ್ಕಾದಲ್ಲಿ ಅದ್ದುಹಾ ಅಧ್ಯಾಯದ ಬಳಿಕ ಅವತೀರ್ಣಗೊಂಡಿತು. 
ಚರ್ಚಾವಿಷಯ 

ಇದರ ಉದ್ದೇಶವು ಪ್ರವಾದಿಯವರಿಗೆ(ಸ) ಸಾಂತ್ಸನ ನೀಡುವುದಾಗಿದೆ. ಪ್ರವಾದಿತ್ವದ ನಂತರ ಸಂದೇಶ ಪ್ರಚಾರ ಕಾರ್ಯ 
ಆರಂಭಿಸಿದಾಗ ಪ್ರವಾದಿಯವರಿಗೆ ಒಮ್ಮೆಲೇ ಎಂತಹ ಪರಿಸ್ಥಿತಿ ಎದುರಾಯಿತೋ ಅಂತಹ ಪರಿಸ್ಥಿತಿ ಪ್ರವಾದಿತ್ಪಕ್ಕಿಂತ ಮುಂಚೆ 
ಇರಲಿಲ್ಲ. ಇದು ಅವರ ಜೀವನದಲ್ಲಿ ಒಂದು ಮಹಾನ್‌ ಕ್ರಾಂತಿಯಾಗಿತ್ತು. ಪ್ರವಾದಿತ್ವಕ್ಕಿಂತ ಮೊದಲಿನ ಜೀವನದಲ್ಲಿ ಅವರಿಗೆ 
ಇದರ ಅಂದಾಜಿರಲಿಲ್ಲ. ಇಸ್ಲಾಮಿನ ಪ್ರಚಾರ ಆರಂಭಿಸಿದ ಕೂಡಲೇ, ಅಲ್ಲಿಯವರೆಗೂ ಅವರನ್ನು ಗೌರವಾದರಗಳಿಂದ 
ನೋಡುತ್ತಿದ್ದ ಸಮಾಜವು ಒಮ್ಮೆಲೇ ಅವರ ವೈರಿಯಾಯಿತು. ಎಲ್ಲ ಕಡೆಯಿಂದ ಸ್ವಾಗತಿಸುತ್ತಿದ್ದ ಅದೇ ಕುಟುಂಬಸ್ಥರು, ಸ್ನೇಹಿತ 
ಬಳಗದವರು, ಗೋತ್ರದವರು, ಕೇರಿಯವರು ಎಲ್ಲರೂ ಅವರನ್ನು ಬೈಯತೊಡಗಿದರು. ಮಕ್ಕಾದಲ್ಲಿಯಾರೂ ಅವರ ಮಾತನ್ನು 
ಕೇಳಲೂ ಸಿದ್ಧರಿರಲಿಲ್ಲ. ದಾರಿಯಲ್ಲಿ ನಡೆಯುವಾಗ ಅಪಹಾಸ್ಯ ಮಾಡಲಾಗುತ್ತಿತ್ತು. ಹೆಜ್ಜೆ ಹೆಜ್ಜೆಗೂ ಅವರಿಗೆ ಸಂಕಷ್ಟಗಳೇ 
ಎದುರಾಗುತ್ತಿತ್ತು. ಬರಬರುತ್ತಾ ಪ್ರವಾದಿಯವರಿಗೆ ಇಷ್ಟೇ ಅಲ್ಲ, ಇದಕ್ಕಿಂತಲೂ ಕಠಿಣ ಪರಿಸ್ಥಿತಿಯನ್ನು ಎದುರಿಸುವ ಅಭ್ಯಾಸವಾಗಿ 
ಬಿಟ್ಟಿತು. ಆದರೆ ಆರಂಭದ ಕಾಲ ಅವರಿಗೆ ನಿರಾಶಾದಾಯಕವಾಗಿತ್ತು. ಆದ್ದರಿಂದಲೇ ಅವರಿಗೆ ಸಾಂತ್ವನ ನೀಡಲಿಕ್ಕಾಗಿ ಅದ್ದುಹಾ 
ಅಧ್ಯಾಯವನ್ನು ಅವತೀರ್ಣಗೊಳಿಸಲಾಯಿತು. ನಂತರ ಈ ಅಧ್ಯಾಯ ಅವತೀರ್ಣಗೊಂಡಿತು. 

ಇದರಲ್ಲಿ ಅಲ್ಲಾಹನು ಮೊತ್ತಮೊದಲು, ನಾವು ನಿಮಗೆ ಮೂರು ಅತಿ ದೊಡ್ಡ ಅನುಗ್ರಹಗಳನ್ನು ದಯಪಾಲಿಸಿರುತ್ತಾ, 
ನೀವು ಹತಾಶರಾಗಬೇಕಾದ ಅಗತ್ಯವೇ ಇಲ್ಲವೆಂದು ಹೇಳುತ್ತಾನೆ. ಒಂದು, ಹೃದಯ ವೈಶಾಲ್ಯ. ಎರಡು, ಪ್ರವಾದಿತ್ವಕ್ಕಿಂತ 
ಮುಂಚೆ ನಿಮ್ಮ ಸೊಂಟ ಮುರಿಯುತ್ತಿದ್ದ ಭಾರವನ್ನು ಇಳಿಸಿರುವುದು. ಮೂರನೆಯದು, ನಿಮ್ಮ ಖ್ಯಾತಿಯ ಪ್ರಸ್ತಾವ. ಇದಕ್ಕಿಂತ 
ದೊಡ್ಡ ಅನುಗ್ರಹವನ್ನು ಯಾವನೇ ದಾಸನಿಗೆ ನೀಡಲಿಲ್ಲ ಈ ಮೂರು ಅನುಗ್ರಹಗಳೆಂದರೇನು, ಇದು ಎಷ್ಟು ದೊಡ್ಡ 
ಅನುಗ್ರಹಗಳು ಎಂಬುದನ್ನು ನಾವು ಮುಂದೆ ಟಿಪ್ಪಣಿಯಲ್ಲಿ ವಿವರಿಸುವೆವು. 

ಇದರ ನಂತರ ವಿಶ್ವದ ಪ್ರಭು ತನ್ನ ದಾಸ ಮತ್ತು ಸಂದೇಶವಾಹಕರಿಗೆ(ಸ), ನೀವು ಎದುರಿಸುತ್ತಿರುವ ಈ ಸಂಕಷ್ಟದ ದಿನ 
ಗಳು ಹೆಚ್ಚುಕಾಲ ಇರಲಾರದು. ಈ ಸಂಕೀರ್ಣತೆಯೊಂದಿಗೆ ವೈಶಾಲ್ಯದ ದಿನಗಳೂ ಬರುತ್ತಲಿದೆಯೆಂದು ಸಾಂತ್ಸನ ಪಡಿಸುತ್ತಾನೆ. 
ಇದು ಅದ್ದುಹಾ ಅಧ್ಯಾಯದಲ್ಲಿ ಹೇಳಿದ, ಖಂಡಿತವಾಗಿಯೂ ಅನಂತರದ ಕಾಲಘಟ್ಟವು ನಿಮ್ಮ ಪಾಲಿಗೆ ಮುಂಚಿನ ಕಾಲಘಟ್ಟಕ್ಕಿಂತ 
ಉತ್ತಮವಾಗಿರುವುದು, ಸದ್ಯದಲ್ಲೇ ನಿಮ್ಮ ಪ್ರಭು ನೀವು ಸಂತುಷ್ಠನಾಗುವಷ್ಟನ್ನು ನಿಮಗೆ ಕೊಡುವನು ಎಂಬ ವಿಷಯವೇ ಆಗಿದೆ. 

ಕೊನೆಯಲ್ಲಿ ಪ್ರವಾದಿಯವರಿಗೆ ಹೀಗೆ ಆದೇಶಿಸಲಾಗಿದೆ- ಆರಂಭ ಕಾಲದ ಸಂಕಷ್ಟಗಳನ್ನೆದುರಿಸುವ ಶಕ್ತಿಯು ನಿಮಗೆ 
ಒಂದೇ ವಸ್ತುವಿನಿಂದ ಸಿಗುವುದು. ನೀವು ನಿಮ್ಮ ನಿಬಿಡತೆಯಿಂದ ವಿರಮಿಸಿದಾಗ ಆರಾಧನೆ" ಮತ್ತು ಉಪಾಸನೆಯಲ್ಲಿ 
ತಲ್ಲೀನರಾಗಬೇಕು ಮತ್ತು ಎಲ್ಲ ವಿಷಯಗಳಿಂದಲೂ ನಿರಪೇಕ್ಟನಾಗಿ ಕೇವಲ ನಿಮ್ಮ ಪ್ರಭುವನ್ನು ಅಪ್ಪಿ ಹಿಡಿಯಿರಿ. ಇದು ಹೆಚ್ಚಿನ 
ವಿವರಣೆಯೊಂದಿಗೆ ಮುರ್ದುಮ್ನಿಲ್‌ ಅಧ್ಯಾಯದ 1ರಿಂದ 9ರ ವರೆಗಿನ ಸೂಕ್ತಗಳಲ್ಲಿ ನೀಡಿದ ಮಾರ್ಗದರ್ಶನವೇ ಆಗಿದೆ. 


ಕಾಂಡ - 36 


94. ಅಲಮ್‌ ನಶ್‌ರಹ್‌ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು: 8 ರುಕೂಳ್‌: 1 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


(2554 ೫ LN ಸಿಂ 27 ನಿದ ds PTE Kil 
COE 5) ರಿ ಖುಟಸಒರಿ೪ೂ HSN 


(1-8) (ಸಂದೇಶವಾಹಕರೇ) ನಾವು ನಿಮ್ಮ ಹೃದಯವನ್ನು ನಿಮಗಾಗಿ ತೆರೆಯಲಿಲ್ಲವೇ?' ನಿಮ್ಮ ಬೆನ್ನು 
ಮುರಿಯುತ್ತಿದ್ದ ಹೊರೆಯನ್ನು ನಿಮ್ಮ ಮೇಲಿಂದ ಇಳಿಸಿ ಬಿಡಲಿಲ್ಲವೇ?* ಮತ್ತು ನಿಮಗಾಗಿ ನಿಮ್ಮ ಖ್ಯಾತಿಯ 


1. ಈ ಪ್ರಶ್ನೆಯೊಂದಿಗೆ ಮಾತಿನ ಆರಂಭ ಹಾಗೂ ಅನಂತರದ ವಿಷಯವು, ಪ್ರವಾದಿಯವರು ಇಸ್ಲಾಮಿನ ಸಂದೇಶ ಪ್ರಚಾರದ 
ಕಾರ್ಯ ಆರಂಭಿಸಿದ ನಂತರ, ಆರಂಭ ಕಾಲದಲ್ಲಿಎದುರಾಗಿದ್ದ ಸಂಕಷ್ಟದಿಂದ ಬಹಳ ಕಠಿಣವಾಗಿ ಚಿಂತೆಗೊಳಗಾಗಿದ್ದರೆಂದು ವ್ಯಕ್ತಪಡಿಸುತ್ತದೆ. 
ಈ ಪರಿಸ್ಥಿತಿಯಲ್ಲಿ ಅಲ್ಲಾಹನು ಅವರನ್ನುದ್ದೇಸಿಸಿ, ಸಾಂತ್ವನ ನೀಡುತ್ತಾ ಹೇಳುತ್ತಾನೆ- ಓ ಪ್ರವಾದಿಯವರೇ। ನಾವು ನಿಮಗೆ ಇಂತಿಂತಹ 
ಅನುಗ್ರಹಗಳನ್ನು ದಯಪಾಲಿಸಲಿಲ್ಲವೇ? ಹಾಗಿರುವಾಗ ನೀವೇಕೆ ಈ ಆರಂಭದ ಸಂಕಷ್ಟಗಳಿಗಾಗಿ ಕೊರಗುತ್ತೀರಿ? 

"ಹೃದಯ ತೆರೆಯುವುದು' ಎಂಬ ಪದವು ಕುರ್‌ಆನಿನಲ್ಲಿ ಬಂದಿರುವ ಸಂದರ್ಭವನ್ನು ನೋಡಿದಾಗ ಅದಕ್ಕೆ ಎರಡು ಅರ್ಥಗಳಿರುವಂತೆ 
ಭಾಸವಾಗುತ್ತದೆ. (1) ಅನ್‌ಆಮ್‌ ಅಧ್ಯಾಯದ 125ನೇ ಸೂಕ್ತದಲ್ಲಿ ಬಿಸು ಬೊ ಬ್ರೀ ಗ್ಗೆ sia ೨೫ ಖೆ (ಅಲ್ಲಾಹನು 
ಯಾರಿಗೆ ಸನ್ಮಾರ್ಗ ನೀಡಲಿಚ್ಛಿಸುತ್ತಾನೋ ಅವನ ಹೃ ದಯವನ್ನು ಇಸ್ಲಾಮಿಗಾಗಿ ತೆರೆದು ಬಿಡುತ್ತಾನೆ) ಎಂದು ಹೇಳುತ್ತಾನೆ. ಅರುಬ್ದುಮರ್‌ನ 
22ನೇ ಸೂಕ್ತದಲ್ಲಿ; ಹೇಳುತ್ತಾನೆ. ೪೫,೫೬ ಸ 1॥ೆ ಕಟಿ (ಬ ಸು ೭&3 (ಅಲ್ಲಾಹನು ಯಾರ ಹೃದಯವನ್ನು ಇಸ್ಲಾಮಿಗಾಗಿ 
ತೆರೆದು ಬಿಟ್ಟನೋ ಹಾಗೂ ಯಾರು ತನ್ನಪ್ರ ಪ್ರಭುವಿನ ಕಡೆಯಿಂದ ಒಂದು ಪ್ರಕಾಶದಲ್ಲಿ ನಡೆಯುತ್ತಿರುವನೋ...) ಈ ಎರಡೂ ಸ್ಥ ಸ್ಥಳಗಳಲ್ಲಿ 
ಹೃದಯ ತೆರೆಯುವುದೆಂದರೆ ಎಲ್ಲಾ ರೀತಿಯ ಮಾನಸಿಕ ಗೊಂದಲ ಮತ್ತು ಸಂಶಯಗಳಿಂದ ಪರಿಶುದ್ಧವಾಗಿ ಇಸ್ಲಾಮಿನ ಮಾರ್ಗವೇ 
ಸತ್ಯವಾಗಿದೆ ಮತ್ತು ಇಸ್ಲಾಮ್‌ ಮಾನವನಿಗೆ ನೀಡುವ ಮೂಲಭೂತ ವಿಶ್ವಾಸ, ನೈತಿಕ ಮತ್ತು ನಾಗರಿಕ ನಿಯಮಗಳು ಹಾಗೂ ಆಜ್ಞೆ 
ಆದೇಶಗಳು ಮಾತ್ರ ಸರಿಯಾದುದೆಂಬ ಬಗ್ಗೆ ಮನಸ್ಸು ಸಂಪೂರ್ಣ ಸಂತೃಪ್ರವಾಗುವುದಾಗಿದೆ. (2) ಅಶ್ಕುಅರಾ ಅಧ್ಯಾಯದ 12-13ನೇ 
ಸೂಕ್ತಗಳಲ್ಲಿ ಅಲ್ಲಾಹನು ಮೂಸಾರನ್ನು (ಅ) ಪ್ರ ಪ್ರವಾದಿತ್ವದ ಮಹಾ ಪದವಿಗೆ ನೇಮಿಸಿ, ಫಿರ್‌ಔನ್‌ ಮತ್ತವನ ಬೃಹತ್‌ ಸಾಮ್ರಾ ಜ್ಯ ದೊಂದಿಗೆ 
ಸಂಘರ್ಷಿಸಲು ಆಜ್ಞಾಪಿಸಿದಾಗ ಅವರು ಹೇಳಿದರು ಆ) 1-3 5 ಸಯ ET (ನನ್ನ ಪ್ರಭೂ! ಅವರು ನನ್ನನ್ನು 
ಸುಳ್ಳಾಗಿಸಿ ಬಿಡುವರೆಂಬ ಭಯ ನನಗಿದೆ. ನನ್ನ ಹೃದಯ ಮುದುಡುತ್ತಿದೆ) ಅದೇ ಸಂದರ್ಭದಲ್ಲಿ ಮೂಸಾರು ಅಲ್ಲಾಹನೊಡನೆ 

ಆತ ತಹಲ) (ಓ ನನ್ನ ಪ್ರಭೂ! ನನ್ನ ಹೃದಯವನ್ನು ವಿಶಾಲಗೊಳಿಸು, ನನ್ನ ಕಾರ್ಯವನ್ನು ಸುಲಭಗೊಳಿಸು) 
ಎಂದು ಪ್ರಾರ್ಥಿಸಿದರೆಂದು ತಾಹಾ ಅಧ್ಯಾಯದ 25-26ನೇ ಸೂಕ್ತಗಳಲ್ಲಿದೆ. ಇಲ್ಲಿ-ಮನಸ್ಸಿನ ಸಂಕೀರ್ಣತೆ ಎಂದರೆ ಪ್ರವಾದಿತ್ಚದಂತಹ 
ಮಹಾನ್‌ ಹೊಣೆಗಾರಿಕೆಯನ್ನು ವಹಿಸಲು ಮತ್ತು ಒಬ್ಬಂಟಿಯಾಗಿ ನಿರಂಕುಶ - ಪ್ರಭುತ್ವದೊಂದಿಗೆ ಸಂಘರ್ಷಿಸಲು ಮನುಷ್ಯನಲ್ಲಿ 
ಧೈರ್ಯವಿರುವುದಾಗಿದೆ. ಮನಸಿನ ವೈಶಾಲ್ಯವೆಂದರೆ ಮನುಷ್ಯನ ಧೈರ್ಯ ಹೆಚ್ಚು ರ ಎಷ್ಟೇ ದೊಡ್ಡ ದೊಡ್ಡ ಕಾರ್ಯಾಚರಣೆಗೆ ಹೋಗಲು, 
ಎಷ್ಟೇ ಕಠಿಣ ಕೆಲಸವಾದರೂ ಮಾಡಲು ಹಿಂಜರಿಯದಿರುವುದು ಮತ್ತು ಪ್ರವಾದಿತ್ವದ ಮಹಾನ್‌ ಹೊಣೆಗಾರಿಕೆಗಳನ್ನು ವಹಿಸಿಕೊಳ್ಳಲು 


ಕಾಂಡ - 30. 


94. ಅಲಮ್‌ ನಶ್‌ರಹ್‌ 269 
LLNS ES ಗ 


ಅವನಲ್ಲಿ ಧೈರ್ಯವುಂಟಾಗುವುದಾಗಿದೆ. 

ಈ ಸೂಕ್ತದಲ್ಲಿ ಪ್ರವಾದಿಯವರ "ಹೃದಯ ತೆರೆಯುವುದರಲ್ಲಿ' ಈ ಎರಡೂ ಅರ್ಥಗಳು ಸೇರಿವೆಯೆಂದು ಭಾಸವಾಗುತ್ತದೆ. ಮೊದಲ 
ಅರ್ಥದ ಪ್ರಕಾರ ಇದರ ತಾತ್ಪರ್ಯವು ಪ್ರವಾದಿತ್ವಕ್ಕಿಂತ ಮೊದಲು ಅವರು ಅರಬ್‌ ಬಹುದೇವಾರಾಧಕರು, ಕ್ರೈಸ್ತರು, ಯಹೂದಿಗಳು, 
ಮಜೂಸಿ(ಅಗ್ನಿಯಾರಾಧಕರು)ಗಳು. ಇವರೆಲ್ಲರ ಧರ್ಮಗಳನ್ನು ತಪ್ಪೆಂದು ಬಗೆದಿದ್ದರು ಮತ್ತು ಅರಬರ ಪೈಕಿ ಕೆಲವು ಏಕದೇವ ವಾದಿಗಳಲ್ಲಿ 
ಕಂಡು ಬರುತ್ತಿದ್ದ ಪ್ರಕೃತಿ ಧರ್ಮದಿಂದ ಸಂತೃಪ್ರರಾಗಿರಲಿಲ್ಲ. ಏಕೆಂದರೆ ಅದೊಂದು ಅಸ್ಪಷ್ಟ ಧರ್ಮವಾಗಿತ್ತು. ಅದರಲ್ಲಿ ಸನ್ಮಾರ್ಗದ 
ಯಾವುದೇ ವಿವರಗಳಿರಲಿಲ್ಲ, (ಇದನ್ನು ನಾವು ತಪ್ಪೀಮುಲ್‌ ಕುರ್‌ಆನ್‌ ಭಾಗ-4ರ ಅಸ್ಪಜ್ಜಾ ಅಧ್ಯಾಯದ ಟಿಪ್ಪಣಿ 5ರಲ್ಲಿ ವಿವರಿಸಿದ್ದೇವೆ) 
ಏಕೆಂದರೆ ಅವರಿಗೆ ನೇರಮಾರ್ಗ ಯಾವುದೆಂದು ತಿಳಿದಿರಲಿಲ್ಲ. ಆದ್ದರಿಂದ ಮಾನಸಿಕ ಗೊಂದಲದಲ್ಲಿ ಸಿಲುಕಿದ್ದರು, ಪ್ರವಾದಿತ್ವವನ್ನು ನೀಡಿ 
ಅಲ್ಲಾಹನು ಅವರ ಈ ಗೊಂದಲವನ್ನು ಹೋಗಲಾಡಿಸಿದನು ಮತ್ತು ಸನ್ಮಾರ್ಗವನ್ನು ಸ್ಪಷ್ಟಪಡಿಸಿ ಅವರ ಮುಂದಿಟ್ಟನು. ಇದರಿಂದ ಅವರಿಗೆ 
ಸಂಪೂರ್ಣ ಮನಹರಂತೃಪ್ತಿ ಲಭಿಸಿತು. ಎರಡನೆಯ ಅರ್ಥದ ಪ್ರಕಾರ ಅದರ ತಾತ್ಸರ್ಯವು, ಪ್ರ ವಾದಿತ್ವವನ್ನು ದಯಪಾಲಿಸುವುದರೊಂದಿಗೆ 
ಈ ದೊಡ್ಡ ಹೊಣೆಗಾರಿಕೆಗಳನ್ನು ವಹಿಸಲು ಅಗತ್ಯವಾಗಿರುವ ಧೈರ್ಯ, ಶಕ್ತಿ, ಸ್ಥಿರತೆ ಮತ್ತು ಹೃದಯ ವೈಶಾಲ್ಯವನ್ನು ನೀಡಿದನು. ಅವರ 
ಹೊರತು ಯಾರಿಗೂ ಇಲ್ಲದಂತಹ ವಿಸ್ತೃತ ಜ್ಞಾನವು ಅವರಿಗೆ ಸಿಕ್ಕಿತು. ದೊಡ್ಡ ದೊಡ್ಡ ಕೆಡುಕನ್ನು ದೂರೀಕರಿಸುವ ಮತ್ತು ಸುಧಾರಿಸುವ 
ಸಾಮರ್ಥ್ಯವಿರುವಂತಹ ಯುಕ್ತಿ ಅವರಿಗೆ ಲಭಿಸಿತು. ಅಜ್ಞಾನದಲ್ಲಿ ಮುಳುಗಿದಂತಹ ಮತ್ತು ಅಜ್ಞಾನದ ದೃಷ್ಟಿಯಿಂದ ಅತ್ಯಂತ ಅನಾಗರಿಕ 
ಸಮಾಜದಲ್ಲಿ ಯಾವುದೇ ಸಾಧನ ಸಾಮಗ್ರಿ ಗಳಿಲ್ಲದೆ, ಬಾಹ್ಯ ನೋಟಕ್ಕೆ ಯಾವುದೇ ಶಕ್ತಿಯ ಬೆಂಬಲವಿಲ್ಲದೆ ಇಸ್ಲಾಮಿನ ವಾಹಕರಾಗಿ ಎದ್ದು 
ನಿಲ್ಲುವ ವಿರೋಧ ಮತ್ತು ಶತ್ರುತ್ವದ ಬಿರುಗಾಳಿಗೂ ಅಂಜದೆ ಎದುರಿಸುವ, ಈ ಮಾರ್ಗದಲ್ಲಿ ಬರುವಂತಹ ಎಲ್ಲ ಸಂಕಷ್ಟಗಳನ್ನು ಮತ್ತು 
ಆಪತ್ತುಗಳನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ಮತ್ತು ಯಾವುದೇ ಶಕ್ತಿಯು ಅವರ ನಿಲುವನ್ನು ಬದಲಾಯಿಸಲು ಸಾಧ್ಯವಿಲ್ಲದಂತೆ ಸ್ಥಿರವಾಗಿರುವ 
ಬಲ ಅವರಿಗೆ ಸಿಕ್ಕಿತು. ಈ ಹೃದಯ ವೈಶಾಲ್ಯ ಅವರಿಗೆ ಅಲ್ಲಾಹನು ದಯಪಾಲಿಸಿರುವಾಗ, ಪ್ರಾಥಮಿಕ ಹಂತದ ಈ ಎಲ್ಲ ಸಂಕಷ್ಟಗಳಿಗೆ 
ಅವರು ಹಲುಬುವುದೇಕೆ? 

ಕೆಲವು ವ್ಯಾಖ್ಯಾನಕಾರರು ML (ಹೃದಯ ವೈಶಾಲ್ಯ)ಗೆ ಓಜ ಹಿ (ಹೃದಯ ಸೀಳುವಿಕೆ) ಎಂಬರ್ಥ ಕೊಟ್ಟಿದ್ದಾರೆ. 
ಈ ಸೂಕ್ತವನ್ನು ಹದೀಸ್‌ಗಳಲ್ಲಿ ಬಂದಿರುವಂತೆ ಹೃದಯ ಸೀಳಲಾದ ಪವಾಡದ ಪುರಾವೆಯೆಂದು ಹೇಳಿದ್ದಾರೆ. ಆದರೆ ವಾಸ್ತವದಲ್ಲಿಪವಾಡದ 
ಪುರಾವೆಯ ಮೂಲವು ಹದೀಸ್‌ ವರದಿಗಳೇ ಆಗಿವೆ. ಕುರ್‌ಆನಿನಿಂದ ಅದನ್ನು ಸಾಬೀತು ಪಡಿಸಲು ಪ್ರಯತ್ನಿಸುವುದು ಸರಿಯಲ್ಲ, ಅರಬಿ 
ಭಾಷೆಯ ಪ್ರಕಾರ, ಹೃದಯ ತೆರೆಯುವುದನ್ನು ಹೃದಯ ಸೀಳುವಿಕೆಯ ಅರ್ಥದಲ್ಲಿ ತೆಗೆಯುವುದು ಯಾವ ರೀತಿಯಿಂದಲೂ ಸರಿಯಲ್ಲ. 
ಅಲ್ಲಾಮಾ ಆಲೂಸಿ ರೂಹುಲ್‌ ಮಲನಿಯಲ್ಲಿ ಹೇಳುತ್ತಾರೆ: ಪ 15 ಯುವ ಓಟ Bc 
""ಸಂಶೋಧಕರ ದೃಷ್ಟಿಯಲ್ಲಿ ಈ ಸೂಕ್ತದಲ್ಲಿ ಹೃದಯ ತೆರೆಯುವುದನ್ನು ಹೃದಯ ಸೀಳುವಿಕೆಗೆ ಸಮೀಕರಿಸುವುದು ಒಂದು ದುರ್ಬಲ 
ವಿಷಯವಾಗಿದೆ.'' 

2. ವ್ಯಾಖ್ಯಾನಕಾರರಲ್ಲಿ ಕೆಲವರು ಇದರ ತಾತ್ಪರ್ಯವನ್ನು ಹೀಗೆ ಮಾಡಿದ್ದಾರೆ- ಪ್ರವಾದಿತ್ವಕ್ಕಿಂತ ಮುಂಚೆ ಅಜ್ಞಾನ ಕಾಲದಲ್ಲಿ 
ಪ್ರವಾದಿಯವರಿಂದ ಸಂಭವಿಸಿದ್ದ ಕೆಲವು ತಪ್ಪಗಳಿಂದಾಗಿ ಅವರು ತೀವ್ರ ಚಿಂತೆಗೊಳಗಾಗಿದ್ದರು. ಅಲ್ಲಾಹನು ಈ ಸೂಕ್ತವನ್ನು ಅವತೀರ್ಣಗೊಳಿಸಿ, 
ನಿಮ್ಮ ಆ ತಪ್ಪುಗಳನ್ನು ಕ್ಷಮಿಸಲಾಗಿದೆಯೆಂದು ಸಾಂತ್ವನ ಪಡಿಸಿದ್ದಾನೆ. ಆದರೆ ನಮ್ಮ ದೃಷ್ಟಿಯಲ್ಲಿ ಈ ಅರ್ಥ ಪಡೆಯುವುದು ಮಹಾ 
ತಪ್ಪಾಗಿದೆ. ಒಂದನೆಯದಾಗಿ, ೨೨) "ವಿರುಸ್ಟ್‌' ಎಂಬ ಪದದ ಅರ್ಥ ಪಾಪವೇ ಅಲ್ಲ, ಇದನ್ನು ದೊಡ್ಡ ಹೊರೆಯೆಂದೂ ಹೇಳಲಾಗುತ್ತದೆ. 
ಆದ್ದರಿಂದ ಇದನ್ನು ವೃಥಾ ಕೆಟ್ಟ ಅರ್ಥದಲ್ಲಿ ತೆಗೆಯುವ ಅಗತ್ಯವಿಲ್ಲ. ಎರಡನೆಯದಾಗಿ, ಅವರ ಪ್ರವಾದಿತ್ಚಕ್ಕಿಂತ ಮುಂಚಿನ ಜೀವನವು 
ಅತ್ಯಂತ ಪಾವನವಾಗಿದ್ದು ಕುರ್‌ಆನಿನಲ್ಲಿ ಇದನ್ನು ಒಂದು ಸವಾಲೆಂಬ ನೆಲೆಯಲ್ಲಿ ವಿರೋಧಿಗಳ ಮುಂದಿಡಲಾಗಿದೆ. ಹಾಗೆ 
ಸತ್ಯನಿಷೇಧಿಗಳೊಂದಿಗೆ ಪ್ರವಾದಿಯವರ ಬಾಯಿಂದ ಹೀಗೆ ಹೇಳಿಸಲಾಗಿದೆ: 4 ಕ ಚಿ ಚಿ ಪಟ ೩8 “ನಾನು ಈ ಕುರ್‌ಆನನ್ನು 
ಮುಂದಿಡುವುದಕ್ಕಿಂತ ಮುಂಚೆ ನಿಮ್ಮ ನಡುವೆ ಕೆಲವು ಕಾಲ ಕಳೆದಿರುವೆನು.'' (ಯೂನುಸ್‌:16) ಪ್ರವಾದಿಯವರು ಜನರ ಕಣ್ಣು ತಪ್ಪಿಸಿ 
ಏನಾದರೂ ಪಾಪ ಮಾಡುವಂತಹ ಚಾರಿತ್ರ $ದವರಾಗಿರಲಿಲ್ಲ ಒಂದು ವೇಳೆ ಹಾಗಾಗಿರುತ್ತಿದ್ದರೆ (ಅಲ್ಲಾಹನು ಕ್ಷಮಿಸಲಿ). ಅಲ್ಲಾಹನು 
ಅದರಿಂದ ಅಜ್ಞನಾಗಿರುತ್ತಿರಲಿಲ್ಲ. ತನ್ನ ಮಡಿಲಲ್ಲಿ ಕಳಂಕವನ್ನು ಹೊತ್ತಿರುವ ವ್ಯಕ್ತಿಯಾಗಿರುತ್ತಿದ್ದರೆ ಯೂನುಸ್‌ ಅಧ್ಯಾಯದ ಪ್ರಸ್ತುತ 
ಸೂಕ್ತದಲ್ಲಿ ವಿವರಿಸಿದ್ದಂತೆ ಜನರ ಮುಂದೆ ಅವರಿಂದ: ಹೇಳಿಸುತ್ತಿರಲಿಲ್ಲ. ವಾಸ್ತವದಲ್ಲಿ ಈ ಸೂಕ್ತದಲ್ಲಿ "ವಿರು್ರ್‌' ಎಂಬ ಪದದ ಸರಿಯಾದ 
ಅರ್ಥ ದೊಡ್ಡ ಹೊರೆಯೆಂದಾಗಿದೆ. ಅಂದರೆ ತಮ್ಮ ಜನಾಂಗದ ಅಜ್ಞಾನವನ್ನು ನೋಡಿ ನೋಡಿ ಅವರ ಸಂವೇದನಶೀಲ ಸ್ವಭಾವದ ಮೇಲೆ 
ಬೀಳುತ್ತಿದ್ದ ಬೇಸರ, ಕಳವಳ ಮತ್ತು ಚಿಂತೆಯ ಭಾರವಾಗಿತ್ತು. ಪ್ರವಾದಿಯವರ ಮುಂದೆ ಮೂರ್ತಿ ಪೂಜೆ ನಡೆಯುತ್ತಿತ್ತು. ಬಹುದೇವಾರಾಧನೆ 


ಕಾಂಡ - 30 


270. ತಪ್ಪೀಮುಲ್‌ ಕುರ್‌ಆನ್‌ 


| ನ. ೨13ರ ಟಗ (ಆ 

ಡೆ ದೀಖ) 
ಪ್ರಸ್ತಾಪವನ್ನು ಎತ್ತರಕ್ಕೇರಿಸಲಿಲ್ಲವೇ?' ವಾಸ್ತವದಲ್ಲಿ ಸಂಕೀರ್ಣತೆಯೊಂದಿಗೆ ವೈಶಾಲ್ಯವೂ ಇದೆ. ಖಂಡಿತವಾಗಿಯೂ 
ಸಂಕೀರ್ಣತೆಯೊಂದಿಗೆ ವೈಶಾಲ್ಯವೂ ಇದೆ." ಆದುದರಿಂದ ನೀವು ಬಿಡುವು ಸಿಕ್ಕಿದಾಗ ದಾಸ್ಯಆರಾಧನೆಯ ಪರಿಶ್ರಮದಲ್ಲಿ 
ತೊಡಗಿ ಬಿಡಿರಿ ಮತ್ತು ನಿಮ್ಮ ಪ್ರಭುವಿನ ಕಡೆಗೇ ವಾಲಿಕೊಂಡಿರಿ.* 


ಮತ್ತು ಅನಾಚಾರಗಳು ತಾಂಡವ ವಾಡುತ್ತಿತ್ತು. ನೈತಿಕ ಮಾಲಿನ್ಯ ಮತ್ತು ಅಶ್ಲೀಲತೆಯು ಎಲ್ಲೆಡೆ ಹರಡಿತ್ತು. ಸಮಾಜದಲ್ಲಿ ಅಕ್ರಮ ಮತ್ತು 
ವ್ಯವಹಾರದಲ್ಲಿ ವಂಚನೆ ಸಾಮಾನ್ಯವಾಗಿತ್ತು. ಬಲಶಾಲಿಗಳ ಅತ್ಯಾಚಾರದಿಂದ ದುರ್ಬಲರು ಅರೆಯಲ್ಲಡುತ್ತಿದ್ದರು. ಹೆಣ್ಣು ಮಕ್ಕಳನ್ನು 
ಜೀವಂತ ಹೂಳಲಾಗುತ್ತಿತ್ತು. ಗೋತ್ರಗಳು ಗೋತ್ರಗಳನ್ನು ಆಕ್ರಮಿಸುತ್ತಿದ್ದುವು. ಕೆಲವೊಮ್ಮೆ ನೂರು ನೂರು ವರ್ಷಗಳ ತನಕ ಪ್ರತೀಕಾರ 
ಯುದ್ಧಗಳು ನಡೆಯುತ್ತಿದ್ದುವು. ಯಾರದೇ ಜೀವ, ಸೊತ್ತು ಮತ್ತು ಮಾನ "ಸುರಕ್ಷಿತವಾಗಿರಲಿಲ್ಲ. ಪ್ರಬಲ ಕೂಟವೊಂದು ಅದರ 
ಬೆಂಬಲಕ್ಕಿರಬೇಕಾಗಿತ್ತು. ಈ ಪರಿಸ್ಥಿತಿಯನ್ನು ನೋಡಿ ಅವರು ಮರುಗುತ್ತಿದ್ದರು. ಆದರೆ ಈ ದುಃ್ಥಿತಿಯನ್ನು ಸುಧಾರಿಸುವ ಯಾವುದೇ ದಾರಿ 
ಅವರಿಗೆ ತೋಚುತ್ತಿರಲಿಲ್ಲ ಇದೇ ಚಿಂತೆಯು ಅವರ ಸೊಂಟ ಮುರಿಯುತ್ತಿತ್ತು. ಇದರ ಭಾರವನ್ನು ಅಲ್ಲಾಹನು ಸನ್ಮಾರ್ಗವನ್ನು ತೋರಿಸಿ 
ಅವರ ಮೇಲಿನಿಂದ ಇಳಿಸಿದನು. ಪ್ರವಾದಿತ್ವ ಪದವಿಯನ್ನು ವಹಿಸಿಕೊಂಡ ಕೂಡಲೇ ಅವರಿಗೆ ಏಕದೇವತ್ವ, ಪರಲೋಕ ಮತ್ತು ಪ್ರವಾದಿತ್ವದ 
ಮೇಲಿನ ವಿಶ್ವಾಸದಿಂದಲೇ ಮಾನವ ಜೀವನದ ಎಲ್ಲ ಕೆಡುಕುಗಳ ಬೀಗ ತೆರೆಯಬಹುದು ಮತ್ತು ಜೀವನದ ಎಲ್ಲ ಮಗ್ಗುಲುಗಳಲ್ಲಿ 
ಸುಧಾರಣೆಯ ದಾರಿ ತೆರೆಯಬಲ್ಲುದೆಂದು ಅವರಿಗೆ ಮನವರಿಕೆಯಾಗಿತ್ತು. ಅಲ್ಲಾಹನ ಈ ಮಾರ್ಗದರ್ಶನವು ಅವರ ಮನಸ್ಸಿನ ಎಲ್ಲ 
ಭಾರವನ್ನು ಹಗುರ ಗೊಳಿಸಿತು. ಇದರ ಮೂಲಕವೇ ಅವರು ಅರೇಬಿಯಾದ ಮಾತ್ರವಲ್ಲ ಆಗ ಅರೇಬಿಯಾದ ಹೊರಲೋಕದಲ್ಲೂ ಜನರು 
ಸಿಲುಕಿದ್ದ ಕೆಡುಕಿನಿಂದ ಮಾನವ ಕುಲವನ್ನು ಹೊರಗೆ ತೆಗೆಯಬಲ್ಲರು ಎಂದು ಸಂಪೂರ್ಣ ಸಮಾಧಾನವಾಯಿತು. 

3.ಈ ಮಾತನ್ನು ಹೇಳಿದ ಕಾಲವು, ಕೇವಲ ಒಬ್ಬ ವ್ಯಕ್ತಿಗೆ ಕೆಲವೇ ಮಂದಿ ಸಂಗಾತಿಗಳಿದ್ದು. ಅವರ ಸ್ವರವು ಮಕ್ಕಾ ಪಟ್ಟಣಕ್ಕೆ ಸೀಮಿತ 
ವಾಗಿದ್ದ ಕಾಲವಾಗಿತ್ತು. ಅಂದು ಯಾರೊಬ್ಬರಿಗೂ ಈ ವ್ಯಕ್ತಿಯ ಸ್ವರವು ಲೋಕದಾದ್ಯಂತ ಹೇಗೆ ಉನ್ನತವಾದೀತು, ಹೇಗೆ ಖ್ಯಾತಿ ಅವರಿಗೆ 
ಸಿಕ್ಕೀತು ಎಂದೂ ಯೋಚಿಸಲೂ ಸಾಧ್ಯವಿರಲಿಲ್ಲ. ಆದರೆ ಅಲ್ಲಾಹನು ಈ ಸ್ಥಿತಿಯಲ್ಲಿ ತನ್ನ ಪ್ರವಾದಿಗೆ ಸುವಾರ್ತೆ ನೀಡಿದನು. ಅನಂತರ 
ಅದನ್ನು ವಿಚಿತ್ರ ರೀತಿಯಲ್ಲಿ ಪೂರ್ತಿಗೊಳಿಸಿದನು. ಮೊತ್ತ ಮೊದಲು ಅಲ್ಲಾಹನು ಪ್ರವಾದಿಯವರ ಪ್ರಸ್ತಾಪವನ್ನು ಅವರ ವಿರೋಧಿಗಳಿಂದ 
ಉನ್ನತಗೊಳಿಸಿದನು. ಮಕ್ಕಾದ ಸತ್ಯನಿಷೇಧಿಗಳು ಪ್ರವಾದಿಯವರನ್ನು ಕೀಳಾಗಿಸಲು, ಹಜ್ಜ್‌ಗೆ ಎಲ್ಲೆಡೆಯಿಂದ ಹರಿದು ಬರುತ್ತಿದ್ದ ಹಾಜಿಗಳ 
ಬಳಿಗೆ ತಂಡ ರೂಪದಲ್ಲಿತೆರಳಿ ಅವರ ಒಂದೊಂದು ಡೇರೆಗಳ ಜನರನ್ನು ಎಚ್ಚರಿಸುತ್ತಿದ್ದರು. ಇಲ್ಲೊಬ್ಬ ಅಪಾಯಕಾರಿ ವ್ಯಕ್ತಿ ಮುಹಮ್ಮದ್‌(ಸ) 
ಎಂಬಾತ ಜನರ ಮೇಲೆ ಮಾಡುವ ಮಾಟಗಾರಿಕೆಯಿಂದಾಗಿ, ತಂದೆ-ಮಕ್ಕಳ ಮಧ್ಯೆ ಸಹೋದರ-ಸಹೋದರರ ಮಧ್ಯೆ ಮತ್ತು ಪತಿ-ಪತ್ನಿಯರ 
ಮಧ್ಯೆ ಒಡಕುಂಟಾಗುತ್ತಿದೆ. ಅವನ ಬಗ್ಗೆ ಜಾಗರೂಕರಾಗಿರಬೇಕು ಎಂದು ಹೇಳುತ್ತಿದ್ದರು. ಇದೇ ವಿಷಯವನ್ನು ಅವರ ಹಜ್ಜ್‌ ಅಲ್ಲದೆ 
ವ್ಯಾಪಾರ ಮತ್ತಿತರ ಸಂದರ್ಶನಗಳಿಗಾಗಿ ಮಕ್ಕಾಕ್ಕೆ ಬರುತ್ತಿದ್ದ ಯಾತ್ರಿಕರೊಂದಿಗೂ ಹೇಳುತ್ತಿದ್ದರು. ಈ ರೀತಿ ಅವರು ಪ್ರವಾದಿಯವರ 
ಹೆಸರನ್ನು ಕೆಡಿಸಲು ಪ್ರಯತ್ನಿಸುತ್ತಿದ್ದರಾದರೂ ಅದು ಅವರಿಗೇ ತಿರುಗೇಟಾಯಿತು. ಪ್ರವಾದಿಯವರ ಹೆಸರು ಮಕ್ಕಾದ ಮೂಲೆ ಮೂಲೆಗೂ 
ತಲುಪಿ ವೈರಿಗಳ ಕೈಯಲ್ಲೇ ಅವರನ್ನು ಎಲ್ಲಗೋತ್ರಗಳಿಗೆ ಪರಿಚಯ ಪಡಿಸಿದಂತಾಯಿತು. ಅದರ ನಂತರ ಜನರಲ್ಲಿ: ಜಿಜ್ಞಾಸೆಯುಂಟಾಗುವುದು 
ಸಹಜ. ಈ ವ್ಯಕ್ತಿ ಯಾರು, ಏನು ಹೇಳುತ್ತಿದ್ದಾರೆ, ಎಂತಹ ವ್ಯಕ್ತಿ ಅವರು, ಅವರ "ಮಾಟ'ದ ಪ್ರಭಾವಕ್ಕೊಳಗಾಗುವವರು ಯಾರು, ಅವರ 
ಮೇಲೆ ಅದರ ಎಂತಹ ಪ್ರಭಾವವುಂಟಾಗುತ್ತದೆ ಎಂಬ ಕುತೂಹಲ ಜನರಲ್ಲುಂಟಾಯಿತು. ಸತ್ಯನಿಷೇಧಿಗಳ ಅಪಪ್ರಚಾರ ಹೆಚ್ಚಿದಂತೆಲ್ಲಜನರ 
ಜಿಜ್ಞಾಸೆಯೂ ಹೆಚ್ಚತೊಡಗಿತು. ಇದು ಪರಿಣಾಮವಾಗಿ ಜನರಿಗೆ ಪ್ರವಾದಿಯವರ ಚಾರಿತ್ರ್ಯ ಮತ್ತು ನೀತಿ-ನಡವಳಿಕೆ ಏನೆಂದು ತಿಳಿಯಿತು. 
ಜನರು ಕುರ್‌ಆನ್‌ ಕೇಳಿದಾಗ, ಅವರು ಸಮರ್ಪಿಸುತ್ತಿರುವ ಶಿಕ್ಷಣವು ಏನು? ಹಾಗೆಯೇ ಯಾವುದನ್ನು ಜಾದೂ ಎನ್ನಲಾಗುತ್ತಿದೆಯೋ 
ಅದರಿಂದ ಪ್ರಭಾವಿತರಾಗುವವರ ಜೀವನವು ಯಾವ ರೀತಿ ಇತರ ಅರಬ್‌ ಜನರಿಗಿಂತ ಭಿನ್ನವಾಗಿದೆ ಎಂಬುದು ಜನರಿಗೆ ತಿಳಿದಾಗ, ಅದೇ 
ಕಳಂಕಿತ ಹೆಸರು ಶುಭನಾಮವಾಗಿ ಬದಲಾಗ ತೊಡಗಿತು, ಇದು ಮುಂದುವರಿದು ಹಿಜ್ರತ್‌ ಆಗುವ ಕಾಲದವರೆಗೆ ಸ್ಥಿತಿ ಎಲ್ಲಿಯವರೆಗೆ 
ಮುಟ್ಟಿತೆಂದರೆ ದೂರದ ಮತ್ತು ಹತ್ತಿರದ ಅರಬ್‌ ಗೋತ್ರಗಳಲ್ಲಿ ಯಾರೊಬ್ಬರೂ ಇಸ್ಲಾಮ್‌ ಸ್ವೀಕರಿಸದವರಿರಲಿಲ್ಲ. ಅದೇ ರೀತಿ ಪ್ರವಾದಿ(ಸ) 


ಕಾಂಡ - 30 


94. ಅಲಮ್‌ ನಶ್‌ರಹ್‌ 271 
ಮಸತ ಸರ ಸರಾ Ek 


ಮತ್ತವರ ಸಂದೇಶದ ಬಗ್ಗೆ ಅನುಕಂಪ, ಆಸಕ್ತಿ ಹುಟ್ಟದವರೂ ಇರಲಿಲ್ಲ. ಇದು ಪ್ರವಾದಿಯವರ ಕೀರ್ತಿಯ ಪ್ರಥಮ ಹಂತವಾಗಿತ್ತು. 

ಆ ಬಳಿಕ, ಹಿಜ್ರತ್‌ನೊಂದಿಗೆ ಎರಡನೇ ಹಂತದ ಆರಂಭವಾಯಿತು. ಇದರಲ್ಲಿ ಒಂದೆಡೆ ಮುನಾಫಿಕರು, ಯಹೂದಿಗಳು ಮತ್ತು 
ಇಡೀ ಅರಬ್‌ ದೇಶದ ಹಿರಿತಲೆಗಳು ಪ್ರವಾದಿಯವರ ಹೆಸರನ್ನು ಕೀಳಾಗಿಸುವುದರಲ್ಲಿ ಸಕ್ರಿಯರಾಗಿದ್ದರು. ಅತ್ತ ಮದೀನದ ಇಸ್ಲಾಮೀ 
ರಾಷ್ಟವು ದೇವಾರಾಧನೆ, ದೇವಭಕ್ತಿ, ದೇವಭಯ, ಶುದ್ಧ ಚಾರಿತ್ರ್ಯ, ನೀತಿ-ನ್ಯಾಯ, ಮಾನವ ಸಮಾನತೆ, ಸಿರಿವಂತರ ಔದಾರ್ಯ, ಬಡವ 

' ರಿಗೆ ನೆರವು, ವಚನಪಾಲನೆ, ವ್ಯವಹಾರದಲ್ಲಿ ಪ್ರಾಮಾಣಿಕತೆ ಮುಂತಾದವುಗಳ ಪ್ರಾಯೋಗಿಕ ಮಾದರಿಯಾಗಿತ್ತು. ಅದು ಜನಮನಗಳನ್ನು " 
ಸೂರೆಗೈಯುತ್ತಾ ಸಾಗುತ್ತಿತ್ತು. ವೈರಿಗಳು ಯುದ್ಧಗಳ ಮೂಲಕ ಹೆಚ್ಚುತಿರುವ ಇದರ ಪ್ರಭಾವವನ್ನು ಅಳಿಸಲು ಪ್ರಯತ್ನಿಸಿದರು. ಆದರೆ 
ಪ್ರವಾದಿಯವರ ನೇತೃತ್ವದಲ್ಲಿ ಸಿದ್ಧಗೊಂಡಿದ್ದ ವಿಶ್ವಾಸಿಗಳ ಸಂಘಟನೆಯು ತನ್ನ ಶಿಸ್ತು, ಶೌರ್ಯ, ಮರಣ ಭಯದಿಂದ ಮುಕ್ತರಾಗಿರುವುದು 
ಮತ್ತು ರಣರಂಗದಲ್ಲಿ ಯುದ್ಧ ನಿರತರಾಗಿದ್ದರೂ ನೈತಿಕ ಮೇರೆಗಳ ಪಾಲನೆಯಿಂದಾಗಿ ಇಡೀ ಅರೇಬಿಯಾವನ್ನು ಮಣಿಸುವ ರೀತಿಯಲ್ಲಿ 
ತನ್ನ ಮೇಲ್ಮೈಯನ್ನು ಸಾಬೀತು ಪಡಿಸಿತು. 10 ವರ್ಷಗಳೊಳಗೆ ಅವರ ಹೆಸರನ್ನು ಕೆಡಿಸಲು ವಿರೋಧಿಗಳು ಶತ ಪ್ರಯತ್ನಗಳನ್ನು ಮಾಡಿದ್ದ 
ಅದೇ ದೇಶದ ಮೂಲೆ ಮೂಲೆಗಳಿಂದಲೂ dh J ಪ) Wi Fa KE] (ಮುಹಮ್ಮದ್‌ ಅಲ್ಲಾಹನ ಸಂದೇಶವಾಹಕರೆಂದು ನಾನು 
ಸಾಕ್ಷ್ಯ ವಹಿಸುತ್ತೇನೆ) ಎಂಬ ಕೂಗು ಮೊಳಗಿತು. ಈ ರೀತಿಯಲ್ಲಿಪ್ರವಾದಿಯವರ ಪ್ರಸ್ತಾಪವನ್ನು ಮಾಡಲಾಯಿತು. ಅನಂತರ ಮೂರನೆಯ 
ಹಂತದ ಆರಂಭವು ಖುಲಫಾಉರ್ರಾಶಿದೀನ್‌(ನಾಲ್ವರು ಸತ್ಯಸಂಧ ಖಲೀಫ)ರ ಕಾಲದಲ್ಲಾಯಿತು. ಆ ಕಾಲದಲ್ಲಿ ಪ್ರವಾದಿಯವರ ಹೆಸರು 
ಲೋಕದ ನಾನಾ ಭಾಗಗಳಲ್ಲೂ ಮೊಳಗತೊಡಗಿತು. ಅದು ಇಂದಿಗೂ ಮೊಳಗುತ್ತಲೇ ಇದೆ. ಇನ್‌ಶಾಅಲ್ಲಾಹ್‌ ಕಿಯಾಮತ್‌ನ ವರೆಗೂ 
ಮೊಳಗುತ್ತಲೇ ಇರುವುದು. ಮುಸ್ಲಿಮರು ವಾಸಿಸದ ಊರುಗಳಿಲ್ಲ ಮತ್ತು ಐದು ಹೊತ್ತಿನ ಅದಾನ್‌ನಲ್ಲಿ ಮುಹಮ್ಮದ್‌ (ಸ)ರವರ 
ಪ್ರವಾದಿತ್ವದ ಘೋಷಣೆಯಾಗದ ಯಾವ ಪ್ರದೇಶವೂ ಭೂಮಿಯಲ್ಲಿಲ್ಲ. ನಮಾರು್‌ಗಳಲ್ಲಿ ಪ್ರವಾದಿ(ಸ)ವರ್ಯರಿಗೆ ದರೂದ್‌(ಸ್ಟೂ 
ವಚನ) ಕಳಿಸಲಾಗುತ್ತದೆ. ಜುಮಾ ಪ್ರವಚನಗಳಲ್ಲಿಪ್ರವಾದಿಯವರ ಪ್ರಸ್ತಾಪ ಬರುತ್ತಲೇ ಇರುತ್ತವೆ. ಯಾವ ದಿನವೂ ದಿನದ 24 ಗಂಟೆಗಳಲ್ಲಿ 
ಯಾವ ಕ್ಷಣವೂ ಒಂದಲ್ಲೊಂದು ಸ್ಥಳದಲ್ಲಿಪ್ರವಾದಿಯವರ ಹೆಸರೆತ್ತಲಾಗದೆ ಇರುವುದಿಲ್ಲ. ಇದು ಕುರ್‌ಆನಿನ ಸತ್ಯತೆಯ ಸ್ಪಷ್ಟಪುರಾವೆಯಾಗಿದೆ. 
ಪ್ರವಾದಿತ್ವದ ಆರಂಭದಲ್ಲಿ ಅಲ್ಲಾಹನು 583 53 ೬4; (ನಿಮ್ಮ ಖ್ಯಾತಿಯನ್ನು ಎತ್ತರಕ್ಕೇರಿಸುವೆವು) ಎಂದು ಹೇಳಿದಾಗ 83! ಟ್ರಿ) 
ಈ ಖ್ಯಾತಿ ಇಷ್ಟು ಎತ್ತರಕೇರಬಹುದೆಂದು ಯಾರೊಬ್ಬನೂ ಊಹಿಸಿರಲಿಲ್ಲ. ಹದೀಸ್‌ನಲ್ಲಿ ಅಬೂ ಸಈದ್‌ ಖುದ್ರಿಯವರ ವರದಿ ಪ್ರಕಾರ, 
ಪ್ರವಾದಿ(ಸ) ಹೇಳಿದರು- ಜಿಬ್ರೀಲ್‌ ನನ್ನ ಬಳಿಗೆ ಬಂದು ಹೇಳಿದರು ನನ್ನ ಪ್ರಭು ಮತ್ತು ನಿಮ್ಮ ಪ್ರಭು ನಾನು ನಿಮ್ಮ ಪ್ರಸ್ತಾಪವನ್ನು ಹೇಗೆ 
ಎತ್ತರಕ್ಕೇರಿಸಿದ್ದೇನೆಂದು ಕೇಳುತ್ತಾನೆ. ನಾನು ಹೇಳಿದೆ- ಅಲ್ಲಾಹನೇ ಚೆನ್ನಾಗಿ ಬಲ್ಲನು. ಅವರು ಹೇಳಿದರು- ಅಲ್ಲಾಹನು ಹೇಳುತ್ತಾನೆ. ನನ್ನನ್ನು 
ಸ್ತುತಿಸುತ್ತಿರುವಾಗಲೆಲ್ಲನಿಮ್ಮ ಸ್ತುತಿಯನ್ನು ಮಾಡಲಾಗುವುದು. (ಇಬ್ನು ಜರೀರ್‌, ಇಬ್ನು ಹಾತಿಮ್‌, ಮುಸ್ನದ್‌ ಅಬೂ ಯಲ್‌ಲಾ, ಇಬ್ನು 
ಮುಂದಿರ್‌, ಇಬ್ನು ಹಿಬ್ಬಾನ್‌, ಇಬ್ನು ಮರ್ದೂಯ, ಅಬೂ ನುಐಮ್‌), ಇದು ಅಕ್ಷರಶಃ ಪೂರ್ಣಗೊಂಡಿತೆಂದು ನಂತರದ ಇಡೀ ಚರಿತ್ರೆ 
ಸಾಕ್ಷ್ಯ ನೀಡುತ್ತದೆ. 

4. ನೀವು ಎದುರಿಸುತ್ತಿರುವ ಈ ಕಠಿಣ ಪರಿಸ್ಥಿತಿ ಹೆಚ್ಚುಕಾಲ ಉಳಿಯುವುದಿಲ್ಲ. ಇದರ ನಂತರ ಶೀಘ್ರವೇ ಉತ್ತಮ ಸ್ಥಿತಿಯುಂಟಾಗ 
ಲಿದೆಯೆಂದು ಪ್ರವಾದಿಯವರಿಗೆ ಸಾಂತ್ಸನ ನೀಡಲಿಕ್ಕಾಗಿ ಈ ಮಾತನ್ನು ಎರಡು ಸಲ ಆವರ್ತಿಸಿ ಹೇಳಲಾಗಿದೆ. "ಸಂಕೀರ್ಣತೆಯೊಂದಿಗೆ 
ವೈಶಾಲ್ಯವೂ ಇದೆ'ಯೆಂಬ ಮಾತು ಬಾಹ್ಯ ನೋಟಕ್ಕೆ ವಿರೋಧಾಭಾಸವೆನಿಸುತ್ತದೆ. ಏಕೆಂದರೆ ಇವೆರಡೂ ಏಕಕಾಲದಲ್ಲಿ ಒಂದಾಗಲು 
ಸಾಧ್ಯವಿಲ್ಲ, ಆದರೆ ಸಂಕೀರ್ಣತೆಯ ಬಳಿಕ ವೈಶಾಲ್ಯವೆನ್ನುವ ಬದಲು ಸಂಕೀರ್ಣತೆಯೊಂದಿಗೆ ವೈಶಾಲ್ಯವಿದೆ ಎಂಬ ಪದಪ್ರಯೋಗವನ್ನು 
ವೈಶಾಲ್ಯದ ಕಾಲವು ಅದರ ಜೊತೆ ಜೊತೆಯಲ್ಲೇ ಬರುತ್ತಾ ಇದೆಯೇ ಎಂಬಷ್ಟು ಹತ್ತಿರವಿದೆಯೆಂಬರ್ಥದಲ್ಲಿ ಮಾಡಲಾಗಿದೆ. 

5. ಬಿಡುವು ಸಿಗುವುದೆಂದರೆ ತನ್ನ ನಿಬಿಡತೆಯಿಂದ ಬಿಡುವು ಹೊಂದುವುದಾಗಿದೆ. ಅದು ಸಂದೇಶ ಪ್ರಚಾರದ ನಿಬಿಡತೆಯಾಗಿರಬಹುದು 
ಅಥವಾ ಇಸ್ಲಾಮ್‌ ಸ್ವೀಕರಿಸುವವರ ಶಿಕ್ಷಣ-ತರಬೇತಿಯ ನಿಬಿಡತೆಯಾಗಿರಬಹುದು ಇಲ್ಲವೆ ತನ್ನ ಗೃಹವಾರ್ತೆಯ ಮತ್ತು ಲೌಕಿಕ 
ವ್ಯವಹಾರಗಳ ನಿಬಿಡತೆಯೂ ಆಗಿರಬಹುದು. ಈ ಆಜ್ಞೆಯ ಇಂಗಿತವು, ಬೇರಾವುದೇ ನಿಬಿಡತೆಯಿಲ್ಲ! ದಿದ್ದರೆ ನಿಮ್ಮ ಬಿಡುವಿನ ಸಮಯವನ್ನು 
ಆರಾಧನೆ-ಉಪಾಸನೆಯಲ್ಲಿ ಕಳೆಯಿರಿ ಮತ್ತು ಎಲ್ಲೆಡೆಯಿಂದ ಗಮನ ಸರಿಸಿ ಕೇವಲ ನಿಮ್ಮ ಪ್ರಭುವಿನ ಕಡೆಗೆ ಗಮನ ಹರಿಸಿರಿ ಎಂದಾಗಿದೆ. 


Ne 


ಆತೆ 


ಕಾಂಡ - 30 


95. ಅತ್ತೀನ್‌ 


ಹೆಸರು 

ಹೆ "ಅತ್ತೀನ್‌' ಎಂಬ ಪ್ರಥಮ ಪದವನ್ನೇ ಈ ಅಧ್ಯಾಯದ ಹೆಸರೆಂದು ಪರಿಗಣಿಸಲಾಗಿದೆ. 
ಅವತೀರ್ಣಕಾಲ ಮ 

ಇದು ಮದೀನಾದಲ್ಲಿ ಅವತೀರ್ಣಗೊಂಡ ಅಧ್ಯಾಯವೆಂದು ಕತಾದಃ ಹೇಳುತ್ತಾರೆ. ಇಬ್ನು ಅಬ್ಬಾಸ್‌ರ ಎರಡು ಹೇಳಿಕೆಗಳಿವೆ. 
ಒಂದು ಮಕ್ಕಾದಲ್ಲೆಂದೂ ಇನ್ನೊಂದು ಮದೀನಾದಲ್ಲೆಂದೂ ಅವರು ಹೇಳುತ್ತಾರೆ. ಆದರೆ ಹೆಚ್ಚಿನ ಎದ್ದಾಂಸರು ಇದು ಮಕ್ಕಾದದ್ದೆಂದು 
ಹೇಳುತ್ತಾರೆ. ಅದಕ್ಕೆ ಸ್ಪಷ್ಟವಾದ ಪುರಾವೆ, ಇದರಲ್ಲಿ ಮಕ್ಕಾ ಪಟ್ಟಣಕ್ಕೆ ಸೀ! 11 114 ಇದು ಶಾಂತಿಯ ನಗರ) 
ಎಂಬ ಪದ ಪ್ರಯೋಗಿಸಲಾಗಿರುವುದೇ ಆಗಿದೆ. ಇದು ಮದೀನದಲ್ಲಿ ಅವತೀರ್ಣಗೊಂಡಿರುತ್ತಿದ್ದರೆ "ಈ ನಗರ' ಎನ್ನುವುದು 
ಸರಿಯಾಗುತ್ತಿರಲಿಲ್ಲ. ಅಲ್ಲದೆ ಇದರ ವಿಷಯವನ್ನು ಗಮನಿಸುವಾಗ ಇದು ಮಕ್ಕಾದಲ್ಲಿ ಆರಂಭ ಕಾಲದಲ್ಲೇ ಅವತೀರ್ಣಗೊಂಡ 
ಅಧ್ಯಾಯವೆಂದು ಭಾಸವಾಗುತ್ತದೆ. ಏಕೆಂದರೆ ಇದರ ಅವತೀರ್ಣದ ಸಮಯದಲ್ಲಿ ಇಸ್ಲಾಮ್‌ ಮತ್ತು ಕುಫ್ರ್‌ನ ಸಂಘರ್ಷ 
ಆರಂಭಗೊಂಡಿತ್ತೆಂಬ ಯಾವುದೇ ಸೂಚನೆ ಇದರಲ್ಲಿ ಕಾಣುವುದಿಲ್ಲ. ಇದರಲ್ಲಿ ಮಕ್ಕಾ ಕಾಲದ ಅಧ್ಯಾಯಗಳ ಎವರಣಾ 
ಶೈಲಿಯೇ ಇದೆ. ಇದರಲ್ಲಿ ಅತ್ಯಂತ ಸಂಕ್ಷಿಪ್ತ ಮತ್ತು ಮನಮುಟ್ಟುವ ರೀತಿಯಲ್ಲಿ ಪರಲೋಕದ ರಕ್ಷೆ-ಶಿಕ್ಷೆಗಳು ಅಗತ್ಯವೆಂದೂ 
ಸಂಪೂರ್ಣ ಬುದ್ಧಿಪೂರ್ವಕವೆಂದೂ ಜನರಿಗೆ ಮನವರಿಕೆ ಮಾಡಲಾಗಿದೆ: 
ಚರ್ಚಾವಿಷಯ 

ಇದರ ವಿಷಯವು ಶಿಕ್ಷೆ-ರಕ್ಷೆಯ ಸಮರ್ಥನೆಯಾಗಿದೆ. ಈ ಉದ್ದೇಶಕ್ಕಾಗಿ ಮೊತ್ತಮೊದಲು ಪ್ರತಿಷ್ಠಿತ ಪ್ರವಾದಿಗಳು 
ಪ್ರತ್ಯಕ್ಷವಾಗುವ ಸ್ಥಳಗಳ ಆಣೆ ಹಾಕುತ್ತ ಅಲ್ಲಾಹನು ಮಾನವನನ್ನು ಅತ್ಯುತ್ತಮ ಪ್ರಕೃತಿಯಲ್ಲಿಸೃಷ್ಟಿಸಿದ್ದಾನೆ ಎಂದು ಹೇಳಲಾಗಿದೆ. 


ಜು. 


ಇದನ್ನೇ ಇತರ ಸ್ಥಳಗಳಲ್ಲಿ ವಿವಿಧ ರೀತಿಯಲ್ಲಿ ವಿವರಿಸಲಾಗಿದೆ- ಉದಾ: ಒಂದೆಡೆ ಅಲ್ಲಾಹನು ಮಾನವನನ್ನು ಭೂಮಿಯಲ್ಲಿ 
ತನ್ನ ಖಲೀಫ (ಪ್ರತಿನಿಧಿ) ಆಗಿ ಮಾಡಿ ದೇವಚರರೊಂದಿಗೆ ಅವರ ಮುಂದೆ ಸಾಷ್ಟಾಂಗವೆರಗುವಂತೆ ಆಜ್ಞಾಪಿಸಿದನು. (ಅಲ್‌ಬಕರ: 
30, 34, ಅನ್‌ಆಮ್‌:165, ಅಲ್‌ ಅಆ್‌ರಾಫ್‌: 11, ಅಲ್‌ ಹಿಜ್ರ್‌: 28-29, ಅನ್ನಮ್ಸ್‌: 62, ಸಾದ್‌: 11-73) ಇನ್ನೊಂದೆಡೆ, 
ಮಾನವನನ್ನು, ಭೂಮಿ, ಆಕಾಶ, ಪರ್ವತಗಳಿಗೂ ಹೊರಲು ಸಾಧ್ಯವಿಲ್ಲದಂತಹ ದೈವಿಕ ಅಮಾನತು (ಹೊಣೆಗಾರಿಕೆ) 
ಹೊರುವವನಾಗಿ ಮಾಡ ಲಾಗಿದೆ. (ಅಹ್‌ರಭಾಬ್‌: 72) ಎನ್ನಲಾಗಿದೆ. ಮತ್ತೊಂದೆಡೆ, ನಾವು ಮಾನವರಿಗೆ ಗೌರವ ಪ್ರದಾನ 
ಮಾಡಿದೆವು ಮತ್ತು ಅನೇಕ ಸೃಷ್ಟಿಗಳ ಮೇಲೆ ಶ್ರೇಷ್ಠತೆ ದಯಪಾಲಿಸಿದ್ದೇವೆ (ಬನೀ ಇಸ್ರಾಈಲ್‌: 70) ಎಂದು ಹೇಳಲಾಗಿದೆ. 
ಆದರೆ ಇಲ್ಲಿ ವಿಶೇಷವಾಗಿ ಪ್ರವಾದಿಗಳು ಬರುವ ಸ್ಥಳಗಳ ಆಣೆ ಹಾಕುತ್ತ ಮಾನವನನ್ನು ಅತ್ಯುತ್ತಮ ಪ್ರಕೃತಿಯಲ್ಲಿ ಸೃಷ್ಟಿಸಿದ್ದೇವೆ 
ಎಂದಿರುವುದು ಮಾನವ ವರ್ಗಕ್ಕೆ ಅತ್ಯುತ್ತಮ ಪ್ರಕೃತಿಯನ್ನು ನೀಡಲಾಗಿದ್ದು ಅವರಲ್ಲಿ ಅಲ್ಲಾಹನು ಯಾರಿಗೂ ನೀಡದಂತಹ 
ಪ್ರವಾದಿತ್ವದಂತಹ ಶ್ರೇಷ್ಠ ಪದವಿಯನ್ನು ಹೊರಬಲ್ಲ ವ್ಯಕ್ತಿಗಳು ಹುಟ್ಟಿದ್ದಾರೆ ಎಂಬ ಅರ್ಥದಲ್ಲಾಗಿದೆ. 

ತರುವಾಯ: ಜನರಲ್ಲಿ ಎರಡು ವಿಧದವರಿದ್ದಾರೆಂದು ಹೇಳಲಾಗಿದೆ. (1) ಈ ಅತ್ಯುತ್ತಮ ಪ್ರಕೃತಿಯಲ್ಲಿ ಹುಟ್ಟಿದ ಬಳಿಕ 
ಕೆಡುಕಿನತ್ತ ಸರಿಯುತ್ತಾ ಮತ್ತು ನೈತಿಕ ಪತನಕ್ಕೆ ಬೀಳುತ್ತಾ ಇತರ ಯಾವ ಜೀವಿಗಳೂ ತಲುಪದಂತಹ ಪಾತಾಳಕ್ಕೆ ಬಿದ್ದು 
ಬಿಡುತ್ತಾರೆ. (2) ವಿಶ್ವಾಸ ಮತ್ತು ಸತ್ಯರ್ಮದ ಮಾರ್ಗದಲ್ಲಿ ನಡೆದು ಈ ಅಧಃಪತನದಿಂದ ರಕ್ಷಣೆ ಹೊಂದಿದವರು. ಇವರು 
ಅತ್ಯುತ್ತಮ ಪ್ರಕೃತಿಯಲ್ಲಿ ಹುಟ್ಟಿರುವುದರ ಕಡ್ಡಾಯ ಪರಿಣಾಮವಾಗಿರುವ ಉನ್ನತ ಸ್ಥಾನಕ್ಕೆ ತಲುಪುವವರಾಗಿದ್ದಾರೆ- ಮಾನವ 
ವರ್ಗದಲ್ಲಿ ಈ ಎರಡೂ ರೀತಿಯ ಜನರಿರುವುದು ಒಂದು ವಾಸ್ತವಿಕತೆಯಾಗಿದ್ದು ಇದನ್ನು ನಿರಾಕರಿಸುವಂತಿಲ್ಲ ಏಕೆಂದರೆ ಇದು 
ಸಮಾಜದ ಎಲ್ಲೆಡೆ ಯಾವಾಗಲೂ ಕಂಡುಬರುವ ವಾಸ್ತವಿಕತೆಯಾಗಿದೆ. 

ಕಾಂಡ - 30 


95. ಅಶ್ತೀನ್‌ ` 273 


ಕೊನೆಯಲ್ಲಿ ಮಾನವರಲ್ಲಿ ಈ ಎರಡು ಪ್ರತ್ಯೇಕ ಮತ್ತು ವಿಭಿನ್ನ ರೂಪಗಳಿರುವಾಗ ಕರ್ಮಗಳ ಪ್ರತಿಫಲವನ್ನು ಹೇಗೆ 
ನಿರಾಕರಿಸಲಾದೀತು ಎಂದು ಈ ವಾಸ್ತವಿಕತೆಯಿಂದ ಸಾಬೀತು ಪಡಿಸಲಾಗಿದೆ. ಪಾತಾಳಕ್ಕೆ ಬೀಳುವವನಿಗೆ ಯಾವುದೇ ಶಿಕ್ಷೆ ಮತ್ತು 
ಉನ್ನತಿಗೇರುವವನಿಗೆ ಯಾವುದೇ ಪುರಸ್ಕಾರ ಸಿಗುವುದಿಲ್ಲವೆಂದಾದರೆ ಮತ್ತು ಇಬ್ಬರ ಪರಿಣಾಮ ಒಂದೇ ಆಗುವುದೆಂದಾದರೆ 
ದೇವತ್ನದಲ್ಲಿ ಯಾವುದೇ ನ್ಯಾಯವಿಲ್ಲವೆಂದಾಗುತ್ತದೆ. ವಸ್ತುತಃ ಮಾನವ ಪ್ರಕೃತಿ ಮತ್ತು ಬುದ್ಧಿಯು ನ್ಯಾಯಾಧಿಪತಿಯು 
ನ್ಯಾಯ ಪಾಲಿಸಬೇಕೆಂದು ಬಯಸುತ್ತದೆ. ಹಾಗಿರುವಾಗ, ಎಲ್ಲ ನ್ಯಾಯಾಧಿಪತಿಗಳ ಮಹಾ ಅಧಿಪತಿಯಾದ ಅಲ್ಲಾಹನು 
ನ್ಯಾಯ ಪಾಲಿಸಲಾರನೆಂದು ಊಹಿಸುವುದಾದರೂ ಹೇಗೆ? 


ಕಾಂಡ - 30 


95. ಅತ್ತೀನ್‌ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ಷಗಳು: 8 ಶ್ರ ರುಕೂಲ್‌: 1 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


ಶಿ AGS > ಟ್‌? AN 3? ೨೪೧ ಸ್ನ ನಿ 2 

SY EIS AS NSO ES OTS iss 

1 (ಕಿ ಸವಗ ಟೊ ಅಸಯ್ಯ ೨ ಸ್ನ ೨ 

3೫13154೨೫1 JOSE ILLS BP Og IG 
(1-8) ಅಂಜೂರ ಮತ್ತು ಇಷ್ಟೆಯಾಣೆ" ಸೀನಾಯ್‌ ಪರ್ವತದಾಣೆ” ಮತ್ತು ಈ ಶಾಂತಿಪೂರ್ಣ ನಗರ(ಮಕ್ಕಾ) 
ದಾಣೆ. ನಾವು ಮಾನವನನ್ನು ಅತ್ಯುತ್ತಮ ಪ್ರಕೃತಿಯಲ್ಲಿ ಸೃಷ್ಠಿಸಿರುತ್ತೇವೆ.' ತರುವಾಯ ನಾವು ಅವನನ್ನು ಪಲ್ಲಟಗೊಳಿಸಿ, 
ನೀಚರಲ್ಲಿ ಅತ್ಯಂತ ನೀಚನಾಗಿ ಮಾಡಿದೆವು." ಆದರೆ, ವಿಶ್ವಾಸವಿರಿಸಿಕೊಂಡ ಮತ್ತು ಸತ್ಯರ್ಮವೆಸಗುತ್ತಿದ್ದವರ ಹೊರತು. 


1. ಇದರ ವ್ಯಾಖ್ಯಾನದಲ್ಲಿ ವ್ಯಾಖ್ಯಾನಗಾರರ ನಡುವೆ ಬಹಳಷ್ಟು ಭಿನ್ನಾಭಿಪ್ರಾಯಗಳುಂಟಾಗಿವೆ. ಹಸನ್‌ ಬಸರಿ, ಇಕ್ರಿಮಾ, ಅತಾಆ್‌ 
ಬಿನ್‌ ಅಬೀರಬಾಹ, ಜಾಬಿರ್‌ ಬಿನ್‌ ರುದ್‌, ಮುಜಾಹಿದ್‌ ಮತ್ತು ಇಬ್ರಾಹೀಮ್‌ ನಖಕಃ ಹೇಳುತ್ತಾರೆ- ತೀನ್‌ ಅಂದರೆ ಜನರು ತಿನ್ನುವ 
ಅದೇ ಅಂಜೂರವಾಗಿದೆ. ರುತೂನ್‌ ಎಂದರೆ ಅದೇ ಎಣ್ಣೆ ತೆಗೆಯುವ ಇಪ್ಟೆಯಾಗಿದೆ. ಅಬ್ಬುಲ್ಲಾ ಬಿನ್‌ ಅಬ್ಬಾಸ್‌ರಿಂದಲೂ ಒಂದು ಹೇಳಿಕೆ 
ಯನ್ನು ಇಬ್ನು ಅಬೀ ಹಾತಿಮ್‌ ಮತ್ತು ಹಾಕಿಮ್‌ ಇದರ ಸಮರ್ಥನೆಯಲ್ಲಿ ಉದ್ದರಿಸಿದ್ದಾರೆ. ಈ ವ್ಯಾಖ್ಯಾನವನ್ನು ಅಂಗೀಕರಿಸಿದ ವ್ಯಾಖ್ಯಾನ 
ಗಾರರು ಅಂಜೂರ ಮತ್ತು ಇಪ್ಪೆಯ ವೈಶಿಷ್ಟ್ಯಗಳನ್ನೂ ಪ್ರಯೋಜನಗಳನ್ನೂ ವಿವರಿಸಿ, ಇದೇ ವೈಶಿಷ್ಟ್ಯಗಳಿಂದಾಗಿ ಆಲ್ಲಾಹನು ಇವೆರಡರ 
ಆಣೆ ಹಾಕಿದ್ದಾನೆಂದು ಅಭಿಪ್ರಾಯ ಪಟ್ಟಿದ್ದಾರೆ. ಓರ್ವ ಸಾಮಾನ್ಯ ಅರಬಿ ಬಲ್ಲವನು ಆ ಎರಡು ಪದಗಳನ್ನು ಅರಬಿ ಭಾಷೆಯಲ್ಲಿ ಪರಿಚಿತ 
ವಾಗಿರುವ ಅರ್ಥವನ್ನೇ ತೆಗೆದುಕೊಳ್ಳುವನು. ಆದರೆ ಈ ಅರ್ಥ ಪಡೆಯುವಲ್ಲಿ ಎರಡು ಕಾರಣಗಳು ಅಡ್ಡಿಯಾಗುತ್ತವೆ. (1) ಮುಂದೆ 
ಸಿನಾಯ್‌ ಪರ್ವತ ಮತ್ತು ಮಕ್ಕಾ ಪಟ್ಟಣದ ಆಣೆ ಹಾಕಲಾಗಿದೆ. ಎರಡು ಹಣ್ಣುಗಳ ಜೊತೆಯಲ್ಲಿ ಎರಡು ಸ್ಥಳಗಳ ಆಣೆ ಹಾಕುವುದರಲ್ಲಿ 
ಯಾವುದೇ ಹೊಂದಾಣಿಕೆ ಕಾಣುವುದಿಲ್ಲ. (2) ಈ ನಾಲ್ಕು ವಸ್ತುಗಳ ಆಣೆ ಹಾಕಿದ ನಂತರ ಮುಂದೆ ವಿವರಿಸಲಾದ ವಿಷಯವು ಸಿನಾಯ್‌ 
ಪರ್ವತ ಮತ್ತು ಮಕ್ಕಾ ಪಟ್ಟಣಕ್ಕೆ ಪುರಾವೆಯಾಗುತ್ತದೆ. ಆದರೆ ಈ ಎರಡು ಹಣ್ಣುಗಳು ಪುರಾವೆಯಾಗುವುದಿಲ್ಲ. ಕುರ್‌ಆನಿನಲ್ಲಿ ಅಲ್ಲಾಹನು. 
ಎಲ್ಲಾದರೂ ಯಾವುದಾದರೂ ವಸ್ತುವಿನ ಆಣೆ ಹಾಕಿರುವುದು ಅದರ ಶ್ರೇಷ್ಠತೆ ಮತ್ತು ಪ್ರಯೋಜನದ ಕಾರಣದಿಂದಲ್ಲ, ಪ್ರತಿಯೊಂದು 
ಆಣೆಯೂ ಅದರ ನಂತರದ ವಿಷಯಕ್ಕೆ ಪುರಾವೆಯಾಗಿರುತ್ತದೆ. ಆದ್ದರಿಂದ ಈ ಎರಡು ಹಣ್ಣುಗಳ ವಿಶೇಷತೆಯು ಆಣೆ ಹಾಕಿರುವುದರ 
ಕಾರಣವೆನ್ನುವಂತಿಲ್ಲ. 

ಇನ್ನು ಕೆಲವು ವ್ಯಾಖ್ಯಾನಕಾರರು ತೀನ್‌ ಮತ್ತು ರುತೂನ್‌ ಎಂದರೆ ಕೆಲವು ಸ್ಥಳಗಳು ಎಂಬ ಅರ್ಥ ಕೊಟ್ಟಿದ್ದಾರೆ: ಕಅಬ್‌ ಅಹ್ಯಾರ್‌, 
ಕತಾದ, ಇಬ್ನು ರುದ್‌ ಹೇಳುತ್ತಾರೆ- ತೀನ್‌ ಅಂದರೆ ಡೆಮಾಸ್ಕಸ್‌ ಮತ್ತು ರುತೂನ್‌ ಎಂದರೆ ಬೈತುಲ್‌ ಮಕ್ಕಿಸ್‌ ಆಗಿದೆ. ಇಬ್ನು ಜರೀರ್‌, 
ಇಬ್ನು ಅಬೀ ಹಾತಿಮ್‌ ಮತ್ತು ಮರ್ದೂಯರು ಇಬ್ನು ಅಬ್ಬಾಸ್‌(ರ)ರ'ಒಂದು ಹೇಳಿಕೆಯನ್ನು ಈ ರೀತಿ ಉದ್ದರಿಸಿದ್ದಾರೆ: ತೀನ್‌ ಅಂದರೆ 
ನೂಹ್‌(ಅ) ಜೂದಿ ಪರ್ವತದ ಮೇಲೆ ನಿರ್ಮಿಸಿದ ಮಸೀದಿಯಾಗಿದೆ ಮತ್ತು ರುತೂನ್‌ ಎಂದರೆ ಬೈತುಲ್‌ ಮಕ್ಚಿಸ್‌ ಆಗಿದೆ. ಆದರೆ ವತ್ತೀನ್‌ 


ಕಾಂಡ -'30” 


95, ಅತ್ತೀನ್‌ 275 


ವರ್ಭುತೂನ್‌ ಪದಗಳನ್ನು ಕೇಳಿ ಈ ಅರ್ಥ ಓರ್ವ ಸಾಮಾನ್ಯ ಅರಬನಿಗೆ ಹೊಳೆಯಲಿಕ್ಕಿಲ್ಲ. ಒಆ 'ತೀನ್‌' ಮತ್ತು ಬ್ರ] "'ರುತೂನ್‌' 
ಈ ಸ್ಥಳಗಳ ಹೆಸರೆಂದು ಕುರ್‌ಆನಿನ ಅಭಿಸಂಬೋಧಿತರಾದ ಅರಬರಿಗೂ ಅಪರಿಚಿತವಾಗಿತ್ತು. 

ಒಂದು ಪ್ರದೇಶದಲ್ಲಿ ಯಾವುದಾದರೊಂದು ಹಣ್ಣು ವ್ಯಾಪಕವಾಗಿ ಬೆಳೆಯುತ್ತಿದ್ದರೆ ಆ ಪ್ರದೇಶವನ್ನು ಅದೇ ಹಣ್ಣಿನ ಹೆಸರಿನಿಂದ 
ಕರೆಯುವ ಸಂಪ್ರದಾಯ ಅರಬರಲ್ಲಿತ್ತು. ಈ ನುಡಿಗಟ್ಟಿನ ಪ್ರಕಾರ, ತೀನ್‌ ಮತ್ತು ರ್ಳುತೂನ್‌ ಹಣ್ಣುಗಳು ಬೆಳೆಯುವ ಪ್ರದೇಶವೆಂದಾಗುತ್ತದೆ. 
ಅದು ಸಿರಿಯಾ ಮತ್ತು ಫೆಲೆಸ್ತೀನ್‌ ಪ್ರದೇಶವಾಗಿದೆ. ಏಕೆಂದರೆ ಆ ಕಾಲದ ಅರಬರಲ್ಲಿಇದೇ ಪ್ರದೇಶವು ತೀನ್‌ ಮತ್ತು ರುತೂನ್‌ನ ಬೆಳಗೆ 
ಪ್ರಸಿದ್ಧವಾಗಿತ್ತು. ಇಬ್ನು ತೀಮಿಯ್ಯಾ, ಇಬ್ನು ಕಯ್ಯಿಮ್‌, ರುಮಖ್ಲರಿ ಮತ್ತು ಆಲೂಸಿಯವರು ಇದೇ ವ್ಯಾಖ್ಯಾನವನ್ನು ಸ್ವೀಕರಿಸಿದ್ದಾರೆ. 
ಇಬ್ನು ಜರೀರ್‌ ಕೂಡಾ ಮೊದಲ ಹೇಳಿಕೆಗೆ ಪ್ರಾಶಸ್ತ್ಯ ನೀಡಿರುವರಾದರೂ ಅದರೊಂದಿಗೆ ಬ್ರ "ತೀನ್‌' ಮತ್ತು ರ್ರಜಿ] "ರುತೂನ್‌' 
ಎಂದರೆ ಈ ಹಣ್ಣುಗಳು ಬೆಳೆಯುವ ಪ್ರದೇಶ ಆಗಿರಬಹುದೆಂಬುದನ್ನು ಅಂಗೀಕರಿಸಿದ್ದಾರೆ. ಹಾಫಿರುಖ್‌ ಇಬ್ನು ಕಸೀರ್‌ ಕೂಡಾ ಈ 
ವ್ಯಾಖ್ಯಾನವು ಪರಿಗಣನಾರ್ಹವೆಂದು ತಿಳಿಸಿದ್ದಾರೆ. 

2. ಮೂಲದಲ್ಲಿ ಗಜ ) 3 ಎನ್ನಲಾಗಿದೆ. ಸೀನೀನ್‌ ಎಂಬುದು ಸಿನಾಯ್‌ ಪರ್ಯಾಯ ದ್ವೀಪದ ಇನ್ನೊಂದು ಹೆಸರಾಗಿದೆ. 
ಅದನ್ನು ಸೈನಾ ಸೀನಾ ಅಥವಾ ಸೀನೀನ್‌ ಎಂದು ಕರೆಯುತ್ತಾರೆ. ಕುರ್‌ಆನಿನಲ್ಲೇ ಒಂದು ಕಡೆ "ತೂರ್‌ ಸೀನಾಯ್‌' ಎಂಬ ಪದ 
ಪ್ರಯೋಗಿಸಲಾಗಿದೆ. ಈಗ ಆ ಪ್ರದೇಶದಲ್ಲಿ ಸಿನಾಯ್‌ ಪರ್ವತ ಇರುವುದರಿಂದ ಅದು ಸೀನಾ ಎಂದೇ ಪ್ರಸಿದ್ಧವಾಗಿದೆ. ಆದ್ದರಿಂದ ನಾವು 
ಅನುವಾದದಲ್ಲಿ ಅದೇ ಪ್ರಸಿದ್ಧ ಹೆಸರನ್ನು ಹಾಕಿದ್ದೇವೆ. 

3. ತೀನ್‌ ಮತ್ತು ರ್ಳುತೂನ್‌ನ ಪ್ರದೇಶ ಅರ್ಥಾತ್‌ ಸಿರಿಯಾ ಮತ್ತು ಫೆಲೆಸ್ತೀನ್‌ ಹಾಗೂ ತೂರ್‌ ಪರ್ವತ ಮತ್ತು ಶಾಂತಿ ನಗರ 
ಮಕ್ಕಾದ ಆಣೆ ಹಾಕಿ ಹೇಳಿರುವ ವಿಷಯವಿದು. ಮಾನವನನ್ನು ಅತ್ಯುತ್ತಮ ಪ್ರಕೃತಿಯಲ್ಲಿಸೃಷ್ಟಿಸಿರುವುದೆಂದರೆ, ಅವನಿಗೆ ಅತ್ಯುನ್ನತ ಮಟ್ಟದ 
ದೇಹವನ್ನು ನೀಡಲಾಗಿದೆ. ಇತರ ಯಾವ ಜೀವಿಗೂ ಅದನ್ನು ನೀಡಲಾಗಿಲ್ಲ. ಇತರ ಯಾವುದೇ ಜೀವಿಗೂ ನೀಡಿರದಂತಹ ವಿಚಾರ ಮತ್ತು 
ಗ್ರಹಣ ಶಕ್ತಿ ಹಾಗೂ ಜ್ಞಾನ ಮತ್ತು ವಿವೇಕದಂತಹ ಅತ್ಯುನ್ನತ ಪ್ರತಿಭೆಗಳನ್ನು ಮಾನವನಿಗೆ ನೀಡಲಾಗಿದೆ. ಮಾನವ ವರ್ಗದ ಈ ಅನುಗ್ರಹ 
ಗಳ ಅತ್ಯುತೃಷ್ಟಮಾದರಿ ಪ್ರವಾದಿಗಳಾಗಿದ್ದಾರೆ. ಬೇರೆ ಯಾವ ಜೀವಿಗೂ ಅದಕ್ಕಿಂತ ಉನ್ನತವಾದ ಪದವಿ ಇರಲು ಸಾಧ್ಯವಿಲ್ಲ. ಅಲ್ಲಾಹನು 
ಪ್ರವಾದಿತ್ವ ಪದವಿ ನೀಡಲು ಅವರನ್ನು ಆಯ್ಕೆ ಮಾಡಿದನು. ಆದ್ದರಿಂದ ಮಾನವನು ಅತ್ಯುತ್ತಮ ಪ್ರಕೃತಿಯಲ್ಲಿರುವುದಕ್ಕೆ ಆಧಾರವಾಗಿ 
ಪ್ರವಾದಿಗಳೊಂದಿಗೆ ಸಂಬಂಧವಿರುವ ಸ್ಥಳಗಳ ಆಣೆ ಹಾಕಲಾಗಿದೆ. ಸಿರಿಯಾ ಮತ್ತು ಫೆಲೆಸ್ತೀನ್‌ ಇಬ್ರಾಹೀಮ್‌ರಿಂದ(ಅ) ಈಸಾ(ಅ)ರವರೆಗೆ 
ಪ್ರವಾದಿಗಳು ಬಂದಿದ್ದ ಪ್ರದೇಶವಾಗಿದೆ. ತೂರ್‌ ಪರ್ವತವು ಮೂಸಾರಿಗೆ ಪ್ರವಾದಿತ್ವ ಲಭಿಸಿದ ಸ್ಥಳವಾಗಿದೆ. ಇನ್ನು ಪವಿತ್ರ ಮಕ್ಕಾಗೆ 
ಬುನಾದಿಯೇ ಇಬ್ರಾಹೀಮ್‌ ಮತ್ತು ಇಸ್ಮಾಈಲರ ಕೈಗಳಲ್ಲಿ ಬಿತ್ತು. ಅವರ ಕಾರಣದಿಂದಲೇ ಅದು ಅರೇಬಿಯಾದ ಪವಿತ್ರ ಕೇಂದ್ರ 
ನಗರವಾಯಿತು. ಓೃ1101 14 4! ಧಿ) “ನನ್ನ ಪ್ರಭೂ! ಇದನ್ನು ಒಂದು ಶಾಂತಿಯ ನಗರವನ್ನಾಗಿ ಮಾಡು' (ಅಲ್‌ ಬಕರ: 126) 
ಎಂದು ಇಬ್ರಾಹೀಮರೇ ಪ್ರಾರ್ಥಿಸಿದ್ದರು. ಆ ಪ್ರಾರ್ಥನೆಯ ಕಾರಣದಿಂದಾಗಿಯೇ ಅರೇಬಿಯಾದಲ್ಲಿ ಎಲ್ಲೆಲ್ಲೂ ಶಾಂತಿ ತುಂಬಿರುವುದರ 
ಮಧ್ಯೆ ಈ ನಗರವು ಎರಡೂವರೆ ಸಾವಿರ ವರ್ಷಗಳಿಂದ ಶಾಂತಿಯ ಗೇಹವಾಗಿ ಉಳಿದಿತ್ತು. ಒಟ್ಟಿನಲ್ಲಿ "ನಾವು ಮಾನವ ವರ್ಗವನ್ನು 
ಅತ್ಯುತ್ತಮ ಪ್ರಕೃತಿಯಲ್ಲಿ ಸೃಷ್ಟಿಸಿದ್ದು, ಇದರಲ್ಲಿ ಪ್ರವಾದಿತ್ವದಂತಹ ಮಹಾ ಪದವಿ ಗಳಿಸಿದ ಮಾನವರು ಹುಟ್ಟಿದ್ದಾರೆ' ಎಂಬುದು ಮಾತಿನ 
ಉದ್ದೇಶವಾಗಿದೆ. 

4. ವ್ಯಾಖ್ಯಾನಕಾರರು ಸಾಮಾನ್ಯವಾಗಿ ಇದರ ಎರಡು ಅರ್ಥವನ್ನು ವಿವರಿಸಿದ್ದಾರೆ. (1) ನಾವು ಅವನನ್ನು ಏನೂ ತಿಳಿಯದಂತಹ, 
ಆಲೋಚಿಸಲು ಮತ್ತು ಕೆಲಸ ಮಾಡಲು ಸಾಧ್ಯವಿಲ್ಲದಂತಹ ಅತಿ ವೃದ್ಧಾಪ್ಯಕ್ಕೆ ತಲುಪಿಸಿದ್ದೇವೆ ಎಂಬುದು. (2) ನಾವು ಅವನನ್ನು ನರಕದ 
ಅತ್ಯಂತ ಕೆಳಮಟ್ಟಕ್ಕೆ ತಲುಪಿಸಿದ್ದೇವೆ ಎಂಬುದು. ಆದರೆ ಈ ಎರಡೂ ಅರ್ಥಗಳು ಈ ಅಧ್ಯಾಯ ಅವತೀರ್ಣಗೊಂಡಿರುವ ಉದ್ದೇಶವನ್ನು 
ಸಾಬೀತು ಪಡಿಸಲು ಪುರಾವೆಯಾಗಲಾರವು. ಅಧ್ಯಾಯದ ಉದ್ದೇಶವು ರಕ್ಷೆ. -ಶಿಕ್ಷೇ ಯು ವಾಸ್ತವವೆಂಬುದಕ್ಕೆ ಪುರಾವೆ ನೀಡುವುದಾಗಿದೆ. ಇದಕ್ಕೆ 
ಮಾನವರಲ್ಲಿ ಕೆಲವರು ಅತಿ ವೃದ್ಧಾಪ್ಯದ ದುರ್ಬಲಾವಸ್ಥೆಗೆ ತಲುಪಿಸಲ್ಪಡುತ್ತಾರೆಂಬುದಕ್ಕೆ ಹಾಗೂ ಮಾನವರ ಒಂದು ವರ್ಗವು ನರಕಕ್ಕೆ 
ಹಾಕಲ್ಪಡುವುದೆಂಬುದಕ್ಕೆ ಪುರಾವೆಯಲ್ಲ ಮೊದಲಿನ ವಿಷಯ ರಕ್ಷೆ ಶಿಕ್ಷೆಯ ಪುರಾವೆಯಾಗದಿರಲು ಕಾರಣ, ವೃದ್ಧಾಪ್ಯವು ಒಳ್ಳೆಯವರಿಗೂ 
ಬರುತ್ತದೆ, ಕೆಟ್ಟವರಿಗೂ ಬರುತ್ತದೆ. ಯಾರಾದರೂ ಆ ಸ್ಥಿತಿಗೆ ತಲುಪುವುದು ಅವರ ಕರ್ಮಕ್ಕೆ ಸಿಗುವ ಶಿಕ್ಷೆಯಲ್ಲ ಎರಡನೆಯ ವಿಷಯವಂತೂ 
ಪರಲೋಕದಲ್ಲಿ ಸಂಭವಿಸುವಂತಹದ್ದಾಗಿದೆ. ಇದನ್ನು ಪರಲೋಕದ ರಕ್ಷೆ-ಶಿಕ್ಷೆಯನ್ನು ಒಪ್ಪಿಕೊಳ್ಳಲಿಕ್ಕಾಗಿ ಒದಗಿಸಲಾಗುವ ಈ ಎಲ್ಲ 
ಪುರಾವೆಗಳನ್ನು ಅವರ ಮುಂದೆ ಪುರಾವೆಯಾಗಿ ಇಡುವುದು ಹೇಗೆ? ಆದ್ದರಿಂದ ನಮ್ಮ ದೃಷ್ಟಿಯಲ್ಲಿ ಸೂಕ್ತದ ಸರಿಯಾದ ತಾತ್ಪರ್ಯ 
ಹೀಗಿದೆ- ಅತ್ಯುತ್ತಮ ಪ್ರಕೃತಿಯಲ್ಲಿ ಸೃಷ್ಟಿಸಿದ ಬಳಿಕ ಮಾನವ ತನ್ನ ಶರೀರ ಮತ್ತು ಬುದ್ಧಿಶಕ್ತಿಯನ್ನು ಕೆಡುಕಿನ ಮಾರ್ಗದಲ್ಲಿಉಪಯೋಗಿಸಿದಾಗ 
ಅಲ್ಲಾಹನು ಅವರಿಗೆ ಕೆಡುಕನ್ನೇ ವಿಧಿಸುತ್ತಾನೆ. ಅವನನ್ನು ಕೆಳಗೆ ದೂಡುತ್ತಾ ಯಾವ ಜೀವಿಯೂ ತಲುಪದಂತಹ ಅತ್ಯಂತ ಪಾತಾಳಕ್ಕೆ 


ಕಾಂಡ - 30 


276 ತಪ್ಲೀಮುಲ್‌ ಕುರ್‌ಆನ್‌ 


ಕ pa) 1, 4 ENA ಓ ೨ 37 ABEL RPO 
ROMS AM EMIS ALL GOSSELIN 


ಳ್‌ 


ಅವರಿಗೆ ಎಂದೂ ಮುಗಿಯದಂತಹ ಸತ್ಟಲವಿದೆ.* (ಸಂದೇಶವಾಹಕರೇ) ಇದರ ನಂತರ ಇನ್ನಾರು ತಾನೇ ಪುರಸ್ಕಾರ ಮತ್ತು 
ಶಿಕ್ಷೆಯ ವಿಷಯದಲ್ಲಿ ನಿಮ್ಮನ್ನು ಸುಳ್ಳಾಗಿಸಬಲ್ಲರು?" ಅಲ್ಲಾಹನು ಎಲ್ಲ ಅಧಿಪತಿಗಳಿಗಿಂತ ಮಹಾ ಅಧಿಪತಿಯಲ್ಲವೇ?? 


ತಲುಪಿಸುತ್ತಾನೆ. ಇದು ಮಾನವ ಸಮಾಜದಲ್ಲಿ ಹೆಚ್ಚಾ ಗಿ ಕಂಡು ಬರುವ ಅನುಭವವಾಗಿದೆ. ಅತಿಯಾಸೆ, ದುರಾಸೆ, ಸ್ವಾರ್ಥ, ಕಾಮ, ಕ್ರೋಧ, 
ಲೋಭ, ಮದದಂತಹ ದುರ್ಗುಣಗಳಲ್ಲಿಸಿಲುಕಿದವರು ನೈತಿಕವಾಗಿ ಎಲ್ಲನೀಚರಿಗಿಂತಲೂ ನೀಚರಾಗಿ ಬಿಡುತ್ತಾರೆ. ಉದಾ: ಕೇವಲ ಒಂದು 
ವಿಷಯವನ್ನು ತೆಗೆದುಕೊಳ್ಳಿ, ಒಂದು ದೇಶವು ಇನ್ನೊಂದು ದೇಶದೊಂದಿಗೆ ಶತ್ರುತ್ವದಲ್ಲಿ ಕುರುಡಾಗಿ ಬಿಟ್ಟಾಗ ಅದು ಬರ್ಬರತೆಯ ಎಲ್ಲ 
ಮೇರೆಗಳನ್ನೂ ಮೀರಿ ಹೋಗುತ್ತದೆ. ಕ್ರೂರ ಮೃಗವು ತನ್ನ ಆಹಾರಕ್ಕಾಗಿ ಇನ್ನೊಂದು ಪ್ರಾಣಿಯನ್ನು ಬೇಟೆಯಾಡುತ್ತದೆ. ಪ್ರಾಣಿಗಳ 
ಸಾಮೂಹಿಕ ಹತ್ಯೆ ನಡೆಯುವುದಿಲ್ಲ. ಆದರೆ ಮಾನವನು ತನ್ನಂತೆಯೇ ಇರುವ ಮಾನವರ ಸಾಮೂಹಿಕ ಹತ್ಯೆ ಮಾಡುತ್ತಾನೆ. ಕ್ರೂರ ಮೃಗವು 
ತನ್ನ ಉಗುರು ಮತ್ತು ಹಲ್ಲುಗಳನ್ನು ಉಪಯೋಗಿಸುತ್ತದೆ. ಆದರೆ ಈ ಅತ್ಯುತ್ತಮ ಪ್ರಕೃತಿಯಲ್ಲಿ ಹುಟ್ಟಿದ ಮನುಷ್ಯ ತನ್ನ ಬುದ್ಧಿ 
ಉಪಯೋಗಿಸಿ ಊರಿಗೆ ಊರನ್ನೇ ನಿರ್ನಾಮ ಮಾಡಿ ಬಿಡುವಂತಹ ತೋಪು, ಬಂದೂಕು, ಟ್ಯಾಂಕು, ವಿಮಾನ, ಆಟಂ ಬಾಂಬ್‌, 
ಹೈಡ್ರೋಜನ್‌ ಬಾಂಬು ಮತ್ತಿತರ ಅಸಂಖ್ಯ ಆಯುಧಗಳನ್ನು ಕಂಡು ಹಿಡಿಯುತ್ತಾನೆ. ಕ್ರೂರ ಮೃಗ ಕೇವಲ ಇತರ ಪ್ರಾಣಿಗಳನ್ನು ಗಾಯ 
ಗೊಳಿಸುತ್ತದೆ ಅಥವಾ ಕೊಲ್ಲುತ್ತದೆ. ಆದರೆ ಮಾನವನು ತನ್ನಂತಿರುವ ಮಾನವರಿಗೆ ಚಿತ್ರಹಿಂಸೆ ನೀಡುವಲ್ಲಿ ಕ್ರೂರ ಪ್ರಾಣಿಗಳಿಗೂ 
ಹೊಳೆಯದಂತಹ ಭಯಾನಕ ವಿಧಾನವನ್ನು ಅನುಸರಿಸುತ್ತಾನೆ. ಅನಂತರ ತನ್ನ ಶತ್ರುತ್ವ ಮತ್ತು ಪ್ರತೀಕಾರದ ಅಗ್ನಿಯನ್ನು ತಣಿಸಲಿಕ್ಕಾಗಿ 
ಅತ್ಯಂತ ನೀಚತನಕ್ಕೂ ಇಳಿಯುತ್ತಾನೆ. ಸ್ತೀಯರ ನಗ್ನ ಮೆರವಣಿಗೆ ಹೊರಡಿಸುತ್ತಾನೆ. ಒಬ್ಬೊಬ್ಬ ಮಹಿಳೆಯನ್ನು ಹತ್ತಿಪ್ಪತ್ತು ಪುರುಷರು 
ಕಾಮತೀಟೆಗೆ ಗುರಿಪಡಿಸುತ್ತಾರೆ. ತಂದೆ, ಸಹೋದರರು ಮತ್ತು ಪತಿಯಂದಿರ ಮುಂದೆಯೇ ಅವರ ಸ್ತ್ರೀಯರ ಮಾನಹರಣ ಮಾಡುತ್ತಾರೆ. 
ಮಕ್ಕಳನ್ನು ಅವರ ಹೆತ್ತವರ ಮುಂದೆಯೇ ಕೊಲ್ಲುತ್ತಾರೆ. ತಾಯಂದಿರನ್ನು ಅವರ ಮಕ್ಕಳ ರಕ್ತ ಕುಡಿಯಲು ನಿರ್ಬಂಧಿಸುತ್ತಾರೆ. ಮಾನವರನ್ನು 
_ ಜೀವಂತ ಸುಡುತ್ತಾರೆ. ಜೀವಂತ ಹೂಳುತ್ತಾರೆ. ಮಾನವನ ಈ ಕ್ರೌರ್ಯಕ್ಕೆ ಸಾಟಿಯಾದಂತಹ ಕ್ರೌರ್ಯ ಯಾವ ಕ್ರೂರ ಪ್ರಾಣಿಯಲ್ಲೂ 

ಇಲ್ಲ, ಇದೇ ಸ್ಥಿತಿ ಇತರ ಕೆಡುಕುಗಳದ್ದೂ ಆಗಿದೆ. ಮಾನವ ಅವುಗಳ ಪೈಕಿ ಯಾವುದರ ಕಡೆಗೆ ತಿರುಗಿದರೂ, ಅವನು ತಾನು ಅತ್ಯಂತ ನೀಚ 
ಜೀವಿಯೆಂದು ಸಾಬೀತು ಪಡಿಸುತ್ತಾನೆ. ಮಾನವನಿಗೆ ಅತ್ಯಂತ ಪವಿತ್ರವೆನಿಸಿರುವ ಧರ್ಮವನ್ನು, ಮರಗಳು, ಪ್ರಾಣಿಗಳು ಮತ್ತು 
ಕಲ್ಲುಗಳನ್ನು ಪೂಜಿಸುತ್ತಾ ನೀಚತೆಯ ಪಾತಾಕಕ್ಕೆ ತಲುಪಿ, ಸ್ತ್ರೀ-ಪುರುಷರ ಗುಪ್ತಾಂಗಗಳನ್ನೇ ಪೂಜಿಸ ತೊಡಗುತ್ತಾನೆ. ದೇವತೆಗಳನ್ನು 
ಪ್ರಸನ್ನಗೊಳಿಸಲು ಮಂದಿರಗಳಲ್ಲಿ ದೇವದಾಸಿಯರನ್ನು ಇರಿಸುತ್ತಾನೆ. ಅವರೊಂದಿಗೆ ವ್ಯಭಿಚಾರವೆಸಗುವುದನ್ನು ಪುಣ್ಯ ಕಾರ್ಯವೆಂದು 
ಭಾವಿಸುತ್ತಾನೆ. ದೇವತೆಗಳು, ಆರಾಧ್ಯರೆಂದು ಮಾಡಿಕೊಂಡಿರುವವರ ಬಗ್ಗೆ ಅವರ ಪುರಾಣ ಕತೆಗಳಲ್ಲಿ ಅತ್ಯಂತ ನೀಚ ಮನುಷ್ಯನೂ 
ನಾಚಿಕೊಳ್ಳುವಂತೆ ಚಿತ್ರಿಸಲಾಗುತ್ತದೆ. 

5. ಹಟ (೩2/1 ಎಂದರೆ ಮನುಷ್ಯ ತನ್ನ ಬುದ್ಧಿಸಿಮಿತವನ್ನು ಕಳೆದುಕೊಳ್ಳುವಂತಹ ಅತಿ ವೃದ್ಧಾಪ್ಯವೆಂದು ಅರ್ಥೈಸಿದ ವ್ಯಾಖ್ಯಾನ 
ಕಾರರು ಈ ಸೂಕ್ತವನ್ನು ಹೀಗೆ ವ್ಯಾಖ್ಯಾನಿಸಿದ್ದಾರೆ, ""ಯೌವನದಲ್ಲಿ ಆರೋಗ್ಯವಂತರಾಗಿ ವಿಶ್ವಾಸವಿರಿಸಿ ಸತ್ಯರ್ಮಗಳನ್ನು ಮಾಡಿದವರಿಗೆ 
ಅವರ ಅತಿವೃದ್ಧಾಪ್ಯದಲ್ಲೂ ಅದೇ ಸತ್ಯರ್ಮಗಳನ್ನು ಬರೆಯಲಾಗುವುದು, ಅದಕ್ಕೆ ತಕ್ಕಂತೆ ಅವರು ಪುಣ್ಯ ಗಳಿಸುವರು. ಈ ಇಳಿ ವಯಸಿನಲ್ಲಿ 
ಅವರಿಂದ ಅಂತಹ ಸತ್ಯರ್ಮಗಳು ಆಗಲಿಲ್ಲವೆಂಬ ಕಾರಣಕ್ಕೆ ಅವರ ಪುಣ್ಯದಲ್ಲಿ ಕಡಿತ ಮಾಡಲಾಗದು.'' ಇನ್ನು ೨ಎ ಗಹಿ ನತ್ತ 
ತಿರುಗಿಸಲಾಗುವುದನ್ನು ನರಕದ ಪಾತಾಳಕ್ಕೆ ಎಸೆಯಲಾಗುವುದು ಎಂದು ಅರ್ಥೈಸುವ ವ್ಯಾಖ್ಯಾನಕಾರರ ದೃಷ್ಟಿಯಲ್ಲಿ ಈ ಸೂಕ್ತದ ಅರ್ಥ 
ಹೀಗಿದೆ, ""ವಿಶ್ವಾಸವಿರಿಸಿ ಸತ್ಕರ್ಮ ಮಾಡಿದವರು ಇದರಿಂದ ಹೊರತಾಗಿದ್ದಾರೆ. ಅವರನ್ನು ಆ ಮಟ್ಟಕ್ಕೆ ಇಳಿಸಲಾಗದು. ಅವರಿಗೆ ಎಂದೂ 
ಕಡಿದು ಹೋಗದಂತಹ ಪುಣ್ಯ ಸಿಗುವುದು.'' ಶಿಕ್ಷೆ-ರಕ್ಷೆಗಳು ಸತ್ಯವೆಂಬುದಕ್ಕೆ ಪುರಾವೆಯಾಗಿ ಈ ಸೂಕ್ತದಲ್ಲಿ ನೀಡಲಾಗಿರುವಂತಹ 
ಆಧಾರದೊಂದಿಗೆ ಈ ಎರಡು ಅರ್ಥಗಳು ಸರಿ ಹೊಂದುವುದಿಲ್ಲ. ನಮ್ಮ ದೃಷ್ಟಿಯಲ್ಲಿ ಸೂಕ್ತದ ಸರಿಯಾದ ವ್ಯಾಖ್ಯಾನ ಹೀಗಿದೆ- ನೈತಿಕ 
ಅಧಃ ಪತನಕ್ಕೆ ಸಾಗುವ ಮಂದಿ ಹಾಗೂ ಸಾಗುತ್ತಾ ಅತಿ ನೀಚರಾಗಿ ಬಿಡುವುದನ್ನು ಮಾನವ ಸಮಾಜವು ಕಾಣುವಂತೆಯೇ ಯಾರು 
ವಿಶ್ವಾಸವಿರಿಸಿ, ತಮ್ಮ ಜೀವನವನ್ನು ಸತ್ಯರ್ಮಗಳಿಂದ ಸಿಂಗರಿಸಿದರೋ, ಈ ನೀಚತೆಗೆ ಬೀಳುವುದರಿಂದ ಪಾರಾದರೋ ಮತ್ತು ಅಲ್ಲಾಹನು 
ಮಾನವನನ್ನು ಸೃಷ್ಟಿಸಿದ ಅದೇ ಅತ್ಯುತ್ತಮ ಪ್ರಕೃತಿಯಲ್ಲಿ ಸ್ಥಿರವಾದರೋ ಅಂತಹವರು ಅಪಾರ ಪುಣ್ಯಕ್ಕೆ ಅರ್ಹರಾಗಿದ್ದಾರೆ. ಅಂದರೆ ಅವರ 
ಪುಣ್ಯವನ್ನು ಅವರ ಅರ್ಹತೆಗಿಂತ ಕಡಿಮೆ ಕೊಡಲಾಗದು ಮತ್ತು ಅದರ ಕೊಂಡಿಯೂ ಎಂದೂ ಕಡಿದು ಹೋಗಲಾರದು. 


ಕಾಂಡ - 30 


95. ಅತ್ತೀನ್‌ 277 


6. ಈ ಸೂಕ್ತದ ಇನ್ನೊಂದು ಅರ್ಥ ಹೀಗೂ ಆಗಬಹುದು, ""(ಓ ಮಾನವಾ) ಇದರ ನಂತರ, ನಿನ್ನನ್ನು ರಕ್ಷೆ-ಶಿಕ್ಷೆಯನ್ನು ಸುಳ್ಳಾಗಿಸಲು 
ಪ್ರೇರೇಪಿಸಿರುವುದು ಯಾವುದು?'' ಎರಡೂ ಸ್ಥಿತಿಯಲ್ಲಿ ಉದ್ದೇಶ ಒಂದೇ ಆಗುತ್ತದೆ. ಅಂದರೆ ಮಾನವ ಸಮಾಜದಲ್ಲಿ ಕಂಡುಬರುವಂತೆ, 
ಒಂದು ವರ್ಗವು ನೈತಿಕ ಪತನಕ್ಕೆ ಬೀಳುತ್ತಾ ನೀಚರಲ್ಲಿ ನೀಚರಾಗಿ ಹೋಗುವುದು, ಮತ್ತೊಂದು ವರ್ಗವು ಅತ್ಯು ತ್ತಮ ಪ್ರ ಪ್ರಕೃತಿಯಲ್ಲಿ 
ಸೃಷ್ಟಿಯಾಗಿರುವುದರಿಂದ ಉದ್ದೇಶಿತ ವಿಶ್ವಾಸ ಮತ್ತು ಸತ್ಯರ್ಮದ ಮೂಲಕ ಈ ಅಧಃಪತನದಿಂದ ಪಾರಾಗಿ ಅದೇ ಸ್ಥಿತಿಯಲ್ಲಿ ಸ್ಥಿರವಾಗಿರುವಾಗ, 
ಇದರ ನಂತರ ರಕ್ಷೆ- ಶಿಶ್ಚೆಯನ್ನು ಸುಳ್ಳಾಗಿಸುವುದಾದರೂ ಹೇಗೆ? ಈ ಎರಡೂ ವಿಧದ ಜನರ ಅಂತಿಮಗತಿ Me ರೀಚಿಯಾಗಿಕುವುದಂದು 
ಬುದ್ಧಿ ಒಪ್ಪತ್ತಡೆಯೇ? ಟಿ Js ನಲ್ಲಿ ಬೀಳುವವರಿಗೆ ಶಿಕ್ಷೆ ಸಿಗಬಾರದು ಮತ್ತು ಅದರಿಂದ ಪಾರಾಗಿ ಪರಿಶುದ್ಧ ಜೀವನ 
ಸಾಗುವ ಯಾವುದೇ ಪುರಸ್ಕಾರ ದೊರೆಯಬಾರದೆಂದು ನ್ಶಾ ಯವು ಬಯಸುತ್ತದೆಯೆ? ಇದನ್ನೇ ಕುರ್‌ಆನಿನ ಇತರ ಕಡೆಗಳಲ್ಲಿ ಹೀಗೆ 
ಹೇಳಲಾಗಿದೆ, ಶ್ರಿ ಹಳಬ ಯ ಹ pI ಜಿತ “ ನಾವು ಆಜ್ಞಾಪಾಲಕರ ಸ್ಥಿತಿಯನ್ನು ಅಪರಾಧಿಗಳಂತೆ ಮಾಡಿ 
ಬಿಡಬೇಕೇ?, ನಿಮಗೇನಾಗಿದೆ? ನೀವು ಅದೆಂತಹ ತೀರ್ಮಾನ ಮಾಡುತ್ತಿರುವಿರಿ?'' (ಅಲ್‌ ಕಲಮ್‌: 35-36) 


ಹ ್‌ ಬ ಚಯ ಬದ ವಜೆ 


ಬೆಟ್ಟ; ನಟಿ) 


""ದುಷ್ಕರ್ಮಗಳನ್ನೆಸಗಿದವರು, ನಾವು ಅವರನ್ನು ಸತ್ಯವಿಶ್ವಾಸ। 'ವನ್ನಿರಿಸಿ ಸ: ಸತ್ಯರ್ಮವೆಸಗಿದವರಿಗೆ ಸಮಾನರಾಗಿ ಮಾಡುವೆವೆಂದೂ 
ಅವರಿಬ್ಬರ ಜೀವನ ಮರಣಗಳು ಸಮಾನ ಸ್ವರೂಪದ್ಧಾಗಿರುವುದೆಂದೂ ಭಾವಿಸಿಕೊಂಡಿರುವರೇ? ಇವರು ಮಾಡುವ ತೀರ್ಮಾನ ಬಹಳ 
ಕೆಟ್ಟದು.'' (ಅಲ್‌ ಜಾಸಿಯ: 21) 

7. ಅಂದರೆ ಈ ಲೋಕದ ಸಣ್ಣ ಸಣ್ಣ ಆಡಳಿತಾಧಿಕಾರಿಗಳಿಂದಲೂ ನೀವು ನ್ಯಾಯ ಸಿಗಬೇಕೆಂದು ಬಯಸುತ್ತೀರಿ, ಅಪರಾಧಿಗಳಿಗೆ 
ಶಿಕ್ಷೆ ಸತ್ಕರ್ಮ ಮಾಡುವವರಿಗೆ ಪ್ರತಿಫಲ ಲಭಿಸಬೇಕೆಂದು ನಿರೀಕ್ಷಿಸುತ್ತೀರಿ. ಹಾಗಿರುವಾಗ ಅಲ್ಲಾಹನ ಬಗ್ಗೆ ನಿಮ್ಮ ಭಾವನೆ ಏನು? ಅವನು 
ಎಲ್ಲ ಅಧಿಪತಿಗಳಿಗಿಂತಲೂ ದೊಡ್ಡ ಅಧಿಪತಿಯಲ್ಲವೆ? ಅವನನ್ನು ನೀವು ಎಲ್ಲ ಅಧಿಪತಿಗಳಿಗಿಂತಲೂ ದೊಡ್ಡ ಅಧಿಪತಿಯೆಂದು 
ಒಪ್ಪಿಕೊಳ್ಳುತ್ತಿರುವಾಗ ಅವನು ನ್ಯಾಯ ಪಾಲಿಸಲಾರನೆಂದು ನೀವು ಭಾವಿಸುತ್ತೀರಾ? ಅವನು ಒಳ್ಳೆಯದನ್ನು ಕೆಟ್ಟದನ್ನು ಒಂದೇ ರೀತಿಯಲ್ಲಿ 
ಮಾಡುವನೆಂದು ನಿರೀಕ್ಷಿಸುತ್ತೀರಾ? ಅವನ ಸಾಮ್ರಾಜ್ಯದಲ್ಲಿ ದುಷ್ಕರ್ಮವೆಸಗುವವರು ಮತ್ತು ಸತ್ಯರ್ಮವಸಗುವವರು- ಇಬ್ಬರೂ ಸತ್ತು 
ಮಣ್ಣಾಗುವರೆ? ಯಾರಿಗೂ ದುಷ್ಕರ್ಮಗಳಿಗೆ ಶಿಕ್ಷೆ ಮತ್ತು ಸತ್ಯರ್ಮಗಳಿಗೆ ರಕ್ಷೆ ದೊರಕಲಾರದೆ? 

ಇಮಾಮ್‌ ಅಹ್ಮದ್‌, ತಿರ್ಮಿದಿ, ಅಬೂ ಮವ?) ಇಬ್ನು ಮುಂದಿರ್‌, ಬೈಹಕಿ, ಹಾಕಿಮ್‌ ಮತ್ತು ಇಬ್ನು ಮರ್ದೂಯ 
ಮುಂತಾದವರು ಅಬೂ ಹುರೈ ರಾರಿಂದ ಹೀಗೆ ವರದಿ ಮಾಡಿದ್ದಾರೆ- ಪ್ರವಾದಿ(ಸ) ಹೇಳಿದರು- ಅತ್ತೀನ್‌ ಅಧ್ಯಾಯ ಓದಿ 
ರಕ 1 ಎಂಬಲ್ಲಿಗೆ ತಲುಪಿದಾಗ NET 015 (ಏಕಿಲ್ಲ. ನಾನು se ಸಾಕ್ಷ್ಯ 
| ವಹಿಸುವವನಾಗಿದ್ದೇನೆ) ಎಂದು ಹೇಳಬೇಕು. ಕೆಲವು ವರದಿಗಳ ಪ್ರಕಾರ, ಪ್ರವಾದಿಯವರು ಈ ಸೂಕ್ತ ಪಠಿಸಿದಾಗ ಚ್‌ 
(ನೀನು ಪರಮ ಪಾವನನು, ಖಂಡಿಶವಾಗಿಯೂ ಹೌದು) ಎಂದು ಹೇಳಬೇಕೆಂದು ತಿಳಿಸಿದ್ದಾರೆ. 


PRN SES 


ಕಾಂಡ - 30 


96. ಅಲ್‌. ಅಲಕ್‌ 


ಹೆಸರು 

ಎರಡನೇ ಸೂಕ್ತದ a "ಅಲಕ್‌' ಎಂಬ ಪದವನ್ನು ಈ ಅಧ್ಯಾಯದ ಹೆಸರೆಂದು ಪರಿಗಣಿಸಲಾಗಿದೆ. 
ಅವತೀರ್ಣಕಾಲ 

ಈ ಅಧ್ಯಾಯದಲ್ಲಿ ಎರಡು ಭಾಗಗಳಿವೆ. ಮೊದಲ ಭಾಗವು 15! "ಇಕ್ರಆ್‌' ಎಂಬಲ್ಲಿಂದ ಆರಂಭಗೊಂಡು ಸಜೆ ಟ 
“ಮಾಲಮ್‌ ಯಆ್‌ಲಮ್‌'ನಲ್ಲಿಕೊನೆಗೊಳ್ಳುತ್ತದೆ. ಎರಡನೇ ಭಾಗವು ಖೆ 031೨4 ಎಂಬಲ್ಲಿಂದ ಆರಂಭಗೊಂಡು 
ಅಧ್ಯಾಯದ ಕೊನೆಯವರೆಗೆ ಹೋಗುತ್ತದೆ. ಮೊದಲ ಭಾಗದ ಕುರಿತು, ಅದು ಪ್ರವಾದಿ(ಸ) ಅವರ ಮೇಲೆ ಅವತೀರ್ಣಗೊಂಡ 
ಪ್ರಪ್ರಥಮ ವಹೀ (ದಿವ್ಯವಾಣಿ) ಆಗಿದೆಯೆಂದು ವಿದ್ವಾಂಸರಲ್ಲಿ ಬಹುದೊಡ್ಡ ವಿಭಾಗವು ಒಮ್ಮತ ಹೊಂದಿದ್ದಾರೆ. ಈ 
ವಿಷಯದಲ್ಲಿ ಇಮಾಮ್‌ ಅಹ್ಮದ್‌, ಬುಖಾರಿ, ಮುಸ್ಲಿಮ್‌ ಮತ್ತಿತರ ಹದೀಸ್‌ ಪಂಡಿತರು ವಿವಿಧ ಸರಣಿಗಳಿಂದ ಉಲ್ಲೇಖಿಸಿದ 
ಆಯಿಶಾ(ರ)ರ ಹದೀಸ್‌ ಅತ್ಯಂತ ಅಧಿಕೃತವಾಗಿದೆ. ಇದರಲ್ಲಿ ಆಯಿಶಾರೇ ಪ್ರವಾದಿಯವರಿಂದ ನೇರವಾಗಿ ಕೇಳಿದ ವಹೀಯ 
ಆರಂಭವಾದ ಸಂಪೂರ್ಣ ವೃತ್ತಾಂತವನ್ನು ವಿವರಿಸಿದ್ದಾರೆ. ಇದಲ್ಲದೆ ಇಬ್ನು ಅಬ್ಬಾಸ್‌, ಅಬೂ ಮೂಸಾ ಅಶ್‌ಅರಿ ಮತ್ತು 
ಸಹಾಬಿಗಳ ಒಂದು ಗುಂಪು, ಕುರ್‌ಆನಿನ ಪ್ರಪ್ರಥಮ ಸೂಕ್ತಗಳು ಇವೇ ಆಗಿತ್ತೆಂದು ಹೇಳಿದ್ದಾರೆ: ಎರಡನೇ ಭಾಗವು 
ಪ್ರವಾದಿಯವರು ಹರಮ್‌ನ ಬಳಿ ನಮಾರು್‌ ಮಾಡ ತೊಡಗಿದಾಗ, ಅಬೂ ಜಹಲನು ಅವರಿಗೆ ಬೆದರಿಕೆ ಹಾಕಿ ಅದನ್ನು 
ತಡೆಗಟ್ಟಲು ಪ್ರಯತ್ನಿಸಿದ ಸಂದರ್ಭದಲ್ಲಿ ಅವತೀರ್ಣಗೊಂಡಿತು ಎಂದು ಅಭಿಪ್ರಾಯಪಟ್ಟಿದ್ದಾರೆ. 
ವಹೀಯ (ದಿವ್ಯವಾಣಿ ಅವತೀರ್ಣದ) ಆರಂಭ 

ಹದೀಸ್‌ ಪಂಡಿತರು 43 'ವಹೀ'ಯ ಆರಂಭದ ವೃತ್ತಾಂತವನ್ನು ತಂತಮ್ಮ ದಾಖಲೆಗಳೊಂದಿಗೆ ಇಮಾಮ್‌ ರುುಹ್ರೀ 
_ ಯವರಿಂದ, ಅವರು ಉರ್ವಾ ಬಿನ್‌ ರುಬೈರ್‌ರಿಂದ ಅವರು ತಮ್ಮ ಚಿಕ್ಕಮ್ಮ ಆಯಿಶಾರಿಂದ ಉಲ್ಲೇಖಿಸಿದ್ದಾರೆ, ಆಯಿಶಾ(ರ) 
ಹೇಳುತ್ತಾರೆ- ಪ್ರವಾದಿಯವರಿಗೆ ವಷೀಯ ಆರಂಭವು ವಾಸ್ತವಿಕ (ಕೆಲವು ಉತ್ತಮ ವರದಿಗಳ ಪ್ರಕಾರ) ಕನಸುಗಳ ರೂಪದಲ್ಲಿ 
ಆಯಿತು. ಅವರು ಕಂಡ ಕನಸು ಹಗಲಿನಲ್ಲಿ ನೋಡಿದ ರೀತಿಯಲ್ಲಿ ಸಂಭವಿಸುತ್ತಿತ್ತು. ತರುವಾಯ ಅವರು ಏಕಾಂತ ವಾಸ 
ಮಾಡತೊಡಗಿದರು. ಅನೇಕ ದಿನರಾತ್ರೆಗಳನ್ನು ಹಿರಾಗುಹೆಯಲ್ಲಿದ್ದು ಆರಾಧನಾ ನಿರತರಾದರು. (ಆಯಿಶಾರು ಎಸಿ 
"ತಹನ್ನುಸ್‌' ಎಂಬ ಪದ ಪ್ರಯೋಗಿಸಿದ್ದಾರೆ. ಅದನ್ನು ಇಮಾಮ್‌ ರುಹ್ರೀಯವರು ಸ “ತಅಬ್ಬುದ್‌' ಎಂದು 
ವ್ಯಾಖ್ಯಾನಿಸಿದ್ದಾರೆ. ಅದೊಂದು ರೀತಿಯ ಆರಾಧನೆಯಾಗಿತ್ತು. ಅಲ್ಲಿಯವರೆಗೆ ಅವರಿಗೆ ಆರಾಧನೆಯ ಕ್ರಮವನ್ನು 
ಕಲಿಸಲಾಗಿರಲಿಲ್ವ) ಅವರು ಮನೆಯಿಂದ ಊಟದ ಬುತ್ತಿ ಹಿಡಿದುಕೊಂಡು ಹೋಗಿ ಅಲ್ಲಿ ಕೆಲವು ದಿನ ಕಳೆಯುತ್ತಿದ್ದರು. 
ತರುವಾಯ ಖದೀಜಾರ ಬಳಿಗೆ ಮರಳುತ್ತಿದ್ದರು. ಅವರು ಪ್ರವಾದಿಯವರಿಗೆ ಇನ್ನೂ ಕೆಲವು ದಿವಸಗಳ ಬುತ್ತಿ ಕಟ್ಟಿ ಕೊಡುತ್ತಿದ್ದರು. 
ಒಂದು ದಿನ ಅವರು ಹಿರಾಗುಹೆಯಲ್ಲಿದ್ದಾಗ ಹಠಾತ್ತನೆ ಅವರ ಮೇಲೆ ವಹೀ ಅವತೀರ್ಣಗೊಂಡಿತು. ದೇವಚರನು ಅವರೊಂದಿಗೆ 
ಓದು ಎಂದರು: ತರುವಾಯ ಆಯಿಶಾರು ಪ್ರವಾದಿಯವರ ಮಾತನ್ನೇ ಹೀಗೆ ಉಲ್ಲೇಖಿಸಿದರು, 'ನಾನು ಓದು ಬಲ್ಲವನಲ್ಲ' 
ಎಂದು ನಾನು ಹೇಳಿದೆ. ಆಗ ದೇವಚರನು ನನ್ನನ್ನು ಬಿಗಿಯಾಗಿ ಅಪ್ಪಿದರು. ನನ್ನ ಶಕ್ತಿಯೆಲ್ಲ ಉಡುಗಿ ಹೋಯಿತು. ತರುವಾಯ 
ಅವರು ನನ್ನನ್ನು ಬಿಟ್ಟು ಓದು ಎಂದರೂ ನಾನು ಓದು ಬಲ್ಲವನಲ್ಲವೆಂದು ಹೇಳಿದೆ. ಆಗಲೂ ಅವನು ನನ್ನನ್ನು ಹಿಡಿದಪ್ಪಿದನು. 
ನನ್ನ ಶಕ್ತಿಯೆಲ್ಲಕುಂದಿ ಹೋಯಿತು. ತರುವಾಯ ನನ್ನನ್ನು ಬಿಟ್ಟು ಓದು ಎಂದರು. ನಾನು ಹೇಳಿದೆ- ನಾನು ಓದು ಬಲ್ಲವನಲ್ಲ 
ಅವರು ಮೂರನೇ ಬಾರಿಯೂ ನನ್ನನ್ನು `ಹಿಡಿದಪ್ಪಿದರು. ನಾನು ಸಂಪೂರ್ಣ ನಿತ್ರಾಣನಾಗಿ ಹೋದೆ. ಅವರು ನನ್ನ ಬಿಟ್ಟು 


8 ಚೆ ಯಮ ನಂದ ಭಜೆ ತನಕ ಓದಿದರು. 
ಕಾಂಡ - 36 


96. ಅಲ್‌ ಅಲಕ್‌ 279 


ಆಯಿಶಾ ಹೇಳುತ್ತಾರೆ- ಅದಾದ ಬಳಿಕ ಪ್ರವಾದಿಯವರು ನಡುಗುತ್ತಾ ಕಂಪಿಸುತ್ತಾ ಅಲ್ಲಿಂದ ಮರಳಿ ಖದೀಜಾರ ಬಳಿಗೆ 
ತಲುಪಿ "ನನಗೆ ಹೊದಿಸಿರಿ, ನನಗೆ ಹೊದಿಸಿರಿ' ಎಂದು ಹೇಳಿದರು. ಅವರಿಗೆ ಹೊದಿಸಲಾಯಿತು. ಸ್ನ ಸ್ವಲ್ಪ ಹೊತ್ತಿನ ನಂತರ ಅವರ 
ಭಯ ದೂರವಾದಾಗ, ಅವರು ಹೇಳಿದರು- ಖದೀಜಾ! ನನಗಿದೇನಾಗುತ್ತಿದೆ. ಅನಂತರ ಸ ಸಂಪೂರ್ಣ ವ ೃತ್ತಾಂತವನ್ನು ವಿವರಿಸಿ, 
ನನಗೆ ನನ್ನ ಪ್ರಾಣದ ಭಯವಾಗುತ್ತಿದೆ ಎಂದರು. ಆಗ್ನ ಖದೀಜಾರು, ಖಂಡಿತ ಇಲ್ಲ, ತಾವು ಸಂತೋಷವಾಗಿರಿ. ಅಲ್ಲಾಹನಾಣೆ! 
ಆತನು ತಮ್ಮನ್ನೆಂದೂ ಕೈ ಬಿಡಲಾರನು. ತಾವು ಸಂಬಂಧಿಕರೊಂದಿಗೆ ಉತ್ತಮವಾಗಿ ವರ್ತಿಸುತ್ತೀರಿ, ಸತ್ಯ ನುಡಿಯುತ್ತೀರಿ, 
(ಒಂದು ವರದಿಯಲ್ಲಿ ಅಮಾನತ್ತುಗಳನ್ನು ಮರಳಿಸುತ್ತೀರಿ ಎಂದಿದೆ) ಅಸಹಾಯಕರ ಭಾರ ಹೊರುತ್ತೀರಿ. ಬಡವರಿಗೆ ಸಂಪಾದಿಸಿ 
ಕೊಡುತ್ತೀರಿ. ಅತಿಥಿಗಳನ್ನು ಸತ್ಯರಿಸುತ್ತೀರಿ, ಸತ್ಕಾರ್ಯಗಳಲ್ಲಿ ನೆರವಾಗುತ್ತೀರಿ ಎಂದು ಹೇಳಿದರು. ತರುವಾಯ ಅವರು 
ಪ್ರವಾದಿಯವರನ್ನು ಅವರ ಚಿಕ್ಕಪ್ಪನ ಪುತ್ರ ವರಕ ಬಿನ್‌ ನೌಫಲ್‌ರ ಬಳಿಗೆ ಕರೆದೊಯ್ದರು. ಅಜ್ಞಾನ ಕಾಲದಲ್ಲಿ ಅವರು ಕೈಸ್ತ 
ಮತ ಸ್ವೀಕರಿಸಿದ್ದರು. ಅರಬಿ ಮತ್ತು ಹಿಬ್ರೂ ಭಾಷೆಯಲ್ಲಿ ಇಂಜೀಲ್‌ ಬರೆಯುತ್ತಿದ್ದರು. ಅತಿ ವೃ ದ್ಧರಾಗಿದ್ದರು. ದ್ಧ ೃಷ್ಟಿಯನ್ನೂ 
ಕಳಕೊಂಡಿದ್ದರು. ಖದೀಜಾ ಹೇಳಿದರು, 'ಸಹೋದರಾ! ಸ್ವಲ್ಪ ನಿಮ್ಮ ಭ್ರಾತೃಜನ ಕತೆ ಕೇಳಿ.' ವರಕ ಪ ಪ್ರ ವಾದಿಯವರೊಂದಿಗೆ. 
ತೃಜಾ! ' ನೀನೇನು ಕಂಡೆ?' ಎಂದು ಕೇಳಿದರು. ಪ್ರವಾದಿಯವರು ಏನೆಲ್ಲ ನೋಡಿದ್ದರೋ ಅದನ್ನು ವಿವರಿಸಿ ಹೇಳಿದರು. 
ವ ಹರಸಿ; "ಇದಂತೂ ಮೂಸಾರ ಬಳಿಗೆ ಬರುತ್ತಿದ್ದ ಅದೇ (ವಹೀ ಹೊತ್ತು ಬರುತ್ತಿದ್ದ) ದೇವಚರ ಆಗಿದೆ. ಅಕಟಾ! 
ನಾನು ನಿನ್ನ ಪ್ರವಾದಿತ್ವ ಕಾಲದಲ್ಲಿ ಯುವಕನಾಗಿರುತ್ತಿದ್ದರೆ! ಅಕಟ! ನಿನ್ನ ಜನಾಂಗದವರು ನಿನ್ನನ್ನು ಹೊರ ಹಾಕುವಾಗ ಜೀವಂತ 
ಇರುತ್ತಿದ್ದರೆ! ಪ್ರವಾದೀಸ ) ಕೇಳಿದರು, "ಈ ಜನರು ನನ್ನನ್ನು ಹೊರ ಹಾಕುವರೇ?' ವರಕ ಹೇಳಿದರು, "ನೀನು ತಂದಿರುವ 
ವಸ್ತುವನ್ನು ಯಾರೂ ದ್ವೇಷಿಸದ ಚರಿತ್ರೆಯಿಲ್ಲ ನಾನು ಒಂದು ವೇಳೆ ನಿನ್ನ ಕಾಲದಲ್ಲಿದ್ದರೆ ಖಂಡಿತ ನಿನಗೆ ಸಹಾಯ 
ಮಾಡುವೆನು.' ಆದರೆ ಕೆಲವೇ ಸಮಯದಲ್ಲಿ ವರಕ ತೀರಿಕೊಂಡರು. 

ಈ ಕತೆಯು, ದೇವಚರನ ಆಗಮನಕ್ಕಿಂತ ಒಂದು ಕ್ಷಣ ಮುಂಚಿನ ವರೆಗೂ ಪ್ರವಾದಿಯವರಿಗೆ ತಮ್ಮನ್ನು ಪ್ರ ಪ್ರ ವಾದಿಯಾಗಿ 
ಮಾಡಲಾಗುವುದು ಎಂಬ ಸುಳಿವೇ ಇರಲಿಲ್ಲ. ಇದನ್ನು « ಅಪೇಕ್ಷಿಸುವ ಅಥವಾ ನಿರೀಕ್ಷಿಸುವ ಮಾತಂತಿರಲಿ ಇಂತಹ ಒಂದು 
ಪ್ರಕರಣ ಸಂಭವಿಸಲಿದೆಯೆಂಬುದು ಪ್ರವಾದಿಯವರ ಊಹೆಯಲ್ಲೂ ಇರಲಿಲ್ಲ. ವಹೀ ಬರುವುದು ಮತ್ತು ಈ ರೀತಿ ದೇವಚರ 
ಪ್ರತ್ಯಕ್ಷವಾಗುವುದು ಅವರ ಮಟ್ಟಿಗೆ ಒಂದು ಹಠಾತ್‌ ಆಘಾತವಾಗಿತ್ತು. ಓರ್ವ ಅಲಕ್ಷ [ನಾದ ವ್ಯಕ್ತಿಗೆ ಇಂತಹ ಹಠಾತ್‌ 
ಆಘಫಾತವಾದರೆ ಸ್ವಾಧಾವಿಕವಾಗಿಯೂ ಅವನ ಮೊದಲ ಪ್ರತಿಕ್ರಿಯೆ ಏನಾಗಿರುವುದೋ ಸ ಪ್ರ ವಾದಿಯವರಿಗೂ ಆಯಿತು. 
ಆದ್ದರಿಂದಲೇ ಅವರು ಇಸ್ಲಾಮಿನ "ಸಂದೇಶವನ್ನು ಹೊತ್ತು ಎದ್ದು ನಿಂತಾಗ ಮಕ್ಕಾದ ಜನರು ಅವರ ಮೇಲೆ ನಾನಾ ರೀತಿಯ 
ಅಪವಾದಗಳನ್ನು ಹೊರಿಸಿದರಾದರೂ “ನಮಗೆ ನೀವು ವಾದದೊಂದಿಗೆ ಬರುತ್ತೀರೆಂದು ಮೊದಲೇ ತಿಳಿದಿತ್ತು, ಕೆಲವು ಸಮಯದಿಂದ 
ನೀವು ಪ್ರವಾದಿಯಾಗುವ ತಯಾರಿ ನಡೆಸುತ್ತಿದ್ದಂ' ಎಂದು ಹೇಳುವ ಒಬ್ಬನೂ ಅಲ್ಲಿರಲಿಲ್ಲ. 

ಈ ಕತೆಯಿಂದ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಪ್ರವಾದಿತ್ವಕ್ಕಿಂತ ಮುಂಚೆ ಅವರ ಜೀವನ ಪಾವನವಾಗಿತ್ತು. ಅವರ 
ಚಾರಿತ್ರ್ಯ ಉನ್ನತವಾಗಿತ್ತು. ಖದೀಜಾ ಅಪ್ರಾಪ್ತಳೇನೂ ಆಗಿರಲಿಲ್ಲ. ಅಗೆ ಅವರ ಪ್ರಾ ಪ್ರಾಯ 55 ವರ್ಷವಾಗಿತ್ತು. 15 ವರ್ಷಗಳಿಂದ 
Mei ಪ್ರವಾದಿಯವರ ಜೀವನ ಸಂಗಾತಿಯಾಗಿದ್ದರು. ಪತಿಯ ಯಾವುದೇ ದೌರ್ಬಲ್ಯ ಪತ್ನಿಗೆ ತಿಳಿಯದಿರುವುದಿಲ್ಲ, ಅವರು 
ಸುದೀರ್ಥ ದಾಂಪತ್ಯ ಜೀವನದಲ್ಲಿ ಪತಿಯ ಅತ್ತು: ನ್ನತ ವ್ಯಕ್ತಿತ್ವವನ್ನು ಕಂಡಿದ್ದರು. ಆದ್ದರಿಂದಲೇ ಪ್ರವಾದಿಯವರು ಅವರಿಗೆ 
ಹಿರಾಗುಹೆಯಲ್ಲಿ ಸಂಭವಿಸದ ಘಟನೆಯನ್ನು ವಿವರಿಸಿದಾಗ, ಯಾವುದೇ ಸಂದೇಹ ವ್ಯಕ್ತಪಡಿಸದೆ ನಿಜವಾಗಿಯೂ ದೇವಚರರು 
ಅವರ ಬಳಿಗೆ ವಹೀ ತಂದಿರುವರೆಂದು ಕೂಡಲೇ ಒಪ್ಪಿಕೊಂಡರು. ಅದೇ ರೀತಿ ವರಕ ಬಿನ್‌ ನೌಫಲ್‌ ಕೂಡಾ ವಯೋವ್ಯ ದ್ದರಾಗಿದ್ದು 
ಪ್ರವಾದಿಯವರನ್ನು ಚಿಕ್ಕಂದಿನಿಂದಲೇ ನೋಡುತ್ತಾ. ಬಂದಿದ್ದರು. 15 ವರ್ಷಗಳ ಆಪ್ತ ಕುಟುಂಬ ಸಂಬಂಧದಿಂದಾಗಿ. ಅವರು 
ಪ್ರವಾದಿಯವರ ಜೀವನದ ಸ್ಥಿತಿಗತಿಗಳನ್ನು ಇನ್ನಷ್ಟು ಆಳವಾಗಿ ಅರಿತಿದ್ದರು. ಅವರು ಈ ವೃತ್ತಾಂತವನ್ನು ಕೇಳಿದಾಗ ಅದನ್ನು 
ಕೇವಲ ಭ್ರಮೆಯೆಂದು ಭಾವಿಸ ಸಲಿಲ್ಲ. ವಿಷಯ ತಿಳಿಯುತ್ತಲೇ ಇದು ಮೂಸಾ(ಅ )ರ ಬಳಿಗೆ ಬರುತ್ತಿದ್ದ ಅದೇ ದೇವಚರನೆಂದು 
ಹೇಳಿಬಿಟ್ಟರು. ಇದೆಲ್ಲವೂ ಅವರ ದೃಷ್ಟಿಯಲ್ಲಿ ಪ್ರವಾದಿಯವರ ವ್ಯಕ್ತಿತ್ವ ಎಷ್ಟು ಉನ್ನತವಾಗಿತ್ತೆಂದು. ತಿಳಿಸುತ್ತದೆ. ಪ್ರವಾದಿತ್ವ 
ಪದವಿಯಲ್ಲಿ ನೇಮಕಗೊಂಡಿರುವುದು ಅವರಿಗೆ ಅಚ್ಚರಿ ತರಲಿಲ್ಲ. 


ಕಾಂಡ - 30 


280 ತಪ್ಪೀಮುಲ್‌ ಕುರ್‌ಆನ್‌ 


ಎರಡನೇ ಭಾಗದ ಅವತರಣದ ಹಿನ್ನೆಲೆ 

ಈ ಅಧ್ಯಾಯದ ಎರಡನೇ ಭಾಗವು ಪ್ರವಾದಿಯವರು ಹರಮ್‌(ಕಅಬಾ)ನ ಬಳಿ ಇಸ್ಲಾಮೀ ರೀತಿಯಲ್ಲಿ ನಮಾರು್‌ 
ಮಾಡಲಾರಂಭಿಸಿದಾಗ, ಅಬೂ ಜಹಲನು ಹೆದರಿಸಿ ಬೆದರಿಸಿ ಅದರಿಂದ ತಡೆಯ ಬಯಸಿದಾಗ ಅವತೀರ್ಣಗೊಂಡಿತು. 
ಪ್ರವಾದಿಯಾಗಿ ನೇಮಕಗೊಂಡ ಬಳಿಕ, ಇಸ್ಲಾಮಿನ ಬಹಿರಂಗ ಪ್ರಚಾರ ಆರಂಭಿಸುವುದಕ್ಕಿಂತ ಮುಂಚೆ ಪ್ರವಾದಿಯವರು 
ಅಲ್ಲಾಹನು ಕಲಿಸಿದ ರೀತಿಯಲ್ಲಿ ನಮಾರು್‌ ಮಾಡಲು ಆರಂಭಿಸಿದಾಗ, ಅವರು ಯಾವುದೋ ಹೊಸ ಧರ್ಮದ ಅನುಯಾಯಿ 
ಯಾಗಿ ಬಿಟ್ಟಿದ್ದಾರೆಂದು ಕುರೈಶರು ಮೊತ್ತ ಮೊದಲು ಗ್ರಹಿಸಿದರು. ಇತರರು ಆಶ್ಚರ್ಯದಿಂದ ಈ ದೃಶ್ಯವನ್ನು ನೋಡುತ್ತಿದ್ದರು. 
ಆದರೆ ಅಬೂ ಜಹಲನಿಂದ ಸಹಿಸಲಾಗಲಿಲ್ಲ, ಆತ ಪ್ರವಾದಿಯವರನ್ನು ಈ ಕ್ರಮದಿಂದ ಹರಮ್‌ನಲ್ಲಿ ನಮಾರು್‌ ಮಾಡಬಾರ 
ದೆಂದು ಬೆದರಿಸಲು ಆರಂಭಿಸಿದನು. ಈ ಕುರಿತು ಅನೇಕ ಹದೀಸ್‌ಗಳು ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ ಮತ್ತು ಅಬೂ ಹುರ್ಲೆ ೈರಾ(ರ) 
ರಿಂದ ವರದಿಯಾಗಿದ್ದು ಅದರಲ್ಲಿ ಅಬೂ ' ಜಹಲನ ಈ ಅಸಭ್ಯ ಕೃತ್ಯ ಗಳು ಪ್ರಸ್ತಾಪಗೊಂಡಿವೆ. 

ಅಬೂ ಹುರೈರಾ(ರ) ಹೇಳುತ್ತಾರೆ; ಅಬೂ ಜಹಲನು ಕುರೈಶ್‌ನ. ಜನರೊಂದಿಗೆ, "ಮುಹಮ್ಮದ್‌ (ಸ) ನಿಮ್ಮ ಮುಂದೆ ತನ್ನ 
ಮುಖವನ್ನು ಭೂಮಿಗೆ ತಾಗಿಸುತ್ತಾನೆಯೇ' ಎಂದು ಕೇಳಿದನು. ಜನರು ಹೌದೆಂದಾಗ ಅವನು ಹೇಳಿದನು, "ಲಾತ್‌ ಮತ್ತು 
ಉರ್ದಾರಾಣೆ! ಅವನು :ಈ ರೀತಿ ನಮಾರು್‌ ಮಾಡುವುದನ್ನು ನಾನು ಕಂಡರೆ ಅವನ ಕೊರಳೆ ಮೇಲೆ ಕಾಲಿಟ್ಟು ಅವನ 
ಮುಖವನ್ನು ನೆಲಕ್ಕೆ ಒರೆಸುವೆನು.' ಅನಂತರ ಏನಾಯಿತೆಂದರೆ ಪ್ರವಾದಿಯವರು ನಮಾರು್‌ ಮಾಡುವುದನ್ನು ಕಂಡು, 
ಅವರನ್ನು ತುಳಿಯುವುದಕ್ಕಾಗಿ ಮುಂದಡಿಯಿಟ್ಟನು. ಆದರೆ ಹಠಾತ್ತನೆ ಅವನು ಹಿಂದೆ ಸರಿಯುವುದನ್ನು ಮತ್ತು ತನ್ನ 
ಮುಖವನ್ನು ಯಾವುದರಿದಂಲೋ ರಕ್ಷಿಸಿಕೊಳ್ಳುವುದನ್ನು ಜನರು ಕಂಡರು. ನಿಮಗೇನಾಯಿತೆಂದು ಅವನೊಂದಿಗೆ ಕೇಳಿದಾಗ, 
ಅವನು ಹೇಳಿದನು, "ನನ್ನ ಮತ್ತು ಅವರ ಮಧ್ಯೆ ಒಂದು ಅಗ್ನಿಯ ಹೊಂಡ ಮತ್ತು ಒಂದು ಭೀಕರ ವಸ್ತು ಇತ್ತು.' ಪ್ರವಾದಿ(ಸ) . 
ಹೇಳಿದರು, "ಒಂದು ವೇಳೆ ಆತ ನನ್ನ ಹತ್ತಿರ ಬರುತ್ತಿದ್ದರೆ ದೇವಚರರು ಅವನನ್ನು ಚಿಂದಿಚಿಂದಿಯಾಗಿ ಮಾಡಿ ಬಿಡುತ್ತಿದ್ದರು.' 
(ಅಹ್ಮದ್‌, ಮುಸ್ಲಿಮ್‌, ನಸಾಈ, ಇಬ್ನು ಜರೀರ್‌, ಇಬ್ನು ಅಬೀ ಹಾತಿಮ್‌, ಇಬ್ನು ಮುಂದಿರ್‌, ಇಬ್ನು ಮರ್ದೂಯ, ಅಬೂ 
ನುಖಮ್‌ ಇಸ್ಫಹಾನಿ, ಬೈಹಕೀ) 

ಇಬ್ನು ಅಬ್ಬಾಸ್‌ರ ವರದಿಯಂತೆ, ಅಬೂ ಜಹಲ್‌ ಹೇಳಿದನು, "ಒಂದು ವೇಳೆ ಮುಹಮ್ಮದ್‌(ಸ) ಕಅಬಾಲಯದ ಬಳಿ 

ನಮಾರು್‌ ಮಾಡುವುದನ್ನು ಕಂಡರೆ ನಾನು ಅವನ ಕೊರಳನ್ನು ತುಳಿದು ಬಿಡುವೆನು.' ಪ್ರವಾದಿಯವರಿಗೆ ಈ ವಿಷಯ ತಿಳಿದಾಗ 
ಅವರು ಹೇಳಿದರು, “ಅವನು ಹಾಗೆ ಮಾಡಿದರೆ ದೇವಚರರು ಅವನನ್ನು ಬಹಿರಂಗವಾಗಿ ಹಿಡಿಯುವರು.' (ಬುಖಾರಿ, 
ತಿರ್ಮಿದಿ, `ನಸಾತಃ, ಇಬ್ನು ಜರೀರ್‌, ಅಬುರ್ರ ರಸಾಕ್‌, ಅಬ್ಬು ಬಿನ್‌ ಹುಮೈದ್‌, ಇಬ್ದು ಮುಂದಿರ್‌, ಇಬ್ದು ಮರ್ದೂಯ) 

ಇಬ್ನು ಅಬ್ಬಾಸ್‌ರಿಂದಲೇ ಇನ್ನೊಂದು ವರದಿ ಹೀಗಿದೆ. ಪ್ರವಾದಿ(ಸ) ಮುಕಾಮು ಇಬ್ರಾಹೀಮ್‌ನಲ್ಲಿ ನಮಾರು್‌ 
ನಿರ್ವಹಿಸುತ್ತಿದ್ದರು. ಆಗ ಅಲ್ಲಿಂದ ಅಬೂಜಹಲ್‌ ಹೋಗುತ್ತಿದ್ದನು. ಅವನು, "ಮುಹಮ್ಮದ್‌! ನಾನು ನಿನ್ನನ್ನು ಇದರಿಂದ 
ತಡೆದಿರಲಿಲ್ಲವೆ?' ಎಂದು ಹೇಳುತ್ತಾ ಪ್ರವಾದಿಯವರಿಗೆ ಬೆದರಿಕೆ: ಹಾಕ ತೊಡಗಿದನು. ಅದಕ್ಕೆ ಉತ್ತರವಾಗಿ ಪ್ರ ಕ್ರವಾದಿಯವರು 
ಕಠೋರವಾಗಿ ಪ್ರತಿಕ್ರಿಯಿಸಿದರು. ಆಗ ಅವನು ಹೇಳಿದನು, "ಮುಹಮ್ಮದ್‌! ನೀನು ಯಾರ ಬಲದಿಂದ ನನ್ನನ್ನು ಹೆದರಿಸುತ್ತಿರುವೆ. 
ಅಲ್ಲಾಹನಾಣೆ! ಈ ಕಣಿವೆಯಲ್ಲಿ ನನ್ನ ಅತಿ ಹೆಚ್ಚು ಬೆಂಬಲಿಗರಿದ್ದಾರೆ.' (ಅಹ್ಮದ್‌, ತಿರ್ಮಿದಿ, ನಸಾಈ, ಇಬ್ನು ಜರೀರ್‌, ಇಬ್ನು 
ಅಬೀ ಶೈಬ, ಇಬ್ನು ಮುಂದಿರ್‌, ತಬ್ರಾನಿ, ಇಬ್ನು ಮರ್ದೂಯ) 

'ಇದೇ ಘಟನೆಗಳ ಕುರಿತು ಈ ಅಧ್ಯಾಯದ ಸ? 53555 ಎಂಬಲ್ಲಿಂದ ಆರಂಭಗೊಳ್ಳುವ ಭಾಗ ಅವತೀರ್ಣ 
ಗೊಂಡಿತು: ಸ್ವಾಭಾವಿಕವಾಗಿಯೂ ಈ ಭಾಗವು ಇದರ ಸ್ಥಾನವು ಈ ಕುರ್‌ಆನಿನ ಈ ಅಧ್ಯಾಯದಲ್ಲಿರಿಸಲಾದುದೇ ಆಗಬೇಕಾಗಿದೆ. 
ಏಕೆಂದರೆ ಪ್ರಥಮ ವಹೀಯ ಬಳಿಕ ಇಸ್ಲಾಮಿನ ಆರಂಭಿಕ ಪ್ರಕಟನೆಯನ್ನು ಪ್ರವಾದಿವರ್ಯರು(ಸ) ನಮಾರು್‌ನಿಂದಲೇ 
ಮಾಡಿದ್ದರು. ಸತ್ಯನಿಷೇಧಿಗಳೊಂದಿಗೆ ಪ್ರವಾದಿಯವರ ಸಂಘರ್ಷವೂ ಇದೇ ಘಟನೆಯಿಂದ ಆರಂಭವಾಯಿತು. 


ಕಾಂಡ - 39 


96. ಅಲ್‌ ಅಲಕ್‌ 
(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು: 19 | ರುಕೂಚ್‌: 1 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


SNH iio boy ಬಳ ಗ | 
OS I ಜಿ ಆಗ PUNT PTE 


(1-5) (ಸಂದೇಶವಾಹಕರೇ) ಓದಿರಿ," ನಿಮ್ಮನ್ನು ಸೃಷ್ಟಿಸಿದ ನಿಮ್ಮ ಪ್ರಭುವಿನ. ನಾಮದೊಂದಿಗೆ.* ಅವನು, 
ಹೆಪ್ಪುಗಟ್ಟಿದ ರಕ್ತದ ಒಂದು ಪಿಂಡದಿಂದ ಮಾನವನನ್ನು ಸೃಷ್ಟಿಸಿದನು." ಓದಿರಿ, ಮತ್ತು ನಿಮ್ಮ ಪ್ರಭು ಮಹಾ ಉದಾರಿ. 
ಅವನು ಲೇಖನಿಯ ಮೂಲಕ ವಿದ್ಯೆ ಕಲಿಸಿದನು.* ಮಾನವನು ತಿಳಿದಿರದಂತಹ ಜ್ಞಾನವನ್ನು ಅವನಿಗೆ ದಯಪಾಲಿಸಿದನು.* 

(6-19) ಸರ್ವಥಾ ಅಲ್ಲ” ಮಾನವನು ತನ್ನನ್ನು ಸರ್ವಸ್ವತಂತ್ರನೆಂದು ಕಂಡು ವಿದ್ರೋಹವೆಸಗುತ್ತಾನೆ.* (ವಸ್ತುತಃ 


1. ನಾವು ಮುನ್ನುಡಿಯಲ್ಲಿಹೇಳಿರುವಂತೆ ದೇವಚರ ಬಂದು ಪ್ರವಾದಿಯವರೊಡನೆ "ಓದು' ಎಂದು ಹೇಳಿದಾಗ, ಪ್ರವಾದಿಯವರು 
"ನಾನು ಓದು ಬಲ್ಲವನಲ್ಲ' ಎಂದುತ್ತರಿಸಿದರು. ಇದರಿಂದ, ವಷೀಯ ಪದಗಳನ್ನು ದೇವಚರ ಲಿಖತ ರೂಪದಲ್ಲಿ ಪ್ರವಾದಿಯವರ(ಸ) 
ಮುಂದಿಟ್ಟು "ಓದು' ಎಂದು ಹೇಳಿದರೆಂದು ತಿಳಿದು ಬರುತ್ತದೆ. ಏಕೆಂದರೆ ದೇವಚರರ ಮಾತಿನ ಇಂಗಿತ "ನಾನು ಹೇಳುವಂತೆಯೇ ಹೇಳು' 
ಎಂದಾಗಿದ್ದರೆ, ಪ್ರವಾದಿಯವರಿಗೆ "ನಾನು ಓದು ಬಲ್ಲವನಲ್ಲ' ಎಂದು ಹೇಳುವ ಅಗತ್ಯವಿರಲಿಲ್ಲ 

2. ಇಲ್ಲಿ ಸೃಷ್ಟಿಸಿದನು' ಎಂದಷ್ಟೇ ಹೇಳಲಾಗಿದೆ. ಯಾರನ್ನು ಸೃಷ್ಟಿಸಿದನೆಂದು ಹೇಳಲಾಗಿಲ್ಲ. ಇದರಿಂದ ಸೃಷ್ಟಿಕರ್ತನಾದ, ಸರ್ವಲೋಕ 
ಗಳನ್ನೂ ಪ್ರಪಂಚದಲ್ಲಿರುವ ಸಕಲ ವಸ್ತುಗಳನ್ನೂ ಸೃಷ್ಟಿಸಿದ ಪ್ರಭುವಿನ ನಾಮ ಉಚ್ಛರಿಸಿ ಓದು ಎಂಬರ್ಥ ತಾನಾಗಿಯೇ ಹೊರಡುತ್ತದೆ. 

3. ಕೆ ನಿಮ್ಮ ಪ್ರಭುವಿನ ನಾಮದೊಂದಿಗೆ ಓದಿರಿ. ಇನ್ನೊಂದರ್ಥದಲ್ಲಿ a p ಬಿಸ್ಮಿಲ್ಲಾ ಎಂದು ಪಠಿಸಿ ಓದಿರಿ. ಇದರಿಂದ 
ಪ್ರವಾದಿಯವರು ವಹೀ ಬರುವುದಕ್ಕೆ ಮುಂಚೆಯೇ ಅಲ್ಲಾಹನನ್ನು ತಮ್ಮ ಪ್ರಭುವೆಂದು ನಂಬಿದ್ದರೆಂದು ತಿಳಿದು ಬರುತ್ತದೆ. ಆದ್ದ ರಿಂದ ನಿಮ್ಮ 
ಪ್ರಭು ಯಾರು ಎಂದು ಹೇಳುವ ಅಗತ್ಯ ಬರಲಿಲ್ಲ. ನಿಮ್ಮ ಪ್ರಭುವಿನ ನಾಮದೊಂದಿಗೆ ಓದಿರಿ ಎಂದು ಮಾತ್ರ ಹೇಳಲಾಗಿದೆ. 

4. ಪ್ರಪಂಚದ ಸಾಮಾನ್ಯ ಸೃ ಷ್ಟಿಯ ನಂತರ ವಿಶೇಷವಾಗಿ ಮಾನವನ ಕುರಿತು ಪ್ರಸ್ತಾಪಿಸಿ ಎಂತಹ ತುಚ್ಛಸ್ಥಿತಿಯಲ್ಲಿ ಅವನ ಸೃಷ್ಟಿಯ 
ಆರಂಭ ಮಾಡಿ ಅವನನ್ನು ಪೂರ್ಣ ಮನುಷ್ಯನನ್ನಾಗಿ ಮಾಡಲಾಗಿದೆ ಎಂದು ಹೇಳಲಾಗಿದೆ. ಹೆಪ್ಪುಗಟ್ಟಿದ” ರಕ್ತಕ್ಕೆ sé "ಅಲಕ್‌' 
ಎನ್ನಲಾಗುತ್ತದೆ. ಅದು dk "ಅಲಕ' ಎಂಬ ಪದದ ಬಹುವಚನವಾಗಿದೆ. ಇದು ಗರ್ಭಧಾರಣೆಯ ld. ಮೊದಲ ಕೆಲವು 
ದಿನಗಳಲ್ಲುಂಟಾಗುವ ಸ್ಥಿತಿಯಾಗಿದೆ. ಅನಂತರ ಅದು ಮಾಂಸದ ರೂಪ ಪಡೆಯುತ್ತದೆ. ತರುವಾಯ ಮೆಲ್ಲಮೆಲ್ಲನೆ ಮಾನವ ರೂಪ 
ತಳೆಯಲಾರಂಭಿಸುತ್ತದೆ. (ವಿವರಣೆಗಾಗಿ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-3, ಅಲ್‌ ಹಜ್ಜ್‌ ಸೂಕ್ತದ ಟಿ:5-7) 

5. ಅಂದರೆ ಈ ಅತಿ ತುಚ್ಛಸ್ಥಿತಿಯಲ್ಲಿ ಆರಂಭಿಸಿ ಮಾನವನನ್ನು ಅವನು ಜ್ಞಾನವಂತನಾಗಿ ಮಾಡಿರುವುದು ಅವನ ಅತ್ಯಂತ ದೊಡ್ಡ 
ಔದಾರ್ಯವಾಗಿದೆ. ಇದು ಸೃಷ್ಟಿಗಳಲ್ಲೇ ಅತ್ಯುನ್ನತ ಗುಣವಾಗಿದೆ. ಜ್ಞಾನಿಯಾಗಿ ಮಾಡಿದ್ದು ಮಾತ್ರವಲ್ಲ ಲೇಖನಿ ಬಳಸಿ ಬರೆಯುವ 
ಕಲೆಯನ್ನೂ ಕಲಿಸಿದನು. ಇದನ್ನು ಶಿಕ್ಷಣದ ವ್ಯಾಪಕ ಪ್ರಚಾರ, ಅಭಿವೃದ್ಧಿ: ಮತ್ತು ಪೀಳಿಗೆಯಿಂದ ಪೀಳಿಗೆಗೆ ಅದರ ಉಳಿವು ಮತ್ತು ರಕ್ಷಣೆಯ | 


ಕಾಂಡ - 30 


282 ತಪ್ಪೀಮುಲ್‌ ಕುರ್‌ಆನ್‌ 


EAL ಶ್ರ ಟ161/೫ಡ೬ ಸ ಬಿಜ ತಿ॥ 


ಅವನಿಗೆ) ನಿನ್ನ ಪ್ರಭುವಿನ ಕಡೆಗೇ ಖಂಡಿತ ಮರಳಬೇಕಾಗಿದೆ? ಒಬ್ಬ ದಾಸನು ನಮಾರಖ್‌ ಮಾಡುತ್ತಿರುವಾಗ 
ಅವನನ್ನು ತಡೆಯುವ ವ್ಯಕ್ತಿಯನ್ನು ನೀವು ಕಂಡಿರಾ?" (ಆ ದಾಸನು) ಸನ್ನಾರ್ಗದಲ್ಲಿದ್ದರೆ ಅಥವಾ ಧರ್ಮನಿಷ್ಠೆಯ 


ಹೇತುವಾಗಿ ಮಾಡಿದನು. ಒಂದು ವೇಳೆ ಅವನು ಮಾನವನಿಗೆ ಲೇಖನಿ ಮತ್ತು ಬರೆಯುವ ಕಲೆಯನ್ನು ಕಲಿಸದಿರುತ್ತಿದ್ದರೆ ಮಾನವನ ಬೌದ್ಧಿಕ 
ಸಾಮರ್ಥ್ಯ ಮುದುಡಿ ಹೋಗುತ್ತಿತ್ತು. ಅವನಿಗೆ ಬೆಳೆಯಲು, ವಿಸ್ತರಿಸಲು ಮತ್ತು ಒಂದು ಪೀಳಿಗೆಯ ಜ್ಞಾನವನ್ನು ಇನ್ನೊಂದಕ್ಕೆ ತಲುಪಿಸಲು 
ಮತ್ತು ಇನ್ನಷ್ಟು ಅಭಿವೃದ್ದಿ ಹೊಂದಲು ಅವಕಾಶವೇ ಲಭಿಸುತ್ತಿರಲಿಲ್ಲ. 

.6. ಅಂದರೆ ಮಾನವನು ಮೂಲತಃ ಅಜ್ಞಾನಿಯಾಗಿದ್ದ, ಅವನಿಗೆ ಸಿಕ್ಕಿರುವ ಜ್ಞಾನವು ಅಲ್ಲಾಹನಿಂದ ನೀಡಲ್ಲಟ್ಟುದಾಗಿದೆ. ಅಲ್ಲಾಹನು 
ಯಾವ ಹಂತದಲ್ಲಿಮಾನವನಿಗೆ ಜ್ಞಾನದ ದ್ವಾರವನ್ನು ತೆರೆಯಬಯಸಿದನೋ ಅದು ಅವನಿಗೆ ತೆರೆಯುತ್ತಾ ಹೋಯಿತು. ಇದನ್ನೇ ಆಯತುಲ್‌ 
ಕುರ್ಸಿಯಲ್ಲಿ ಹೀಗೆ ಹೇಳಲಾಗಿದೆ: ಟಿ ಟ್ರ ಸ ಸೊ ಪೀ ೬ 530/49) ಅಲ್ಲಾಹನು ಸ್ವತಃ ತಿಳಿಯಗೊಡಿಸುವ ಹೊರತು ಆತನ 
ಜ್ಞಾನ ಭಂಡಾರದಿಂದ ಯಾವ ವಿಷಯವನ್ನೂ ಅವರು ತಿಳಿಯಲಾರರು. (ಅಲ್‌ ಬಕರ: 255) ಯಾವೆಲ್ಲ ವಸ್ತುಗಳನ್ನು ಮಾನವನು ತನ್ನ 
ಸಂಶೋಧನೆಯೆಂದು ಭಾವಿಸಿರುವನೋ, ವಾಸ್ತವದಲ್ಲಿ ಅದು ಅದಕ್ಕಿಂತ ಮುಂಚೆ ಅವನಿಗೆ ತಿಳಿದಿರಲಿಲ್ಲ. ಅಲ್ಲಾಹನೇ ತಾನು ಬಯಸಿದಾಗ 
ಅದರ ಜ್ಞಾನವನ್ನು ಅವನಿಗೆ ನೀಡಿದನು. ಇದು ಅಲ್ಲಾಹನು 'ತನಗೆ ನೀಡಿರುವ ಜ್ಞಾನವೆಂದು ಅವನು ತಿಳಿದಿಲ್ಲದಿದ್ದರೂ ಸರಿ! 

ಇಲ್ಲಿಯ ವರೆಗಿನ ಸೂಕ್ತಗಳು ಪ್ರವಾದಿ(ಸ)ಯವರ ಮೇಲೆ ಪ್ರಪ್ರಥಮವಾಗಿ ಅವತೀರ್ಣಗೊಂಡವುಗಳಾಗಿವೆ. ಆಯಿಶಾ(ರ)ರ 
ಹದೀಸ್‌ನಿಂದ ತಿಳಿದು ಬರುವಂತೆ, ಈ ಪ್ರಪ್ರಥಮ ಅನುಭವವು ಅವರಿಗೆ ಬಹಳ ಕಠಿಣವಾಗಿತ್ತು. ಅದಕ್ಕಿಂತ ಹೆಚ್ಚು ಸಹಿಸುವ ಶಕ್ತಿ 
ಅವರಿಗಿರಲಿಲ್ಲ. ಆದ್ದರಿಂದ, ಈ ಸಂದರ್ಭದಲ್ಲಿನೀವು ಮೊದಲೇ ತಿಳಿದಿರುವ ಮತ್ತು ನಂಬಿರುವ ಪ್ರಭುವೇ ನಿಮ್ಮೊಂದಿಗೆ ಮಾತಾಡುತ್ತಿದ್ದಾನೆ, 
ಅವನ ವತಿಯಿಂದ ವಹೀ ಅವತರಣಗೊಳ್ಳಲಾರಂಭಗೊಂಡಿದೆ. ಆತನು ನಿಮ್ಮನ್ನು ಪ್ರವಾದಿಯಾಗಿ-ಮಾಡಿದ್ದಾನೆಂದು ಹೇಳುವಷ್ಟಕ್ಕೆ ಸಾಕು 
ಮಾಡಿದ್ದಾನೆ. ಇದರ ಕೆಲವು ಸಮಯದ ನಂತರ ಆಲ್‌ ಮುದ್ದಸ್ಸಿರ್‌ನ ಆರಂಭದ ಸೂಕ್ತಗಳು ಅವತೀರ್ಣಗೊಂಡುವು. ಅದರಲ್ಲಿ ಪ್ರವಾದಿತ್ಕೆ 
ನೇಮಕಗೊಂಡ ಬಳಿಕ ನಿಮಗೆ ಯಾವ ಕೆಲಸ ಮಾಡಬೇಕಾಗಿದೆಯೆಂದು ತಿಳಿಸಲಾಯಿತು. (ವಿವರಣೆಗಾಗಿ ನೋಡಿರಿ- ತಪ್ಪೀಮುಲ್‌ 
ಕುರ್‌ಆನ್‌ ಭಾಗ-6 ಅಲ್‌ ಮುದ್ದಸಿರ್‌ನ ಮುನ್ನುಡಿ) 

7. ಅಂದರೆ ಮಾನವನ ಮೇಲೆ ಇಷ್ಟುದೊಡ್ಡ ಔದಾರ್ಯ ತೋರಿರುವ ಉದಾರಿಯಾದ ದೇವನ ವಿರುದ್ಧಮುಂದೆ ವಿವರಿಸಲಾಗುವಂತೆ, 
ಅಜ್ಞಾನದ ಧೋರಣೆ ತಳೆಯುವಂತಾಗಬಾರದು. 

8. ಅಂದರೆ ಧನ-ಕನಕ ಮತ್ತು ಗೌರವ ಪ್ರತಿಷ್ಠೆಗಳು ಹಾಗೂ ಈ ಲೋಕದಲ್ಲಿ ಅವನು ಏನೆಲ್ಲ ಬಯಸಿದ್ದನೋ ಅದೆಲ್ಲವೂ ಅವನಿಗೆ 
ಲಭ್ಯವಾಗಿರುವಾಗ ಕೃತಜ್ಞನಾಗುವ ಬದಲು ಉದ್ದಟತನ ತೋರಿ, ದಾಸ್ಯದ ಮೇರೆಯನ್ನು ಮೀರ ತೊಡಗುತ್ತಾನೆ. 

9. ಅಂದರೆ ಅವನು ಈ ಲೋಕದಲ್ಲಿ ಏನೇ ಗಳಿಸಿದ್ದರೂ, ಅದರ ಬಲದಿಂದ ಎಂತಹ ಉದ್ಧಟತನ ತೋರಿದರೂ ಕಟ್ಟ ಕಡೆಗೆ ಅವನು 
ನಿನ್ನ ಪ್ರಭುವಿನ ಕಡೆಗೇ ಹೋಗಬೇಕಾಗಿದೆ. ಅಲ್ಲಿ ಈ ವರ್ತನೆಯ ಪರಿಣಾಮವೇನಾಗುವುದೆಂದು ತಿಳಿದು ಬರುವುದು. 

10. ದಾಸ ಎಂದರೆ ಪ್ರವಾದಿ(ಸ) ಅವರೇ ಆಗಿದ್ದಾರೆ. ಈ ರೀತಿಯಿಂದ ಕುರ್‌ಆನಿನಲ್ಲಿ ಅನೇಕ ಕಡೆಗಳಲ್ಲಿ ಪ್ರವಾದಿಯವರ ಪ್ರಸ್ತಾಪ 
ಮಾಡಲಾಗಿದೆ. ಉದಾಹರಣೆಗೆ: "“ತನ್ನ ಕೆಲವು ನಿದರ್ಶನಗಳನ್ನು ತೋರಿಸಿಕೊಡಲಿಕ್ಕಾಗಿ ತನ್ನ ದಾಸನನ್ನು ಒಂದು ರಾತ್ರಿ "ಮಸ್ಸಿದುಲ್‌ 
ಹರಾಮ್‌'ನಿಂದ, ನಾವು ಪರಿಸರವನ್ನು ಸಮೃದ್ಧಗೊಳಿಸಿರುವಂತಹ "ಅಕ್ಷಾ' ಮಸೀದಿಯ ತನಕ ಕೊಂಡು ಹೋದವನು ಪರಮ ಪಾವನನು. 
ನಿಶ್ಚಯವಾಗಿಯೂ ಅವನು ಸರ್ವಶ್ರುತನೂ ಸರ್ವವೀಕ್ಷಕನೂ ಆಗಿರುತ್ತಾನೆ.'' (ಬನೀ ಇಸ್ರಾಈಲ್‌: 1), ""ಸರ್ವಸ್ತುತಿ ಅಲ್ಲಾಹನಿಗೆ, ಅವನು 
ತನ್ನ ದಾಸನ ಮೇಲೆ ಈ ಗ್ರಂಥವನ್ನು ಅವತೀರ್ಣಗೊಳಿಸಿದನು.'' (ಅಲ್‌ಕಹ್ಟ್‌ 1), “ಅಲ್ಲಾಹನ ದಾಸನು ಅವನನ್ನು ಪ್ರಾರ್ಥಿಸಲಿಕ್ಕಾಗಿ 
ನಿಂತಾಗ, ಜನರು ಅವನ ಮೇಲೆ ಮುಗಿಬೀಳಲು ಸಿದ್ಧರಾಗಿ ಬಿಟ್ಟರು.'' (ಅಲ್‌ ಜಿನ್ನ್‌: 19) 

ಇದೊಂದು ವಿಶಿಷ್ಟಪ್ರೀತಿಯ ಶೈಲಿಯಾಗಿದ್ದು ಅದರಿಂದ ಅಲ್ಲಾಹನು ತನ್ನ ಗ್ರಂಥದಲ್ಲಿ ತನ್ನ ಪ್ರವಾದಿಯನ್ನು ಪ್ರಸ್ತಾಪಿಸುತ್ತಿದ್ದಾನೆಂದು 
ತಿಳಿದು ಬರುವುದು. ಅದಲ್ಲದೆ ಇದರಿಂದ ತಿಳಿದು ಬರುವ ಇನ್ನೊಂದು ವಿಷಯವೆಂದರೆ ಅಲ್ಲಾಹನು ಪ್ರವಾದಿತ್ವದ ಸ್ಥಾನದಲ್ಲಿನೇಮಕಗೊಳಿಸಿದ 
ನಂತರ ಪ್ರವಾದಿಯವರಿಗೆ ನಮಾರು್‌ ಮಾಡುವ ವಿಧಾನವನ್ನು ಕಲಿಸುತ್ತಾನೆ. ಈ ವಿಧಾನದ ಕುರಿತು ಹೀಗೆಯೇ ನಮಾರು್‌ ಮಾಡಿ ಎಂದು 
ಅವರಿಗೆ ಕಲಿಸಿರುವುದು ಕುರ್‌ಆನಿನಲ್ಲಿ ಎಲ್ಲೂ ಪ್ರಸ್ತಾಪಿಸಲಾಗಿಲ್ಲ. ಆದ್ದರಿಂದ ಪ್ರವಾದಿಯವರಿಗೆ ಕುರ್‌ಆನಿನಲ್ಲಿ ನಮೂದಿಸಲಾಗಿರುವ 


ಕಾಂಡ - 39 


283 


8 ಚ. ಟಟ 


FRE LACS AO KLEE (Cre Se (Xe (4 fy ಬ್‌ 
DEC 4058/೬4 RON ELIAS 
ps ಹ CSAIL | ಓಂ 
y So eral sd) 
ಉಪದೇಶ ನೀಡುತ್ತಿದ್ದರೆ? ನಿಮ್ಮ ಅಭಿಪ್ರಾ ಯವೇನು? (ತಡೆಯುವವನಾದ ಈ ವ್ಯಕ್ತಿಯು ಸತ್ಯವನ್ನು) ತಿರಸ್ಕರಿಸುವವನೂ 
ವಿಮುಖನಾಗುವವನೂ ಆಗಿದ್ದರೆ, ನಿಮ್ಮ ಅಭಿಪ್ರಾಯವೇನು? ಅಲ್ಲಾಹನು ನೋಡುತ್ತಿದ್ದಾನೆಂಬುದನ್ನು ಅವನು 
ತಿಳಿದಿಲ್ಲವೇ?" ಖಂಡಿತ ಅಲ್ಪ” ಅವನು (ತನ್ನ ನಿಲುವನ್ನು) ತೊರೆಯದಿದ್ದರೆ ನಾವು ಅವನ ಜುಟ್ಟನ್ನು ಹಿಡಿದು 
ಎಳೆಯುವೆವು. ಸುಳ್ಳುಗಾರ ಹಾಗೂ ಮಹಾ ಅಪರಾಧಿ ಜುಟ್ಟನ್ನು." ಅವನು ತನ್ನ ಬೆಂಬಲಿಗರ ಹಿಂಡನ್ನು ಕರೆದುಕೊಳ್ಳಲಿ.** 
ನಾವೂ ಯಾತನೆ ನೀಡುವ ದೇವಚರರನ್ನು ಕರೆಸಿಕೊಳ್ಳುವೆವು.* ಖಂಡಿತ ಅಲ್ಲ, ಅವನ ಮಾತನ್ನು ಅನುಸರಿಸಬೇಡಿರಿ, 
ಸಾಷ್ಟಾಂಗವೆರಗಿರಿ ಮತ್ತು (ನಿಮ್ಮ ಪ್ರಭುವಿನ) ಸಾಮಿಪ್ಯ ಪಡೆಯಿರಿ." 


ವಹೀ ಮಾತ್ರ ಅವತೀರ್ಣಗೊಂಡದ್ದಲ್ಲ; ಅದರ ಹೊರತಾಗಿಯೂ ವಹೀ ಮೂಲಕ, ಕುರ್‌ಅನಿನಲ್ಲಿಲ್ಲದ ವಿಷಯಗಳನ್ನು ಕಲಿಸಲಾಗುತ್ತಿತ್ತು 
ಎಂಬುದಕ್ಕೆ ಇದು ಇನ್ನೊಂದು ಪುರಾವೆಯಾಗಿದೆ. 

11. ಬಾಹ್ಯ ನೋಟಕ್ಕೆ ಇಲ್ಲಿ ಪ್ರತಿಯೊಬ್ಬ ನ್ಯಾಯ ಪ್ರಿಯ ವ್ಯಕ್ತಿ ಅಭಿಸಂಬೋಧಿತನಾಗಿದ್ದಾನೆ. "ನೀನು ನೋಡಿದೆಯಾ, ಒಬ್ಬ ದಾಸ 
ನನ್ನು ದೇವಾರಾಧನೆಯಿಂದ ತಡೆಯುವ ವ್ಯಕ್ತಿಯನ್ನು' ಎಂದು ಅವನೊಂದಿಗೆ ಕೇಳಲಾಗುತ್ತದೆ. ಆ ದಾಸನು ಸನ್ಮಾರ್ಗದಲ್ಲಿದ್ದು ಜನರಲ್ಲಿ 
ದೇವಭಯ ಹುಟ್ಟಿಸಲು ಮತ್ತು ದುಷ್ಕರ್ಮಗಳಿಂದ ತಡೆಯಲು ಪ್ರಯತ್ನಿಸುತ್ತಿದ್ದಾನೆ. ಅವನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಮತ್ತು ಈ 
ಆರಾಧನೆಯಿಂದ ತಡೆಯುವ ವ್ಯಕ್ತಿಯು ಸತ್ಯವನ್ನು ತಿರಸ್ಕರಿಸುತ್ತಿದ್ದಾನೆ ಮತ್ತು ಅದರಿಂದ ಮುಖ ತಿರುಗಿಸುತ್ತಿದ್ದಾನೆ. ಅವನ ಈ ಕೃತ್ಯ ಹೇಗೆ? 
ಅಲ್ಲಾಹನು ಸತ್ಯರ್ಮವೆಸಗುವ ದಾಸನನ್ನು ನೋಡುತ್ತಿದ್ದಾನೆ ಮತ್ತು ಸತ್ಯವನ್ನು ತಿರಸ್ಕರಿಸುವ ಮತ್ತು ಅದರಿಂದ ಮುಖ ತಿರುಗಿಸುತ್ತಿರುವವನನ್ನೂ 
ನೋಡುತ್ತಿದ್ದಾನೆಂದು ಈ ವ್ಯಕ್ತಿಗೆ ತಿಳಿದಿದ್ದರೆ ಅವನು ಈ ರೀತಿ ವರ್ಶಿಸುತ್ತಿದ್ದನೆ? ಅಕ್ರಮಿಯ ಅಕ್ರಮ ಮತ್ತು ಮರ್ದಿತನ ಮರ್ದಿತಾವಸ್ಥೆಯನ್ನು 
ನೀಗಿಸಿ ಅಲ್ಲಾಹನು ಅಕ್ರಮಿಗೆ ಶಿಕ್ಷೆ ಕೊಡುವನು ಮತ್ತು ಮರ್ದಿತನಿಗೆ ನ್ಯಾಯ ನೀಡುವನು ಎಂಬುದನ್ನು ಖಚಿತ ಪಡಿಸುತ್ತದೆ. 

12. ಅಂದರೆ ಮುಹಮ್ಮದ್‌(ಸ) ನಮಾರು್‌ ಮಾಡುವುದನ್ನು ಕಂಡರೆ ಅವರ ಕೊರಳನ್ನು ತುಳಿದು ಬಿಡುವೆನೆಂಬ ಈ ಬೆದರಿಕೆಯನ್ನು 
ಖಂಡಿತ ಪೂರೈಸಲಾರನು. 

13. ಬ್ಯೂಟಿ 'ಹಣೆ'ಯೆಂದರೆ ಹಣೆಯಿರುವ ವ್ಯಕ್ತಿ. 

14, ನಾವು ಮುನ್ನುಡಿಯಲ್ಲಿ ವಿವರಿಸಿರುವಂತೆ, ಅಬೂ ಜಹಲನು ಬೆದರಿಕೆಯೊಡ್ಡಿದಾಗ, ಪ್ರವಾದಿಯವರು ಅವನನ್ನು ಜರೆದು 
ಬಿಟ್ಟರು. ಆಗ ಅವನು "ಓ ಮುಹಮ್ಮದ್‌! ನೀನು ಯಾರನ್ನು ನಂಬಿ ನನ್ನನ್ನು ಹೆದರಿಸುತ್ತಿರುವೆ. ಅಲ್ಲಾಹನಾಣೆ! ಈ ಕಣಿವೆಯಲ್ಲಿ ನನ್ನ 
ಬೆಂಬಲಿಗರು ಅತಿ ಹೆಚ್ಚುಇದ್ದಾರೆ' ಎಂದು ಹೇಳಿದ್ದನು. ಅದಕ್ಕಾಗಿ ತನ್ನಬೆಂಬಲಿಗರನ್ನು ಅವನು ಕರೆದು ನೋಡಲಿ ಎಂದು ಹೇಳಲಾಗುತ್ತಿದೆ. 

15. ಮೂಲದಲ್ಲಿ ಸಿ43 "ರುಬಾನಿಯ್ಯ' ಎಂಬ ಪದ ಬಳಕೆಯಾಗಿದೆ. ಕತಾದರ ವಿವರಣೆಯಂತೆ ಅರಬಿ ಸಾಹಿತ್ಯದಲ್ಲಿ ಅದನ್ನು 
ಪೊಲೀಸರಿಗೆ ಹೇಳಲಾಗುತ್ತದೆ. ೨1) 'ರುಬನ್‌'ನ ಮೂಲ ಅರ್ಥ ದೂಡುವುದಾಗಿದೆ. ಅರಸರ ಬಳಿಯಿರುವ ಅಂಗರಕ್ಷಕರೂ ಇದೇ 
ಉದ್ದೇಶಕ್ಕಾಗಿರುತ್ತಾರೆ. ಅರಸನು ಯಾರ ಮೇಲಾದರೂ ಕೋಪಗೊಂಡರೆ ಅವನನ್ನು ದೂಡಿಕೊಂಡು ಅವರು ಹೊರ ಹಾಕುತ್ತಾರೆ. ಅಲ್ಲಾಹನ 
ಮಾತಿನ ಇಂಗಿತವೇನೆಂದರೆ, ಇವನು ತನ್ನ ಬೆಂಬಲಿಗರನ್ನು ಕರೆದು ನೋಡಲಿ, ನಾವು ನಮ್ಮ ಪೊಲೀಸರನ್ನು ಅರ್ಥಾತ್‌ ಯಾತನೆಯ 
ದೇವಚರರನ್ನು, ಇವನನ್ನು ಇವನ ಬೆಂಬಲಿಗರನ್ನು ನೋಡಿಕೊಳ್ಳಲಿಕ್ಕಾಗಿ ಕರೆಯುವೆವು. 

16. ಸಜ್ಜಾ (ಸಾಷ್ಟಾಂಗ) ಮಾಡುವುದೆಂದರೆ ನಮಾರು್‌. ಅಂದರೆ ಓ ಪ್ರವಾದಿಯವರೇ! ನೀವು ಈಗ ನಮಾರುಖ್‌ ಮಾಡುತ್ತಿರು 
ವಂತೆಯೇ ನಿರ್ಭೀತಿಯಿಂದ ನಮಾರು್‌ ಮಾಡುತ್ತಲಿರಿ ಮತ್ತು ನಿಮ್ಮ ಪ್ರಭುವಿನ ಸಾಮೀಪ್ಯ ಗಳಿಸಿರಿ. ಮುಸ್ಲಿಮ್‌ ಮುಂತಾದ ಗ್ರಂಥಗಳಲ್ಲಿರು 
ವಂತೆ, ಅಬೂ ಹುರೈರಾರ ವರದಿ ಪ್ರಕಾರ, ದಾಸನು ಸಾಷ್ಟಾಂಗದಲ್ಲಿರುವಾಗ ತನ್ನ ಪ್ರಭುವಿಗೆ ಅತ್ಯಂತ ಹತ್ತಿರದಲ್ಲಿರುತ್ತಾನೆ. ಮುಸ್ಲಿಮ್‌ನಲ್ಲೇ 
ಅಬೂ ಹುರೈರಾರ ಇನ್ನೊಂದು ವರದಿ ಹೀಗಿದೆ- ಪ್ರವಾದಿ(ಸ) ಈ ಸೂಕ್ತವನ್ನು ಪಠಿಸುತ್ತಿದ್ದಾಗ ತಿಲಾವತ್‌ನ ಸಜ್ಜಾ ಮಾಡುತ್ತಿದ್ದರು. -೪- 


ಕಾಂಡ - 30 


97. ಅಲ್‌ ಕದ್ರ್‌ 


ಹೆಸರು 

ಪ್ರಥಮ ಸೂಕ್ತದ ME "ಅಲ್‌ಕದ್ರ್‌' ಎಂಬ ಪದವನ್ನೇ ಇದರ ಹೆಸರನ್ನಾಗಿ ಮಾಡಲಾಗಿದೆ. 
ಅವತೀರ್ಣಕಾಲ 

ಇದು ಮಕ್ಕಾ ಮತ್ತು ಮದೀನಾದ್ದೆಂಬ ಬಗ್ಗೆ ಭಿನ್ನಾಭಿಪ್ರಾಯವಿದೆ. ಹೆಚ್ಚಿನ ವಿದ್ವಾಂಸರ ಅಭಿಪ್ರಾಯದಲ್ಲಿ ಇದು 
ಮದೀನಾದಲ್ಲಿ ಅವತೀರ್ಣಗೊಂಡದ್ದೆಂದು "ಅಲ್‌ ಬಹ್ರುಲ್‌ ಮುಹೀತ್‌'ನಲ್ಲಿ ಅಬೂ ಹಯ್ಯಾನ್‌ ವಾದಿಸಿದ್ದಾರೆ. ಅಹ್ಮದ್‌ ಅಲ್‌ 
ವಾಹಿದಿಯವರು ತನ್ನ ತಪ್ಪೀರ್‌ನಲ್ಲಿ ಇದು ಮದೀನಾದಲ್ಲಿ ಅವತೀರ್ಣಗೊಂಡ ಪ್ರಥಮ ಅಧ್ಯಾಯವಾಗಿದೆಯೆಂದು ಹೇಳಿದ್ದಾರೆ. 
ತದ್ದಿರುದ್ದವಾಗಿ ಮಾವರ್ದಿ ಹೇಳುತ್ತಾರೆ- ಹೆಚ್ಚಿನ ವಿದ್ವಾಂಸರ ದೃಷ್ಟಿಯಲ್ಲಿ ಇದು ಮಕ್ಕಾದಲ್ಲಿ ಅವತೀರ್ಣಗೊಂಡಿದೆ. ಇದನ್ನೇ 
ಇಮಾಮ್‌ ಸುಯೂತಿಯವರು ಇತ್‌ಕಾನ್‌ನಲ್ಲಿ ಬರೆದಿದ್ದಾರೆ. ಇಬ್ನು ಮರ್ದೂಯರವರು ಇಬ್ನು ಅಬ್ಬಾಸ್‌, ಇಬ್ನು ರಖುಬೈರ್‌ 
ಮತ್ತು ಆಯಿಶಾರಿಂದ ಇದು ಮಕ್ಕಾದಲ್ಲಿ ಅವತೀರ್ಣಗೊಂಡ ಅಧ್ಯಾಯವೆಂಬ ಹೇಳಿಕೆಯನ್ನು ಉಲ್ಲೇಖಿಸಿದ್ದಾರೆ. ಅಧ್ಯಾಯದ 
ವಿಷಯವನ್ನು ಗಮನಿಸಿದಾಗ, ಇದು ಮಕ್ಕಾದಲ್ಲೇ ಅವಶೀರ್ಣವಾಗಿರಬೇಕೆಂದು ಭಾಸವಾಗುತ್ತದೆ. 
ಚರ್ಚಾ ವಿಷಯ 

ಕುರ್‌ಆನಿನ ನೆಲೆ-ಬೆಲೆ ಮತ್ತು ಮಹತ್ವವನ್ನು ತಿಳಿಸುವುದೇ ಇದರ ವಿಷಯವಾಗಿದೆ. ಕುರ್‌ಆನಿನ ಅನುಕ್ರಮದಲ್ಲಿ ಇದನ್ನು 
ಅಲ್‌ ಅಲಕ್‌ ಅಧ್ಯಾಯದ ನಂತರ ಇರಿಸಿರುವುದರಿಂದ ವ್ಯಕ್ತವಾಗುವುದೇನೆಂದರೆ, ಯಾವ ಪವಿತ್ರ ಗ್ರಂಥದ ಅವತೀರ್ಣವು 
ಅಲಕ್‌ ಅಧ್ಯಾಯದ ಆರಂಭದ 5 ಸೂಕ್ತಗಳಿಂದಾಗಿತ್ತೋ ಅದರ ಕುರಿತೇ, ಈ ಅಧ್ಯಾಯದಲ್ಲಿ ಅದು ಯಾವ ವಿಧಿ ನಿರ್ಣಾಯಕ 
ರಾತ್ರಿಯಲ್ಲಿ ಅವತೀರ್ಣಗೊಂಡಿದೆ. ಇದು ಎಂತಹ ಪ್ರತಿಷ್ಠಿತ ಗ್ರಂಥ ಮತ್ತು ಇದನ್ನು ಅವತೀರ್ಣಗೊಳಿಸಿರುವುದರ ಅರ್ಥವೇನು 
ಎಂಬುದನ್ನು ಜನರಿಗೆ ತಿಳಿಯ ಪಡಿಸಲಾಗಿದೆ. 

ಮೊತ್ತ ಮೊದಲು ಅಲ್ಲಾಹನು, ಇದನ್ನು ನಾವು ಅವತೀರ್ಣಗೊಳಿಸಿದ್ದೇವೆ ಎಂದು ಹೇಳುತ್ತಾನೆ. ಅಂದರೆ ಇದು 
ಮುಹಮೃದ್‌ರ ಕೃತಿಯಲ್ಲ, ಇದನ್ನು ಅವತೀರ್ಣಗೊಳಿಸಿರುವುದು ನಾವೇ ಆಗಿದ್ದೇವೆ. 

ತರುವಾಯ ಇದು ನಮ್ಮ ಕಡೆಯಿಂದ ಕದ್ರ್‌ನ (ನಿರ್ಣಾಯಕ) ರಾತ್ರಿಯಲ್ಲಿ ಅವತೀರ್ಣಗೊಂಡಿದೆಯೆಂದು ಹೇಳುತ್ತಾನೆ. 
ಕದ್ರ್‌ನ ರಾತ್ರಿಗೆ ಎರಡರ್ಥಗಳಿವೆ. ಎರಡನ್ನೂ ಇಲ್ಲಿ ಉದ್ದೇಶಿಸಲಾಗಿದೆ. ಮೊದಲನೇ ಅರ್ಥ: ಇದು. ವಿಧಿಗಳನ್ನು ನಿರ್ಣಯಿಸುವ 
ರಾತ್ರಿಯಾಗಿದೆ. ಇನ್ನೊಂದು ಮಾತಿನಲ್ಲಿ ಸಾಮಾನ್ಯ ರಾತ್ರಿಗಳಂತಹ ರಾತ್ರಿಯಲ್ಲ, ಇದು ವಿಧಿಗಳನ್ನು ನಿರ್ಣಯಿಸುವ ಮತ್ತು 
ಕೆಡಿಸುವ ರಾತ್ರಿಯಾಗಿದೆ. ಈ ಗ್ರಂಥದ ಅವತರಣವು ಕೇವಲ ಒಂದು ಗ್ರಂಥದ ಅವತರಣವಲ್ಲ. ಇದು ಕೇವಲ ಕುರೈಶರನ್ನು 
ಮಾತ್ರವಲ್ಲ, ಅರಬಿಯಾದವರು ಸೇರಿಂತೆ ಇಡೀ ಲೋಕದ ವಿಧಿಯನ್ನೇ ಬದಲಾಯಿಸುವಂತಹ ಕೆಲಸವಾಗಿದೆ. ಇದನ್ನೇ 
ಅದ್ದುಖಾನ್‌ ಅಧ್ಯಾಯದಲ್ಲೂ ಹೇಳಲಾಗಿದೆ. (ನೋಡಿರಿ ತಪ್ಪೀಮುಲ್‌ ಕುರ್‌ಆನ್‌ ಭಾಗ-4 ಅದ್ದುಖಾನ್‌ನ ಮುನ್ನುಡಿ ಮತ್ತು 
ಟಿ-3) ಎರಡನೇ ಅರ್ಥ ಹೀಗಿದೆ: ಇದು ಬಹಳ ಪ್ರತಿಷ್ಠಿತ ಮತ್ತು ಘನ-ಗೌರವವುಳ್ಳ ರಾತ್ರಿಯಾಗಿದೆ. ಮುಂದೆ ಅದನ್ನು ಸಾವಿರ 
ಮಾಸಗಳಿಗಿಂತ ಹೆಚ್ಚು ಶ್ರೇಷ್ಠವಾದ ರಾತ್ರಿಯೆಂದು ವಿವರಿಸಲಾಗಿದೆ. ಇದರಿಂದ ಮಕ್ಕಾದ ಸತ್ಯನಿಷೇಧಿಗಳಿಗೆ ಹೀಗೆ ಎಚ್ಚರಿಸಲಾಗಿದೆ. 
ನೀವು ನಿಮ್ಮ ತಿಳಿಗೇಡಿತನದಿಂದ ಮುಹಮ್ಮದ್‌(ಸ) ತಂದಿರುವ ಈ ಗ್ರಂಥವನ್ನು ನಿಮ್ಮ ಪಾಲಿಗೆ ಎಪತ್ತೆಂದು ಭಾವಿಸುತ್ತಿದ್ದೀರಿ. 
ವಸ್ತುತಃ ಇದರ ಅವತೀರ್ಣದ ತೀರ್ಮಾನವನ್ನು ಯಾವ ರಾತ್ರಿಯಲ್ಲಿ ಮಾಡಲಾಗಿದೆಯೋ ಅದು ಅತ್ಯಂತ ಶ್ರೇಷ್ಠ ಸಮೃದ್ಧ 
ರಾತ್ರಿಯಾಗಿದ್ದು ಮಾನವ ಚರಿತ್ರೆಯ ಸಾವಿರ ತಿಂಗಳಲ್ಲೂ ಮಾನವರ ಒಳಿತಿಗಾಗಿ ಈ ರಾತ್ರಿಯಲ್ಲಿ ಮಾಡಿದಂಶಹ ಕೆಲಸವನ್ನು 
ಮಾಡಲಾಗಿಲ್ಲ. ಇದೇ ವಿಷಯವನ್ನು ಅದ್ದುಖಾನ್‌ ಅಧ್ಯಾಯದ 3ನೇ ಸೂಕ್ತದಲ್ಲಿ ಇನ್ನೊಂದು ರೀತಿಯಲ್ಲಿ ಏವರಿಸಲಾಗಿದೆ. 


ಕಾಂಡ - 30 


97. ಅಲ್‌ ಕದ್ರ್‌ 285 


ಈ ಅಧ್ಯಾಯದ ಮುನ್ನುಡಿಯಲ್ಲಿ ನಾವು ಅದನ್ನು ಸ್ಪಷ್ಟ ಪಡಿಸಿರುತ್ತೇವೆ. 

ಕೊನೆಯಲ್ಲಿ, ಈ ರಾತ್ರಿ ದೇವಚರರೂ ಜಿಬ್ರೀಲರೂ ತಮ್ಮ ಪ್ರಭುವಿನ ಅನುಜ್ಞೆಯೊಂದಿಗೆ ಪ್ರತಿಯೊಂದು ಆದೇಶವನ್ನು 
ಹೊತ್ತು ಇಳಿಯುತ್ತಾರೆ (ಇದನ್ನು ದುಖಾನ್‌ ಅಧ್ಯಾಯದ 4ನೇಯ ಸೂಕ್ತದಲ್ಲಿ 53 5॥ ಪ್ರತಿಯೊಂದು ಆದೇಶವೆನ್ನಲಾಗಿದೆ) 
ಅದು ಸಂಜೆಯಿಂದ ಮುಂಜಾನೆಯ. ವರೆಗೆ ಸಂಪೂರ್ಣ ಸುರಕ್ಷೆಯ ರಾತ್ರಿಯಾಗಿರುವುದು. ಅಂದರೆ ಇದರಲ್ಲಿ ಯಾವುದೇ 
ಕೆಡುಕಿಗೆ ಆಸ್ಪದವಿಲ್ಲ. ಏಕೆಂದರೆ ಅಲ್ಲಾಹನ ಎಲ್ಲ ತೀರ್ಮಾನಗಳು ಒಳಿತಿಗಾಗಿಯೇ ಇರುತ್ತದೆ. ಅದರಲ್ಲಿ ಯಾವುದೇ ಕೆಡುಕು 
ಉದ್ದೇಶಿತವಾಗಿರುವುದಿಲ್ಲ. ಎಲ್ಲಿಯವರೆಗೆಂದರೆ ಯಾವುದೇ ಜನತೆಯನ್ನು ನಾಶಪಡಿಸುವ ತೀರ್ಮಾನವಾಗಿದ್ದರೂ ಅದೂ 
ಒಳಿತಿಗಾಗಿಯೇ ವಿನಾ ಕೆಡುಕಿಗಾಗಿರುವುದಿಲ್ಲ. 


ಕಾಂಡ - 30 


ಸವಸ ತುತು] 
ಚೂ 
97. ಅಲ್‌ ಕದ್ರ್‌ 


ಕೆ (ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು: 5 : ರುಕೂಟ್‌: 1 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ . 
ನ AEA A AIAN ಟಲ್‌ NTE 
SEMEN NECA NILE 


ರೆ 4 
£ ೨% ೨43 ಒಳಗ ಯ 245೪ * 3 We LUN ACL 
bbe BLISS 
(1-5) ನಾವು ಇದನ್ನು (ಕುರ್‌ಆನನ್ನು) ಪ್ರತಿಷ್ಠಿತ ರಾತ್ರಿಯಲ್ಲಿ ಅವತೀರ್ಣಗೊಳಿಸಿರುವೆವು. ಪ್ರತಿಷ್ಠಿತ ರಾತ್ರಿ 
ಏನೆಂದು ನಿಮಗೇನು ಗೊತ್ತು? ಪ್ರತಿಷ್ಠಿತ ರಾತ್ರಿಯು ಸಾವಿರ ಮಾಸಗಳಿಗಿಂತಲೂ ಹೆಚ್ಚು ಶ್ರೇಷ್ಠವಾಗಿದೆ. ದೇವಚರರು 


ಮತ್ತು ರೂಹ್‌' ಆ ರಾತ್ರಿ ತಮ್ಮ ಪ್ರಭುವಿನ ಅನುಜ್ಞೆಯಿಂದ ಪ್ರತಿಯೊಂದು ಆದೇಶದೊಂದಿಗೆ ಇಳಿಯುತ್ತಾರೆ." ಆ 
ರಾತ್ರಿಯು ಅರುಣೋದಯದ ವರೆಗೂ ಸಾದ್ಯಂತ ಮಂಗಲಮಯವಾಗಿದೆನ  : 


1. ಮೂಲಪದಗಳು $15 ಎಂದಾಗಿದೆ. ಆದರೆ ಮೊದಲು ಕುರ್‌ಆನಿನ ಪ್ರಸ್ತಾಪವಿಲ್ಲದೆಯೇ ಸೂಚನೆಯು ಕುರ್‌ಆನಿನ ಕಡೆಗೇ 
ಇದೆ. ಆದ್ದರಿಂದ "ಅವತೀರ್ಣಗೊಳಿಸುವುದು' ಎಂಬುದರ ಉದ್ದೇಶ ಕುರ್‌ಆನ್‌ ಆಗಿದೆಯೆಂದು ಸ್ವಯಂ ಸಾಬೀತು ಪಡಿಸುತ್ತದೆ. 
ಕುರ್‌ಆನಿನಲ್ಲಿ ಇದರ ಅನೇಕ ಉದಾಹರಣೆಗಳಿವೆ. ಮಾತಿನ ಹಿನ್ನೆಲೆ ಅಥವಾ ಶೈಲಿಯಿಂದ ಸರ್ವನಾಮದ ಪ್ರಸ್ತಾಪವು ಹಿಂದೆ ಅಥವಾ 
ಮುಂದೆ ಇಲ್ಲದಿರುವ ಸ್ಥಿತಿಯಲ್ಲಿಮಾತ್ರ ಅದನ್ನು ಪ್ರಯೋಗಿಸಲಾಗುತ್ತದೆಯೆಂದು ತೋರಿಸುತ್ತದೆ. (ವಿವರಣೆಗಾಗಿ ನೋಡಿರಿ: ತಪ್ಪೀಮುಲ್‌ 
ಕುರ್‌ಆನ್‌ ಭಾಗ-5 ಅನ್ನಜ್ಮ್‌ ಟಿ-9) 

ಇಲ್ಲಿ ನಾವು ಕುರ್‌ಆನನ್ನು ಕದ್ರ್‌ನ ರಾತ್ರಿಯಲ್ಲಿ ಅವತೀರ್ಣಗೊಳಿಸಿದ್ದೇವೆಂದು ಹೇಳಲಾಗಿದೆ. ಆಲ್‌ ಬಕರ ಅಧ್ಯಾಯದಲ್ಲಿ 
ad ಸೆ ೬) 1% “ಕುರ್‌ಆನ್‌ ಅವತೀರ್ಣಗೊಂಡ ತಿಂಗಳು ರಮರುಾನ್‌ ಆಗಿದೆ.'' (ಆಲ್‌ ಬಕರ: 185) 
ಎನ್ನಲಾಗಿದೆ. ಇದರಿಂದ ದೇವದೂತರು "ಹಿರಾ' ಗುಹೆಗೆ ಪ್ರಪ್ರಥಮವಾಗಿ ದಿವ್ಯವಾಣಿ ಹೊತ್ತು ಬಂದಿರುವ ರಾತ್ರಿ ರಮರಭಾನ್‌ ತಿಂಗಳ 
ಒಂದು ರಾತ್ರಿಯಾಗಿತ್ತು ಹಾಗೂ ಅದನ್ನು 3 ಇಕ್ರ್‌ ರಾತ್ರಿ'ಯೆಂದು ಕರೆಯಲಾಗಿದೆ ಎಂದು ತಿಳಿದು ಬರುತ್ತದೆ. ಅದ್ದುಖಾನ್‌ 
ಅಧ್ಯಾಯದಲ್ಲಿ ಇದನ್ನು ಸಮೃದ್ಧ ರಾತ್ರಿಯೆನ್ನಲಾಗಿದೆ. (ಸೂಕ್ತ:3) 4ಬ ಸ 803 ರೆ '"ನಿಶ್ವಯವಾಗಿಯೂ ನಾವು ಇದನ್ನು 
ಒಂದು ಮಹಾ ಸಮೃದ್ದ ರಾತ್ರಿಯಲ್ಲಿ ಅವತೀರ್ಣಗೊಳಿಸಿದೆವು.'' 

ಈ ರಾತ್ರಿ ಕುರ್‌ಆನ್‌ ಅವತೀರ್ಣಗೊಂಡಿರುವುದಕ್ಕೆ ಎರಡರ್ಥಗಳಿರಬಹುದು. ಅಂದು ರಾತ್ರಿ ಇಡೀ ಕುರ್‌ಅನನ್ನು ವಹೀ ತರುವ 
ದೇವಚರರ ವಶಕ್ಕೊಪ್ಪಿಸಲಾಗಿದೆ. ಅನಂತರ ಪರಿಸ್ಥಿತಿ ಹಾಗೂ ಘಟನೆಗಳಿಗನುಸಾರ ಆಗಾಗ 23 ವರ್ಷಗಳಲ್ಲಿ ಜಿಬ್ರೀಲ(ಅ)ರು ಅಲ್ಲಾಹನ 
ಆಜ್ಞೆಯಂತೆ ಅದರ ಸೂಕ್ತಗಳು ಮತ್ತು ಅಧ್ಯಾಯಗಳನ್ನು ಪ್ರವಾದಿ(ಸ) ಅವರಿಗೆ ವಹೀ ಮಾಡುತ್ತಲಿದ್ದರು. ಇದು ಇಬ್ನು ಅಬ್ಬಾಸ್‌ ಹೇಳಿದ 
ಅರ್ಥವಾಗಿದೆ. (ಇಬ್ನು ಜರೀರ್‌, ಇಬ್ನು ಮುಂದಿರ್‌, ಇಬ್ನು ಅಬೀ ಹಾತಿಮ್‌, ಹಾಕಿಮ್‌, ಇಬ್ದು ಮರ್ದೂಯ, ಬೈಹಕಿ) ಇನ್ನೊಂದರ್ಥ- 
ಕುರ್‌ಆನ್‌ ಅವತರಣದ ಆರಂಭವು ಈ ರಾತ್ರಿಯಿಂದಾಯಿತು ಎಂದಾಗಿದೆ. ಇದು ಇಮಾಮ್‌ ಶಆ್‌ಬಿಯವರ ಹೇಳಿಕೆ. ಅವರಿಂದಲೂ 


ಕಾಂಡ.- 39 


97. ಅಲ್‌ ಕದ್ರ್‌ 287 


ಮೇಲೆ ಪ್ರಸ್ತಾಪಿಸಿದ ಇಬ್ನು ಅಬ್ಬಾಸ್‌ರ ಹೇಳಿಕೆಯೂ ಉಲ್ಲೇಖಗೊಂಡಿದೆ. (ಇಬ್ನು ಜರೀರ್‌) ಒಟ್ಟಿನಲ್ಲಿ ಎರಡೂ ಸ್ಥಿತಿಗಳಲ್ಲಿ ವಿಷಯ ಒಂದೇ 
ಆಗುತ್ತದೆ. ಪ್ರವಾದಿಯವರ ಮೇಲೆ ವಹೀ ಅವತೀರ್ಣಗೊಳ್ಳುವುದು ಇದೇ ರಾತ್ರಿಯಿಂದ ಆರಂಭಗೊಂಡಿತು. ಅಲ್‌ಅಲಕ್‌ ಅಧ್ಯಾಯದ 
ಆರಂಭದ ಐದು ಸೂಕ್ತಗಳು ಇದೇ ರಾತ್ರಿಯಲ್ಲಿ ಅವತೀರ್ಣಗೊಂಡಿತು. ಅಂತೂ ಒಂದು ವಾಸ್ತವ ಇಲ್ಲಿದೆ. ಕುರ್‌ಆನಿನ ಸೂಕ್ತಗಳು ಮತ್ತು 
ಅಧ್ಯಾಯಗಳನ್ನು ಅಲ್ಲಾಹನು ಪ್ರವಾದಿ(ಸ) ಮತ್ತು ಅವರ ಇಸ್ಲಾಮೀ ಸಂದೇಶವನ್ನು ಯಾವುದೇ ಘಟನೆ ಅಥವಾ ವಿಷಯಕ್ಕೆ ನಿರ್ದೇಶನದ 
ಅಗತ್ಯವಿದ್ದಾಗಲೇ ರಚಿಸಲಿಲ್ಲ. ಅದು ಪ್ರಪಂಚದ ಹುಟ್ಟಿಗಿಂತಲೂ ಮುಂಚೆಯೇ ಅನಾದಿ ಕಾಲದಲ್ಲೇ ಭೂಮಿಯಲ್ಲಿ ಮಾನವನ ಹುಟ್ಟು ವ 
ಅದರಲ್ಲಿ ಪ್ರವಾದಿಗಳ ನೇಮಕ, ಪ್ರವಾದಿಗಳಿಗೆ ಬರುವ ಗ್ರಂಥಗಳು ಹಾಗೂ ಎಲ್ಲಪ್ರವಾದಿಗಳ ನಂತರ ಮುಹಮ್ಮದ್‌(ಸ)ರ ನೇಮಕ ಹಾಗೂ 
ಅವರ ಮೇಲೆ ಕುರ್‌ಆನ್‌ ಅವತೀರ್ಣಗೊಳ್ಳುವುದರ ಪೂರ್ಣ ಯೋಜನೆಯಿತ್ತು. ಕದ್ರ್‌ನ ರಾತ್ರಿಯಲ್ಲಿ ಈ ಯೋಜನೆಯ ಕೊನೆಯ 
ಭಾಗವನ್ನು ಕಾರ್ಯಗತ ಮಾಡುವ ಕೆಲಸವಷ್ಟೇ ಆರಂಭಗೊಂಡಿತು. ಆಗಲೇ ಸಂಪೂರ್ಣ ಕುರ್‌ ಆನನ್ನು ದಿವ್ಯವಾಣಿಯ ವಾಹಕರಿಗೆ ವಹಿಸಿ 
ಕೊಡುತ್ತಿದ್ದರೆ ಅದರಲ್ಲೇನೂ ಆಶ್ಚರ್ಯವಿಲ್ಲ. 

1 'ಕದ್ರ್‌'ನ ಅರ್ಥ ವಿಧಿಯೆಂದು ಕೆಲವು ವ್ಯಾಖ್ಯಾನಕಾರರು ಬರೆದಿದ್ದಾರೆ. ಅಂದರೆ ಅದು ಅಲ್ಲಾಹನು ವಿಧಿಯ ೫ 
ತೀರ್ಮಾನ ಜಾರಿಗೊಳಿಸಲಿಕ್ಕಾಗಿ ದೇವಚರರಿಗೆ ವಹಿಸಿ ಕೊಟ್ಟ. ರಾತ್ರಿಯಾಗಿದೆ. ಅದನ್ನು ದುಖಾನ್‌ ಅಧ್ಯಾಯದ 5ನೇ ಸೂಕ್ತ ಸಮರ್ಥಿಸುತ್ತದೆ. 
ವೇ 8K (ಆ ರಾತ್ರಿಯಲ್ಲಿ ಸಕಲ ವಿಷಯಗಳ ಯುಕ್ತಿಪೂರ್ಣವಾದ ತೀರ್ಪು ಸಾದರಗೊಳಿಸಲಾಗುತ್ತದೆ) ತದ್ದಿರುದ್ದ 
ವಾಗಿ ಇಮಾಮ್‌ ರುುಪ್ರೀ ಹೇಳುತ್ತಾರೆ- ಕದ್ರ್‌ನ ಅರ್ಥ ಶ್ರೇಷ್ಠತೆ- ಘನತೆಯೆಂದಾಗಿದೆ. ಅಂದರೆ ಅದು ಶ್ರೇಷ್ಠವಾದ ರಾತ್ರಿಯಾಗಿದೆ. 
ಈ ಅರ್ಥವನ್ನು ಇದೇ ಅಧ್ಯಾಯದ "ನಿರ್ಣಾಯಕ ರಾತ್ರಿಯು ಸಾವಿರ ತಿಂಗಳಿಗಿಂತ ಶ್ರೇಷ್ಠವಾಗಿದೆ'ಯೆಂಬ ಪದಗಳು ಸಮರ್ಥಿಸುತ್ತದೆ. 

ಅದು ಯಾವ ರಾತ್ರಿಯಾಗಿತ್ತು ಎಂಬ ಬಗ್ಗೆ 40 ವಿವಿಧ ಹೇಳಿಕೆಗಳು ಕಾಣಸಿಗುತ್ತದೆ. ಆದರೆ ಸಮುದಾಯದ ಹೆಚ್ಚಿನ ವಿದ್ಯಾಂಸರು, 
ರಮರುಾನ್‌ ತಿಂಗಳ ಕೊನೆಯ ಹತ್ತು ರಾತ್ರಿಗಳಲ್ಲಿ ಬೆಸ ಸಂಖ್ಯೆಯ ಯಾವುದೋ ಒಂದು ರಾತ್ರಿಯಾಗಿದೆ ಎಂದು ಅಭಿಪ್ರಾಯ 
ಹೊಂದಿದ್ದಾರೆ. ಅದರಲ್ಲೂ ಒಂದು ಗಣನೀಯ ಸಂಖ್ಯೆಯವರ ಅಭಿಪ್ರಾಯದಲ್ಲಿ ಅದು 27ನೇ ರಾತ್ರಿಯಾಗಿದೆ. ಈ ವಿಷಯದಲ್ಲಿ 
ಉಧ್ಭತವಾಗಿರುವ ಅಧಿಕೃತ ಹದೀಸ್‌ಗಳನ್ನು ನಾವು ಇಲ್ಲಿ ಉಲ್ಲೇಖಿಸುತ್ತೇವೆ. 

ಅಬೂ ಹುರೈರಾರ(ರ) ವರದಿಯ ಪ್ರಕಾರ, ಲೈಲತುಲ್‌ ಕದ್ರ್‌ನ ಬಗ್ಗೆ ಪ್ರವಾದಿ(ಸ) ಹೇಳಿದರು: ಅದು 27 ಅಥವಾ 29ನೇ 
ರಾತ್ರಿಯಾಗಿದೆ. (ಅಬೂ ದಾವೂದ್‌ ತಯಾಲಿಸಿ) 

-ಉಬೈ ಬಿನ್‌ ಕಅಬ್‌(ರ)ರೊಂದಿಗೆ ಯಿರ್ರ್‌ ಬಿನ್‌ ಜುಬೈಶ್‌ ಲೈಲತುಲ್‌ ಕದ್ರ್‌ನ ಕುರಿತು ವಿಚಾರಿಸಿದಾಗ ಅವರು ಆಣೆ ಹಾಕಿ, 
ಯಾವುದೇ ಸಂಕೋಚವಿಲ್ಲದೆ, ಅದು 27ನೇ ರಾತ್ರಿಯಾಗಿದೆಯೆಂದರು. (ಅಹ್ಮದ್‌, ಮುಸ್ಲಿಮ್‌, ಅಬೂ ದಾವೂದ್‌, ತಿರ್ಮಿದಿ, ನಸಾಈ, 
ಇಬ್ನು ಹಿಬ್ಬಾನ್‌) 

ಅಬೂದರ್ರ್‌ (ರ)ರೊಂದಿಗೆ ಇದರ ಬಗ್ಗೆ ಕೇಳಲಾದಾಗ ಅವರು ಹೇಳಿದರು: ಉಮರ್‌, ಹುಬ್ಯೆಫಾ, ಪ್ರವಾದಿಯವರ ಸಂಗಾತಿಗಳಲ್ಲಿ 
ಹೆಚ್ಚಿನವರಿಗೆ, ಅದು ರಮರುಭಾನಿನ 27ನೇ ರಾತ್ರಿಯೆಂಬ ಬಗ್ಗೆ ಯಾವುದೇ ಸಂಶಯವಿರಲಿಲ್ಲ, (ಇಬ್ನು ಅಬೀ ಶೈಬ) 

ಉಬಾದಾ ಬಿನ್‌ ಸಾಮಿತ್‌ರ ವರದಿಯಲ್ಲಿ, ಪ್ರವಾದಿ(ಸ) ಹೇಳಿದರು: ಲೈಲತುಲ್‌ ಕದ್ರ್‌ ರಮರಭಾನಿನ ಕೊನೆಯ ಹತ್ತು ರಾತ್ರಿಗಳಲ್ಲಿ 
ಬೆಸ ಸಂಖ್ಯೆಯ ಒಂದು ರಾತ್ರಿಯಾಗಿದೆ. 21, 23, 25, 27 ಅಥವಾ 29ನೇ ರಾತ್ರಿ. (ಮುಸ್ನದ್‌ ಅಹ್ಮದ್‌) * .- ` 

ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ ಹೇಳುತ್ತಾರೆ- ಪ್ರವಾದಿ(ಸ) ಹೇಳಿದರು: ಅದನ್ನು ರಮರಾನಿನ ಕೊನೆಯ 10 ರಾತ್ರಿಗಳಲ್ಲಿ ಹುಡುಕಿರಿ. 
ತಿಂಗಳು ಕೊನೆಗೊಳ್ಳಲು 9, 7 ಅಥವಾ $ ದಿನಗಳು ಉಳಿದಿರುವಾಗ. (ಬುಖಾರಿ) 

ಹೆಚ್ಚಿನ ವಿದ್ವಾಂಸರು ಪ್ರವಾದಿಯವರ ಉದ್ದೇಶವು ಬೆಸ ಸಂಖ್ಯೆಯ ರಾತ್ರಿಯಾಗಿತ್ತೆಂದು ಅರ್ಥೈಸಿದ್ದಾರೆ. 

ಅಬೂ ಬಕರ್‌(ರ) ವರದಿ ಹೀಗಿದೆ- 9, 7, 5, 3 ಅಥವಾ ಒಂದು ದಿನ ಉಳಿದಿರುವಾಗ. ಈ ರಾತ್ರಿಗಳಲ್ಲಿ ಲೈಲತುಲ್‌ ಕದ್ರ್‌ನ್ನು 
ಹುಡುಕಿರಿ ಎಂದರ್ಥ. 

ಆಯಿಶಾ(ರ)ರ ವರದಿ ಪ್ರಕಾರ, ಪ್ರವಾದಿ(ಸ) ಹೇಳಿದರು- ಲೈಲತುಲ್‌ ಕದ್ರನ್ನು ರಮರಭಾನಿನ ಕೊನೆಯ ಹತ್ತರ ಬೆಸ ಸಂಖ್ಯೆಯ 
ರಾತ್ರಿಗಳಲ್ಲಿ ಹುಡುಕಿರಿ. (ಬುಖಾರಿ, ಮುಸ್ಲಿಮ್‌, ಅಹ್ಮದ್‌, ತಿರ್ಮಿದಿ) ಆಯಿಶಾ ಮತ್ತು ಅಬ್ದುಲ್ಲಾ ಬಿನ್‌ ಉಮರ್‌ರಿಂದ ಹೀಗೂ 
ವರದಿಯಾಗಿದೆ: ಪ್ರವಾದಿ(ಸ) ತಮ್ಮ ಜೀವಮಾನದ ಕೊನೆಯ ವರೆಗೂ ರಮರುಭಾನಿನ ಕೊನೆಯ ಹತ್ತು ರಾತ್ರಿಗಳಲ್ಲಿ ಇಆ್‌ತಿಕಾಫ್‌ 
ಮಾಡಿದರು. 

ಈ ವಿಷಯವಾಗಿ ಮುಆವಿಯಾ, ಇಬ್ನು ಉಮರ್‌, ಇಬ್ದು ಅಬ್ಬಾಸ್‌ ಮುಂತಾದ ಹಿರಿಯರ ವರದಿಯ ಆಧಾರದಲ್ಲಿ ಹಿಂದಿನ 
ವಿದ್ವಾಂಸರಲ್ಲಿ ದೊಡ್ಡ ವಿಭಾಗವು ರಮರಭಾನಿನ 27ರ ರಾತ್ರಿಯನ್ನೆ! € ಲೈಲತುಲ್‌ ಕದ್ರ್‌ ಎಂದು ಭಾವಿಸುತ್ತದೆ. ಬಹುಶಃ ಲೈಲತುಲ್‌ ಕದ್ರ್‌ನ 


ಕಾಂಡ - 39 


288 ತಪ್ಪೀಮುಲ್‌ ಕುರ್‌ಆನ್‌ 


ಅನುಗ್ರಹಗಳಿಂದ ಪ್ರಯೋಜನ ಪಡೆಯುವ ಆಸಕ್ತಿಯಿಂದ ಜನರು ಹೆಚ್ಚೆಚ್ಚು ರಾತ್ರಿಗಳನ್ನು ಆರಾಧನೆಯಲ್ಲಿ ಕಳೆಯಬೇಕು, ಯಾವುದೇ 
ಒಂದು ರಾತ್ರಿಯಿಂದ ತೃಪ್ತಿ ಪಡಬಾರದು ಎಂಬ ಉದ್ದೇಶದಿಂದ ಅಲ್ಲಾಹ್‌ ಮತ್ತು ಪ್ರವಾದಿಯವರು ಆ ರಾತ್ರಿಯನ್ನು ನಿಖರವಾಗಿ 
ತಿಳಿಸದಿರಬೇಕು. ಇಲ್ಲಿ ಒಂದು ಪ್ರಶ್ನೆಯೇಳುತ್ತದೆ. ಪವಿತ್ರ ಮಕ್ಕದಲ್ಲಿರಾತ್ರಿಯಾಗುವಾಗ ಲೋಕದ ಒಂದು ದೊಡ್ಡ ಭಾಗಕ್ಕೆ ಹಗಲಾಗಿರುತ್ತದೆ. 
ಆದ್ದರಿಂದ ಅಲ್ಲಿನ ಜನರಿಗೆ ಲೈಲತುಲ್‌ ಕದ್ರ್‌ ಸಿಗುವುದೇ ಇಲ್ಲವಲ್ಲ? ಇದರ ಉತ್ತರವೇನೆಂದರೆ ಅರಬಿ ಭಾಷೆಯಲ್ಲಿ ಹೆಚ್ಚಾಗಿ ರಾತ್ರಿ ಎಂಬ 
ಪದವನ್ನು ಒಟ್ಟು ದಿನ-ರಾತ್ರೆಗೆ ಹೇಳಲಾಗುತ್ತದೆ. ಆದ್ದರಿಂದ ರಮರುಾನಿನ ಈ ದಿನಗಳಲ್ಲಿ ಯಾವುದೇ ದಿನವು ಲೋಕದ ಯಾವುದೇ 
ಭಾಗದಲ್ಲಿದ್ದರೂ ಅದರ ಹಿಂದಿನ ರಾತ್ರಿಯು ಅಲ್ಲಿನವರಿಗೆ ಲೈಲತುಲ್‌ ಕದ್ರ್‌ ಆಗಿರುವುದು. 

2. ವ್ಯಾಖ್ಯಾನಕಾರರು ಸಾಮಾನ್ಯವಾಗಿ, ಈ ರಾತ್ರಿಯ ಸತ್ಯರ್ಮಗಳು ಲೈಲತುಲ್‌ ಕದ್ರ್‌ ಅಲ್ಲದ ಸಾವಿರ ತಿಂಗಳ ಸತ್ಯರ್ಮಗಳಿಗಿಂತ 
ಶ್ರೇಷ್ಠವಾಗಿದೆಯೆಂದು ಅರ್ಥೈಸಿದ್ದಾರೆ. ಇದು ಒಂದು ಲೆಕ್ಕದಲ್ಲಿ ಸರಿಯೇ ಆಗಿದೆ. ಪ್ರವಾದಿ(ಸ) ಈ ರೀತಿಯ ಕರ್ಮಗಳಿಗೆ ವಿಶೇಷ 
ಪುಣ್ಯವಿರುವುದಾಗಿ ಹೇಳಿದ್ದಾರೆ. ಬುಖಾರಿ ಮತ್ತು ಮುಸ್ಲಿಮ್‌ನಲ್ಲಿ ಅಬೂ ಹುರೈರಾ(ರ) ವರದಿ ಮಾಡುತ್ತಾರೆ. ಪ್ರವಾದಿ(ಸ) ಹೇಳಿದರು: 
“3ಕೋಟಿ ಕಿ GEL) NS 08 $2 'ಲೈಲತುಲ್‌ ಕದ್ರ್‌ನಲ್ಲಿ ಈಮಾನಿನೊಂದಿಗೆ ಪುಣ್ಯ ಫಲಾಪೇಕ್ಷೆಯಿಂದ 
ಆರಾಧನೆಗಾಗಿ ನಿಂತರೆ ಅವನ ಎಲ್ಲಗತ ಪಾಪಗಳು ಕ್ಷಮಿಸಲ್ಲಟ್ಟುವು.' ಮುಸ್ನದ್‌ ಅಹ್ನಬ್‌ನಲ್ಲಿಉಬಾದಾ ಬಿನ್‌ ಸಾಮಿತ್‌ರ ವರದಿ ಪ್ರಕಾರ, 
ಪ್ರವಾದಿ(ಸ) ಹೇಳಿದರು- '"ಲೈಲತುಲ್‌ ಕದ್ರ್‌ ರಮರಭಾನಿನ ಕೊನೆಯ ಹತ್ತು ರಾತ್ರಿಗಳಲ್ಲಿದೆ. ಯಾರು ಪ್ರತಿಫಲಾಪೇಕ್ಷೆಯಿಂದ ಆರಾಧನೆಗಾಗಿ 
ನಿಲ್ಲುವನೋ ಅವನ ಹಿಂದಿನ ಮತ್ತು ಮುಂದಿನ ಎಲ್ಲಾ ಪಾಪಗಳನ್ನೂ ಅಲ್ಲಾಹನು ಕ್ಷಮಿಸಿ ಬಿಡುವನು.'' ಆದರೆ ಸೂಕ್ತ ಪದಗಳು 
ಟೆ ಟೆ ಚೂಟಿ “ಲೈಲತುಲ್‌ ಕದ್ರ್‌ನಲ್ಲಿ ಮಾಡುವ ಕರ್ಮವು ಸಾವಿರ ತಿಂಗಳಲ್ಲಿ ಮಾಡುವ 
ಕರ್ಮಗಳಿಗಿಂತ ಶ್ರೇಷ್ಠವಾಗಿದೆ'' ಎಂದಲ್ಲ, ಬದಲಾಗಿ ಲೈಲತುಲ್‌ ಕದ್ರ್‌ ಸಾವಿರ ತಿಂಗಳುಗಳಿಗಿಂತ ಶ್ರೇಷ್ಠವಾಗಿದೆ ಎಂದಾಗಿದೆ. ಸಾವಿರ 
ತಿಂಗಳುಗಳೆಂದರೆ ನಮ್ಮ ಲೆಕ್ಕದ 84 ವರ್ಷ 4 ತಿಂಗಳುಗಳಲ್ಲ . ಅರಬರು ದೊಡ್ಡ ಸಂಖ್ಯೆಯನ್ನು ಸೂಚಿಸಲಿಕ್ಕೆ "ಸಾವಿರ'ದ ಪದವನ್ನು 
ಬಳಸುತ್ತಾರೆ. ಆದ್ದರಿಂದ ಸೂಕ್ತದ ಅರ್ಥ- ಮಾನವ ಚರಿತ್ರೆಯ ಸುದೀರ್ಥ ಕಾಲದಲ್ಲೂ ಆಗದಂತಹ ಒಳಿತಿನ ಇಷ್ಟು ದೊಡ್ಡ ಕಾರ್ಯವು 
ಈ ಒಂದು ರಾತ್ರಿಯಲ್ಲಿ ಆಗಿದೆಯೆಂದಾಗಿದೆ. 

3. ೨) "ರೂಹ್‌' ಎಂದು ಜಿಬ್ರೀಲ್‌(ಅ) ಅವರ ಶ್ರೇಷ್ಠಸ್ಥಾನಮಾನದಿಂದಾಗಿ ಅವರ ಹೆಸರನ್ನು ಪ್ರತ್ಯೇಕವಾಗಿ ಪ್ರಸ್ತಾಪಿಸಲಾಗಿದೆ. 

4, ಅಂದರೆ ಅವರು ತಮ್ಮಿಚ್ಛೆಯಿಂದ ಬರುವುದಿಲ್ಲ. ತಮ್ಮ ಪ್ರಭುವಿನ ಅನುಮತಿಯೊಂದಿಗೆ ಬರುತ್ತಾರೆ. ಎಲ್ಲ ಆದೇಶಗಳೆಂದರೆ 
ಅದ್ದುಖಾನ್‌ನ 5ನೇ ಸೂಕ್ತದಲ್ಲಿ ಹೇಳಲಾಗಿರುವ ಸ! ಯುಕ್ತಿಪೂರ್ಣ ಕಾರ್ಯದ ಆದೇಶವಾಗಿದೆ. 

5. ಅಂದರೆ ಅದು ಸಂಜೆಯಿಂದ ಮುಂಜಾನೆಯ ವರೆಗೆ ಎಲ್ಲಾ ಕ್ಟೋಭೆ ಮತ್ತು ಕೆಡುಕಿನಿಂದ ಮುಕ್ತವಾದ ಸಂಪೂರ್ಣ ಒಳಿತೇ 
ತುಂಬಿರುವ ರಾತ್ರಿಯಾಗಿದೆ. . 


ಕಾಂಡ - 30 


98. ಅಲ್‌ ಬಯ್ಯಿನಃ 


ಹೆಸರು 

ಪ್ರಥಮ ಸೂಕ್ತದ ಖ್‌ "ಅಲ್‌ ಬಯ್ಯಿನಃ' ಎಂಬ ಪದವನ್ನೇ ಇದರ ಹೆಸರೆಂದು ಪರಿಗಣಿಸಲಾಗಿದೆ. 
ಅವತೀರ್ಣಕಾಲ 

ಕುರ್‌ಆನಿನ ಅನುಕ್ರಮದಲ್ಲಿ ಇದನ್ನು ಅಲ್‌ ಅಲಕ್‌ ಮತ್ತು ಅಲ್‌ ಕದ್ರ್‌ಗಳ ಬೆನ್ನಿಗೇ ಇರಿಸಿರುವುದು ಬಹಳ ಅರ್ಥಗರ್ಭಿತ 
ವಾಗಿದೆ. ಅಲ್‌ ಅಲಕ್‌ನಲ್ಲಿ ಪ್ರಥಮ ವಹೀಯನ್ನು ನಮೂದಿಸಲಾಗಿದೆ. ಅಲ್‌ ಕದ್ರ್‌ನಲ್ಲಿ ಅದು ಯಾವಾಗ ಅವತೀರ್ಣ 
ಗೊಂಡಿತೆಂದು ತಿಳಿಸಲಾಗಿದೆ. ಈ ಅಧ್ಯಾಯದಲ್ಲಿ ದಿವ್ಯಗ್ರಂಥದೊಂದಿಗೆ ಒಬ್ಬ ಸಂದೇಶವಾಹಕನನ್ನು ಏಕೆ ಕಳಿಸಲಾಯಿತೆಂದು 
ತೋರಿಸಿ ಕೊಡಲಾಗುತ್ತದೆ. 

ಮೊತ್ತ ಮೊದಲು ಪ್ರವಾದಿಯನ್ನು ಕಳಿಸುವ ಅಗತ್ಯವನ್ನು ವಿವರಿಸಲಾಗಿದೆ. ಅದು ಹೀಗಿದೆ: ಈ ಲೋಕದ ಜನರು, ಅವರು 
ಗ್ರಂಥದವರಾಗಿರಲಿ, ಬಹುದೇವ ವಿಶ್ವಾಸಿಗಳಾಗಿರಲಿ, ಅವರು ಸಿಲುಕಿರುವ ಕುಫ್ಸ್‌ (ಸತ್ಯನಿಷೇಧ)ನ ಸ್ಥಿತಿಯಿಂದ ಹೊರ ಬರುವುದು 
ಓರ್ವ ಪ್ರವಾದಿಯನ್ನು ಕಳಿಸದೆ ಸಾಧ್ಯವಿರಲಿಲ್ಲ. ಅವರ ಅಸ್ತಿತ್ವವು ಸ್ವಯಂ ಅವರ ಪ್ರವಾದಿತ್ಸಕ್ಕೆ ಸ್ಪಷ್ಟ ಪುರಾವೆಯಾಗಿರುವುದು. 
ಅವರು ದೇವಗ್ರಂಥವನ್ನು ತನ್ನ ನೈಜ ಹಾಗೂ ಸರಿಯಾದ ರೂಪದಲ್ಲಿ ಜನರ ಮುಂದಿಡುತ್ತಾರೆ. ಅದು ಹಿಂದಿನ ದೈವಿಕ 
ಗ್ರಂಥಗಳಲ್ಲಿ ಸೇರಿಕೊಂಡಿರುವ ಮಿಥ್ಯದ ಎಲ್ಲ ಕಲಬೆರಕೆಯಿಂದ ಪಾವನಗೊಂಡು ಅತ್ಯಂತ ನೇರ ಹಾಗೂ ಸರಿಯಾದ ಶಿಕ್ಷಣ 
ದಿಂದ ಕೂಡಿರುವುದು. | 

ಆ ಬಳಿಕ ಗ್ರಂಥದವರ ಪಥಭ್ರಷ್ಟತೆಯನ್ನು ವಿವರಿಸಲಾಗಿದೆ. ಅವರು ಈ ವಿವಿಧ ಮಾರ್ಗಗಳಲ್ಲಿ ಅಡ್ಡಾಡಲು ಅಲ್ಲಾಹನು 
ಅವರಿಗೆ ಮಾರ್ಗದರ್ಶನ ಮಾಡಿರಲಿಲ್ಲವೆಂಬುದು ಕಾರಣವಲ್ಲ, ಅವರು ಸನ್ಸಾರ್ಗದ ಸ್ಪಷ್ಟ ವಿವರ ಅವರ ಬಳಿಗೆ ಬಂದ ಬಳಿಕವೇ 
ಪಥಭ್ರಷ್ಟರಾಗಿದ್ದರು. ಇದರಿಂದ, ಅವರು ತಮ್ಮ ಪಥಭ್ರಷ್ಟತೆಗೆ ತಾವೇ ಕಾರಣರಾಗಿದ್ದಾರೆಂದಾಗುತ್ತದೆ. ಇನ್ನು ಅಲ್ಲಾಹನ ಈ 
ಪ್ರವಾದಿಯ ಮೂಲಕ ಸ್ಪಷ್ಟ ಗ್ರಂಥ ಬಂದ ಬಳಿಕವೂ ಅವರು ಅಲೆದಾಡುತ್ತಲೇ ಇದ್ದರೆ ಅವರ ಹೊಣೆಗಾರಿಕೆಯು ಇನ್ನಷ್ಟು 
ವರ್ಧಿಸುವುದು. 

ಈ ನಿಟ್ಟಿನಲ್ಲಿ ಅವರೊಂದಿಗೆ ಹೀಗೆ ಹೇಳಲಾಗುತ್ತದೆ: ಅಲ್ಲಾಹನ ವತಿಯಿಂದ ಬಂದ ಎಲ್ಲಪ್ರವಾದಿಗಳು ಮತ್ತು ಗ್ರಂಥಗಳು 
ನೀಡಿದ ಆಜ್ಞೆಯು ಎಲ್ಲ ಮಾರ್ಗಗಳನ್ನು ಬಿಟ್ಟು ಅಪ್ಪಟ ಅಲ್ಲಾಹನ ದಾಸ್ಯದ ಮಾರ್ಗದರ್ಶನವನ್ನವಲಂಬಿಸಬೇಕು, ಅವನ 
ದಾಸ್ಯ-ಆರಾಧನೆಯಲ್ಲಿ ಇತರ ಯಾರನ್ನೂ ಸೇರಿಸಬಾರದು. ನಮಾರು್‌ ಸಂಸ್ಥಾಪಿಸಬೇಕು, ರುಕಾತ್‌ ಕೊಡಬೇಕು ಎಂದಲ್ಲದೆ 
ಬೇರೇನೂ ಆಗಿರಲಿಲ್ಲ. ಇದುವೇ ಸರಿಯಾದ ಧರ್ಮವಾಗಿದೆ. ಇದರಿಂದಲೂ ಗ್ರಂಥದವರು ಈ ಮೂಲ ಧರ್ಮವನ್ನು ಬಿಟ್ಟು 
ತಮ್ಮ ಮತಧರ್ಮಗಳಲ್ಲಿ ಯಾವೆಲ್ಲ ಹೊಸ ವಿಷಯಗಳನ್ನು ಸೇರಿಸಿಕೊಂಡರೋ ಅವೆಲ್ಲವೂ ತಪ್ಪಾಗಿವೆ ಮತ್ತು ಈಗ ಬಂದಿರುವ 
ಅಲ್ಲಾಹನ ಈ ಪ್ರವಾದಿಯು ಅದೇ ಧರ್ಮದತ್ತ ಮರಳಲು ಕರೆ ನೀಡುತ್ತಿದ್ದಾರೆ ಎಂಬ ಫಲಿತಾಂಶ ಹೊರಡುತ್ತದೆ. 

ಕೊನೆಯಲ್ಲಿ ಸ್ಪಷ್ಟವಾಗಿ ಹೀಗೆ ಹೇಳಲಾಗುತ್ತದೆ: ಈ ಪ್ರವಾದಿಯನ್ನು ನಂಬಲು ನಿರಾಕರಿಸುವವರು ಅತೀ ನೀಚ 
ಸೃಷ್ಟಿಗಳಾಗಿದ್ದು, ಅವರಿಗೆ ಶಾಶ್ಚತ ನರಕವಿರುವುದು ಮತ್ತು ವಿಶ್ವಾಸವಿರಿಸಿ ಸತ್ಯರ್ಮವೆಸಗುವವರು ಮತ್ತು ಈ ಲೋಕದಲ್ಲಿ 
ಅಲ್ಲಾಹನನ್ನು ಭಯ ಪಡುತ್ತಾ ಜೀವನ ಸಾಗಿಸುವವರು ಅತ್ಯುತ್ತಮ ಸೃಷ್ಟಿಗಳಾಗಿರುವರು. ಅವರ ಪ್ರತಿಫಲವು ಸ್ಪರ್ಗವಾಗಿದ್ದು 
ಅದರಲ್ಲಿ ಅವರು ಸದಾಕಾಲ ಇರುವರು. ಅಲ್ಲಾಹನು ಅವರಿಂದ ಸಂತೃಪ್ರನಾದನು, ಅವರು ಅಲ್ಲಾಹನಿಂದ ಸಂತೃಪ್ಪರಾದರು. 


ಕಾಂಡ - 30 


ಜಾಗಾ 
ತೆ 
98. ಅಲ್‌ ಬಯ್ಕಿನಃ 


(ಅವತೀರ್ಣ - ಮದೀನಾದಲ್ಲಿ) 
ಸೂಕ್ಷಗಳು: 8 ರುಕೂಟ್‌; 1 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


SON AEE Gb Ld 
£೨ > 


ಆ (1 ಗೆ rr 8 PN ತಿ 
SSNS EN SSUES ಆ ಟ್ರ OHSS 


(1-3) ಗ್ರಂಥದವರು ಮತ್ತು ಬಹುದೇವಾರಾಧಕರ' ಪೈಕಿ ಸತ್ಯನಿಷೇಧಿಗಳಾಗಿದ್ದವರು' (ತಮ್ಮ ನಿಷೇಧ 
ನೀತಿಯಿಂದ) ಹಿಂಜರಿಯುವವರಾಗಿರಲಿಲ್ಲ ಅವರ ಬಳಿಗೆ ಸುವ್ಯಕ್ತ ಪುರಾವೆಯು ಬಂದು ಬಿಡುವ ವರೆಗೆ. (ಅಂದರೆ) 
ಅಲ್ಲಾಹನ ವತಿಯಿಂದ, ನೇರವಾದ ಹಾಗೂ ಸರಿಯಾದ ಬರಹಗಳುಳ್ಳ ಪಾವನ ಗ್ರಂಥಗಳನ್ನು ಓದಿ ಹೇಳುವ" 
ಸಂದೇಶವಾಹಕನು ಬರುವ ವರೆಗೆ 


1. ಸತ್ಯನಿಷೇಧದಲ್ಲಿಸಮಾನವಾಗಿರುವುದರ ಹೊರತಾಗಿಯೂ ಎರಡು ವಿಭಾಗಗಳನ್ನು ಎರಡು ಪ್ರತ್ಯೇಕ ಹೆಸರುಗಳಿಂದ ಕರೆಯಲಾಗಿದೆ. 
ಆಆ [| 'ಗ್ರಂಥದವರು'ಎಂದರೆ ಹಿಂದಿನ ಪ್ರವಾದಿಗಳು ತಂದಿದ್ದಂತಹ ಗ್ರಂಥಗಳ ಪೈಕಿ ಯಾವುದಾದರೊಂದು ಗ್ರಂಥವನ್ನು 
ಹೊಂದಿದ್ದು ಅದನ್ನು ನಂಬುವವರು- ಅದು ತಿದ್ದುಪಡಿಗೊಳಗಾದ ರೂಪದಲ್ಲಿದ್ದರೂ ಸರಿ. ಯಲ” hi “ಬಹುದೇವಾರಾಧಕರು' ಎಂದರೆ 
ಯಾವುದೇ ಗ್ರಂಥವನ್ನೂ ನಂಬದ ಮತ್ತು ಯಾವ ಪ್ರವಾದಿಯನ್ನು ಅನುಸರಿಸದವರಾಗಿದ್ದಾರೆ. ಆದರೂ ಗ್ರಂಥದವರ ಶಿರ್ಕ್‌ನ ಕುರಿತು 
ಕುರ್‌ಆನಿನಲ್ಲಿ ಅನೇಕ ಕಡೆ ಪ್ರಸ್ತಾಪಿಸಲಾಗಿದೆ. ಉದಾ: ಕ್ರೈಸ್ತರ ಕುರಿತು ಅಲ್ಲಾಹನು ಮೂವರಲೊಬ್ಬನೆಂದು ಅವರು ಹೇಳುತ್ತಾರೆ. (ಅಲ್‌ 
ಮಾಇದ: 73), ಅವರು ಮಸೀಹನೂ ದೇವನೆನ್ನುತ್ತಾರೆ (ಅಲ್‌ ಮಾಇದಾ: 17), ಅವರು ಮಸೀಹರನ್ನು ದೇವಪುತ್ರನೆಂದು ಹೇಳುತ್ತಾರೆ 
(ಅತ್ರೌಬ: 30), ಯಹೂದಿಯರು ಉರ್ಭುರ್‌ರನ್ನು ದೇವಪುತ್ರನೆಂದು ಹೇಳುತ್ತಾರೆ (ಅತೌಬ: 30). ಆದರೂ ಕುರ್‌ಆನಿನಲ್ಲಿ ಎಲ್ಲೂ 
ಅವರಿಗೆ 54 'ಮುಶ್ರಿಕ್‌' ಎಂಬ ಪದ ಬಳಸಲಾಗಿಲ್ಲ. ಅವರಿಗೆ ಅಹ್ಲೆಕಿತಾಬ್‌ ಆಥವಾ ಧೆ 1 83 'ಗ್ರಂಥನೀಡಲ್ಪಟ್ಟವರು' 
ಅಥವಾ ಯಹೂದಿ-ನಸಾರಾ ಎಂಬ ಪದಗಳನ್ನು ಬಳಸಲಾಗಿದೆ. ಏಕೆಂದರೆ ಅವರು ಮೂಲ ತೌಹೀದ್‌ನ ಧರ್ಮವನ್ನೇ ನಂಬುತ್ತಾ ಶಿರ್ಕ್‌ 
ಮಾಡುತ್ತಿ ದ್ದರು. ಇದಕ್ಕೆ ವ್ಯತಿರಿಕ್ತವಾಗಿ ಗ್ರಂಥದವರಲ್ಲದವರಿಗೆ ಮುಶ್ರಿಕ್‌ ಎಂಬ ಪದವನ್ನು ಬಳಸಲಾಗಿದೆ. ಏಕೆಂದರೆ ಅವರು ಮೂಲತಃ 
ಶಿರ್ಕನ್ನೇ ಧರ್ಮವೆಂದು ಹೇಳುತ್ತಿದ್ದರು. ಅವರು ತೌಹೀದನ್ನು ಒಪ್ಪುವುದಕ್ಕೆ ಅವರಿಗೆ ಸಂಪೂರ್ಣ ವಿರೋಧವಿತ್ತು. ಈ ವ್ಯತ್ಯಾಸವು ಈ 
ಎರಡೂ ವಿಭಾಗಗಳ ಮಧ್ಯೆ ಕೇವಲ ಅರ್ಥದಲ್ಲಿ ಮಾತ್ರವಲ್ಲ, ಶರೀಅತ್‌ನ ವಿಧಿಗಳಲ್ಲೂ ಇತ್ತು. ಗ್ರಂಥದವರು ಅಲ್ಲಾಹನ ಹೆಸರೆತ್ತಿ 
ಸರಿಯಾದ ರೀತಿಯಲ್ಲಿ ದಿಬಹ್‌ ಮಾಡಿದರೆ ಅದರ ಮಾಂಸವನ್ನು ಮುಸ್ಲಿಮರಿಗೆ ಹಲಾಲ್‌ ಮಾಡಲಾಗಿದೆ. ಅವರ ಸ್ತ್ರೀಯರೊಂದಿಗೆ 
ವಿವಾಹಕ್ಕೆ ಅನುಮತಿ ನೀಡಲಾಗಿದೆ. ತದ್ವಿರುದ್ಧವಾಗಿ ಮುಶ್ರಿಕರು ಕೊಯ್ದ ಪ್ರಾಣಿಗಳ ಮಾಂಸವಾಗಲೀ, ಅವರ ಸ್ತ್ರೀಯರೊಂದಿಗೆ 
ವಿವಾಹವಾಗಲಿ ಹಲಾಲ್‌(ಧರ್ಮಬದ್ಧ) ಅಲ್ಲ. 


2. ಇಲ್ಲಿ ಕುಫ್ರ್‌ ಪದವನ್ನು ವಿಶಾಲಾರ್ಥದಲ್ಲಿ ಪ್ರಯೋಗಿಸಲಾಗಿದೆ. ಅದರಲ್ಲಿ ಸತ್ಯನಿಷೇಧ ನೀತಿಯ ವಿವಿಧ ರೂಪಗಳು ಸೇರಿವೆ. 


ಕಾಂಡ - 30 


98. ಅಲ್‌ ಬಯ್ಯಿನಃ 291 


ಉದಾ: ಒಬ್ಬ ಅಲ್ಲಾಹನನ್ನೇ ನಂಬುವುದಿಲ್ಲ ಎಂಬರ್ಥದಲ್ಲಿ ಕಾಫಿರ್‌ ಆಗಿದ್ದಾನೆ. ಇನ್ನೊಬ್ಬನು ಅಲ್ಲಾಹನನ್ನು ನಂಬಿದರೂ ಅವನು ಏಕ 
ಆರಾಧ್ಯನೆಂದು ನಂಬುತ್ತಿರಲಿಲ್ಲ. ಅವನು ಅಲ್ಲಾಹನಲ್ಲಿ ಅಥವಾ ಅವನ ಗುಣಗಳು ಮತ್ತು ಅಧಿಕಾರಗಳಲ್ಲಿ ಇತರರನ್ನು ಭಾಗೀದಾರರಾಗಿ 
ಮಾಡಿ ಅವರ ಆರಾಧನೆಯನ್ನು ಮಾಡುತ್ತಿದ್ದನು. ಒಬ್ಬನು ಅಲ್ಲಾಹನ ಏಕತೆಯನ್ನು ನಂಬಿದರೂ ಬೇರೆ ರೀತಿಯ ಶಿರ್ಕ್‌ ಮಾಡುತ್ತಿದ್ದನು. 
ಒಬ್ಬನು ಅಲ್ಲಾಹನನ್ನು ನಂಬುತ್ತಿದ್ದನು. ಆದರೆ ಅವನ ಪ್ರವಾದಿಗಳನ್ನು ನಂಬುತ್ತಿರಲಿಲ್ಲಮತ್ತು ಪ್ರವಾದಿಗಳು ತಂದಿದ್ದಮಾರ್ಗದರ್ಶನವನ್ನು 
ಒಪ್ಪಿಕೊಳ್ಳುತ್ತಿರಲಿಲ್ಲ. ಒಬ್ಬನು ಒಬ್ಬ ಪ್ರವಾದಿಯನ್ನು , ನಂಬುತ್ತಿದ್ದನು, ಇನ್ನೊಬ್ಬ ಪ್ರವಾದಿಯನ್ನು ನಿರಾಕರಿಸುತ್ತಿದ್ದನು. ಮತ್ತೊಬ್ಬನು 
ಪರಲೋಕವನ್ನು ನಿರಾಕರಸುತ್ತಿದ್ದನು. ಒಟ್ಟಿನಲ್ಲಿ ಅನೇಕ ರತಿಯ ಕುಫ್ರ್‌ನಲ್ಲಿ ಜನರು ಸಿಲುಕಿದ್ದರು. ಇಲ್ಲಿ 'ಗ್ರಂಥದವರು ಮತ್ತು ಮುಶ್ರಿಕರ 
ಪೈಕಿ ಕಾಫಿರರಾದವರು' ಎಂದು ಹೇಳಿರುವುದರ ಅರ್ಥ ಪ್ರಿ ಅವರಲ್ಲಿ ಕೆಲವರು ಕುಫ್ರ್‌ ಕೈಗೊಂಡಿದ್ದರು ಎಂದಲ್ಲ. ಬದಲಾಗಿ ಇದರರ್ಥ 
ಕುಫ್ರ್‌ನಲ್ಲಿ ಸಿಲುಕಿದವರಲ್ಲಿ ಎರಡು ಪಂಗಡಗಳಿದ್ದುವು ಎಂದಾಗಿದೆ. ಒಂದು ಗ್ರಂಥದವರು, ಇನ್ನೊಂದು ಮುಶ್ರಿಕರು. ಅಲ್‌ ಹಜ್ಜ್‌ 
ಅಧ್ಯಾಯದಲ್ಲಿಹೇಳಲಾಗಿದೆ. 2834 $೨ 5-511 ಜಿಕೆ (ವಿಗ್ರಹಗಳ ಮಾಲಿನ್ಯದಿಂದ ದೂರವಿರಿ) ಇದರರ್ಥ "ವಿಗ್ರಹಗಳಲ್ಲಿರುವ 
ಮಾಲಿನ್ಯದಿಂದ ದೂರವಿರಿ' ಎಂದಲ್ಲ. (ಸೂಕ್ತ 30) ಅದೇ ರೀತಿ £54 5 ಹೆ 5198 0 ಗ್ರಂಥದವರು ಮತ್ತು 
ಬಹುದೇವಾರಾದಕರ ಪೈಕಿ ಸತ್ಯನಿಷೇಧಿಗಳಾಗಿದ್ದವರು (98:1) ಇದರರ್ಥ ಈ ಎರಡೂ ವಿಭಾಗಗಳಲ್ಲಿ ಕುಫ್ರ್‌ ಕೈಗೊಂಡರು ಎಂದಲ್ಲ 

3. ಅಂದರೆ ಈ ಕುಫ್ರ್‌ನ ಸ್ಥಿತಿಯಿಂದ ಹೊರ ಬರಲಿಕ್ಕಿರುವ ಮಾರ್ಗವೆಂದರೆ ಒಂದು ಸ್ಪಷ್ಟ ಆಧಾರ ಪ್ರಮಾಣವು ಬಂದು ಅವರಿಗೆ 
ಕುಫ್ರ್‌ನ ಎಲ್ಲ ರೂಪಗಳೂ ತಪ್ಪು ಮತ್ತು ಅಸತ್ಯವೆಂಬುದನ್ನು ಮನವರಿಕೆ ಮಾಡುವುದು ಸನ್ಮಾರ್ಗವನ್ನು ಸ್ಪಷ್ಟ ಹಾಗೂ ಪುರಾವೆಗಳೊಂದಿಗೆ 
ಅವರ ಮುಂದಿಡುವುದೇ ಆಗಿದೆ. ಇದರ ಅರ್ಥ ಈ ಸ್ಪಷ್ಟ ಆಧಾರ ಪ್ರಮಾಣ ಬಂದ ನಂತರ ಅವರೆಲ್ಲ ಕುಫ್ರ್‌ನ್ನು ತೊರೆದು ಬಿಡುತ್ತಿದ್ದರು 
ಎಂದಲ್ಲ, ಬದಲಾಗಿ, ಅದಿಲ್ಲದಿರುತ್ತಿದ್ದರೆ ಅವರು ಈ ಸ್ಥಿತಿಯಿಂದ ಹೊರ ಬರುವುದು ಸಾಧ್ಯವಿರಲಿಲ್ಲ ಎಂದಾಗಿದೆ. ಆದರೆ ಅದು ಬಂದ 
ನಂತರವೂ ಕುಫ್ರ್‌ ನಲ್ಲಿ ಸ್ಥಿರವಾಗಿರುವವರ ಹೊಣೆಗಾರಿಕೆಯು ಅವರ ಮೇಲೆಯೇ ಇರುವುದು. ತಮಗೆ ಸ ಸನ್ಮಾರ್ಗ ದೊರೆಯುವ ಯಾವ 
ವ್ಯವಸ್ಥೆಯನ್ನೂ ನೀನು ಮಾಡಿಲ್ಲವಂದು ಯಾರೂ ಅಲ್ಲಾಹನಲ್ಲಿ ದೂರಿಕೊಳ್ಳುವಂತಿಲ್ಲ. ಇದು ಕುರ್‌ಆನ್‌ ಇತರೆಡೆಗಳಲ್ಲಿ ಬೇರೆ ಬೇರೆ 
ರೀತಿಯಲ್ಲಿ ಹೇಳಿದ ಮಾತೇ ಆಗಿದೆ. ಉದಾ: (|! ಓಡ; "ನೇರ ಮಾರ್ಗ ತೋರಿಸುವ ಹೊಣೆ ಅಲ್ಲಾಹನ ಮೇಲೆಯೇ 
ಇದೆ' (ಅನ್ನಹ್ಹ್‌; 9). ಟೈ 6 "ಖಂಡಿತವಾಗಿಯೂ ದಾರಿ ತೋರಿಸುವ ಹೊಣೆ ನಮ್ಮ ಮೇಲಿದೆ' (ಅಲ್ಲೈಲ್‌: 12). 


1 ರ್ಕ ಗ್ಯ ಛ್‌ 9), 1. 61. 909 
ಟಟ ಡಿ ಹು6 ಬಿ) ಜುಲು. RE 1 ಬಟಟ SHS 
ಜಃ 4 
uN ಪೈಗಂಬರರೇ, ನಾವು ನೂಹ್‌ ಮತ್ತು ಅನಂತರದ ಪ್ರವಾದಿಗಳಿಗೆ ದಿವ್ಯವಾಣಿ ಕಳಿಸಿದಂತೆಯೇ ನಿಮ್ಮ ಕಡೆಗೂ ದಿವ್ಯವಾಣಿ 


ಕಳಿಸಿರುತ್ತೇವೆ... ಅವನು ಈ ಸಂದೇಶವಾಹಕರೆಲ್ಲರನ್ನು ನಿಯೋಗಿಸಿದ ಬಳಿಕ ಜನರ ಬಳಿ ಅಲ್ಲಾಹನಿಗೆದುರು ವಾದವುಳಿಯದಂತಾಗಲು 
ಅವರನ್ನು ಸುವಾರ್ತೆ ಮತ್ತು ಎಚ್ಚರಿಕೆ ನೀಡುವವರಾಗಿ ಮಾಡಿ ಕಳಿಸಿದ್ದನು. '' (ಅನ್ನಿಸಾ: 163, 165). 
ಬ ಚ್‌. ಲೆ 12. 

BES pipe ರರ ನ ಪ ಗು 

ಜೀ 

“ಓ ಗ್ರಂಥದವರೇ "ನಮ್ಮ ಬಳಿಗೆ ಸುವಾರ್ತೆ ಕೊಡುವವನು ಮತ್ತು ಎಚ್ಚರಿಕೆ ನೀಡುವವನು ಯಾರೂ ಬರಲಿಲ್ಲ' ಎಂದು ನೀವು 
ಹೇಳದಂತಾಗಲು ಸಂದೇಶವಾಹಕರ ಆಗಮನ್ನದ ವ್ಯ ವಸ್ಥೆಯು ದೀರ್ಥ ಕಾಲದಿಂದ ಸ್ಥಗಿತಗೊಂಡಿದ್ದ. ಕಾಲದಲ್ಲಿ ನಮ್ಮ ಈ ಸಂದೇಶವಾಹಕರು 
ಕೊಡುವವನೂ ಎಚ್ಚರಿಕೆ ನೀಡುವವನೂ Hie 'ಬಟ್ಟನು. ಸ (ಆಟಿ ಜಿ! 19) 

4. ಇಲ್ಲಿ ಪ್ರವಾದಿ(ಸ) ಅವರನ್ನೇ ಒಂದು ಸ್ಪಷ್ಟ ಆಧಾರ ಪ್ರ ಪ್ರಮಾಣವೆನ್ನೇ ಲಾಗಿದೆ. ಏಕೆಂದರೆ ಅವರ ಪ್ರ ಪ್ರವಾದಿತ್ಛಕ್ಕಿಂತ ಮುಂಚಿನ ಮತ್ತು 
ನಂತರದ ಜೀವನ, ಅವರು ನಿರಕ್ಷರಿಯಾಗಿದ್ದರೂ ಕುರ್‌ಆನಿನಂತಹ ಗ್ರಂಥವನ್ನು ತಂದಿರುವುದು, ಅವರ ಶಿಕ್ಷಣ- ತರಬೇತಿಯ ಪ್ರಭಾವದಿಂದ 
ವಿಶ್ವಾಸ ಸ್ವೀಕರಿಸಿದವರ ಜೀವನದಲ್ಲಿ! ಅದ್ಭುತ ಕ್ರಾ ಂತಿಯುಂಟಾಗಿರುವುದು, ಅವರ ಬುದ್ದಿ ವ ಪೂರ್ವಕ ವಿಶ್ವಾಸ, ಅತ್ಯ 0ತ ಪಾವನ ಆರಾಧನೆಗಳು, 
ಉನ್ನತ ಮಟ್ಟದ ಶುದ್ಧ ಚಾರಿತ್ರ ಮಾನವ ಜೀವನಕ್ಕೆ ಅತ್ಯುತ್ತಮವಾದ ನಿಯಮ- ನಿರ್ದೇಶನಗಳ ಶಿಕ್ಷಣ, ಅವರ ಮಾತು-ಕೃತಿಗಳಲ್ಲಿರುವ 


ಅಃ 
ಪೂರ್ಣ ಆರತೀ ಹಾಗೂ ಎಲ್ಲರೀತಿಯ ಪ್ರತಿರೋಧ, ಪ್ರತಿಭಟನೆಗಳ ನಡುವೆಯೂ ಅತ್ಯ 0ತ ದಿಟ್ಟತನದಿಂದ ತಮ್ಮಸ ಸಂದೇಶದ ಮೇಲೆ 


ಕಾಂಡ - 39 


292 ತಪ್ಪೀಮುಲ್‌ ಕುರ್‌ಆನ್‌ 


ಗ ಆಶಿ 11. 3೨, 29೨%, 4 3 [Morae ೨೨೩) 
SSN ಜಟ ಬಯ 5) 04 sO ೫೫೬ 
೬, (3% ಶಿ (೨7್ಶ ೨ ೫% ೮ ಜ್‌ 1 lsd ಇ 
MISE AMIENS es Sa) ೫ 
(4-5) ಈ ಹಿಂದೆ ಗ್ರಂಥ ನೀಡಲ್ಪಟ್ಟಿದ್ದವರಲ್ಲಿ ಒಡಕುಂಟಾದುದು ಅವರ ಬಳಿಗೆ (ಸ: ಸನ್ಮಾರ್ಗದ) ಸುಸ್ಪಷ್ಟ ಆದೇಶ 
ಬಂದ ಬಳಿಕವಷ್ಟೇ. ಅವರಿಗೆ ನೀಡಲಾಗಿದ್ದ ಆದೇಶವು" ಅವರು ತಮ್ಮ ಧರ್ಮವನ್ನು ನಿಷ್ಕಳಂಕವಾಗಿ ಅಲ್ಲಾಹನಿಗೆ 
ಮಾತ್ರ ಮೂಸಲಾಗಿಟ್ಟು ಏಕನಿಷ್ಠೆಯಿಂದ ಅಲ್ಲಾಹನ ದಾಸ್ಯ ಮಾಡಬೇಕು, ನಮಾರುನ್ನು ಸಂಸ್ಥಾಪಿಸಬೇಕು ಮತ್ತು 
ರುಕಾತನ್ನು ನೀಡಬೇಕು ಎಂಬುದರ ಹೊರತು ಜತ ಆಗಿರಲಿಲ್ಲ. ಇದುವೇ ಅತ್ಯಂತ ಸ NE ಧರ್ಮ. 


ಸ್ಥಿರವಾಗಿರುವುದು ಇತ್ಯಾದಿ ಎಲ್ಲ ವಿಷಯಗಳು ಅವರು ಅಲ್ಲಾಹನ ಸಂದೇಶವಾಹಕರೆಂಬುದರ ಸ್ಪಷ್ಟ ಸಂಕೇತಗಳಾಗಿವೆ. 

5. ನಿಘಂಟಿನ ಪ್ರಕಾರ ಮಪಿ 'ಸುಹ್‌ಫನ್‌' ಪದದ ಅರ್ಥ ಲಿಖಿತ ಹಾಳೆಗಳಾಗಿವೆ. "ಆದರೆ ಕುರ್‌ಆನ್‌ ಈ ಪದವನ್ನು 
ಸಾಂಕೇತಿಕವಾಗಿ ಪ್ರವಾದಿಗಳ ಮೇಲೆ ಅವತೀರ್ಣಗೊಳ್ಳುವ ಗ್ರಂಥಗಳಿಗೆ ಪ್ರಯೋಗಿಸುತ್ತದೆ. ಪವಿತ್ರ ಸಹೀಫಗಳೆಂದರೆ ಎಲ್ಲ ರೀತಿಯ 
ಮಿಥ್ಯ, ಪಥಭ್ರಷ್ಟಣೆ ಮತ್ತು ನೈತಿಕ ಮಾಲಿನ್ಯಗಳಿಂದ ಮುಕ್ತವಾದ ಗ್ರಂಥಗಳಾಗಿವೆ. ಅವುಗಳಲ್ಲಿ ಸತ್ಯದ ಜೊತೆಗೆ ಸತ್ಯಸಂಧತೆ ಮತ್ತು 
ಸಾಮಾನ್ಯ ಬುದ್ದಿಗೂ ವಿರುದ್ಧವಾದ ಹಾಗೂ ನೈತಿಕವಾಗಿಯೂ ಕೇಳ್ಳಟ್ಟದ ವಿಷಯಗಳನ್ನು ನೋಡಿದಾಗ ಈ ಪದಗಳ ಪೂರ್ಣ ಮಹತ್ವದ 
ಕುರ್‌ಆನಿನ ಹೊರತು ಬೈಬಲ್‌ ಮತ್ತಿತರ ಧರ್ಮಗ್ರ. ೦ಥಗಳನ್ನೂ ಓದಿದಾಗ ಅರಿವಾಗುತ್ತದೆ. ಆ ಗ್ರಂಥಗಳನ್ನು ಓದಿದ ಬಳಿಕ, ಮನುಷ್ಯ 
ಕುರ್‌ಆನನ್ನು ಓದಿದಾಗ ಇದು ಎಂತಹ ಶುದ್ಧ ಮತ್ತು ಪಾವನ ಗ್ರಂಥವೆಂದು ಅವನಿಗೆ ಮನವರಿಕೆಯಾಗುವುದು. 

6. ಅಂದರೆ ಇದಕ್ಕೆ ಮುಂಚೆ ಗ್ರಂಥದವರು ವಿವಿಧ ಪಥಬ್ರಷ್ಟತೆಗಳಲ್ಲಿ ಸಿಲುಕಿ ಅನೇಕ ಪಂಗಡಗಳಲ್ಲಿ ಹರಿಹಂಚಿ ಹೋಗಲು, 
ಅಲ್ಲಾಹನು ಅವರ ಮಾರ್ಗದರ್ಶನಕ್ಕಾಗಿ ಸ್ಪಷ್ಟ ಆಧಾರ ಪ್ರಮಾಣ ಕಳಿಸುವಲ್ಲಿ ಏನೋ ಲೋಪ ಮಾಡಿದ್ದಾನೆಂಬುದು ಕಾರಣವಲ್ಲ; 
ನಿಜವಾಗಿ ಅವರು ಅಲ್ಲಾಹನಿಂದ ಮಾರ್ಗದರ್ಶನ ಬಂದ ಬಳಿಕವೇ ಈ ನೀತಿಯನ್ನನುಸರಿಸಿದ್ದರು. ಆದ್ದರಿಂದ ಅವರ ಪಥಭ್ರಷ್ಠತೆಗೆ 
ಸ್ವತಃ ಅವರೇ ಕಾರಣಕರ್ತರಾಗಿದ್ದಾರೆ. ಏಕೆಂದರೆ ಅವರಿಗೆ ಸತ್ಯತಲುಪಿಸುವ ಹೊಣೆ ಪೂರ್ಣಗೊಂಡಿತ್ತು. ಇನ್ನು, ಅವರ ಗ್ರಂಥಗಳು 
ಪರಿಶುದ್ಧವಾಗಿಲ್ಲದಿರುವಾಗ ಮತ್ತು ಅವು ನೇರ ಮತ್ತು ಸರಿಯಾದ ಶಿಕ್ಷಣಗಳನ್ನು ಹೊಂದಿಲ್ಲದಿರುವಾಗ, ಈಗ ಅಲ್ಲಾಹನು ಒಂದು ಸ್ಪಷ್ಟ 
ಆಧಾರ ಪ್ರಮಾಣವೆಂಬ ನೆಲೆಯಲ್ಲಿ ತನ್ನ ಓರ್ವ ಸಂದೇಶವಾಹಕನನ್ನು ಕಳಿಸಿ, ಅವರ ಮೂಲಕ ನೇರವಾದ ಮತ್ತು ಸರಿಯಾದ 
ಶಿಕ್ಷಣಗಳನ್ನೊಳಗೊಂಡ ಗ್ರಂಥವನ್ನಿಳಿಸಿ ಅವರ ಮೇಲೆ ತನ್ನ ಹೊಣೆಯನ್ನು ಪೂರ್ತಿಗೊಳಿಸಿದನು. 

ಇನ್ನು ಇದರ ನಂತರವೂ ಅವರು ಭಿನ್ನ ಭಿನ್ನರಾದರೆ ಅದರ ಹೊಣೆಯು ಅವರ ಮೇಲೆಯೇ ಇರುವಂತಾಗಲಿಕ್ಕಾಗಿ ಹಾಗೂ 
ಅವರು ಅಲ್ಲಾಹನ ಎರುದ್ಧ ಯಾವುದೇ ನೆಪವನ್ನು ಹೂಡದಿರಲಿಕ್ಕಾಗಿ ಆಗಿದೆ. ಇದನ್ನು ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಹೇಳಲಾಗಿದೆ. 
ಉದಾಹರಣೆಗೆ: ಅಲ್‌ ಬಕರ: 213-253; ಆಲಿ ಇಮ್ರಾನ್‌: 19; ಅಲ್‌ ಮಾಇದ: 44-50; ಯೂನುಸ್‌: 93; ಅಶ್ಶೂರಾ: 13-15; 
ಅಲ್‌ ಜಾಸಿಯ: 16-18 ಅದರೊಂದಿಗೆ ಈ ಸೂಕ್ತಗಳಿಗೆ ತಪ್ಪೀಮುಲ್‌ ಕುರ್‌ಆನಿನಲ್ಲಿ ಬರೆದ ಟಿಪ್ಪಣಿಗಳನ್ನು ಓದಿದರೆ. ವಿಷಯವನ್ನು 
ಗ್ರಹಿಸಲು ಸುಲಭವಾಗಬಹುದು. 

7. ಅಂದರೆ ಮುಹಮ್ಮದ್‌(ಸ) ಇಂದು ಸಮರ್ಪಿಸುತ್ತಿರುವ ಧರ್ಮವನ್ನೇ ಅದರ ಶಿಕ್ಷಣವನ್ನೇ ಈ ಹಿಂದೆ ಗ್ರಂಥದವರಿಗೆ ಅವರ 
ಬಳಿಗೆ ಬಂದಿದ್ದ ಪ್ರವಾದಿಗಳು ಮತ್ತು ಅವರಿಗೆ ಅವತೀರ್ಣಗೊಂಡಿದ್ದ ಗ್ರಂಥಗಳು ನೀಡಿದ್ದುವು ಮತ್ತು ಅವರು ಅನಂತರ ಕಾಲದಲ್ಲಿ ವಿವಿಧ 
ಮತ ಧರ್ಮಗಳಾಗಿ ಮಾಡಿಕೊಂಡಿದ್ದ ಯಾವುದೇ ಮಿಥ್ಯ ವಿಶ್ವಾಸಗಳು ಮತ್ತು ತಪ್ಪು ಆಚಾರಗಳನ್ನು ಅವರಿಗೆ ಆದೇಶಿಸಲಾಗಿರಲಿಲ್ಲ. 
ಸರಿಯಾದ ಮತ್ತು ನೇರವಾದ ಧರ್ಮವು ಯಾವಾಗಲೂ ಒಂದೇ ಆಗಿತ್ತು. ಅದು ಅಲ್ಲಾಹನನ್ನು ಮಾತ್ರ ಆರಾಧಿಸುವುದು, ಅವನೊಂದಿಗೆ 
ಯಾರನ್ನೂ ಅದರಲ್ಲಿ ಸೇರ್ಪಡೆಗೊಳಿಸದಿರುವುದು, ಎಲ್ಲೆಡೆಯಿಂದಲೂ ಮುಖ ತಿರುಗಿಸಿ ಏಕಾಗ್ರತೆಯೊಂದಿಗೆ ಮಾನವನು ಅಲ್ಲಾಹನ 
ಉಪಾಸಕ ಮತ್ತು ವಿಧೇಯನಾಗಿರುವುದು. ನಮಾರು್‌ ಸಂಸ್ಥಾಪಿಸುವುದು ಮತ್ತು ರುಕಾತ್‌ ಪಾವತಿಸುವುದೇ ಆಗಿದೆ. (ಹೆಚ್ಚಿನ ವಿವರಣೆಗಾಗಿ 
ನೋಡಿರಿ- ತಪ್ಪೀಮುಲ್‌ ಕುರ್‌ಆನ್‌ ಭಾಗ-2 ಆಲ್‌ ಅಆ್‌ರಾಫ್‌: ಟಿ.19, ಯೂನುಸ್‌: ಟಿ.108-109, ಭಾಗ-3 ಅರ್ರೂಮ್‌: 
ಟಿ.43-47, ಭಾಗ-4 ಅರುಬ್ದುಮರ್‌ ಟಿ.3-4) 


ಕಾಂಡ - 30 


98. ಆಲ್‌ ಬಯ್ಯಿನಃ 293 


೭ ಗ ಸ %, (ಕ್ಲಿ ಸಿ 
6,554 Sl OKIE Bag Sp Ae ads 


> ದ ಬ oA ೨೩ ಕ 
(ಹಿನ oes NE ಟು 
& 645 [No (CAS dibs 392 ಸ್ಸ ಬಂತ i pe ಟಿ ೨ NES 325) 


7 lid ರ: 


(6-8) ಗ್ರಂಥದವರು ಹಾಗೂ ಬಹುದೇವಾರಾಧಕರ ಪೈಕಿ ಸ ಸತ್ಯನಿಷೇಧಿಗಳಾಗಿರುವವರು* ಖಂಡಿತವಾಗಿಯೂ 
ನರಕಾಗ್ನಿಯಲ್ಲಿ ಬೀಳುವರು ಮತ್ತು ಸದಾಕಾಲ ಅದರಲ್ಲಿರುವರು. ಇವರು ಅತ್ಯಂತ ನಿಕೃಷ್ಟ ಸೃಷ್ಟಿಗಳು. ತ ಸತ್ಯವಿಶ್ವಾಸ 
ಸ್ವೀಕರಿಸಿದವರೂ ಸತ್ಯರ್ಮ ಮಾಡಿದವರೂ ಅತ್ಯುತ್ತಮ ಸ್ಥ ೃಷ್ಟಿಗಳು. 1 ಅವರ ಪ್ರತಿಫಲ ಅವರ ಪ್ರಭುವಿನ ಬಳಿ ಶಾಶ್ಚತ 
ನಿವಾಸದ ಸ್ಪರ್ಫೋದ್ಯಾನಗಳಾಿವೆ. ಅವುಗಳ ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವುವು. ಅವರು ಅವುಗಳಲ್ಲಿ 
ಸದಾಕಾಲ ವಾಸಿಸುವರು. ಅಲ್ಲಾಹ್‌ ಅವರಿಂದ ಸಂಪ್ರೀತನಾದನು ಮತ್ತು ಅವರು ಅಲ್ಲಾಹನಿಂದ ಸಂಪ್ರೀತರಾದರು. 
ತನ್ನ ಪ್ರಭುವನ್ನು ಭಯಪಟ್ಟವನಿಗೆ ಇದೆಲ್ಲವೂ ಇದೆ." 


8. ಇಲ್ಲಿಕುಪ್ರ್‌ ಎಂದರೆ ಮುಹಮ್ಮದ್‌(ಸ) ಅವರನ್ನು ನಿರಾಕರಿಸುವುದಾಗಿದೆ. ತಾತ್ಸರ್ಯವೇನೆಂದರೆ, ಬಹುದೇವಾರಾಧಕರು ಮತ್ತು 
ಗ್ರಂಥದವರಲ್ಲಿ Apa ಈ ಸಂದೇಶವಾಹಕರ ಆಗಮನದ ಬಳಿಕ ಅವರನ್ನು ನಿರಾಕರಿಸಿದರೋ ವಸ್ತುತಃ ಅವರು ಸ್ವಯಂ ಒಂದು ಸ್ಥ 
ಆಧಾರ ಪ್ರಮಾಣವಾಗಿದ್ದು ಅತ್ಯಂತ ಸರಿಯಾದ ಬರಹಗಳನ್ನೊಳಗೊಂಡ ಪಾವನ ಗ್ರಂಥವನ್ನು ಅವರಿಗೆ ಓದಿ ಕೇಳಿಸಲಾಗುತ್ತದೆ- ಅವರ. 
ಅಂತಿಮ ಗತಿಯು ಮುಂದೆ ವಿವರಿಸಲಾಗುವಂತೆ ಇರುವುದು. 

9. ಅಂದರೆ ದೇವನ ಸೃಷ್ಟಿಗಳಲ್ಲಿ ಅವರಷ್ಟು ನಿಕೃಷ್ಟರು ಯಾರೂ ಇಲ್ಲ, ಅವರು ಪ್ರಾಣಿಗಳಿಗಿಂತಲೂ ಕಡೆಯಾಗಿರುವವರು. ಏಕೆಂದರೆ 
ಪ್ರಾಣಿಗಳಿಗೆ ಬುದ್ಧಿ ಮತ್ತು ಸ್ವಾತಂತ್ರ್ಯವಿಲ್ಲ; ಆದರೆ ಇವರು ಬುದ್ದಿ ಮತ್ತು ಸ್ಥಾತಂತ್ರ್ಯವಿರುತ್ತಾ ಸತ್ಯದಿಂದ ಮುಖ ತಿರುಗಿಸುತ್ತಿದ್ದಾರೆ. 

10. ಅಂದರೆ ಅವರು ದೇವನ ಸೃಷ್ಟಿಗಳಲ್ಲಿ ಅತ್ಯಂತ ಶ್ರೇಷ್ಠರಾಗಿದ್ದಾರೆ. ದೇವಚರರಿಗಿಂತಲೂ ಶ್ರೇಷ್ಠ! ಏಕೆಂದರೆ ದೇವಚರರಿಗೆ 
ಆಜ್ಹೋಲ್ಲಂಘನೆ ಮಾಡುವ ಸ್ಥಾತಂತ್ರ್ಯ ವಿಲ್ಲ. ಇವರು ಆ ಸ್ಥಾಶಂತ್ರ್ಯವಿರುತ್ತಾ ಆಜ್ಞಾಪಾಲನೆ ಮಾಡುತ್ತಾರೆ. 

11. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ದೇವನಿಂದ ನಿರ್ಭೀತನಾಗದೆ ಮತ್ತು ಅವನ ಮುಂದೆ ಉದ್ದಟತನ ತೋರದೆ, ಈ 
ಲೋಕದಲ್ಲಿ, ನಾನು ಶಿಕ್ಷೆಗೆ ಗುರಿಯಾಗಬಲ್ಲಂತಹ ಏನಾದರೂ ಕೃತ್ಯ ನನ್ನಿಂದ ಆಗಿರಬಹುದೋ ಎಂದು ಹೆಜ್ಜೆ ಹೆಜ್ಜೆಗೂ ಹೆದರುತ್ತಾ ಜೀವನ 
ನಡೆಸುತ್ತಿರುವವನಿಗೆ ಅಲ್ಲಾಹನ ಬಳಿ ಈ ಪ್ರತಿಫಲವಿದೆ. 


ಪಾಪಾ 
pe 


ಕಾಂಡ - 30 


99. ಅಮ್ದಿಲ್‌ರುಾಲ್‌ 


ಹೆಸರು 
ಪ್ರಥಮ ಸೂಕ್ತದ (8) "ಯುಲ್‌ ರಾಲಹಾ' ಎಂಬ ಪದದಿಂದ ತೆಗೆಯಲಾಗಿದೆ. 
ಅವತೀರ್ಣಕಾಲ 


ಇದು ಮಕ್ಕಾದಲ್ಲಿ ಅವತೀರ್ಣಗೊಂಡಿತೋ, ಮದೀನದಲ್ಲೋ ಎಂಬ ಬಗ್ಗೆ ಭಿನ್ನಾಭಿಪ್ರಾಯವಿದೆ. ಇಬ್ನು ಮಸ್‌ವೂದ್‌, 
ಅತಾಆ್‌, ಜಾಬಿರ್‌ ಮತ್ತು ಮುಜಾಹಿದ್‌- ಇದು ಮಕ್ಕಾದ ಅಧ್ಯಾಯವೆಂದು ಹೇಳುತ್ತಾರೆ. ಇಬ್ನು ಅಬ್ಬಾಸ್‌ರ ಒಂದು 
ಹೇಳಿಕೆಯೂ ಇದನ್ನು ಸಮರ್ಥಿಸುತ್ತದೆ. ತದ್ವಿರುದ್ಧವಾಗಿ ಕತಾದ ಮತ್ತು ಮಕಾತಿಲ್‌ರವರು ಇದು ಮದೀನದ್ದೆಂದು ಹೇಳುತ್ತಾರೆ. 
ಇಬ್ನು ಅಬ್ಬಾಸ್‌ರದೇ ಇನ್ನೊಂದು ಹೇಳಿಕೆಯು ಇದರ ಸಮರ್ಥನೆಯಲ್ಲಿದೆ. ಇದು ಮದೀನದ್ದೆಂಬುದಕ್ಕೆ ಅಬೂ ಸಈದ್‌ 
ಖುದ್ರೀಯವರಿಂದ ಇಬ್ನು ಅಬೀ ಹಾತಿಮ್‌ ಉಲ್ಲೇಖಿಸಿರುವ ವರದಿಯಿಂದ ಆಧಾರ ಪಡೆಯಲಾಗುತ್ತದೆ. ಅವರು ಹೇಳುತ್ತಾರೆ- 
1 (5,5 0 05೫556 SEO ಎಂಬ ಸೂಕ್ತ ಅವಶೀರ್ಣಗೊಂಡಾಗ ನಾನು ಕೇಳಿದೆ: 
ಅಲ್ಲಾಹನ ಸಂದೇಶವಾಹಕರೇ!। ನಾನು ನನ್ನ ಕರ್ಮಗಳನ್ನು ನೋಡುವವನಿದ್ದೇನೆಯೇ? ಅವರು ಹೌದೆಂದು ಉತ್ತರಿಸಿದರು. 
ನಾನು ಕೇಳಿದೆ: ಈ ದೊಡ್ಡ ದೊಡ್ಡ ಪಾಪಗಳನ್ನೇ? ಅವರು ಹೌದೆಂದರು. ನಾನು ಕೇಳಿದೆ: ಈ ಸಣ್ಣ ಸಣ್ಣ ಪಾಪಗಳೂ ಕೂಡಾ? 
ಪ್ರವಾದಿ(ಸ) ಹೌದೆಂದು ಹೇಳಿದರು. ಆಗ ನಾನು ಹೇಳಿದೆ- ಹಾಗಾದರೆ ನಾನು ನಾಶವಾಗಿ ಹೋದೆ. ಪ್ರವಾದಿ(ಸ) ಹೇಳಿದರು: 
ಅಬೂ ಸಶಠಃದ್‌! ಸಂತೋಷ ಪಡಿರಿ. ಪ್ರತಿಯೊಂದು ಸತ್ಯರ್ಮಕ್ಕೂ ಹತ್ತು ಪಟ್ಟು ಪುಣ್ಯವಿರುವುದು. ಈ ಹದೀಸ್‌ನಿಂದ ಈ 
ಅಧ್ಯಾಯವು ಮದೀನಾದ್ದೆಂಬುದಕ್ಕೆ ಆಧಾರ ಸಿಗುತ್ತದೆ. ಅಬೂ ಸಶಃದ್‌ ಖುದ್ರೀ(ರ) ಮದೀನಾದ ನಿವಾಸಿಯಾಗಿದ್ದರು. ಬದ್ರ್‌ 
ಯುದ್ಧದ ನಂತರವೇ ಅವರು ಪ್ರೌಢಾವಸ್ಥೆಗೆ ತಲುಪಿದ್ದರು. ಅವರು ಹೇಳುವಂತೆ, ಈ ಅಧ್ಯಾಯ ಅವರ ಉಪಸ್ಥಿತಿಯಲ್ಲಿ 
ಅವತೀರ್ಣಗೊಂಡಿದ್ದರೆ ಅದು ಮದೀನಾದ್ದೇ ಆಗಿರಬೇಕು. ಆದರೆ ಸೂಕ್ತಗಳು ಮತ್ತು ಅಧ್ಯಾಯಗಳ ಅವಶೀರ್ಣದ ಹಿನ್ನಲೆಯ 
ಬಗ್ಗೆ ಸಹಾಬಿಗಳು ಮತ್ತು ತಾಬಿಈಗಳ ವಿಧಾನದ ಕುರಿತು ನಾವು ಅದ್ದಹ್ರ್‌ ಅಧ್ಯಾಯದ ಮುನ್ನುಡಿಯಲ್ಲಿ ವಿವರಿಸಿದ್ದೇವೆ. 
ಆದ್ದರಿಂದ ಯಾವುದೇ ಸಹಾಬಿಯ, ಈ ಸೂಕ್ತ ಇಂತಹ ಸಂದರ್ಭದಲ್ಲಿ ಅವತೀರ್ಣಗೊಂಡಿತೆಂಬ ಮಾತು ಅದು ಅದೇ 
ಸಂದರ್ಭದಲ್ಲಿ ಅವತೀರ್ಣಗೊಂಡಿತೆಂಬುದಕ್ಕೆ ಪುರಾವೆಯಾಗುವುದಿಲ್ಲ ಅಬೂ ಸಈದ್‌ರವರು ಪ್ರೌಢಾವಸ್ಥೆಗೆ ತಲುಪಿ 
ಪ್ರವಾದಿಯವರ ಬಾಯಿಂದ ಪ್ರಥಮ ಬಾರಿ ಈ ಅಧ್ಯಾಯವನ್ನು ಆಲಿಸುವಾಗ ಅದರ ಕೊನೆಯ ಸೂಕ್ತದಿಂದ ಭಯಭೀತರಾಗಿ 
ಪ್ರವಾದಿಯವರೊಂದಿಗೆ ಮೇಲಿನಂತೆ ಪ್ರಶ್ನೆಗಳನ್ನು ಕೇಳಿರಬಹುದು ಮತ್ತು ಘಟನೆಯನ್ನು, ಈ ಸೂಕ್ತ ಅವತೀರ್ಣಗೊಂಡಾಗ 
ನಾನು ಪ್ರವಾದಿಯವರಲ್ಲಿ ವಿಚಾರಿಸಿದೆ ಎಂದು ಹೇಳಿರಬಹುದು. ಒಂದು ವೇಳೆ ಈ ವರದಿ ಮುಂದಿಲ್ಲದಿದ್ದರೆ, ಕುರ್‌ಆನನ್ನು 
ಅರಿತು ಓದುವವನು ಇದು ಮಕ್ಕಾದ ಅಧ್ಯಾಯವೆಂದೇ ಭಾವಿಸುವನು. ಅಷ್ಟೇ ಅಲ್ಲ ಅದರ ವಿಷಯ ಮತ್ತು ಶೈಲಿಯಿಂದ 
ಇದು ಇಸ್ಲಾಮಿನ ಮೂಲಭೂತ ಸಿದ್ಧಾಂತಗಳು ಚುಟುಕಾಗಿ ಮನಮುಟ್ಟುವ ರೀತಿಯಲ್ಲಿ ಜನರ ಮುಂದಿಡುತ್ತಿದ್ದ ಮಕ್ಕಾದ 
ಆರಂಭ ಕಾಲದಲ್ಲಿ ಅವತೀರ್ಣಗೊಂಡಿರಬೇಕೆಂದು ಅವನಿಗೆ ಭಾಸವಾಗಬಹುದು. 
ಚರ್ಚಾ ವಿಷಯ 

ಇದರ ವಿಷಯ ಮರಣಾನಂತರದ ಇನ್ನೊಂದು ಜೀವನ ಮತ್ತು ಅದರಲ್ಲಿ ಮಾನವನು ಈ ಲೋಕದಲ್ಲಿ ಮಾಡಿದ ಸಕಲ 
ಕರ್ಮಗಳು ಅವನ ಮುಂದೆ ಬರುವ ಕುರಿತಾಗಿದೆ. ಮೊತ್ತ ಮೊದಲು ಮೂರು ಸಂಕ್ಷಿಪ್ತ ವಾಕ್ಯಗಳಲ್ಲಿ ಮರಣದ ನಂತರ 
ಇನ್ನೊಂದು ಜೀವನ ಹೇಗೆ ಉಂಟಾಗುವುದು ಮತ್ತು ಮಾನವನಿಗೆ ಅದು ಹೇಗೆ ಗಾಬರಿಯ ವಿಷಯವಾಗುವುದೆಂದು 
ತಿಳಿಸಲಾಗಿದೆ. ಅನಂತರ ಎರಡು ವಾಕ್ಯಗಳಲ್ಲಿ ಮಾನವನು ನಿಶ್ಚಿಂತೆಯಿಂದ ಎಲ್ಲ ರೀತಿಯ ಕರ್ಮಗಳನ್ನು ಮಾಡುತ್ತಿದ್ದ ಈ 


ಕಾಂಡ - 30 


99. ಅಯ್ದುಲ್‌ರಾಲ್‌ 295 


ಭೂಮಿ ಒಂದು ಸಮಯದಲ್ಲಿ ತನ್ನ ಕರ್ಮಗಳ ಸಾಕ್ಷ್ಯ ನೀಡುವುದು ಎಂದು ಅಂತರಾಳದಲ್ಲೂ ಭಾವಿಸದ ಈ ನಿರ್ಜೀವ ವಸ್ತು 
ಅಲ್ಲಾಹನ ಅಪ್ಪಣೆಯಂತೆ ಮಾತನಾಡುವುದು ಮತ್ತು ಅವನು ಯಾವಾಗ, ಎಲ್ಲಿ, ಎಂತಹ ಕೃತ್ಯಗಳನ್ನು ಮಾಡಿದ್ದಾನೆ ಎಂದು 
ಒಬ್ಬೊಬ್ಬ ಮನುಷ್ಯನ ಕುರಿತು ವಿವರಿಸುವುದು. ಅನಂತರ ಹೀಗೆ ಹೇಳಲಾಗುತ್ತದೆ. ಅಂದು ಭೂಮಿಯ ನಾನಾ ಭಾಗಗಳಿಂದ 
ತಮ್ಮ ಕರ್ಮಗಳನ್ನು ನೋಡಲಿಕ್ಕಾಗಿ ತಂತಮ್ಮ ಸಮಾಧಿಗಳಿಂದ ಎದ್ದು ಬರುವರು. ಈ ಕರ್ಮಗಳ ಪ್ರದರ್ಶನವು ಎಷ್ಟು 
ಸಂಪೂರ್ಣ ಮತ್ತು ಸಮಗ್ರವಾಗಿರುವುದೆಂದರೆ ಅಣುಗಾತ್ರದಷ್ಟಾದರೂ ಸತ್ಕರ್ಮ ಅಥವಾ ದುಷ್ಕರ್ಮವು ಮುಂದೆ ಬರದೆ 
ಇರಲಾರದು, 


ಕಾಂಡ - 39 


ತ 
ಚತ 
99. ಅಮ್ಲಿಲ್‌ರಾಲ್‌ 


(ಅವತೀರ್ಣ - ಮದೀನಾದಲ್ಲಿ) 
ಸೂಕ್ಷಗಳು: 8 ರುಕೂಆ್‌: 1 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 

ಕ ಕ್ತಿ SAAR A Ae Xe A A 

OWLS ISSN ೬9,1560 ೬೪ I 9 

(1-8) ಭೂಮಿಯು ತನ್ನ ಸಂಪೂರ್ಣ ಉಗ್ರತೆಯೊಂದಿಗೆ ಕುಲುಕಲ್ಪಡುವಾಗ,* ಭೂಮಿಯು ತನ್ನೊಳಗಿನ ಸಕಲ 
ಹೊರೆಗಳನ್ನೂ ಹೊರ ಹಾಕಿ ಬಿಡುವಾಗ' ಮತ್ತು ಮನುಷ್ಯನು "ಇದಕ್ಕೇನಾಗುತ್ತಿದೆ?' ಎನ್ನುವಾಗ ಅಂದು ಅದು ತನ್ನ 
CEES A ESERIES ETI 


1. WY ೨8 212) (ಭೂಮಿಯು ತನ್ನ ಸಂಪೂರ್ಣ ಉಗ್ರತೆಯೊಂದಿಗೆ ಕುಲುಕಲ್ಪಡುವಾಗ) ಎಂಬುದು ಮೂಲ 
ಪದಗಳಾಗಿವೆ. ಜೋರಾಗಿ ನಿರಂತರ ಚಲನೆ ನೀಡುವುದಕ್ಕೆ "ರುಲ್‌ರುಲ' ಎನ್ನುತ್ತಾರೆ. 

ಈ ಸೂಕ್ತದ ಅರ್ಥ ಭೂಮಿಯನ್ನು ಆಘಾತದ ಮೇಲೆ ಆಘಾತ ೀಡಿ ತೀವ್ರವಾಗಿ ಕುಲುಕುವುದಾಗಿದೆ. ಭೂಮಿಯನ್ನು 
ಕುಲುಕಲಾಗುವುದೆಂದು ಹೇಳಿರುವುದರಿಂದ ಈ ಕುಲುಕಾಟವು ಯಾವುದೇ ಸ್ಥಳ, ಭಾಗ ಅಥವಾ ಪ್ರದೇಶದಲ್ಲಾಗಿರದೆ ಇಡೀ ಭೂಮಿಯನ್ನು 
ಕುಲುಕಲಾಗುವುದು ಎಂಬರ್ಥ ಸ್ವಯಂ ಹೊರಡುತ್ತದೆ. ಈ ಭೂಕಂಪನದ ತೀವ್ರತೆಯು ಗರಿಷ್ಠ ಮಟ್ಟದ್ದಾಗಿರುವುದು. ಕೆಲವು ವ್ಯಾಖ್ಯಾನಕಾರರು 
ಈ ಭೂಕಂಪನವು ಕಿಯಾಮತ್‌ನ ಪ್ರಥಮ ಹಂತದಲ್ಲಿ ಉಂಟಾಗುವ ಕಂಪನವೆಂದಿದ್ದಾರೆ. ಈ) ಅಂದರೆ ಭೂಮಿಯ ಎಲ್ಲ ಜೀವಿಗಳೂ 
ನಾಶವಾಗುವುದು ಮತ್ತು ಈ ಲೋಕವು ಅಸ್ತವ್ಯಸ್ತವಾಗುವುದು. ಆದರೆ ವ್ಯಾಖ್ಯಾನಕಾರರಲ್ಲಿ ಒಂದು ದೊಡ್ಡ ವಿಭಾಗವು ಅದು ಕಿಯಾಮತ್‌ನ 
ಎರಡನೆ ಹಂತದ ಭೂಕಂಪನವೆಂದಿದ್ದಾರೆ. ಅಂದರೆ ಹಿಂದಿನ ಮತ್ತು ಮುಂದಿನ ಎಲ್ಲ ಮಾನವರೂ ಪುನಃ ಜೀವಂತ ಎದ್ದೇಳುವ ಸಮಯ. 
ಈ ಎರಡನೇ ವ್ಯಾಖ್ಯಾನವೇ ಸರಿಯಾಗಿದೆ. ಏಕೆಂದರೆ ಅನಂತರ ಸಂಪೂರ್ಣ ವಿಷಯವು ಅದನ್ನೇ ಸೂಚಿಸುತ್ತದೆ. 

2.ಇದು ಇನ್ನಿಕಾಕ್‌ ಅಧ್ಯಾಯದಲ್ಲಿ ಹೇಳಿದ ವಿಷಯವೇ ಆಗಿದೆ. ೬ ಆಟ ಪ; (ಅದರೊಳಗಿರುವುದನ್ನೆಲ್ಲ! ಅದು ಹೊರ 
ಹಾಕಿ ಸಂಪೂರ್ಣ ಖಾಲಿಯಾಗುವುದು) ಇದಕ್ಕೆ ಅನೇಕ ಅರ್ಥಗಳಿವೆ. (1) ಸತ್ತು ಹೋದ ಮಾನವರು ಈ ಭೂಮಿಯೊಳಗೆ ಯಾವ 
ರೂಪದಲ್ಲಿ, ಯಾವ ಸ್ಥಿತಿಯಲ್ಲಿದ್ದರೋ ಅವರೆಲ್ಲರನ್ನೂ ಅದು ಉಗುಳಿ ಹೊರ ಹಾಕುವುದು. ಮುಂದಿನ ವಾಕ್ಯವು, ಆಗ ಅವರ ಶರೀರದ 
ಚದುರಿ ಹೋದ ಭಾಗಗಳು ಒಂದಾಗಿ, ಅವರು ಮೊದಲು ಇದ್ದ ಸ್ಥಿತಿಯಲ್ಲೇ ಪುನಃ ಅದೇ ರೂಪದಲ್ಲಿ ಜೀವಂತಗೊಳ್ಳುವರೆಂದು 
ಸೂಚಿಸುತ್ತದೆ. ಹಾಗಿಲ್ಲದಿರುತ್ತಿದ್ದರೆ ಈ ಭೂಮಿಗೇನಾಗುತ್ತಿದೆ ಎಂದು ಅವರು ಹೇಳುವುದು ಹೇಗೆ? (2) ಕೇವಲ ಮರಣ ಹೊಂದಿದ 
ಮಾನವರನ್ನು ಅದು ಹೊರ ಹಾಕುವುದಲ್ಲ ಅದರ ಜೊತೆಗೆ ಅವರ ಹಿಂದಿನ ಜೀವನದ ಮಾತು-ಕೃತಿಗಳು ಹಾಗೂ ಚಲನವಲನಗಳೆಲ್ಲವನ್ನೂ 
ಹೊರ ಹಾಕುವುದು. ಭೂಮಿಯು ತನ್ನ ಮೇಲೆ ಗತಿಸಿದ ಸ್ಥಿತಿಗತಿಗಳನ್ನು ವಿವರಿಸುವುದು ಎಂಬ ಮುಂದಿನ ವಾಕ್ಯವು ಇದನ್ನು ಸೂಚಿಸುತ್ತದೆ. 
(3) ಕೆಲವು ವ್ಯಾಖ್ಯಾನಕಾರರು ಹೇಳುವಂತೆ, ಚಿನ್ನ, ಬೆಳ್ಳಿ, ವಜ್ರ-ವೈಢೂರ್ಯಗಳ ಅಪಾರ ಭಂಡಾರವನ್ನು ಅದು ಹೊರ ಹಾಕುವುದು. 
ಅಲ್ಲಿಮಾನವನು ಈ ಲೋಕದಲ್ಲಿ ಜೀವ ಬಿಡುತ್ತಿದ್ದ ವಸ್ತುಗಳು ಇವೇ ಆಗಿವೆಯೆಂದು ನೋಡುವನು. ಅದಕ್ಕಾಗಿಯೇ ಅವನು ಕೊಲೆಗಳನ್ನು 
ಮಾಡಿದ್ದನು, ಹಕ್ಕುದಾರರ ಹಕ್ಕುಗಳನ್ನು ಕಬಳಿಸಿದ್ದನು, ಕಳ್ಳತನ ಮಾಡಿದ್ದನು, ದರೋಡೆಗೈದಿದ್ದನು, ನೆಲ-ಜಲಗಳಲ್ಲಿಕೊಳ್ಳಿ ಹೊಡೆದಿದ್ದನು, 
ಯುದ್ಧ ರಂಗಗಳನ್ನು ಸಜ್ಜುಗೊಳಿಸಿದ್ದನು ಮತ್ತು ಜನಾಂಗಕ್ಕೆ ಜನಾಂಗಗಳನ್ನೇ ನಾಶ ಪಡಿಸಿದ್ದನು. ಇಂದು ಅದೆಲ್ಲವೂ ಅವನ ಮುಂದಿವೆ. 


ಕಾಂಡ - 39 


99. ಅದ್ಬಿಲ್‌ರಭಾಲ್‌ 297 


PENT RE ತ WATE * 37 


EEE SOLS EO SRO ಹಿ 


(ಮೇಲೆ ಗತಿಸಿದ) ಸ್ಥಿತಿಗತಿಗಳನ್ನು ವಿವರಿಸುವುದು." ಏಕೆಂದರೆ ನಿನ್ನಪ್ರಭು ಅದಕ್ಕೆ (ಹಾಗೆ ಮಾಡಲು) ಅಪ್ಪಣೆ ಕೊಟ್ಟರು 
ವನು. ಅಂದು ಜನರು ವಿಭಿನ್ನ ಸ್ಥಿತಿಗಳಲ್ಲಿ ಮರಳುವರು. (ಇದು) ಅವರ ಕರ್ಮಗಳನ್ನು ಅವರಿಗೆ ತೋರಿಸಲಿಕ್ಕಾಗಿ," 


ಆದರೆ ಯಾವ ಪ್ರಯೋಜನಕ್ಕೂ ಬಾರದು. ಮಾತ್ರವಲ್ಲ ತಿರುಗಿ ಅದು ಅಲ್ಲಾಹನ ಶಿಕ್ಷೆಯ ಸಾಧನಗಳಾಗಿ ಬಿಟ್ಟಿವೆ. 

3. ಮಾನವ ಎಂದರೆ ಪ್ರತಿಯೋರ್ವ ಮಾನವನೂ ಆಗಿರಬಹುದು. ಏಕೆಂದರೆ ಜೀವಂತ ಎದ್ದಾಗ ಅವನ ಪ್ರಥಮ ಪ್ರತಿಕ್ರಿಯೆ 
ಇದೇನಾಗುತ್ತಿದೆ ಎಂದಾಗಿರುವುದು. ಅನಂತರ ಅವನಿಗೆ ಇದು ನಿರ್ಣಾಯಕ ದಿನವಾಗಿದೆಯೆಂದು ಸ್ಪಷ್ಟವಾಗುವುದು. ಮಾನವ ಎಂದರೆ 
ಪರಲೋಕವನ್ನು ನಿರಾಕರಿಸುವ ಮಾನವನೂ ಆಗಿರಬಹುದು. ಏಕೆಂದರೆ ಯಾವುದನ್ನು ಅವನು ಅಸಂಭವವೆಂದು ಭಾವಿಸಿದ್ದನೋ ಅದು 
ಅವನ ಮುಂದೆ ಪ್ರತ್ಯಕ್ಷವಾಗಿರುವುದು. ಅದರಿಂದ ಅವನು ಗಾಬರಿಗೊಳ್ಳುವನು. ನೈಜ ವಿಶ್ವಾಸಿಗಳಿಗೆ ಗಾಬರಿ-ವಿಸ್ಮಯ ಉಂಟಾಗದು. 
ಏಕೆಂದರೆ ಇವೆಲ್ಲವೂ ಅವನ ವಿಶ್ವಾಸ-ನಂಬಿಕೆಗಳಿಗನುಸಾರವಾಗಿಯೇ ಇರುವುದು. ಒಂದು ಹಂತದವರೆಗೆ ಈ ಎರಡನೇ ಅರ್ಥವನ್ನು 
ಯಾಸೀನ್‌ ಅಧ್ಯಾಯದ 52ನೇ ಸೂಕ್ತ ಸಮರ್ಥಿಸುತ್ತದೆ. ಅದರಲ್ಲಿ ಹೀಗಿದೆ- ಆಗ ಪರಲೋಕವನ್ನು ನಿರಾಕರಿಸುವವರು ಹೇಳುವರು- 
ಟೆ 44 3 "ನಮ್ಮನ್ನು ನಮ್ಮ ಶಯನಗೃಹಗಳಿಂದ ಎಬ್ಬಿಸಿದವರಾರು ಎಂದು ಕೇಳುವರು'' ಅವರಿಗೆ ಹೀಗೆ ಉತ್ತರ ಸಿಗುವುದು- 
op 81) ಹ 1 48) 4 1 "ಇದು ದಯಾಮಯನಾದ ದೇವನು ವಾಗ್ದಾನ ಮಾಡಿದುದೇ ಆಗಿದೆ ಮತ್ತು ಸಂದೇಶವಾಹಕರ 
ಮಾತು ಸತ್ಯವಾಗಿತ್ತು.'' ಈ ಉತ್ತರವನ್ನು ವಿಶ್ವಾಸಿಗಳೇ ನೀಡುವರೆಂದು ಸೂಕ್ತದಲ್ಲಿ ಸ್ಪಷ್ಟವಾಗುವುದಿಲ್ಲ, ಆದರೆ ಅದು ಸತ್ಯವಿಶ್ವಾಸಿಗಳಿಂದ 
ಬಂದ ಉತ್ತರವೆಂಬ ಸಾಧ್ಯತೆ ಖಂಡಿತ ಇದೆ. 

4. ಅಬೂ ಹುರೈರಾ(ರ) ವರದಿ ಮಾಡುತ್ತಾರೆ- ಪ್ರವಾದಿ(ಸ) ಈ ಸೂಕ್ತವನ್ನು ಪಠಿಸಿ, ಆ ಸ್ಥಿತಿಗಳು ಏನೆಂದು ಕೇಳಿದರು. ಜನರು, 
ಅಲ್ಲಾಹ್‌ ಮತ್ತು ರಸೂಲ್‌ರಿಗೆ ಹೆಚ್ಚು ಜ್ಞಾನವಿದೆಯೆಂದು ಹೇಳಿದರು. ಪ್ರವಾದಿ(ಸ) ಹೇಳಿದರು- ಅದು, ಭೂಮಿಯು ಪ್ರತಿಯೋರ್ವ 
ದಾಸ-ದಾಸಿಯ ಕುರಿತು, ತನ್ನ ಮೇಲೆ ಅವರು ಮಾಡಿರುವ ಪ್ರತಿಯೊಂದು ಕರ್ಮದ ಸಾಕ್ಷ್ಯ ಹೇಳುವುದು. ಅದು ಹೇಳುವುದು- ಇವನು 
ಇಂತಿಂತಹ ದಿವಸ ಇಂತಹ ಕೃತ್ಯವೆಸಗಿದ್ದಾನೆ. (ಮುಸ್ನದ್‌ ಅಹ್ನದ್‌, ತಿರ್ಮಿದಿ, ನಸಾಈ, ಇಬ್ನು ಜರೀರ್‌, ಅಬ್ದು ಬಿನ್‌ ಹುಮೈದ್‌, ಇಬ್ನು 
ಮುಂದಿರ್‌, ಹಾಕಿಮ್‌, ಇಬ್ನು ಮರ್ದೂಯ, ಬೈಹಕಿ ಫೀಶುಆ್‌ಬುಲ್‌ ಈಮಾನ್‌) ರಬೀಅತುಲ್‌ ಖರ್ದ್‌ ವರದಿ ಮಾಡುತ್ತಾರೆ- 
ಪ್ರವಾದಿ(ಸ) ಹೇಳಿದರು: ಭೂಮಿಯ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಿರಿ. ಏಕೆಂದರೆ ಇದು ನಿಮ್ಮ ಮೂಲಾಧಾರವಾಗಿದೆ, ಇದರ ಮೇಲೆ ನಡೆಯು 
ವವನ ಯಾವುದೇ ಒಳ್ಳೆಯ ಅಥವಾ ಕೆಟ್ಟ ಕೃತ್ಯದ ಕುರಿತು ಅದು ತಿಳಿಸದೆ ಇರುವುದಿಲ್ಲ. (ಮುಆ್‌ಜಮುತ್ತಬ್ರಾನಿ) ಅನಸ್‌(ರ) ಹೇಳುತ್ತಾರೆ- 
ಕಿಯಾಮತ್‌ನಂದು ಭೂಮಿಯು ತನ್ನ ಮೇಲಾಗಿರುವ ಪ್ರತಿಯೊಂದು ಕರ್ಮವನ್ನು ತರುವುದೆಂದು ಪ್ರವಾದಿ(ಸ) ಹೇಳಿ, ಇದೇ ಸೂಕ್ತಗಳನ್ನು 
ಪಠಿಸಿದರು. (ಇಬ್ನು ಮರ್ದೂಯ, ಬೈಹಕಿ) ಅಲೀ(ರ)ಯವರ ಜೀವನದ ಬಗ್ಗೆ ಬರೆಯಲಾಗಿದೆ- ಅವರು ಬೈತುಲ್‌ ಮಾಲ್‌(ಸಾರ್ವಜನಿಕ 
ಖಜಾನೆ)ನಿಂದ ಎಲ್ಲ ಹಕ್ಕುದಾರರಿಗೆ ಹಣ ವಿತರಿಸಿ ಅದು ಖಾಲಿ ಮಾಡಿದಾಗೆಲ್ಲಾ ಅಲ್ಲೇ ಎರಡು ರಕಅತ್‌ ನಮಾರು್‌ ನಿರ್ವಹಿಸುತ್ತಿದ್ದರು. 
ಅನಂತರ ಹೀಗೆ ಹೇಳುತ್ತಿದ್ದರು- ನಾನು ನಿನ್ನನ್ನು ಸತ್ಯದೊಂದಿಗೆ ತುಂಬಿಸಿದೆ ಮತ್ತು ಸತ್ಯದೊಂದಿಗೆ ಬರಿದಾಗಿಸಿದೆ ಎಂಬ ಬಗ್ಗೆ ನೀನು ಸಾಕ್ಷಿ 
ಹೇಳಬೇಕಾದೀತು. 

ಭೂಮಿಯು ಕಿಯಾಮತ್‌ನಂದು ತನ್ನ ಮೇಲೆ ಗತಿಸಿದ ವಿದ್ಯಮಾನಗಳ ಮತ್ತು ಘಟನೆಗಳನ್ನು ವಿವರಿಸುವುದು ಎಂಬ ವಿಷಯ 
ಹಿಂದಿನ ಕಾಲದ ಜನರ ಮಟ್ಟಿಗೆ ಅದ್ಭುತಕರವಾಗಿರಬಹುದು. ಭೂಮಿ ಹೇಗೆ ಮಾತಾಡಬಲ್ಲುದೆಂದು ಅವರು ಆಶ್ಚರ್ಯ ಪಟ್ಟಿರಬಹುದು. 
ಆದರೆ ಭೌತ ವಿಜ್ಞಾನದ ಸಂಶೋಧನೆಗಳು, ಸಿನೆಮಾ, ಲೌಡ್‌ಸ್ಟೀಕರ್‌, ರೇಡಿಯೋ, ಟಿ.ವಿ., ಟೇಪ್‌ರೆಕಾರ್ಡರ್‌, ಇಲೆಕ್ಟಾನಿಕ್ಸ್‌ಗಳಂತಹ 
ಸಾಧನಗಳಿಂದಾಗಿ ಭೂಮಿ ಹೇಗೆ ಮಾತಾಡುವುದೆಂದು ತಿಳಿಯಲು ಯಾವುದೇ ಕಷ್ಟವಿಲ್ಲ ಮಾನವನು ಆಡುವ ಮಾತು ಗಾಳಿಯಲ್ಲಿ, 
ವಿಕಿರಣದ ಅಲೆಗಳಲ್ಲಿ, ಮನೆಗಳ ಗೋಡೆ, ನೆಲ ಮತ್ತು ಛಾವಣಿಯ ಕಣಕಣದಲ್ಲಿ , ದಾರಿ, ಮೈದಾನ ಅಥವಾ ಹೊಲದಲ್ಲಿ ಮಾನವನು 
ಮಾತಾಡಿದ್ದರೆ ಅವೆಲ್ಲವುಗಳು ಅಚ್ಚೊತ್ತಲಟ್ಟಿರುತ್ತದೆ. ಮಾನವನ ಬಾಯಿಂದ ಇಂದು ಹೊರಡಿಸುವ ರೂಪದಲ್ಲೇ ಅಲ್ಲಾಹನು ಆ ಎಲ್ಲ ಶಬ್ದ 
ಗಳನ್ನು ಪುನಃ ಏಕೀಕರಿಸಿ ಅವುಗಳನ್ನು ಪುನರಾವರ್ಶಿಸುವಂತೆ ಮಾಡಬಲ್ಲನು. ಮಾನವನು ತನ್ನ ಕಿವಿಗಳಿಂದ ಕೇಳಿದಾಗ ಅದು ತನ್ನದೇ ಧ್ವನಿ 
ಯೆಂದು ಗುರುತಿಸುವನು. ಅವನನ್ನು ಬಲ್ಲವರೆಲ್ಲರೂ ಇದು ಅವನದೇ ಧ್ವನಿ ಮತ್ತು ಅವನದೇ ಶೈಲಿಯೆಂದು ಗುರುತಿಸುವರು. ಇನ್ನು, 


ಕಾಂಡ - 30 


298 ತಪ್ಪೀಮುಲ್‌ ಕುರ್‌ಆನ್‌. 


ಮಾನವನು ಭೂಮಿಯಲ್ಲಿಯಾವ ಸ್ಥಿತಿಯಲ್ಲಿ ಯಾವ ಕೆಲಸ ಮಾಡಿರುವನೋ ಅವನ ಒಂದೊಂದು ಚಲನೆಯ ಅಚ್ಚು ಅವನ ಸುತ್ತಮುತ್ತಲಿನ 
ಎಲ್ಲ ವಸ್ತುಗಳ ಮೇಲೆ ಬಿದ್ದಿರುವುದು. ಅದರ ಚಿತ್ರವು ಅವುಗಳ ಮೇಲೆ ಬಿಡಿಸಲ್ಪಟ್ಟಿರುವುದು. ಗಾಢಾಂಧಕಾರದಲ್ಲೂ ಅವನೇನಾದರೂ 
ಕೃತ್ಯವೆಸಗಿದ್ದರೆ ದೇವಸಾಮ್ರಾಜ್ಯದಲ್ಲಿ ಅದರ ಚಿತ್ರವನ್ನು ಸೆರೆಹಿಡಿಯುವ ಕಿರಣಗಳು 'ಇರುತ್ತದೆ. ಅವುಗಳಿಗೆ ಬೆಳಕು ಮತ್ತು ಕತ್ತಲೆ ಎರಡೂ 
ಒಂದೇ. ಈ ಎಲ್ಲಚಿತ್ರಗಳು ಕಿಯಾಮತ್‌ನಂದು ಒಂದು ಚಲನಚಿತ್ರ ದಂತೆ ಮಾನವನ ಮುಂದೆ ಬರುವುದು ಮತ್ತು ಅವನು ಜೀವಮಾನದಲ್ಲಿಡೀ 
ಯಾವಾಗ, ಎಲ್ಲಿ ಏನು ಮಾಡುತ್ತಿದ್ದನೆಂಬುದನ್ನು ಅದು ತೋರಿಸುವುದು. 

ವಾಸ್ತವದಲ್ಲಿ ಅಲ್ಲಾಹನು ಪ್ರತಿಯೊಬ್ಬಮಾವನ ಕರ್ಮಗಳನ್ನು ನೇರವಾಗಿ ಅರಿಯುತ್ತಾನಾದರೂ ಪರಲೋಕದಲ್ಲಿನ್ಯಾಯ ತೀರ್ಮಾನ 
ಮಾಡುವಾಗ ನ್ಯಾಯದ ಎಲ್ಲ ಬೇಡಿಕೆಗಳನ್ನು ಪೂರೈಸಿಯೇ ಯಾರಿಗಾದರೂ ಶಿಕ್ಷೆ ನೀಡುತ್ತಾನೆ. ಆ ನ್ಯಾಯಾಲಯದಲ್ಲಿ ಅಪರಾಧಿಯ 
ವಿರುದ್ಧ ಮೊಕದ್ದಮೆ ನಡೆಸುವಾಗ ಅವನು ಅಪರಾಧಿಯೆಂಬ ಬಗ್ಗೆ ಯಾವುದೇ ವಾದಕ್ಕೆ ಅವಕಾಶವೇ ಇಲ್ಲದ ರೀತಿಯಲ್ಲಿ ಸಂಪೂರ್ಣ 
ಸಾಕ್ಷ ಗಳೊಂದಿಗೆ ಸಾಬೀತು ಪಡಿಸಲಾಗುವುದು. ಮೊತ್ತ ಮೊದಲು ಅವನ ಕರ್ಮಪತ್ರವಿರುವುದು. ಅದರಲ್ಲಿ ಅವನೊಂದಿಗೇ ಸದಾ ಇರುವ 
ಪ್ರಾಮಾಣಿಕ ಬರಹಗಾರರು(ದೇವಚರರು) ಅವನ ಪ್ರತಿಯೊಂದು ಮಾತು ಮತ್ತು ಕೃತಿಯನ್ನು ದಾಖಲಿಸಿರುತ್ತಾರೆ (ಕಾಫ್‌: 17-18, 
ಇನ್ಫಿತಾರ್‌; 10-12). ಈ ಕರ್ಮಪತ್ರವನ್ನು ಅವನ ಕೈಗಿತ್ತು, "ಓದು ನಿನ್ನ ಕರ್ಮಪತ್ರವನ್ನು, ಇಂದು ನಿನ್ನ ಲೆಕ್ಕ ತೆಗೆಯಲು ನೀನೇ ಸಾಕು 
ಎಂದು ಹೇಳಲಾಗುವುದು. (ಬನೀ ಇಸ್ರಾಈಲ್‌: 14) ಮಾನವನು ಅದನ್ನು ನೋಡಿ, ಅದರಲ್ಲಿಯಾವುದೇ ಸಣ್ಣ ಅಥವಾ ದೊಡ್ಡ ವಿಷಯವು 
ದಾಖಲಿಸದೆ ಬಿಟ್ಟಿಲ್ಲವಲ್ಲ ಎಂದು ಅವಾಕ್ಕಾಗಿ ಬಿಡುವನು. (ಅಲ್‌ ಕಷ್ಟ್‌: 49) ಅದರ ನಂತರ ಮಾನವನು ಈ ಲೋಕದಲ್ಲಿಕೆಲಸ ಮಾಡಿದ 
ಅವನ ಶರೀರವಿರುವುದು. ಅಲ್ಲಾಹನ ನ್ಯಾಯಾಲಯದಲ್ಲಿಅವನ ನಾಲಗೆಯು ಅವನು ಏನೆಲ್ಲ: ಹೇಳುತ್ತಿದ್ದನೆಂದು ಸಾಕ್ಷ $ ನುಡಿಯುವುದು, 
ಅವನ ಕೈಕಾಲುಗಳಿಂದ ಅವನು ಏನೇನು ಕೆಲಸ ಮಾಡಿದ್ದಾನೆಂದು ಸಾಕ್ಷ ಜಿ ಹೇಳುವುದು. (ಅನ್ನೂ! ರ್‌; 24) ಅವನ ಕಣ್ಣು] ಗಳು ಮತ್ತು ಕಿವಿಗಳು, 
ಅವನು ಏನೆಲ್ಲ ನೋಡಿದ್ದಾನೆ, ಏನೆಲ್ಲ ಕೇಳಿದ್ದಾನೆಂದು ಸಾಕ್ಷ ಕ್ಞ್ಯ ನುಡಿಯುವುದು. ಅವನ ಶರೀರದ ಪೂರ್ಣ ಚರ್ಮವು ಅವನ ಕೃತ್ಯಗಳ 
ಕುರಿತು ಸಾಕ್ಷ್ಯ ಹೇಳುವುದು. ಅವನು ತೀವ್ರ ಬೇಸರಗೊಂಡು ತನ್ನ ಅಂಗಾಂಗಗಳೊಂದಿಗೆ ನೀವು ನನ್ನ ವಿರುದ್ಧ ಸಾಕ್ಷ್ಯ ಹೇಳುತ್ತೀರಾ ಎಂದು 
ಕೇಳುವನು. ಅವುಗಳು ಅದಕ್ಕೆ ಉತ್ತರವಾಗಿ, ಇಂದು ಯಾರ ಅಪ್ಪಣೆಯಿಂದ ಎಲ್ಲ ವಸ್ತುಗಳೂ ಮಾತಾಡುತ್ತಿವೆಯೋ ಅದೇ ದೇವನ ಅಪ್ಪಣೆ 
ಯಂತೆ ನಾವೂ ಮಾತಾಡುತ್ತಿದ್ದೇವೆ ಎಂದು ಹೇಳುವುವು. (ಫುಸ್ಸಿಲತ್‌: 20-22) ಅಷ್ಟೇ ಅಲ್ಲ. ಇನ್ನಷ್ಟುಸಾಕ್ಷಿಗಳನ್ನು ಭೂಮಿ ಮತ್ತು ಅದರ 
ಇಡೀ ಪರಿಸರದಿಂದ ಮುಂದಿಡಲಾಗುವುದು. ಅದರಲ್ಲಿ ಅವನು ಸ್ವರವನ್ನು ತನ್ನ ಕಿವಿಯಾರೆ ಕೇಳುವನು. ತನ್ನ ಚಲನವಲನಗಳ ಸಂಪೂರ್ಣ 
ಚಿತ್ರಗಳನ್ನು ತನ್ನದೇ ಕಣ್ಣುಗಳಿಂದ ನೋಡುವನು. ಇನ್ನು ಮುಂದುವರಿದು, ಅವನ ಹೃದಯದಲ್ಲಿ ಅಡಗಿದ್ದ ವಿಜಾರಗಳು, ಸಂಕಷ್ಟಗಳು 
ಮತ್ತು ಉದ್ದೇಶಗಳನ್ನೂ ಯಾವ ಉದ್ದೇಶದಿಂದ ಈ ಎಲ್ಲ ಕರ್ಮಗಳನ್ನು ಮಾಡಿದ್ದನೋ ಅವೆಲ್ಲವನ್ನೂ ಮುಂದೆ ಅಲ್‌ ಆದಿಯಾತ್‌ 
ಅಧ್ಯಾಯದಲ್ಲಿಹೇಳುವಂತೆ ತೆರೆದು ಮುಂದಿಡಲಾಗುವುದು. ಇಷ್ಟೆಲ್ಲಸುವ್ಯಕ್ತ ಹಾಗು ನಿರಾಕರಿಸಲಾಗದ ಪುರಾವೆಗಳು ಮುಂದೆ ಬಂದ ಬಳಿಕ 
ಮಾನವನಿಗೆ ಮಾತೆತ್ತುವ ಮತ್ತು ಅದಕ್ಕಾಗಿ ತನ್ನ ವಾದವನ್ನು ಮಂಡಿಸುವ ಅವಕಾಶವೇ ಇರಲಾರದು. (ಅಲ್‌ ಮುರ್ಸಲಾತ್‌: 35-36) 

5. ಇದಕ್ಕೆ ಎರಡು ಅರ್ಥಗಳಿರಬಹುದು. (1) ಪ್ರತಿಯೊಬ್ಬನೂ ವೈಯಕ್ತಿಕ ನೆಲೆಯಲ್ಲಿ ಒಬ್ಬಂಟಿಯಾಗಿರುವನು. ಕುಟುಂಬ, ಕೂಟ, 
ಪಕ್ಷಗಳು, ಜನಾಂಗಗಳೆಲ್ಲ ಚದುರಿ ಹೋಗುವುವು, ಈ ವಿಷಯವನ್ನು ಕುರ್‌ಆನಿನ ಇತರ ಕಡೆಗಳಲ್ಲೂ ಹೇಳಲಾಗಿದೆ. ಉದಾ: (ಅಂದು 
ಅಲ್ಲಾಹನು ಹೇಳುವನು)- ಇದೋ ನಾವು ನಿಮ್ಮನ್ನು ಪ್ರಥಮ ಬಾರಿ ಒಬ್ಬಂಟಿಗರನ್ನಾಗಿ ಸೃಷ್ಟಿಸಿದಂತೆಯೇ ನೀವೀಗ ಒಬ್ಬಂಟಿಗರಾಗಿ ನಮ್ಮ 
ಮುಂದೆ ಹಾಜರಾಗಿ ಬಿಟ್ಟಿರಿ. (ಅನ್‌ಆಮ್‌: 94) ""ಇವನು ಒಬ್ಬಂಟಿಗನಾಗಿ ನಮ್ಮಮುಂದೆ ಹಾಜರಾಗುವನು (ಮರ್ಯಮ್‌:80) ಎಲ್ಲರೂ 
ಅವನ ಮುಂದೆ ಒಬ್ಬೊಬ್ಬರಾಗಿ ಹಾಜರಾಗುವರು. (ಮರ್ಯಮ್‌: 95) (2) ಎರಡನೇ ಅರ್ಥ ಹೀಗೂ ಆಗಬಹುದು- ಅನ್ನಬಆ್‌ 
ಅಧ್ಯಾಯದಲ್ಲಿ ಹೇಳಿರುವಂತೆ, ಸಾವಿರಾರು ವರ್ಷಗಳಲ್ಲಿ ಮರಣ ಹೊಂದಿದ್ದವರೆಲ್ಲರೂ ಭೂಮಿಯ ನಾನಾ ಭಾಗಗಳಿಂದ ತಂಡೋಪತಂಡ 
ಗಳಾಗಿ ಬರುತ್ತಿರುವರು. ""ಕಹಳೆಯನ್ನು ಊದುವಂದು ನೀವು ತಂಡೋಪತಂಡಗಳಾಗಿ ಹೊರಟು ಬರುವಿರಿ. (ಅನ್ನಬಾ: 18) ಇದಲ್ಲದೆ 
ಬೇರೆ ಬೇರೆ ವ್ಯಾಖ್ಯಾನಕಾರರು ವಿವರಿಸಿರುವ ಅರ್ಥಕ್ಕೆ [de "ಅಶ್ವಾತನ್‌' (ವಿಭಿನ್ನ ಸ್ಥಿತಿಗಳಲ್ಲಿ ಎಂಬ ಪದದಲ್ಲಿ ಅವಕಾಶವಿಲ್ಲ ಅದು 
ಸರಿಯೇ ಆಗಿದ್ದರೂ, ಕುರ್‌ಆನ್‌ ಮತ್ತು ಹದೀಸ್‌ನಲ್ಲಿ ವಿವರಿಸಿರುವ ಕಿಯಾಮತ್‌ನ ಸನ್ನಿವೇಶಕ್ಕೆ ಸರಿ ಹೊಂದುತ್ತದ್ದಾದರೂ, ನಮ್ಮ 
ದೃಷ್ಟಿಯಲ್ಲಿ ಅದು ಈ ಪದದ ಸಾಂಕೇಶಿಕ ಮೇರೆಯಿಂದ ಹೊರಗಿದೆ. ಸ 

6. ಇದಕ್ಕೆ ಎರಡು ಅರ್ಥಗಳಿರಬಹದು. (1) ಅವರಿಗೆ ಅವರ ಕರ್ಮಗಳನ್ನು ತೋರಿಸಲಾಗುವುದು. ಅಂದರೆ ಅವನು ಭೂಲೋಕದಲ್ಲಿ 
ಏನೆಲ್ಲಮಾಡಿ ಬಂದಿದ್ದಾನೆಂದು ಪ್ರತಿಯೊಬ್ಬನಿಗೂ ತೋರಿಸಲಾಗುವುದು. (2) ಇ 135) ಅವರಿಗೆ ಕರ್ಮಗಳ ಫಲವನ್ನು ತೋರಿಸಲಿಕ್ಕಾಗಿ, 
ಈ ಎರಡನೇ ಅರ್ಥವನ್ನು ತೆಗೆಯಬಹುದಾದರೂ ಅಲ್ಲಾಹನು ಅವರಿಗೆ UE 25113) ಅವರ ಕರ್ಮಗಳ ಪ್ರತಿಫಲವನ್ನು 
ತೋರಿಸಲಿಕ್ಕಾಗಿ ಎಂದು ಹೇಳದೆ, ಕರ್ಮಗಳನ್ನು ತೋರಿಸಲಿಕ್ಕಾಗಿ ಎಂದು ಹೇಳಿದ್ದಾನೆ. ಆದರೆ ಮೊದಲ ಅರ್ಥವೇ ಪ್ರಾಶಸ್ತ್ಯಕ್ಕೆ ಅರ್ಹವಾಗಿದೆ. 


ಕಾಂಡ - 30 


99. ಅಮ್ಲಿಲ್‌ರುಖಾಲ್‌ 299 


£0 SSS NLS ೫4005 HOLT ASG 


1 


ಗ್ರಾ 


ತರುವಾಯ ಅಣು ಗಾತ್ರದಷ್ಟು ಪುಣ್ಯ ಕಾರ್ಯವೆಸಗಿದವನು ಅದನ್ನು ಕಂಡೇ ತೀರುವನು ಮತ್ತು ಅಣು ಗಾತ್ರದಷ್ಟು 
ಪಾಪ ಕಾರ್ಯವೆಸಗಿದವನು ಅದನ್ನು ಕಂಡೇ ತೀರುವನು.? 


ವಿಶೇಷವಾಗಿ ಕುರ್‌ಆನಿನಲ್ಲಿಅನೇಕ ಕಡೆಗಳಲ್ಲಿ ವಿಶ್ವಾಸಿ ಮತ್ತು ಅವಿಶ್ವಾಸಿ, ಸಜ್ಜನ ಮತ್ತು ದುರ್ಜನ, ವಿಧೇಯ ಮತ್ತು ಅವಿಧೇಯ ಎಲ್ಲರಿಗೂ 
ಅವರ ಕರ್ಮಪತ್ರಗಳನ್ನು ತೋರಿಸಲಾಗುವುದು ಎಂದು ಸ್ಪಷ್ಟ ಪಡಿಸಲಾಗಿದೆ. (ಉದಾ: ಅಲ್‌ ಹಾಕ್ಕ: 19, 25, ಇನ್ಶಿಕಾಕ್‌: 7, 10) 
ಇದರಿಂದ ಯಾರಿಗಾದರೂ ಅವರ ಕರ್ಮಗಳನ್ನು ತೋರಿಸುವುದರಲ್ಲೂ, ಕರ್ಮಪತ್ರ: ಗಳನ್ನು ತೋರಿಸುವುದರಲ್ಲೂ ಯಾವುದೇ 
ವ್ಯತ್ಯಾಸವಿಲ್ಲವೆಂದು ಸ್ಪಷ್ಟವಾಗುತ್ತದೆ. ಭೂಮಿಯು ತನ್ನ ಮೇಲೆ ಗತಿಸಿದ ಸ್ಥಿತಿಗತಿಗಳನ್ನು ಮುಂದಿಡುವಾಗ ಆರಂಭದಿಂದ ನಡೆದುಕೊಂಡು 
ಬಂದ ಅಂತ್ಯದಿನದ ವರೆಗೂ ಇರುವ ಸತ್ಯಾಸತ್ಯದ ಸಂಘರ್ಷದ ಸಂಪೂರ್ಣ ಚಿತ್ರಣ ಮುಂದೆ ಬರುವುದು. ಅದರಲ್ಲಿ ಸತ್ಯಕ್ಕಾಗಿ ಕೆಲಸ 
ಮಾಡುವವರು ಏನೆಲ್ಲ ಮಾಡಿದ್ದಾರೆ. ಅಸತ್ಯದ ಬೆಂಬಲಿಗರು ಅವರ ವಿರುದ್ಧ ಏನೆಲ್ಲ ಕಾರ್ಯಾಚರಣೆಗಳನ್ನು ಮಾಡಿದ್ದಾರೆ ಎಂಬುದನ್ನು 
ಎಲ್ಲರೂ ನೋಡುವರು. ಸನ್ಮಾರ್ಗದ ಕಡೆಗೆ ಕರೆ ನೀಡುವವರ ಮತ್ತು ದುರ್ಮಾರ್ಗವನ್ನು ಹರಡುವವರ ಎಲ್ಲ. ಕತೆಗಳನ್ನು ತಮ್ಮ ಕಿವಿಯಾರೆ 
ಕೇಳಲೂ ಬಹುದು. ಎರಡೂ ಕಡೆಯವರ ಬರೆಹ ಗಳು ಮತ್ತು ಸಾಹಿತ್ಯಗಳ ಸಂಪೂರ್ಣ ದಾಖಲೆಗಳನ್ನು ತಂದಿಡಬಹುದು. ಸತ್ಯದ ವಾಹಕರ 
ಮೇಲೆ ಮಿಥ್ಯದ ವಾಹಕರ ಅಕ್ರಮ ಹಾಗೂ ಎರಡೂ ವಿಭಾಗಗಳ ಮಧ್ಯೆ ನಡೆದಿರುವ ಸಂಘರ್ಷಗಳ ಸಂಪೂರ್ಣ ದೃಶ್ಯಾವಳಿಗಳನ್ನು ಹಶ್ರ್‌ನ 
ಮೈದಾನದಲ್ಲಿ ಸೇರಿರುವವರು ತಮ್ಮ ಕಣ್ಣುಗಳಿಂದ ಕಾಣಬಹುದು. 

7. ಈ ಮಾತಿನ ಸರಳ ಅರ್ಥ-ಮಾನವನು ಅಣುಗಾತ್ರದಷ್ಟಾದರೂ ಒಳಿತು ಅಥವಾ ಕೆಡುಕು ಮಾಡಿದರೆ ಅದು ಅವನ ಕರ್ಮ 
ಪತ್ರದಲ್ಲಿ ದಾಖಲಿಸದೆ ಇರಲಾರದು. ಅದನ್ನು ಅವನು ಖಂಡಿತ ನೋಡುವನು ಎಂದಾಗಿದೆ. ಇದು ಸರಿಯಾದ ಅರ್ಥವಾಗಿದೆ. ಆದರೆ 
ನೋಡುವುದನ್ನು ಅವರ ರಕ್ಷೆ-ಶಿಕ್ಷೆಯನ್ನು ನೋಡುವುದೆಂದು ಅರ್ಥೈಸಿದರೆ ಅದು ತಪ್ಪಾದೀತು. ಪರಲೋಕದಲ್ಲಿ ಅತಿ ಸಣ್ಣ ಒಳಿತಿಗೆ ಪ್ರತಿಫಲ 
ಮತ್ತು ಅತಿ ಸಣ್ಣ ಕೆಡುಕಿಗೆ ಶಿಕ್ಷೆಯನ್ನು ಪ್ರತಿಯೊಬ್ಬನಿಗೂ ನೀಡಲಾಗುವುದು. ಯಾರೂ ಅಲ್ಲಿ ತನ್ನ ಯಾವುದೇ ಒಳಿತಿನ ಪ್ರತಿಫಲ ಮತ್ತು 
ಕೆಡುಕಿನ ಶಿಕ್ಷೆ ಪಡೆಯದಿರಲಾರನು ಎಂಬ ವಾದ ಸರಿಯಲ್ಲ, ಏಕೆಂದರೆ ಒಂದನೆಯದಾಗಿ, ಒಂದೊಂದು ದುಷ್ಕೃತ್ಯದ ಶಿಕ್ಷೆ ಮತ್ತು 
ಬಂಡೂರು. ಸತ್ಯರ್ಮದ ಪ್ರತಿಫಲವನ್ನು ಪ್ರತ್ಯೆ ಕಪ್ರ ತ್ಯೆ ಕವಾಗಿ ಕೊಡಲಾಗುವುದು ಎಂದು ಅದನ್ನು ್ನಿ ಅರ್ಥೈಸಿದಂತಾಗುವುದು. ಎರಡನೆಯ 
ದಾಗಿ, ಅದರ ಓತ ಒಬ್ಬ ಅತಿ ದೊಡ್ಡ ಸಜ್ಜನ ವಿಶ್ವಾಃಯೂ ತನ್ನ ಅತಿ ಸಣ್ಣ ತಪ್ಪಿಗೂ ಶಿಕ್ಷೆ ಪಡೆಯದೆ ಇರಲಾರನು. ಯಾವನೇ ಅತಿ 
ದುಷ್ಟಅಕ್ರಮಿ, ಸತ್ಯನಿಷೇಧಿ ಮತ್ತು ದುರಾಚಾರಿಯಾದವನು ತನ್ನ ಅತಿ ಸಣ್ಣ ಸತ್ಕಾರ್ಯಕ್ಕೆ ಪ್ರತಿಫಲ ಪಡೆಯದೆ ಇರಲಾರನು ಎಂದಾಗುವುದು. 
ಈ ಎರಡೂ ಅರ್ಥಗಳು ಕುರ್‌ಆನ್‌ ಮತ್ತು ಹದೀಸ್‌ನ ಸ್ಪಷ್ಟ ಬೋಧನೆಗಳಿಗೆ ವಿರುದ್ಧವಾಗಿದೆ. ಇದು ನ್ಯಾಯವೆಂದು ಬುದ್ಧಿಯೂ ಅಂಗೀಕರಿ 
ಸುವುದಿಲ್ಲ ನಿಮ್ಮ ಓರ್ವ ಪ್ರಾಮಾಣಿಕ ಮತ್ತು ಸೇವಾತತ್ನರ ಸೇವಕನಿದ್ದು ನೀವು ಅವನ ಸಣ್ಣ ಸಣ್ಣ ತಪ್ಪುಗಳನ್ನೂ ಕ್ಷಮಿಸುವುದಿಲ್ಲ ಅವನ 
ಒಂದೊಂದು ಸೇವೆಗೆ ಪ್ರತಿಫಲ ನೀಡುವುದರ ಜೊತೆಗೆ ಅವನ ಸ ಸಣ್ಣ ಸಣ್ಣ ತಪ್ಪುಗಳನ್ನು ಎಣಿಸಿ ಅವನನ್ನು ಶಿಕ್ಷಿಸುವುದು ಎಂಬುದು ಬುದ್ದಿಗೆ 
ಎಟಕುವುದು ಹೇಗೆ? ಅದೇ ರೀತಿ ನೀವು ಸಾಕುತ್ತಿರುವ ಓರ್ವ ವ್ಯಕ್ತಿ ಕ್ರಿ ನಿಮ್ಮೆಲ್ಲಾ ಉಪಕಾರಗಳಿಗೆ ಪ್ರತಿಯಾಗಿ ದ್ರೋಹ ಮತ್ತು ಅವಿಧೇಯತೆ 
ತೋರುತ್ತಾ ನಿಮ್ಮೆಲ್ಲ ಉಪಕಾರಗಳಿಗೆ ಕೃತಪ್ಲತೆ ತೋರುತ್ತಾ ಇದ್ದರೆ, ನೀವು ಅವನ ಒಟ್ಟು ವರ್ತನೆಯನ್ನು ಕಡೆಗಣಿಸಿ ಅವನ ಒಂದೊಂದು 
ದ್ರೋಹಕ್ಕೆ ಬೇರೆ ಬೇರೆ ಶಿಕ್ಷೆಯನ್ನು ಅವನ ಒಂದೊಂದು ಸೇವೆಗೆ- ಅದು ಒಮ್ಮೆ ನೀರು ತಂದು ಕೊಟ್ಟದ್ದಾಗಲಿ, ಬೀಸಣಿಗೆಯಿಂದ ಗಾಳಿ 
ಹಾಕುವುದಾಗಲಿ ಆಗಿರಬಹುದು- ಬೇರೆ ಬೇರೆ ಪ್ರತಿಫಲ ನೀಡುವುದೂ ಬುದ್ಧಿಗೆ ಎಟಕುವ ವಿಷಯವಲ್ಲ, ಇನ್ನು ಕುರ್‌ಆನ್‌ ಮತ್ತು ಹದೀಸ್‌ 
ಸ್ಪಷ್ಟ ಪಡಿಸುವಂತೆ, ಸತ್ಯವಿಶ್ಚಾಸಿ, ಕಪಟವಿಶ್ಚಾಸಿ, ಅವಿಶ್ಚಾಸಿ, ಸಜ್ಜನ ವಿಶ್ವಾಸಿ, ತಪ್ಪಿತಸ್ಥ ವಿಶ್ವಾಸಿ, ಅಕ್ರಮಿ ಮತ್ತು ದುರಾಚಾರಿ ವಿಶ್ವಾಸಿ, ಕೇವಲ 
ಅವಿಶ್ವಾಸ, ಅಕ್ರಮಿಯಾದ ಅವಿಶ್ವಾಸಿ ಮುಂತಾದ ಎಭಿನ್ನ ರೀತಿಯ ಜನರ ರಕ್ಷೆ-ಶಿಕ್ಷೆಯ ವಿವರವಾದ ಕಾನೂನನ್ನು ಪ್ರಸ್ತುತ ಪಡಿಸುತ್ತದೆ. 
ಈ ರಕ್ಷೆ-ಶಿಕ್ಷೆಗಳು ಈ ಲೋಕದಿಂದ ಪರಲೋಕದ ವರೆಗೂ ಮಾನವನ ಸಂಪೂರ್ಣ ಜೀವನವನ್ನು ಒಳಗೊಂಡಿದೆ. 

ಈ ನಿಟ್ಟಿನಲ್ಲಿ ಕುರ್‌ಆನ್‌ ಮೂಲಭೂತವಾಗಿ ಕೆಲವು ವಿಷಯಗಳನ್ನು ಅತ್ಯಂತ ನಿಖರವಾಗಿ ವಿವರಿಸುತ್ತದೆ. 

(1) ಸತ್ಯನಿಷೇಧಿ, ಬಹುದೇವ ವಿಶ್ವಾಸಿ ಮತ್ತು ಕಪಟ ವಿಶ್ವಾಸಿ (ಅವನು ಸತ್ಯರ್ಮಗಳೆಂದು ಭಾವಿಸುವ ಕರ್ಮಗಳು ಅಳಿದು ಹೋಗು 
ವುದು. ಪರಲೋಕದಲ್ಲಿ ಅವನಿಗೆ ಅದರ ಯಾವುದೇ ಪ್ರತಿಫಲ ಸಿಗಲಾರದು. ಅವರ ಪುಣ್ಯಗಳೇನಾದರೂ ಇದ್ದರೆ ಅದರ ಪ್ರತಿಫಲ ಅವನಿಗೆ 
ಇಹಲೋಕದಲ್ಲೇ ಸಿಗುವುದು. (ಉದಾ: ಅಲ್‌ ಅಆ್‌ರಾಫ್‌: 147, ಅತ್ತೌಬ: 17, 67-69, ಹೂದ್‌: 15-16, ಇಬ್ರಾಹೀಮ್‌: 18, ಅಲ್‌ 


ಕಾಂಡ - 39 


300 ತಪ್ಪೀಮುಲ್‌ ಕುರ್‌ಆನ್‌ 


ಕಹ್ಮ್‌: 104-105, ಅನ್ನೂರ್‌: 39, ಆಲ್‌ ಫುರ್ಕಾನ್‌: 23, ಅಹ್‌ರಭಾಬ್‌: 19, ಅರುಬ್ದುಮರ್‌: 65, ಅಹ್‌ ಕಾಫ್‌: 20) 

(2) ದುಷ್ಕರ್ಮಕ್ಕೆ ಅಷ್ಟೇ ಶಿಕ್ಷೆ ನೀಡಲಾಗುವುದು ಆದರೆ ಸತ್ಯರ್ಮಗಳಿಗೆ ಅದಕ್ಕಿಂತ ಹೆಚ್ಚು ಪುಣ್ಯ ನೀಡಲಾಗುವುದು. 10 ಪಟ್ಟು 
ಪ್ರತಿಫಲ ನೀಡಲಾಗುವುದೆಂದು ಕೆಲವೆಡೆ ಸ್ಪಷ್ಟಪಡಿಸಲಾಗಿದೆ. ಕೆಲವು ಕಡೆಗಳಲ್ಲಿ, ಅಲ್ಲಾಹನು ಸತ್ಯರ್ಮಗಳ ಪುಣ್ಯಫಲವನ್ನು ತಾನಿಚ್ಛೆಸಿದಷ್ಟು 
ಹೆಚ್ಚಿಸಿ ಕೊಡುವನು ಎಂದು ಹೇಳಲಾಗಿದೆ. (ನೋಡಿರಿ ಅಲ್‌ ಬಕರ: 261, ಅನ್‌ಆಮ್‌: 160, ಯೂನುಸ್‌: 26-27, ಅನ್ನೂರ್‌: 38, 
ಅಲ್‌ ಕಸಸ್‌: 84, ಸಬಾ: 37, ಅಲ್‌ ಮೂಮಿನ್‌: 40) 

(3) ವಿಶ್ವಾಸಿಯು ದೊಡ್ಡ ದೊಡ್ಡ ಪಾಪಗಳಿಂದ ದೂರವಿದ್ದರೆ ಅವನ ಸಣ್ಣ ಪಾಪಗಳನ್ನು ಕ್ಷಮಿಸಿ ಬಿಡಲಾಗುವುದು. (ಅನ್ನಿಸಾ: 31, 
ಅಶ್ಟೂರಾ: 37, ಅನ್ನಜ್ಯ್‌; 36) 

(4) ಸಜ್ಜನ ವಿಶ್ವಾಸಿಯಿಂದ ಹಗುರ ಲೆಕ್ಕಾಚಾರ ಪಡೆಯಲಾಗುವುದು. ಅವನ ದೋಷಗಳನ್ನು ನಿರ್ಲಕ್ಷಿಸಲಾಗುವುದು ಮತ್ತು ಅವನ 
ಅತ್ಯುತ್ತಮ ಕರ್ಮಗಳಿಗನುಸಾರ ಅವನಿಗೆ ಪ್ರತಿಫಲ ನೀಡಲಾಗುವುದು. (ಅಂಕಬೂತ್‌: 7, ಅರುಬ್ದುಮರ್‌: 35, ಅಹ್‌ಕಾಫ್‌: 16, 
ಇನ್ಫಿಕಾಕ್‌: 8) 

ಹದೀಸ್‌ಗಳೂ ಈ ವಿಷಯವನ್ನು ಸರಿಯಾಗಿ ಖಚಿತ ಪಡಿಸುತ್ತವೆ. ಇದಕ್ಕೆ ಮೊದಲು ನಾವು ಇನ್ನಿಕಾಕ್‌ ಅಧ್ಯಾಯದಲ್ಲಿ ಪರಲೋಕದಲ್ಲಿ 
ಲಘು ಲೆಕ್ಕ ಪರೀಕ್ಷೆ ಮತ್ತು ಕಠಿಣ ಲೆಕ್ಕ ಪರೀಕ್ಷೆಯ ಕುರಿತು ಪ್ರವಾದಿ(ಸ) ಅವರ ವಿವರಣೆಯನ್ನು ಉದ್ದರಿಸಿದ್ದೇವೆ. (ತಪ್ಪೀಮುಲ್‌ ಕುರ್‌ಆನ್‌ 
ಭಾಗ-6 ಇನ್‌ಶಿಕಾಕ್‌: ಟಿ.6) ಅನಸ್‌(ರ) ವರದಿ ಮಾಡುತ್ತಾರೆ- ಒಮ್ಮೆ ಅಬೂಬಕರ್‌(ರ)ರವರು ಪ್ರವಾದಿಯವರ ಜೊತೆಯಲ್ಲಿ ಊಟ 
ಮಾಡುತ್ತಿದ್ದರು. ಅಷ್ಟರಲ್ಲಿ ಈ ಸೂಕ್ತ ಅವತೀರ್ಣಗೊಂಡಿತು. ಅಬೂ ಬಕರ್‌ರು ಊಟದಿಂದ ಕೈ ಹಿಂತೆಗೆದರು ಮತ್ತು ಹೀಗೆ ಕೇಳಿದರು- 
ಪ್ರವಾದಿವರ್ಯರೇ!(ಸ) ನಾನು ನನ್ನಿಂದ ಸಂಭವಿಸಿದ ಅಣುಗಾತ್ರದಷ್ಟು ಕೆಡುಕಿನ ಪರಿಣಾಮವನ್ನು ನೋಡುವೆನೇ? ಪ್ರವಾದಿ(ಸ) 
ಹೇಳಿದರು- ಈ ಲೋಕದಲ್ಲಿನಿಮಗೆ ಅಸಹ್ಯವಾದ ಯಾವುದೇ ವಿಷಯವಾದರೂ ಅದು ನಿಮ್ಮಿಂದ ಸಂಭವಿಸಿ ಹೋದ ದೋಷಗಳ ಪ್ರತಿಫಲ 
ವಾಗಿದೆ. ನೀವು ಮಾಡಿರುವಂತಹ ಅಣುಗಾತ್ರದಷ್ಟು ಒಳಿತುಗಳನ್ನು ಅಲ್ಲಾಹನು ನಿಮಗಾಗಿ ಪರಲೋಕಕ್ಕೆ ಮೀಸಲಿಟ್ಟಿರುವನು. (ಇಬ್ನು 
ಜರೀರ್‌, ಇಬ್ನು ಅಬೀ ಹಾತಿಮ್‌, ತಬ್ರಾನಿ ಔಸತ್‌ನಲ್ಲಿ ಬೈಹಕಿ, ಇಬ್ನು ಮುಂದಿರ್‌, ಹಾಕಿಮ್‌, ಇಬ್ನು ಮರ್ದೂಯ, ಅಬ್ದು ಬಿನ್‌ 
ಹುಮೆದ್‌) ಈ ಸೂಕ್ತದ ಕುರಿತು ಪ್ರವಾದಿಯವರು(ಸ) ಅಬೂ ಅಯ್ಯೂಬ್‌ ಅನ್ಸಾರಿ(ರ)ಯವರೊಂದಿಗೂ ಹೀಗೆ ಹೇಳಿದ್ದಾರೆ- ನಿಮ್ಮ 
ಪೈಕಿ ಸತ್ಯರ್ಮ ಮಾಡಿದವನ ಪ್ರತಿಫಲ ಪರಲೋಕದಲ್ಲಿದೆ. ತಪ್ಪು ಮಾಡಿದವನ ಶಿಕ್ಷೆಯನ್ನು ಈ ಲೋಕದಲ್ಲಿಯೇ ಸಂಕಷ್ಟಗಳು ಮತ್ತು ರೋಗ 
ರುಜಿನಗಳ ರೂಪದಲ್ಲಿ ಅನುಭವಿಸುವನು (ಇಬ್ನು ಮರ್ದೂಯ) ಕತಾದರು ಅನಸ್‌ರನ್ನುದ್ಧರಿಸಿ ಪ್ರವಾದಿಯವರ ಹೇಳಿಕೆಯನ್ನು ಹೀಗೆ 
ಉಲ್ಲೇಖಿಸಿದ್ದಾರೆ- ಅಲ್ಲಾಹನು ವಿಶ್ವಾಸಿಯ ಮೇಲೆ ಅನ್ಯಾಯವೆಸಗುವುದಿಲ್ಲ. ಈ ಲೋಕದಲ್ಲಿ ಅವನ ಸತ್ಕರ್ಮಗಳ ಬದಲಿಗೆ ಜೀವನಾಧಾರ 
ನೀಡುತ್ತಾನೆ. ಇನ್ನು ಸತ್ಯನಿಷೇಧಿಗಾದರೋ ಈ ಲೋಕದಲ್ಲಿ ಅವನ ಪ್ರತಿಫಲ ನೀಡಲ್ಪಟ್ಟಿರುತ್ತದೆ. ಪರಲೋಕದಲ್ಲಿ ಅವನ ಲೆಕ್ಕದಲ್ಲಿ 
ಯಾವುದೇ ಪುಣ್ಯ ಇರಲಾರದು. (ಇಬ್ನು ಜರೀರ್‌) 

ಮಸ್ರೂಕ್‌ರು ಆಯಿಶಾ(ರ)ರಿಂದ ಹೀಗೆ ವರದಿ ಮಾಡುತ್ತಾರೆ- ನಾನು ಪ್ರವಾದಿಯವರೊಂದಿಗೆ ಕೇಳಿದೆ- ಅಬ್ದುಲ್ಲಾ ಬಿನ್‌ 
ಜುದ್‌ಆನ್‌ ಅಜ್ಞಾನ ಕಾಲದಲ್ಲಿ ಕುಟುಂಬ ಸಂಬಂಧವನ್ನು ಜೋಡಿಸುತ್ತಿದ್ದರು. ಬಡವರಿಗೆ ಊಟ ಬಡಿಸುತ್ತಿದ್ದರು. ಕೈದಿಗಳನ್ನು 
ವಿಮೋಚಿಸುತ್ತಿದ್ದರು. ಅದು ಪರಲೋಕದಲ್ಲಿ ಅವನಿಗೆ ಫಲಕಾರಿಯಾದೀತೇ? ಪ್ರವಾದಿ(ಸ) ಹೇಳಿದರು- ಇಲ್ಲ ಅವನು ಸಾಯುವವರೆಗೂ 
ಖಯ ಖ್‌ 81 ಟೆ] "ನನ್ನ ಪ್ರಭೂ ವಿಚಾರಣೆಯ ದಿನ ನನ್ನನ್ನು ಕ್ಷಮಿಸಿ ಬಿಡು' ಎಂದು ಹೇಳಲಿಲ್ಲ (ಇಬ್ನು ಜರೀರ್‌) ಇದೇ 
ರೀತಿಯಲ್ಲಿ ಪ್ರವಾದಿ(ಸ) ಅಜ್ಞಾನಕಾಲದಲ್ಲಿ ಸತ್ಯರ್ಮಗಳನ್ನು ಮಾಡುತ್ತಿದ್ದ ಆದರೆ ಕುಫ್ರ್‌-ಶಿರ್ಕ್‌ನಲ್ಲೇ ಇದ್ದ ಇನ್ನೂ ಕೆಲವರ ಬಗ್ಗೆ ಇದೇ 
ರೀತಿಯ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಪ್ರವಾದಿಯವರ ಕೆಲವು ವಚನಗಳಿಂದ ತಿಳಿದು ಬರುವಂತೆ ಸತ್ಯನಿಷೇಧಿಯ ಸತ್ಯರ್ಮವು 
ಅವನನ್ನು ನರಕ ಶಿಕ್ಷೆಯಿಂದಂತೂ ರಕ್ಷಿಸದು. ಆದರೆ ಅಕ್ರಮಿ, ಕರ್ಮಭ್ರಷ್ಟಮತ್ತು ದುರಾಚಾರಿ ಸತ್ಯನಿಷೇಧಿಗಳಿಗೆ ನೀಡುವಂತಹ ಶಿಕ್ಷೆಯನ್ನು 
ಅವನಿಗೆ ನೀಡಲಾಗದು. ಉದಾ: ಹಾತಿಮ್‌ ತಾಯ್‌ಯವರ ದಾನಶೂರತೆಯ ಕಾರಣ ಅವರಿಗೆ ಲಘುವಾದ ಶಿಕ್ಷೆ ನೀಡಲಾಗುವುದೆಂದು 
ಹದೀಸ್‌ನಲ್ಲಿದೆ. (ರೂಹುಲ್‌ ಮಲನಿ) 

ಒಟ್ಟಿನಲ್ಲಿ ಈ ಸೂಕ್ತವು ಮಾನವನಿಗೆ ಒಂದು ದೊಡ್ಡ ವಾಸ್ತವಿಕತೆಯನ್ನು ನೆನಪಿಸುತ್ತದೆ. ಅದು ಅತಿ ಸಣ್ಣ ಒಳಿತಿಗೂ ಒಂದು ಬೆಲೆಯಿದೆ. 
ಕೆಡುಕಿನ ಸ್ಥಿತಿಯೂ ಅಷ್ಟೇ. ಅತಿ ಸಣ್ಣ ಕೆಡುಕೂ ಲೆಕ್ಕಾಚಾರದಲ್ಲಿ ಬರಲಿದೆ ಎಂಬುದಾಗಿದೆ. ಅದನ್ನು ಹೀಗೆಯೇ ಕಡೆಗಣಿಸುವಂತಿಲ್ಲ. 
ಆದ್ದರಿಂದ ಸಣ್ಣ ಒಳಿತನ್ನು ಸಣ್ಣದೆಂದು ಭಾವಿಸಿ ಅದನ್ನು ಕೈ ಬಿಡಬಾರದು. ಏಕೆಂದರೆ ಅಂತಹ ಅನೇಕ ಒಳಿತುಗಳು ಸೇರಿ ಅಲ್ಲಾಹನ ಲೆಕ್ಕದಲ್ಲಿ 
ಒಂದು ದೊಡ್ಡ ಪುಣ್ಯವಾಗಬಹುದು. ಅದೇ ರೀತಿ ಅತಿ ಸಣ್ಣ ಕೆಡುಕನ್ನೂ ಮಾಡಬಾರದು. ಏಕೆಂದರೆ ಅಂತಹ ಸಣ್ಣ ಕೆಡುಕುಗಳು ಸೇರಿ 
ಕೆಡುಕಿನ ಒಂದು ಭಂಡಾರವೇ ಆಗಬಹುದು. ಇದನ್ನೇ ಪ್ರವಾದಿ(ಸ) ತಮ್ಮ ಅನೇಕ ವಚನಗಳ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ಅದಿಯ್ಯ್‌ ಬಿನ್‌ 


ಕಾಂಡ - 30 


99. ಅಯ್ಬಿಲ್‌ರಭಾಲ್‌ ವ್‌ 301 
ಎಷು ರಲ್ಲಿ ಎ2 ________--_____-೯2 
ಹಾತಿಮ್‌ ವರದಿ ಮಾಡುತ್ತಾರೆ- ಪ್ರವಾದಿ(ಸ) ಹೇಳಿದರು- ನರಕಾಗ್ನಿಯಿಂದ ನಿಮ್ಮನ್ನು ರಕ್ಷಿಸಿರಿ. ಅದು ಖರ್ಜೂರದ ಒಂದು ತುಂಡು 


ಅಥವಾ ಒಂದು ಸಿಹಿ ಮಾತಿನ ಮೂಲಕವಾದರೂ ಸರಿ. (ಬುಖಾರಿ, ಮುಸ್ಲಿಮ್‌) ಇದೇ ಅದಿಯ್ಯ್‌ ಯವರ ಒಂದು ವರದಿಯ ಪ್ರಕಾರ, 
ಪ್ರವಾದಿ(ಸ) ಹೇಳಿದರು- ಯಾವುದೇ ಒಳಿತನ್ನು ಕ್ಲುಲ್ಲಕವೆಂದು ಭಾವಿಸಬೇಡಿರಿ. ಅದು ನೀರು ಕೇಳುವವನ ಪಾತ್ರೆಗೆ ಒಂದು ಕೊಡ ನೀರು 
ಹಾಕುವ ಮೂಲಕ ಅಥವಾ ನಿನ್ನ ಸಹೋದರನನ್ನು ನಗು ಮುಖದೊಂದಿಗೆ ಭೇಟಿಯಾಗುವ ಮೂಲಕವಾದರೂ ಸರಿ. ಅಬೂ ಹುರೈರಾ 
ವರದಿ ಮಾಡುತ್ತಾರೆ- ಪ್ರವಾದಿಯವರು ಸ್ತ್ರೀಯರನ್ನುದ್ದೇಶಿಸಿ ಹೇಳಿದರು: ಮುಸ್ಲಿಮ್‌ ಸ್ತ್ರೀಯರೇ। ಯಾವ ಮಹಿಳೆಯೂ ತನ್ನ ನೆರೆಯವಳಿಗೆ 
ಒಂದು ಕ್ಷುಲ್ಲಕ ವಸ್ತುವನ್ನು ಕಳಿಸುವುದನ್ನು ಅವಮಾನವೆಂದು ಬಗೆಯಬಾರದು. ಅದು ಆಡಿನ ಒಂದು ಗೊರಸಾದರೂ ಸರಿ. (ಬುಖಾರಿ) 
ಆಯಿಶಾ(ರ) ಪ್ರವಾದಿಯವರು ಹೇಳುತ್ತಿರುವುದಾಗಿ ಹೀಗೆ ವರದಿ ಮಾಡುತ್ತಾರೆ- ಆಯಿಶಾ! ಸಣ್ಣದೆಂದು ಭಾವಿಸಲಾಗುವ ಪಾಪಗಳಿಂದ 
ನಿನ್ನನ್ನು ರಕ್ಷಿಸಿಕೊಳ್ಳು. ಏಕೆಂದರೆ ಅಲ್ಲಾಹನ ಬಳಿ ಅದರ ವಿಚಾರಣೆಯೂ ನಡೆಯುವುದು. (ಮುಸ್ನದ್‌ ಅಹ್ಮದ್‌, ನಸಾಈ, ಇಬ್ನು ಮಾಜಃ) 
ಮುಸ್ನದ್‌ ಅಹ್ಟದ್‌ನಲ್ಲಿ ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌, ಪ್ರವಾದಿ(ಸ) ಹೇಳಿರುವುದಾಗಿ ಹೀಗೆ ವರದಿ ಮಾಡುತ್ತಾರೆ- ಎಚ್ಚರಿಕೆ! ಸಣ್ಣ 
ಪಾಪಗಳಿಂದ ದೂರವಿರಬೇಕು. ಏಕೆಂದರೆ ಅವೆಲ್ಲ ಒಟ್ಟು ಸೇರಿದರೆ ಮಾನವನನ್ನು ನಾಶ ಮಾಡಿ ಬಿಡುವುದು. (ದೊಡ್ಡ ಪಾಪಗಳು ಮತ್ತು 
ಸಣ್ಣ ಪಾಪಗಳ ವ್ಯತ್ಯಾಸವನ್ನು ತಿಳಿಯಲು ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ ಭಾಗ-1, ಅನ್ನಿಸಾ: ಟಿ.53, ಭಾಗ-5 ಅನ್ನಜ್ಜ್‌: ಟಿ.32) 


ಹ್‌ 
We 


ಕಾಂಡ - 30 


100. ಅಲ್‌ ಆದಿಯಾತ್‌ 


ಹೆಸರು 

ಅಳಯ ಅಲ್‌ಆದಿಯಾತ್‌ ಎಂಬ ಪ್ರಥಮ ಪದವನ್ನೇ ಇದರ ಹೆಸರೆಂದು ಪರಿಗಣಿಸಲಾಗಿದೆ. 
ಅವತೀರ್ಣಕಾಲ 

ಇದರ ಅವತೀರ್ಣ ಮಕ್ಕಾದಲ್ಲೋ ಮದೀನಾದಲ್ಲೋ ಎಂಬ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ. ಅಬ್ದುಲ್ಲಾಬಿನ್‌ ಮಸ್‌ವೂದ್‌, 
ಜಾಬಿರ್‌, ಹಸನ್‌ ಬಸರೀ, ಇಕ್ರಿಮಾ ಮತ್ತು ಅತಾಆ್‌ರ ಪ್ರಕಾರ ಇದು ಮಕ್ಕಾದಲ್ಲಿ ಅವತೀರ್ಣಗೊಂಡಿತು. ಅನಸ್‌ ಬಿನ್‌ 
ಮಾಲಿಕ್‌ ಮತ್ತು ಕತಾದ ಹೇಳುತ್ತಾರೆ: ಇದು ಮದೀನಾದಲ್ಲಿ ಅವಶೀರ್ಣಗೊಂಡಿತು. ಇಬ್ನು ಅಬ್ಬಾಸ್‌ರಿಂದ ಇದರ ಅವತೀರ್ಣ 
ಮಕ್ಕಾದ ಲ್ಲೆಂದೂ, ಮದೀನಾದಲ್ಲೆಂದೂ ಎರಡು ಅಭಿಪ್ರಾಯಗಳು ಉಲ್ಲೇಖಗೊಂಡಿದೆ. ಆದರೆ ಅಧ್ಯಾಯದ ವಿಷಯಗಳು 
ಮತ್ತು ವಿವರಣಾ ಶೈಲಿಯಿಂದ ಇದು ಮಕ್ಕಾದಲ್ಲಿ ಮಾತ್ರವಲ್ಲ, ಮಕ್ಕಾದ ಆರಂಭ ಕಾಲದಲ್ಲೇ ಅವತೀರ್ಣಗೊಂಡಿದೆಯೆಂದು 
ಸ್ಪಷ್ಟವಾಗಿ ತಿಳಿದು ಬರುತ್ತದೆ. 
ಚರ್ಚಾ ವಿಷಯ 

ಇದರ ಉದ್ದೇಶವು ಮಾನವನು ಪರಲೋಕವನ್ನು ನಿರಾಕರಿಸಿ ಅಥವಾ ಅದರಿಂದ ನಿರ್ಲಕ್ಷ ನಾಗಿ ಎಂತಹ ನೈತಿಕ ಪತನಕ್ಕೆ 
ಬೀಳುತ್ತಾನೆ ಎಂದು ಜನರಿಗೆ ಮನವರಿಕೆ ಮಾಡುವುದಾಗಿದೆ. ಅದರೊಂದಿಗೆ ಪರಲೋಕದಲ್ಲಿ ಕೇವಲ ಬಾಹ್ಯ ಕರ್ಮಗಳನ್ನು 
ಮಾತ್ರ ನೋಡಲಾಗುವುದಿಲ್ಲ. ಅವರ ಹೃದಯಗಳೊಳಗೆ ಅಡಗಿರುವ ರಹಸ್ಯಗಳನ್ನೂ ಪರಿಶೀಲಿಸಲಾಗುವುದು ಎಂದು ಜನರಿಗೆ 
ಎಚ್ಚರಿಕೆ ನೀಡುವುದಾಗಿದೆ. 

ಈ ಉದ್ದೇಶಕ್ಕಾಗಿ ಅರಬಿಯಾದಲ್ಲಿ ವ್ಯಾಪಕವಾಗಿದ್ದ ಅಶಾಂತಿಯನ್ನು ಪುರಾವೆಯಾಗಿ ಮುಂದಿಡಲಾಗುತ್ತದೆ. ಅದು ಇಡೀ 
ದೇಶವನ್ನು ಕಂಗೆಡಿಸಿತ್ತು. ಎಲ್ಲೆಲ್ಲೂ ರಕ್ತಪಾತ ನಡೆಯುತ್ತಿತ್ತು. ಲೂಟಿ ದೊಂಬಿಗಳೇ ಹರಡಿತ್ತು. ಗೋತ್ರಗಳು ಗೋತ್ರಗಳ ಮೇಲೆ 
ದಾಳಿ ನಡೆಸುತ್ತಿದ್ದವು. ಯಾರೂ ರಾತ್ರಿಯನ್ನು ಸಮಾಧಾನದೊಂದಿಗೆ ಕಳೆಯುತ್ತಿರಲಿಲ್ಲ. ಏಕೆಂದರೆ ಶತ್ರುಗಳು ಮುಂಜಾವಿನಲ್ಲಿ 
ಆಕ್ರಮಣ ನಡೆಸಿ ತಮ್ಮ ಊರನ್ನು ಕೊಳ್ಳೆ ಹೊಡೆಯುತ್ತಾರೋ ಎಂಬ ಆತಂಕ ಸದಾ ಕಾಡುತ್ತಿತ್ತು. ಈ ಸ್ಥಿತಿಯು ಎಲ್ಲರಿಗೂ 
ತಿಳಿದಿತ್ತು. ಅದರ ಕೇಡನ್ನೂ ಎಲ್ಲರೂ ಅರಿತಿದ್ದರು. ಕೊಳ್ಳೆ ಹೊಡೆಯಲ್ಪಟ್ಟವನು ಅದಕ್ಕಾಗಿ ಪರಿತಪಿಸುತ್ತಿದ್ದರೆ, ಕೊಳ್ಳೆ ಹೊಡೆಯು 
ವವರು ಅದರಿಂದ ಸಂತೋಷಗೊಳ್ಳುತ್ತಿದ್ದರು. ಆದರೆ ಕೊಳ್ಳೆ ಹೊಡೆಯುವವನಿಗೆ ದುರ್ಗತಿ ಬಂದಾಗ ಇದೆಂತಹ ದುಸ್ಥಿತಿಯಲ್ಲಿ 
ನಾವು ಸಿಲುಕಿಬಿಟ್ಟಿವು ಎಂದು ತಿಳಿದುಕೊಳ್ಳುತ್ತಿದ್ದನು. ಈ ಪರಿಸ್ಥಿತಿಯ ಕಡೆಗೆ ಬೆಟ್ಟು ಮಾಡುತ್ತಾ ಮರಣಾನಂತರ ಇನ್ನೊಂದು 
ಜೀವನದ ಹಾಗೂ ಅದರಲ್ಲಿ ಅಲ್ಲಾಹನ ವಿಚಾರಣೆಗೊಳಗಾಗುವುದರ ಬಗ್ಗೆ ಅಲಕ್ಷನಾಗಿ ಮಾನವನು ತನ್ನ ಪ್ರಭುವಿಗೆ ಕೃತಘ್ನನಾಗಿ 
ಬಿಟ್ಟಿದ್ದಾನೆ. ಅವನು ದೇವನು ನೀಡಿದ ಶಕ್ತಿ-ಸಾಮರ್ಥ್ಯಗಳನ್ನು ಅಕ್ರಮ, ಹಿಂಸೆ ಮತ್ತು ಕೊಳ್ಳೆ, ದರೋಡೆಗಳಿಗಾಗಿ ಬಳಸುತ್ತಿದ್ದಾನೆ. 
ಧನ-ಕನಕಗಳ ಪ್ರೀತಿಯಲ್ಲಿ ಹುಚ್ಚನಾಗಿ ಸರ್ವರೀತಿಯಿಂದಲೂ ಅದನ್ನು ಗಳಿಸಲು ಪ್ರಯತ್ನಿಸುತ್ತಿದ್ದಾನೆ. ಅದು ಎಂತಹ 
ಹೊಲಸು ವಿಧಾನವಾದರೂ ಸರಿ. ಅವನ ಈ ಅವಸ್ಥೆಯೇ ಅವನು ತನ್ನ ಪ್ರಭು ನೀಡಿದ ಶಕ್ತಿಗಳನ್ನು ತಪ್ಪಾಗಿ ಬಳಸಿ ತನ್ನ ಪ್ರಭುವಿಗೆ 
ಕೃತಪ್ಪತೆ ತೋರುತ್ತಿದ್ದಾನೆ ಎಂದು ಹೇಳುತ್ತದೆ. ಅವನಿಗೆ ಸಮಾಧಿಗಳಿಂದ ಎದ್ದು ಬರುವಂತಹ ಸಮಯದ ಪ್ರಜ್ಞೆ ಇರುತ್ತಿದ್ದರೆ 
ಮತ್ತು ಅವನಿಗೆ ಪ್ರೇರಣೆ ನೀಡಿ ಈ ಲೋಕದಲ್ಲಿ ಕೆಲಸ ಮಾಡುತ್ತಿದ್ದ ಸಂಕಲ್ಪ ಮತ್ತು ಉದ್ದೇಶಗಳನ್ನು ಮತ್ತು ಅವನ 
ಹೃದಯಗಳಿಂದ ಹೊರತೆಗೆದು ವಿಚಾರಿಸಲಾಗುವುದೆಂಬ ವಿಚಾರವು ಅವನಿಗೆ ತಿಳಿದಿರುತ್ತಿದ್ದರೆ ಖಂಡಿತವಾಗಿಯೂ ಅವನ 
ವರ್ತನೆಯು ಹೀಗಿರುತ್ತಿರಲಿಲ್ಲ. ಆಗ ಯಾರು ಏನು ಮಾಡಿ ಬಂದಿದ್ದಾರೆ ಮತ್ತು ಯಾರೊಂದಿಗೆ ಹೇಗೆ ವರ್ತಿಸಬೇಕೆನ್ನುವುದು 
ಮಾನವರ ಪ್ರಭುವಿಗೆ ಚೆನ್ನಾಗಿ ತಿಳಿದಿರುವುದು ಎಂದು ಹೇಳಲಾಗಿದೆ. 


ಕಾಂಡ - 30 


ಸಾಗ 
100. ಅಲ್‌ ಆದಿಯಾತ್‌ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು: 11 ` ರುಕೂಆ್‌: 1 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


ಅ 0846 ತರಿ ವಚಿತರಿಬತಿ ಯಿ 

6೨ ಸ4 ಗಟ Hz 1294 un | 7) 5 ಸ್ನ 
OU MEAS OEE HSL NO ಯಿ 
(1-11) ಬುಸುಗುಡುತ್ತ ಓಡುವವುಗಳ (ಕುದುರೆಗಳ) ಆಣೆ" ಅವು (ತಮ್ಮ ಗೊರಸುಗಳಿಂದ) ಕಿಡಿಗಳನ್ನು 


ಹಾರಿಸುತ್ತವೆ.* ಅನಂತರ ಪ್ರಾತಣಾಲದಲ್ಲಿ ಆಕ್ರಮಣ ನಡೆಸುತ್ತವೆ. ಆಗ ಅವು ಧೂಳೆಬ್ಬಿಸುತ್ತವೆ. ತರುವಾಯ ಇದೇ 
ಸ್ಥಿತಿಯಲ್ಲಿ ಯಾವುದಾದರೂ ಜನ ಸಮೂಹದೊಳಕ್ಕೆ ನುಗ್ಗಿ ಬಿಡುತ್ತವೆ. ವಾಸ್ತವದಲ್ಲಿ ಮಾನವನು ತನ್ನ ಪ್ರಭುವಿಗೆ ಬಹಳ 


1. ಸೂಕ್ತದ ಪದಗಳಿಂದ ಓಡುವವರು ಯಾರು ಎಂದು ಸ್ಪಷ್ಟವಾಗುವುದಿಲ್ಲ, ಕೇವಲ ಛಃ (ಓಡುವವುಗಳಾಣೆ) ಎಂದು 
ಮಾತ್ರ ಹೇಳಲಾಗಿದೆ. ಆದ್ದರಿಂದಲೇ ಓಡುವವುಗಳೆಂದರೇನೆಂಬ ಬಗ್ಗೆ ವ್ಯಾಖ್ಯಾನಕಾರರಲ್ಲಿ ಭಿನ್ನಾಭಿಪ್ರಾಯಗಳುಂಟಾಗಿದೆ. ಸಹಾಬಿಗಳು 
ಮತ್ತು ತಾಬಈಗಳ ಒಂದು ವಿಭಾಗವು ಅದು ಕುದುರೆಗಳೆಂಬ ಅಭಿಪ್ರಾಯ ತಾಳಿದ್ದಾರೆ. ಇನ್ನೊಂದು ವಿಭಾಗವು ಅದು ಒಂಟೆ ಎಂದು 
ಹೇಳಿದ್ದಾರೆ. ಆದರೆ ಓಡುವಾಗ ಹೊರಡುವ ವಿಶಿಷ್ಟ ರೀತಿಯ ಶಬ್ದವು, ಕುದುರೆಗಳು ಬುಸುಗುಡುವುದರಿಂದ್ಲುಂಟಾಗುತ್ತದೆ. ಅನಂತರದ 
ಸೂಕ್ತಗಳಲ್ಲೂ ಕೆಡಿ ಹಾರಿಸುವ, ಪ್ರಾತಃ ಕಾಲದಲ್ಲಿ ಯಾವುದಾದರೂ ಊರಿನ ಮೇಲೆ ದಾಳಿ ಮಾಡುವ ಮತ್ತು ಧೂಳೆಬ್ಸಿಸುವ ಪ್ರಸ್ತಾಪವು 
ಕುದುರೆಗಳಿಗೇ ಸರಿ ಹೊಂದುತ್ತದೆ. ಆದ್ದರಿಂದ ಹೆಚ್ಚಿನ ಸಂಶೋಧಕರು ಅದು ಕುದುರೆಯೆಂದೇ ಅರ್ಥೈಸಿದ್ದಾರೆ. ಇಟ್ನು ಜರೀರ್‌ ಹೇಳುತ್ತಾರೆ- 
ಎರಡು ಹೇಳಿಕೆಗಳ ಪೈಕಿ "ಓಡುವವುಗಳೆಂದರೆ ಕುದುರೆಗಳೇ ಆಗಿವೆ' ಎಂಬ ಮಾತು ಪ್ರಾಶಸ್ತ್ಯಕ್ಕೆ ಅರ್ಹವಾಗಿದೆ. ಏಕೆಂದರೆ ಒಂಟೆ ಏದುಸಿರು 
ಬಿಡುವುದಿಲ್ಲಕುದುರೆಯೇ ಏದುಸಿರು ಬಿಡುತ್ತದೆ. ಅಲ್ಲಾಹನು ಹೇಳುತ್ತಾನೆ- ಬುಸಗುಡುತ್ತಾ ಓಡುವವುಗಳ ಆಣೆ! ಇಮಾಮ್‌ ರಾಯಿ 
ಹೇಳುತ್ತಾರೆ- ಈ ಸೂಕ್ತಗಳ ಪದಗಳು, ಅದು ಕುದುರೆಯೆಂದೇ ಸಾರಿ ಸಾರಿ ಹೇಳುತ್ತವೆ. ಏಕೆಂದರೆ ಹಿ “ಬುಸುಗುಡುವ' ಶಬ್ದ 
ಕುದುರೆಯಿಂದಲ್ಲದೇ ಬೇರೆ ಯಾವುದರಿಂದಲೂ ಹೊರಡುವುದಿಲ್ಲ. ಬೆಂಕಿಯ ಕಿಡಿ ಹಾರುವ ಕ್ರಿಯೆಯು ಕಲ್ಲುಗಳಿಗೆ ಗೊರಸುಗಳು 
ಸಂಘರ್ಷಿಸಿದಾಗ ಮಾತ್ರ ಹೊರಡುತ್ತದೆಯೇ ವಿನಾ ಬೇರಾವ ರೀತಿಯಿಂದ ಓಡಿದರೂ ಉಂಟಾಗುವುದಿಲ್ಲ, ಅದೇ ರೀತಿ ಮುಂಜಾವಿನಲ್ಲಿ 
ಆಕ್ರಮಣ ಮಾಡುವುದೂ ಕುದುರೆಗಳ ಮೂಲಕವೇ ಸುಲಭವಾಗುತ್ತದೆ. ಬೇರಾವ ಪ್ರಾಣಿಗಳಿಂದಲೂ ಈ ಕೆಲಸ ಆಗುವುದಿಲ್ಲ, 

2. ಕಿಡಿ ಹಾರಿಸುತ್ತದೆ ಎಂಬ ಪದಗಳು, ಈ ಕುದುರೆಗಳು ರಾತ್ರಿ ಹೊತ್ತು ಓಡುತ್ತವೆ ಎಂಬುದಕ್ಕೆ ಪುರಾವೆಯಾಗಿದೆ. ಏಕೆಂದರೆ ಕಿಡಿ 
ಹಾರುವುದು ಗೋಚರಿಸುವುದೇ ರಾತ್ರಿ ಹೊತ್ತಿನಲ್ಲಾಗುತ್ತದೆ. 

3. ಅರಬರು ಯಾವುದಾದರೂ ಊರಿನ ಮೇಲೆ ಆಕ್ರಮಣ ನಡೆಸುವುದಾದರೆ ರಾತ್ರಿಯ ಕತ್ತಲೆಯಲ್ಲಿಯೇ ಹೊರಡುತ್ತಿದ್ದರು. 
ವೈರಿಗಳ ಗಮನಕ್ಕೆ ಬಾರದಿರಲೆಂದು ಮುಂಜಾವಿನಲ್ಲಿ ಹಠಾತ್ತನೆ ಆಕ್ರಮಣ ನಡೆಸುತ್ತಿದ್ದರು. ಪ್ರಭಾತದ ಬೆಳಕಿನಲ್ಲಿ ಎಲ್ಲವೂ ಗೋಚರಿಸು 
ವಂತಾಗಲು ಹಾಗೂ ವೈರಿಗಳು ಬರುವುದುನ್ನು ಕಂಡು ಎದುರಿಸುವ ಸಿದ್ಧತೆಯನ್ನು ಮಾಡುವಷ್ಟು ಬೆಳಕೂ ಹರಿದಿರದ ಹೊತ್ತಿನಲ್ಲಿ ಈ ರೀತಿ 
ಆಕ್ರಮಣ ನಡೆಸುತ್ತಿದ್ದರು. 


ಕಾಂಡ - 39 


304 ತಪ್ಪೀಮುಲ್‌ ಕುರ್‌ಆನ್‌ 


1.೫ ಜಯ 922 ಸ್ಸ ಆ he ಫಲ ಕ ಟ್ಟ ಟಟ 

EES EES EEE Tero 

4 ಇ 03 % 3p BEE 2 ನ್ಮ 

£ 6ಬಿ ಪಾಚಿ, ಬಹ IO INL 
ಕೃತಪ್ನನಾಗಿದ್ದಾನೆ" ಮತ್ತು ಇದಕ್ಕೆ ಸ್ವತಃ ಅವನೇ ಸಾಕ್ಷಿಯಾಗಿದ್ದಾನೆ.* ಅವನು ಧನ ಕನಕಗಳ ಅತಿಯಾದ ಮೋಹದಲ್ಲಿ 
ಸಿಲುಕಿಕೊಂಡಿದ್ದಾನೆ.* ಸಮಾಧಿಗಳೊಳಗೆ (ದಫನವಾಗಿ) ಇರುವ ಸಕಲವನ್ನೂ ಹೊರ ತೆಗೆಯಲಾಗುವ” ಮತ್ತು 


ಹೃದಯೆಗಳೊಳಗೆ (ಅಡಗಿ) ಇರುವ ಎಲ್ಲವನ್ನೂ ಹೊರ ತೆಗೆದು ವಿಚಾರಣೆಗೊಳಪಡಿಸಲಾಗುವ ಆ ಸಂದರ್ಭವನ್ನು 
ಅವನು,ಅರಿತಿಲ್ಲವೇ?* ಖಂಡಿತವಾಗಿಯೂ ಅಂದು ಅವರ ಪ್ರಭು ಅವರನ್ನು ಪೂರ್ಣವಾಗಿ ತಿಳಿದವನಾಗಿರುವನು. 


4. ರಾತ್ರಿ ಬುಸುಗುಡುತ್ತಾ ಕಿಡಿ ಹಾರಿಸುತ್ತಾ ಮುಂಜಾವಿನಲ್ಲಿ ಧೂಳೆಬ್ಬಿಸುತ್ತಾ ಯಾವುದೇ ಊರಿಗೆ ನುಗ್ಗುವ ಮತ್ತು ಎದುರಿಸುವವರ 
ಕೂಟದೊಳಗೆ ನುಗ್ಗುವ ಕುದುರೆಗಳ ಆಣೆ ಹಾಕಿರುವ ವಿಷಯ ಇದೇ ಆಗಿದೆ. ಹೆಚ್ಚಿನ ವ್ಯಾಖ್ಯಾನಕಾರರು ಈ ಕುದುರೆಗಳೆಂದರೆ ಯೋಧರ 
ಕುದುರೆಗಳೆಂದೂ, ಅವರು ನುಗ್ಗುವ ಕೂಟವು ಸತ್ಯನಿಷೇಧಿಗಳ ಕೂಟವೆಂದೂ ಅರ್ಥೈಯಿಸಿರುವುದು ಅಚ್ಚರಿದಾಯಕವಾಗಿದೆ. ವಸ್ತುತಃ 
ಮಾನವ ತನ್ನ ಪ್ರಭುವಿಗೆ ದೊಡ್ಡ ಕೃತಘ್ನನಾಗಿದ್ದಾನೆ ಎಂಬ ಮಾತಿನ ಮೇಲೆ ಆಣೆ ಹಾಕಲಾಗಿದೆ. ಅಲ್ಲಾಹನ ಮಾರ್ಗದ ಹೋರಾಟದಲ್ಲಿ 
ಯೋಧರ ಕುದುರೆಗಳು ಮುನ್ನುಗ್ಗಿ ಸತ್ಯನಿಷೇಧಿಗಳ ಯಾವುದೇ ಕೂಟದ ಮೇಲೆ ಮುಗಿ ಬೀಳುವುದು ಮಾನವನು ತನ್ನ ಪ್ರಭುವಿಗೆ 
ಕೃತಫ್ಲನಾಗಿದ್ದಾನೆ ಎಂಬುದಕ್ಕೆ ಹಾಗೂ ಮಾನವನು ತನ್ನ ಈ ಕೃತಪ್ನತೆಗೆ ತಾನೇ ಸಾಕ್ಷಿಯಾಗಿದ್ದು ಅವನು ಧನ ಕನಕಗಳ ಪ್ರೇಮದಲ್ಲಿ 
ಸಿಲುಕಿಬಿಟ್ಟಿದ್ದಾನೆ ಎಂಬ ಮುಂದಿನ ವಾಕ್ಯಗಳು ಪುರಾವೆಯಾಗುವುದಿಲ್ಲ ಅದು ಅಲ್ಲಾಹನ ಮಾರ್ಗದಲ್ಲಿ ಹೋರಾಡುವವರಿಗೆ 
ಅನ್ವಯವಾಗುವುದಿಲ್ಲ. ಆದ್ದರಿಂದ ಅನಿವಾರ್ಯವಾಗಿ ಈ ಅಧ್ಯಾಯದ ಮೊದಲ ಐದು ಸೂಕ್ತಗಳಲ್ಲಿ ಹಾಕಲಾದ ಆಣೆಯು ಆ ಕಾಲದಲ್ಲಿ 
ಅರಬೀಯಾದಲ್ಲಿ ಅಂದು ತಾಂಡವವಾಡುತ್ತಿದ್ದ ಸಾರ್ವತ್ರಿಕ ರಕ್ತಪಾತ ಮತ್ತು ಕೊಲೆ ಸುಲಿಗೆಗಳ ಕಡೆಗೆ ಸೂಚನೆಯಾಗಿದೆ ಎಂದು 
ಒಬ್ಬಕೊಳ್ಳಬೇಕಾಗಿದೆ. ಅಜ್ಞಾನ ಕಾಲದಲ್ಲಿ ರಾತ್ರಿಯು ಭಯಾನಕವಾಗಿರುತ್ತಿತ್ತು. ಪ್ರತಿಯೊಂದು ಗೋತ್ರದ ಮತ್ತು ಊರಿನ ಜನರು ಯಾವ 
ಶತ್ರುಗಳು ತಮ್ಮ ಮೇಲೆ ಆಕ್ರಮಣ ಮಾಡಲು ಬರುತ್ತಾರೆಂಬ ಭೀತಿಯಲ್ಲಿರುತ್ತಿದ್ದರು. ಬೆಳಗಾದೊಡನೆ ಈ ರಾತ್ರಿಯಂತೂ ಸಕ್ಷೇಮ 
ಕಳೆಯಿತು ಎಂದು ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಿದ್ದರು. ಅಲ್ಲಿ ಗೋತ್ರಗಳ ಜಗಳವು ಕೇವಲ ಪ್ರತೀಕಾರಕ್ಕಾಗಿರುತ್ತಿರಲಿಲ್ಲ. ಅದು ಪರಸ್ಫರ 
ಒಂದು ಇನ್ನೊಂದರ ಮೇಲೆ ಅವರ ಸಂಪತ್ತನ್ನು ಸೂರೆಗೈಯಲು, ಅವರ ಜಾನುವಾರುಗಳನ್ನು ಅಟ್ಟಿಕೊಂಡು ಹೋಗಲು ಹಾಗೂ ಅವರ 
ಮಹಿಳೆಯರನ್ನು ಮತ್ತು ಮಕ್ಕಳನ್ನು ಗುಲಾಮರನ್ನಾಗಿ ಮಾಡಲು ಆಕ್ರಮಣ ನಡೆಸುತ್ತಿದ್ದರು. ಈ ಅಕ್ರಮ ಹಿಂಸೆಗಳು ಮತ್ತು ದರೋಡೆಗಳನ್ನು 
ಅವರು ಕುದುರೆಗಳಲ್ಲಿ ಸವಾರಿ ಮಾಡಿಕೊಂಡು ಮಾಡುತ್ತಿದ್ದರು. ಅಲ್ಲಾಹನು ಇದನ್ನು ಮಾನವನು ತನ್ನ ಪ್ರಭುವಿಗೆ ಕೃತಘ್ನನಾಗಿದ್ದಾನೆ 
ಎಂಬುದಕ್ಕೆ ಪುರಾವೆಯಾಗಿ ಮುಂದಿಡುತ್ತಾನೆ. ಅಂದರೆ ಯುದ್ಧ ಜಗಳ ಮತ್ತು ದರೋಡೆಗಾಗಿ ಅವನು ಬಳಸುತ್ತಿರುವ ಶಕ್ತಿಯನ್ನು 
ಅಲ್ಲಾಹನು ಈ ಕಾರ್ಯಕ್ಕಾಗಿ ನೀಡಿರಲಿಲ್ಲ. ವಾಸ್ತವದಲ್ಲಿ ಅಲ್ಲಾಹನು ನೀಡಿರುವ ಸಾಧನಗಳು ಮತ್ತು ಅವನು ದಯಪಾಲಿಸಿರುವ ಈ 
ಶಕ್ತಿಯನ್ನು ಭೂಮಿಯಲ್ಲಿ ಕ್ಟೋಭೆ ಹರಡಲಿಕ್ಕಾಗಿ ಬಳಸುವುದೇ ಅತಿ ದೊಡ್ಡ ಕೃತಪ್ಸತೆಯಾಗಿದೆ. ಇದುವೇ ಅಲ್ಲಾಹನಿಗೆ ಅತಿ ಹೆಚ್ಚು 
ಅಪ್ರಿಯವಾದ ವಿಷಯವಾಗಿದೆ. 

5, ಅಂದರೆ ಅವನ ಆತ್ಮಸಾಕ್ಷಿ ಇದಕ್ಕೆ ಸಾಕ್ಷಿಯಾಗಿದೆ. ಅವನ ಕರ್ಮಗಳು ಇದಕ್ಕೆ ಸಾಕ್ಷಿಯಾಗಿದೆ ಮತ್ತು ಅನೇಕ ಸತ್ಯನಿಷೇಧಿಗಳು 
ತಮ್ಮನಾಲಗೆಯಿಂದಲೇ ಬಹಿರಂಗವಾಗಿ ಕೃತಘ್ನತೆಯನ್ನೂ ಪ್ರಕಟಿಸುತ್ತಾರೆ. ಏಕೆಂದರೆ ಅವನ ದೃಷ್ಟಿಯಲ್ಲಿ ದೇವನೇ ಇಲ್ಲದಿರುವಾಗ, ಅವನ `` 
ಯಾವುದೇ ಅನುಗ್ರಹಗಳನ್ನು ಒಪ್ಪಿ ಅದಕ್ಕಾಗಿ ಕಡ್ಡಾಯವಾಗಿ ಕೃತಜ್ಞತೆ ಸಲ್ಲಿಸಬೇಕೆಂದರೆ ಹೇಗೆ. 

6. ಬ್ರ ಟೆ ಲಔ (ಅವನು ಧನ-ಕನಕಗಳ ಅತಿಯಾದ ಮೋಹದಲ್ಲಿ ಸಿಲುಕಿಕೊಂಡಿದ್ದಾನೆ) ಎಂಬುದು ಮೂಲ 
ಪದಗಳಾಗಿದೆ. ಅರಬಿ ಭಾಷೆಯಲ್ಲಿ $೫ ಎಂಬ ಪದವು ಒಳಿತಿಗಾಗಿ ಮಾತ್ರ ಸೀಮಿತವಲ್ಲ ಧನ-ಕನಕಗಳಿಗೂ ಪ್ರಯೋಗಿಸಲಾಗುತ್ತದೆ. 
5: ಎಂಬುದು ಒಳಿತಿಗಾಗಿ ಎಲ್ಲಿ ಬಳಸಲಾಗುತ್ತದೆ ಮತ್ತು ಧನ ಕನಕಗಳಿಗೆ ಎಲ್ಲಿ ಎಂಬುದು ಮಾತಿನ ಸಂದರ್ಭ ಮತ್ತು ಸನ್ನಿವೇಶದಿಂದ 
ತಿಳಿಯುತ್ತದೆ. ಅಲ್‌ ಬಕರ ಅಧ್ಯಾಯದ 180ನೇ ಸೂಕ್ತದಲ್ಲಿ ಸ: ಪದವನ್ನು ಧನ ಕನಕಗಳಿಗೇ ಬಳಸಲಾಗಿದೆ. ಈ ಸೂಕ್ತದ ಹಿನ್ನೆಲೆಯಿಂದ 
ಇದರಲ್ಲಿ ಧನ ಕನಕಗಳಿಗೆ ಈ ಪದವನ್ನು ಬಳಸಲಾಗಿದೆಯೇ ವಿನಾ ಒಳಿತಿಗಾಗಿ ಅಲ್ಲವೆಂಬುದು ಸ್ವಯಂ ತಿಳಿದು ಬರುತ್ತದೆ. ಏಕೆಂದರೆ 


ಕಾಂಡ - 39 


190, ಅಲ್‌ ಆದಿಯಾಶ್‌ 305 


ಮಾನವನು ತನ್ನ ಪ್ರಭುವಿಗೆ ಕೃತಪ್ನನಾಗಿದ್ದಾನೆ. ತನ್ನ ವರ್ತನೆಯಿಂದ ತಾನು ಕೃತಪ್ಲನೆಂದು ತೋರ್ಪಡಿಸುತ್ತಾನೆ. ಅವನ ಕುರಿತು ಅವನು 
ಒಳಿತು ಮತ್ತು ಪುಣ್ಯದಲ್ಲಿ ಕಠೋರನಾಗಿದ್ದಾನೆ ಎಂದು ಹೇಳುವಂತಿಲ್ಲ. 

7. ಅಂದರೆ ಮರಣ ಹೊಂದಿದ ಮನುಷ್ಯನು ಎಲ್ಲಿಯಾವ ಸ್ಥಿತಿಯಲ್ಲಿ ಬಿದ್ದುಕೊಂಡಿದ್ದನೋ ಅಲ್ಲಿಂದ ಅವನನ್ನು ಜೀವಂತ ಮಾನವ 
ರೂಪದಲ್ಲಿ ಎಬ್ಬಿಸಿ ನಿಲ್ಲಿಸಲಾಗುವುದು. 

8. ಅಂದರೆ ಹೃದಯದಲ್ಲಿ ಅಡಗಿರುವ ಸಂಕಲ್ಪಗಳು, ಉದ್ದೇಶಗಳು, ವಿಚಾರಗಳು ಹಾಗೂ ಬಾಹ್ಯ ಕ್ರಿಯೆಗಳ ಹಿಂದೆ ಇರುವ 
ಆಂತರಿಕ ಪ್ರೇರಣೆಗಳೆಲ್ಲವನ್ನೂ ತೆರೆದಿಡಲಾಗುವುದು. ಅವುಗಳನ್ನು ಪರಿಶೀಲಿಸಿ ಒಳಿತುಗಳನ್ನೂ ಕೆಡುಕುಗಳನ್ನೂ ಪ್ರತ್ಯೇಕಿಸಲಾಗುವುದು. 
ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಮಾನವನು ಕಾರ್ಯತಃ ಏನೆಲ್ಲಾ ಮಾಡಿದ್ದಾನೆ ಎಂಬುದನ್ನು ಮಾತ್ರ ನೋಡಲಾಗುವುದಿಲ್ಲ. 
ಅದನ್ನು ಯಾವ ಸಂಕಲ್ಪ ಮತ್ತು ಉದ್ದೇ €ಶದಿಂದ ಮಾಡಿದ್ದಾನೆಂಬುದನ್ನೂ ನೋಡಲಾಗುವುದು. ಈ ಲೋಕದ ಧರ್ಮನಿರಪೇಕ್ಷ ಕಾನೂನು 
ಗಳು ಕೂಡಾ ತಾತ್ಲಿಕವಾಗಿ ಒಬ್ಬನ ಬಾಹ್ಯ ಕೃತ್ಯಗಳನ್ನು ನೋಡಿ ಅವನಿಗೆ ಶಿಕ್ಷೆ ವಿಧಿಸಬಾರದು. ಅವರ ಹಿಂದಿರುವ ಪ್ರೇರಣೆಯನ್ನು 
ನೋಡುವುದು ಅಗತ್ಯವೆಂದು ಭಾವಿಸುತ್ತವೆ. ಆದರೆ ಲೋಕದ ಯಾವ ನ್ಯಾಯಾಲಯದಲ್ಲೂ ಆ ಪ್ರೇರಣೆಯನ್ನು ಸರಿಯಾಗಿ ಪರಿಶೀಲಿಸುವ 
ಯಾವುದೇ ಸಾಧನಗಳಿಲ್ಲ. ಕೇವಲ ಅಲ್ಲಾಹನೊಬ್ಬನೇ ಮಾನವನ ಬಾಹ್ಯಕ್ರಿಯೆಗಳ ಹಿಂದಿರುವ ಪ್ರೇರಣೆಗಳನ್ನು ಸರಿಯಾಗಿ ಪರಿಶೀಲಿಸಿ 
ಅವನು ಯಾವ ಪುರಸ್ಕಾರಕ್ಕೆ ಅಥವಾ ಎಂತಹ ಶಿಕ್ಷೆಗೆ ಅರ್ಹನೆಂದು ತೀರ್ಮಾನಿಸಬಲ್ಲನು. ಇನ್ನು ಸೂಕ್ತದ ಬಾಹ್ಯಪದಗಳಿಂದಲೂ, ಈ 
ತೀರ್ಮಾನವನ್ನು ಅವನು ಹೃದಯಗಳಲ್ಲಿರುವ ಉದ್ದೇಶ ಮತ್ತು ಪ್ರೇರಣೆಗಳ ಕುರಿತು ಮೊದಲೇ ಹೊಂದಿರುವ ಜ್ಞಾನದ ಆಧಾರದಲ್ಲಿ 
ಶಿಕ್ಷೆ ನೀಡುವುದಲ್ಲ, ಬದಲಾಗಿ ಅವನು ಕಿಯಾಮತ್‌ನಂದು ಆ ರಹಸ್ಯಗಳನ್ನು ಬಹಿರಂಗಗೊಳಿಸಿ, ಅವುಗಳಲ್ಲಿಯಾವುದು ಒಳಿತು ಯಾವುದು 
ಕೆಡುಕು ಎಂಬುದನ್ನು ತೆರೆದ ನ್ಯಾಯಾಲಯದಲ್ಲಿ ತೋರಿಸುವನು. ಆದ್ದರಿಂದಲೇ ) si ಸ J ) (ಹೃದಯದಲ್ಲಿರುವುದನ್ನೆಲ್ಲ 
ಹೊರತೆಗೆಯಲಾಗುವುದು) ಎಂಬ ಪದ ಬಳಸಲಾಗಿದೆ. bed "ತಹ್ಲೀಲ್‌'ನ ಅರ್ಥ ಯಾವುದಾದರೂ ವಸ್ತುವನ್ನು ತೆಗೆದು 
ಹೊರಹಾಕುವುದಾಗಿದೆ. ಉದಾ: ಸಿಪ್ಪೆ ತೆಗೆದು ಹಣ್ಣು ಹೊರತೆಗೆಯುವುದಕ್ಕೆ ಹಾಗೂ ವಿವಿಧ ರೀತಿಯ ವಸ್ತುಗಳನ್ನು ಆಯ್ದು ಪರಸ್ಪರ 
ಬೇರ್ಪಡಿಸುವುದಕ್ಕೂ ಈ ಪದ ಬಳಸಲಾಗುತ್ತದೆ. ಆದ್ದರಿಂದ ಹೃದಯದಲ್ಲಿ ಅಡಗಿರುವ ರಹಸ್ಯಗಳನ್ನು ಹೊರತೆಗೆಯುವುದರಲ್ಲಿ ಈ 
ಎರಡೂ ಪದಗಳು ಸೇರಿವೆ ಅಂದರೆ ಅವುಗಳನ್ನು ತೆರೆದು ಪ್ರಕಟಿಸುವುದು ಮತ್ತು ಅವುಗಳನ್ನು ಆಯ್ದು ಒಳಿತು ಕೆಡುಕುಗಳನ್ನು 
ಬೇರ್ಪಡಿಸುವುದು. ಇದೇ ವಿಷಯವನ್ನು ಅತ್ತಾರಿಕ್‌ ಅಧ್ಯಾಯದಲ್ಲಿ ಹೀಗೆ ಹೇಳಲಾಗಿದೆ, 3! a ಆಡಿ ಅಡಗಿದ್ದ ರಹಸ್ಯಗಳ 
ವಿಚಾರಣೆ ನಡೆಸಲಿರುವ ದಿನ. (86:9) 

9. ಅಂದರೆ ಯಾರು ಏನು ಮತ್ತು ಯಾವ ತರದ ಪುರಸ್ಕಾರ ಅಥವಾ ಶಿಕ್ಷೆಗೆ ಅರ್ಹನಾಗಿದ್ದಾನೆಂದು ಅವನಿಗೆ ಚೆನ್ನಾಗಿ ತಿಳಿದಿದೆ. 


ಚಚ 
a 


ಕಾಂಡ - 30 


"101. ಅಲ್‌ ಕಾರಿಅಃ : KE 


ಚಟ "ಅಲ್‌ಕಾರಿಅ' ಎಂಬ ಪ್ರಥಮ ಪದವನ್ನು ಇದರ ಹೆಸರಾಗಿ ಮಾಡಲಾಗಿದೆ. ಇದು ಕೇವಲ ಅದರ ಹೆಸರಲ್ಲ. 
ಅದರ ವಿಷಯದ ಶೀರ್ಷಿಕೆಯೂ ಆಗಿದೆ. ಏಕೆಂದರೆ ಇದರಲ್ಲಿ ಸಂಪೂರ್ಣ ಪ್ರಸ್ತಾಪ ಕಿಯಾಮತ್‌ನದ್ದೇ ಆಗಿದೆ. 
ಅವತೀರ್ಣ ಕಾಲ 

ಇದು ಮಕ್ಕಾದಲ್ಲಿ ಅವತೀರ್ಣಗೊಂಡದ್ದೆಂಬ ಬಗ್ಗೆ ಭಿನ್ನಾಭಿಪ್ರಾಯವೇ ಇಲ್ಲ. ಅದೂ ಮಕ್ಕಾದ ಆರಂಭಕಾಲದಲ್ಲಿ 
ಅವತೀರ್ಣಗೊಂಡ 'ಅಧ್ಯಾಯಗಳ ಪೈಕಿ ಒಂದಾಗಿದೆಯೆಂದು ಇದರ ವಿಷಯದಿಂದಲೇ ವ್ಯಕ್ತವಾಗುತ್ತದೆ. 
ಚರ್ಚಾ ವಿಷಯ | 

ಇದರ ಚರ್ಚಾ ವಿಷಯ ಕಿಯಾಮತ್‌ ಮತ್ತು ಪರಲೋಕವಾಗಿದೆ. ಮೊತ್ತಮೊದಲು "ಮಹಾದುರಂತ। ಏನದು 
ಮಹಾದುರಂತ? ಆ ಮಹಾದುರಂತವೇನೆಂದು ನಿಮಗೇನು ಗೊತ್ತು' ಎಂದು ಕೇಳಿ ಜನರನ್ನು ಬೆಚ್ಚಿ ಬೀಳಿಸಲಾಗಿದೆ. ಈ ರೀತಿ 
ಕೇಳುಗರನ್ನು ಆ ಭಯಾನಕ ಘಟನೆ ಸಂಭವಿಸಲಿದೆಯೆಂಬ ಸುದ್ದಿಕೇಳಲು ಸಿದ್ಧಪಡಿಸಿದ ಬಳಿಕ ಎರಡು ವಾಕ್ಯಗಳಲ್ಲಿಕಿಯಾಮತ್‌ನ 3 
ಚಿತ್ರ ಣವನ್ನು ಈ ರೀತಿ ತಿಳಿಸಲಾಗಿದೆ. ಅಂದು ಜನರು ಗಾಬರಿಗೊಂಡು ಬೆಳಕಿನ ಕಡೆಗೆ ಹಾರುವ ಹಾತೆಗಳಂತೆ ಎಲ್ಲೆಡೆಯೂ 
ಚದರುವ ರೀತಿಯಲ್ಲಿ ಹಾರಾಡುತ್ತಿರುವರು. ಪರ್ವತಗಳು ತಮ್ಮ ಸ್ಥಳಗಳಿಂದ ಕೀಳಲ್ಲಡುವುವು. ಅವುಗಳ ಬಂಧನ ಕಳಚಿ 
ಬಿಡುವುದು. ಅವು ಹಿಂಜಿದ ಉಣ್ಣೆಯಂತಾಗುವುವು. ಅನಂತರ ಹೀಗೆ ಹೇಳಲಾಗಿದೆ- ಪರಲೋಕದಲ್ಲಿ ಜನರ ವಿಚಾರಣೆಗಾಗಿ 
ಅಲ್ಲಾಹನ ನ್ಯಾಯಾಲಯ ಸ್ಥಾಪನೆಗೊಂಡಾಗ ಯಾರ ಸತ್ಯರ್ಮಗಳು ದುಷ್ಕರ್ಮಗಳಿಗಿಂತ ಭಾರವಾಗಿರುವುದು ಮತ್ತು ಯಾರ 
ದುಷ್ಕರ್ಮಗಳಿಗಿಂತ ಸತ್ಯರ್ಮಗಳು ಹಗುರವಾಗಿರುವುದು ಎಂಬುದರ ಆಧಾರದಲ್ಲಿ ತೀರ್ಮಾನಿಸಲಾಗುವುದು. ಮೊದಲ 
ವರ್ಗದ ಜನರಿಗೆ ಸಿಗುವ ಸುಖದಿಂದಾಗಿ ಅವರು ಸಂಶೋಷಪಡುವರು. ಎರಡನೆಯ ವರ್ಗದ ಜನರನ್ನು ಬೆಂಕಿ ತುಂಬಿದ 
ಆಳವಾದ ಗುಂಡಿಗೆ ಎಸೆಯಲಾಗುವುದು. 


ಕಾಂಡ - 30 


101. ಅಲ್‌ ಕಾರಿಅಃ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು: 11 ರುಕೂಆ್‌: 1 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


SAE LONOKE. ಹತ ೭ ಬುಡಿ ಹುಳಿ! 
ಭಕಿ ಬ್ರ ಯ (೫ಬಿ ೫4೬0 
[ಹವ ALG ಕಗ್ಗಗಳ 


(1-11) ಮಹಾ ದುರಂತ!" ಏನದು ಮಹಾ ದುರಂತ? ಆ ಮಹಾ ದುರಂತವೇನೆಂದು ನಿಮಗೇನು ಗೊತ್ತು? 
ಅಂದು ಜನರು ಚದರಿದ ಹಾತೆಗಳಂತಾಗುವರು ಮತ್ತು ಪರ್ವತಗಳು ಬಣ್ಣ ಬಣ್ಣದ ಹಿಂಜಿದ ಉಣ್ಣೆಯಂತಾಗಿ 
ಬಿಡುವುದು. ತರುವಾಯ ಯಾರ ತೂಕದ ತಟ್ಟೆಗಳು ಭಾರವಾಗಿರವುವೋ ಅವನು ಮನೋಹರವಾದ 
ಸುಖಭೋಗದಲ್ಲಿರುವನು ಮತ್ತು ಯಾರ ತೂಕದ ತಟ್ಟೆಗಳು ಹಗುರವಾಗಿರುವುವೋ" ಅವನ ನಿವಾಸವು ಆಳವಾದ 
ಹೊಂಡವಾಗಿರುವುದು.* ಅದೇನೆಂದು ನಿಮಗೇನು ಗೊತ್ತು? ಧಗಧಗಿಸುವ ಅಗ್ನಿಯದು.* 


1. ಮೂಲದಲ್ಲಿ ೪೪ ii "ಅಲ್‌ ಕಾರಿಅಃ' ಪದ ಬಳಕೆಯಾಗಿದೆ. ಬಡಿಯುವ ವಸ್ತು ಎಂಬುದು ಅದರ ಶಬ್ದಾರ್ಥ. ಕ್ಷಿ "ಕರಅ' 
ಅಂದರೆ ಒಂದು ವಸ್ತುವನ್ನು ಜೋರಾಗಿ ದೊಡ್ಡ ಶಬ್ದ ಬರುವಂತೆ ಹೊಡೆಯುವುದಾಗಿದೆ. ಅದರ ಶಬ್ದಕೋಶಾರ್ಥದಂತೆ ಟೆ ಪದವನ್ನು 
ಭಯಾನಕ ಅವಘಡ ಮತ್ತು ಭೀಕರ ಆಪತ್ತಿಗೆ ಹೇಳಲಾಗುತ್ತದೆ. ಉದಾ: ಅರಬರು 35 ps ಅರ್ಥಾತ್‌ ಇಂತಹ ಗೋತ್ರ 
ಅಥವಾ ಜನಾಂಗಕ್ಕೆ ಭೀಕರ ಆಪತ್ತು ಬಂತು ಎಂದು ಹೇಳುತ್ತಾರೆ. ಕುರ್‌ಆನಿನಲ್ಲೂ ಒಂದು ಕಡೆ ಈ ಪದವನ್ನು ಒಂದು ಜನಾಂಗದ ಮೇಲೆ 
ಭೀಕರ ಆಪತ್ತು ಎರಗುವುದಕ್ಕೆ ಬಳಸಿದೆ. ಅರ್ರಆ್‌ದ್‌ ಅಧ್ಯಾಯದಲ್ಲಿ ಹೀಗಿದೆ: yd ye Si EN 
“ಸತ್ಯನಿಷೇಧಿಗಳ ದುಷ್ಕರ್ಮಗಳ ಕಾರಣದಿಂದ ಅವರ ಮೇಲೆ ಒಂದಲ್ಲೊಂದು ಆಪತ್ತು ಎರಗುತ್ತಲೇ ಇರುವುದು." (13: 31) ಆದರೆ ಇಲ್ಲಿ 
is i ಪದವನ್ನು ಕಿಯಾಮತ್‌ಗೆ ಉಪಯೋಗಿಸಲಾಗಿದೆ. ಅಲ್‌ಹಾಕ್ಕಃ ಅಧ್ಯಾಯದಲ್ಲೂ ಕಿಯಾಮತ್ತನ್ನು ಅದೇ ಹೆಸರಿನಿಂದ 
ಕರೆಯಲಾಗಿದೆ. (69: 4) ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು. ಇಲ್ಲಿಕಿಯಾಮತ್‌ನ ಪ್ರಥಮ ಹಂತದಿಂದ ರಕ್ಷೆ-ಶಿಕ್ಷೆಗಳ ಕೊನೆಯ 
ಹಂತದ ವರೆಗೆ ಇಡೀ ಪರಲೋಕದ ಪ್ರಸ್ತಾಪವನ್ನು ಒಟ್ಟಾಗಿ ಮಾಡಲಾಗುತ್ತದೆ. 

2. ಇಲ್ಲಿಯ ವರೆಗೆ ಕಿಯಾಮತ್‌ನ ಪ್ರಥಮ ಹಂತದ ಪ್ರಸ್ತಾಪವಾಯಿತು ಅಂದರೆ ಭೀಕರ ಅವಘಡವುಂಟಾಗುವುದು. ಅದರ 
ಪರಿಣಾಮವಾಗಿ ಇಡೀ ಜಗತ್ತಿನ ವ್ಯವಸ್ಥೆ ಅಸ್ತವ್ಯಸ್ತವಾಗುವುದು. ಆಗ ಜನರು ಗಾಬರಿಗೊಂಡು ಹಾತೆಗಳು ಬೆಂಕಿಯತ್ತ ಧಾವಿಸಿ ಬರುವಂತೆ 
ಅತ್ತಿತ್ತ ಓಡುತ್ತಿರುವರು. ಪರ್ವತಗಳು ಬಣ್ಣ ಬಣ್ಣದ ಹಿಂಜಿದ ಉಣ್ಣೆಯಂತೆ ಹಾರತೊಡಗುವುವು. ಪರ್ವತಗಳ ಬಣ್ಣಗಳು 
ವಿಭಿನ್ನವಾಗಿರುವುದರಿಂದ ಅವುಗಳನ್ನು ಬಣ್ಣ ಬಣ್ಣದ ಹಿಂಜಿದ ಉಣ್ಣೆಗೆ ಹೋಲಿಸಲಾಗಿದೆ. 


ಕಾಂಡ - 30 


308 ತಪ್ಪೀಮುಲ್‌ ಕುರ್‌ಆನ್‌ 
SL nad 
3. ಇಲ್ಲಿಂದ ಕಿಯಾಮತ್‌ನ ಎರಡನೇ, ಅಂದರೆ ಜನರು ಪುನಃ ಜೀವಂತವಾಗಿ ಅಲ್ಲಾಹನ ನ್ಯಾಯಾಲಯದಲ್ಲಿ ಸೇರುವ ಹಂತದ 


ಪ್ರಸ್ತಾವ ಆರಂಭವಾಗುತ್ತಿದೆ. 

4. ಮೂಲದಲ್ಲಿ ಫಸ)! 'ಮವಾರೀನ್‌' ಪದ ಬಳಕೆಯಾಗಿದೆ. ಇದು ದ್ರಿ) "ಮೌರುೂನ್‌'ನ ಬಹುವಚನವಾಗಬಹುದು. 
ಪೊ 'ಮೀರಭಾನ್‌'ನ ಬಹುವಚನವೂ ಆಗಿರಬಹುದು. ಇದನ್ನು ರಿ233 'ಮೌರೂನ್‌' ಅರ್ಥದಲ್ಲಿ ತೆಗೆದುಕೊಂಡರೆ ಅದು 
ಅಲ್ಲಾಹನ ದೃಷ್ಟಿಯಲ್ಲಿ ತೂಕವಿರುವ ಮತ್ತು ಗೌರವವಿರುವ ಕರ್ಮಗಳಾಗಿವೆ. ಅದನ್ನು ಥಿ! 'ಮೀರಾನ್‌'ನೆ ಬಹುವಚನವೆಂದು 
ಪರಿಗಣಿಸಿದರೆ ಅದು ತಕ್ಕಡಿಯ ತಟ್ಟೆಗಳಾಗಿರುವುವು. ಮೊದಲ ಸ್ಥಿತಿಯಲ್ಲಿ ಯೆಸ್‌ "ಮವಾಯೀನ್‌' ಎಂದರೆ ಭಾರ ಮತ್ತು 
ಹಗುರವೆಂದಾದರೆ ಅದು ಸತ್ಯರ್ಮಗಳು ದುಷ್ಕರ್ಮಗಳೆದುರು ಭಾರ ಮತ್ತು ಹಗುರವಾಗಿರುವುದೆಂದಾಗಿದೆ. ಏಕೆಂದರೆ ಅಲ್ಲಾಹನ ದೃಷ್ಟಿಯಲ್ಲಿ 
ಕೇವಲ ಸತ್ಯರ್ಮಗಳೇ ಭಾರ ಹಾಗೂ ಗೌರವಾರ್ಹವಾಗಿದೆ. ಎರಡನೇ ಸ್ಥಿತಿಯಲ್ಲಿ ಹ "ಮವಾಮೀನ್‌' ಭಾರವಾಗಿರುವುದೆಂದರೆ 
ಅಲ್ಲಾಹನ ನ್ಯಾಯದ ತಕ್ಕಡಿಯಲ್ಲಿ ಒಳಿತುಗಳ ತಟ್ಟೆಯು ಕೆಡುಕುಗಳ ತಟ್ಟೆಗಿಂತ ಭಾರವಾಗಿರುವುದಾಗಿದೆ. ಅವು ಹಗುರವಾಗಿರುವುದೆಂದರೆ 
ಒಳಿತುಗಳ ತಟ್ಟೆಯು ಕೆಡುಕುಗಳ ತಟ್ಟೆಗಿಂತ ಭಾರವಾಗಿರುವುದಾಗಿದೆ. ಒಟ್ಟಿನಲ್ಲಿ ಫಸ)! 'ಮವಾಯೀನ್‌' ಅನ್ನು ಶಿ೨)% 
"ಮೌರೂನ್‌' ಎಂಬರ್ಥದಲ್ಲಿ ತೆಗೆದರೂ ಅಥವಾ ಶಿ! "ಮೀರುಾನ್‌'ನ ಅರ್ಥದಲ್ಲಿ ತೆಗೆದರೂ ಅಥವಾ ರಿ) 'ಭಾರ'ವೆಂಬ 
ಅರ್ಥದಲ್ಲಿ ತೆಗೆದರೂ ಉದ್ದೇಶ ಒಂದೇ ಆಗುತ್ತದೆ. ಅದು ಅಲ್ಲಾಹನ ನ್ಯಾಯಾಲಯದಲ್ಲಿ ತೀರ್ಮಾನವಾಗುವುದು. ಮಾನವನು ತರುವ 
ತನ್ನ ಕರ್ಮಗಳ ಮೂಟೆಯು ಭಾರವಾಗಿರುವುದೋ ಅಥವಾ ಹಗುರವಾಗಿರುವುದೋ ಅಥವಾ ಅವನ ಒಳಿತುಗಳ ಭಾರವು ಕೆಡುಕುಗಳ 
ಭಾರಕ್ಕಿಂತ ಹೆಚ್ಚಿರುವುದೋ ಅಥವಾ ಕಡಿಮೆಯಿರುವುದೋ ಎಂಬುದರ ಆಧಾರದಲ್ಲಿರುವುದು. ಕುರ್‌ಆನ್‌ನ ಅನೇಕ ಕಡೆಗಳಲ್ಲಿ ಬಂದಿರುವ 
ವಿವಿಧ ಸೂಕ್ತಗಳನ್ನು ದೃಷ್ಟಿಯಲ್ಲಿರಿಸಿದರೆ ಇದರ ಅರ್ಥ ಪೂರ್ಣವಾಗಿ ವ್ಯಕ್ತವಾಗುತ್ತದೆ. ನೋಡಿರಿ: ತೂಕವು ಅಂದು ಸಾಕ್ಟಾತ್‌ ಸತ್ಯವಾಗಿರು 
ವುದು. ಯಾರ ತೂಗುತಟ್ಟೆಯು ಭಾರವಾಗಿರುವುದೋ ಅವರೇ ವಿಜಯಿಗಳಾಗುವರು ಮತ್ತು ಯಾರ ತೂಗುತಟ್ಟೆಯು ಹಗುರವಾಗಿರುವುದೋ 
ಅವರೇ ಸ್ವಯಂ ತಮ್ಮನ್ನು ನಷ್ಟಕ್ಕೊಳಪಡಿಸಿಕೊಂಡವರಾಗಿರುವರು. (ಅಆ್‌ರಾಫ್‌ 8-9), "ಓ ಪೈಗಂಬರರೇ ಇವರೊಡನೆ ಹೇಳಿರಿ: ತಮ್ಮ 
ಕರ್ಮಗಳಲ್ಲಿ ಅತ್ಯಧಿಕ ವಿಫಲರು ಯಾರೆಂದು ನಿಮಗೆ ತಿಳಿಸಲೇ? ಲೌಕಿಕ ಜೀವನದಲ್ಲಿ ತಮ್ಮ ಸಕಲ ಪರಿಶ್ರಮಗಳು ಸನ್ಯಾರ್ಗದಿಂದ ತಪ್ಪ 
ಹೋಗಿದ್ದುತಾವು ಮಾಡುತ್ತಿರುವುದು ಎಲ್ಲವೂ ಸರಿಯಾಗಿ ಆಗಿತ್ತೆಂದು ತಿಳಿದುಕೊಂಡವರು, ಇವರು ತಮ್ಮ ಪ್ರಭುವಿನ ವಚನಗಳನ್ನೂ ಅವನ 
ಮುಂದೆ ಹಾಜರಾಗಲಿಕ್ಕಿದೆ ಎಂಬುದನ್ನೂ ನಿರಾಕರಿಸಿದರು. ಆದ್ದುದರಿಂದ ಇವರ ಸಕಲ ಕರ್ಮಗಳೂ ವ್ಯರ್ಥವಾಗಿ ಬಿಟ್ಟವು. ಪುನರುತ್ಥಾನದ 
ದಿನ ನಾವು ಅವರಿಗೆ ಏನೂ ಮಹತ್ವ ನೀಡಲಾರೆವು.' (ಅಲ್‌ಕಹ್ಮ್‌: 103-105) "ಪುನರುತ್ಥಾನ ದಿನ ನಾವು ನಿಖರವಾಗಿ ತೂಗುವ 
ತಕ್ಕಡಿಯನ್ನಿಟ್ಟು ಬಿಡುವೆವು. ಅನಂತರ ಯಾರ ಮೇಲೆಯೂ ಸ್ವಲ್ಪವೂ ಅಕ್ರಮವಾಗದು. ಯಾರಾದರೂ ಸಾಸಿವೆ ಕಾಳಿನಷ್ಟಾದರೂ ಏನಾದರೂ 
ಮಾಡಿದ್ದರೆ ನಾವು ಅದನ್ನು ಮುಂದೆ ತರುವೆವು ಮತ್ತು ಲೆಕ್ಕ ಪರಿಶೋಧನೆಗೆ ನಾವೇ ಸಾಕು.' (ಅಲ್‌ ಅಂಬಿಯಾ 47) 

ಈ ಸೂಕ್ತಗಳಿಂದ ತಿಳಿದು ಬರುವಂತೆ ಸತ್ಯನಿಷೇಧ ಮತ್ತು ಸತ್ಯದ ನಿರಾಕರಣೆಯು ಬಹುದೊಡ್ಡ ಕೇಡಾಗಿದ್ದು ಅದು ಕೆಡುಕುಗಳ 
ತಟ್ಟೆಯನ್ನು ಭಾರವಾಗಿಸುವುದು. ಸತ್ಯನಿಷೇಧಿಯ ಒಳಿತಿನ ತಟ್ಟೆಯನ್ನು ಭಾರವಾಗಿಸುವ ಯಾವುದೇ ಒಳಿತು ಇರಲಾರದು. ಆದರೆ 
ವಿಶ್ವಾಸಿಯ ತಟ್ಟೆಯಲ್ಲಿ ಈಮಾನಿನ ಭಾರವಿರುವುದು. ಜೊತೆಗೆ ಪುಣ್ಯಗಳ ಭಾರವೂ ಇರುವುದು. ಇನ್ನೊಂದೆಡೆ ಅವನು ಮಾಡಿದ್ದ 
ಕೆಡುಕುಗಳನ್ನೆಲ್ಲ ಕೆಡುಕಿನ ತಟ್ಟೆಯಲ್ಲಿಡಲಾಗುವುದು. ನಂತರ ಒಳಿತಿನ ತಟ್ಟೆ ಭಾರವಾಗಿರುವುದೋ ಅಥವಾ ಕೆಡುಕಿನ ತಟ್ಟೆಯೋ ಎಂದು 
ನೋಡಲಾಗುವುದು. 

5. ಸಹ 121 (ಅವನ ತಾಯಿ "ಹಾವಿಯ' ಆಗಿರುವುದು) ಎಂಬುದು ಮೂಲ ಪದಗಳಾಗಿದೆ. ಖು "ಹಾವಿಯ' ಎಂಬುದು 
GH "ಹವಾ'ದಿಂದ ಬಂದಿದೆ. ಉನ್ನತ ಸ್ಥಳದಿಂದ ಕೆಳಗಿನ ಸ್ಥಳಕ್ಕೆ ಬೀಳುವುದನ್ನು “ಹಾವಿಯ' ಎನ್ನುತ್ತಾರೆ. ಅತೀ ಆಳವಾದ ಹೊಂಡಕ್ಕೆ 
೫೨ 'ಹಾವಿಯ' ಎನ್ನಲಾಗುತ್ತದೆ. ಜಹನ್ನಮ್‌ (ನರಕ)ಅನ್ನು ಸೂ "ಹಾವಿಯ' ಎನ್ನಲು ಅದು ಬಹಳ ಆಳವಾಗಿರುವುದೇ 
ಕಾರಣವಾಗಿದೆ. ನರಕವಾಸಿಗಳನ್ನು ಮೇಲಿನಿಂದ ಅದರಲ್ಲಿ ಎಸೆಯಲಾಗುವುದು. ಅವರ ತಾಯಿ ನರಕವಾಗಿರುವುದು ಎಂಬುದರ ಅರ್ಥ 
ತಾಯಿಯ ಮಡಿಲು ಮಗನಿಗೆ ಆಶ್ರಯತಾಣವಾಗಿದೆ. ಅದೇ ರೀತಿ ನರಕದವರಿಗೆ ನರಕದ ಹೊರತು ಬೇರೆ ಆಶ್ರಯವಿರಲಾರದು. 

6. ಅಂದರೆ ಅದು ಕೇವಲ ಹೊಂಡವಾಗಿರದು, ಅಗ್ನಿಯಿಂದ ಕೂಡಿದ ಹೊಂಡವಾಗಿರುವುದು. 


ಹ 


ಕಾಂಡ - 39 


102. ಅತ್ತಕಾಸುರ್‌ 


ಹೆಸರು 

EN “ಅತ್ತಕಾಸುರ್‌' ಎಂಬ ಪ್ರಥಮ ಸೂಕ್ತದ ಪದವನ್ನೇ ಈ ಅಧ್ಯಾಯದ ಹೆಸರಾಗಿ ಮಾಡಲಾಗಿದೆ. 
ಅವತೀರ್ಣಕಾಲ 

ಅಬೂಹಯ್ಯಾನ್‌ ಮತ್ತು ಶೌಕಾನಿಯವರ ಪ್ರಕಾರ, ಇದು ಎಲ್ಲಾವ್ಯಾಖ್ಯಾನಕಾರರ ದೃಷ್ಟಿಯಲ್ಲಿ ಮಕ್ಕಾದಲ್ಲಿ ಅವತೀರ್ಣ 
ಗೊಂಡಿದೆ. ಇದು ಮಕ್ಕಾದ್ದೆಂಬುದು ಅತ್ಯಂತ ಪ್ರಸಿದ್ಧವಾಗಿದೆಯೆಂದು ಇಮಾಮ್‌ ಸುಯೂತಿ ಹೇಳುತ್ತಾರೆ. ಆದರೆ ಅದು 
ಮದೀನಾದ್ದೆಂದು ಹೇಳಲಾದ ಕೆಲವು ವರದಿಗಳೂ ಇವೆ. ಅವು ಹೀಗಿದೆ, 

ಅಬೂ ಹುರೈರಾರ ವರದಿಯನ್ನು ಇಬ್ನು ಅಬೀ ಹಾತಿಮ್‌ ಹೀಗೆ ಉದ್ದರಿಸಿದ್ದಾರೆ: ಈ ಅಧ್ಯಾಯವು ಅನ್ಲಾರ್‌ಗಳ 
(ಮದೀನಾದವರ) ಎರಡು ಗೋತ್ರಗಳಾದ ಹಾರಿಸ್‌ ಮತ್ತು ಬನೀ ಹರ್ಸ್‌ಗಳ ಕುರಿತು ಅವತೀರ್ಣಗೊಂಡಿದೆ. ಎರಡೂ ಗೋತ್ರ 
ಗಳ ಜನರು ಮೊದಲು ತಂತಮ್ಮ ಜೀವಂತ ವ್ಯಕ್ತಿಗಳ ಮೇಲ್ಮೆಯ ಕುರಿತು ವಿವರಿಸಿದರು. ಅನಂತರ ಕಬರಸ್ಥಾನಕ್ಕೆ ಹೋಗಿ ತಮ್ಮ 
ಮೃತ ವ್ಯಕ್ತಿಗಳ ಕುರಿತು ವಿವರಿಸಿದರು. ಅದರ ಬಗ್ಗೆ 3432) ಟೆ! (ಹೆಚ್ಚು ಹೆಚ್ಚಾಗಿ ಮತ್ತು ಇತರರಿಗಿಂತ ಅಧಿಕವಾಗಿ 
ಸಂಪಾದಿಸುವ ಚಿಂತೆಯು ನಿಮ್ಮನ್ನು ಅನಾಸ್ಥೆಗೆ ಒಳಪಡಿಸಿದೆ) ಎಂಬ ಈ ಅಧ್ಯಾಯ ಅವತೀರ್ಣಗೊಂಡಿತು. ಆದರೆ ಅವತೀರ್ಣದ 
ಹಿನ್ನಲೆಯ ಬಗ್ಗೆ ಸಹಾಬಿಗಳು ಮತ್ತು ತಾಬಈಗಳ ವಿಧಾನವನ್ನು ದೃಷ್ಟಿಯಲ್ಲಿರಿಸಿದರೆ ಈ ಅಧ್ಯಾಯವು ಅದೇ ಸಂದರ್ಭದಲ್ಲಿ 
ಅವತೀರ್ಣಗೊಂಡಿತೆಂಬುದಕ್ಕೆ ಪುರಾವೆಯಾಗುವುದಿಲ್ಲ ಇದು ಆ ಎರಡು ಗೋತ್ರಗಳೆ ಈ ಕೃತ್ಯಗಳಿಗೆ ಅನ್ವಯಿಸುತ್ತದೆಂದು ಅರ್ಥ. 

ಇಮಾಮ್‌ ಬುಖಾರಿ ಮತ್ತು ಇಬ್ನು ಜರೀರ್‌ರವರು ಉಬೈ ಬಿನ್‌ ಕಅಬ್‌ರ ಹೇಳಿಕೆಯನ್ನು ಹೀಗೆ ವಿವರಿಸಿದ್ದಾರೆ, ನಾವು 
ಪ್ರವಾದಿಯವರ, ST SY ಓಕ 01 ES JG ಸ SS "ಮಾನವನ ಬಳಿ 
ಎರಡು ಕಣಿವೆಗಳಷ್ಟು ಐಶ್ಚರ್ಯವಿದ್ದರೆ ಅವನು ಮೂರನೆಯದಕ್ಕಾಗಿ ಹಾತೊರೆಯುವನು ಮಾನವನ ಹೊಟ್ಟೆಯು ಮಣ್ಣಿನಿಂದ 
ಮಾತ್ರ ತುಂಬ ಬಲ್ಲುದು' ಎಂಬ ಮಾತನ್ನು ಕುರ್‌ಆನ್‌ನಿಂದ ತಿಳಿಯುತ್ತಿದ್ದೆವು. ಕೊನೆಗೆ ಈ ಅಧ್ಯಾಯವು (BE) 
ಅವತೀರ್ಣಗೊಂಡಿತು. ಈ ಹದೀಸ್‌, ತಕಾಸುರ್‌ ಅಧ್ಯಾಯವು ಮದೀನಾದಲ್ಲಿ ಅವತೀರ್ಣಗೊಂಡದ್ದಕ್ಕೆ ಪುರಾವೆಯೆಂದು 
ಪರಿಗಣಿಸಲು ಕಾರಣ ಉಬ್ಬೆ ಬಿನ್‌ ಕಅಬ್‌ ಮದೀನಾದಲ್ಲಿ ಮುಸ್ಲಿಮನಾಗಿದ್ದರು. ಆದರೆ ಸಹಾಬಿಗಳು ಪ್ರವಾದಿಯವರ ಪ್ರಸ್ತುತ 
ನುಡಿಯನ್ನು ಯಾವ ಅರ್ಥದಲ್ಲಿ ಕುರ್‌ಆನ್‌ನಿಂದ ಗ್ರಹಿಸುತ್ತಿದ್ದರು ಎಂಬದು ಉಬೈಯವರ ಮಾತಿನಿಂದ ಸ್ಪಷ್ಟವಾಗುವುದಿಲ್ಲ. 
ಆದರೆ ಅವರು ಕುರ್‌ಆನ್‌ನ ಒಂದು ಸೂಕ್ತವೆಂದು ಭಾವಿಸಿದ್ದರೆ ಅದು ಒಪ್ಪತಕ್ಕದ್ದಲ್ಲ. ಏಕೆಂದರೆ ಸಹಾಬಿಗಳ ದೊಡ್ಡ ವರ್ಗವು 
ಕುರ್‌ಆನಿನ ಒಂದೊಂದು ಪದವನ್ನು ಗ್ರಹಿಸುವವರಾಗಿದ್ದರು. ಅವರಿಗೆ ಈ ಹದೀಸ್‌ ಕುರ್‌ಆನಿನ ಒಂದು ಸೂಕ್ತವಾಗಿದೆಯೆಂಬ 
ತಪ್ಪು ಭಾವನೆ ಅವರಿಗೆ ಉಂಟಾಯಿತು? ಇದು ಕುರ್‌ಆನಿನ ಭಾಗವಾಗಿಯೆಂಬುದರ ಅರ್ಥವು ಕುರ್‌ಆನಿನಿಂದ ತೆಗೆಯಲಾಗಿದೆ 
ಎಂದಾದರೆ ಈ ವರದಿಯ ಅರ್ಥ ಹೀಗೂ ಆಗಬಹುದು: ಮದೀನಾದಲ್ಲಿ ಇಸ್ಲಾಮಿಗೆ ಬಂದ ಸಹಾಬಿಗಳು ಪ್ರವಾದಿಯವರ 
ಬಾಯಿಂದ ಪ್ರಥಮ ಬಾರಿ ಈ ಅಧ್ಯಾಯವನ್ನು ಆಲಿಸಿದಾಗ ಇದು ಈಗಷ್ಟೇ ಅವಶೀರ್ಣಗೊಂಡಿತೆಂದು ಭಾವಿಸಿದರು. 
ಅದರಿಂದಾಗಿ ಪ್ರಸ್ತುತ ಹೇಳಿಕೆಯ ಬಗ್ಗೆ ಅದು ಇದೇ ಅಧ್ಯಾಯದಿಂದ ತೆಗೆಯಲಾಗಿದೆಯೆಂದು ಭಾವಿಸಿಕೊಂಡರು. 

ಇಬ್ನು ಜರೀರ್‌, ತಿರ್ಮಿದಿ ಮತ್ತು ಇಬ್ನು ಮುಂದಿರ್‌ರಂತಹ ಹದೀಸ್‌ ವಿದ್ದಾಂಸರು ಅಲೀ(ರ)ಯವರ ಹೇಳಿಕೆಯನ್ನು 
ಈ ರೀತಿ ಉದ್ಭರಿಸಿದ್ದಾರೆ: ನಾವು ಗೋರಿಯ ಶಿಕ್ಷೆಯ ಬಗ್ಗೆ ಸಂಶಯಿಸುತ್ತಲೇ ಇದ್ದೆವು. ಕೊನೆಗೂ "ಅಲ್‌ಹಾಕುಮುತ್ತಕಾಸುರ್‌' 
ಅವತೀರ್ಣಗೊಂಡಿತು. ಈ ಅಧ್ಯಾಯವು ಮದೀನಾದಲ್ಲಿ. ಅವತೀರ್ಣಗೊಂಡಿದೆಯೆಂಬುದಕ್ಕೆಕಾರಣ ಗೋರಿಶಿಕ್ಷೆಯ ಪ್ರಸ್ತಾಪವು 
ಮದಿನಾದಲ್ಲೇ ಆಗಿತ್ತು. ಮಕ್ಕಾದಲ್ಲಿ ಅದರ ಯಾವುದೇ ಪ್ರಸ್ತಾಪವಿರಲಿಲ್ಲವೆಂಬುದಾಗಿತ್ತು. ಆದರೆ ಇದು ತಪ್ಪು. ಕುರ್‌ಆನಿನ 


ಕಾಂಡ - 30 


310 ತಪ್ಲೀಮುಲ್‌ ಕುರ್‌ಆನ್‌ 


ಮಕ್ಕಾದ ಅಧ್ಯಾಯಗಳಲ್ಲಿ ಅನೇಕ ಕಡೆ ಗೋರಿ ಶಿಕ್ಷೆಯ ಕುರಿತು ಸ್ಪಷ್ಟವಾದ ಪ್ರಸ್ತಾಪವಿದೆ. ಸಂದೇಹಕ್ಕೆ ಆಸ್ಪದವೇ ಇಲ್ಲ ಉದಾ: 
ನೋಡಿರಿ ಅನ್‌ಆಮ್‌:93, ಅನ್ನಹ್ಹ್‌; 28, ಅಲ್‌ಮೂಮಿನೂನ್‌: 99-100, ಅಲ್‌ ಮೂಮಿನ್‌: 45-46, ಇವೆಲ್ಲವೂ ಮಕ್ಕಾದ 
ಅಧ್ಯಾಯಗಳಾಗಿವೆ. ಆದ್ದರಿಂದ ಅಲೀಯವರ ಮಾತಿನಿಂದ ಏನಾದರೂ ಸಾಬೀತಾಗುವುದಾದರೆ ಅದು ಪ್ರಸ್ತುತ ಮಕ್ಕಾದ 
ಅಧ್ಯಾಯಗಳ ಅವತೀರ್ಣಗೊಳ್ಳುವುದಕ್ಕೆ ಮುಂಚೆಯೇ ಈ ಅಧ್ಯಾಯ ಅವತೀರ್ಣಗೊಂಡಿತ್ತೆಂಬುದಾಗಿದೆ. ಅದು ಅವತೀರ್ಣ 
ಗೊಂಡು ಗೋರಿ ಶಿಕ್ಷೆಯ ಕುರಿತು ಸಹಾಬಿಗಳ ಸಂಶಯಗಳನ್ನು ನಿವಾರಿಸಿತ್ತು. 

ಆದ್ದರಿಂದ ಈ ವರದಿಗಳ ಹೊರತಾಗಿಯೂ ವ್ಯಾಖ್ಯಾನಕಾರರ ದೊಡ್ಡ ಸಂಖ್ಯೆಯು ಅದು ಮಕ್ಕಾದ ಅಧ್ಯಾಯವೆಂಬ 
ಬಗ್ಗೆ ಒಮ್ಮತ ಹೊಂದಿದ್ದಾರೆ. ನಮ್ಮ ದೃಷ್ಟಿಯಲ್ಲೂ ಇದು ಮಕ್ಕಾದ ಅಧ್ಯಾಯವಾಗಿದೆ. ಮಾತ್ರವಲ್ಲ ಅದರ ವಿಷಯ ಮತ್ತು 
ವಾಕ್‌ಶೈಲಿಯೂ ಇದು ಮಕ್ಕಾದ ಆರಂಭ ಕಾಲದಲ್ಲಿ ಅವತೀರ್ಣಗೊಂಡ ಅಧ್ಯಾಯಗಳಲ್ಲೊಂದಾಗಿದೆಯೆಂದು ತಿಳಿಸುತ್ತದೆ. 
ಚರ್ಚಾವಿಷಯ 

ಇದರಲ್ಲಿ ಜನರಿಗೆ ಲೌಕಿಕ ವ್ಯಾಮೋಹದ ದುಷ್ಪರಿಣಾಮಗಳ ಬಗ್ಗೆ ಎಚ್ಚರಿಸಲಾಗಿದೆ. ಈ ವ್ಯಾಮೋಹದಿಂದಾಗಿಯೇ 
ಜನರು ಸಾಯುವವರೆಗೂ ಧನ-ಕನಕ, ಲೌಕಿಕ ಲಾಭ, ಸುಖ ಭೋಗಗಳು, ಅಧಿಕಾರ ಮತ್ತು ಸ್ಥಾನಮಾನದ ಗಳಿಕೆಗಾಗಿ 
ಹೆಣಗಾಡುತ್ತಿರುತ್ತಾರೆ ಮತ್ತು ಅದರಲ್ಲಿ ಪರಸ್ಪರ ಪೈಪೋಟಿ ನಡೆಸಿ ಈ ವಸ್ತುಗಳ ಗಳಿಕೆಯಲ್ಲೇ ಅಭಿಮಾನ ಪಡೆಯುತ್ತಾರೆ. 
ಈ ಒಂದು ಚಿಂತೆಯು ಅವರು ಇದಕ್ಕಿಂತ ಉನ್ನತವಾದ ಯಾವುದೇ ವಿಷಯಗಳತ್ತ ಗಮನ ಹರಿಸದಷ್ಟು ಮುಳುಗಿಸಿ ಬಿಟ್ಟಿದೆ. 
ಅದರ ದುಷ್ಪರಿಣಾಮಗಳ ಬಗ್ಗೆ ಎಚ್ಚರಿಸಿದ ಬಳಿಕ ಜನರೊಂದಿಗೆ ನೀವು ನಿಶ್ಚಿಂತೆಯಿಂದ ಶೇಖರಿಸುತ್ತಿರುವ ಈ ಸಂಪತ್ತೆಲ್ಲ ಕೇವಲ 
ಅನುಗ್ರಹವಲ್ಲ ಅದರಲ್ಲಿ ನಿಮ್ಮ ಪರೀಕ್ಷೆಯೂ ಇದೆ. ಅವುಗಳಲ್ಲಿ ಪ್ರತಿಯೊಂದು ಅನುಗ್ರಹದ ಬಗ್ಗೆಯೂ ನೀವು ಪರಲೋಕದಲ್ಲಿ 
ವಿಚಾರಣೆ ಎದುರಿಸಬೇಕಾದೀತು ಎಂದು ಹೇಳಲಾಗಿದೆ. 


ಕಾಂಡ - 39 


ಕ್ಸ್‌ 
102. ಅತ್ತಕಾಸುರ್‌ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು: 8 ರುಕೂಆ್‌: 1 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


ಟ್‌ ಬ ್ಚ ಲ ್‌್‌[್‌್‌್ಸಒ ॥ೆ EEG ಲ ಲ! 4&7 Xs cy 5 ಶ್ಶೀ 
OE SEBO SLE OPEN ಸಿತಿ ಆಸಿ 


(1-8) ಹೆಚ್ಚು ಹೆಚ್ಚಾಗಿ ಮತ್ತು ಇತರರಿಗಿಂತ ಅಧಿಕವಾಗಿ ಸಂಪಾದಿಸುವ ಚಿಂತೆಯು ನಿಮ್ಮನ್ನು ಅನಾಸ್ಥೆಗೆ 
ಒಳಪಡಿಸಿ ಬಿಟ್ಟಿದೆ." ಕೊನೆಗೆ (ಇದೇ ಚಿಂತೆಯಲ್ಲಿ) ನೀವು ಗೋರಿಯ ಅಂಚನ್ನು ತಲಪತ್ತೀರಿ. ಖಂಡಿತ ಅಲ್ಲ ಸದ್ಯವೇ 


1. ಮೂಲದಲ್ಲಿ 5882) ಫೆ 'ಅಲ್‌ಹಾಕುಮುತ್ತಕಾಸುರ್‌' ಎನ್ನಲಾಗಿದೆ. ಇದರ ಅರ್ಥವು ಒಂದು ಇಡೀ ವಾಕ್ಯದಲ್ಲಿ 
ವಿವರಿಸುವುದು ಕಷ್ಟವಾಗಿರುವಷ್ಟು ವಿಶಾಲವಾಗಿದೆ. 

| 'ಲಹ್‌ವ' ಎಂಬ ಪದದಿಂದ (ಫೆ! "ಅಲ್‌ಹಾಕುಮ್‌' ಬಂದಿದೆ. ಅದರ ನೈಜ ಅರ್ಥ ಅಲಕ್ಷ್ಯ ಎಂದಾಗಿದೆ. ಆದರೆ ಅರಬಿ 
ಭಾಷೆಯಲ್ಲಿ ಮಾನವನು ತಲ್ಲೀನನಾಗಿ ಇತರ ಪ್ರಧಾನ ಕಾರ್ಯಗಳಿಂದ ಅಲಕ್ಷ್ಯನಾಗುವಷ್ಟು ಆಸಕ್ತಿಯಿರುವ ಪ್ರತಿಯೊಂದು ಚಟುವಟಿಕೆಗೂ 
ಹೇಳಲಾಗುತ್ತದೆ. ನಿಮ್ಮ ತಲೆಯಲ್ಲಿ ಅದೊಂದೇ ಸವಾರಿಯಾಗಿರುವುದು, ಅದರ ಚಿಂತೆಯೇ ನಿಮ್ಮನ್ನು ಕಾಡುತ್ತಿರುವುದು. ಇದರ 
ತಲ್ಲೀನತೆಯೇ ನಿಮ್ಮನ್ನು ನಿರ್ಲಕ್ಷ $ಗೊಳಿಸಿರುವುದು. 

345 'ತಕಾಸುರ್‌' ಎಂಬುದು 854" 'ಕಸ್ರತ್‌'ನಿಂದ ಬಂದಿದೆ. ಇದಕ್ಕೆ ಮೂರು ಅರ್ಥಗಳಿವೆ. (1) ಮಾನವನು ಹೆಚ್ಚು ಹಚ್ಚು 
ಗಳಿಸಲು ಪ್ರಯತ್ನಿಸುವುದು. (2) ಜನರು ಹೆಚ್ಚೆಚ್ಚು ಸಂಪಾದಿಸಲು ಪರಸ್ಪರ ಪೈಪೋಟಿ ನಡೆಸುವುದು. (3) ಇತರರಿಗಿಂತ ತಾನು ಹೆಚ್ಚು 
ಗಳಿಸಿದ್ದೇನೆ ಎಂದು ಬೀಗುವುದು. 

ಒಟ್ಟಿನಲ್ಲಿ 363) £84! 'ಅಲ್‌ಹಾಕುಮುತ್ತಕಾಸುರ್‌'ನ ಅರ್ಥ-ಹೆಚ್ಚೆಚ್ಚು ಗಳಿಸುವುದರಲ್ಲಿ ತಲ್ಲೀನನಾಗಿರುವುದು ಅದಕ್ಕಿಂತ 
ಪ್ರಧಾನವಾಗಿರುವ ವಿಷಯಗಳಿಂದ ನಿಮ್ಮನ್ನು ಅಲಕ್ಷ್ಮ್ಯಗೊಳಿಸಿದೆ ಎಂದಾಯಿತು. ಈ ವಾಕ್ಯದಲ್ಲಿ ೫65 "ತಕಾಸುರ್‌' ಎಂದರೆ ಯಾವುದರ 
ಹೆಚ್ಚಳ ಮತ್ತು ಫೆ! "ಅಲ್‌ಹಾಕುಮ್‌' ಎಂದರೆ ಯಾವ ವಸ್ತು ನಿಮ್ಮನ್ನು ಅಲಕ್ಷ್ಯರನ್ನಾಗಿ ಮಾಡಿದೆ ಎಂಬುದು ಕೂಡ ಸ್ಪಷ್ಟವಾಗಿಲ್ಲ. 
ಇದರಿದಾಗಿ ಈ ಪದಗಳು ವಿಶಾಲಾರ್ಥವನ್ನು ಹೊಂದಿದೆ. ತಕಾಸುರ್‌ನ ಅರ್ಥ ಸೀಮಿತವಾಗಿರುವುದಿಲ್ಲ. ಅದು ಎಲ್ಲಾ ಲೌಕಿಕ ಲಾಭಗಳು, 
ಆಡಂಬರದ ಸಾಧನಗಳು, ಸುಖ ಸೌಕರ್ಯಗಳು ಮತ್ತು ಶಕ್ತಿ ಅಧಿಕಾರಗಳನ್ನು ಹೆಚ್ಚೆಚ್ಚು ಗಳಿಸಲು ಪ್ರಯತ್ನಿಸುವುದು. ಅದಕ್ಕಾಗಿ ಪರಸ್ಪರ 
ಪೈಪೋಟಿ ನಡೆಸುವುದು, ಅವುಗಳ ಅಧಿಕ್ಯದಿಂದಾಗಿ ಪರಸ್ಪರ ಅಭಿಮಾನ ಪಡುವುದು ಎಲ್ಲ ಅದರ ತಾತ್ಟರ್ಯದಲ್ಲಿ ಸೇರಿದೆ. ಅದೇ ರೀತಿ 
ಜೆ ಫೆ! "ಅಲ್‌ಹಾಕುಮ್‌' (ನಿಮ್ಮನ್ನು ಅಲಕ್ಷ, ರನ್ನಾಗಿ ಮಾಡಿರುವುದು)ನ ಅಭಿಸಂಬೋಧಿತರೂ ಸೀಮಿತವಲ್ಲ, ಎಲ್ಲಾ ಕಾಲದ ಜನರು 
ವೈಯಕ್ತಿಕವಾಗಿಯೂ, ಸಾಮೂಹಿಕವಾಗಿಯೂ ಅದರ ಅಭಿಸಂಬೋಧಿತರಾಗಿದ್ದಾರೆ. ಇದರ ಅರ್ಥ-ಹೆಚ್ಚೆಚ್ಚು ಗಳಿಸುವ, ಅದರಲ್ಲಿ ಪೈಪೋಟಿ 
ನಡೆಸುವ ಮತ್ತು ಅದಕ್ಕಾಗಿ ಪರಸ್ಪರ ಅಭಿಮಾನ ಪಡುವ ಚಿಂತೆಯು ವ್ಯಕ್ತಿಗಳನ್ನೂ ಕಾಡುತ್ತದೆ. ಜನ ಸಮುದಾಯಗಳನ್ನೂ ಕಾಡುತ್ತದೆ 
ಎಂದಾಗುತ್ತದೆ. ಅದೇ ರೀತಿ ತಕಾಸುರ್‌ನ ಗಳಿಕೆಯ ಪರಿಶ್ರಮವು ಯಾವುದರಿಂದ ನಿರ್ಲಕ್ಷ್ಯ ಮಾಡಿದೆಯೆಂಬುದನ್ನು ಸ್ಪಷ್ಟಪಡಿಸಲಾಗಿಲ್ಲದ 
ಕಾರಣ ಅದರ ತಾತ್ತರ್ಯವೂ ಬಹಳ ವಿಶಾಲವಾಗಿದೆ. ಇದರ ಅರ್ಥ- ಈ ತಕಾಸುರ್‌ನಲ್ಲಿ ಮುಳುಗಿರುವುದರಿಂದ ಅದಕ್ಕಿಂತ ಮಹತ್ವದ 


ಕಾಂಡ - 30 


312 ತಪ್ಪೀಮುಲ್‌ ಕುರ್‌ಆನ್‌ 


೨ PAN ಗ ಗ್ಗೆ EEL 2 ಬಬ ಛಿ 
30 ಜಲಜಾ OU Olid ಬ ೮೫% ೫%) 
ಸ £ ಕೆ ಓಕ ೨ ಟ ಸತ ಆಕಳ ಊ 
& ಲೃಜಖೆ 5 2೫ ಓರ ಬಿ 


ನಿಮಗೆ ತಿಳಿಯಲಿದೆ. ಇನ್ನೂ (ಕೇಳಿರಿ) ಖಂಡಿತ ಅಲ್ಲ, ಸದ್ಯವೇ ನಿಮಗೆ ತಿಳಿಯಲಿದೆ. ಖಂಡಿತ ಅಲ್ಲ ನೀವು ಖಚಿತ 
ಜ್ಞಾನದ ಆಧಾರದಲ್ಲಿ (ಈ ಪ್ರವೃತ್ತಿಯ ಪರಿಣಾಮವನ್ನು) ತಿಳಿದಿರುತ್ತಿದ್ದರೆ! (ನಿಮ್ಮ ವರ್ತನೆ ಹೀಗಿರುತ್ತಿರಲಿಲ್ಲ) ನೀವು 
ನರಕವನ್ನು ಕಂಡೇ ತೀರುವಿರಿ. ಇನ್ನೂ (ಕೇಳಿರಿ) ನೀವು ಸಂಪೂರ್ಣ ಅರಿವಿನೊಂದಿಗೆ ಅದನ್ನು ನೋಡುವಿರಿ. ಆ ಬಳಿಕ 
ಖಂಡಿತವಾಗಿಯೂ ಈ ಅನುಗ್ರಹಗಳ ಬಗ್ಗೆ ನೀವು ಪ್ರಶ್ನಿಸಲ್ಪಡುವಿರಿ." 


ಎಲ್ಲದರಿಂದಲೂ ಆಲಕ್ಷ್ಯರಾದರು. ಅವರು ದೇವನ ಬಗ್ಗೆ ಆಲಕ್ಷ್ಯರಾದರು, ಅಂತಿಮ ಪರಿಣಾಮದ ಬಗ್ಗೆ ಅಲಕ್ಷ್ಯರಾದರು, ನೈತಿಕ 
ಮೇರೆ ಮತ್ತು ಹೊಣೆಗಾರಿಕೆಗಳಿಂದ ಅಲಕ್ಷ್ಯರಾದರು. ಹಕ್ಕುದಾರರ ಹಕ್ಕುಗಳನ್ನು ನೀಡುವ ವಿಷಯದಲ್ಲೂ ಅಲಕ್ಷ್ಯರಾದರು. ಅವರಿಗೆ 
ಜೀವನ ಮಟ್ಟವನ್ನು ಉನ್ನತಗಳಿಸುವ ಚಿಂತೆ. ಮಾನವೀಯತೆ ಮಟ್ಟಎಷ್ಟೇ ಕುಸಿದರೂ ಅವರಿಗೆ ಚಿಂತೆ ಇಲ್ಲ, ಅವರಿಗೆ ಹೆಚ್ಚು ಹೆಚ್ಚುಗಳಿಸುವ 
ಚಿಂತೆ, ಅದು ಎಲ್ಲಿಂದ ಬರುತ್ತದೆ ಎಂಬ ಚಿಂತೆ ಅವರಿಗೆ ಇಲ್ಲ, ಅವರಿಗೆ ಐಶಾರಾಮ ಮತ್ತು ವಿಷಯಾಸಕ್ತಿ ಯನ್ನು ಈಡೇರಿಸಬೇಕು, ಇದರಲ್ಲಿ 
ಮುಳುಗಿರುವುದರ ಅಂತಿಮ ಪರಿಣಾಮ ಏನಾದೀಶೆಂಬ ಬಗ್ಗೆ ಅವರು ಅಲಕ್ಷ ರಾಗಿದ್ದಾರೆ. ಅವರಿಗೆ ಹೆಚ್ಚು ಹೆಚ್ಚು ಶಕ್ತಿ, ಹೆಚ್ಚೆಚ್ಚು ಸೈನ್ಯ, 
ಹೆಚ್ಚೆಚ್ಚು ಶಸ್ತ್ರಾಸ್ತ್ರ ಶೇಖರಿಸುವ ಚಿಂತೆ, ಈ ವಿಷಯದಲ್ಲಿ ಒಬ್ಬರು ಇನ್ನೊಬ್ಬರಿಗಿಂತ ಮುಂದೆ ಸಾಗುವ ಸ್ಪರ್ಧೆ ನಡೆಯುತ್ತದೆ. ಈ ಎಲ್ಲಾ 
ವಸ್ತುಗಳು ಅಲ್ಲಾಹನ ಭೂಮಿಯನ್ನು ಅಕ್ರಮದಿಂದ ತುಂಬಿಸುತ್ತದೆ ಮತ್ತು ಮಾನವತೆಯ ನಿರ್ನಾಮ ಮಾಡುವ ಸಾಮಾನುಗಳು 
ಎಂಬುದರ ಚಿಂತೆಯೇ ಅವರಿಗಿಲ್ಲ. ಒಟ್ಟಿನಲ್ಲಿ 165 "ತಕಾಸುರ್‌'ನ ಅನೇಕ ರೂಪ ಗಳಿದ್ದು ಅವು ವ್ಯಕ್ತಿಗಳನ್ನೂ ಜನಾಂಗಗಳನ್ನೂ 
ಲೋಕದ ಲಾಭಗಳು ಮತ್ತು ವಿಷಯಾಸಕ್ತಿಗಳಿಗಿಂತ ಉನ್ನತವಾದ ಯಾವುದನ್ನೂ ಲೆಕ್ಕಿಸದಷ್ಟು ಅವರನ್ನು ಮುಳುಗಿಸಿಬಿಟ್ಟಿದೆ. 

2. ಅಂದರೆ ನಿಮ್ಮ ಇಡೀ ಜೀವನವನ್ನು ಈ ಪ್ರಯತ್ನದಲ್ಲಿ ಸವೆಸುತ್ತೀರಿ. ಮರಣ ತನಕ ಇದೇ ಚಿಂತೆಯು ನಿಮ್ಮ ಬೆನ್ನು 
ಬಿಡುವುದಿಲ್ಲ. 

3. ಅಂದರೆ ಲೌಕಿಕ ಸಾಧನಾನುಕೂಲತೆಗಳ ಹೆಚ್ಚಳ ಅದರಲ್ಲಿ ಪರಸ್ಪರರನ್ನು ಮೀರಿಸುವ ಪೈಪೋಟಿಯೇ ಪ್ರಗತಿ ಮತ್ತು ಯಶಸ್ಸೆಂಬ 
ತಪ್ಪು ಕಲ್ಪನೆ ನಿಮಗುಂಟಾಗಿದೆ. ಅದು ಪ್ರಗತಿ ಮತ್ತು ಯಶಸ್ಸು ಖಂಡಿತ ಅಲ್ಲ. ಸದ್ಯವೇ ನಿಮಗೆ ಅದರ ದುಷ್ಪರಿಣಾಮದ ಬಗ್ಗೆ 
ತಿಳಿಯುವುದು. ನೀವು ಜೀವಮಾನವಿಡೀ ಅದರಲ್ಲಿ ಸಿಲುಕಿರುವುದು ಎಷ್ಟು ದೊಡ್ಡ ತಪ್ಪಾಗಿತ್ತೆಂದು ನಿಮಗೆ ತಿಳಿದು ಬರುವುದು. ಸದ್ಯವೇ 
ಎಂಬುದು ಪರಲೋಕವೂ ಆಗಿರಬಹುದು. ಏಕೆಂದರೆ ಆದಿಯಿಂದ ಅಂತ್ಯದವರೆಗೆ ನೋಡುವ ದೃಷ್ಟಿಯಿರುವ ದೇವನ ಮಟ್ಟಿಗೆ ಕೆಲವು 
ಸಾವಿರ ಅಥವಾ ಕೆಲವು ಲಕ್ಷ ವರ್ಷಗಳೂ ಕಾಲದ ಒಂದು ಸಣ್ಣ ಭಾಗವೇ ಆಗಿದೆ. ಅದರ ಉದ್ದೇಶ ಮರಣವೂ ಆಗಿರಬಹುದು. ಏಕೆಂದರೆ 
ಯಾವ ಮನುಷ್ಯ ನಿಂದಲೂ ಅದು ದೂರವಿಲ್ಲ. ಮರಣ ಹೊಂದುತ್ತಲೇ ಮಾನವನಿಗೆ ತಾನು ಇಡೀ ಜೀವನವನ್ನು ಯಾವ ಚಟುವಟಿಕೆಗಳಲ್ಲಿ 
ಸವೆಸಿರುವೆನೋ ಅದು ಸೌಭಾಗ್ಯವಾಗಿತ್ತೋ ಅಥವಾ ದೌರ್ಭಾಗ್ಯ ಮತ್ತು ದುರ್ಗತಿಯಾಗಿತ್ತೋ ಎಂದು ತಿಳಿದು ಬರುವುದು. 

4. ಈ ವಾಕ್ಯದಲ್ಲಿ "ಇನ್ನೂ' ಎಂಬ ಪದವು ನರಕಕ್ಕೆ ಹಾಕಿದ ನಂತರ ಉತ್ತರಿಸಲು ಹೇಳಲಾಗುವುದು ಎಂಬ ಅರ್ಥದಲ್ಲಿ ಅಲ್ಲ ಅದರ 
ಅರ್ಥವು ಇನ್ನು ನಿಮ್ಮೊಂದಿಗೆ ಈ ಅನುಗ್ರಹಗಳ ಬಗ್ಗೆ ಪ್ರಶ್ನಿಸಲಾಗುವುದು ಎಂದಾಗಿದೆ. ಈ ಪ್ರಶ್ನೆಯನ್ನು ಅಲ್ಲಾಹನ ನ್ಯಾಯಾಲಯದಲ್ಲಿ 
ವಿಚಾರಣೆ ನಡೆಸುವಾಗ ಕೇಳಲಾಗುವುದೆಂಬುದು ವ್ಯಕ್ತ. ಇದಕ್ಕೆ ದೊಡ್ಡ ಪುರಾವೆಯಾಗಿ ಅನೇಕ ಹದೀಸ್‌ಗಳಿವೆ. ಪ್ರವಾದಿ(ಸ) ಹೇಳಿದರು- 
ಅಲ್ಲಾಹನು ತನ್ನ ದಾಸರಿಗೆ ನೀಡಿದ ಅನುಗ್ರಹಗಳ ಬಗ್ಗೆ ವಿಶ್ವಾಸಿಯೂ ಅವಿಶ್ವಾಸಿಯೂ ಉತ್ತರಿಸಬೇಕಾದೀತು. ಯಾರು ಕೃತಘ್ನರಾಗದೆ ಕೃತಜ್ಞ 
ನಾಗಿ ಬದುಕಿದರೋ ಅವರು ಈ ವಿಚಾರಣೆಯಲ್ಲಿ ವಿಜಯಿಗಳಾಗುವರು. ಯಾರು ಅಲ್ಲಾಹನ ಹಕ್ಕು ಬಾಧ್ಯತೆಗಳನ್ನು ಈಡೇರಿಸದೆ ಮಾತು, 
ಕೃತಿಯಿಂದ ಅಥವಾ ಅವೆರಡರಿಂದಲೂ ಅವುಗಳಿಗೆ ಕೃತಪ್ನತೆ ತೋರಿದರೋ ಅವರು ಇದರಲ್ಲಿ ಸೋಲುವರು ಎಂಬುದು ಬೇರೆ ವಿಷಯ. 

ಜಾಬಿರ್‌ ಬಿನ್‌ ಅಬ್ದುಲ್ಲಾ ಹೇಳುತ್ತಾರೆ-ಒಮ್ಮೆ. ಪ್ರವಾದಿ(ಸ) ನಮ್ಮ ಮನೆಗೆ ಬಂದರು. ನಾವು ಅವರಿಗೆ ತಾಜಾ ಖರ್ಜೂರ ನೀಡಿದೆವು 
ಮತ್ತು ತಣ್ಣೀರು ಕುಡಿಸಿದೆವು,ಆಗ ಪ್ರವಾದಿ (ಸ) ಹೇಳಿದರು- ಇದು ನಿಮ್ಮೊಂದಿಗೆ ಪ್ರಶ್ನಿಸಲ್ಪಡಲಾಗುವ ಅನುಗ್ರಹಗಳಾಗಿವೆ. (ಮುಸ್ನದ್‌ 
ಅಷ್ನದ್‌, ನಸಾಶ, ಇಬ್ನು ಜರೀರ್‌, ಇಬ್ನು ಮರ್ದೂಯ, ಅಬ್ಬು ಬಿನ್‌ ಹುಮೈದ್‌, ಬೈಹಕೀ) 

ಅಬೂ ಹುರೈರಾ ಹೇಳುತ್ತಾರೆ- ಒಮ್ಮೆ ಪ್ರವಾದಿ(ಸ) ಅಬೂಬಕರ್‌ ಮತ್ತು ಉಮರ್‌ರೊಡನೆ, ಬನ್ನಿ ಅಬುಲ್‌ ಹೈಸಮ್‌ ಬಿನ್‌ 


ಕಾಂಡ - 30 


102. ಅತ್ತಕಾಸುರ್‌ 313 


ಅತ್ವೆಹಾನ್‌ರಲ್ಲಿಗೆ ಹೋಗೋಣ ಎಂದು ಹೇಳಿದರು, ಹಾಗೆ ಅವರನ್ನು ಕರೆದುಕೊಂಡು ಪ್ರವಾದಿ(ಸ) ಇಬ್ದುತ್ತೈಹಾನ್‌ರ ಖರ್ಜೂರದ 
ತೋಟಕ್ಕೆ ಹೋದರು. ಅವರು ಖರ್ಜೂರದ ಒಂದು ಗೊಂಚಲನ್ನು ಕಡಿದು ತಂದಿಟ್ಟರು. ಪ್ರವಾದಿ(ಸ) ಖರ್ಜೂರವನ್ನು ನೀವೇ ಕಿತ್ತು 
ತರಲಿಲ್ಲವೇಕೆ ಎಂದು ಕೇಳಿದರು. ಅವರು ಹೇಳಿದರು-ನೀವು ಖರ್ಜೂರವನ್ನು ಆಯ್ದು ತಿನ್ನಬೇಕೆಂದು ನಾನು ಬಯಸಿದೆ, ಆಗ ಮೂವರೂ 
ಖರ್ಜೂರವನ್ನು ತಿಂದು ನೀರು ಕುಡಿದರು. ತರುವಾಯ ಪ್ರವಾದಿ(ಸ) ಹೇಳಿದರು-ಯಾರ ಕೈಯಲ್ಲಿ ನನ್ನ ಪ್ರಾಣವಿದೆಯೋ ಆತನಾಣೆ। 
ಈ ಖರ್ಜೂರ ಮತ್ತು ನೀರು ಪರಲೋಕದಲ್ಲಿ ಉತ್ತರ ನೀಡಬೇಕಾದ ಅನುಗ್ರಹಗಳಾಗಿದೆ. ಈ ಘಟನೆಯನ್ನು ವಿವಿಧ ರೀತಿಯಲ್ಲಿ 
ಮುಸ್ಲಿಮ್‌, ಇಬ್ನುಮಾಜ, ಅಬೂದಾವೂದ್‌, ತಿರ್ಮಿದಿ, ಸಾಕ, ಇಬ್ಲು ಜರೀರ್‌ ಮತ್ತು ಅಭೂ ಯಲ್‌ಲಾ ಮುಂತಾದವರು ಅಬೂ 
ಹುರೈರಾರಿಂದ ವರದಿ ಮಾಡಿದ್ದಾರೆ. ಅವುಗಳ ಪೈಕಿ ಕೆಲವದರಲ್ಲಿ ಆ ಅನ್ಸಾರಿ ಹಿರಿಯರ ಹೆಸರಿದೆ, ಕೆಲವದರಲ್ಲಿ ಕೇವಲ ಅನ್ಸಾರಿಗಳ ಪೈಕಿ 
ಒಬ್ಬರು ಎಂದು ಹೇಳಲಾಗಿದೆ. ಇದೇ ಘಟನೆಯನ್ನು ವಿವಿಧ ರೀತಿಯಲ್ಲಿ ಬೇರೆ ಬೇರೆ ವಿವರಣೆಗಳೊಂದಿಗೆ ಇಬ್ನು ಅಬೀ ಹಾತಿಮ್‌ರು 
ಉಮರ್‌ರಿಂದ, ಇಮಾಮ್‌ ಅಹ್ಟದ್‌ರು 
ಪ್ರವಾದಿ (ಸ) ಸ್ನತಂತ್ರಗೊಳಿಸಿದ ಗುಲಾಮ ಅಬೂ ಉಸ್ಫೆಬ್‌ರಿಂದ ಉಲ್ಲೇಖಿಸಿದ್ದಾರೆ. ಇಬ್ನು ಹಿಬ್ಬಾನ್‌ ಮತ್ತು ಇಬ್ನು ಮರ್ದಾೂಯರು 
ಅಬ್ದುಲ್ಲಾ ಜಿನ್‌ ಅಬ್ಬಾಸ್‌ರಿಂದ ಒಂದು ವರದಿಯನ್ನು ಉಲ್ಲೇಖಿಸಿದ್ದಾರೆ. ಅದರಿಂದ, ಇದೇ ರೀತಿಯ ಘಟನೆಯು ಅಬೂ ಅಯ್ಯೊಬ್‌ 
ಅನ್ಸಾರಿ ಅವರಲ್ಲೂ ನಡೆದಿತ್ತೆಂದು ತಿಳಿದು ಬರುತ್ತದೆ. 
ಪ್ರಶ್ನೆಯು ಕೇವಲ ಸತ್ಯ ನಿಷೇಧಿಗಳಿಂದಲ್ಲ, ಸಜ್ಜನ ವಿಶ್ವಾಸಿಗಳಿಂದಲೂ ಕೇಳಲಾಗುವುದೆಂದು ಈ ಹದೀಸ್‌ಗಳಿಂದ ತಿಳಿದು 
ಬರುತ್ತದೆ. ಇನ್ನು ಅಲ್ಲಾಹನು ಮಾನವನಿಗೆ ನೀಡಿರುವ ಅನುಗ್ರಹಗಳು ಸೀಮಾತೀತವಾಗಿದ್ದು, ಅದನ್ನು ಲೆಕ್ಕ ಮಾಡಲು ಸಾಧ್ಯವಿಲ್ಲ, ಕೆಲವು 
ಅನುಗ್ರಹಗಳಂತೂ ಮಾನವನಿಗೇ ತಿಳಿದಿರುವುದಿಲ್ಲ. ಕುರ್‌ಆನ್‌ನಲ್ಲಿ ಟಟ 013 235 ಶ1) (ಅಲ್ಲಾಹನ ಅನುಗ್ರಹಗಳನ್ನು 
ಎಣಿಸ ಹೊರಟರೆ ನೀವು ಎಣಿಸಲಾರಿರಿ- ಇಬ್ರಾಹೀಮ್‌ ಸೂಕ್ತ: 34) ಎಂದಿದೆ. ಈ ಅನುಗ್ರಹಗಳ ಪೈಕಿ ಅಸಂಖ್ಯಾತ ಅನುಗ್ರಹಗಳನ್ನು 
ಅಲ್ಲಾಹನ್ನು ನೇರವಾಗಿ ಮಾನವನಿಗೆ ನೀಡಿರುವನು. ಅನೇಕ ಅನುಗ್ರಹಗಳನ್ನು ಮಾನವನಿಗೆ ಅವನ ಪರಿಶ್ರಮಗಳ ಮೂಲಕ ನೀಡಿದ್ದಾನೆ. 
ಮಾನವನು ಸ್ವಯಂ ಸಂಪಾದಿಸಿದ ಅನುಗ್ರಹಗಳ ಬಗ್ಗೆ ಅದನ್ನು ಹೇಗೆ ಸಂಪಾದಿಸಿದನು, ಯಾವ ಮಾರ್ಗಗಳಲ್ಲಿ ಖರ್ಚು ಮಾಡಿದನು 
ಎಂಬುದರ ಲೆಕ್ಕ ಕೊಡಬೇಕಾಗಿದೆ. ಅಲ್ಲಾಹನ್ನು ನೇರವಾಗಿ ದಯಪಾಲಿಸಿದ ಅನುಗ್ರಹಗಳ ಬಗ್ಗೆ ಅವನು ಅದನ್ನು ಹೇಗೆ ಉಪಯೋಗಿಸಿದ 
ಎಂಬುದನ್ನು ತಿಳಿಸಬೇಕಾಗುವುದು. ಒಟ್ಟಿನಲ್ಲಿ ಎಲ್ಲಾ ಅನುಗ್ರಹಗಳ ಕುರಿತು ಅವನು ಉತ್ತರಿಸಬೇಕಾದೀತು. ಈ ಅನುಗ್ರಹಗಳೆಲ್ಲ 
ಅಲ್ಲಾಹನಿಂದ ಕರುಣಿಸಲ್ಪಟ್ಟದ್ದು ಎಂಬುದನ್ನು ಅವನು ಒಪ್ಪಿಕೊಂಡಿದ್ದನೋ ಮತ್ತು ಅದಕ್ಕಾಗಿ ಅವನು ಹೃದಯ, ನಾಲಗೆ ಮತ್ತು 
ಕರ್ಮಗಳಿಂದ ಅವನಿಗೆ ಕೃತಜ್ಞತೆ ಸಲ್ಲಿಸಿದ್ದರೋ ಅಥವಾ ಅವನು ಇದೆಲ್ಲವೂ ಆಕಸ್ಟಾತ್‌ ಆಗಿ ಸಿಕ್ಕಿದ್ದೆಂದು ಭಾವಿಸಿದನೇ? ಅಥವಾ ಇದೆಲ್ಲವೂ 
ಅಲ್ಲಾಹನ ಅನುಗ್ರಹಗಳೇ ಆಗಿವೆ, ಆದರೆ ಅದನ್ನು ಕೊಡಿಸಲು ಇತರ ಅನೇಕರ ಪಾತ್ರವೂ ಇದ್ದ ಕಾರಣ ಅವರನ್ನು ಆರಾಧ್ಯರಾಗಿ 
ಮಾಡಲಾಗಿತ್ತು ಮತ್ತು ಅವರಿಗೆ ಕೃತಜ್ಞತೆ ಸಲ್ಲಿಸಲಾಗಿತ್ತು ಎಂಬ ವಿಶ್ವಾಸ ತಾಳಿದ್ದನೇ ಎಂಬುದರ ಸಂಪೂರ್ಣ ಲೆಕ್ಕ ಕೊಡಬೇಕಾಗುವುದು. 


ಲ್ಲೊ ನೇ 
a 


ಕಾಂಡ - 30 


103. ಅಲ್‌ ಅಸ್‌ 


ಹೆಸರು 

ಪ್ರಥಮ ಸೂಕ್ತದ asi "ಅಲ್‌ ಅಸ್ರ್‌' ಎಂಬ ಪದವನ್ನು ಇದರ ಹೆಸರಾಗಿ ಮಾಡಲಾಗಿದೆ. 
ಅವತೀರ್ಣಕಾಲ 

ಮುಜಾಹಿದ್‌, ಕತಾದ ಮತ್ತು ಮುಕಾತಿಲ್‌ರು ಇದನ್ನು ಮದೀನಾದ್ದೆಂದು ಹೇಳಿರುವರಾದರೂ ಹೆಚ್ಚಿನ ವ್ಯಾಖ್ಯಾನಕಾರರು 
ಇದು ಮಕ್ಕಾದೆಂದು ಹೇಳುತ್ತಾರೆ. ಇದರ ವಿಷಯವು, ಇದು ಮಕ್ಕಾದ ಆರಂಭಕಾಲದಲ್ಲೇ ಅವತೀರ್ಣಗೊಂಡಿರಬೇಕೆಂದು 
ಸಾಕ್ಟ ಕೆ ನೀಡುತ್ತದೆ. ಆ ಕಾಲದಲ್ಲಿ ಇದನ್ನು ಒಮ್ಮೆ ಕೇಳಿದವನು ಮರೆಯ ಬಯಸಿದರೂ ಮರೆಯದಂತೆ ಹಾಗೂ ಅದು 
ತನ್ನಿಂತಾನೇ ಜನರಿಗೆ ಬಾಯಿ ಪಾಠವಾಗುವಂತೆ ಇಸ್ಲಾಮಿನ ಶಿಕ್ಷಣವನ್ನು ಸಂಕ್ಷಿಪ್ತ ಹಾಗೂ ಮನ ಮುಟ್ಟುವಂತಹ ವಾಕ್ಯಗಳಲ್ಲಿ 
ವಿವರಿಸಲಾಗುತ್ತಿತ್ತು. 
ಚರ್ಚಾ ವಿಷಯ 

ಅಥ್ಯಾಯವು ಸಮಗ್ರ ಮತ್ತು ಸಂಕ್ಷಿಪ್ತ ಮಾತುಗಳ ಅನುಪಮ ಮಾದರಿಯಾಗಿದೆ. ಇದರಲ್ಲಿಕೆಲವೇ ಸಂತುಲಿತ ಪದಗಳಲ್ಲಿ 
ಒಂದು ಇಡೀ ಗ್ರಂಥವು ತಿಳಿಸಲಾಗದಷ್ಟು ಅಗಾಧ ಅರ್ಥವನ್ನು ತುಂಬಲಾಗಿದೆ. ಇದರಲ್ಲಿ ಮಾನವನ ಯಶಸ್ಸಿನ ಮಾರ್ಗ 
ಯಾವುದು ಮತ್ತು ವಿನಾಶದ ಮಾರ್ಗ ಯಾವುದು ಎಂಬುದನ್ನು ನಿಖರವಾಗಿ ತೋರಿಸಲಾಗಿದೆ. ಇಮಾಮ್‌ ಶಾಫಿಕಃ(ರ) 
ಸರಿಯಾಗಿಯೇ ಹೇಳಿದ್ದಾರೆ- ಜನರು ಈ ಅಧ್ಯಾಯದ ಬಗ್ಗೆ ಚಿಂತನೆ ನಡೆಸಿದ್ದರೆ ಅವರ ಮಾರ್ಗದರ್ಶನಕ್ಕೆ ಅದೊಂದೇ ಸಾಕು. 
ಸಹಾಬಿಗಳ ದೃಷ್ಟಿಯಲ್ಲಿ ಅದರ ಮಹತ್ವವೇನಾಗಿತ್ತು ಎಂಬುದನ್ನು ಅಬ್ದುಲ್ಲಾ ಬಿನ್‌ ಹಿಸ್ನ್‌ ದಾರಮೀ ಅಬೂ ಮದೀನಾರ 
ವರದಿಯಿಂದ ಅಂದಾಜಿಸಬಹುದು. ಅವರು ಹೇಳುತ್ತಾರೆ- ಪ್ರವಾದಿಯವರ ಸಹಾಬಿಗಳ ಪೈಕಿ ಇಬ್ಬರು ಪರಸ್ಪರ ಭೇಟಿಯಾದರೆ, 
ಒಬ್ಬರು ಇನ್ನೊಬ್ಬರಿಗೆ ಈ ಅಧ್ಯಾಯವನ್ನು ಓದಿ ಕೇಳಿಸದೆ ಬೇರ್ಪಡುತ್ತಿರಲಿಲ್ಲ. (ತಬ್ರಾನಿ) 


ಕಾಂಡ - 39 


103. ಅಲ್‌ ಅಸ್ರ್‌ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು: 3 ರುಕೂಆ್‌: 1 
ಪರಮ ದಯಾಮಯನೂ ಕರುಣಾಳುವೂ ಅದ ಅಲ್ಲಾಹನ ನಾಮದಿಂದ 


SASS ಬ BN CY OE BSL Essa 


ಕ್‌ 
ಇಓ ಶಿ | pal 
ತ್ತ ದ್ರ.ಜ21। 
TA 
(1-3) ಕಾಲದಾಣೆ,` ನಿಜವಾಗಿ ಮನುಷ್ಯನು ಮಹಾ ನಷ್ಟದಲ್ಲಿದ್ದಾನೆ.” ಸ ಸತ್ಯ ವಿಶ್ವಾಸ ಸ್ವೀಕ ಕರಿಸಿದ, ಸತ್ಯರ್ಮ 
ಮಾಡುತ್ತಿದ್ದ ಮತ್ತು ಪರಸ್ಪರ ಸತ್ಯ ಹಾಗೂ ಸಹನೆಯನ್ನು ಉಪದೇಶಿಸುತ್ತಿದ್ದವರ ಹೊರತು. 3 


1. ಈ ಅಧ್ಯಾಯದಲ್ಲಿ ಮಾನವನು ದೊಡ್ಡ ನಷ್ಟದಲ್ಲಿದ್ದಾನೆ. ಅದರಿಂದ ನಾಲ್ಕು ಗುಣಗಳನ್ನು ಹೊಂದಿದ ಜನರು ಮಾತ್ರ ಪಾರಾಗು 
ತ್ತಾರೆಂದು ಕಾಲದ ಆಣೆ ಹಾಕಲಾಗಿದೆ. (1) ಈಮಾನ್‌ (ವಿಶ್ವಾಸ ) (2) ಅಮಲೆ ಸಾಲೆಹ್‌(ಸತ್ಕರ್ಮ) (3) ಪರಸ್ಪರ ಸತ್ಯದ ಉಪದೇಶ 
ಮಾಡುವುದು (4) ಪರಸ್ಪರ ಸಹನೆಯ ಉಪದೇಶ ಮಾಡುವುದು. ಈ ವಾಕ್ಯದ ಪೂರ್ಣ ತಾತ್ಸರ್ಯವೇನೆಂಬುದನ್ನು ತಿಳಿಯಬೇಕಾದರೆ 
ಇದರ ಒಂದೊಂದು ಅಂಶವನ್ನು ಪ್ರತ್ಯೇಕಿಸಿ ಅದರ ಬಗ್ಗೆ ಚಿಂತನೆ ನಡೆಸಬೇಕಾಗಿದೆ. 

ಆಣೆ ಹಾಕುವುದರ ಕುರಿತು ಈ ಹಿಂದೆ ಹಲವಾರು ಬಾರಿ ಅಲ್ಲಾಹನು ಸೃಷ್ಟಿಗಳ ಪೈಕಿ ಯಾವುದಾದರೊಂದು ವಸ್ತುವಿನ ಆಣೆ 
ಹಾಕುವುದು ಅದರ ಘನತೆ ಅಥವಾ ಶ್ರೇಷ್ಠತೆಗಾಗಿ ಅಲ್ಲ. ಬದಲಾಗಿ, ಅದು ಆ ವಿಷಯವನ್ನು ಸಾಬೀತು ಪಡಿಸುವ ಉದ್ದೇಶದಿಂದಾಗಿದೆ 
ಎಂದು ತಿಳಿಸಲಾಗಿದೆ. ಒಟ್ಟಿನಲ್ಲಿ ಕಾಲದಾಣೆಯ ಅರ್ಥ-ಮಾನವನು, ಈ ನಾಲ್ಕು ಗುಣದವರನ್ನು ಹೊರತು ಪಡಿಸಿ, ಬಹಳ ದೊಡ್ಡ 
ನಷ್ಟದಲ್ಲಿದ್ದಾನೆ ಎಂಬುದಕ್ಕೆ ಕಾಲವು ಸಾಕ್ಷಿಯಾಗಿದೆ. 

ಕಾಲವೆಂಬುದು ಭೂತಕಾಲಕ್ಕೂ ಪ್ರಯೋಗವಾಗುತ್ತದೆ. ವರ್ತಮಾನ ಕಾಲಕ್ಕೂ ಪ್ರಯೋಗವಾಗುತ್ತದೆ. ಇದರಲ್ಲಿ ವರ್ತಮಾನವು 
ಯಾವುದೇ ದೀರ್ಪ ಅವಧಿಯ ಹೆಸರಲ್ಲ, ಪ್ರತಿಯೊಂದು ಕ್ಷಣವು ಸರಿದು ಭೂತಕಾಲಕ್ಕೆ ಹೋಗುತ್ತದೆ. ಪ್ರತಿ ಕ್ಷಣ ಬಂದು ಭವಿಷ್ಯವನ್ನು 
ವರ್ತಮಾನ ಮತ್ತು ಮುಂದೆ ಹೋಗಿ ವರ್ತಮಾನವನ್ನು ಭೂತ ಕಾಲವಾಗಿಸುತ್ತದೆ, ಇಲ್ಲಿ ಕೇವಲ ಕಾಲದ ಆಣೆ ಹಾಕಿರುವುದರಿಂದ ಅದು 
ಎರಡೂ ತರದ ಕಾಲದ ಅರ್ಥಕ್ಕೆ ಅನ್ವಯಿಸುತ್ತದೆ. ಕಳೆದು ಹೋದ ಕಾಲದ ಆಣೆ ಹಾಕಿರುವುದರ ಅರ್ಥ- ಯಾರೆಲ್ಲಾ ಈ ಗುಣಗಳಿಂದ 
ಬರಿದಾಗಿದ್ದರೋ ಅವರು ಕಟ್ಟ ಕಡೆಗೆ ನಷ್ಟದಲ್ಲಿ ಬಿದ್ದರು ಎಂಬುದಕ್ಕೆ ಮಾನವ ಇತಿಹಾಸ ಸಾಕ್ಷಿಯಾಗಿದೆ. ವರ್ತಮಾನ ಕಾಲದ ಆಣೆ 
ಹಾಕಿರುವುದರ ಅರ್ಥ ಅದು ಒಬ್ಬೊಬ್ಬ ವ್ಯಕ್ತಿಗೆ ಮತ್ತು ಒಂದೊಂದು ಜನಾಂಗಕ್ಕೆ ಈ ಲೋಕದಲ್ಲಿ ನೀಡಲಾಗಿರುವ ಸಮಯವಾಗಿದೆಯೆಂದೂ, 
ಈ ಲೋಕದಲ್ಲಿನೀಡಲಾಗಿರುವ ಸಮಯವು ಅವರಿಗೆ ಕೆಲಸ ಮಾಡಲಿಕ್ಕಾಗಿದೆಯೆಂದೂ ತಿಳಿದಿರಬೇಕು. ಇದರ ಉದಾಹರಣೆಯು ಪರೀಕ್ಷಾ 
ಕೊಠಡಿಯಲ್ಲಿ ವಿದ್ಯಾರ್ಥಿಗೆ ಪ್ರಶ್ನೆ ಪತ್ರಿಕೆ ನೀಡಿ ಉತ್ತರಕ್ಕೆ ನೀಡಲಾದ ಸಮಯದಂಿದೆ. ಈ ಸಮಯವು ಎಷ್ಟು ವೇಗವಾಗಿ ನಡಯುತ್ತಿದೆ 
ಎಂಬುದನ್ನು ಅಂದಾಜಿಸಲು ಸ್ವಲ್ಪಹೊತ್ತು ಕೈ ಗಡಿಯಾರದ ಮುಳ್ಳು ತಿರುಗುವುದನ್ನು ನೋಡಬೇಕು, ವಸ್ತುತಃ ಸೆಕೆಂಡು ಕೂಡಾ ಸಮಯದ 
ಒಂದು ಪರಿಮಾಣವಾಗಿದೆ. ಇದೇ ಒಂದು ಸೆಕೆಂಡಿನಲ್ಲಿ ಪ್ರಕಾಶವು 1,86 ಲಕ್ಷ ಕ್ಚಮೈಲು (2 ಲಕ್ಷದ 97 ಸಾವಿರದ 600 ಕಿ.ಮಿ) ದೂರಕ್ಕೆ 
ತಲಪುತ್ತದೆ. ಅದಕ್ಕಿಂತಲೂ ವೇಗವಾಗಿ ಸಾಗುವ ಅನೇಕ ವಸ್ತುಗಳು ನಿಸರ್ಗದಲ್ಲಿ ನಮ್ಮ ಅರಿವಿಗೆ. ಬಂದಿಲ್ಲದಿರಬಹುದು. ಗಡಿಯಾರದಲ್ಲಿ, 


ಕಾಂಡ - 39 


316 ತಪ್ಪೀಮುಲ್‌ ಕುರ್‌ಆನ್‌ 


ಸೆಕೆಂಡಿನ ಮುಳ್ಳು ತಿರುಗುವಾಗ ನಮಗೆ ಅದು ಗೋಚರಿಸುವುದರಿಂದ ಸಮಯ ಕಳೆಯುವುದರ ವೇಗವನ್ನು ಗ್ರ ಹಸಬಹುದು. ನಾವು 
ಮಾಡುವ ಯಾವುದೇ ಒಳ್ಳೆಯ ಅಥಾವಾ ಕೆಟ್ಟ ಕೆಲಸ ಮತ್ತು ನಮ್ಮ ನಿಬಿಡತೆಗಳ ಬಗ್ಗೆ ಚಿಂತಿಸಿದಾಗ ಅದು ನಮಗೆ ಈ ಲೋಕದಲ್ಲಿ ಕೆಲಸ 
ಮಾಡಲು ನೀಡಲಾದ ಸಮಯ ಇದೇ ಸೀಮಿತ ಅವಧಿಯಲ್ಲಿ ಎಂದು ನಮಗೆ ಭಾಸವಾಗುತ್ತದೆ. ಇಮಾಮ್‌ ರಾಯೀಯವರು ಹಿರಿಯ 
ವಿದ್ವಾಂಸರೋರ್ವರ ಒಂದು ಮಾತನ್ನು ಈ ರೀತಿ ಉದ್ದರಿಸಿದ್ದಾರೆ. - ನಾನು ಅಲ್‌ ಆಸ್ರ್‌ನ ತಾತ್ಸರ್ಯವನ್ನು ಓರ್ವ ಹಿಮಗಡ್ಡೆ(ಐಸ್‌ ) 
ಮಾರಟ ಮಾಡುವವನಿಂದ ಕಲಿತೆ. ಆತ ಪೇಟೆಯಲ್ಲಿ ನನ್ನ ಮೂಲಧನ ಕರಗುತ್ತಿದೆ. ನನ್ನ ಮೇಲೆ ಕರುಣೆ ತೋರಿರಿ ಎಂದು ಬೊಬ್ಬೆ 
ಹಾಕುತ್ತಿದ್ದ. ಅದನ್ನು ಕೇಳಿದಾಗ ನಾನು ಹೇಳಿದೆ ಪಮ sd kN! a naa '3 ನ ತಾಶ್ಚರ್ಯ ಇದೇ ಆಗಿದೆ, ಮಾನವನಿಗೆ 
ನೀಡಲಾಗಿರುವ ಜೀವನಾವಧಿಯು ಹಿಮಕರಗುವಂತೆ ವೇಗವಾಗಿ ಸಾಗುತ್ತಿದೆ. ಇದನ್ನು ಕಳೆದುಕೊಂಡರೆ ಅಥವಾ ಕೆಟ್ಟ ಕಾರ್ಯಗಳಲ್ಲಿ 
ಸವೆಸಿದರೆ ಅದುವೇ ಮಾನವನ ನಷ್ಟವಾಗಿದೆ. ಒಟ್ಟಿನಲ್ಲಿ ಕಳೆದು ಹೋದ ಕಾಲದ ಆಣೆ ಹಾಕಿ ಈ ಅಧ್ಯಾಯದಲ್ಲಿ ಹೇಳಲಾದ ವಿಷಯದ 
ಅರ್ಥ ಹೀಗಿದೆ: ಈ ನಾಲ್ಕು ಗುಣಗಳಿಂದ ಬರಿದಾದ ಮಾನವನು ಯಾವ ಕೆಲಸಗಳಲ್ಲಿ ತನ್ನ ಜೀವನಾವಧಿಯನ್ನು ಕಳೆಯುತ್ತಾನೋ, 
ಅದೆಲ್ಲವೂ ನಷ್ಟದ ವ್ಯವಹಾರವಾಗಿದೆ. ಈ ನಾಲ್ಕು ಗುಣಗಳನ್ನು ಅಳವಡಿಸಿ ಈ ಲೋಕದಲ್ಲಿ ಕೆಲಸ ಮಾಡುವವರೆಲ್ಲಾ ಲಾಭದಲ್ಲಿದ್ದಾರೆ 
ಎಂದು ಈ ತೀವ್ರ ಗತಿಯಿಂದ ಸಾಗುತ್ತಿರುವ ಕಾಲವು ಸಾಕ್ಷಿ ನೀಡುತ್ತದೆ. ಇದು ಪರೀಕ್ಷೆಗೆ ನಿಗದಿ ಪಡಿಸಲಾಗಿರುವ ವಿದ್ಯಾರ್ಥಿಯು ಕನ್ನ 
ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸುವ ಬದಲು ಬೇರಾವುದೋ ಕಾರ್ಯದಲ್ಲಿ ಮಗ್ಗನಾಗಿದ್ದು ಗೋಡೆ ಗಡಿಯಾರವನ್ನು ತೋರಿಸಿ ಈ 
ಕಳೆಯುತ್ತಿರುವ ಸಮಯವು ನೀನು ನಿನಗೆ ನಷ್ಟಮಾಡುತ್ತಿರುವೆ, ಇಲ್ಲಿನ ಪ್ರತಿಕ್ಷಣವನ್ನು ಉತ್ತರ ಪತ್ರಿಕೆ ಬರೆಯುವುದರಲ್ಲಿ ಕಳೆಯುತ್ತಿರುವ 
ವಿದ್ಯಾರ್ಥಿಯೇ ಲಾಭದಲ್ಲಿದ್ದಾನೆ ಎಂದು ಹೇಳುವಂತಿದೆ. 

ಕಿಟ್ಟಿ "ಮಾನವ' ಎಂಬುದನ್ನು ಏಕವಚನದಲ್ಲಿ ಪ್ರಯೋಗಿಸಲಾಗಿದೆಯಾದರೂ ನಂತರದ ವಾಕ್ಯವು ನಾಲ್ಕು ಗುಣಗಳನ್ನು 
ಹೊಂದಿದವರನ್ನು ಹೊರತುಪಡಿಸಿರುವುದರಿಂದ, ಇಲ್ಲಿ ಮಾನವ ಎಂಬ ಪದವನ್ನು ಒಟ್ಟು ಮಾನವರಿಗೆ ಬಳಸಲಾಗಿದೆ, ಇದು ವ್ಯಕ್ತಿಗಳು, 
ವರ್ಗಗಳು, ಜನಾಂಗಗಳು ಮತ್ತು ಸಂಪೂರ್ಣ ಮಾನವ ಕುಲಕ್ಕೆ ಅನ್ವಯವಾಗುತ್ತದೆ. ಇದರ ಉದಾಹರಣೆ ಹೀಗಿದೆ: ವಿಷವು ಮಾನವನಿಗೆ 
ಮಾರಕವಾಗಿದ್ದು ಅದನ್ನು ಒಬ್ಬ ವ್ಯಕ್ತಿ ಸೇವಿಸಿದರೂ, ಒಂದು ಇಡೀ ಜನಾಂಗ ಅಥವಾ ಲೋಕದವರೆಲ್ಲ ಒಟ್ಟಾಗಿ ಸೇವಿಸಿದರೂ ಅದು 
ಮಾರಕವೇ ಎಂದು ನಾವು ಹೇಳುವುದಿಲ್ಲವೆ? ಹಾಗೆ ವಿಷದ ಗುಣವು ಶಾಶ್ವತವಾಗಿದೆ. ಅದನ್ನು ಒಬ್ಬ ಸೇವಿಸಿದರೂ, ಇಡೀ ಜನಾಂಗ 
ಸೇವಿಸಿದರೂ ಅಥವಾ ಇಡೀ ಮಾನವ ಕುಲವು ಸೇವಿಸುವುದಾಗಿ ತೀರ್ಮಾನಿಸಿದರೂ ಅದರಿಂದೇನೂ ವ್ಯ ತಾ ್ಯಸವಿಲ್ಲ, ಅದೇ ರೀತಿ ಈ ನಾಲ್ಕು 
ಗುಣಗಳಿಂದ ವಿರಹಿತರಾಗುವುದು ಮಾನವನ ಪಾಲಿಗೆ ಹಾನಿಕಾರಕವಾಗಿದೆ ಎಂಬುದೂ ಶಾಶ್ವತವಾಗಿದೆ. ಒಬ್ಬ ವ್ಯಕ್ತಿ ಅವುಗಳಿಂದ 
ಬರಿದಾಗಿದ್ದಾನೆ ಅಥವಾ ಒಂದು ಜನಾಂಗ ಅಥವಾ ಇಡೀ ಮಾನವ ಕುಲವು ಸತ್ಯ ನಿಷೇಧ, ದುರಾಚಾರ ಮತ್ತು ಒಬ್ಬನು ಇನ್ನೊಬ್ಬನಿಗೆ 
ಅಸತ್ಯವನ್ನು ಪ್ರೊತ್ಸಾಹಿಸುವುದರಲ್ಲಿ ಮತ್ತು ದೇಹೇಚ್ಛೆಯ ಅನುಸರಣೆಯ ಕರೆ ನೀಡುವುದರಲ್ಲಿ ಒಮ್ಮತ ಹೊಂದುವುದರಿಂದೇನೂ 
ವ್ಯತ್ಯಾಸವಾಗುವುದಿಲ್ಲ. 

ಇನ್ನು ಕುರ್‌ಆನಿನಲ್ಲಿ 353 "ನಷ್ಟ: ಎಂಬ ಪದವು ಯಾವ ಅರ್ಥದಲ್ಲಿ ಪ್ರಯೋಗವಾಗಿದೆಯೆಂಬುದನ್ನು ನೋಡೋಣ. 
ನಿಘಂಟಿನ ಪ್ರಕಾರ ನಷ್ಟವು ಲಾಭದ ವಿರೋಧ ಪದವಾಗಿದೆ. ವ್ಯಾಪಾರದಲ್ಲಿ ಈ ಪದ ಒಂದು ವ್ಯಾಪಾರದಲ್ಲಿ $ HL ನಷ್ಟ ಸಂಭವಿ 
ಸುವ, ಸಂಪೂರ್ಣ ವ್ಯಾಪಾರವೇ ಕುಸಿದು ಬೀಳುವ ಮತ್ತು ಮೂಲಧನವನ್ನು ಸಂಪೂರ್ಣ ಕಳೆದು ದಿವಾಳಿಯಾಗುವಂತಹ ಸ್ಥಿತಿಯಲ್ಲಿ 
ಬಳಕೆಯಾಗುತ್ತದೆ. ಕುರ್‌ಆನ್‌ ಇದೇ ಪದವನ್ನು ವಿಶೇಷ ಪಾರಿಭಾಷಿಕವಾಗಿ 2 "ವಿಜಯ'ಕ್ಕೆ ವಿರುದ್ಧವಾಗಿ ಬಳಸುತ್ತದೆ. ಅದರ 
ವಿಜಯದ ಕಲ್ಪನೆಯು ಹೀಗೆ ಕೇವಲ ಲೌಕಿಕ ಶ್ರೀಮಂತಿಕೆಯ ಅರ್ಥದಲ್ಲಿರದೆ ಇಹಲೋಕದಿಂದ ಹಿಡಿದು ಪರಲೋಕದವರೆಗೆ ಮಾನವನ 
ನೈಜ ಯಶಸ್ಸನ್ನು ಒಳಗೊಂಡಂತೆಯೇ, ಅದೇ ರೀತಿ ಅದರ ನಷ್ಟದ ಕಲ್ಪನೆಯು ಕೇವಲ ಲೌಕಿಕ ಸೋಲು ಮತ್ತು ದಾರಿದ್ರ್ಯದ ಅರ್ಥದಲ್ಲಿಲ್ಲ. 
ಬದಲಾಗಿ ಇಹಲೋಕದಿಂದ ಹಿಡಿದು ಪರಲೋಕದವರೆಗೆ ಮಾನವನ ನೈಜ ಪರಾಜಯವನ್ನು ಒಳಗೊಂಡಿದೆ. ತ್ರ 'ವಿಜಯ'ದ ಮತ್ತು 
dy "ಪರಾಜಯ'ದ ಕುರ್‌ಆನಿನ ಕಲ್ಪನೆಯ ವಿವರಣೆಯನ್ನು ನಾವು ಈ ಮುಂಚೆ ಅನೇಕ ಕಡೆಗಳಲ್ಲಿ ಮಾಡಿದ್ದೇವೆ. ಆದ್ದರಿಂದ ಅದನ್ನು 
ಪುನರಾವರ್ತಿಸುವ ಅಗತ್ಯವಿಲ್ಲ. (ನೋಡಿರಿ ತಪ್ಪೀಮುಲ್‌ ಕುರ್‌ಆನ್‌ ಭಾಗ-2 ಅಆ್‌ರಾಫ್‌ ಟಿ.9; ಅನ್‌ಫಾಲ್‌ ಟಿ. 30; ಯೂನುಸ್‌ 
ಟಿ. 23; ಬನೀ ಇಸ್ರಾಈಲ್‌ ಟಿ. 102; ಭಾಗ-3 ಅಲ್‌ ಹಜ್ಜ್‌ ಟಿ. 17; ಅಲ್‌ ಮೂಮಿನೂನ್‌ ಟಿ. 1-2,11,50; ಭಾಗ-4 ಲುಕ್ಸಾನ್‌ 
ಟಿ. 4; ರುುಮರ್‌ ಟಿ. 34) ಕುರ್‌ಆನಿನ ದೃಷ್ಟಿಯಲ್ಲಿ ನೈಜ ಮೋಕ್ಷವು ಪರಲೋಕದಲ್ಲಿ ಮಾನವನ ಯಶಸ್ಸು ಮತ್ತು ನೈಜ ನಷ್ಟವು 
ಪರಲೋಕದಲ್ಲಿ ಅವನ ಸೋಲಾಗಿದೆ. ಆದರೆ ಈ ಲೋಕದಲ್ಲಿ ಮಾನವನು ಮೋಕ್ಷವೆಂದು ಭಾವಿಸುವ ವಸ್ತು ನೈಜ ಮೋಕ್ಷವಲ್ಲ, ಅದರ 
ಪರಿಣಾಮವು ಇದೇ ಲೋಕದಲ್ಲಿನ ನಷ್ಟವಾಗಿದೆ. ಯಾವುದನ್ನು ಜನರು ನೈಜ ಸೋಲೆಂದು ಭಾವಿಸಿರುವರೋ ಅದು ಈ ಲೋಕದಲ್ಲೂ 
ಯಶಸ್ಸಿನ ಮಾರ್ಗವಾಗಿದೆಯೆಂಬುದನ್ನು ತಿಳಿದಿರಬೇಕು. ಈ ವಾಸ್ತವಿಕತೆಯನ್ನು ಕುರ್‌ಆನಿನಲ್ಲಿ ಅನೇಕ ಕಡೆಗಳಲ್ಲಿ ಪ್ರಸ್ತಾಪಿಸಿದ್ದು ಅಲ್ಲೆಲ್ಲಾ 


ಕಾಂಡ - 30 


103. ಅಲ್‌ ಆಸ್‌ 317 


ನಾವು ವಿಶದೀಕರಿಸಿದ್ದೇವೆ. (ನೋಡಿರಿ ತಪ್ಲೀಮುಲ್‌ ಕುರ್‌ಆನ್‌ ಭಾಗ-2 ಅನ್ನಹ್ಲ್‌ ಟಿ: 99; ಭಾಗ-3 ಮರ್ಯಮ್‌ ಟಿ: 53; ತಾಹಾ 
ಟಿ: 105; ಭಾಗ-6 ಅಲ್ಲೈಲ್‌ ಟಿ: 3-5) ಕುರ್‌ಆನ್‌, “ಮಾನವನು ತುಂಬಾ ನಷ್ಟದಲ್ಲಿದ್ದಾನೆ' ಎಂದು ಒತ್ತು ಕೊಟ್ಟು ಹೇಳಿದ್ದರೆ ಅದರ 
ಅರ್ಥ ಇಹ-ಪರ ಎರಡೂ ಲೋಕಗಳ ನಷ್ಟವಾಗಿದೆ. ಈ ನಷ್ಟದಿಂದ ಈ ಕೆಳಗಿನ ನಾಲ್ಕು ಗುಣಗಳುಳ್ಳ ಜನರು ಮಾತ್ರ ಪಾರಾಗುವರೆಂದು 
ಹೇಳಿದ್ದರೆ ಅದು ಎರಡೂ ಲೋಕಗಳ ನಷ್ಟೆಗಳಿಂದ ಪಾರಾಗುವುದಾಗಿದೆ ಎಂದರ್ಥ. 

ಇನ್ನು ನಾವು ಈ ಅಧ್ಯಾಯದ ಪ್ರಕಾರ, ಮಾನವನು ನಷ್ಟದಿಂದ ಪಾರಾಗಬಲ್ಲಂತಹ ಆ ನಾಲ್ಕು ಗುಣಗಳು ಯಾವುದೆಂದು 
ನೋಡೋಣ: 

ಅವುಗಳ ಪೈಕಿ ಪ್ರಥಮ ಈಮಾನ್‌ ಅಥವಾ ವಿಶ್ವಾಸವಾಗಿದೆ. ಈ ಪದವನ್ನು ಕುರ್‌ಆನಿನಲ್ಲಿ ಕೆಲವು ಕಡೆ ಕೇವಲ ಮಾತಿನಲ್ಲಿ ದೃಢೀಕರಿ 
ಸುವ ಈಮಾನಿನ ಅರ್ಥದಲ್ಲಿ ಪ್ರಯೋಗಿಸಲಾಗಿದೆ, (ಅನ್ನಿಸಾ; 137, ಮಾಇದ: 54, ಅನ್‌ಫಾಲ್‌: 20,27 ಅಶ್ರೌಬ: 38, ಅಸ್ಸಫ್ಟ್‌: 2) 
ಆದರೆ ನಿಜವಾಗಿ ಅದನ್ನು ನಿಸ್ಪೃಹ ಮನಸಿನಿಂದ ಅಂಗೀಕರಿಸಿ ದೃಢೀಕರಿಸುವುದಕ್ಕೆ ಪ್ರಯೋಗಿಸಲಾಗಿದೆ. ಅರಬಿ ಭಾಷೆಯಲ್ಲೂ ಇದಕ್ಕೆ 
ಅದೇ ಅರ್ಥವಿದೆ. ನಿಘಂಟಿನಲ್ಲಿ ಸ $57 ಎಂಬ ಪದಕ್ಕೆ 4೬ 1] 45 ಅವನು ಧೃಢೀಕರಿಸಿದನು ಮತ್ತು ಅದರ ಮೇಲೆ 
ನಂಬಿಕೆಯಿರಿಸಿದನು ಎಂಬ ಅರ್ಥವಿದೆ. || 521 ಎಂದರೆ ಟ್ರ 1 ಅದರಲ್ಲಿದೃಡವಾದ ನಂಬಿಕೆಯಿರಿಸಿದವನು ಎಂದಾಗಿದೆ. ಕುರ್‌ಆನ್‌ 
ಯಾವುದನ್ನು ನೈಜ ಈಮಾನ್‌ ಹೇಳುತ್ತದೋ ಅದನ್ನು ಈ ಕೆಳಗಿನ ಸೂಕ್ತಗಳಲ್ಲಿ ಸ್ಪಷ್ಟಪಡಿಸಿದೆ. 

SS ES ಕ 5ST ಜಟೆ 6ಎ3ಿಬೆ। ಟ್ರೈ ಅಲ್ಲಾಹನ ಮತ್ತು ಅವನ ಸಂದೇಶವಾಹಕರ ಮೇಲೆ 
ವಿಶ್ವಾಸವಿದ್ದವರು, ಆ ಬಳಿಕೆ ಸ್ವಲ್ಪವೂ ಸಂಶಯಪಡದವರು. (ಅಲ್‌ ಹುಜುರಾತ್‌: 15) 

(ಬಟ ಜಬ ಯೈ 1421201 8) ನಮ್ಮ ಪ್ರಭು ಅಲ್ಲಾಹನು ಎಂದು ಹೇಳಿ ಆ ಬಳಿಕ ಅದರಲ್ಲೇ ಸ್ಥಿರವಾಗಿ ನಿಂತು 
ಬಿಟ್ಟವರ ಮೇಲೆ. (ಹಾಮೀಮ್‌ ಅಸ್ಲಜ್ಞ 30) 

ತೆ ಪಸ) 555 8 23 6 ಹವ ಅಲ್ಲಾಹನ ಪ್ರಸ್ತಾಪ ಕೇಳಿದೊಡನೆ ಹೃದಯದಲ್ಲಿ 
ನಡುಕವುಂಟಾಗುವವರೇ ನಿಜವಾದ ಮೂಮಿನರು. (ಅಲ್‌ ಅನ್‌ಫಾಲ್‌: 2) 

ಖಲ 158 57 ನತ ವಸ್ತುತಃ ಸತ್ಯವಿಶ್ವಾಸಿಗಳು ಅತ್ಯಧಿಕ ಅಲ್ಲಾಹನನ್ನೇ ಪ್ರೀತಿಸುತ್ತಾರೆ. (ಅಲ್‌ ಬಕರ: 165) 
511 ಪೂಕು LE ESS SILL Jeo kas 

ಓ ಮುಹಮ್ಮದರೇ। ನಿಮ್ಮ ಪ್ರಭುವಿನಾಣೆ, ಇವರು ತಮ್ಮೊಳಗಿನ ಭಿನ್ನಾಭಿಪ್ರಾಯಗಳಲ್ಲಿ ನಿಮ್ಮನ್ನು ತೀರ್ಪು ನೀಡುವವರೆಂದು 
ಒಪ್ಪಿಕೊಂಡು ಆ ಬಳಿಕ ನೀವು ಕೊಟ್ಟ ತೀರ್ಪಿನ ಬಗ್ಗೆ ತಮ್ಮ ಮನಸ್ಸಿನಲ್ಲೂ ಯಾವುದೇ ಸಂಕೋಚ ಪಡದೆ ಅದನ್ನು ಸರ್ವ ಸಂಪೂರ್ಣವಾಗಿ 
ಒಪ್ಪಿಕೊಳ್ಳುವವರೆಗೂ ಅವರು ಖಂಡಿತ ಸತ್ಯವಿಶ್ವಾಸಿಗಳಾಗಲಾರರು. (ಅನ್ನಿಸಾ: 65) 

ಇವುಗಳಿಗಿಂತಲೂ ಹೆಚ್ಚು ಈ ಸೂಕ್ತದಲ್ಲಿ ಬಾಯಿಮಾತಿನ ಈಮಾನ್‌ ಮತ್ತು ನೈಜ ಈಮಾನಿನ ವ್ಯತ್ಯಾಸವನ್ನು ಸ್ಪಷ್ಟಪಡಿಸಿ, ನೈಜ 
ಈಮಾನೇ ಉದ್ದೇಶಿಸಿತವಾಗಿದ್ದು ಬಾಯಿಮಾತಿನ ಈಮಾನ್‌ ಅಲ್ಲವೆಂದು ಹೇಳಲಾಗಿದೆ. 

ly SY AEG ಓ ಸತ್ಯವಿಶ್ವಾಸಿಗಳೇ, ಅಲ್ಲಾಹನ ಮೇಲೆ ವಿಶ್ವಾಸವಿಡಿರಿ. (ಅನ್ನಿಸಾ: 136) 

ಇನ್ನು ವಿಶ್ವಾಸ ತಾಳುವುದೆಂದರೆ ಯಾವ ವಿಷಯಗಳಲ್ಲಿ ವಿಶ್ವಾಸವೆಂಬ ಪ್ರಶ್ನೆಯೇಳುತ್ತದೆ. ಅದಕ್ಕೆ ಕುರ್‌ಆನ್‌ ಸಮರ್ಪಕವಾದ ಸ್ಪಷ್ಟನೆ 
ನೀಡಿದೆ. ಒಂದನೆಯದಾಗಿ, ಅಲ್ಲಾಹನನ್ನು ನಂಬುವುದು ಕೇವಲ ಅವನ ಅಸ್ತಿತ್ವವನ್ನು ನಂಬುವುದಲ್ಲ. ಅವನೊಬ್ಬನೇ ದೇವ. ದೇವತ್ನದಲ್ಲಿ 
ಅವನಿಗೆ ಯಾರೂ ಭಾಗೀದಾರರಿಲ್ಲವೆಂದು ನಂಬುವುದು. ಮಾನವನ ಆರಾಧನೆ, ದಾಸ್ಯ ಮತ್ತು ಅನುಸರಣೆಗೆ ಅವನು ಮಾತ್ರ ಅರ್ಹನು. 
ವಿಧಿ ನಿರ್ಣಯಿಸುವುದೂ ಕೆಡಿಸುವುದೂ ಅವನೊಬ್ಬನೆ. ದಾಸನು ಅವನನ್ನು ಮಾತ್ರ ಪ್ರಾರ್ಥಿಸಬೇಕು, ಅವನ ಮೇಲೆ ಮಾತ್ರ 
ಭರವಸೆಯಿರಿಸಬೇಕು. ಅವನೇ ಆದೇಶಿಸುವವನೂ, ತಡೆಯುವವನೂ ಆಗಿದ್ದಾನೆ. ಅವನು ಆದೇಶಿಸಿದ್ದನ್ನು ಪಾಲಿಸುವುದು, ಅವನು 
ವಿರೋಧಿಸಿರುವುದರಿಂದ ದೂರವಿರುವುದು ದಾಸನ ಕರ್ತವ್ಯವಾಗಿದೆ. ಅವನು ಸರ್ವವನ್ನೂ ನೋಡುವವನೂ, ಕೇಳುವವನೂ ಆಗಿದ್ದಾನೆ. 
ಅವನಿಂದ ಮಾನವನ ಯಾವುದೇ ಕೃತ್ಯ ಮರೆಯಾಗಿಲ್ಲ ಮಾತ್ರವಲ್ಲ ಅವನು ಯಾರೊಂದಿಗಾದರೂ ಏನಾದರೂ ಕೃತ್ಯ ಮಾಡಿದ್ದರೇ, ಅದರ 
ಹಿಂದಿರುವ ಉದ್ದೇಶ ಮತ್ತು ಸಂಕಲ್ಪವನ್ನು ಅರಿಯುತ್ತಾನೆ. 

ಎರಡನೆಯದಾಗಿ, ಪ್ರವಾದಿಯನ್ನು ನಂಬುವುದು ಅವರು ಅಲ್ಲಾಹನಿಂದ ನೇಮಿಸಲ್ಪಟ್ಟ ಮಾರ್ಗದರ್ಶಕ ಮತ್ತು ನಾಯಕನೆಂದು 
ನಂಬುವುದಾಗಿದೆ. ಅವರು ನೀಡುವ ಶಿಕ್ಷಣವು ಅಲ್ಲಾಹನ ವತಿಯಿಂದಾಗಿದೆ. ಅದು ಪರಮ ಸತ್ಯವಾಗಿದೆ. ಕಡ್ಡಾಯವಾಗಿ 


ಕಾಂಡ - 30 


318 ` ತಪ್ಲೀಮುಲ್‌ ಕುರ್‌ಆನ್‌ 


ಅನುಸರಿಸುವಂತಹದ್ದಾಗಿದೆ ಎಂದು ನಂಬುವುದು. ಇದೇ ಪ್ರವಾದಿಯ ಮೇಲಿನ ವಿಶ್ವಾಸದಲ್ಲಿ ದೇವಚರರು, ಎಲ್ಲ ಪ್ರವಾದಿಗಳ ಮತ್ತು 
ಎಲ್ಲಾ ದಿವ್ಯ ಗ್ರಂಥಗಳ ಮೇಲಿನ ಹಾಗೂ ಪವಿತ್ರ ಕುರ್‌ಆನಿನ ಮೇಲಿನ ವಿಶ್ವಾಸವೂ ಸೇರಿದೆ. ಏಕೆಂದರೆ ಈ ಶಿಕ್ಷಣಗಳೆಲ್ಲವೂ ಅಲ್ಲಾಹನ 
ಸಂದೇಶವಾಹಕರು ನೀಡಿದ್ದಾಗಿವೆ. 
ಮೂರನೆಯದಾಗಿ, ಪರಲೋಕವನ್ನು ನಂಬುವುದು. ಮಾನವನ ಪ್ರಸಕ್ತ ಜೀವನವು ಪ್ರಥಮ ಮತ್ತು ಅಂತಿಮವಲ್ಲ, ಮರಣದ ಬಳಿಕ 
ಮಾನವ ಇನ್ನೊಮ್ಮೆ ಜೀವಂತ ಎದ್ದೇಳಬೇಕಾಗಿದೆ. ಈ ಲೋಕದಲ್ಲಿ ಮಾಡಿದ ಎಲ್ಲ ಕರ್ಮಗಳ ಲೆಕ್ಕವನ್ನು ದೇವನ ಮುಂದಿಡಬೇಕಾಗಿದೆ. 
ಈ ವಿಚಾರಣೆಯಲ್ಲಿ ಸಜ್ಜನರೆಂದು, ನಿರ್ಣಯಿಸಲ್ಪಟ್ಟವರಿಗೆ ಪ್ರತಿಫಲವೂ, ದುರ್ಜನರೆಂದು ತೀರ್ಮಾನಿಸಲ್ಪಟ್ಟವರಿಗೆ ಶಿಕ್ಷೆಯೂ ಸಿಗಲಿದೆ 
ಎಂದು ನಂಬುವುದಾಗಿದೆ. ಈ ಈಮಾನ್‌ ನೀತಿ- ಚಾರಿತ್ರ್ಯಗಳಿಗೆ ಒಂದು ಪ್ರಬಲ ಮೂಲಾಧಾರವನ್ನು ಒದಗಿಸುತ್ತದೆ. ಅದರ ಮೇಲೆ ಒಂದು 
ಪಾವನ ಜೀವನದ ಭವನ ಸ್ಥಾಪನೆಗೊಳ್ಳಬಹುದು. ಅನ್ಯಥಾ ಎಲ್ಲಿ ವಿಶ್ವಾಸ ನಂಬಿಕೆಯೇ ಇಲ್ಲವೋ ಅವನ ಮಾನವ ಜೀವನವು ಎಷ್ಟೇ 
ಸುಂದರವಾಗಿದ್ದರೂ ಅದು ಅಲೆಗಳಿಗೆ ಸಿಲುಕಿ ಒದ್ದಾಡುವ ಮತ್ತು ಎಲ್ಲಿಯೂ ನಿಲ್ಲಲಾಗದ ಹಡಗಿನಂತಾಗುವುದು. 
ಈಮಾನಿನ ಬಳಿಕ ಮಾನವನನ್ನು ನಷ್ಟದಿಂದ ಪಾರುಗೊಳಿಸಲು ಸತ್ಯರ್ಮಗಳು ಅಗತ್ಯವಾಗಿದೆ. ವ (ಸತ್ಯರ್ಮಗಳು) ಎಂಬ 
ಪದವು ಎಲ್ಲ ಒಳಿತುಗಳ ಸಮುಚ್ಚಯವಾಗಿದೆ. ಅದರಿಂದ ಯಾವುದೇ ಒಳಿತು ಹೊರಗಿರುವುದಿಲ್ಲ. ಆದರೆ ಕುರ್‌ಆನಿನ ಪ್ರಕಾರ ಯಾವುದೇ 
ಕರ್ಮವು ಅದರ ಹಿಂದೆ ಈಮಾನ್‌ ಇಲ್ಲದಿದ್ದರೆ ಮತ್ತು ಅಲ್ಲಾಹ್‌ ಮತ್ತು ಪ್ರವಾದಿಯವರ ಮಾರ್ಗದರ್ಶನದ ಪ್ರಕಾರ ಇಲ್ಲದಿದ್ದರೆ ಅದು 
ಸತ್ಯರ್ಮವಾಗಲಾರದು. ಆದ್ದರಿಂದಲೇ ಕುರ್‌ಆನಿನಲ್ಲಿ ಎಲ್ಲ ಕಡೆಯೂ ಈಮಾನಿನ ಪ್ರಸ್ತಾಪವನ್ನು ಲೆ ಸತ್ಯರ್ಮಕ್ಕಿಂತ ಮೊದಲು 
ಮಾಡಲಾಗಿದೆ. ಈ ಅಧ್ಯಾಯದಲ್ಲೂ ಸತ್ಕರ್ಮದ ಪ್ರಸ್ತಾಪವು ಈಮಾನಿನ ನಂತರವೇ ಬಂದಿದೆ. ಒಂದು ಕಡೆಯಲ್ಲಾದರೂ ಕುರ್‌ಆನಿನಲ್ಲಿ 
ಈಮಾನ್‌ ಇಲ್ಲದೇ ಯಾವ ಕರ್ಮವನ್ನೂ ಪಟ ks ಸತ್ಕರ್ಮವೆನ್ನಲಾಗಿಲ್ಲ. ಈಮಾನ್‌ ಇಲ್ಲದ ಕರ್ಮವು ಪ್ರತಿಫಗಾರ್ಹವಾಗಿದೆಯೆಂಬ 
ಭರವಸೆ ನೀಡಲಾಗಿಲ್ಲ, 
ಇನ್ನೊಂದು ವಾಸ್ತವಿಕತೆಯೇನೆಂದರೆ ಮನುಷ್ಯ ತನ್ನ ಕರ್ಮಗಳ ಮೂಲಕ ತನ್ನ ಸತ್ಯತೆಗೆ ಸಾಕ್ಷಿಯಾಗುವಂತಹ ವಿಶ್ವಾಸವೇ 
ಪ್ರಯೋಜನಕಾರಿಯೂ ಪ್ರಾಮಾಣಿಕವೂ ಆಗಿರುತ್ತದೆ. ಅನ್ಯಥಾ ಸತ್ಯರ್ಮರಹಿತ ಈಮಾನ್‌ ಕೇವಲ ಒಂದು ಪೊಳ್ಳುವಾದವಾಗಿದ್ದು 
ಅಲ್ಲಾಹನೂ ಅವನ ಪ್ರವಾದಿಯೂ ತೋರಿಸಿಕೊಟ್ಟಮಾರ್ಗದಿಂದ ವ್ಯತಿಚಲಿಸುವ ಮೂಲಕ ತಾನೇ ಅದನ್ನು ಅಲ್ಲಗಳೆಯುತ್ತಾನೆ. ಈಮಾನ್‌ 
ಮತ್ತು ಸತ್ಯರ್ಮಗಳ ಸಂಬಂಧವು ಬೀಜ ಮತ್ತು ಮರದಂತೆ. ಬೀಜ ನೆಲದ ಮೇಲಿಲ್ಲದಿದ್ದರೆ ಯಾವುದೇ ಮರ ಉಂಟಾಗಲಿಕ್ಕಿಲ್ಲ ಆದರೆ 
ಅದು ಭೂಮಿಯಲ್ಲಿದ್ದು ಯಾವುದೇ ಮರ ಚಿಗುರದಿದ್ದರೆ ಅದರ ಅರ್ಥ ಬೀಜವು ಭೂಮಿಯಲ್ಲಿ ಹುದುಗಿ ಹೋಗಿದೆಯೆಂದಾಗಿದೆ. 
ಆದ್ದರಿಂದಲೇ ಕುರ್‌ಆನ್‌ ಈಮಾನ್‌ನೊಂದಿಗೆ ಸತ್ಯರ್ಮವೆಸಗುವವರಿಗೆ ಸುವಾರ್ತೆ ನೀಡುತ್ತದೆ. ಅದನ್ನೇ ಈ ಅಧ್ಯಾಯದಲ್ಲಿ ಹೇಳಲಾಗಿದೆ. 
ಮನುಷ್ಯನನ್ನು ನಷ್ಟದಿಂದ ಪಾರುಗೊಳಿಸಲು ಅಗತ್ಯವಾಗಿರುವ ಎರಡನೇ ಗುಣವು ಈಮಾನಿನ ನಂತರ ಸತ್ಯರ್ಮವಾಗಿದೆ. ಇನ್ನೊಂದು 
- ಮಾತಿನಲ್ಲಿ ಹೇಳುವುದಾದರೆ ಸತ್ಯರ್ಮವಿಲ್ಲ ದೇ ಕೇವಲ ಈಮಾನ್‌ ಮನುಷ್ಯನನ್ನು ನಷ್ಟದಿಂದ ಪಾರುಗೊಳಿಸಲಾರದು. 
ಪ್ರಸ್ತುತ ನಾಲ್ಕು ಗುಣಗಳ ಪೈಕಿ ಪ್ರತಿಯೊಂದು ಪ್ರತಿಯೊಬ್ಬವ್ಯಕ್ತಿಯಲ್ಲೂ ಇರಬೇಕಾಗಿದೆ. ನಷ್ಟದಿಂದ ಪಾರಾಗಲು ಅಗತ್ಯವಿರುವ 
ಇನ್ನೆರಡು ಗುಣಗಳು, ಸತ್ಯವಿಶ್ಚಾಸಿಗಳು ಮತ್ತು ಸತ್ಕರ್ಮಿಗಳು ಪರಸ್ಪರ ಸತ್ಯದ ಮತ್ತು ಸಹನೆಯ ಉಪದೇಶ ಮಾಡುವುದಾಗಿದೆ. ಇದರ 
ಅರ್ಥ ವಿಶ್ವಾಸಿಗಳು ಮತ್ತು ಸತ್ಕರ್ಮಿಗಳು ಒಬ್ಬೊಬ್ಬರಾಗಿ ಇರಬಾರದು, ಅವರು ಒಟ್ಟು ಸೇರಿ ಒಂದು ವಿಶ್ವಾಸಿ ಮತ್ತು ಸಜ್ಜನ ಸಮಾಜವಾಗಿ 
ರೂಪುಗೊಳ್ಳಬೇಕು ಎಂದಾಗಿದೆ. 
ಶ್ಯ ಸತ್ಯ ಎಂಬ ಪದವು Nr ಅಸತ್ಯಕ್ಕೆ ವಿರುದ್ಧವಾಗಿದೆ. ಸಾಮಾನ್ಯವಾಗಿ ಇದು ಎರಡು ಅರ್ಥಗಳಲ್ಲಿ ಬಳಕೆಯಾಗುತ್ತದೆ. 
(1) ಸರಿಯಾದ, ಸತ್ಯವಾದ, ನ್ಯಾಯ-ನೀತಿಗನುಗುಣವಾದ ಮತ್ತು ವಾಸ್ತವಿಕತೆಗೆ ನಿಲುಕುವ ವಿಷಯ, ಅದು ವಿಶ್ವಾಸ-ಶ್ರದ್ಧೆಗೆ ಸಂಬಂಧಿಸಿರಲಿ 
ಅಥವಾ ಲೌಕಿಕ ವ್ಯವಹಾರಕ್ಕೆ ಸಂಬಂಧಿಸಿದ್ದಾಗಿರಲಿ. (2) ಮಾನವನ ಮೇಲೆ ಕಡ್ಡಾಯವಾಗಿರುವ ಹಕ್ಕುಗಳು. ಅದು ಅಲ್ಲಾಹನ 
ಹಕ್ಕಾಗಿರಬಹುದು ಅಥವಾ ದಾಸರ ಹಕ್ಕಾಗಿರಬಹುದು ಅಥವಾ ತನ್ನದೇ ಚಿತ್ರದ ಹಕ್ಕಾಗಿರಬಹುದು. ಒಟ್ಟಿನಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಸತ್ಯದ 
ಉಪದೇಶ ಮಾಡುವುದೆಂದರೆ ಸತ್ಯವಿಶ್ವಾಸಿಗಳ ಈ ಸಮಾಜವು, ಅಸತ್ಯವು ತಲೆಯೆತ್ತಿ ಸತ್ಯದ ವಿರುದ್ಧಕೆಲಸ ಮಾಡುತ್ತಲೇ ಇರುವಾಗ ಅದನ್ನು 
ಮೌನವಾಗಿ ತಮಾಷೆ ನೋಡುವಷ್ಟು ನಿಷ್ಕಿಯವಾಗಬಾರದೆಂದಾಗಿದೆ. ಆ ಸಮಾಜದಲ್ಲಿ ಅಸತ್ಯವು ಯಾವಾಗ, ಎಲ್ಲಿ ತಲೆ ಎತ್ತುತ್ತದೋ 
ಆಗೆಲ್ಲಾ ಸತ್ಯದ ವಾಹಕರು ಅದರ ವಿರುದ್ಧ ಸೆಟೆದು ನಿಲ್ಲಬೇಕು. ಸಮಾಜದ ಒಬ್ಬೊಬ್ಬ ವ್ಯಕ್ತಿ ಸ್ವಯಂ ಸತ್ಯ ಪ್ರಯ, ಪ್ರಾಮಾಣಿಕ ಮತ್ತು 
ನ್ಯಾಯ-ನೀತಿಯಲ್ಲಿಸ್ಥಿರವಾಗಿದ್ದರೆ ಮತ್ತು ಹಕ್ಕುದಾರರ ಹಕ್ಕು ನೀಡಿದರೆ ಸಾಲದು, ಇತರರಿಗೂ ಅದರ ಉಪದೇಶ ಮಾಡಬೇಕು. ಇದುವೇ 
ಸಮಾಜವನ್ನು ನೈತಿಕ ಪತನದಿಂದ ರಕ್ಷಿಸುವುದನ್ನು ಖಚಿತಪಡಿಸುತ್ತದೆ. ಈ ಸ್ಪೂರ್ತಿಯು ಯಾವುದೇ ಸಮಾಜದಲ್ಲಿ ಇಲ್ಲದಿದ್ದರೆ ಅದು 
ನಷ್ಟದಿಂದ ಪಾರಾಗಲಾರದು. ಇದರಲ್ಲಿಸ್ವಯಂ ಸತ್ಯದಲ್ಲಿದ್ದುಕೊಂಡೂ ತನ್ನ ಸಮಾಜದಲ್ಲಿ ಸತ್ಯವು ಅವಮಾನಿತವಾಗುವುದನ್ನು ನೋಡುತ್ತಾ 


ಕಾಂಡ - 30 


103. ಅಲ್‌ ಅಸ್‌ ಅ 319 


ನಿಂತವರೂ ಸಿಲುಕದೆ ಇರಲಾರರು. ಇದನ್ನೇ ಅಲ್‌ಮಾಯಿದಃ ಅಧ್ಯಾಯದಲ್ಲಿ ಹೀಗೆ ಹೇಳಲಾಗಿದೆ: ಬನೀ ಇಸ್ರಾಈಲರಲ್ಲಿ ಧರ್ಮಧಿಕ್ಕಾರ 
ಮಾರ್ಗವನ್ನು ಅನುಸರಿಸಿದವರು ದಾವೂದ್‌ ಮತ್ತು ಮರ್ಯಮ್‌ರ ಪುತ್ರ "ಈಸಾ'ರ ಬಾಯಿಂದ ಶಪಿಸಲ್ಪಟ್ಟವರು. ಏಕೆಂದರೆ ಅವರು 
ಸೊಕ್ಕಿದ್ದರು ಮತ್ತು ಅತಿಕ್ರಮವೆಸಗುತ್ತಿದ್ದರು. ಅವರು ಪರಸ್ಪರರನ್ನು ದುಷ್ಕೃತ್ಯಗಳಿಂದ ತಡೆಯುವುದನ್ನು ಬಿಟ್ಟು ಬಿಟ್ಟಿದ್ದರು. ಅವರು 
ಕೈಗೊಂಡ ಕರ್ಮವಿಧಾನವು ಹೀನಾಯವಾಗಿತ್ತು. (ಸೂಕ್ತ 78-79) K 

ಇದೇ ವಿಷಯವನ್ನು ಅಆ್‌ರಾಫ್‌ ಅಧ್ಯಾಯದಲ್ಲಿ ಹೀಗೆ ಹೇಳಲಾಗಿದೆ: ಬನೀ ಇಸ್ರಾಈಲರು ಸಬ್ರ್‌ನ ಆಜ್ಞೆಗಳನ್ನು ಬಹಿರಂಗವಾಗಿ 
ಉಲ್ಲಂಘಿಸಿ ಮೀನು ಹಿಡಿಯಲಾರಂಭಿಸಿದಾಗ ಅವರ ಮೇಲೆ ಶಿಕ್ಷೆ ಎರಗಿತು. ಈ ಅಪರಾಧದಿಂದ ಜನರು ತಡೆಯುತ್ತಿದ್ದವರು ಮಾತ್ರ 
ಶಿಕ್ಷೆಯಿಂದ ಪಾರಾದರು. (ಸೂಕ್ತ 163-64) 

ಅನ್‌ಫಾಲ್‌ ಅಧ್ಯಾಯದಲ್ಲಿ ಹೀಗೆ ಹೇಳಲಾಗಿದೆ: ನಿಮ್ಮಲ್ಲಿ ಪಾಪ ಮಾಡಿದವರಿಗೆ ಮಾತ್ರ ಸೀಮಿತವಾಗಿಲ್ಲದ ಕ್ಟೋಭೆಯಿಂದ 
ದೂರವಿರಿ. (ಸೂಕ್ತ 25) '` 

ಆದ್ದರಿಂದಲೇ 6) ))ಹಿಟೆ $5 ಒಳಿತಿನ ಆಜ್ಞೆ ಮತ್ತು ತ ಫೈ ಕೆಡುಕಿನ ನಿರ್ಮೂಲನವನ್ನು ಮುಸ್ಲಿಮ್‌ 
ಸಮುದಾಯದ ಮೇಲೆ ಕಡ್ಡಾಯಗೊಳಿಸಲಾಗಿದೆ. (ಅಲಿ ಇಮ್ರಾನ್‌:104) ಈ ಕರ್ತವ್ಯವನ್ನು ನಿರ್ವಹಿಸುವ ಸಮುದಾಯ(ಉಮ್ಮತ್‌ )ವನ್ನು 
ಅತ್ಯುತ್ತಮ ಸಮುದಾಯವೆಂದು ಸಾರಲಾಗಿದೆ. 

ಸತ್ಯದ ಉಪದೇಶದೊಂದಿಗೆ ಸತ್ಯ ವಿಶ್ವಾಸಿಗಳು ಮತ್ತವರ ಸಮಾಜವನ್ನು ನಷ್ಟದಿಂದ ಪಾರುಗೊಳಿಸಲು ಅಗತ್ಯವಾಗಿರುವ ಇನ್ನೊಂದು 
ವಸ್ತು ಸಮಾಜದ ಸದಸ್ಯರು ಪರಸ್ಪರರಿಗೆ ಸಹನೆಯ ಉಪದೇಶ ಮಾಡುವುದಾಗಿದೆ. ಅಂದರೆ ಸತ್ಯದ ಅನುಸರಣೆ ಮತ್ತು ಅದನ್ನು 
ಬೆಂಬಲಿಸುವಾಗ ಎದುರಾಗುವ ಸಂಕಷ್ಟಗಳು ಮತ್ತು ಈ ಮಾರ್ಗದಲ್ಲಿ ಉಂಟಾಗುವ ಕಷ್ಟ-ಕಾರ್ಪಣ್ಯಗಳು, ಪೀಡನೆಗಳು, ನಷ್ಟ ಮತ್ತು 
ಹಾನಿಗಳ ವಿರುದ್ಧ ಪರಸ್ಪರನ್ನು ಸ್ಥಿರವಾಗಿರುವಂತೆ ಉಪದೇಶಿಸುವುದಾಗಿದೆ. ಈ ಸಂಕಷ್ಟಮಯ ಪರಿಸ್ಥಿತಿಯನ್ನು ಆತ್ಮಸ್ಥೆ ರ್ಯದೊಂದಿಗೆ 
ಸಹಿಸುವಂತೆ ಪರಸ್ಪರರನ್ನು ಹುರಿದುಂಬಿಸುವುದಾಗಿದೆ (ಹೆಚ್ಚಿನ ವಿವರಣೆಗಳಿಗಾಗಿ ನೋಡಿರಿ! ತಪ್ಪೀಮುಲ್‌ ಕುರ್‌ಆನ್‌ ಸಂಪುಟ-6 ಅದ್ದಹ್ರ್‌ 
ಟಿ. 16, ಅಲ್‌ ಬಲದ್‌ ಟಿ. 14) 


ಜ್‌ 
ಲ್ಸ 


ಕಾಂಡ - 30 


104.ಅಲ್‌ ಹುಮರುಃ 


ಹೆಸರು 

ಪ್ರಥಮ ಸೂಕ್ತದ 35 ಹುಮರುುಃ' ಎಂಬ ಪದವನ್ನು ಈ ಅಧ್ಯಾಯದ ಹೆಸರಾಗಿ ಮಾಡಲಾಗಿದೆ. 
ಅವತೀರ್ಣಕಾಲ § 

ಇದು ಮಕ್ಕಾದಲ್ಲಿ ಅವತೀರ್ಣವಾದ ಅಧ್ಯಾಯವೆಂಬ ಬಗ್ಗೆ ಎಲ್ಲಾವ್ಯಾಖ್ಯಾನಕಾರರಲ್ಲೂ ಒಮ್ಮತವಿದೆ. ಇದರ ವಿಷಯ 
ಮತ್ತು ವಾಕ್‌ ಶೈಲಿಯಿಂದ, ಇದು ಕೂಡಾ ಮಕ್ಕಾದ ಆರಂಭ ಕಾಲದಲ್ಲಿ ಅವತೀರ್ಣಗೊಂಡ ಅಧ್ಯಾಯಗಳಲ್ಲೊಂದಾಗಿದೆಂದು 
ಭಾಸವಾಗುತ್ತದೆ. 
ಚರ್ಚಾ ವಿಷಯ 

ಇದರಲ್ಲಿ ಅಜ್ಞಾನ ಕಾಲದ ಸಮಾಜದಲ್ಲಿ ಧನ-ಪಿಶಾಜಿಗಳ ಕೆಲವು ನೈತಿಕ ಕೆಡುಕುಗಳನ್ನು ಖಂಡಿಸಲಾಗಿದ್ದು, ಪ್ರತಿಯೊಬ್ಬ 
ಅರಬನೂ ಈ ಕೆಡುಕುಗಳು ನಿಜವಾಗಿಯೂ ಸಮಾಜದಲ್ಲಿ ಇವೆಯೆಂಬುದನ್ನು ಅರಿತಿದ್ದನು. ಅವುಗಳನ್ನು ಎಲ್ಲರೂ ಕೆಡುಕೆಂದೇ 
ಭಾವಿಸುತ್ತಿದ್ದರು. ಇವೆಲ್ಲ ಒಳ್ಳೆಯ ಗುಣಗಳಾಗಿವೆಯೆಂದು ಯಾರೂ ಭಾವಿಸುತ್ತಿರಲಿಲ್ಲ. ಈ ಹೇಯ ದುರ್ಗುಣವನ್ನು 
ತೋರಿಸಿದ ಬಳಿಕ ಅಂತಹ ಗುಣಗಳಿರುವವರ ದುರ್ಗತಿಯು ಪರಲೋಕದಲ್ಲಿ ಏನಾಗಲಿದೆಯೆಂದು ಹೇಳಲಾಗಿದೆ. ಈ ಎರಡೂ 
ವಿಷಯಗಳನ್ನು (ಅಂದರೆ ಒಂದೆಡೆ ಈ ದುರ್ಗುಣ, ಇನ್ನೊಂದಡೆ ಪರಲೋಕದಲ್ಲಿ ಅದರ ಈ ದುರ್ಗತಿ) ವಿವರಿಸಿದ 
ಶೈಲಿಯಿಂದ, ಇಂತಹ ದುರ್ಗುಣಗಳ ಅಂತಿಮ ಪರಿಣಾಮ ಇದೇ ಆಗಿರಬೇಕೆಂದು ಕೇಳುಗನ ಮನಸ್ಸುಸ್ವ್ಟಯಂ ತೀರ್ಮಾನಿಸುತ್ತದೆ. 
ಈ ಲೋಕದಲ್ಲಿ ಇಂತಹವರಿಗೆ ಯಾವುದೇ ಶಿಕ್ಷೆ ಲಭಿಸುವುದಿಲ್ಲ, ಮೇಲಾಗಿ ಅವರು ಅಭಿವೃದ್ಧಿ ಹೊಂದುವುದೇ ಕಂಡು 
ಬರುತ್ತದೆ. ಆದ್ದರಿಂದ ಪರಲೋಕ ಉಂಟಾಗುವುದು ಅನಿವಾರ್ಯವಾಗಿದೆಯೆಂದು ಅವನು ಭಾವಿಸುತ್ತಾನೆ. 

ಈ ಅಧ್ಯಾಯವನ್ನು "ಯುಲ್‌ರಭಾಲ್‌' ಅಧ್ಯಾಯದ ವರೆಗಿನ ಅಧ್ಯಾಯಗಳೊಂದಿಗೆ ಇಟ್ಟು ನೋಡಿದರೆ ಮಕ್ಕಾದ 
ಆರಂಭ ಕಾಲದಲ್ಲಿ ಇಸ್ಲಾಮಿನ ಮೂಲಭೂತ ವಿಶ್ವಾಸ ಮತ್ತು ನೈತಿಕ ಶಿಕ್ಷಣಗಳನ್ನು ಜನರಿಗೆ ಯಾವ ರೀತಿಯಲ್ಲಿ ಮನವರಿಕೆ 
ಮಾಡಿ ಕೊಡಲಾಗುತ್ತಿತ್ತೆಂದು ಚೆನ್ನಾಗಿ ತಿಳಿದುಕೊಳ್ಳಬಹುದು. "ಯುಲ್‌ರಾಲ್‌'ನಲ್ಲಿ ಮಾನವನ ಸಂಪೂರ್ಣ ಕರ್ಮಪತ್ರವನ್ನು 
ಮುಂದಿಡಲಾಗುವುದು. ಅವನು ಈ ಲೋಕದಲ್ಲಿಮಾಡಿದ ಅಣು ಗಾತ್ರದಷ್ಟು ಒಳಿತು ಅಥವಾ ಕೆಡುಕು ಅವನ ಮುಂದೆ ತರದೇ 
ಇರಲಾರದು ಎಂದು ತಿಳಿಸಲಾಗಿದೆ. ಅಲ್‌ಆದಿಯಾತ್‌ನಲ್ಲಿ ಅರೇಬಿಯಾದಲ್ಲಿ ಎಲ್ಲೆಲ್ಲೂ ತಾಂಡವವಾಡುತ್ತಿದ್ದ ಲೂಟಿ, ಕೊಲೆ, 
ದರೋಡೆಗಳ ಕಡೆಗೆ ಬೆಟ್ಟು ಮಾಡಲಾಗಿದ್ದು, ಅಲ್ಲಾಹನು ನೀಡಿದ ಶಕ್ತಿಗಳನ್ನು ಈ ರೀತಿ ಬಳಸುವುದು ಅವನಿಗೆ ತೋರುವ 
ದೊಡ್ಡ ಕೃತಫ್ನತೆಯಾಗಿದೆಯೆಂದು ತಿಳಿಸಿ, ವಿಷಯವು ಈ ಲೋಕಕ್ಕೇ ಮುಗಿಯುವುದಿಲ್ಲ, ಮರಣದ ಬಳಿಕ ಇನ್ನೊಂದು 
ಜೀವನವಿದ್ದು, ಅಲ್ಲಿ ನಿಮ್ಮ ಕರ್ಮಗಳ ಮಾತ್ರವಲ್ಲ ನಿಮ್ಮ ಮನದಿಂಗಿತಗಳ ತಪಾಸಣೆಯನ್ನೂ ಮಾಡಲಾಗುವುದು ಮತ್ತು ನಿಮ್ಮ 
ಪ್ರಭು ಯಾರು ಎಂತಹ ವರ್ತನೆಗೆ ಅರ್ಹರಾಗಿದ್ದಾರೆಂದು ಚೆನ್ನಾಗಿ ಬಲ್ಲನು ಎಂದು ಜನರಿಗೆ ತಿಳಿಸಲಾಗಿದೆ. "ಅಲ್‌ ಕಾರಿಅಃ'ದಲ್ಲಿ 
ಪರಲೋಕದ ಚಿತ್ರಣವನ್ನು ಬಿಡಿಸಿದ ಬಳಿಕ ಪರಲೋಕದಲ್ಲಿ ಮಾನವನ ಸತ್ನರಿಣಾಮ ಅಥವಾ ದುಷ್ಠಪರಿಣಾಮವು ಅವನ 
ಒಳಿತಿನ ತಟ್ಟೆ ಭಾರವಾಗಿರುದೋ, ಹಗುರವಾಗಿದೆಯೋ ಎಂಬುದನ್ನು ಅವಲಂಬಿಸಿದೆಯೆಂದು ಎಚ್ಚರಿಸಲಾಗಿದೆ. "ತಕಾಸುರ್‌' 
ಆಧ್ಯಾಯದಲ್ಲಿ ಮರಣದವರೆಗೂ ಕೇವಲ ಲೌಕಿಕ ಲಾಭಗಳು, ಸುಖಾಢಂಬರಗಳು, ಐಶಾರಾಮ ಮತ್ತು ಪದವಿ ಅಂತಸ್ತನ್ನು 
ಹೆಚ್ಚೆಚ್ಚುಗಳಿಸುವ ಮತ್ತು ಒಬ್ಬರು ಇನ್ನೊಬ್ಬರಿಗಿಂತ ಮುಂದೆ ಹೋಗಲು ಪ್ರಯತ್ನಿಸುವಂತಹ ಮನೋವೃತ್ತಿಯನ್ನು ಖಂಡಿಸಲಾಗಿದೆ. 
ಈ ಅಲಕ್ಷ್ಯ ಭಾವದ ದುಷ್ಪರಿಣಾಮಗಳ ಬಗ್ಗೆ ಎಚ್ಚರಿಸಿ ನೀವೆಷ್ಟು ಬೇಕಾದರೂ, ಹೇಗೆ ಬೇಕಾದರೂ ಶೇಖರಿಸಲು ಈ 
ಲೋಕವೇನೂ ಅಕ್ಷಯ ಪಾತ್ರೆಯಲ್ಲ, ನಿಮಗೆ ಇಲ್ಲಿ ಸಿಗುವ ಒಂದೊಂದು ಅನುಗ್ರಹದ ಬಗ್ಗೆಯೂ ನೀವು ಅದನ್ನು ಹೇಗೆ 

ಕಾಂಡ - 39 


194.ಅಲ್‌ ಹುಮರುುಃ 321 
en) 


ಗಳಿಸಿದಿರಿ ಮತ್ತು ಹೇಗೆ ಉಪಯೋಗಿಸಿದಿರಿ ಎಂಬ ಬಗ್ಗೆ ದೇವನಿಗೆ ಉತ್ತರಿಸಬೇಕಾಗಿದೆ ಎಂದು ಜನರಿಗೆ ತಿಳಿಸಲಾಗಿದೆ. ಅಲ್‌ 
ಅಸ್ರ್‌, ಅಧ್ಯಾಯದಲ್ಲಿ ಮಾನವ ಕುಲದ ಒಬ್ಬೊಬ್ಬ ವ್ಯಕ್ತಿ, ಒಂದೊಂದು ಕೂಟ, ಒಂದೊಂದು ಜನಾಂಗ ಮಾತ್ರವಲ್ಲ, ಸಂಪೂರ್ಣ 
ಮಾನವ ಕುಲವೇ ಅವರಲ್ಲಿ ಸತ್ಯ ವಿಶ್ವಾಸ ಮತ್ತು ಸತ್ಯರ್ಮ ಹಾಗೂ ಒಳಿತಿನ ಉಪದೇಶ ಮತ್ತು ಸಹನೆಯ ಬೋಧನೆಯು 
ರೂಢಿಯಲ್ಲಿಲ್ಲವಾದರೆ, ನಷ್ಟದಲ್ಲಿದೆಯೆಂದು ಸೃಷ್ಟವಾಗಿ ತಿಳಿಸಲಾಗಿದೆ. ಇದರ ಬೆನ್ನಲ್ಲೇ ಹುಮರುಃ ಅಧ್ಯಾಯ ಬರುತ್ತದೆ. 
ಇದರಲ್ಲಿ ಅಜ್ಞಾನ ಕಾಲದ ಬಂಡವಾಳಶಾಹಿತ್ಚದ ಒಂದು ಉದಾಹರಣೆಯನ್ನು ಮುಂದಿಟ್ಟು ಈ ಸ್ವಭಾವವು ನಷ್ಟಕ್ಕೆ 
ಕಾರಣವಾಗದಿರುವುದಾದರೂ ಹೇಗೆಂದು ಜನರಲ್ಲಿ ಪ್ರಶ್ನೆಯ ರೂಪದಲ್ಲಿ ಕೇಳಲಾಗಿದೆ. 


ಕಾಂಡ - 30 


104.ಅಲ್‌ ಹುಮರುಃ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು: 9 ರುಕೂಆ್‌: 1 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


CRRA KON» ogre 2, XS why wt “Uy ಡಿ 
OS POTTS CAEN OSIRIS 
ಸಂಗವ ಪಿ ಬಜ ಸತ್ತ ಇ NSN 4112417 ೫ 1. 
BNE SOREN ಹಿ 1ಬಿ A ೪ಟುತ್ತಿ 
ಅಸಿ 19 ಇದ 13 ಯನ್ನ 1 
& © SPE OLAS 
(1-9) (ಎದುರೆದುರೇ) ಜನರನ್ನು ಮೂದಲಿಸುವ ಮತ್ತು (ಬೆನ್ನ ಹಿಂದೆ) ದೂಷಿಸುವ ಅಭ್ಯಾಸವಿರುವ 
ಪ್ರತಿಯೊಬ್ಬನಿಗೂ ವಿನಾಶವಿದೆ.' ಅವನು ಸಂಪತ್ತನ್ನು ಸಂಗ್ರಹಿಸಿದನು ಮತ್ತು ಅದನ್ನು ಎಣಿಸಿ ಎಣಿಸಿ ಇಟ್ಟನು? ಅವನ 
ಸಂಪತ್ತು ಶಾಶ್ವತವಾಗಿ ಅವನ ಬಳಿಯಲ್ಲೇ ಇರುವುದೆಂದು ಅವನು ಭಾವಿಸುತ್ತಾನೆ? ಖಂಡಿತ ಇಲ್ಲ ಅವನು ಪುಡಿಗುಟ್ಟಿ 
ಬಿಡುವ" ಸ್ಥಳಕ್ಕೆ ಎಸೆಯಲ್ಪಡುವನು.* ಪುಡಿಗುಟ್ಟಿ ಬಿಡುವ ಆ ಸ್ಥಳ ಏನೆಂದು ನಿಮಗೇನು ಗೊತ್ತು? ಚೆನ್ನಾಗಿ 
ಧಗಧಗಿಸಲ್ಪಟ್ಟಿರುವ ಅಲ್ಲಾಹನ ಬೆಂಕಿ." ಅದು ಹೃದಯಗಳ ವರೆಗೂ ತಲಪುವುದು.” ಅದನ್ನು ಅವರ ಮೇಲೆ ಆವರಿಸಿ 
ಮುಚ್ಚಿ ಬಿಡಲಾಗುವುದು* ಅವರು ಎತ್ತರವಾದ ಸ್ಥಂಭಗಳಲ್ಲಿ (ಸಿಲುಕಿ ಕೊಂಡಿರುವ ಸ್ಥಿತಿಯಲ್ಲಿ)? 


HA 


1. $5 ಮೂಲಪದಗಳಾಗಿವೆ. ಅರಬಿ ಭಾಷೆಯಲ್ಲಿ ].ಓ& 'ಹಮುರು್‌' ಮತ್ತು 53 "ಲಮುರು್‌'ನ ಅರ್ಥವು 
ಎಷ್ಟು ನಿಕಟವಾಗಿದೆಯೆಂದರೆ, ಕೆಲವೊಮ್ಮೆ ಎರಡೂ ಸಮಾನ ಅರ್ಥದಲ್ಲಿ ಪ್ರಯೋಗವಾಗುತ್ತದೆ. ಕೆಲವೊಮ್ಮೆ ಎರಡರ ಮಧ್ಯೆ 
ವ್ಯತ್ಯಾಸನಿರುತ್ತದೆ.ಭಾಷಾ ಪಂಡಿತರು ಕೆಲವೊಮ್ಮೆ ಸಸಿ "ಹಮುರುರ್‌'ನ ತಾತ್ತರ್ಯವನ್ನು ವಿವರಿಸಿದರೆ, ಇನ್ನು ಕೆಲವರು ಅದೇ 
ಅರ್ಥವನ್ನು ಟೆ. "ಲಮುರು್‌'ಗೆ ನೀಡುತ್ತಾರೆ. ತದ್ವಿರುದ್ಧವಾಗಿ ಕೆಲವರು »ಖೆ "ಲಮುರು್‌'ಗೆ ನೀಡುವ ಅರ್ಥವು ಇತರರ 
ದೃಷ್ಟಿಯಲ್ಲಿ ಸ 'ಹಮುರು್‌'ಗೆ ಇದೆ. ಇಲ್ಲಿಎರಡೂ ಪದಗಳು ಒಟ್ಟಿಗೆ ಬಂದಿರುವುದರಿಂದ ಅದರ ಅರ್ಥ ಹೀಗಾಗುತ್ತದೆ-ಆ ವ್ಯಕ್ತಿಯ 
ಅಭ್ಯಾಸವೇ ಹಾಗೆ. ಇತರರನ್ನು ಕೀಳಾಗಿ ಕಾಣುತ್ತಾನೆ. ಅವಮಾನಿಸುತ್ತಾನೆ. ಯಾರನ್ನಾದರೂ ನೋಡಿ ಬೆರಳು ತೋರಿಸುತ್ತಾನೆ, ಕಣ್ಣನ್ನೆ 
ಮಾಡುತ್ತಾನೆ, ಒಬ್ಬನ ವಂಶ ಪರಂಪರೆಯನ್ನು ನಿಂದಿಸುತ್ತಾನೆ, ಇನ್ನೊಬ್ಬನ ವ್ಯಕ್ತಿತ್ವದಲ್ಲಿ ಹುಳುಕು ಹುಡುಕುತ್ತಾನೆ. ಮತ್ತೊಬ್ಬನ ಎದುರೇ 
ಚುಚ್ಚು ಮಾತನಾಡುತ್ತಾನೆ. ಇನ್ನೊಬ್ಬನ ಬೆನ್ನ ಹಿಂದೆ ಅವನ ಕೆಡುಕುಗಳನ್ನು ಹೇಳುತ್ತಾನೆ. ಕೆಲವೊಮ್ಮೆ ಚಾಡಿ ಮಾತು ಹೇಳಿ ಸ್ನೇಹಿತರನ್ನು 
ಹೊಡೆದಾಡಿಸುತ್ತಾನೆ ಮತ್ತೆ ಕೆಲವೊಮ್ಮೆ ಸಹೋದರರ ಮಧ್ಯೆ ಒಡಕುಂಟು ಮಾಡುತ್ತಾನೆ. ಜನರನ್ನು ಕೆಟ್ಟ ಹೆಸರುಗಳಿಂದ ಕರೆಯುತ್ತಾನೆ, 
ಅವರ ಮೇಲೆ ಆರೋಪ ಹೊರಿಸುತ್ತಾನೆ ಮತ್ತು ಅವರ ಕುಂದು ಕೊರತೆಗಳನ್ನು ಹೇಳುತ್ತಾನೆ. 

2. ಮೊದಲ ವಾಕ್ಯದ ನಂತರ ಈ ಎರಡನೇ ವಾಕ್ಯವು ಜನರನ್ನು ನಿಂದಿಸುವುದು ಅವನ ಸಂಪತ್ತಿನ ಮದದಿಂದಾಗಿರುತ್ತದೆಂಬ 


ಅರ್ಥವನ್ನು ನೀಡುತ್ತದೆ. ಹಣ ಕೂಡಿಸಿಡುವುದು ೪ ಹ್‌ ಎಂಬ ಪದಗಳನ್ನು ಪ್ರಯೋಗಿಸಲಾಗಿದೆ. ಅದು ಸಂಪತ್ತಿನ ಆಧಿಕ್ಯದ 


ಕಾಂಡ -.30 


104.ಅಲ್‌ ಹುಮರುಃ 323 


ಅರ್ಥ ನೀಡುತ್ತದೆ. ತರುವಾಯ ಅವನ್ನು ಎಣಿಸಿ ಎಣಿಸಿ ಇಡುತ್ತಾನೆ ಎಂಬ ಪದಗಳು ಅವನ ಜಿಪುಣತನ ಮತ್ತು ಸಂಪತ್ತಿನ ವ್ಯಾಮೋಹದ 
ಚಿತ್ರಣವನ್ನು ತೋರಿಸುತ್ತದೆ. 

3.ಇನ್ನೊಂದರ್ಥ ಹೀಗೂ ಆಗಬಹುದು-. ಅವನ ಸಂಪತ್ತು ಅವನಿಗೆ ಶಾಶ್ಚತ ಬದುಕನ್ನು ನೀಡುವುದೆಂದು ಅವನು ಭಾವಿಸಿದ್ದಾನೆ. 
ಅಂದರೆ ಅವನು ಸಂಪತ್ತನ್ನು ಶೇಖರಿಸಿ ಎಣಿಸಿ ಎಣಿಸಿ: ಇಡುವುದರಲ್ಲಿ ತನ್ನ ಮರಣವನ್ನೂ ಸ್ಥರಿಸದ ರೀತಿಯಲ್ಲಿ ಮುಳುಗಿದ್ದಾನೆ. ಒಂದು 
ದಿನ ಇದೆಲ್ಲವನ್ನೂ ಬಿಟ್ಟು ಬರಿಗೈ ಯಲ್ಲಿ ಈ ಲೋಕದಿಂದ ವಿರ್ಗಮಾಚೀದಗಿದೆಯಂಬ ನೆನಪೂ ಅವನಿಗುಂಟಾಗುವುದಿಲ್ಲ . 

4. ಮೂಲದಲ್ಲಿ sl "ಹುತಮ' ಪದ ಬಳಕೆಯಾಗಿದೆ. ಅದರ ಅರ್ಥ ಬಡಿಯುವುದು, ತುಳಿಯುವುದು ಮತ್ತು ತುಂಡು 
ತುಂಡು ಮಾಡುವುದಾಗಿದೆ. ಜಹನ್ನಮ್‌(ನರಕ)ಗೆ ಈ ಹೆಸರನ್ನಿಡಲು ಕಾರಣ- ಅದಕ್ಕೆ ಎಸೆಯಲಾಗುವ ಯಾವುದೇ ವಸ್ತುವನ್ನು ಅದು ತನ್ನ 
ಆಳ ಮತ್ತು ಬೆಂಕಿಯಿಂದಾಗಿ ಪುಡಿಗಟ್ಟಿ ಬಿಡುವುದು; ನ 

5. ಮೂಲದಲ್ಲಿ ಪ ಪ್ರಯೋಗವಾಗಿದೆ. 5 "ನಬ್ಬ' ಎಂಬ ಪದವನ್ನು ಯಾವುದಾದರೂ ವಸ್ತುವನ್ನು ತುಚ್ಛವೆಂದು ಭಾವಿಸಿ 
ಎಸೆದು ಬಿಡುವುದಕ್ಕೆ ಪ್ರಯೋಗಿಸುತ್ತಾರೆ. ಇದರಿಂದ ಅವನು ಈ ಲೋಕದಲ್ಲಿ ತನ್ನ ಸಂಪತ್ತಿನ ಮದದಿಂದ ತನ್ನನ್ನು ದೊಡ್ಡ ಮನುಷ್ಯನೆಂದು 
ಭಾವಿಸುತ್ತಾನೆ. ಆದರೆ ಕಿಯಾಮತ್‌ನಂದು ಅವನನ್ನು ನಿಕೃಷ್ಟ ವಸ್ತುವೆಂದು ನರಕಕ್ಕೆ ಎಸೆದು ಬಿಡಲಾಗುವುದು. 

6. ಕುರ್‌ಆನಿನಲ್ಲಿ ಈ ಸ್ಥಳದ ಹೊರತು ಬೇರೆಲ್ಲೂ ನರಕಾಗ್ನಿಯನ್ನು ಅಲ್ಲಾಹನ ಅಗ್ನಿಯೆಂದು ಕರೆಯಲಾಗಿಲ್ಲ. ಇಲ್ಲಿ ಅದನ್ನು 
ಅಲ್ಲಾಹನ ಅಗ್ನಿಯೆಂದು ಹೇಳಿರುವುದರಿಂದ ನರಕಾಗ್ನಿಯ ಭಯಾನಕತೆಯು ವ್ಯಕ್ತವಾಗುತ್ತದೆ. ಅಷ್ಟೇ ಅಲ್ಲ ಈ ಲೋಕದ ಸಂಪತ್ತನ್ನು 
ಪಡೆದು ಅಹಂಭಾವದಿಂದ ಮೆರೆಯುವವರನ್ನು ಅಲ್ಲಾಹನು ಎಷ್ಟುಕೋಪ ಮತ್ತು ತಿರಸ್ಕಾರದ ದೃಷ್ಟಿಯಿಂದ ನೋಡುತ್ತಾನೆ ಎಂದು ತಿಳಿದು 
ಬರುತ್ತದೆ. ಆದ್ದರಿಂದಲೇ ಅವನನ್ನು 3. ಬೆಂಕಿಯನ್ನು ವಿಶೇಷವಾಗಿ ತನ್ನ "ಬೆಂಕಿಯೆಂದು ಅಲ್ಲಾಹನು ಹೇಳಿದ್ದಾನೆ. 

7. ಮೂಲದಲ್ಲಿ ai ಆತೆ ಖಖ ಪದ ಪ್ರಯೋಗವಾಗಿದೆ. ಅದರ ಒಂದರ್ಥ ಮೇಲೇರಿ ಎತ್ತರಕ್ಕೆ ತಲಪುವುದಾಗಿದೆ. 
ಇನ್ನೊಂದರ್ಥ ಕರ್ರಿ) ಮಾಹಿತಿ ಮತ್ತು ಸುಳಿವು ಪಡೆಯುವುದಾಗಿದೆ. ಕತೆ “ಅಫ್‌ಇದ' ಎಂಬುದು ೨14 “ಪುವಾದ್‌'ನ 
ಬಹುವಚನವಾಗಿದೆ. ಹೃದಯ ಎಂಬುದು ಇದರರ್ಥ. ಆದರೆ ಈ ಪದವನ್ನು ಎದೆಯಲ್ಲಿ ಬಡಿಯುವ ಹೃದಯವೆಂಬ ಅಂಗಕ್ಕೆ 

ಉಪಯೋಗಿಸಲಾಗುವುದಿಲ್ಲ. ಅದನ್ನು ಮಾನವನ ಅಂತರ್‌ ಪ್ರಜ್ಞೆ ಭಾವನೆಗಳು, ವಿಶ್ವಾಸ ಪ್ರ ದ್ವೆಗಳು, ಉದ್ದೇಶ ಮತ್ತು ಸಂಕಲ್ಪಗಳ ಸ್ಥಾನಕ್ಕೆ 
ಉಪಯೋಗಿಸಲಾಗುತ್ತದೆ. ಹೃದಯದ ವರೆಗೆ ಈ ಬೆಂಕಿ ತಲಪುವುದರ ಒಂದರ್ಥ- ಅದು ಮಾನವನ ದುರಾಲೋಚನೆ, ದುರ್ವಿಚಾರಗಳು, 
ಹೊಲಸು ಚಿಂತನೆಗಳು ಹಾಗೂ ದುರಾಗ್ರಹಗಳ ಕೇಂದ್ರಕ್ಕೆ ತಲಪುವುದೆಂದಾಗಿದೆ. ಇನ್ನೊಂದರ್ಥ ಅಲ್ಲಾಹನ ಈ ಬೆಂಕಿಯು ಅರ್ಹರನ್ನೂ 
ಅನರ್ಹರನ್ನೂ ಹೊತ್ತಿಸಿ ಬಿಡುವ ಈ ಲೋಕದ ಕುರುಡು ಬೆಂಕಿಯಂತಾಗಿರದು. ಅದು ಒಬ್ಬೊಬ್ಬ ಅಪರಾಧಿಯ ಮನಸ್ಸಿನ ವರೆಗೊ ತಲುಪಿ 
ಅವನ ಅಪರಾಧದ ಸ್ವರೂಪವನ್ನು ಪತ್ತೆ ಹಚ್ಚುವುದು ಮತ್ತು ಅದರಂತೆ ಸೂಕ್ತ ಶಿಕ್ಷೆ ನೀಡುವುದು. 

8. ಅಂದರೆ ನರಕಕ್ಕೆ ಅಪರಾಧಿಗಳನ್ನು ಹಾಕಿ ಅದನ್ನು ಮೇಲಿನಿಂದ ಮುಚ್ಚಿ ಬಿಡಲಾಗುವುದು. ಅದರ ದ್ವಾರಗಳಂತಿರಲಿ, ಒಂದು 
ರಂಧ್ರ ಕೂಡಾ ತೆರೆದಿರಲಾರದು. 


ಎಕ್ಕೆತೆ 


9. ಯ ಸೂ ಪ್ರಿ ದ ಅನೇಕ ಅರ್ಥಗಳಿರಬಹುದು.(1) ನರಕದ ಬಾಗಿಲುಗಳನ್ನು ಮುಚ್ಚಿ ಮೇಲಿನಿಂದ ಕಂಬಗಳನ್ನು 
ನಾಟಲಾಗುವುದು. (2) ಈ ಅಪರಾಧಿಗಳು ಉನ್ನತ ಸ್ಥಂಭಗಳಲ್ಲಿ ಕಟ್ಟಿ ಹಾಕಲ್ಪಡುವರು. (3) ಇಬ್ನು ಅಬ್ಬಾಸ್‌ರ ಹೇಳಿಕೆಯಂತೆ 
ಅಗ್ನಿಜ್ಜಾಲೆಗಳು ದೊಡ್ಡ ಕಂಬಗಳಂತೆ ಎತ್ತರಕ್ಕೆ ಏರುತ್ತಿರುವುದು. 


ಕಾಂಡ - 39 


105.ಅಲ್‌ ಫೀಲ್‌ 


ಹೆಸರು 
ಪ್ರಥಮ ಸೂಕ್ತದ ಖೆ ಛಲ ಎಂಬ ಪದದಿಂದ ಆಯ್ದುಕೊಳ್ಳಲಾಗಿದೆ. 
ಅವತೀರ್ಣಕಾಲ 


ಇದು ಮಕ್ಕಾದಲ್ಲಿ ಅವತೀರ್ಣವಾಯಿತೆಂಬ ಬಗ್ಗೆ ಒಮ್ಮತವಿದೆ. ಅದರ ಐತಿಹಾಸಿಕ ಹಿನ್ನಲೆಯನ್ನು ದೃಷ್ಟಿಯಲ್ಲಿರಿಸಿದರೆ 
ಇದು ಮಕ್ಕಾದ ಆರಂಭ ಕಾಲದಲ್ಲಿ ಅವತೀರ್ಣಗೊಂಡಿರಬಹುದೆಂದು ಭಾಸವಾಗುತ್ತದೆ. 
ಐತಿಹಾಸಿಕ ಹಿನ್ನೆಲೆ 

ಈ ಹಿಂದೆ ಅಲ್‌ ಬುರೂಜ್‌ ಅಧ್ಯಾಯದ 4ನೇ ಟಿಪ್ಪಣಿಯಲ್ಲಿ ನಾವು ಈ ರೀತಿ ವಿವರಿಸಿದ್ದೆವು. ಯಮನಿನ ಯಹೂದಿ 
ಚಕ್ರವರ್ತಿ ದೂನವಾಸನು ನಜ್ರಾನಿನಲ್ಲಿ ಮಸೀಹ್‌(ಅ) ಅವರ ಅನುಯಾಯಿಗಳ ಮೇಲೆ ಎಸಗಿದ್ದ ಹಿಂಸೆ-ದೌರ್ಜನ್ಯಗಳ 
ಪ್ರತೀಕಾರ ತೀರಿಸಲಿಕ್ಕಾಗಿ ಇತಿಯೋಪಿಯಾದ ಕ್ರೈಸ್ತ ಸಾಮ್ರಾಜ್ಯವು ಯಮನಿನ ಮೇಲೆ ದಾಳಿ ನಡೆಸಿ ಹಿಮ್ಯರಿ ಆಡಳಿತವನ್ನು 
ಕೊನೆಗೊಳಿಸಿತ್ತು ಮತ್ತು ಕ್ರಿ.ಶ. 525ರಲ್ಲಿ ಆ ಇಡೀ ಪ್ರದೇಶದಲ್ಲಿ ಇತಿಯೋಪಿಯನ್‌ ಆಡಳಿತ ಸ್ಥಾಪನೆಗೊಂಡಿತ್ತು. ಈ ಎಲ್ಲಾ 
ಕಾರ್ಯಾಚರಣೆಯು ಕಾನ್ಸ್‌ ಟಾನ್ಸಿನೋಪಲ್‌ನ ರೋಮನ್‌ ಸಾಮ್ರಾಜ್ಯ ಮತ್ತು ಇತಿಯೋಪಿಯನ್‌ ಆಡಳಿತದ ಪರಸ್ಪರ 
ಸಹಕಾರದೊಂದಿಗೆ ನಡೆದಿತ್ತು. ಏಕೆಂದರೆ ಇತಿಯೋಪಿಯನ್ನರ ಬಳಿ ಆ ಕಾಲದಲ್ಲಿ ಯಾವುದೇ ಪ್ರಸ್ತಾಪನೀಯ ನೌಕಾಪಡೆ 
ಇರಲಿಲ್ಲ. ಅದನ್ನು ರೋಮನರು ಒದಗಿಸಿದರು ಮತ್ತು ಇತಿಯೋಪಿಯವು ತನ್ನ 70 ಸಾವಿರ ಸೈನ್ಯವನ್ನು ಅದರ ಮೂಲಕ 
ಯಮನಿನ ತೀರದಲ್ಲಿ ಇಳಿಸಿತು. ಮುಂದಿನ ವಿಷಯಗಳನ್ನು ಗ್ರಹಿಸುವುದಕ್ಕೆ ಮುಂಚೆ, ಇದೆಲ್ಲವೂ ಯಾವುದೇ ಧಾರ್ಮಿಕ 
ಭಾವನೆಯಿಂದ ನಡೆದುದಾಗಿರದೆ, ಆದರ ಹಿಂದೆ ಆರ್ಥಿಕ ಮತ್ತು ರಾಜಕೀಯ ಹಿತಾಸಕ್ತಿಗಳು ಕೆಲಸ ಮಾಡುತ್ತಿದ್ದವು ಎಂಬುದನ್ನು 
ತಿಳಿದಿರಬೇಕು. ಅದುವೇ ನಿಜವಾಗಿ ಅದರ ಪ್ರೇರಣೆಯಾಗಿತ್ತು. ಕ್ರೈಸ್ತ ಮರ್ದಿತರ ರಕ್ತಕ್ಕೆ ಪ್ರತೀಕಾರವು ಕೇವಲ ಒಂದು ನೆಪವಾ 
ಗಿತ್ತು. ರೋಮನ್‌ ಸಾಮ್ರಾಜ್ಯವು ಈಜಿಪ್ಟ್‌ ಮತ್ತು ಸಿರಿಯಾದಲ್ಲಿ ಹಿಡಿತ ಸಾಧಿಸಿದಂದಿನಿಂದಲೇ ಪಶ್ಚಿಮ ಆಫ್ರಿಕಾ, ಭಾರತ, 
ಇಂಡೋನೇಶ್ಯಾ ಮುಂತಾದ ದೇಶಗಳು ಮತ್ತು ರೋಮ್‌ನ ವಸಾಹತು ಪ್ರದೇಶಗಳ ಮಧ್ಯೆ ಶತಮಾನಗಳಿಂದಲೂ ಅರಬರ 
ವಶವಿದ್ದ ವಾಣಿಜ್ಯ ಮಾರ್ಗವನ್ನು ಅರಬರ ಸ್ಹಾಧೀನದಿಂದ ಕಿತ್ತು ತನ್ನ ವಶದಲ್ಲಿರಿಸಿ, ತನ್ನೂಲಕ ಅದರ ಲಾಭಗಳನ್ನೆಲ್ಲ ತಾನೇ 
ಬಾಚಿಕೊಳ್ಳಬೇಕೆಂದೂ ಅರಬ್‌ ವರ್ತಕರ ಸಂಬಂಧವು ಮಧ್ಯದಿಂದ ಕಡಿದು ಹೋಗಬೇಕೆಂದೂ ಪ್ರಯತ್ನಿಸುತ್ತಿತ್ತು. ಕ್ರಿ.ಪೂ. 25 
ಅಥವಾ 24ರಲ್ಲಿ ಸೀರುರ್‌ ಆಗಸ್ಥಿಸನು ಒಂದು ದೊಡ್ಡ ಸೇನೆಯನ್ನು ಜನರಲ್‌ ಏಲಿಯಸ್‌ ಗಾಲೊಸ್‌ನ (೦05 
Gallus)ನೇತೃತ್ವದಲ್ಲಿ ಅರೇಬಿಯಾದ ಪಶ್ಚಿಮ ಕರಾವಳಿಯಲ್ಲಿ ಇಳಿಸಿದನು. ದಕ್ಷಿಣ ಅರೇಬಿಯಾದಿಂದ ಸಿರಿಯಾಕ್ಕೆ ಹೋಗುವ 
ಸಮುದ್ರ ಮಾರ್ಗವನ್ನು ವಶಪಡಿಸುವುದು ಅವನ ಉದ್ದೇಶವಾಗಿತ್ತು. (ಆ ರಾಜಮಾರ್ಗದ ಭೂಪಟವನ್ನು ನಾವು ತಪ್ಪೀಮುಲ್‌ 
ಕುರ್‌ಆನ್‌ ಭಾಗ-2ರ ಪುಟ ಸಂಖ್ಯೆ 103ರಲ್ಲಿ ಕೊಟ್ಟಿದ್ದೇವೆ.) ಆದರೆ ಅರೇಬಿಯಾದ ಕಠಿಣ ಭೌಗೋಳಿಕ ಪರಿಸ್ಥಿತಿಯು ಈ 
ಕಾರ್ಯಾಚರಣೆಯನ್ನು ವಿಫಲಗೊಳಿಸಿತು. ಇದರ ನಂತರ ರೋಮನ್ನರು ತಮ್ಮ ಯುದ್ಧ ನೌಕೆಗಳನ್ನು ಕೆಂಪು ಸಮುದ್ರಕ್ಕೆತಂದರು 
ಮತ್ತು ಅರಬರು ಸಮುದ್ರ ಮಾರ್ಗಗಳ ಮೂಲಕ ಮಾಡುತ್ತಿದ್ದ ವ್ಯಾಪಾರವನ್ನು ಕೊನೆಗೊಳಿಸಿದರು. ಅವರಿಗೆ ಕೇವಲ 
ನೆಲಮಾರ್ಗ ಮಾತ್ರ ಉಳಿಯಿತು. ಅದೇ ನೆಲ ಮಾರ್ಗವನ್ನು ವಶಪಡಿಸಲಿಕ್ಕಾಗಿ ಅವರು ಇತಿಯೋಪಿಯದ ಕ್ರೈಸ್ತ ಸಾಮ್ರಾಜ್ಯ 
ದೊಂದಿಗೆ ಮೈತ್ರಿ ಮಾಡಿಕೊಂಡರು. ನೌಕಾಪಡೆಯಿಂದ ಅದಕ್ಕೆ ಸಹಾಯ ಮಾಡಿ ಅದನ್ನು ಯಮನ್‌ ಸ್ವಾಧೀನ ಪಡಿಸುವಂತೆ 
ಮಾಡಿದರು. ಯಮನಿನ ಮೇಲೆ ನಡೆದ ಇತಿಯೋಪಿಯಾದ ಸೈನಿಕಾಕ್ರಮಣದ ಕುರಿತು ಇತಿಹಾಸಗಾರರ ಹೇಳಿಕೆಗಳು ವಿಭಿನ್ನ 
ವಾಗಿವೆ. ಹಾಫಿರು್‌ ಇಬ್ನು ಕಸೀರ್‌ ಬರೆಯುತ್ತಾರೆ: ಅದರ ನೇತೃತ್ವವನ್ನು ಇಬ್ಬರು ವಹಿಸಿದ್ದರು. ಒಂದು ಅರ್ಯಾಶ್‌, 


ಕಾಂಡ - 30 


105.ಅಲ್‌ ಫೀಲ್‌ 325 
Ls 
ಇನ್ನೊಂದು ಅಬ್ರಹ. ಮುಹಮ್ಮದ್‌ ಬಿನ್‌ ಇಸ್ಲಾಕ್‌ರ ವರದಿ ಹೀಗಿದೆ: ಆ ಸೇನೆಯ ಅಧಿಪತಿ ಆರ್ಯಾತ್‌ ಆಗಿದ್ದನು. ಅಬ್ರಹ 


ಅದರಲ್ಲಿ ಸೇರಿದ್ದನು. ಅಬ್ರಹ ಮತ್ತು ಅರ್ಯಾತ್‌ ಪರಸ್ಪರ ಹೊಡೆದಾಡಿಕೊಂಡರು. ಅರ್ಯಾತ್‌ ಕೊಲ್ಲಲಟ್ಟ ಅಬ್ರಹ ದೇಶ 
ವನ್ನು ವಶಪಡಿಸಿಕೊಂಡನು ಎಂದು ಇಬ್ಬರು ವರದಿಗಾರರ ಒಮ್ಮತವಿದೆ. ತರುವಾಯ ಅಬ್ರಹನು ತನ್ನನ್ನೆ. € ಸಾಮಂತನಾಗಿ 
ಯಮನಿನಲ್ಲಿ ನೇಮಿಸುವಂತೆ ಇತಿಯೋಪಿಯದ ಅರಸನನ್ನು ಒಲಿಸಿಕೊಂಡನು. ಇದಕ್ಕೆ ವ್ಯತ್ತಿರಿಕ್ಷವಾಗಿ ಗ್ರೀಕ್‌ ಮತ್ತು ಸಿರಿಯನ್‌ 
ಇತಿಹಾಸಗಾರರು ಹೇಳುವಂತೆ, ಯಮನ್‌ ಜಯಿಸಿಕೊಂಡ ನಂತರ ಇತಿಯೋಪಿಯನರು ಪ್ರತಿರೋಧಕ್ಕಿಳಿದ ಯಮನಿ 
ಸರದಾರರನ್ನು ಒಬ್ಬೊಬ್ಬರಂತೆ ಕೊಲೆ ಮಾಡಲಾರಂಬಿಸಿದಾಗ, ಅವರ ಪೈಕಿ ಅಸ್ಸು ಮೈಫಿಆ್‌ ಅಶ್ವಆ್‌ ಎಂಬ ಸರದಾರನು (ಗ್ರೀಕ್‌ 
ಇತಿಹಾಸಕಾರರು Esymphaeus ಎಂದು ಬರೆಯುತ್ತಾರೆ.) ಇತಿಯೋಪಿಯನರ ವಿಧೇಯತೆಯನ್ನು ಸ್ವೀಕರಿಸಿ, ಜಿಯುಯಾ 
( ರಕ್ಷಣಾಕರ) ಕೊಡುವುದಾಗಿ ವಾಗ್ದಾನ ಮಾಡಿ ಇತಿಯೋಪಿನ ರಾಜನಿಂದ ರಾಜ್ಯ ಪಾಲಕತ್ವದ ಪರವಾನಗಿ ಪಡೆದುಕೊಂಡನು. 

ಆದರೆ ಯಮನಿನ ಸೇನೆ ಅವನ ವಿರುದ್ಧ ಬಂಡಾಯವೆದ್ದಿತು. ಅವನ ಸ್ಥಾನದಲ್ಲಿ ಅಬ್ರಹನನ್ನು ರಾಜ್ಯಪಾಲನಾಗಿ 
ಮಾಡಿತು. ಈ ವ್ಯಕ್ತಿ ಇತಿಯೋಪಿಯದ ಬಂದರಿನ ಓರ್ವ ಗ್ರೀಕ್‌ ವರ್ತಕನ ಗುಲಾಮನಾಗಿದ್ದನು. ತನ್ನ ಚಾಕಚಕ್ಯತೆಯಿಂದ 
ಯಮನನ್ನು ವಶಪಡಿಸಿದ ಸೇನೆಯಲ್ಲಿ ಬಹಳ ಪ್ರಭಾವವನ್ನು ಪಡೆದುಕೊಂಡಿದ್ದ. ಇತಿಯೋಪಿಯದ ಅರಸನು ಅವನನ್ನು 
ದಮನಿಸಲು ಕಳಿಸಿದ್ದ ಸೇನೆ ಒಂದೋ ಅವನನ್ನು ಸೇರಿಕೊಂಡಿತು ಅಥವಾ ಅವನು ಅದನ್ನು ಸೋಲಿಸಿದನು. ಕೊನೆಗೆ ರಾಜನು 
ತೀರಿಕೊಂಡ ಬಳಿಕ ಅವನ ಉತ್ತಾರಾಧಿಕಾರಿಗಳು ಅವನನ್ನು ಯಮನಿನಲ್ಲಿ ತಮ್ಮ ಪ್ರತಿನಿಧಿಯಾಗಿ ಅಂಗೀಕರಿಸಿದರು. (ಗ್ರೀಕ್‌ 
ಇತಿಹಾಸಗಾರರು ಅವನ ಹೆಸರನ್ನು ಅಬ್ರಾಮಿಸ್‌ (Abrams) ಎಂದೂ ಸಿರಿಯನ್‌ ಇತಿಹಾಸಗಾರರು ಅಬ್ರಾಹಾಮ್‌ 
(Abraham) ಎಂದೂ ಬರೆಯುತ್ತಾರೆ. ಅಬ್ರಹ ಎಂಬುದು ಬಹುಶಃ ಅದರ ಇತಿಯೋಪಿಯನ್‌ ಉಚ್ಚಾರವಾಗಿರಬೇಕು. 
ಏಕೆಂದರೆ ಅರಬಿಯಲ್ಲಿ ಅದರ ಉಚ್ಚಾರ ಇಬ್ರಾಹೀಮ್‌ ಎಂದಾಗಿದೆ. ಈ ವ್ಯಕ್ತಿ ಕ್ರಮೇಣ ನಿರಂಕುಶ ಅರಸನಾದ್ರ. ಆದರೆ ಹೆಸರಿಗೆ 
ಮಾತ್ರ ಇತಿಯೋಪಿಯದ ರಾಜನ ಸಾರ್ವಭೌಮತ್ವವನ್ನು ಅಂಗೀಕರಿಸಿದ್ದ. ತನ್ನನ್ನು ರಾಜನ ಪ್ರತಿನಿಧಿಯೆಂದು ಬರೆಯುತ್ತಿದ್ದ 
ಅವನು ತನಗೆ ದೊರಕಿಸಿಕೊಂಡಿದ್ದ ಪ್ರಭಾವವನ್ನು, ಅವನು ಕ್ರಿ.ಶ 543ರಲ್ಲಿ ಮಲರಿಬ್‌ ಗೋಡೆಯನ್ನು ಕಟ್ಟಿ ಮುಗಿಸಿದಾಗ. 
ನೆರವೇರಿಸಿದ ಭವ್ಯ ಸಮಾರಂಭದಿಂದ ಅಂದಾಜಿಸ ಬಹುದು. pee ರೋಮ್‌ನ ಸೀರುರ್‌, ಇಂ ಚಕ್ರ: ವರ್ತಿ, ಹಿಯರ 
ಮತ್ತು ಗಸ್ಜಾನ್‌ನ. ಅರಸರ ರಾಯಭಾರಿಗಳು ಭಾಗವಹಿಸಿದ್ದರು. ಅದರ ಸಂಪೂರ್ಣ ಪ್ರಸ್ತಾಪವನ್ನು ಅಬ್ರಹನು ಮಾರಿಬ್‌ 
ಗೋಡೆಗೆ ಅಂಟಿಸಿದ ಶಿಲಾಲೇಖದಲ್ಲಿ ಬರೆಯಲಾಗಿದೆ. ಅದು ಈಗಲೂ ಇದೆ. ಗ್ಲೇರುರ್‌ (Glaser) ಅದನ್ನು ಬರೆದಿರುವನು. 
(ಹೆಚ್ಚಿನ ವಿವರಣೆಗಳಿಗೆ ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ ಭಾಗ- 4 ಸಬಾ ಟಿ. 37) 

ಯಮನಿನ ಮೇಲೆ ತನ್ನ ಅಧಿಕಾರವನ್ನು ಭದ್ರ ಪಡಿಸಿದ ಬಳಿಕ ಅಬ್ರಹನು, ರೋಮನ್‌ ಸಾಮ್ರಾಜ್ಯ ಮತ್ತು ಅದರ ಬೆಂಬಲಿ 
ಗರಾದ ಇತಿಯೋಪಿಯನ್‌ ಕೈಸ್ತರ ಮುಂದಿದ್ದ ಉದ್ದೇಶಕ್ಕಾಗಿ ಕೆಲಸ ಮಾಡಲು ಆರಂಭಿಸಿದ. ಅಂದರೆ ಒಂದೆಡೆ ಅರೇಬಿಯದಲ್ಲಿ 
ಕೈಸ್ತ ಧರ್ಮದ ಪ್ರಚಾರ, ಇನ್ನೊಂದೆಡೆ ಪೌರಾತ್ಯ ದೇಶಗಳು ಮತ್ತು ರೋಮನ್ನ: ರ ವಸಾಹತುಗಳ ಮಧ್ಯೆ ನಡೆಯುತ್ತಿದ್ದ ಅರಬರ 
ವ್ಯಾಪಾರವನ್ನು ಸ್ವಾಧೀನ ಪಡಿಸುವುದು, ಇದರ ಅಗತ್ಯವು ಇರಾನಿನ ಸಾಸಾನಿ ಸಾಮ್ರಾಜ್ಯದೊಂದಿಗೆ ರೋಮನ್ನರ ಅಧಿಕಾರ 
ಸಂಘರ್ಷವು ಪೌರಾತ್ಯ ದೇಶಗಳಿಂದ ರೋಮನ್ನರ ಎಲ್ಲ ವ್ಯಾಪಾರ ಮಾರ್ಗಗಳನ್ನು ಮುಚ್ಚಿರುವುದರಿಂದ ಇನ್ನಷ್ಟು ಹೆಚ್ಚಿತು. 

ಅಬ್ರಹನು ಈ ಉದ್ದೇಶಕ್ಕಾಗಿ ಯಮನಿನ ರಾಜಧಾನಿ ಸನ್‌ಆದಲ್ಲಿ ಒಂದು ಭವ್ಯ ಇಗರ್ಜಿಯನ್ನು ನಿರ್ಮಿಸಿದನು. 
ಇದನ್ನು ಅರಬ್‌ ಇತಿಹಾಸಗಾರರು ಅಲ್‌ ಕಲೀಸ್‌, ಆಲ್‌ ಕುಲೈಸ್‌ ಅಥವಾ ಅಲ್‌ ಕುಲ್ಲೈಸ್‌ ಎಂಬ ಹೆಸರಿಂದ ಕರೆಯುತ್ತಾರೆ. 
(ಇದು Ekklesia ಎಂಬ ಗ್ರೀಕ್‌ ಪದದ ಅರಬಿ Jn ) ಉರ್ದುವಿನ ತನ ಕೂಡಾ ಇದೇ ಗ್ರೀಕ್‌ ಪದದಿಂದ 
ಬಂದಿದೆ. ಮುಹಮ್ಮದ್‌ ಬಿನ್‌ ಇಸ್ಲಾಕ್‌ರ ವರದಿಯಂತೆ, ಈ ಕೆಲಸವನ್ನು ಪೂರ್ಣಗೊಳಿಸಿದ ಬಳಿಕ ಅವನು ಇತಿಯೋಪಿಯಾದ 
ಚಕ್ರವರ್ಶಿಗೆ, ನಾನು ಅರಬರ ಹಜ್ಜ್‌ ಯಾತ್ರೆಯನ್ನು ಈ ಇಗರ್ಜಿಯತ್ತ ತಿರುಗಿಸದೆ ಬಿಡಲಾರೆ,'ಎಂದು ಪತ್ರ ಬರೆದನು. ಇಬ್ನು 
ಕಸೀರ್‌ ಬರೆಯುತ್ತಾರೆ- ಅವನು ಯಮನಿಯಲ್ಲಿ ತನ್ನ ಸಂಕಲ್ಪವನ್ನು ಬಹಿರಂಗವಾಗಿ ಪ್ರಕಟಿಸಿ, ಅದರ ಡಂಗುರ ಸಾರಿಸಿದನು. 


2. ಯಮನಿನಲ್ಲಿ ರಾಜಕೀಯ ಅಧಿಕಾರಗಳಿಸಿದ ಬಳಿಕ ಕ್ರೈಸ್ತರು, ಕಅಬಾಲಯಕ್ಕೆದುರಾಗಿ ಇನ್ನೊಂದು ಕಅಬಾಲಯವನ್ನು ಮಾಡಲು 
ಮತ್ತು ಅರೇಬಿಯದಲ್ಲಿ ಅದನ್ನು ಕೇಂದ್ರಸ್ಥಾನವನ್ನಾಗಿ ಮಾಡಲು. ನಿರಂತರ ಪ್ರಯತ್ನಿಸುತ್ತಿದ್ದರು. ಅದರಂತೆ ಅವರು ನಜ್ರಾ ್ರಾನ್‌ನಲ್ಲೂ ಒಂದು 
ಕಅಬಾಲಯವನ್ನು ನಿರ್ಮಿಸಿದ್ದರು. ಇದನ್ನು, ನಾವು ಆಲ್‌ ಬುರೊಜ್‌ ಅಧ್ಯಾಯದ ಟಿ. "4ರಲ್ಲಿ ಪ್ರಸ್ತಾಪಿಸಿದ್ದೇವೆ. 


ಕಾಂಡ -/30 


326 | ತಪ್ಪೀಮುಲ್‌ ಕುರ್‌ಆನ್‌ 


ಅವನ ಈ ಕೃತ್ಯದ ಉದ್ದೇಶವು ನಮ್ಮ ದೃಷ್ಟಿಯಲ್ಲಿ ಅರಬರನ್ನು ಕೆರಳಿಸುವುದಾಗಿತ್ತು. ಇದರಿಂದ ಅವರು ಏನಾದರೂ ಕಾರ್ಯಾ 
ಚರಣೆ ನಡೆಸಿದರೆ ಆದರಿಂದ ತನಗೆ ಮಕ್ಕಾದ ಮೇಲೆ ದಾಳಿ ನಡೆಸಿ ಕಅಬಾಲಯವನ್ನು ಕೆಡವಿ ಹಾಕಲು ಒಂದು ನೆಪ ಸಿಗಬಹುದು 
ಎಂದಾಗಿತ್ತು. ಮುಹಮ್ಮದ್‌ ಬಿನ್‌ ಇಸ್ಟಾಕ್‌ ಹೇಳುತ್ತಾರೆ- ಅವನ ಈ ಘೋಷಣೆಯಿಂದ ಕೆರಳಿದ ಒಬ್ಬ ಅರಬನು ಹೇಗಾದರೂ 
ಇಗರ್ಜಿಯೊಳಗೆ ನುಗ್ಗಿ ಮಲ ವಿಸರ್ಜನೆ ಮಾಡಿದನು. ಈ ಕೃತ್ಯವನ್ನು ಓರ್ವ ಕುರೈಶಿ ಯುವಕ ಮಾಡಿದ್ದನೆಂದು ಇಬ್ನು ಕಸೀರ್‌ 
ಹೇಳುತ್ತಾರೆ. ಮುಕಾತಿಲ್‌ ಬಿನ್‌ ಸುಲೈಮಾನರ ವರದಿಯಂತೆ, ಕುರೈಶ್‌ನ ಕೆಲವು ತರುಣರು ಹೋಗಿ ಇಗರ್ಜಿಗೆ ಬೆಂಕಿ ಹಚ್ಚಿ 
ದ್ದರು. ಈ ಪೈಕಿ ಯಾವ ಘಟನೆ ನಡೆದಿದ್ದರೂ ಅಚ್ಚರಿಯಿಲ್ಲ ಏಕೆಂದರೆ ಅಬ್ರಹನ ಈ ಘೋಷಣೆ ಬಹಳ ಪ್ರಚೋದನಕಾರಿಯಾಗಿತ್ತು. 
ಪ್ರಾಚೀನ ಅಜ್ಞಾನ ಕಾಲದಲ್ಲಿ ಯಾವನೋ ಅರಬ ಅಥವಾ ಕುರೈಶ್‌ ಯುವಕ ಅಥವಾ ಯುವಕರು ಕೆರಳಿ ಇಗರ್ಜಿಯನ್ನು 
ಮಲಿನಗೊಳಿಸುವುದು ಅಥವಾ ಅದಕ್ಕೆ ಬೆಂಕಿ ಹಚ್ಚುವುದು ಅರ್ಥವಾಗದ ವಿಷಯವಲ್ಲ ಆದರೆ ಅಬ್ರಹನೇ ಯಾರನ್ನಾದರೂ 
ಕಳಿಸಿ ರಹಸ್ಯವಾಗಿ ಈ ಕೃತ್ಯವೆಸಗಿಸಿರಲೂ ಬಹುದು. ಅವನಿಗೆ ಮಕ್ಕಾದ ಮೇಲೆ ದಾಳಿ ನಡೆಸಲು ನೆಪ ಸಿಗಬೇಕಿತ್ತು; ಈ ರೀತಿ 
ಕುರೈಶರನ್ನು ನಾಶ ಪಡಿಸಿ, ಇಡೀ ಅರಬಿಯದಲ್ಲಿ ಭೀತಿ ಹುಟ್ಟಿಸಿ ತನ್ನ ಉದ್ದೇಶ ಈಡೇರಿಸಬೇಕಿತ್ತು. ಈ ಎರಡು ಅವಸ್ಥೆಗಳ 
ಪೈಕಿ ಯಾವುದೇ ಅವಸ್ಥೆ ಘಟಿಸಿದ್ದರೂ, ಕಅಬಾಲಯದ ಭಕ್ತರು ಇಗರ್ಜಿಯನ್ನು ಅವಮಾನಿಸಿದ್ದಾರೆಂಬ ವರದಿ ಅಬ್ರಹನಿಗೆ 
ತಲಪಿದಾಗ ಅವನು ಕಅಬಾಲಯವನ್ನು ಕೆಡಹುವವರೆಗೆ ನಾನು ವಿರಮಿಸಲಾರೆನೆಂದು ಶಪಥ ಹಾಕಿದನು. 

ಇದಾದ ನಂತರ ಕ್ರಿ.ಶ. 570 ಅಥವಾ 571ರಲ್ಲಿ ಅವನು 60 ಸಾವಿರ ಸೈನಿಕರು ಮತ್ತು 13 ಆನೆಗಳೊಂದಿಗೆ (ಕೆಲವು 
ವರದಿಗಳಲ್ಲಿ 9 ಎಂದಿದೆ) ಮಕ್ಕಾದತ್ತ ಹೊರಟನು. ಅವನ ದಾರಿಯಲ್ಲಿ ಮೊದಲು ಯಮನಿನ ಓರ್ವ ಮುಖಂಡ ದೂನಫರ್‌ 
ಎಂಬವನು ಅರಬರ ಒಂದು ಸೈನ್ಯ ಕಟ್ಟಿ ಅವನನ್ನು ಪ್ರತಿರೋಧಿಸಿದನು. ಆದರೆ ಸೋತು ಬಂಧನಕ್ಕೊಳಗಾದ. ತರುವಾಯ 
ಖಶ್‌ಅಮ್‌ ಎಂಬಲ್ಲಿನುಫೈಲ್‌ ಬಿನ್‌ ಹಬೀಬ್‌ ಖಶ್‌ಅಮಿ ಎಂಬ ಸರದಾರನು ತನ್ನ ಗೋತ್ರದವರನ್ನು ಸೇರಿಸಿ ಅವನನ್ನು ಎದುರಿ 
ಸಲು ಬಂದನಾದರೂ ಸೋತು ಬಂಧಿತನಾದ. ಆದರೆ ತನ್ನ ಜೀವ ಉಳಿಸಲಿಕ್ಕಾಗಿ ದಾರಿ ತೋರಿಸುವ ಕೆಲಸ ಮಾಡುವುದಾಗಿ 
ಒಪ್ಪಿಕೊಂಡ. ತಾಯಿಫ್‌ನ ಹತ್ತಿರ ತಲಪಿದಾಗ ಸಕೀಫ್‌ ಗೋತ್ರಕ್ಕೆ ಇಷ್ಟು ದೊಡ್ಡ ಸೇನೆಯನ್ನು ಎದುರಿಸಲು ಸಾಧ್ಯವಿಲ್ಲವೆಂದು 
ಭಾಸವಾದಾಗ ಮತ್ತು ಅವರ ಆರಾಧ್ಯ ದೇವತೆ ಲಾತ್‌ನ ಮಂದಿರವನ್ನು ಧ್ವಂಸಗೊಳಿಸುವನೋ ಎಂಬ ಆತಂಕವಾದಾಗ ಅವರ 
ನಾಯಕ ಮಸ್‌ವೂದ್‌ ಒಂದು ನಿಯೋಗದೊಂದಿಗೆ ಅಬ್ರಹನನ್ನು ಭೇಟಿಯಾಗಿ, ನೀವು ಕೆಡವಲು ಬಂದಿರುವ ದೇವಾಲಯವು 
ಇದಲ್ಲ, ಅದು ಮಕ್ಕಾದಲ್ಲಿದೆ. ಆದ್ದರಿಂದ ನಮ್ಮ ಆರಾಧನಾಲಯವನ್ನು ಬಿಡಬೇಕು. ನಾವು ಮಕ್ಕಾದ ದಾರಿ ತೋರಿಸಲು ನಿಮಗೆ 
ಮಾರ್ಗದರ್ಶಕರನ್ನು ನೀಡುವೆವು ಎಂದು ಹೇಳಿದನು. ಅಬ್ರಹ ಈ ಮಾತನ್ನು ಒಪ್ಪಿಕೊಂಡ. ಅವರು ಅಬೂರಿ ಗಾಲ್‌ 
ಎಂಬೋರ್ವ ವ್ಯಕ್ತಿಯನ್ನು ಅವನ ಜೊತೆ ಕಳಿಸಿಕೊಟ್ಟರು. ಅವನು ಮಕ್ಕಾಕ್ಕೆ ಕೆಲವೇ ಮೈಲುಗಳ ದೂರ ಅಲ್‌ ಮಗಮೃಸ್‌ ಅಥವಾ 
ಮುಗಮ್ಮಿಸ್‌ ಎಂಬಲ್ಲಿಗೆ ತಲಪಿದಾಗ ಅಬೂರಿಗಾಲ್‌ ಸತ್ತು ಹೋದ. ಅರಬರು ಅನೇಕ ಕಾಲಗಳವರೆಗೆ ಅವನ ಗೋರಿಗೆ 
ಕಲ್ಲೆಸೆಯುತ್ತಿದ್ದರು. ಅವರು ಲಾತ್‌ನ ಮಂದಿರವನ್ನು ಉಳಿಸಲಿಕ್ಕಾಗಿ ಅಲ್ಲಾ ಹನ ಭವನದ ಮೇಲೆ ದಾಳಿ ಮಾಡಲು ಸಹಾಯ 
ಮಾಡಿದರೆಂದು ಸಕೀಫ್‌ ಗೋತ್ರದವರನ್ನೂ ಬಹಳ ಕಾಲದವರೆಗೆ ಬೈಯುತ್ತಿದ್ದರು. 

ಮುಹಮ್ಮದ್‌ ಬಿನ್‌ ಇಸ್ಲಾಕ್‌ರ ವರದಿಯಂತೆ, ಅಲ್‌ ಮುಗಮ್ಮಸ್‌ನಿಂದ ಅಬ್ರಹನು ತನ್ನ ಮುಂಚೂಣಿ ಸೇನೆಯನ್ನು 
ಮುಂದೆ ಕಳಿಸಿದನು. ಸೈನಿಕರು ತಿಹಾಮದವರ ಮತ್ತು ಕುಠೈಶರ ಅನೇಕ ಒಂಟೆಗಳನ್ನು ಅಟ್ಟಿಕೊಂಡು ಹೋದರು. ಅದರಲ್ಲಿ 
ಪ್ರವಾದಿ(ಸ) ಅವರ ತಾತ ಅಬ್ದುಲ್‌ ಮುತ್ತಲಿಬ್‌ರ 200 ಒಂಟೆಗಳೂ ಇದ್ದುವು. ಆ ಬಳಿಕ ಅವನು ತನ್ನ ರಾಯಭಾರಿಯನ್ನು 
ಮಕ್ಕಾಕ್ಕೆ ರವಾನಿಸಿದ. ಅವನ ಮೂಲಕ ನಾನು ನಿಮ್ಮೊಂದಿಗೆ ಯುದ್ದ ಮಾಡಲು ಬಂದಿಲ್ಲ, ಈ ಭವವನವನ್ನು ಕೆಡವಲು ಬಂದಿ 
ದ್ದೇನೆ. ನೀವು ನನ್ನ ವಿರುದ್ದ ಹೋರಾಡದಿದ್ದರೆ ನಾನು ನಿಮ್ಮ ಜೀವ ಸೊತ್ತುಗಳನ್ನು ಮುಟ್ಟಲಾರೆ ಎಂಬ ಸಂದೇಶವನ್ನು ಮಕ್ಕಾದ 
ವರಿಗೆ ಕಳುಹಿಸಿದ, ಜೊತೆಗೆ ತನ್ನ ರಾಯಭಾರಿಗೆ ಮಕ್ಕಾದವರು ತನ್ನೊಂದಿಗೆ ಮಾತಾಡಬಯಸುವುದಾದರೆ ಅವರ ನಾಯಕನನ್ನು 
ನನ್ನ ಬಳಿಗೆ ಕರೆ ಶರಬೇಕೆಂದು ಆದೇಶಿಸಿದ. ಮಕ್ಕಾದ ಅತಿ ಹಿರಿಯ ಸರದಾರ ಆಗ ಅಬ್ದುಲ್‌ ಮುತ್ತಲಿಬ್‌ ಆಗಿದ್ದರು. 
ರಾಯಭಾರಿಯು ಅವರನ್ನು ಭೇಟಿಯಾಗಿ ಅಬ್ರಹನ ಸಂದೇಶವನ್ನು ಅವರಿಗೆ ತಲಪಿಸಿದ. ಅವರು ಹೇಳಿದರು, ನಮ್ಮಲ್ಲಿ ಅಬ್ರಹ 
ನನ್ನು ಎದುರಿಸುವಷ್ಟು ಶಕ್ತಿಯಿಲ್ಲ. ಇದು ಅಲ್ಲಾಹನ ಗೃಹವಾಗಿದೆ ಅವನು ಬಯಸಿದರೆ ಅದನ್ನು ರಕ್ಷಿಸುವನು. ರಾಯಭಾರಿಯು 


ಕಾಂಡ - 39 


105.ಅಲ್‌ ಫೀಲ್‌ 327 


ಅಬ್ರಹನನ್ನು ಭೇಟಿಯಾಗುವಂತೆ ಹೇಳಿ ಅವರನ್ನು ಕರೆದುಕೊಂಡು ಬಂದ. ಅವರು ಎಂತಹ ಆಜಾನುಬಾಹುವಾಗಿದ್ದರೆಂದರೆ, 
ಅವರನ್ನು ನೋಡಿದ ಕೂಡಲೇ ಅಬ್ರಹ ಪ್ರಭಾವಿತನಾದ ಮತ್ತು ತನ್ನ ಆಸನದಿಂದ ನೇರವಾಗಿ ಅವರ ಬಳಿಗೆ ಬಂದು ಕುಳಿತು 
ಕೊಂಡ. ತರುವಾಯ ನೀವೇನು ಬಯಸುತ್ತೀರಿ ಎಂದು ಕೇಳಿದ. ಅವರು ಹೇಳಿದರು: ನಿಮ್ಮ ಆಳುಗಳು ಅಟ್ಟಿಕೊಂಡು ಬಂದ 
ನನ್ನ ಒಂಟೆಗಳನ್ನು ನನಗೆ ಮರಳಿಸಬೇಕು. ಅಬ್ರಹ ಹೇಳಿದ- ನಾನು ನಿಮ್ಮನ್ನು ನೋಡಿ ಬಹಳ ಪ್ರಭಾವಿತನಾಗಿದ್ದೆ. ಆದರೆ ನೀವು 
ನಿಮ್ಮ ಒಂಟೆಯನ್ನು ಕೇಳುತ್ತಿದ್ದೀರಿ, ಇದು ನಿಮ್ಮ ವ್ಯಕ್ತಿತ್ವವನ್ನು ನನ್ನ ದೃಷ್ಟಿಯಲ್ಲಿ ಕುಗ್ಗಿಸಿ ಬಿಟ್ಟಿತು. ನಿಮ್ಮ ಮತ್ತು ನಿಮ್ಮ ಹಿರಿಯರ 
ಆರಾಧನಾ ಕೇಂದ್ರವಾಗಿರುವ ಈ ಗೃಹದ ಬಗ್ಗೆ ನೀವು ಏನೂ ಹೇಳುತ್ತಿಲ್ಲ. ಅಬ್ದುಲ್‌ ಮುತ್ತಲಿಬ್‌ ಹೇಳಿದರು- ನಾನು ನನ್ನ 
ಒಂಟೆಗಳ ಮಾಲಕ, ಅವುಗಳನ್ನು ಮಾತ್ರ ಕೇಳುತ್ತಿದ್ದೇನೆ. ಇನ್ನು ಈ ಗೃಹದ ವಿಷಯ, ಇದರ ಓರ್ವ ಪ್ರಭು ಇದ್ದಾನೆ ಅದರ 
ರಕ್ಷಣೆಯನ್ನು ಅವನೇ ಮಾಡಿಕೊಳ್ಳುವನು. ಅಬ್ರಹ ಹೇಳಿದ: ಇಂದು ಅದನ್ನು ನನ್ನಿಂದ ರಕ್ಷಿಸಲಾರನು. ಅಬ್ದುಲ್‌ ಮುತ್ತಲಿಬ್‌ 
ಹೇಳಿದರು-ಅದನ್ನು ನೀನೂ ಅವನೂ ನೋಡಿಕೊಳ್ಳಿರಿ, ಹೀಗೆನ್ನುತ್ತಾ ಅವರು ಅವನ ಬಳಿಯಿಂದ ಎದ್ದು ಹೋದರು. ಅವನು 
ಅವರ ಒಂಟೆಗಳನ್ನು ಮರಳಿಸಿದನು. 

ಇಬ್ನು ಅಬ್ಬಾಸ್‌ರ ವರದಿಯು ಇದಕ್ಕಿಂತ ಭಿನ್ನವಾಗಿದೆ. ಅದರಲ್ಲಿ ಒಂಟೆಗಳನ್ನು ಕೇಳಿದ ಪ್ರಸ್ತಾಪವಿಲ್ಲ. ಅಬ್ದುಲ್‌ 
ಹುಮೈದ್‌ » ಇಬ್ನು ಮುಂದಿರ್‌, ಇಬ್ನು ಮರ್ದೂಯ, ಹಾಕಿಮ್‌, ಅಬೂ ನುಐಮ್‌ ಮತ್ತು ಬೈಹಕಿಯವರು ಅವರಿಂದ ವರದಿ 
ಮಾಡಿರುವಂತೆ, ಅಬ್ರಹನು ತಾಯಿಫ್‌ ಮತ್ತು ಅರಫಾಶ್‌ ಬೆಟ್ಟಗಳ ನಡುವೆ ಹರಮ್‌ನ ಗಡಿಯ ಬಳಿಯಲ್ಲಿರುವ ಅಸ್ಲಿಫಾಹ್‌ 
ಎಂಬಲ್ಲಿಗೆ ತಲುಪಿದಾಗ, ಅಬ್ದುಲ್‌ ಮುತ್ತಲಿಬ್‌ರೇ ಅವನ ಬಳಿಗೆ ಹೋಗಿ: ನೀವು ಇಲ್ಲಿಯ ವರೆಗೆ ಬರುವ ಅಗತ್ಯವೇನಿತ್ತು? 
ನಿಮಗೇನಾದರೂ ಬೇಕಿದ್ದರೆ ನಮ್ಮನ್ನು ಕರೆಸಿಕೊಳ್ಳಬಹುದಿತ್ತು. ನಾವೇ ನಿಮ್ಮ ಬಳಿಗೆ ಬರುತ್ತಿದ್ದೆವು ಎಂದು ಹೇಳಿದರು. ಅವನು 
ಹೇಳಿದ: ಈ ಕಅಬಾಲಯವು ಶಾಂತಿಯ ಗೃಹವಾಗಿದೆಯೆಂದು ಕೇಳಿದ್ದೇನೆ. ನಾನು ಆದರ ಶಾಂತಿಯನ್ನು ಕೊನೆಗೊಳಿಸಲು 
ಬಂದಿರುವೆನು. ಅಬ್ದುಲ್‌ ಮುತ್ತಲಿಬ್‌ ಹೇಳಿದರು: ಇದು ಅಲ್ಲಾಹನ ಭವನವಾಗಿದೆ. ಅದನ್ನು ಆಕ್ರಮಿಸಲು ಇಂದಿನವರೆಗೂ 
ಅವನು ಯಾರಿಗೂ ಅವಕಾಶ ನೀಡಿಲ್ಲ. ಅಬ್ರಹನು "ನಾವು ಅದನ್ನು ಧ್ವಂಸಗೊಳಿಸದೆ ಇಲ್ಲಿಂದ ಮರಳಲಾರೆವು' ಎಂದು 
ಹೇಳಿದನು. ಅಬ್ದುಲ್‌ ಮುತ್ತಲಿಬ್‌ರು, ನೀವೇನು ಬೇಕಾದರೂ ನಮ್ಮಿಂದ ಪಡೆದಿಕೊಂಡು ಮರಳಿ ಹೋಗಿರಿ ಎಂದು ಹೇಳಿದಾಗ, 
ಅವನು ನಿರಾಕರಿಸಿದನು. ಅಬ್ದುಲ್‌ ಮುತ್ತಲಿಬ್‌ರನ್ನು ಹಿಂದಿಕ್ಕಿ ತನ್ನ ಸೇನೆಗೆ ಮುಂದೆ ಹೋಗುವಂತೆ ಆದೇಶಿಸಿದನು. 

ಎರಡೂ ವರದಿಗಳ ಈ ಭಿನ್ನತೆಯನ್ನು ಹಾಗೆಯೇ ಇರಗೊಟ್ಟು, ಒಂದಕ್ಕೆ ಇನ್ನೊಂದಕ್ಕಿಂತ ಪ್ರಾಶಸ್ತ್ಯ ನೀಡದಿದ್ದರೆ ಎರಡರ 
ಪೈಕಿ ಯಾವುದೇ ಸಂಭವಿಸಿದರೂ ಮಕ್ಕು ಮತ್ತದರ ಪರಿಸರ ಪ್ರದೇಶಗಳ ಗೋತ್ರದವರೆಲ್ಲರೊ ಸೇರಿ ಇಷ್ಟು ದೊಡ್ಡ ಸೇನೆಯನ್ನು 
ಎದುರಿಸಿ ತಮ್ಮನ್ನು ರಕ್ಷಿಸಿಕೊಳ್ಳುವ ಶಕ್ತಿ ಹೊಂದಿರಲಿಲ್ಲವೆಂಬುದು ಸ್ವಾಭಾವಿಕವೇ ಆಗಿತ್ತು. ಆದ್ದರಿಂದ ಕುರೈಶರು ಪ್ರತಿಭಟನೆಗೆ 
ಇಳಿಯುವ ಪ್ರಯತ್ನ ಮಾಡಲಿಲ್ಲಎಂಬುದು ಅರ್ಥವಾಗುವ ವಿಷಯವಾಗಿದೆ. ಕುರೈಶರು ಅಹ್‌ರಭಾಬ್‌ ಯುದ್ಧದ ಸಂದರ್ಭದಲ್ಲಿ 
ಮುಶ್ರಿಕರು ಮತ್ತು ಯಹೂದಿಗಳೆಲ್ಲರೂ ಸೇರಿ ಹೆಚ್ಚೆಂದರೆ ಹತ್ತು ಸಾವಿರದ ಸಂಖ್ಯೆಯಲ್ಲಿದ್ದರು. ಇಷ್ಟು ದೊಡ್ಡ ಸೇನೆಯನ್ನು 
ಅವರು ಹೇಗೆ ಎದುರಿಸಬಲ್ಲರು? 

ಮುಹಮ್ಮದ್‌ ಬಿನ್‌ ಇಸ್ಟಾಕ್‌ ಹೇಳುತ್ತಾರೆ- ಅಬ್ರಹನ ಸೇನಾ ಕೇಂದ್ರದಿಂದ ಮರಳಿದ ಅಬ್ದುಲ್‌ ಮುತ್ತಲಿಬ್‌ರು, ಕುರೈಶ 
ರೊಂದಿಗೆ ನಿಮ್ಮ ಮಕ್ಕಳು-ಮರಿಗಳ ಸಾಮೂಹಿಕ .ಹತ್ಯೆಯಾಗದಿರಲಿಕ್ಕಾಗಿ ಅವರನ್ನು ಕರೆದು ಕೊಂಡು ಬೆಟ್ಟ ಗುಡ್ಡಗಳಿಗೆ 
ಹೋಗಿರೆಂದು ಹೇಳಿದರು. ತರುವಾಯ ಅವರೊಂದಿಗೆ ಕುರೈಶ್‌ ಸರದಾರರೂ ಹರಮಿಗೆ ಹೋಗಿ ಕಅಬಾ ಭವನದ ದ್ವಾರದ 
ಚಿಲಕವನ್ನು ಹಿಡಿದು ಅಲ್ಲಾಹನೊಂದಿಗೆ ಅವನ :ಭವನವನ್ನೂ, ಅದರ ಸೇವಕರನ್ನೂ ರಕ್ಷಿಸುವಂತೆ ಪ್ರಾರ್ಥಿಸಿದರು ಆಗ 
ಕಅಬಾಲಯದಲ್ಲಿ 360 ವಿಗ್ರಹಗಳಿದ್ದುವು. ಆದರೆ ಈ ನಿರ್ಣಾಯಕ ಸಮಯದಲ್ಲಿ ಅವರು ಅವೆಲ್ಲವನ್ನೂ ಮರೆತುಬಿಟ್ಟರು 
ಮತ್ತು ಕೇವಲ ಅಲ್ಲಾಹನ ಮುಂದೆ ಕೈಯತ್ತಿ ಪ್ರಾರ್ಥಿಸಿದರು. ಇತಿಹಾಸದಲ್ಲಿ ದಾಖಲಾಗಿರುವ ಅವರ ಪ್ರಾರ್ಥನೆಗಳಲ್ಲಿ ಏಕ 
ಅಲ್ಲಾಹನ ಹೊರತು ಬೇರೆ ಯಾರ ಹೆಸರೂ ಕಂಡು ಬರವುದಿಲ್ಲ ಸೀರತ್‌ ಇಬ್ನು ಹಿಶಾಮ್‌ನಲ್ಲಿ ಅಬ್ದುಲ್‌ ಮುತ್ತಲಿಬ್‌ರ ಕೆಲವು 
ಕವನಗಳಿವೆ. ಅವುಗಳ ಸಾರಾಂಶ ಹೀಗಿದೆ. 


ಕಾಂಡ - 30 


328 . ತಪ್ಪೀಮುಲ್‌ ಕುರ್‌ಆನ್‌ 


ದೇವಾ! ದಾಸನು ನಿನ್ನ ಗೃಹವನ್ನು ರಕ್ಷಿಸುತ್ತಾನೆ, ನೀನೂ ನಿನ್ನ ಗೃಹವನ್ನು ರಕ್ಷಿಸು. 

ಬ ದ್ದ ಲಭ 

ನಾಳೆ ಅವರ ಶಿಲುಬೆ ಮತ್ತು ಅವರ ಕಾರ್ಯಾಚರಣೆಗಳು ನಿನ್ನ ತಂತ್ರಗಾರಿಕೆಯನ್ನು ಮೀರದಂತೆ ಮಾಡು. 

Siku pb ls AE ES 

ನೀನು ಅವರನ್ನೂ ನಮ್ಮ ಕಿಬ್ಬಾವನ್ನೂ ಹಾಗೆಯೇ ಬಿಟ್ಟು ಬಿಡುವುದಾದರೆ, ನೀನು ಬಯಸಿದಂತೆ ಮಾಡು. ಸುಹೈಲಿಯು 
ರೌದುಲ್‌ ಅನ್ಸ್‌ನಲ್ಲಿ ಈ ದ್ವಿಪದಿಯನ್ನೂ ದಾಖಲಿಸಿದ್ದಾರೆ: 

ipl dys ಎ 746) ಚಿ) 

ಶಿಲುಬೆಯ ಸಂತಾನವನ್ನೂ ಅದರ ಆರಾಧಕರನ್ನೂ ಸೋಲಿಸಿ ನಿನ್ನ ಆರಾಧಕರಿಗೆ ನೆರವಾಗು. 

ಅಬ್ದುಲ್‌ ಮುತ್ತಲಿಬ್‌ ಪ್ರಾರ್ಥಿಸುತ್ತಿರುವಾಗ ಹಾಡಿದ ಈ ಕವನವನ್ನು ಇಬ್ನು ಜರೀರ್‌ ಉಲ್ಲೇಖಿಸಿದ್ದಾರೆ. 

TTS TST 

ನನ್ನ ಪ್ರಭೂ! ಅವರನ್ನೆದುರಿಸುವಲ್ಲಿ ನಿನ್ನ ಹೊರತು ನಾನು ಯಾರಲ್ಲೂ ನಿರೀಕ್ಷೆಯಿರಿಸುವುದಿಲ್ಲ. ನನ್ನ ಪ್ರಭೂ! 
ಅವರಿಂದ ನಿನ್ನ ಪವಿತ್ರ ಭವನವನ್ನು ರಕ್ಷಿಸು. 

Cid RT IRN] 

ಈ ಭವನದ ಶತ್ರು ನಿನ್ನ ಶತ್ರುವಾಗಿದ್ದಾನೆ. ನಿನ್ನ ಊರನ್ನು ಧ್ಹಂಸಗೊಳಿಸುವುದರಿಂದ ಅವರನ್ನು ತಡೆ. 

ಈ ರೀತಿ ಪ್ರಾರ್ಥಿಸಿ ಅಬ್ದುಲ್‌ ಮುತ್ತಲಿಬ್‌ ಮತ್ತು ಸಂಗಡಿಗರು ಬೆಟ್ಟಗುಡ್ಡಗಳಿಗೆ ಹೋದರು. ಮಾರನೇಯ ದಿನ ಅಬ್ರಹ 
ಮಕ್ಕಾ ಪ್ರವೇಶಿಸಲಿಕ್ಕಾಗಿ ಮುಂದೆ ಸಾಗಿದ. ಅದರ ಮುಂಚೂಣಿಯಲ್ಲಿದ್ದ ಮಹಮೂದ್‌ ಎಂಬ ಅವನ ಪಟ್ಟದಾನೆ ಹಠಾತ್ತನೆ 
ಕುಳಿತು ಬಿಟ್ಟಿತು. ಅದನ್ನು ಚೆನ್ನಾಗಿ ಹೊಡೆಯಲಾಯಿತು. ಅಂಕುಶದಿಂದ ತಿವಿಯಲಾಯಿತು, ಗಾಸಿಗೊಳಿಸಲಾಯಿತು. ಆದರೂ 
ಅದು ಕಿಂಚಿತ್ತೂ ಕದಲಲಿಲ್ಲ. ಅದನ್ನು ದಕ್ಷಿಣ, ಉತ್ತರ ಮತ್ತು ಪೂರ್ವ ದಿಕ್ಕಿಗೆ ತಿರುಗಿಸಿ ನಡೆಸಲು ಪ್ರಯತ್ನಿಸಿದರೆ ಅದು ಓಡು 
ತ್ತಿತ್ತು. ಆದರೆ ಮಕ್ಕಾದ ಕಡೆಗೆ ತಿರುಗಿಸಿದಾಗ ಕೂಡಲೇ ಕುಳಿತು ಬಿಡುತ್ತಿತ್ತು. ಯಾವ ರೀತಿಯಿಂದಲೂ ಮುಂದೆ ಸಾಗಲು ಒಪ್ಪು 
ತ್ತಿರಲಿಲ್ಲ, ಅಷ್ಟರಲ್ಲಿ ಪಕ್ಚಿಗಳ ದಂಡುಗಳು ತಮ್ಮಕೊಕ್ಕುಗಳಲ್ಲೂ, ಕಾಲುಗಳಲ್ಲೂ, ಸಣ್ಣಸಣ್ಣಹರಳು ಕಲ್ಲುಗಳನ್ನು ಹೊತ್ತುಕೊಂಡು 
ಬಂದು ಈ ಸೈನ್ಯದ ಮೇಲೆ ಎಸೆಯ ತೊಡಗಿದವು. ಈ ಹರಳು ಕಲ್ಲುಗಳು ಯಾರ ಮೇಲೆಲ್ಲಾ ಬೀಳುತ್ತಿತ್ತೋ ಅವನ ಶರೀರವು 
ಕರಗತೊಡಗುತ್ತಿತ್ತು. ಮುಹಮ್ಮದ್‌ ಬಿನ್‌ ಇಸ್‌ಹಾಕ್‌ ಮತ್ತು ಇಕ್ರಿಮಾ ಹೇಳುತ್ತಾರೆ- ಅದು ಸಿಡುಬು ರೋಗವಾಗಿತ್ತು. ಅರಬ್‌ 
ದೇಶಗಳಲ್ಲಿ ಮೊತ್ತ ಮೊದಲು ಸಿಡುಬು ಕಾಣ ಸಿಕ್ಕಿದ್ದು ಅದೇ ವರ್ಷದಲ್ಲಾಗಿತ್ತು. ಇಬ್ನು ಅಬ್ಬಾಸ್‌ ವರದಿ ಮಾಡುತ್ತಾರೆ- ಹರಳು 
ಕಲ್ಲು ಯಾರ ಮೇಲೆ ಬೀಳುತ್ತಿತ್ತೋ, ಅವನಿಗೆ ತೀವ್ರ ತುರಿಕೆ ಉಂಟಾಗುತ್ತಿತ್ತು. ತುರಿಸಿದಂತೆಯೇ ಚರ್ಮ ಒಡೆಯುತ್ತಿತ್ತು. 
ಮಾಂಸ ಉದುರ ತೊಡಗುತ್ತಿತ್ತು. ಅವರ ಇನ್ನೊಂದು ವರದಿಯಂತೆ, ಮಾಂಸ ಮತ್ತು ರಕ್ತ ನೀರಿನಂತೆ ಹರಿಯುತ್ತಿತ್ತು. 
ಮೂಳೆಗಳು ಹೊರಬರುತ್ತಿತ್ತು. ಸ್ವತಃ ಅಬ್ರಹನೊಂದಿಗೂ ಇದೇ ಆಯಿತು. ಅವನ ಶರೀರ ತುಂಡು ತುಂಡಾಗಿ ಬೀಳುತ್ತಿತ್ತು. 
ಅಲ್ಲಿಂದ ಕೀವು ಮತ್ತು ರಕ್ತ ಹರಿಯುತ್ತಿತ್ತು. ಈ ಕೋಲಾಹಲದಲ್ಲಿ ಈ ಜನರು ಯಮನಿನತ್ತ ಓಡಲಾರಂಭಿಸಿದರು. ದಾರಿ 
ತೋರಿಸಲಿಕ್ಕಾಗಿ ಖಷ್‌ಅಮ್‌ ನಾಡುಗಳಿಂದ ಹಿಡಿದು ತಂದಿದ್ದ ನುಫೈಲ್‌ ಬಿನ್‌ ಹಬೀಬ್‌ ಖಷ್‌ಅಮಿಯನ್ನು ಹುಡುಕಿ ಮರಳಿ 
ಹೋಗುವ ದಾರಿ ತೋರಿಸಬೇಕೆಂದು ಅಂಗಲಾಚಿದರು. ಆದರೆ ಅವನು ಸ್ಪಷ್ಟವಾಗಿ ನಿರಾಕರಿಸಿಬಿಟ್ಟನು. 

i ಯ ಯರ ಲ ಲ್ಸ ಬ] 

ಆತ ಇನ್ನು ಓಡುವುದೆಲ್ಲಿಗೆ ದೇವನೇ ಬೆನ್ನಟ್ಟುತ್ತಿರುವಾಗ! ಎಂದು ಹೇಳಿದನು. 

ಈ ಓಡಾಟದಲ್ಲಿ ಜನರು ಅಲ್ಲಲ್ಲಿ ಬಿದ್ದು ಸಾಯತೊಡಗಿದರು. ಅತಾ ಬಿನ್‌ ಯಸಾರ್‌ರ ವರದಿ ಪ್ರಕಾರ, ಎಲ್ಲಾ ಜನರೂ 
ಅದೇ ಸಮಯದಲ್ಲಿ ಸಾಯಲಿಲ್ಲ ಕೆಲವರು ಅಲ್ಲೇ ಸತ್ತರು. ಇನ್ನು ಕೆಲವರು ಓಡುತ್ತಿರುವಾಗ ದಾರಿಯಲ್ಲಿ ಸಾಯುತ್ತಲಿದ್ದರು. 


ಕಾಂಡ - 30 


105.ಅಲ್‌ ಫೀಲ್‌ 329 


ಅಬ್ರಹ ಖಷ್‌ಅಮ್‌ ತಲಪಿ ಅಲ್ಲಿ ಸತ್ತ. 

ಈ ಘಟನೆಯು ಮುರ್ದುಲಿಫ ಮತ್ತು ಮಿನಾದ ನಡುವೆ ಮುಹಸ್ಸಬ್‌ ಕಣಿವೆಯ ಬಳಿಯ ಮುಹಸ್ಸಿರ್‌ ಎಂಬಲ್ಲಿ 
ನಡೆಯಿತು. ಸಹೀಹ್‌ ಮುಸ್ಲಿಮ್‌ ಮತ್ತು ಅಬೂ ದಾವೂದ್‌ನ ವರದಿಯ ಪ್ರಕಾರ, ಇಮಾಮ್‌ ಜಅಫರ್‌ ಸಾದಿಕ್‌ ಅವರ ತಂದೆ 
ಇಮಾಮ್‌ ಬಾಕಿರ್‌ರಿಂದ, ಅವರು ಜಾಬಿರ್‌ ಬಿನ್‌ ಅಬ್ದುಲ್ಲಾರಿಂದ ಉದ್ಧರಿಸಿದ, ಹಜ್ಜಶುಲ್‌ ವಿದಾದ ವೃತ್ತಾಂತದಲ್ಲಿ ಅವರು 
ಹೇಳುತ್ತಾರೆ- ಪ್ರವಾದಿ(ಸ) ಮುದ್ಗುಲಿಫದಿಂದ ಮಿನಾದತ್ತ ಸಾಗುವಾಗ ಮುಹಸ್ಸಿರ್‌ ಕಣಿವೆಯಲ್ಲಿ ವೇಗವಾಗಿ ದಾಟಿದರು. 
ಇಮಾಮ್‌ ನವವಿಯವರು ಇದನ್ನು ವಿವರಿಸುತ್ತಾ ಬರೆಯುತ್ತಾರೆ- ಆನೆಯವರ ಘಟನೆ ಇದೇ ಸ್ಥಳದಲ್ಲಿನಡೆಯಿತು. ಆದ್ದರಿಂದ 
ಜನರು ಇಲ್ಲಿಂದ ವೇಗವಾಗಿ ಸಾಗುವುದು ಸುನ್ನತ್‌ (ಪ್ರವಾದಿಚರ್ಯೆ) ಆಗಿದೆ. ಇಮಾಮ್‌ ಮಾಲಿಕರು ಮುವತ್ತಾದಲ್ಲಿ ವರದಿ 
ಮಾಡುತ್ತಾರೆ: ಪ್ರವಾದಿ(ಸ) ಹೇಳಿದರು, "ಮುರ್ಬುಲಿಫಾ ಪೂರ್ಣಾವಾಗಿ ನಿಲ್ಲುವ ಸ್ಥಳವಾಗಿದೆ. ಆದರೆ ಮುಹಸ್ಸಿರ್‌ನಲ್ಲಿ 
ನಿಲ್ಲಬಾರದು.' ಇಬ್ನು ಇಸ್ಟಾಕ್‌ ಉದ್ಧರಿಸಿದ ನುಫೈಲ್‌ ಬಿನ್‌ ಹಬೀಬ್‌ನ ಕವಿತೆಗಳಲ್ಲಿ ಅವರು ಈ ಘಟನೆಯ ಕಣ್ಣಾರೆ ಕಂಡ 
ಸ್ಥಿತಿಯನ್ನು ವಿವರಿಸುತ್ತಾರೆ. 

Wi shed IYI IS 

ಓ ರುದೈನಾ! ಅಕಟ, ನೀನು ನೋಡುತ್ತಿದ್ದರೆ! ನಾವು ಮುಹಸ್ಸಬ್‌ ಕಣಿವೆಯಲ್ಲಿ ಏನೆಲ್ಲಾ ನೋಡಿದ್ದೆವೋ ಅದನ್ನು 
ನೀನು ನೋಡಲಾರೆ. 

Ws ಪ ಬ ಸ ಜೂ 

ನಾನು ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸಿದೆ- ಪಕ್ಷಿಗಳನ್ನು ನೋಡಿದಾಗ! ಎಲ್ಲಾದರೂ ಕಲ್ಲು ನಮ್ಮ ಮೇಲೆ ಬಂದು 
ಬೀಳುವುದೋ ಎಂದು ನಾನು ಹೆದರುತ್ತಿದ್ದೆ. 

ಅವರಲ್ಲಿ ಪ್ರತಿಯೊಬ್ಬನೂ ನುಪೈೆಲ್‌ನನ್ನು ಹುಡುಕುತ್ತಿದ್ದನು- ನನ್ನ ಮೇಲೆ ಹಬಶಿಗಳ ಸಾಲ ಬಾಧ್ಯತೆ ಇದೆಯೋ 
ಎಂಬಂತೆ. ಶಿ 

ಇದು ಇಡೀ ಅರಬ್‌ ದೇಶದಲ್ಲಿ ಪ್ರಖ್ಯಾತವಾದಂತಹ ಮಹಾ ಘಟನೆಯಾಗಿತ್ತು. ಇದರ ಮೇಲೆ ಅನೇಕ ಕವಿಗಳು ಕಾವ್ಯ 
ರಚಿಸಿದರು. ಅವುಗಳಲ್ಲಿ ಇದನ್ನು ಅಲ್ಲಾಹನ ಶಕ್ತಿ-ಸಾಮರ್ಥ್ಯದ ಸಂಕೇತವೆಂದರು. ಇದರಲ್ಲಿ ಕಅಬಾಲಯದಲ್ಲಿ 
ಪೂಜಿಸಲಾಗುತ್ತಿದ್ದ ವಿಗ್ರಹಗಳಿಗೂ ಪಾತ್ರವಿತ್ತೆಂದು ಎಲ್ಲೂ ಸೂಚ್ಯವಾಗಿಯೂ ಹೇಳಲಾಗಿಲ್ಲ. ಉದಾ: ಅಬ್ದುಲ್ಲಾ ಬಿನ್‌ 
ರುಬ್‌ಅರಾ ಹೇಳುತ್ತಾನೆ. 

WO ipa 

ಅವರು 60 ಸಾವಿರ ಇದ್ದರು, ತಮ್ಮ ತಾಯಿ ನಾಡಿಗೆ ಮರಳದಾದರು- ಮರಳಿದರೂ ಅವರ ಮಹಾರೋಗಿ (ಅಬ್ರಹ) 
ಬದುಕುಳಿಯಲಿಲ್ಲ, 

Wigs ಟ್ಟ 2 

ಅವರಿಗಿಂತ ಮುಂಚೆ ಇಲ್ಲಿ ಆದ್‌ ಮತ್ತು ಜುರ್ಹಮ್‌ ಇದ್ದರು. ಇದನ್ನು ಸ್ಥಿರವಾಗಿಡಲು ಅಲ್ಲಾಹನು ಅವರ ಮೇಲಿದ್ದನು. 

ಅಬೂ ಕೈಸ್‌ ಬಿನ್‌ ಅಸತ್‌ ಹೇಳುತ್ತಾನೆ. 


2. ಅಲ್ಲಾಹನು ಇತಿಯೋಪಿನ್ನರಿಗೆ ಇದೇ ಶಿಕ್ಷೆ ನೀಡಿ ಸಾಕು ಮಾಡಲಿಲ್ಲ, ಮೂರು ನಾಲ್ಕು ವರ್ಷಗಳೊಳಗೆ ಅವರ ಅಧಿಕಾರವು ಶಾಶ್ವತವಾಗಿ 
ಕೊನೆಗೊಂಡಿತು, ಆನೆಯ ಘಟನೆಯ ನಂತರ ಅವರ ಪ್ರಾಬಲ್ಯವು ಸಂಪೊರ್ಣ ಅಳಿದು ಹೋಯಿತೆಂದು ಇತಿಹಾಸದಿಂದ ತಿಳಿದು ಬರುತ್ತದೆ. 
ಅಲ್ಲಲ್ಲಿಯಮನಿ ಸರದಾರರು ಬಂಡಾಯವೆದ್ದರು. ಓರ್ವ ಯಮನಿ ಗೋತ್ರ ನಾಯಕ ಸೈಫ್‌ ಬಿನ್‌ ದೀಯರು್‌ನ್‌ ಇರಾನಿನ ಚಕ್ರವರ್ತಿಯೊಂದಿಗೆ 
ಸೇನಾ ಸಹಾಯ ಕೇಳಿದನು. ಆರು ಹಡಗುಗಳಲ್ಲಿ ಆಗಮಿಸಿದ ಇರಾನಿನ 1000 ಜನರ ಸೇನೆಯು ಇತಿಯೋಪಿಯಾ ಆಡಳಿತವನ್ನು ಕೊನೆಗೊಳಿಸಲು 
ಸಾಕಾಗಿತ್ತು. ಇದು ಕ್ರಿ.ಶ 575 ರಲ್ಲಿ ನಡೆಯಿತು. ` 


ಕಾಂಡ - 30 


330 ತಪ್ಪೀಮುಲ್‌ ಕುರ್‌ಆನ್‌ 


ಹಾ ಟದ ಓಟ 8 

ಎದ್ದೇಳಿರಿ, ನಿಮ್ಮ ಪ್ರಭುವನ್ನು ಆರಾಧಿಸಿರಿಮಕ್ಕಾ ಮತ್ತು ದಟ್ಟ ಗುಡ್ಡಗಳ ಮಧ್ಯೆ ಬೈತುಲ್ಲಾ (ಅಲ್ಲಾಹನ ಭವನ)ದ 
ಮೂಲೆಗಳನ್ನು ಸವರಿರಿ. 

IL ಸಿ ಚೈ pss ಜತೆ 

ಅರ್ಶ್‌ನವನ ಸಹಾಯ ಬಂದಾಗ ಆ ಮಹಾ ರಾಜಾಧಿರಾಜನ ಸೇನೆಗಳು ಕೆಲವರು ನೆಲಕ್ಕೆ ಬಿದ್ದಿರುವ ಮತ್ತು ಕೆಲವರು 
ಕಲ್ಲೆಸೆತದಲ್ಲಿ ನೆಲಕಚ್ಚಿದ ಸ್ಥಿತಿಯಲ್ಲಿ ಅವರನ್ನು ಮಾಡಿಬಿಟ್ಟವು. 

ಇಷ್ಟೇ ಅಲ್ಲ, ಉಮ್ಮು ಹಾನಿ ಮತ್ತು ಅಬ್ದುಲ್ಲಾ ಬಿನ್‌ ರುುಬೈರ್‌ರ ವರದಿ ಪ್ರಕಾರ, ಪ್ರವಾದಿ(ಸ) ಹೇಳಿದರು- ಕುರೈಶರು 
10 ವರ್ಷಗಳ ಕಾಲ (ಕೆಲವು ವರದಿಗಳ ಪ್ರಕಾರ 7 ವರ್ಷಗಳ ಕಾಲ) ಏಕೈಕನಾದ ಅಲ್ಲಾಹನ ಹೊರತು ಬೇರೆ ಯಾರನ್ನೂ 
ಆರಾಧಿಸಲಿಲ್ಲ ಉಮ್ಮು ಹಾನಿಯವರ ವರದಿಯನ್ನು ಇಮಾಮ್‌ ಬುಖಾರಿಯವರು ತಮ್ಮ ಇತಿಹಾಸದಲ್ಲಿ ಹಾಗೂ ತಬ್ರಾನಿ, 
ಹಾಕಿಮ್‌, ಇಬ್ನು ಮರ್ದೂಯ ಮತ್ತು ಬೈಹಕಿಯವರು ತಂತಮ್ಮ ಹದೀಸ್‌ ಸಂಗ್ರಹಗಳಲ್ಲಿ ದಾಖಲಿಸಿದ್ದಾರೆ. ರುುಬೈರ್‌ರ 
ಹೇಳಿಕೆಯನ್ನು ತಬ್ರಾನಿ, ಇಬ್ನು ಮರ್ದೂಯ ಮತ್ತು ಇಬ್ದು ಅಸಾಕರ್‌ ವರದಿ ಮಾಡಿದ್ದಾರೆ. ಇದಕ್ಕೆ ಇನ್ನಷ್ಟು ಸಮರ್ಥನೆಯು, 
ಖತೀಬ್‌ ಬಗ್ಗಾದಿಯವರು ತನ್ನ ಇತಿಹಾಸ ಗ್ರಂಥದಲ್ಲಿದಾಖಲಿಸಿರುವ ಸಈದ್‌ ಬಿನ್‌ ಮುಸಯ್ಯಬ್‌ರ ಮುರ್ಸಲ್‌ ವರದಿಯಿಂದ 
ಸಿಗುತ್ತದೆ. 

ಈ ಘಟನೆ ಸಂಭವಿಸಿದ ವರ್ಷವನ್ನು ಖೆ! 84 ಆಮುಲ್‌ ಫೀಲ್‌ (ಗಜವರ್ಷ) ಎನ್ನುತ್ತಾರೆ. ಅದೇ ವರ್ಷ ಪ್ರವಾದಿ 
ಮುಹಮ್ಮದ್‌(ಸ) ಅವರ ಜನನವಾಯಿತು. ಹದೀಸ್‌ ಪಂಡಿತರು ಮತ್ತು ಇತಿಹಸಗಾರರಲ್ಲಿ ಆನೆಯವರ ಘಟನೆ ಮುಹರ್ರಮ್‌ 
ತಿಂಗಳಲ್ಲಾಯಿತು ಮತ್ತು ಪ್ರವಾದಿಯವರು ರಬೀವುಲ್‌ ಅವ್ನಲ್‌ ತಿಂಗಳಲ್ಲಿ ಜನಿಸಿದರೆಂಬ ಬಗ್ಗೆ ಸಾಮಾನ್ಯ ಒಮ್ಮತವಿದೆ. 
ಪ್ರವಾದಿಯವರ(ಸ) ಜನನವು ಆನೆಯವರ ಘಟನೆಯ 50 ದಿವಸಗಳ ನಂತರ ಆಯಿತೆಂದು ಹೆಚ್ಚಿನವರು ಹೇಳುತ್ತಾರೆ. 
ಮಾತಿನ ಉದ್ದೇಶ ೨ 

ಮೇಲೆ ಉದ್ಧರಿಸಲಾಗಿರುವ ಐತಿಹಾಸಿಕ ಮಾಹಿತಿಗಳನ್ನು ದೃಷ್ಟಿಯಲ್ಲಿಟ್ಟು. ಅಲ್‌ಫೀಲ್‌ ಅಧ್ಯಾಯವನ್ನು ಗಮನಿಸಿದರೆ, 
ಇದರಲ್ಲಿ ಆನೆಯವರ ಮೇಲೆ ಅಲ್ಲಾಹನ ಯಾತನೆ ಎರಗಿರುವುದರ ಪ್ರಸ್ತಾಪವನ್ನು ಇಷ್ಟೊಂದು ಸಂಕ್ಷಿಪ್ತವಾಗಿ ಏಕೆ ಮಾಡಲಾ 
ಯಿತೆಂದು ಚೆನ್ನಾಗಿ ಮನವರಿಕೆಯಾಗುತ್ತದೆ. ಘಟನೆಯೇನೂ ಹಳತಾಗಿರಲಿಲ್ಲ. ಮಕ್ಕಾದ ಪ್ರತಿಯೊಬ್ಬ ಮಗುವಿಗೂ ಇದು 
ತಿಳಿದಿತ್ತು. ಅರೇಬಿಯಾದ ಜನರು ಸಾಮಾನ್ಯವಾಗಿ ಇದರ ಬಗ್ಗೆ ಅರಿತಿದ್ದರು. ಅರೇಬಿಯಾದ ಸಕಲ ಜನರೂ ಅಬ್ರಹನ ದಾಳಿ 
ಯಿಂದ ಕಅಬಾ ಭವನವನ್ನು ರಕ್ಷಿಸಿರುವುದು ಯಾವುದೇ ದೇವಿ-ದೇವತೆಗಳಲ್ಲ; ಕೇವಲ ಅಲ್ಲಾಹನಾಗಿದ್ದನೆಂದು ಅವರೆಲ್ಲ ಒಪ್ಪಿ 
ಕೊಂಡಿದ್ದರು. ಆತನನ್ನೇ ಕುರೈಶ್‌ ಗೋತ್ರ ನಾಯಕರು ಸಹಾಯಕ್ಕಾಗಿ ಪ್ರಾರ್ಥಿಸಿದ್ದರು. ಕುರೈಶ್‌ನ ಜನರ ಮೇಲೆ ಈ ಘಟನೆ 
ಬೀರಿದ ಪರಿಣಾಮದಿಂದಾಗಿ ಹಲವು ವರ್ಷಗಳವರೆಗೆ ಅವರು ಅಲ್ಲಾಹನನ್ನಲ್ಲದೇ ಬೇರೆ ಯಾರನ್ನೂ ಆರಾಧಿಸಲಿಲ್ಲ. ಆದ್ದರಿಂದ 
ಈ ಅಧ್ಯಾಯದಲ್ಲಿ ಅದನ್ನು ಪ್ರಸ್ತಾಪಿಸುವ ಅಗತ್ಯ ತೋರಲಿಲ್ಲ, ಕುರೈಶ್‌ನ ಜನರೂ ಇತರ ಅರಬರೂ, ಪ್ರವಾದಿಯವರು 
ನಿಮ್ಮೆಲ್ಲ ಆರಾಧ್ಯರನ್ನು ಬಿಟ್ಟು ಕೇವಲ ಏಕ ಅಲ್ಲಾಹನನ್ನು ಮಾತ್ರ ಆರಾಧಿಸಿರೆಂದಲ್ಲದೆ ಬೇರಾವುದರ ಕರೆ ನೀಡುತ್ತಿದ್ದಾರೆಂಬ 
ಬಗ್ಗೆ ಚಿಂತನೆ ನಡೆಸಲೆಂಬ ಉದ್ದೇಶದಿಂದ ಘಟನೆಯನ್ನು ಸಂಕ್ಷಿಪ್ತವಾಗಿ ಹೇಳುವುದು ಸಾಕಾಗಿತ್ತು. ಅಷ್ಟೇ ಅಲ್ಲ , ಈ ಸತ್ಯ 
ಸಂದೇಶವನ್ನು ಅಣಗಿಸಲು ಅವರು ಬಲ ಪ್ರಯೋಗಿಸಿದರೆ, ಗಜಸೇನೆಯನ್ನು ನಾಶಪಡಿಸಿದ ಅಲ್ಲಾಹನ ಕೋಪ ತಾಪಗಳಿಗೆ 
ನೀವೂ ಗುರಿಯಾಗಿರುವಿರೆಂದು ಯೋಚಿಸಲೆಂದಾಗಿತ್ತು. 


ಕಾಂಡ - 30 


105. ಅಲ್‌ ಫೀಲ್‌. 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ಷಗಳು: 5 ರುಕೂಆ್‌: 1 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


೨» 314 ಥಿ (ಟಿ 24% 34 ನರಿ ಟೌ La 15 ೫1೮.) 
ಸು ಔಯ 


wr ne ಕ್‌ 


(1-5) ನಿಮ್ಮ ಪ್ರಭು ಆನೆಯವರೊಂದಿಗೆ ಹೇಗೆ ವರ್ತಿಸಿದನೆಂಬುದನ್ನು` ನೀವು ನೋಡಲಿಲ್ಲವೇ?9' ಅವನು, 
ಅವರ ಯೋಜನೆಯನ್ನು" ನಿರರ್ಥಕಗೊಳಿಸಿ ಬಿಡಲಿಲ್ಲವೇ?" ಮತ್ತು ಅವನು ಅವರ ಮೇಲೆ ಪಕ್ಷಿಗಳ ಗುಂಪುಗಳನ್ನೇ 
ಕಳುಹಿಸಿಬಿಟ್ಟನು.* ಅವು ಅವರ ಮೇಲೆ ಸುಟ್ಟಮಣ್ಣಿನ ಕಲ್ಲುಗಳನ್ನು ಎಸೆಯುತ್ತಿದ್ದುವು." ತರುವಾಯ ಅವನು ಅವರನ್ನು 
(ಪ್ರಾಣಿಗಳು) ತಿಂದು ಹಾಕಿದ ಹೊಟ್ಟಿನಂತೆ ಮಾಡಿಬಿಟ್ಟನು. ಸ್ತ 


1. ಬಾಹ್ಯ ನೋಟಕ್ಕೆ ಪ್ರ ಪ್ರವಾದಿಯವರನ್ನು 'ಅಭಿಸಂಬೋಧಿಸಲಾಗಿದೆ. ಆದರೆ ನಿಜವಾದ ಅಭಿಸಂಬೋಧಿತರು ಕುರೈಶರು ಮಾತ್ರವಲ್ಲ 
ಈ ಎಲ್ಲ ಘಟನೆಗಳನ್ನು ಚೆನ್ನಾಗಿ ಬಲ್ಲ ಅರೇಬಿಯಾದ ಎಲ್ಲಾ ಜನರಾಗಿದ್ದಾರೆ. ಕುರ್‌ಆನ್‌ನ ಅನೇಕ ಕಡೆಗಳಲ್ಲಿ 3 (ನೀನು 
ನೋಡಿಲ್ಲವೇ) ಎಂಬ ಪದ ಬಳಕೆಯಾಗಿದೆ. ಅದರ ಉದ್ದೇಶ ಪ್ರವಾದಿವರ್ಯರನ್ನುಸೆ ಸ) ಮಾತ್ರವಲ್ಲ 'ಬದಲಾಗಿ ಜನಸಾಮಾನ್ಯರನ್ನೂ 
ಅಭಿಸಂಭೋಧಿಸುವುದಾಗಿರುತ್ತದೆ. (ಉದಾ: ನೋಡಿರಿ: ಇಬ್ರಾಹೀಮ್‌: 19; ಅಲ್‌ಹಜ್ಜ್‌; 18,65; ಅನ್ನೂರ್‌: 43; ಲುಕ್ಕಾನ್‌: 29, 31; 
ಫಾತಿರ್‌: 27; ಅರುಬ್ದುಮರ್‌ : 21) ಇಲ್ಲಿ ನೋಡು ಎಂಬ. ಪದ ಬಳಸಿರುವುದೇಕೆಂದರೆ, ಮಕ್ಕಾ ಮತ್ತದರ ಪರಿಸರದ ಹಾಗೂ ಮಕ್ಕಾದಿಂದ 
ಯಮನ್‌ವರೆಗಿನ ಅರೇಬಿಯಾದ ಒಂದು ವಿಶಾಲ ಪ್ರಾದೇಶದಲ್ಲಿ, ಆನೆಯವರ ವಿನಾಶದ ಘಟನೆಯನ್ನು ಕಣ್ಣಾರೆ ನೋಡಿದ ಅನೇಕ ಮಂದಿ 
ಬದುಕುಳಿದಿದ್ದರು. ಏಕೆಂದರೆ ಈ ಘಟನೆ ನಡೆದು 40-45ಕ್ಕಿಂತ ಹೆಚ್ಚು ವರ್ಷಗಳಾಗಿರಲಿಲ್ಲ. ಈ ಘಟನೆಯನ್ನು ನೋಡಿದವರಿಂದ ಕೇಳಿದ 
ಮಂದಿಯೂ ಇಡೀ ಅರೇಬಿಯಾದಲ್ಲಿ ಇದ್ದರು. 

2. ಇಲ್ಲಿ ಅಲ್ಲಾಹನು ಈ ಆನೆಯವರು ಯಾರು, ಎಲ್ಲಿಂದ ಯಾವ ಉದ್ದೇಶಕ್ಕಾಗಿ ಬಂದಿದ್ದರು ಎಂಬುದರ ಯಾವುದೇ ವಿವರಗಳನ್ನು 
ನೀಡಲಿಲ್ಲ. ಏಕೆಂದರೆ ಈ ಎಲ್ಲಾ ವಿಷಯಗಳು ಎಲ್ಲರಿಗೂ ಗೊತ್ತಿತ್ತು. 

3. ಮೂಲದಲ್ಲಿ ಹೈ ಎಂಬ ಪದ ಬಳಕೆಯಾಗಿದೆ. ಯಾರಿಗಾದರೂ ಹಾನಿಯುಂಟು ಮಾಡಲು ಅನುಸರಿಸುವ ಗುಪ್ತ 
ಕಾರ್ಯಾಚರಣೆ ಎಂಬರ್ಥದಲ್ಲಿ ಅದನ್ನು ಪ್ರಯೋಗಿಸಲಾಗುತ್ತದೆ. ಈ ಗುಪ್ತ ಕಾರ್ಯಾಚರಣೆ ಏನಾಗಿತ್ತೆಂಬುದು ಪ್ರಶ್ನೆ. 60ಸಾವಿರದ 
ಸೇನೆ ಅನೇಕ ಆನೆಗಳೊಂದಿಗೆ ಬಹಿರಂಗವಾಗಿ ಯಮನಿನಿಂದ ಮಕ್ಕಾಕ್ಕೆ ಬಂದಿತ್ತು. ಅವರು ಕಅಬಾವನ್ನು ಧ್ವಂಸಗೊಳಿಸಲು ಬಂದಿದ್ದಾರೆ 
ಎಂಬುದನ್ನು ಬಚ್ಚಿಡಲಿಲ್ಲ ಆದ್ದರಿಂದ ಇದು ಗುಪ್ತ ಕಾರ್ಯಾಚರಣೆ ಆಗಿರಲಿಲ್ಲ. ಗುಪ್ತ ಕಾರ್ಯಾಚರಣೆ ಇತಿಯೋಪಿಯನ್ನರ 
ದುರುದ್ದೇಶವಾಗಿತ್ತು. ಅವರು ಕಅಬಾವನ್ನು ಧ್ವಂಸಗೊಳಿಸಿ, ಕುರೈಶರನ್ನು ದಮನಿಸಿ, ಇಡೀ ಅರೇಬಿಯಾದ ನಿವಾಸಿಗಳನ್ನು ಬೆದರಿಸಿ, ದಕ್ಷಿಣ 
ಅರೇಬಿಯಾದಿಂದ ಸಿರಿಯಾ ಮತ್ತು ಈಜಿಪ್ಟ್‌ನ ಕಡೆಗೆ ಹೋಗುವ ವ್ಯಾಪಾರ ಮಾರ್ಗವನ್ನು ಅರಬರಿಂದ ಕಸಿಯ ಬಯಸಿದ್ದರು. ಈ 


ಕಾಂಡ - 30 


332 ತಪ್ಪೀಮುಲ್‌ ಕುರ್‌ಆನ್‌ 


ಉದ್ದೇಶವನ್ನು ಅವರು ಬಚ್ಚಿಟ್ಟಿದ್ದರು ಮತ್ತು ಅವರ ಇಗರ್ಜಿಯನ್ನು ಅರಬರು ಅವಮಾನಿಸಿದ್ದಾಕ್ಕಾಗಿ ಅದರ ಪ್ರತೀಕಾರ ತೀರಿಸಲು ಅವರ 
ಆರಾಧನಾಲಯವನ್ನು ಧ್ವಂಸಗೊಳಿಸ ಬಯಸಿದ್ದಾರೆಂಬುದನ್ನು ಬಹಿರಂಗ ಪಡಿಸಿದ್ದರು. 

4. Ne ಮೂಲ ಪದಗಳಾಗಿವೆ. ಅಂದರೆ ಅವರ ಕಾರ್ಯಾಚರಣೆಯನ್ನು ಅವನು "ದಾರಿ ತಪ್ಪಸಿದನು'. ಆದರೆ 
ನುಡಿಗಟ್ಟಿನಲ್ಲಿ ಯಾವುದೇ ಕಾರ್ಯಾಚರಣೆಯನ್ನು ದಾರಿ ತಪ್ಪಿಸುವುದೆಂದರೆ ಅದನ್ನು ವ್ಯರ್ಥಗೊಳಿಸುವುದು ಮತ್ತು ಅದನ್ನು ತನ್ನ 
ಉದ್ದೇಶವನ್ನು ಈಡೇರಿಸುವುದರಿಂದ ವಿಫಲಗೊಳಿಸುವುದಾಗಿದೆ. ನಾವು ನಮ್ಮ ಭಾಷೆಯಲ್ಲಿ ಅವನ ಆಟ ನಡೆಯಲಿಲ್ಲಅಥವಾ ಅವನ ಬಾಣ 
ತಾಗಲಿಲ್ಲ ಎಂದು ಹೇಳಿದ ಹಾಗೆ. ಕುರ್‌ಆನ್‌ನಲ್ಲಿ ಒಂದಡೆ ಲಂ ತ್ರ) ಬತ 335 2) "ಆದರೆ ಸತ್ಯ ನಿಷೇಧಿಗಳ ಕುತಂತ್ರವು 
ವ್ಯರ್ಥವಾಗಿಯೇ ಹೊಯಿತು.' (ಮೂಮಿನ್‌: 25) ಇನ್ನೊಂದೆಡೆ ಸ! 4 ಭರ ಬ ಶೆ] “ಅಲ್ಲಾಹ್‌ ವಿಶ್ವಾಸಘಾತಕರ 
ಕುತಂತ್ರವನ್ನು ಸಫಲಗೊಳಿಸಲು ಬಿಡುವುದಿಲ್ಲ (ಯುಸುಫ್‌: 52) ಅರಬರು “ಅಮರುಲ್‌ ಕೈಸ್‌'ರನ್ನು ಪಿ "ಅಲ್‌ 
ಮಲಿಕುದ್ದಲೀಲ್‌' ಎಂದು ಕರೆಯುತ್ತಿದ್ದರು. ಅಂದರೆ ವ್ಯರ್ಥಗೊಳಿಸುವ ಅರಸ. ಏಕೆಂದರೆ ಅವನು ತನ್ನ ತಂದೆಯಿಂದ ಲಭಿಸಿದ 
ಅಧಿಕಾರವನ್ನು ಕಳೆದುಕೊಂಡನು. 

5. ಮೂಲದಲ್ಲಿ ಯ! (pb ಎಂಬ ಪದ ಬಳಕೆಯಾಗಿದೆ. ಉರ್ದುವಿನಲ್ಲಿ ಒಂದು ವಿಶಿಷ್ಟ ತರದ ಪಕ್ಚಿಗೆ 'ಅಬಾಬೀಲ್‌' ಎಂದು 
ಕರೆಯಲಾಗುತ್ತದೆ. ಆದ್ದರಿಂದ ಅಬ್ರಹನ ಸೈನ್ಯವನ್ನು ನಾಶಪಡಿಸಲು ಅದನ್ನು ಕಳಿಸಲಾಗಿತ್ತೆಂದು ನಮ್ಮಲ್ಲಿ ಸಾಮಾನ್ಯವಾಗಿ ಭಾವಿಸಲಾಗುತ್ತದೆ. 
ಆದರೆ ಅರಬಿಯಲ್ಲಿ ಇದರ ಅರ್ಥ ವಿವಿಧ ದಿಕ್ಕುಗಳಿಂದ ಬಂದ ಗುಂಪುಗಳಿಗೆ ಹೇಳಲಾಗುತ್ತಿದೆ. ಅದು ಮನುಷ್ಯರಾಗಿರಬಹುದು, 
ಪ್ರಾಣಿಗಳಾಗಿರಬಹುದು ಇಕ್ರಿಮಾ ಮತ್ತು ಕತಾದ ಹೇಳುತ್ತಾರೆ- ಈ ಪಕ್ಷಿಗಳು ಗುಂಪುಗುಂಪಾಗಿ ಕೆಂಪು ಸಮುದ್ರದ ಕಡೆಯಿಂದ 
ಬಂದಿದ್ದುವು. ಸತಈದ್‌ ಬಿನ್‌ ಜುಬೈರ್‌ ಮತ್ತು ಇಕ್ರಿಮಾ ಹೇಳುತ್ತಾರೆ - ಈ ರೀತಿಯ ಪಕ್ಷಿಗಳು ಹಿಂದೆಂದೂ ಕಾಣಸಿಕ್ಕಿರಲಿಲ್ಲ. ಅನಂತರವೂ 
ಕಂಡು ಬರಲಿಲ್ಲ, ಅವು ನಜ್ಜ್‌ನ ಪಕ್ಷಿಗಳೂ ಅಲ್ಲ, ಅರಬಿಯದ್ದೂ ಅಲ್ಲ, ಕೆಂಪು ಸಮುದ್ರ ಮತ್ತು ಅರೇಬಿಯಾದ ಮಧ್ಯೆ ಇರುವ ತೀರ 
ಪ್ರದೇಶವಾದ ತಿಹಾಮದ ಪಕ್ಷಿಗಳೂ ಅಲ್ಲ. ಇಬ್ನು ಅಬ್ಬಾಸ್‌ ಹೇಳುತ್ತಾರೆ- ಅದರ ಕೊಕ್ಕು ಪಕ್ಷಿಗಳಂತಿತ್ತು, ಕಾಲುಗಳು ನಾಯಿಯ 
ಕಾಲಿನಂತಿತ್ತು. ಇಕ್ರಿಮಾ ಹೇಳುತ್ತಾರೆ - ಅದರ ತಲೆ ಬೇಟೆ ಪಕ್ಷಿಗಳ ತಲೆಯಂತಿತ್ತು. ಸಾಮಾನ್ಯ ಎಲ್ಲಾ ವರದಿಗಾರರ ಒಮ್ಮತದ ಹೇಳಿಕೆ 
ಪ್ರಕಾರ, ಪ್ರತಿಯೊಂದು ಪಕ್ಷಿಯ ಕೊಕ್ಕಿನಲ್ಲಿ ಒಂದೊಂದು ಹಾಗೂ ಕಾಲುಗಳಲ್ಲಿ ಎರಡೆರಡು ಹರಳು ಕಲ್ಲುಗಳಿದ್ದುವು. ಮಕ್ಕಾದಲ್ಲಿ ಕೆಲವರ 
ಬಳಿ ಈ ಹರಳು ಕಲ್ಲುಗಳು ಬಹಳ ಕಾಲದ ವರೆಗೆ ಜೋಪಾನವಾಗಿತ್ತು. ನೌಫಲ್‌ ಬಿನ್‌ ಅಬೀ ಮುಆವಿಯರ ಹೇಳಿಕೆಯನ್ನು ಅಬೂ ನುಐಮ್‌ 
ಹೀಗೆ ಉದ್ದರಿಸಿದ್ದಾರೆ: ಆನೆಯವರ ಮೇಲೆ ಎಸೆಯಲಾದ ಕಲ್ಲುಗಳನ್ನು ನಾನು ನೋಡಿದ್ದೇನೆ. ಅದು ಕೆಂಪು ಮಿಶ್ರಿತ ಕಪ್ಪು ಬಣ್ಣದ ಸಣ್ಣ 
ಬೀಜದಂತಿತ್ತು. ಇಬ್ನು ಅಬ್ಬಾಸ್‌ರ ವರದಿಯನ್ನು ಅಬೂ ನುಐಮ್‌ ಹೀಗೆ ಉಲ್ಲೇಖಿಸಿದ್ದಾರೆ: ಅದು "ಚಿಲ್‌ಗೋರುಭಾ'ದಂತಿತ್ತು. ಇಬ್ನು 
ಮರ್ದೂಯರ ವರದಿಯಂತೆ, ಅದು ಆಡಿನ ಹಿಕ್ಕೆಯಂತಿತ್ತು. ಒಟ್ಟಿನಲ್ಲಿ ಎಲ್ಲಾ ಕಲ್ಲುಗಳೂ ಒಂದೇ ಆಕಾರದಲ್ಲಿರಲಾರದು. ಅವುಗಳಲ್ಲಿ 
ಅಲ್ಪ ಸ್ವಲ್ಪ ವ್ಯತ್ಯಾಸ ಖಂಡಿತ ಇರಬಹುದು. 

6. Ss ಗಜ ಮೂಲಪದಗಳಾಗಿವೆ. ಸಿಜ್ಜೀಲ್‌ನಂತಹ ಕಲ್ಲುಗಳೆಂದರ್ಥ. ಇಬ್ನು ಅಬ್ಬಾಸ್‌ ಹೇಳುತ್ತಾರೆ- ಈ ಪದವು 
ಪರ್ಶಿಯನ್‌ ಭಾಷೆಯ "ಸಂಗ್‌' ಮತ್ತು "ಗಿಲ್‌' ಪದಗಳ ಅರಬಿ ರೂಪಾಂತರವಾಗಿದೆ. ಅಂದರೆ ಅದು ಆವೆ ಮಣ್ಣಿನ ಮಿಶ್ರಣದಿಂದ 
ತಯಾರಿಸಿ, ಕಾಯಿಸಿ ಗಟ್ಟಿಗೊಳಿಸಿದ ಕಲ್ಲಾಗಿದೆ. ಕುರ್‌ಆನ್‌ನಿಂದಲೂ ಇದರ ದೃಢೀಕರಣವಾಗುತ್ತದೆ. ಹೂದ್‌ ಅಧ್ಯಾಯದ 82 ಮತ್ತು 
ಹಿಜ್ರ್‌ನ 74ನೇ ಸೂಕ್ತಗಳಲ್ಲಿ ಲೂತ್‌ ಜನಾಂಗದ ಮೇಲೆ ಸಿಜ್ಜೀಲ್‌ನ ತರದ ಕಲ್ಲುಗಳನ್ನು ವರ್ಷಿಸಲಾಯಿತೆಂದು ಹೇಳಲಾಗಿದೆ. ಇದೇ 
ಕಲ್ಲುಗಳ ಕುರಿತು ಸೂರಃ ದಾರಿಯಾತ್‌ನ 33ನೇ ಸೂಕ್ತದಲ್ಲಿ ಅದು ವಜ್ಜಿ 43) ಖ್ಯ ಎನ್ನಲಾಗಿದೆ. ಅಂದರೆ ಆವೆ ಮಣ್ಣಿನಿಂದ 
ಮಾಡಲಾದ ಕಲ್ಲುಗಳು. 

ಮೌಲಾನಾ ಹಮೀದುದ್ದೀನ್‌ ಫರಾಹಿಯವರು ಆಧುನಿಕ ಕಾಲದ ಓರ್ವ ಮಹಾ ಸಂಶೋಧಕ ವಿದ್ವಾಂಸರಾಗಿದ್ದರು. ಅವರು 
ಸೂಕ್ತದಲ್ಲಿ ಜವೆ (ನೀನು ನೋಡಿಲ್ಲವೇ) ಎಂದು ಅಭಿಸಂಬೋಧಿಸಿರುವುದು ಮಕ್ಕಾದ ನಿವಾಸಿಗಳು ಹಾಗೂ ಇತರ ಅರಬರೆಂದು 
ಹೇಳುತ್ತಾರೆ. ಅವರು ಹೇಳುವಂತೆ, ಪಕ್ಷಿಗಳು ಕಲ್ಲೆಸೆಯಲು ಬಂದಿರಲಿಲ್ಲ. ಅವು ಆನೆಯವರ ಶವಗಳನ್ನು ತಿನ್ನಲು ಬಂದಿದ್ದುವು. ಅವರು 
ಈ ಸಮರ್ಥನೆಗೆ ನೀಡಿದ ಪುರಾವೆಗಳ ಸಾರಂಶ ಹೀಗಿದೆ: ಅಬ್ದುಲ್‌ ಮುತ್ತಲಿಬ್‌ರು ಅಬ್ರಹನ ಬಳಿಗೆ ಹೋಗಿ ತನ್ನ ಒಂಟೆಗಳಿಗೆ 
ಬೇಡಿಕೆಯಿಟ್ಟಿರುವುದು ಯಾವ ರೀತಿಯಿಂದಲೂ ಒಪ್ಪತಕ್ಕದಲ್ಲ, ಅದೇ ರೀತಿ ಕುರೈಶರು ಮತ್ತು ಹಜ್ಜ್‌ ಯಾತ್ರೆಗೆ ಬಂದ ಇತರ ಅರಬರು 
ದಾಳಿಕೋರ ಸೇನೆಯನ್ನು ಪ್ರತಿರೋಧಿಸದೆ ಕಅಬಾ ಭವನವನ್ನು ಅದರಷ್ಟಕ್ಕೆ ಬಿಟ್ಟು ಗುಡ್ಡಗಳಿಗೆ ಹೋಗಿ ಅವಿತುಕೊಂಡರೆಂಬ ಮಾತೂ 
ಅರ್ಥವಾಗದ್ದು. ಆದ್ದರಿಂದ ನಿಜ ಸ್ಥಿತಿಯೇನೆಂದರೆ ಅರಬರು ಅಬ್ರಹನ ಸೇನೆಗೆ ಕಲ್ಲೆಸೆದರು ಮತ್ತು ಅಲ್ಲಾಹನು ಕಲ್ಲಿನ ಮಳೆಗೆರೆಯುವ 
ಚಂಡಮಾರುತವನ್ನು ಕಳಿಸಿ ಸೇನೆಯನ್ನು ನಿರ್ನಾಮಗೊಳಿಸಿದನು. ಅನಂತರ ಆ ಶವಗಳನ್ನು ತಿನ್ನಲು ಪಕ್ಷಿಗಳನ್ನು ಕಳಿಸಲಾಯಿತು. 


ಕಾಂಡ - 36 


105.ಅಲ್‌ ಫೀಲ್‌ 333 


ಆದರೆ ನಾವು ಮುನ್ನುಡಿಯಲ್ಲಿ ಹೇಳಿರುವಂತೆ, ವರದಿಯು ಅಬ್ದುಲ್‌ ಮುತ್ತಲಿಬ್‌ರು ಒಂಟೆಗಳನ್ನು ಕೇಳಲು ಹೋಗಿದ್ದರೆಂಬುದು 
ಮಾತ್ರವಲ್ಲ ಅವರು ಒಂಟೆಯನ್ನು ಕೇಳಲು ಹೋಗಿಲ್ಲ. ಅಬ್ರಹನನ್ನು ಕಅಬಾ ಭವನವನ್ನು ಕೆಡಹದಂತೆ ತಡೆಯಲು ಪ್ರಯತ್ನಿಸಿದರೆಂಬ 
ವರದಿಯೂ ಇದೆ. ಎಲ್ಲಾ ಅಧಿಕೃತ ವರದಿಗಳಲ್ಲಿ ಅಬ್ರಹನ ಸೇನೆಯು ಮುಹರ್ರಮ್‌ ತಿಂಗಳಲ್ಲಿ ಬಂದಿತ್ತು. ಆಗ ಹಾಜಿಗಳೆಲ್ಲ ಮರಳಿ 
ಹೋಗಿಯಾಗಿತ್ತೆಂದೂ ನಾವು ಸೂಚಿಸಿದ್ದೆವು. 60 ಸಾವಿರದ ಸೇನೆಯನ್ನು ಎದುರಿಸುವುದು ಕುರೈಶರು ಮತ್ತು ಪರಿಸರದ ಅರಬರಿಂದ ಆಗುವ 
ಕೆಲಸವಲ್ಲ, ಅಹ್‌ರಭಾಬ್‌ ಯುದ್ಧದ ವೇಳೆ ಪೂರ್ಣ ಸಿದ್ಧತೆಯ ಬಳಿಕವೂ ಅರಬ್‌ ಮುಶ್ರಿಕರು ಮತ್ತು ಅರಬ್‌ ಗೋತ್ರಗಳೆಲ್ಲಾಸೇರಿಯೂ 
10-12 ಸಾವಿರಕ್ಕಿಂತ ಹೆಚ್ಚು ಜನರಿರಲಿಲ್ಲ. ಹಾಗಿರುವಾಗ 60 ಸಾವಿರ ಬೃಹತ್‌ ಸೇನೆಯನ್ನು ಅವರು ಹೇಗೆ ಎದುರಿಸಿಯಾರು ಎಂದು ನಾವು 


ಈ ಎಲ್ಲಾ ಸಮರ್ಥನೆಗಳನ್ನು ಕಡೆಗಣಿಸಿದರೆ ಮತ್ತು ಅಲ್‌ಫೀಲ್‌ ಅಧ್ಯಾಯದ ವಾಕ್ಯಗಳ ಅನುಕ್ರಮವನ್ನು ನೋಡಿದರೆ ಈ 
ಸಮರ್ಥನೆಯು ಅದರ ವಿರುದ್ಧ ಬೀಳುತ್ತದೆ. ಕಲ್ಲುಗಳನ್ನು ಅರಬರು ಹೊಡೆದರು ಮತ್ತು ಆನೆಯವರು ನಾಶವಾದರು, ತರುವಾಯ 
ಪಕ್ಚಿಗಳು ಅವರ ಶವಗಳನ್ನು ತಿನ್ನಲು ಬಂದವು ಎಂದಾಗಿದ್ದರೆ ಅನುಕ್ರಮವು ಹೀಗಾಗುತ್ತಿತ್ತು, 


EY ಇ 
SAD ee ಯ hE lS on 
(ನೀವು ಅವರ ಮೇಲೆ ಕಾದ ಮಣ್ಣಿನ ಕಲ್ಲುಗಳನ್ನೆಸೆಯುತ್ತಿದ್ದಿರಿ, ತರುವಾಯ ಅಲ್ಲಾಹನು ಅವರನ್ನು ಜಾನುವಾರುಗಳು ತಿಂದ 
ಹೊಟ್ಟನ್ನಾಗಿ ಮಾಡಿದರು ಮತ್ತು ಅಲ್ಲಾಹನು ಪಕ್ಷಿಗಳ ಗುಂಪುಗಳನ್ನು ಕಳಿಸಿದನು.) ಆದರೆ ಇಲ್ಲಿ ಅಲ್ಲಾಹನು, ಪಕ್ಚಿಗಳ ಗುಂಪುಗಳನ್ನು 
ಕಳಿಸಿರುವುದನ್ನು ಪ್ರಸ್ತಾಪಿಸುತ್ತಾನೆ. ಅದರ ಬೆನ್ನಲ್ಲೇ ಹ ಬ ಅವರ ಮೇಲೆ ಕಲ್ಲುಗಳನ್ನೆಸೆಯುತ್ತಿದ್ದವು ಎಂದು 
ಹೇಳಿದ್ದಾನೆ. ಕೊನೆಗೆ ತರುವಾಯ ಅಲ್ಲಾಹನು ಅವರನ್ನು ಜಾನುವಾರುಗಳು ತಿಂದ ಹೊಟ್ಟನ್ನಾಗಿ ಮಾಡಿದನು ಎಂದಿದ್ದಾನೆ. 
7. ರಟ ಡನೆ ಮೂಲಪದಗಳಾಗಿವೆ. 22% ಅರ್ರಹ್ವಾನ್‌ ಅಧ್ಯಾಯದಲ್ಲೂ ಬಂದಿದೆ, ಅಟ್ಲಿ)! ಪಸೆ $5 ರಿಪ; 
ಅದರಲ್ಲಿ ಹೊಟ್ಟೂ ಇದೆ, ಕಾಳೂ ಇದೆ. ಧಾನ್ಯದ ಕಾಳಿನ ಆವರಣಕ್ಕೆ ವೂ "ಅಸ್ಟ್‌' ಎನ್ನುತ್ತಾರೆ. ಅದನ್ನು ಜಾನುವಾರುಗಳು ತಿನ್ನುತ್ತವೆ. 
ಕೆಲವು ಅದನ್ನು ಜಗಿಯುವಾಗ ಕೆಳಗೆ ಬೀಳುತ್ತವೆ. ಇನ್ನು ಕೆಲವು ಕಾಲಡಿಗೆ ಬಿದ್ದು ತುಳಿಯಲ್ಪಡುತ್ತವೆ. 


PR 
ಲ 


ಕಾಂಡ - 30 


106.ಕುರೈಶ್‌ 


ಹೆಸರು 
ಪ್ರಥಮ ಸೂಕ್ತದ ಬೆಸ “ಕುರೈಶ್‌' ಎಂಬ ಪದವನ್ನೇ ಇದರ ಹೆಸರಾಗಿ ಮಾಡಲಾಗಿದೆ. 
ಅವತೀರ್ಣಕಾಲ 
ದುಹ್ನಾಕ್‌ ಮತ್ತು ಕಲ್ಪೀಯವರು ಇದು ಮದೀನಾದಲ್ಲಿ ಅವತೀರ್ಣಗೊಂಡದ್ದೆಂದು ಹೇಳಿರುವರಾದರೂ ಬಹುಸಂಖ್ಯಾತ 

ವ್ಯಾಖ್ಯಾನಕಾರರು ಇದು ಮಕ್ಕಾದಲ್ಲಿ ಅವತೀರ್ಣಗೊಂಡಿತೆಂಬ ಬಗ್ಗೆ ಒಮ್ಮತ ಹೊಂದಿದ್ದಾರೆ. ಇದು ಮಕ್ಕಾದ್ದೆಂಬುದಕ್ಕೆ ಈ 
ಅಧ್ಯಾಯದ ಆ) 4 ಛಿ) (ಈ ಗೃಹದ ಪ್ರಭು)ಎಂಬ ಪದದಲ್ಲೇ ಸ್ಪಷ್ಟ ಸಾಕ್ಟ್ಯವಿದೆ. ಇದು ಮದೀನಾದಲ್ಲಾಗಿದ್ದರೆ 
"ಕಅಬಾ ಭವನ'ಕ್ಕೆ ಈ ಗೃಹ ಎಂಬ ಪದ ಹೇಗೆ ಸೂಕ್ತವಾದೀತು? ಇದರ ವಿಷಯಕ್ಕೆ ಅಲ್‌ಫೀಲ್‌ ಅಧ್ಯಾಯದೊಂದಿಗೆ ಇರುವ 
ಗಾಢ ಸಂಬಂಧದಿಂದಾಗಿ ಇದು ಆ ಅಧ್ಯಾಯದ ಬೆನ್ನಲ್ಲೇ ಅವತೀರ್ಣಗೊಂಡಿರಬೇಕೆಂದು ಭಾಸವಾಗುತ್ತದೆ. ಎರಡು ಅಧ್ಯಾಯಗಳ 
ಈ ಸಂಬಂಧದ ಕಾರಣ ಕೆಲವು ಪ್ರಾಚೀನ ವಿದ್ವಾಂಸರು ಇವೆರಡೂ ಒಂದೇ ಅಧ್ಯಾಯವಾಗಿದೆಯೆಂಬ ನಿಲುವು ತಾಳಿದ್ದಾರೆ. 
ಈ ಅಭಿಪ್ರಾಯಕ್ಕೆ ಉಬೈ ಬಿನ್‌ ಕಅಬ್‌ರ ಮುಸ್ಟಫ್‌ ಗ್ರಂಥದಲ್ಲಿ ಎರಡನ್ನೂ ಜೊತೆಯಾಗಿ ಬರೆಯಲಾಗಿದೆ. ಮಧ್ಯದಲ್ಲಿ ಬಿಸ್ಸಿಲ್ಲಾ 
ಬರೆಯಲಾಗಿರಲಿಲ್ಲವೆಂಬ ವರದಿಯೇ ಆಧಾರವಾಗಿದೆ. ಅಷ್ಟೇ ಅಲ್ಲ, ಒಮ್ಮೆ ಉಮರ್‌(ರ) ನಮಾರು್‌್‌ನಲ್ಲಿ ಎರಡನ್ನು ಸೇರಿಸಿ 
ಮಧ್ಯದಲ್ಲಿ ತಡೆಯಿಲ್ಲದೇ ಪಠಿಸಿದರು. ಆದರೆ ಈ ಅಭಿಪ್ರಾಯವು ಸ್ವೀಕಾರಾರ್ಹವಲ್ಲ. ಏಕೆಂದರೆ ಉಸ್ಸಾನ್‌(ರ) ಅವರು ಬಹು 
ದೊಡ್ಡ ಸಂಖ್ಯೆಯ ಸಹಾಬಿಗಳ ಸಹಕಾರದೊಂದಿಗೆ ಸರಕಾರಿ ಮಟ್ಟದಲ್ಲಿ ತಯಾರಿಸಿ ಇಸ್ಲಾಮೀ ರಾಷ್ಟಗಳ ಕೇಂದ್ರಗಳಿಗೆ 
ಕಳಿಸಲಾದ ಮುಸ್ನಫ್‌ನಲ್ಲಿ ಈ ಎರಡು ಅಧ್ಯಾಯಗಳ ಮಧ್ಯೆ ಬಿಸ್ಟಿಲ್ಲಾ ಬರೆಯಲಾಗಿತ್ತು. ಅಂದಿನಿಂದ ಇಂದಿನವರೆಗೂ 
ಲೋಕದಾದ್ಯಂತದ ಮುಸ್ಟಫ್‌ಗಳಲ್ಲಿ ಇವೆರಡನ್ನೂ ಪ್ರತ್ಯೇಕ ಅಧ್ಯಾಯಗಳಾಗಿ ಬರೆಯಲಾಗುತ್ತಿದೆ. ಈ ಎರಡು ಅಧ್ಯಾಯಗಳ 
ಮಧ್ಯೆ ಇರುವ ವಿವರಣಾ ಶೈಲಿಯಿಂದಲೂ ಇವೆರಡೂ ಬೇರೆ-ಬೇರೆ ಅಧ್ಯಾಯಗಳಾಗಿಯೇ ಗೋಚರಿಸುತ್ತದೆ. 
ಐತಿಹಾಸಿಕ ಹಿನ್ನಲೆ 

`` ಈ ಅಧ್ಯಾಯವನ್ನು ಚೆನ್ನಾಗಿ ಗ್ರಹಿಸಬೇಕಾದರೆ, ಇದರ ವಿಷಯ ಮತ್ತು ಅಲ್‌ಫೀಲ್‌ ಅಧ್ಯಾಯದ ವಿಷಯಗಳಿಗೆ ಗಾಢ 
ಸಂಬಂಧವಿರುವ ಐತಿಹಾಸಿಕ ಹಿನ್ನೆಲೆಯನ್ನು ದೃಷ್ಟಿಯಲ್ಲಿರಿಸಬೇಕು. ಕುರೈಶ್‌ ಗೋತ್ರವು ಪ್ರವಾದಿ(ಸ) ಅವರ ಪಿತಾಮಹ 
ಕುಸಯ್ಯ್‌ ಬಿನ್‌ ಕಿಲಾಬ್‌ರ ಕಾಲದವರೆಗೆ ಅರೇಬಿಯಾದಲ್ಲಿ ಹರಡಿಕೊಂಡಿತ್ತು. ಪ್ರಪ್ರಥಮವಾಗಿ ಕುಸಯ್ಯ್‌ ರವರು ಅವರನ್ನು 
ಮಕ್ಕಾದಲ್ಲಿ ಒಂದುಗೂಡಿಸಿದರು. ಬೈತುಲ್ಲಾ(ಕಅಬಾ)ದ ಮೇಲ್ಲೀಚಾರಣೆಯು ಈ ಗೋತ್ರದ ಕೈಗೆ ಬಂತು. ಇದರಿಂದಾಗಿಯೇ 
ಕುಸಯ್ಯ್‌ರಿಗೆ ಟಿ (ಒಂದುಗೂಡಿಸುವವರು) ಎಂಬ ಬಿರುದು ಸಿಕ್ಕಿತು. ಈ ವ್ಯಕ್ತಿಯು ತನ್ನ ಉನ್ನತ ಮಟ್ಟದ ಜಾಣ್ಮೆಯಿಂದ 
ಮಕ್ಕಾದಲ್ಲಿ ಒಂದು ನಗರಾಡಳಿತಕ್ಕೆ ಅಡಿಪಾಯ ಹಾಕಿದರು. ಅರೇಬಿಯಾದ ಆಸುಪಾಸಿನಿಂದ ಬರುವ ಹಜ್ಜ್‌ ಯಾತ್ರಿಕರಿಗೆ 
ಅತ್ಯುತ್ತಮ ವ್ಯವಸ್ಥೆ ಮಾಡಿದರು. ಅದರಿಂದಾಗಿ ಅರೇಬಿಯಾದ ಎಲ್ಲ ಗೋತ್ರಗಳು ಮತ್ತು ಪ್ರದೇಶಗಳಲ್ಲಿ ಮೆಲ್ಲಮೆಲ್ಲನೆ 
ಕುರೈಶರ ಪ್ರಭಾವ ನೆಲೆಯೂರುತ್ತಾ ಹೋಯಿತು. ಕುಸಯ್ಯ್‌ರ ನಂತರ ಅವರ ಪುತ್ರರಾದ ಅಬ್ದು ಮನಾಫ್‌ ಮತ್ತು 
ಅಬ್ದುದ್ದಾರ್‌ರ ಮಧ್ಯೆ ಮಕ್ಕಾದ ಆಡಳಿತದ ಹುದ್ದೆಗಳು ಹಂಚಲ್ಪಟ್ಟವು. ಆದರೆ ಇಬ್ಬರ ಪೈಕಿ ಅಬ್ದು ಮನಾಫ್‌ರಿಗೆ ತಂದೆಯ 
ಕಾಲದಲ್ಲೇ ಹೆಚ್ಚು ಖ್ಯಾತಿ ದೊರಕಿತ್ತು. ಅರೇಬಿಯಾದಲ್ಲಿ ಗೌರವಾದರಗಳು ಅಂಗೀಕರಿಸಲ್ಪಟ್ಟಿತ್ತು. ಅಬ್ದು ಮನಾಫ್‌ರ ನಾಲ್ಡರು 
ಪುತ್ರರಿದ್ದರು. ಹಾಶಿಮ್‌, ಅಬ್ದುತ್ತಮ್ಸ್‌ ಮುತ್ತಲಿಬ್‌ ಮತ್ತು ನೌಫಲ್‌. ಅವರ ಪೈಕಿ ಅಬ್ದುಲ್‌ ಮುತ್ತಲಿಬ್‌ರ ತಂದೆ ಮತ್ತು 
ಪ್ರವಾದಿ(ಸ) ಅವರ ಪಿಶಾಮಹರಾದ ಹಾಶಿಮ್‌ರಿಗೆ ಮೊತ್ತಮೊದಲು ಪೂರ್ವದ ದೇಶಗಳು ಹಾಗೂ ಸಿರಿಯಾ ಮತ್ತು ಈಜಿಪ್ಟ್‌ನ 
ಮಧ್ಯದ ಅರೇಬಿಯಾದ ಮಾರ್ಗ ಅಂತಾರಾಷ್ಟೀಯ ವಾಣಿಜ್ಯದಲ್ಲಿ ಸೇರಬೇಕೆಂಬ ಆಲೋಚನೆ ಹೊಳೆಯಿತು. ಜೊತೆಗೆ ಅರಬರ 


ಕಾಂಡ - 39 


106. ಕುರೈತ್‌ 335 


ಅಗತ್ಯದ ಸಾಮಾನುಗಳನ್ನು ಮಾರ್ಗ ಮಧ್ಯದ ಗೋತ್ರಗಳು ಖರೀದಿಸುವಂತಾಗಲು ಮತ್ತು ಮಕ್ಕಾದ ಮಾರುಕಟ್ಟೆಯಲ್ಲಿ ದೇಶ 
ದೊಳಗಿನ ವ್ಯಾಪಾರಿಗಳು ಸಾಮಾನು ಖರೀದಿಸಲು ಬರುವಂತಾಗಲು ಈ ಯೋಚನೆಯ ಅಗತ್ಯವಾಗಿತ್ತು. ಇದು ಉತ್ತರದ 
ಪ್ರದೇಶಗಳು ಮತ್ತು ಪರ್ಶಿಯನ್‌ ಕೊಲ್ಲಿಯ ಮಾರ್ಗಗಳ ಮೂಲಕ ರೋಮನ್‌ ಸಾಮ್ರಾಜ್ಯ ಮತ್ತು ಪೂರ್ವ ದೇಶಗಳ ಮಧ್ಯೆ 
ನಡೆಯುತ್ತಿದ್ದ ಅಂತಾರಾಷ್ಟ್ರೀಯ ವ್ಯಾಪಾರದ ಮೇಲೆ ಇರಾನಿನ ಸಾಸಾನಿ ಆಡಳಿತ ಪ್ರಾಬಲ್ಯ ಹೊಂದಿದ್ದಂತಹ ಕಾಲವಾಗಿತ್ತು. 
' ಆದ್ದರಿಂದ ದಕ್ಷಿಣ ಅರೇಬಿಯಾದಿಂದ ಕೆಂಪು ಸಮುದ್ರದ ತೀರದ ಜೊತೆ ಜೊತೆಗೆ ಸಿರಿಯಾ ಮತ್ತು ಈಜಿಪ್ಟ್‌ಗೆ ಸಾಗುತ್ತಿದ್ದ 
ವ್ಯಾಪಾರ ಮಾರ್ಗದ ವ್ಯಾಪಾರವು ಬಹಳ ಪ್ರಗತಿ ಹೊಂದಿತ್ತು. ಇತರ ಅರಬ್‌ ವ್ಯಾಪಾರಿಗಳಿಂತ ಕುರೈಶರಿಗೆ ಈ ಸೌಲಭ್ಯ 
ದೊರಕಲು ಹೆದ್ದಾರಿಯ ಎಲ್ಲಾ ಗೋತ್ರಗಳು ದೇವಭವನದ ಪರಿಚಾರಕರೆಂಬ ನೆಲೆಯಲ್ಲಿ ಅವರನ್ನು ಗೌರವಿಸುತ್ತಿದ್ದುದೇ ಆಗಿತ್ತು. 
ಹಜ್ಜ್‌ ಯಾತ್ರೆಯ ಕಾಲದಲ್ಲಿ ಬಹಳ ಉದಾರತೆಯಿಂದ ಹಾಜಿಗಳ ಸೇವೆಗೈಯುತ್ತಿದ್ದ ಕುರೈಶರಿಗೆ ಎಲ್ಲರೂ ಆಭಾರಿಯಾಗಿದ್ದರು. 
ತಮ್ಮ ವ್ಯಾಪಾರಿ ತಂಡಗಳ ಮೇಲೆ ಆಕ್ರಮಣವಾದೀತೆಂಬ ಭಯ ಅವರಿಗಿರಲಿಲ್ಲ. ಇತರ ವ್ಯಾಪಾರಿ ತಂಡಗಳಿಂದ ವಸೂಲು 
ಮಾಡುತ್ತಿದ್ದ ದೊಡ್ಡ ಮೊತ್ತದ ಕಂದಾಯವನ್ನು ಕುರೈಶರಿಂದ ವಸೂಲು ಮಾಡುವಂತಿರಲಿಲ್ಲ. ಈ ಎಲ್ಲಾ ಮಗ್ಗುಲುಗಳನ್ನು 
ನೋಡಿ ಹಾಶಿಮ್‌ರು ಈ ಯೋಜನೆಯನ್ನು ಹಾಕಿದ್ದರು. ಇದರಲ್ಲಿ ತನ್ನ ಮೂವರು ಸಹೋದರರನ್ನು ಸೇರಿಸಿಕೊಂಡರು. 
ಸಿರಿಯದ ಗಸ್ಸಾನ್‌ ರಾಜನಿಂದ ಹಾಶಿಮ್‌, ಇತಿಯೋಪಿಯಾದ ಅರಸನಿಂದ ಅಬ್ದುಶಮ್ಸ್‌ ಚ ಯಮನಿನ ಮುಖಂಡರಿಂದ 
ಮುತ್ತಲಿಬ್‌ ಮತ್ತು ಇರಾಕ್‌- ಇರಾನ್‌ಗಳ ಸರಕಾರಗಳಿಂದ ನೌಫಲ್‌ ವಾಣಿಜ್ಯ ಸೌಲಭ್ಯಗಳನ್ನು ಪಡೆದುಕೊಂಡರು. ಅದರಿಂದಾಗಿ 
ಅವರ ವ್ಯಾಪಾರವು ತೀವ್ರಗತಿಯಿಂದ ಪ್ರಗತಿ ಸಾಧಿಸಿತು. ಈ ಕಾರಣದಿಂದಲೇ ನಾಲ್ಡರು ಸಹೋದರರು ಘ್‌ "ವೃತ್ತಿಪರ 
ವ್ಯಾಪಾರಿಗಳು' ಎಂದು ಖ್ಯಾತರಾದರು. ಇವರು ಸುತ್ತಮುತ್ತಲಿನ ಗೋತ್ರಗಳು ಮತ್ತು ರಾಜ್ಯಗಳೊಂದಿಗೆ ಇರಿಸಿದ ಸಂಬಂಧದಿಂದಾಗಿ 
ಅವರನ್ನು ಘಟ್ಟ ಟಿ! "ಅಸ್ಟಾಬುಲ್‌ ಈಲಾಫ್‌' ಎಂದು ಕರೆಯಲಾಗುತ್ತದೆ. ಅನುರಾಗ ಉಂಟು ಮಾಡುವವರು 
ಎಂಬುದು ಇದರ ಅರ್ಥ. ತ್ತ 
ಈ ವ್ಯಾಪಾರದ ಕಾರಣದಿಂದಾಗಿ ಕುಠೈಶರಿಗೆ ಸಿರಿಯಾ, ಈಜಿಪ್ಟ್‌, ಇರಾಕ್‌, ಇರಾನ್‌, ಯಮನ್‌ ಮತ್ತು ಇತಿಯೋಪಿಯಾದ 
ದೇಶಗಳೊಂದಿಗೆ ಸಂಪರ್ಕಕ್ಕೆ ಅವಕಾಶ ಲಭಿಸಿತ್ತು. ಮತ್ತು ವಿವಿಧ ದೇಶಗಳ ನಾಗರಿಕತೆ ಮತ್ತು ಸಾಂಸ್ಕೃತಿಕತೆಯನ್ನು ನೇರವಾಗಿ 
ನೋಡಲು ಅವಕಾಶ ಲಿಭಿಸಿತು. ಆದುದರಿಂದ ಅವರ ಜೀವನ ಮಟ್ಟ ಬಹಳ ಉನ್ನತಿಯತ್ತ ಸಾಗಿತು. ಅರಬರ ಇತರ ಯಾವುದೇ 
ಗೋತ್ರಕ್ಕೂ ಅವರೊಂದಿಗೆ ಸ್ಪರ್ದಿಸಲಾಗಲಿಲ್ಲ. ಆರ್ಥಿಕತೆಯಲ್ಲೂ ಅವರು ಅರೇಬಿಯಾದ ಎಲ್ಲರ ಮೇಲೂ ಪ್ರಾಬಲ್ಯ ಪಡೆದರು. 
ಮಕ್ಕಾನಗರವು ಇಡೀ ಅರಬ್‌ ಪರ್ಯಾಯ ದೀಪದಲ್ಲೇ ಅತಿದೊಡ್ಡ ವ್ಯಾಪಾರ ಕೇಂದ್ರವಾಗಿ ಪರಿಣಮಿಸಿತು. ಈ ಅಂತಾರಾಷ್ಟ್ರೀಯ 
ಸಂಪರ್ಕದಿಂದಾಗಿ ಈ ಜನರು ಇರಾಕಿನಿಂದ, ಮುಂದೆ ಪವಿತ್ರ ಕುರ್‌ಆನನ್ನು ಬರೆಯಲು ಉಪಯೋಗಿಸಿದ ಲಿಪಿಯನ್ನು 
ತಂದರು. ಇದು ಅವರಿಗಾದ ದೊಡ್ಡ ಪ್ರಯೋಜನವಾಗಿತ್ತು. ಅರೇಬಿಯಾದ ಯಾವುದೇ ಗೋತ್ರದಲ್ಲೂ ಕುರೈಶರಷ್ಟು ಓದು 
ಬರಹ ಬಲ್ಲಂತಹವರು ಇರಲಿಲ್ಲ. ಈ ಕಾರಣದಿಂದಲೇ ಪ್ರವಾದಿಯವರು(ಸ) ಓ1854ೆ ಬಿ “ಕುರೈಶರು ಜನರ 
ನಾಯಕರು' ಎಂದು ಕರೆದಿರುವುದು. (ಮುಸ್ನದ್‌ ಅಷ್ಟದ್‌, ಅಮ್ರ್‌ ಬಿನ್‌ ಆಸ್ರ್‌ರ ವರದಿ) ಬೈಹಕಿಯಲ್ಲಿ ಆಲೀಯವರು ವರದಿ 
ಮಾಡಿದಂತೆ ಪ್ರವಾದಿ(ಸ) ಹೇಳಿದರು: ಬಸ ಹೂ ಹಿ ಸು ಆಚ ನ ೫ 85 (ಮೊದಲು ಅರಬರ 
ನೇತೃತ್ವವನ್ನು ಹಿಮ್ಯರ್‌ ಗೋತ್ರದವರಲ್ಲಿತ್ತು. ಅನಂತರ ಅಲ್ಲಾಹನು ಅವರಿಂದ ಕಿತ್ತು ಕುರೈಶರಿಗೆ ನೀಡಿದನು.) ಕುರೈಶರು 
ಅಭಿವೃದ್ಧಿ ಪಥದಲ್ಲಿ ಮುಂದುವರಿಯುತ್ತಿರುವಾಗಲೇ ಮಕ್ಕಾದ ಮೇಲೆ ಅಬ್ರಹನ ದಾಳಿ ನಡೆಯಿತು. ಆಗ ಪವಿತ್ರ ನಗರವನ್ನು 
ಜಯಿಸುವಲ್ಲಿ ಮತ್ತು ಕಅಬಾ ಭವನವನ್ನು ಧ್ವಂಸಗೊಳಿಸುವಲ್ಲಿ ಅಬ್ರಹ ಯಶಸ್ವಿಯಾಗಿರುತ್ತಿದ್ದರೆ ಕುರೈಶರು ಮಾತ್ರವಲ್ಲ ಸ್ವತಃ 
ಕಅಬಾದ ಪ್ರತಿಷ್ಠೆಯೂ ಕೊನೆಗೊಳ್ಳುತ್ತಿತ್ತು. ಈ ಭವನವು ನಿಜವಾಗಿಯೂ ಅಲ್ಲಾಹನದ್ದೇ ಎಂಬ ಅಜ್ಞಾನ ಕಾಲದ ಅರಬರ 
ನಂಬಿಕೆ ಅಲ್ಲೋಲ ಕಲ್ಲೋಲವಾಗುತಿತ್ತು. ಈ ಭವನದ ಪರಿಚಾರಕರೆಂಬ ನೆಲೆಯಲ್ಲಿ ಇಡೀ ದೇಶದಲ್ಲಿಕುರೈಶರಿಗಿದ್ದಗೌರವಾದರಗಳು 
ಒಮ್ಮೆಲೇ ಕೊನೆಗೊಳ್ಳುತ್ತಿತ್ತು. ಮಕ್ಕಾದ ವರೆಗಿನ ಇತಿಯೋಪಿಯನ್ನರ ಮುನ್ನಡೆಯಿಂದಾಗಿ ರೋಮನ್‌ ಸಾಮ್ರಾಜ್ಯವು ಮುಂದೆ 
ಬಂದು ಸಿರಿಯ ಮತ್ತು ಮಕ್ಕಾದ ನಡುವಿನ ವ್ಯಾಪಾರ ಮಾರ್ಗವನ್ನು ತಾನೇ ಸ್ವಾಧೀನ ಪಡಿಸುತ್ತಿತ್ತು. ಕುರೈಶರ ಸ್ಥಿತಿಯು 
ಕುಸಯ್ಯ್‌ ಬಿನ್‌ ಕಿಲಾಬ್‌ರ ಕಾಲಕ್ಕಿಂತ ಹಿಂದಿನ ಸ್ಥಿತಿಗೆ ತಲುಪುತ್ತಿತ್ತು. ಆದರೆ ಅಲ್ಲಾಹನು ತನ್ನ ಮಹಿಮೆಯಿಂದ ಪಕ್ಷಿಗಳ ಸೇನೆಯ 


ಕಾಂಡ - 30 


336 ತಪ್ಪೀಮುಲ್‌ ಕುರ್‌ಆನ್‌ 


ಮೂಲಕ ಕಲ್ಲುಗಳ ಮಳೆ ಸುರಿಸಿ ಅಬ್ರಹನ 60 ಸಾವಿರದ ಸೇನೆಯನ್ನು ಸಂಪೂರ್ಣ ನಾಶಪಡಿಸಿಬಿಟ್ಟನು. ಮಕ್ಕಾದಿಂದ 
ಯಮನಿನ ವರೆಗಿನ ಎಲ್ಲ ಮಾರ್ಗಗಳಲ್ಲೂ ಅಲ್ಲಲ್ಲಿ ಈ ನಾಶಗೊಂಡ ಸೇನೆಯ ಯೋಧರು ಬಿದ್ದು ಬಿದ್ದು ಸತ್ತಾಗ ಕಅಬಾ 
ಭವನವು ಅಲ್ಲಾಹನ ಗೃಹವೇ ಆಗಿದೆಯೆಂಬ ನಂಬಿಕೆಯು ಎಲ್ಲ ಅರಬರಲ್ಲೂ ಹಿಂದೆಂದಿಗಿಂತಲೂ ಹೆಚ್ಚು ಬಲವಾಯಿತು. 
ಅದರೊಂದಿಗೆ ಕುರೈಶರ ಪ್ರತಿಷ್ಟೆಯೂ ಮೊದಲಿಗಿಂತಲೂ ಹೆಚ್ಚಾಯಿತು. ಈ ಅರಬರಿಗೆ ತಮ್ಮ ಮೇಲೆ ಅಲ್ಲಾಹನ ವಿಶೇಷ 
ಅನುಗ್ರಹವಿದೆಯೆಂಬ ನಂಬಿಕೆಯು ದೃಢವಾಯಿತು. ಅವರು ಯಾವುದೇ ಭೀತಿಯಿಲ್ಲದೇ ಅರೇಬಿಯಾದ ಭಾಗಗಳಿಗೂ 
ಹೋಗುತ್ತಿದ್ದರು ' ಮತ್ತು ತಮ್ಮ ವ್ಯಾಪಾರಿ ತಂಡದೊಂದಿಗೆ ಎಲ್ಲ ಪ್ರದೇಶಗಳಿಂದಲೂ ಹಾದು ಹೋಗುತ್ತಿದ್ದರು. ಅವರನ್ನು 
ಕೆಣಕುವ ಧೈರ್ಯ ಯಾರಿಗೂ ಇರಲಿಲ್ಲ ಅವರನ್ನು ಛೇಡಿಸುವುದಂತಿರಲಿ, ಅವರ ರಕ್ಷಣೆಯಲ್ಲಿ ಕುರೈಶಿಯಲ್ಲದವರು ಯಾರಾದರೂ 
ಇದ್ದರೆ ಅವರನ್ನು ಮುಟ್ಟುತ್ತಿರಲಿಲ್ಲ. 
ಉಪಸಂಹಾರ 

ಪ್ರವಾದಿ(ಸ) ಅವರ ನೇಮಕದ ಕಾಲದಲ್ಲಿದ್ದ ಈ ಸ್ಥಿತಿ ಎಲ್ಲರಿಗೂ ತಿಳಿದಿತ್ತು. ಆದ್ದರಿಂದ ಅದನ್ನು ಪ್ರಸ್ತಾಪಿಸುವ 
ಅಗತ್ಯವಿರಲಿಲ್ಲ. ಈ ಕಾರಣದಿಂದಾಗಿಯೇ ಈ ಅಧ್ಯಾಯದಲ್ಲಿ ಕೇವಲ ನಾಲ್ಕು ಸಂಕ್ಷಿಪ್ತ ವಾಕ್ಯಗಳಲ್ಲಿ ಕುರೈಶರಿಗೆ ಇಷ್ಟೇ ಹೇಳಿ 
ಸಾಕು ಮಾಡಲಾಗಿದೆ. ಈ ಗೃಹ(ಕಅಬಾ ಭವನ)ವು ಅಲ್ಲಾಹನದ್ದಾಗಿದೆ, ಮೂರ್ತಿಗಳದ್ದಲ್ಲವೆಂಬುದನ್ನು ನೀವೇ ಒಪ್ಪುತ್ತೀರಿ. ಈ 
ಗೃಹದಿಂದಾಗಿ ನಿಮಗೆ ಶಾಂತಿ ದಯಪಾಲಿಸಿರುವುದು ಆತನೇ, ನಿಮ್ಮ ವ್ಯಾಪಾರ ವಹಿವಾಟುಗಳಲ್ಲಿ ಅಭಿವೃದ್ದಿಯನ್ನು 
ನೀಡಿರುವುದು, ನಿಮ್ಮನ್ನು ಹಸಿವಿನಿಂದ ಪಾರುಗೊಳಿಸಿ ಈ ಐಶ್ವರ್ಯವನ್ನು ನೀಡಿರುವುದು ಎಲ್ಲವೂ ಅಲ್ಲಾಹನೇ ಎಂಬುದು 
ನಿಮಗೆ ತಿಳಿದಿರುವಾಗ ನೀವು ಅವನನ್ನು ಮಾತ್ರ ಆರಾಧಿಸಬೇಕು. 


ಕಾಂಡ - 30 


ತ್‌ 3% ೯ ತ 
ಜಾ 
106. ಕುರೈಶ್‌ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು: 4 ರುಕೂಚ್‌; 1 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


ಗ್‌ ಹಟ ಲೌ ಚಟ್ಟ Mi 22 ಹೇ 0] ~ 

EMO INS ಜಯ OLSEN ಪಿಸಿ“ ಯ್ರು 
£೬ ಎಡಿ ೨೨ uD 
OSES NS 5 I Ml 

(1-4) ಕುರೈಶರು ಪರಿಚಿತರಾಮದಕ್ಕಾಗಿ" (ಅಂದರೆ) ಚಳಿಗಾಲ ಮತ್ತು ಬೇಸಗೆಯ ಪ್ರಯಾಣಗಳಿಗೆ 


ಪರಿಚಿತರಾದುದಕ್ಕಾಗಿ? ಅವರು ಈ ಭವನದ ಪ್ರಭುವಿನ ದಾಸ್ಯಆರಾಧನೆ ಮಾಡಲಿ. ಅವನು ಅವರನ್ನು ಹಸಿವೆಯಿಂದ 
ಪಾರುಗೊಳಿಸಿ ಅವರಿಗೆ ಉಣಿಸಿದನು" ಮತ್ತು ಭಯದಿಂದ ರಕ್ಷಿಸಿ ಶಾಂತಿ ಪ್ರದಾನ ಮಾಡಿದನು. 


3R- 


1. ಮೂಲದಲ್ಲಿ ಬತ SLY “ಲಿಈಲಾಫಿ ಕುರೈಶಿನ್‌' ಎಂಬ ಪದಗಳಿವೆ. ಟ್ರ "ಈಲಾಫ್‌'ನ ಅರ್ಥ ಒಗ್ಗಿಕೊಳ್ಳುವುದು, 
ಪರಿಚಿತವಾಗುವುದು, ಒಡೆದ ಬಳಿಕ ಮತ್ತೆ ಸೇರಿಕೊಳ್ಳುವುದು ಹಾಗೂ ಒಂದು ವಿಷಯ ಅಭ್ಯಾಸವಾಗಿ ಮಾಡಿಕೊಳ್ಳುವುದಾಗಿದೆ. ಈಲಾಫ್‌ 
ಪದಕ್ಕೆ ಮೊದಲು "ಟೆ' ಲಾಮ್‌ ಎಂಬ ಪದವು ಆಶ್ಚರ್ಯಸೂಚಕೆ ಪದವೆಂದು ಅರಬಿ ಭಾಷಾ ತಜ್ಞರು ಹೇಳುತ್ತಾರೆ. ಈ ದೃಷ್ಟಿಯಿಂದ 
ತೆ SAY "ಲಿಈಲಾಫಿ ಕುರೈಶಿನ್‌' ಎಂಬುದರ ಅರ್ಥವು ಕುರೈಶರ ವರ್ತನೆಯು ಆಶ್ಚರ್ಯಕರವಾಗಿದೆ ಎಂದಾಗುತ್ತದೆ. ಉದಾ: 
ಅರಬರು ಹೇಳುತ್ತಾರೆ: ಬ ಹ 0) ಸೆ (ಈ ರುದ್‌ನನ್ನು ನೋಡಿ ನಾವು ಅವನೊಂದಿಗೆ ಎಷ್ಟು ಉತ್ತಮವಾಗಿ ವರ್ತಿಸಿದ್ದೇವೆ ಮತ್ತು 
ಅವನು ನಮ್ಮೊಂದಿಗೆ ಏನು ಮಾಡಿದ?) ಆದ್ದರಿಂದ ಈ ಟಿ 'ಲಿಈಲಾಫಿ ಕುರೈಶಿನ್‌'ನ ಅರ್ಥ ಕುರೈಶರ ವರ್ತನೆ ಬಹಳ 
ಆಶ್ಚರ್ಯಕರವಾಗಿದೆ. ಅವರು ಅಲ್ಲಾಹನ ಅನುಗ್ರಹದಿಂದಲೇ ಛಿದ್ರಗೊಂಡಿದ್ದವರು ಪುನಃ ಸೇರಿಕೊಂಡಿದ್ದಾರೆ. ಅವರ ಸಂಪನ್ನತೆಗೆ 
ಆಧಾರವಾಗಿರುವ ವ್ಯಾಪಾರದ ಪ್ರಮಾಣದಿಂದ ಪರಿಚಿತರಾದರು. ಆದರೆ ಅವರು ಅದೇ ಅಲ್ಲಾಹನ ಆರಾಧನೆಯಿಂದ ವಿಮುಖರಾಗುತ್ತಿದ್ದಾರೆ. 
ಇದು ಅಖ್ದಾಸ್‌, ಕಿಸಾಈ ಮತ್ತು ಫರಾಆ್‌ರ ಅಭಿಪ್ರಾಯವಾಗಿದೆ. ಈ ಅಭಿಪ್ರಾಯಕ್ಕೆ ಆದ್ಯತೆ ನೀಡುತ್ತಾ ಇಬ್ನು ಜರೀರ್‌ ಬರೆಯುತ್ತಾರೆ: 
ಅರಬರು 'ಛೆ' "ಲಾಮ್‌'ನ ನಂತರ ಯಾವುದಾದರೂ ವಿಷಯವನ್ನು ಹೇಳಿದರೆ ಅದು ಆ ವ್ಯಕ್ತಿಯ ವರ್ತನೆ ಅತ್ಯಾಶ್ಚರ್ಯಕರವೆಂಬುದನ್ನು 
ವ್ಯಕ್ತಪಡಿಸಲು ಸಾಕಾಗುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ರುಮಖ್ಯರಿ ಹೇಳುತ್ತಾರೆ- ಈ "ಲೆ' "ಲಾಮ್‌'ನ ಸಂಬಂಧ ಮುಂದಿನ ವಾಕ್ಯದೊಂದಿಗಿದೆ. 
"ಟೆ' 'ಲಾಮ್‌' ಇದರ ಅರ್ಥ ಹೀಗಿದೆ- ಕುರೈಶರ ಮೇಲೆ ಅಲ್ಲಾಹನ ಅನುಗ್ರಹಗಳಿಗೆ ಲೆಕ್ಕಮಿತಿಯಿಲ್ಲಆದರೆ ಬೇರಾವುದೇ ಅನುಗ್ರಹದಿಂದಾಗಿ 
ಅಲ್ಲ, ಈ ಒಂದು ಅನುಗ್ರಹದ ಕಾರಣದಿಂದಾಗಿ ಎ2! 44 $51148 ಅವರು ಅಲ್ಲಾಹನ ದಾಸ್ಯ ಆರಾಧನೆ ಮಾಡಲಿ. ಅವನ 
ಅನುಗ್ರಹದಿಂದಾಗಿಯೇ ಅವರು ಈ ವ್ಯಾಪಾರ ಪ್ರಯಾಣಗಳಿಗೆ ಒಗ್ಗಿ ಹೋಗಿರುವರು. ಏಕೆಂದರೆ ಅವರ ಮೇಲೆ ಈ ಅನುಗ್ರಹವೇ 
ಬಹುದೊಡ್ಡ ಔದಾರ್ಯವಾಗಿದೆ. 

2. ಬೇಸಿಗೆ ಮತ್ತು ಚಳಿಗಾಲದ ಪ್ರಯಾಣವೆಂದರೆ , ಬೇಸಿಗೆ ಕಾಲದಲ್ಲಿಕುರೈಶರು ತಮ್ಮ ವ್ಯಾಪಾರಕ್ಕಾಗಿ ಸಿರಿಯಾ ಮತ್ತು ಫೆಲೆಸ್ತೀನಿನ 
ಕಡೆಗೆ ಪ್ರಯಾಣಿಸುತ್ತಿದ್ದರು. ಏಕೆಂದರೆ ಅದು ತಂಪು ಪ್ರದೇಶಗಳಾಗಿವೆ. ಚಳಿಗಾಲದಲ್ಲಿ ಅವರು ದಕ್ಷಿ ಣ ಅರೇಬಿಯಾದ ಕಡೆಗೆ ಹೋಗುತ್ತಿದ್ದರು. 
ಏಕೆಂದರೆ ಅದು ಬೆಚ್ಚನೆಯ ಪ್ರದೇಶಗಳಾಗಿದ್ದವು. 


ಕಾಂಡ - 30 


338 ತಪ್ಪೀಮುಲ್‌ ಕುರ್‌ಆನ್‌ 


ಖಂ. 

3. ಈ ಗೃಹವೆಂದರೆ ಕಅಬಾ ಭವನ. ಅಲ್ಲಾಹನ ಮಾತಿನ ತಾಶ್ಚರ್ಯ, ಕುರೈತರಿಗೆ ಈ ಅನುಗ್ರಹವು ಇದೇ ಗೃಹದಿಂದಾಗಿ ಲಭಿಸಿದೆ. 
ಕೇವಲ ಅಲ್ಲಾಹನೇ ಈ ಗೃಹದ ಒಡೆಯ. ಅವನೇ ಅವರನ್ನು ಆನೆಯವರಿಂದ ರಕ್ಷಿಸಿದನು. ಅಬ್ರಹನ ಸೇನೆಯ ವಿರುದ್ಧ ಸಹಾಯಕ್ಕಾಗಿ 
ಅವರು ಅವನನ್ನೇ ಪ್ರಾರ್ಥಿಸಿದರು. ಈ ಗೃಹದ ಆಶ್ರಯಕ್ಕೆ ಬರುವ ಮೊದಲು ಅವರು ಛಿದ್ರಗೊಂಡಿದ್ದರು. ಅವರಿಗೆ ಯಾವುದೇ 
ನೆಲೆಯಿರಲಿಲ್ಲ, ಅರೇಬಿಯಾದ ಇತರ ಗೋತ್ರಗಳಂತೆ ಅವರೂ ಒಂದು ಪೀಳಿಗೆಯ ಹರಡಿಕೊಂಡಿದ್ದ ಜನಕೂಟವಾಗಿದ್ದರು. ಆದರೆ ಅವರು 
ಮಕ್ಕಾದಲ್ಲಿ ಈ ಗೃಹದ ಸುತ್ತ ಸೇರಿಕೊಂಡು ಇದರ ಸೇವೆಯನ್ನು ಮಾಡತೊಡಗಿದಾಗ ಇಡೀ ಅರೇಬಿಯಾದಲ್ಲಿ ಅವರು ಪ್ರತಿಷ್ಠಿತರಾದರು. 
ಎಲ್ಲೆಡೆಯೂ ಅವರ ವ್ಯಾಪಾರಿ ತಂಡಗಳು ನಿರ್ಭೀತಿಯಿಂದ ಸಂಚರಿಸುತ್ತಿದ್ದುವು. ಒಟ್ಟಿನಲ್ಲಿ ಅವರಿಗೆ ಸಿಕ್ಕಿರುವ ಅನುಗ್ರಹಗಳೆಲ್ಲಾ ಈ 
ಗೃಹದಿಂದಾಗಿಯೇ ಲಭಿಸಿದೆ. ಆದ್ದರಿಂದ ಅವರು ಅವನನ್ನು ಮಾತ್ರ ಆರಾಧಿಸಬೇಕು. 

4. ಮಕ್ಕಾಕ್ಕೆ ಬರುವುದಕ್ಕೆ ಮುಂಚೆ ಕುರೈಶರು ಅರೇಬಿಯಾದಲ್ಲಿ ಹರಡಿಕೊಂಡಿದ್ದಾಗ ಹಸಿವು, ದಾರಿದ್ರ ದಿಂದ ಸಾಯುತ್ತಿದ್ದರು. 
ಇಲ್ಲಿಗೆ ಬಂದ ನಂತರ ಅವರಿಗೆ ಜೀವನಾಧಾರದ ದ್ವಾರಗಳು ತೆರೆಯುತ್ತಲೇ ಹೋಯಿತು ಎಂಬುದರ ಕಡೆಗೆ ಸೂಚನೆಯಿದು. ಅವರ ಪಾಲಿಗೆ 
ಇಬ್ರಾಹೀಮ್‌(ಅ)ರವರ, "ಓ ನನ್ನ ಪ್ರಭೂ! ನಾನು ನನ್ನ ಸಂತತಿಯ ಒಂದು ಭಾಗವನ್ನು ಒಂದು ಬಂಜರು ಕಣಿವೆಯಲ್ಲಿ ನಿನ್ನ ಸನ್ಮಾನ್ಯ 
ಗೃಹದ ಬಳಿ ತಂದು ನೆಲೆಗೊಳಿಸಿದ್ದೇನೆ. ಓ ನನ್ನ ಪ್ರಭೂ! ಇವರು ನಮಾರುನ್ನು ಸ್ಥಾಪಿಸಲೆಂದು ಹೀಗೆ ಮಾಡಿದ್ದೇನೆ. ಆದುದರಿಂದ ನೀನು 
ಜನಮನಗಳು ಇವರ ಕಡೆಗೆ ಒಲಿಯುವಂತೆ ಮಾಡು ಮತ್ತು ಇವರಿಗೆ ತಿನ್ನಲು ಫಲಗಳನ್ನು ನೀಡು' (ಸೂರಃ ಇಬ್ರಾಹೀಮ್‌: 37) ಎಂಬ 
ಪ್ರಾರ್ಥನೆ ಅಕ್ಷರಶಃ ಸಾಕ್ಟಾತ್ಕಾರಗೊಂಡಿದೆ. 

5. ಅಂದರೆ ಯಾರೂ ಸುರಕ್ಷಿತರಲ್ಲದ ಭಯದ ವಾತಾವರಣದಲ್ಲೂಇವರು ಸುರಕ್ಷಿತರಾಗಿದ್ದಾರೆ. ಅರೇಬಿಯಾದ ಅಂದಿನ ಸ್ಥಿತಿಯು 
ಹೇಗಿತ್ತೆಂದರೆ ಇಡೀ ದೇಶದಲ್ಲಿ ಜನರು ನೆಮ್ಮದಿಯಿಂದ ನಿದ್ರಿಸಬಲ್ಲಂತಹ ಯಾವುದೇ ಗ್ರಾಮವಿರಲಿಲ್ಲ ಏಕೆಂದರೆ ಯಾವುದೇ ದರೋಡೆಕೋರ 
ಗುಂಪು ರಾತ್ರೋರಾತ್ರಿ ಹಠಾತ್ತನೆ ದಾಳಿ ನಡೆಸುವ ಆತಂಕ ಸದಾ ಕಾಡುತ್ತಿತ್ತು. ತನ್ನ ಗೋತ್ರದಿಂದ ಹೊರಗೆ ಕಾಲಿಡುವ ಸ್ಥಿತಿಯಲ್ಲಿಯಾರೂ 
ಇರಲಿಲ್ಲ, ಯಾಕೆಂದರೆ ಒಬ್ಬಂಟಿಯಾಗಿ ಹೋದವ ಜೀವಂತ ಮರಳಿ ಬರುವುದು ಅಥವಾ ಸೆರೆ ಹಿಡಿಯಲ್ಲಟ್ಟು ಗುಲಾಮನಾಗುವುದರಿಂದ 
ಸುರಕ್ಷಿತವಾಗಿರುವುದು ಅಸಾಧ್ಯದ ಮಾತಾಗಿತ್ತು. ಶಾಂತಿ-ಸಮಾಧಾನದೊಂದಿಗೆ ಪ್ರಯಾಣಿಸಬಲ್ಲಂತಹ ಯಾವುದೇ ವ್ಯಾಪಾರಿ ತಂಡ 
ಇರಲಿಲ್ಲ ಏಕೆಂದರೆ ಮಾರ್ಗ ಮಧ್ಯೆ ಅಲ್ಲಲ್ಲಿ ದಾಳಿ ನಡೆಯುವ ಆತಂಕವಿರುತ್ತಿತ್ತು. ದಾರಿಯುದ್ದಕ್ಕೂ ಪ್ರಭಾವಿ ಗೋತ್ರ ನಾಯಕರಿಗೆ 
ಲಂಚ ಕೊಟ್ಟು ವ್ಯಾಪಾರಿ ತಂಡಗಳು ಸುರಕ್ಷಿತವಾಗಿ ಸಾಗಬಹುದಾಗಿತ್ತು. ಆದರೆ ಕುರೈಶರು ಮಕ್ಕಾದಲ್ಲಿ ಸಂಪೂರ್ಣ ಸುರಕ್ಷಿತವಾಗಿದ್ದರು. 
ಅವರಿಗೆ ಯಾವುದೇ ಶತ್ರುಗಳ ಆಕ್ರಮಣದ ಭೀತಿಯಿರಲಿಲ್ಲ. ಅವರ ಸಣ್ಣ ದೊಡ್ಡ ತಂಡಗಳು ದೇಶದ ಎಲ್ಲೆಡೆಗೆ ಹೋಗಿ ಬರುತ್ತಿದ್ದುವು. 
ಒಂದು ತಂಡವು ಹರಮಿನ (ಕಅಬಾ) ಪರಿಚಾರಕರದ್ದೆಂದು ತಿಳಿದ ಬಳಿಕ, ಅವರನ್ನು ಛೇಡಿಸುವ ಧೈರ್ಯ ಯಾರಿಗೂ ಇರುತ್ತಿರಲಿಲ್ಲ. 
ಕುರೈಶನೊಬ್ಬನು ಒಂಟಿಯಾಗಿ ಎಲ್ಲಿಗಾದರೂ ಹೋಗುತ್ತಿರುವಾಗ ಯಾರಾದರೂ ಅವನಿಗೆ ಕಿರುಕುಳ ಕೊಡ ಬಯಸಿದರೆ, "ನಾನು ಅಲ್ಲಾಹನ 
ಹರಮಿನವ' ಎಂದು ಹೇಳಿದರೆ ಸಾಕಾಗುತ್ತಿತ್ತು. ಇದನ್ನು ಕೇಳಿದ ಕೂಡಲೇ ಎತ್ತಿದ ಕೈ ಅಲ್ಲೇ ನಿಂತು ಬಿಡುತ್ತಿತ್ತು. 


ಕಾಂಡ - 30 


107. ಅಲ್‌ ಮಾಊನ್‌ 


ಹೆಸರು 

ಕೊನೆಯ ಸೂಕ್ತದ ಕೊನೆಯ ಈ) ui ಪದವನ್ನು ಈ ಅಧ್ಯಾಯದ ಹೆಸರೆಂದು ಪರಿಗಣಿಸಲಾಗಿದೆ. 
ಅವತೀರ್ಣಕಾಲ ಎ 

ಈ ಅಧ್ಯಾಯವು ಮಕ್ಕಾದಲ್ಲಿ ಅವತೀರ್ಣಗೊಂಡಿತೆಂದು ಇಬ್ನು ಅಬ್ಬಾಸ್‌ ಮತ್ತು ಇಬ್ನು ರುುಬೈರ್‌ರ ಹೇಳಿಕೆಯನ್ನು 
ಇಬ್ನು ಮರ್ದೂಯ ಉದ್ದರಿಸಿದ್ದಾರೆ. ಇದನ್ನೇ ಅತಾಆ್‌ ಮತ್ತು ಜಾಬಿರ್‌ ಹೇಳಿದ್ದಾರೆ. ಆದರೆ ಅಬೂ ಹಯ್ಯಾನ್‌ರು ಅಲ್‌ 
ಬಹ್ರುಲ್‌ ಮುಹೀತ್‌ನಲ್ಲಿ ಇದು ಮದೀನಾದಲ್ಲಿ ಅವತೀರ್ಣಗೊಂಡಿತೆಂಬ ಇಬ್ನು ಅಬ್ಬಾಸ್‌, ಕತಾದ ಮತ್ತು ದಹ್ಮಾಕ್‌ರ 
ಹೇಳಿಕೆಯನ್ನು ಉಲ್ಲೇಖಿಸಿದ್ದಾರೆ. ನಮ್ಮ ದೃಷ್ಟಿಯಲ್ಲಿ ಈ ಅಧ್ಯಾಯದೊಳಗೆ ಒಂದು ಆಂತರಿಕ ಸಾಕ್ಷ್ಯವಿದ್ದು ಅದು ಮದೀನಾದಲ್ಲಿ 
ಅವತೀರ್ಣಗೊಂಡಿತೆಂಬುದಕ್ಕೆ ಪುರಾವೆಯಾಗಿದೆ. ಅದರಲ್ಲಿ ನಮಾರು್‌ನ ಬಗ್ಗೆ ನಿರ್ಲಕ್ಷ್ಯ ತೋರುವ ಮತ್ತು ತೋರಿಕೆಗಾಗಿ 
ಮಾಡುವ ನಮಾಯುಗೆ ಎಚ್ಚರಿಕೆ ನೀಡಲಾಗಿದೆ. ಮುನಾಫಿಕ್‌(ಕಪಟವಿಶ್ಚಾಸಿ)ಗಳ ಈ ಗುಣವು ಮದೀನಾದಲ್ಲೇ ಕಂಡುಬರುತ್ತದೆ. 
ಏಕೆಂದರೆ ಅಲ್ಲೇ ಇಸ್ಲಾಮ್‌ ಮತ್ತು ಮುಸ್ಲಿಮರಿಗೆ ಶಕ್ತಿ ಪ್ರಾಪ್ತವಾಗಿತ್ತು. ಅದರಿಂದಾಗಿ ಅನೇಕ ಮಂದಿ ಸಮಯ ಸಾಧಕರು 
ವಿಶ್ವಾಸ ಸ್ವೀಕರಿಸಿದ್ದರು. ಅವರು ನಿರ್ಬಂಧಿತರಾಗಿ ನಮಾರ್‌ಗೆ ಮಸೀದಿಗೆ ಬರುತ್ತಿದ್ದರು. ಜಮಾಅತ್‌ನಲ್ಲಿ (ಸಾಮೂಹಿಕ) 
ಸಮಾರು್‌ ಮಾಡುತ್ತಿದ್ದರು. ಇದು ತಮ್ಮನ್ನು ಮುಸ್ಲಿಮರೆಂದೇ ಪರಿಗಣಿಸಲಿಕ್ಕಾಗಿತ್ತು. ತದ್ವಿರುದ್ಧವಾಗಿ ಮಕ್ಕಾದಲ್ಲಿ ತೋರಿಕೆಗೆ 
ನಮಾರು್‌ ಮಾಡುವಂತಹ ಪರಿಸ್ಥಿತಿ ಬಂದಿರಲೇ ಇಲ್ಲ. ಅಲ್ಲಿಯಂತೂ ಮುಸ್ಲಿಮರಿಗೆ ಸಾಮೂಹಿಕ ನಮಾರು್‌ ಮಾಡುವುದೂ 
ದುಸ್ತರವಾಗಿತ್ತು. ಅಲ್ಲಿ ಗುಪ್ತವಾಗಿ ನಮಾರು್‌ ಮಾಡಬೇಕಾಗಿತ್ತು. ಯಾರಾದರೂ ಬಹಿರಂಗವಾಗಿ ನಮಾರು್‌ ಮಾಡುವುದಾದರೆ 
ಜೀವ ಕೈಯಲ್ಲಿ ಹಿಡಿದು ಮಾಡಬೇಕಾಗಿತ್ತು. ಅಲ್ಲಿ ಕಂಡು ಬರುತ್ತಿದ್ದ ಮುನಾಫಿಕರು, ತೋರಿಕೆಗಾಗಿ ವಿಶ್ವಾಸ ಸ್ವೀಕರಿಸಿದ ಮತ್ತು 
ಜನರಿಗೆ ಕಾಣುವಂತೆ ನಮಾರು್‌ ಮಾಡುತ್ತಿದ್ದವರಲ್ಲ ಅವರು ಪ್ರವಾದಿ ಮುಹಮ್ಮದ್‌(ಸ)ರನ್ನು ಸತ್ಯ ಪ್ರವಾದಿಯೆಂದು ಅರಿತು 
ಒಪ್ಪಿಕೊಂಡವರಾಗಿದ್ದರು. ಆದರೆ ಅವರ ಪೈಕಿ ಕೆಲವರು ತಮ್ಮ ಸ್ಥಾನಮಾನ, ಮುಖಂಡತ್ವವನ್ನು ಉಳಿಸಲಿಕ್ಕಾಗಿ ಇಸ್ಲಾಮ್‌ 
ಸ್ಟೀಕರಿಸಲು ಹಿಂಜರಿಯುತ್ತಿದ್ದರು ಮತ್ತು ಇಸ್ಲಾಮ್‌ ಸ್ವೀಕರಿಸಿದವರು ದೌರ್ಜನ್ಯಕ್ಕೀಡಾಗುವುದನ್ನು ಕಣ್ಣಾರೆ ಕಂಡು ಅಂತಹ 
ಯಾವುದೇ ಅಪಾಯವನ್ನು ಎದುರಿಸಲು ಸಿದ್ಧರಿರಲಿಲ್ಲ. ಮಕ್ಕಾ ಜೀವನ ಕಾಲದ ಮುನಾಫಿಕರ ಸ್ಥಿತಿಯನ್ನು ಅಂಕಬೂತ್‌ 
ಅಧ್ಯಾಯದ 10-11 ನೇ ಸೂಕ್ತದಲ್ಲಿ ವಿವರಿಸಲಾಗಿದೆ. (ನೋಡಿರಿ: ತಪ್ಪೀಮುಲ್‌ ಕುರ್‌ಆನ್‌ ಸಂ:3, ಅಂಕಬೂತ್‌ ಟಿ: 13-16) 
ಚರ್ಚಾ ವಿಷಯ 

ಪರಲೋಕದ ಮೇಲೆ ವಿಶ್ವಾಸವಿರಿಸದಿರುವುದು ಮಾನವನಲ್ಲಿ ಎಂತಹ ಚಾರಿತ್ರ ವುಂಟುಮಾಡುತ್ತದೆಂಬುದು ಈ 
ಅಧ್ಯಾಯದ ವಿಷಯವಾಗಿದೆ. ಪರಲೋಕವನ್ನು ಬಹಿರಂಗವಾಗಿ ನಿರಾಕರಿಸುವವರ ಸ್ಥಿತಿಯನ್ನು 2 ಮತ್ತು 3ನೇ ಸೂಕ್ತದಲ್ಲಿ 
ವಿವರಿಸಲಾಗಿದೆ. ಕೊನೆಯ ನಾಲ್ಕು ಸೂಕ್ತಗಳಲ್ಲಿ, ಮೇಲ್ನೋಟಕ್ಕೆ ಮುಸ್ಲಿಮರಾಗಿರುವ , ಆದರೆ ಪರಲೋಕ, ಅದರ ರಕ್ಷೆ -ಶಿಕ್ಷೆ 
ಮತ್ತು ಅದರ ಪುಣ್ಯ- ಪಾಪಗಳ ಯಾವುದೇ ಕಲ್ಪನೆಯನ್ನು ಹೊಂದಿರದ ಮುನಾಫಿಕರ ಸ್ಥಿತಿಯನ್ನು ವಿವರಿಸಲಾಗಿದೆ. ಒಟ್ಟಿನಲ್ಲಿ 
ಎರಡೂ ವಿಭಾಗಗಳ ಕಾರ್ಯವಿಧಾನಗಳನ್ನು ವಿವರಿಸುವ ಉದ್ದೇಶವು , ವಾಸ್ತವದಲ್ಲಿ ಮಾನವನಲ್ಲಿ ಒಂದು ಸುಭದ್ರ, ಸುಶಕ್ತ 
ಮತ್ತು ಪಾವನ ಚಾರಿತ್ರ್ಯವು ಪರಲೋಕ ವಿಶ್ವಾಸದ ಹೊರತು ಹುಟ್ಟಲು ಸಾಧ್ಯವಿಲ್ಲವೆಂಬುದನ್ನು ಮಾನವನಿಗೆ ಮನವರಿಕೆ ಮಾಡಿ 
ಕೊಡುವುದೇ ಆಗಿದೆ. 


ಕಾಂಡ - 30 


107. ಅಲ್‌ ಮಾಊನ್‌ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು: 7 ರುಕೂಜ್‌: 1 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


pA ಯ 


Maes 5 GIL 
SMO ರಿ) 


PA 


SENSES 01% 

(1-7) ನೀವು ಕಂಡಿರಾ" ಪರಲೋಕದ ಕರ್ಮಫಲಗಳನ್ನು: ನಿರಾಕರಿಸುವವನನ್ನು?* ಅವನೇ ತಾನೆ," ಅನಾಥನನ್ನು 
ದೂರ ದಬ್ಬುವವನು್‌ ಮತ್ತು ದರಿದ್ರನಿಗೆ ಊಟ್‌ ಕೊಡಲು ಪ್ರೇರೇಪಿಸದವನು!” ಮತ್ತು ವಿನಾಶ ಕಾದಿದೆ ಆ ನಮಾರುಖ್‌ 
ನಿರ್ವಹಿಸುವವರಿಗೆ. ಅವರು ತಮ್ಮ ನಮಾಮುನ ಬಗ್ಗೆ ಅನಾಸ್ಥೆ ತೋರುತ್ತಾರೆ” ಅವರು ತೋರಿಕೆಯ ಕೆಲಸ ಮಾಡುತ್ತಾರೆ" 
ಮತ್ತು (ಜನರಿಗೆ) ಸಾಮಾನ್ಯ ಅವಶ್ಯಕ ವಸ್ತುಗಳನ್ನು! ಕೊಡುವುದಕ್ಕೂ ಹಿಂಜರಿಯುತ್ತಾರೆ. 


1. ನೀವು ನೋಡಿದಿರಾ ಎಂದು ಹೇಳಿರುವುದು ಪ ಪ್ರವಾದಿಯವರೊಡನೆ(ಸ). ಆದರೆ ಇಂತಹ ಸಂದರ್ಭಗಳಲ್ಲಿ ಅದು ಸಾಮಾನ್ಯ ವಾಗಿ 
ಬುದ್ಧಿ ಜೀವಿಗಳನ್ನು ಮತ್ತು ಆಲೋಚಿಸುವ ಪ್ರತಿಯೊಬ್ಬನನ್ನು ಅಭಿಸಂಬೋಧಿಸುವುದು ಕುರ್‌ಆನಿನ ಶೈಲಿಯಾಗಿದೆ. ನೋಡುವುದೆಂದರೆ 
ಕಣ್ಣಿನಿಂದ ನೋಡುವುದಲ್ಲ, ಏಕೆಂದರೆ ಮುಂದೆ ವಿವರಿಸಲಾಗಿರುವ ಜನರ ಪರಿಸ್ಥಿತಿಯನ್ನು ಪ್ರತಿಯೊಬ್ಬನೂ ತನ್ನ ಕಣ್ಣಿನಿಂದ ನೋಡಬಲ್ಲನು. 
ಅದರ ತಾತ್ಪರ್ಯವು ಅರಿಯುವುದು, ಗ್ರಹಿಸುವುದು ಮತ್ತು ಚಿಂತಿಸುವುದು ಆಗಿದೆ. ಅರಬಿಯಂತೆಯೇ ಉರ್ದುವಿನಲ್ಲಿ ನೋಡುವುದು 
ಎಂಬ ಪದವನ್ನು ಬೇರೆ ಅರ್ಥದಲ್ಲೂ ಉಪಯೋಗಿಸಲಾಗುತ್ತದೆ. ಉದಾ: ನಾನು ನೋಡುತ್ತೇನೆಂದರೆ ನನಗೆ ತಿಳಿದಿದೆ, ನಾನು ಅರಿತಿದ್ದೇನೆ 
ಎಂದು ನಾವು ಹೇಳಿದಂತೆ ಅಥವಾ ನಾವು ಇದನ್ನೊಮ್ಮೆ ನೋಡಿರಿ ಎಂದು ಹೇಳಿದಂತೆ. ಅದರರ್ಥ ಸ್ವಲ್ಪ ಇದರ ಬಗ್ಗೆ ಆಲೋಚಿಸಿರಿ 
ಎಂದಾಗಿದೆ. ಆದ್ದರಿಂದ ವ್ವ "ಅರಐತ' ಎಂಬ ಪದವನ್ನು ಎರಡನೇ ಅರ್ಥದಲ್ಲಿ ತೆಗೆದರೆ ಸೂಕ್ತದ ಟೊ 'ಇವನೆಂತಹ ಮನುಷ್ಯನೆಂದು 
ತಿಳಿದಿದೆಯೇ? ರಕ್ಷ ಶಿಕ್ಷೆಯನ್ನು ನಿರಾಕರಿಸುತ್ತಿದ್ದಾನೆ ಅಥವಾ ಈ ವ್ಯಕ್ತಿಯ ಸ್ಥಿತಿಯನ್ನು ಗಮನಿಸಿದಿರಾ? ಕರ್ಮಗಳ ಪ್ರತಿಫಲವನ್ನು 
ಸುಳ್ಳಾಗಿಸುತ್ತಾನೆ ಎಂದಾಗುತ್ತದೆ. 

2. ಮೂಲದಲ್ಲಿ oy ವಿ ನಿರ್ಣಾಯಕ ದಿನವನ್ನು ಸುಳ್ಳಾಗಿಸುತ್ತಾನೆ) ಎಂದು ಹೇಳಲಾಗಿದೆ. ಸೆ! ಎಂಬ ಪದ 
ಕುರ್‌ಆನಿನ ಪರಿಭಾಷೆಯಲ್ಲಿ ಪರಲೋಕದ ಕರ್ಮಫಲಕ್ಕೂ ಇದನ್ನು ಬಳಸಲಾಗುತ್ತದೆ. ಇಸ್ಲಾಮ್‌ ಧರ್ಮಕ್ಕೂ ಬಳಸಲಾಗುತ್ತದೆ. ಆದರೆ 
ಮುಂದೆ ಬರುವ ವಿಷಯಕ್ಕೆ ಅದರ ಮೊದಲ ಅರ್ಥವೇ ಸರಿ ಹೊಂದುತ್ತದೆ. ಎರಡನೇ ಅರ್ಥವು ವಾಕ್ಷರಣಿಗೆ ಅನುಗುಣವಾಗಿದೆ. ಇಬ್ನು 
ಅಬ್ಬಾಸರು ಎರಡನೇ ಅರ್ಥಕ್ಕೆ ಪ್ರಾಶಸ್ತ್ಯ ನೀಡಿದ್ದಾರೆ. ಹೆಚ್ಚಿನ ವ್ಯಾಖ್ಯಾನಕಾರರು ಮೊದಲನೇ ಅರ್ಥಕ್ಕೆ ಆದ್ಯತೆ ನೀಡಿದ್ದಾರೆ. ಮೊದಲನೇ 
ಅರ್ಥದಲ್ಲಿ ತೆಗೆದರೆ ಇಡೀ ಅಧ್ಯಾಯದ ವಿಷಯದ ತಾತ್ಪರ್ಯವು, ಪರಲೋಕ ನಿರಾಕರಣೆಯ ಸಿದ್ಧಾಂತವು ಮಾನವನಲ್ಲಿ ಇಂತಹ ನೀತಿ 
ಚಾರಿತ್ರ್ಯವನ್ನು ಉಂಟುಮಾಡುತ್ತದೆ ಎಂದಾಗುತ್ತದೆ. ಎರಡನೇ ಅರ್ಥದಲ್ಲಿ ತೆಗೆದರೆ ಇಡೀ ಅಧ್ಯಾಯದ ಉದ್ದೇಶವು ಇಸ್ಲಾಮಿನ ನೈತಿಕ 


ಕಾಂಡ - 30 


107. ಅಲ್‌ ಮಾಊನ್‌ 341 


ಮಹತ್ವವನ್ನು ಸ್ಪಷ್ಟಪಡಿಸುವುದಾಗಿದೆ. ಅಂದರೆ ಈ ಧರ್ಮವನ್ನು ನಿರಾಕರಿಸುವವರಲ್ಲಿರುವಂತಹ ನೀತಿ ಚಾರಿತ್ರ್ಯಕ್ಕೆ ವಿರುದ್ಧವಾದ 
ನೀತಿ-ಜಾರಿತ್ರ ವನ್ನು ಇಸ್ಲಾಮ್‌ ಉಂಟುಮಾಡುತ್ತದೆ ಎಂಬುದು ಮಾತಿನ ಉದ್ದೇಶವಾಗಿದೆ. 

3. ಮಾತಿನ ಶೈಲಿಯಿಂದ ತಿಳಿದು ಬರುವಂತೆ ಇಲ್ಲಿ ಪ್ಲ "ಅರಖತ' ನೀವು ಆ ವ್ಯಕ್ತಿಯನ್ನು ಕಂಡಿದ್ದೀರೋ ಇಲ್ಲವೋ ಎಂದು 
ತಿಳಿಯುವುದು. ಈ ಪ್ರಶ್ನೆಯಿಂದ ಆರಂಭಿಸಿರುವುದರ ಉದ್ದೇಶವಲ್ಲ, ಕೇಳುಗನಿಗೆ ಪರಲೋಕದ ರಕ್ಷೆ-ಶಿಕ್ಷೆಗಳ ನಿರಾಕರಣೆಯಿಂದ ಮನುಷ್ಯನಲ್ಲಿ 
ಎಂತಹ ಚಾರಿತ್ರ್ಯ ಉಂಟಾಗುತ್ತದೆ ಎಂದು ಆಲೋಚಿಸಲು ಕರೆ ನೀಡುವುದಾಗಿದೆ. ಈ ವಿಶ್ವಾಸವನ್ನು ನಿರಾಕರಿಸುವವರು ಎಂತಹ ಜನರು 
ಎಂದು ಅರಿಯ ಬಯಸುವವರು ಪರಲೋಕ ವಿಶ್ವಾಸದ ನೈತಿಕ ಮಹತ್ವವನ್ನು ಅರಿಯಲು ಪ್ರಯತ್ನಿಸಬೇಕೆಂದೂ ಆಗಿದೆ. 

4. ಮೂಲದಲ್ಲಿ 6 ೨55738 ಎಂದು ಹೇಳಲಾಗಿದೆ, ಈ ವಾಕ್ಯದಲ್ಲಿ ಆಶ "ಫ' ಎಂಬುದು ಇಡೀ ವಾಕ್ಯದ ತಾಶ್ಟರ್ಯವನ್ನು 
ನೀಡುತ್ತದೆ. ಇದರ ಅರ್ಥ "ನಿಮಗೆ ತಿಳಿದಿಲ್ಲದಿದ್ದರೆ, ಅವನೇ ಅಲ್ಲವೇ ಎಂದು ನೀವು ತಿಳ್ಳಿದುಕೊಳ್ಳಬೇಕು' ಎಂದಾಗಿದೆ ಅಥವಾ “ತನ್ನ ಇದೇ 
ಪರಲೋಕ ನಿರಾಕರಣೆ ಕಾರಣದಿಂದಲ್ಲವೇ ಅವನು ಈ ರೀತಿಯ ವ್ಯಕ್ತಿಯಾಗಿರುವುದು' ಎಂದಾಗಿದೆ. 

5. ಮೂಲದಲ್ಲಿ (ಬ! 24 ಎಂಬಪದ ಬಳಕೆಯಾಗಿದೆ. ಆದಕ್ಕೆ ಅನೇಕ ಅರ್ಥಗಳಿವೆ. (1) ಅವನು ಅನಾಥರ ಸೊತ್ತನ್ನು ಕಬಳಿಸು 
ತ್ತಾನೆ ಮತ್ತು ಅವರ ತಂದೆಯ ವಾರೀಸಿನಿಂದ ವಂಚಿತಗೊಳಿಸಿ ಅವರನ್ನು ಹೊರದಬ್ಬುತ್ತಾನೆ. (2) ಅನಾಥನು ಅವನಿಂದ ಸಹಾಯ ಯಾಚಿಸಿ 
ದರೆ ಅವನನ್ನು ಜರೆಯುತ್ತಾನೆ. ಆದರೂ ಅವನು ದಯೆ ತೋರಬಹುದೆಂಬ ಿರೀಕ್ಷೆಯಲ್ಲಿನಿಂತರೆ ಅವನನ್ನು ನಿಷ್ಕರುಣೆಯಿಂದ ಹೊರದಬ್ಬಿ 
ಬಿಡುತ್ತಾನೆ. (3) ಅವನು ಅನಾಥನನ್ನು ಹಿಂಸಿಸುತ್ತಾನೆ. ಉದಾ: ಅವನ ಮನೆಯಲ್ಲಿ ಅವನದೇ ಸಂಬಂಧಿಕನಾದ ಅನಾಥನಿದ್ದರೆ, ಮನೆಯ 
ಪೂರ್ತಿ ಜಾಕರಿಯನ್ನು ಅವನಿಗೆ ವಹಿಸಿಕೊಡಲಾಗುತ್ತದೆ. ಅಲ್ಲಿ ಅವನಿಗೆ ಮಾತು ಮಾತಿಗೆ ಬೈಗುಳ ಮತ್ತು ಹೊಡೆತ ಬಡಿತದ ಹೊರತು 
ಇನ್ನೇನೂ ಇಲ್ಲ, ಇದಲ್ಲದೇ ಈ ವಾಕ್ಯದಲ್ಲಿ ಇನ್ನೊಂದು ಅಂಶವೂ ಅಡಗಿದೆ. ಅವನಿಂದ ಈ ಅಕೃತ್ಯಗಳು ಎಂದಾದರೊಮ್ಮೆ ಸಂಭವಿಸುವುದಲ್ಲ. 
ಅವನ ಅಭ್ಯಾಸ ಮತ್ತು ವರ್ತನೆಯೇ ಹಾಗಿರುತ್ತದೆ. ಇದು ತಾನು ಮಾಡುತ್ತಿರುವ ಕೆಟ್ಟಕೃತ್ಯವಾಗಿದೆಯೆಂಬ ಪ್ರಜ್ಞೆಯೂ ಅವನಿಗಿರುವುದಿಲ್ಲ. 
ಅವನು ಸಮಾಧಾನ ಚಿತ್ರದೊಂದಿಗೆ ಈ ಧೋರಣೆಗೆ ಅಂಟಿಕೊಂಡಿರುತ್ತಾನೆ. ಅನಾಥನು ಓರ್ವ ಅಸಹಾಯಕ ಮತ್ತು ದುರ್ಬಲ 
ಜೀವಿಯಾಗಿದ್ದು ಅವನ ಹಕ್ಕನ್ನು ತಿಂದರೆ ಅಥವಾ ಅವನ ಮೇಲೆ ದೌರ್ಜನ್ಯವೆಸಗಿದರೆ ಅಥವಾ ಅವನು ಸಹಾಯ ಯಾಚಿಸಿಕೊಂಡು 
ಬಂದಾಗ ಅವನನ್ನು ಹಿಂದಕ್ಕೋಡಿಸಿದರೆ ಏನೂ ತೊಂದರೆಯಿಲ್ಲ ಎಂದು ಅವನು ಭಾವಿಸುತ್ತಾನೆ. 

ಈ ನಿಟ್ಟಿನಲ್ಲಿ ಒಂದು ಅದ್ಭುತ ಘಟನೆಯನ್ನು ಕಾಮು ಅಬುಲ್‌ ಹಸನ್‌ ಮಾವರ್ದಿಯವರು ತನ್ನ "ಆಅಆ್‌ಲಾಮುನ್ನುಬುವ್ವಃ' ದಲ್ಲಿ 
ಹೀಗೆ ಬರೆದಿದ್ದಾರೆ- ಅಬೂಜಹಲ್‌ ಓರ್ವ ಅನಾಥ ಬಾಲಕನ ಸಂರಕ್ಷಕನಾಗಿದ್ದ, ಒಂದು ದಿನ ಅವನು ಉಡಲು ಬಟ್ಟೆ ಇಲ್ಲದ ಸ್ಥಿತಿಯಲ್ಲಿ 
ಆತನ ಬಳಿ ಬಂದು ತನ್ನ ತಂದೆಯು ಬಿಟ್ಟು ಹೋದ ಸೊತ್ತಿನಿಂದ ಏನಾದರೂ ಕೊಡಬೇಕೆಂದು ಅಂಗಲಾಚಿದ. ಆ ದುಷ್ಟನು ಬಾಲಕನತ್ತ 
ಗಮನವನ್ನೇ ಕೊಡಲಿಲ್ಲ. ಆತ ತುಂಬಾ ಹೊತ್ತು ನಿಂತು ಕೊನೆಗೆ ಬರಿಗೈಯಲ್ಲಿ ಮರಳಿದ. ಕುರೈಶರ ಸರದಾರರು ತಮಾಷೆ ನೋಡಲೆಂದು 
ಅವನಲ್ಲಿ ನೀನು ಮುಹಮ್ಮದ್‌ರ ಬಳಿಗೆ ಹೋಗಿ, ಅಬೂ ಜಹಲನಿಂದ ಏನಾದರೂ ಕೊಡಿಸುವಂತೆ ಶಿಫಾರಸು ಮಾಡಲು ಹೇಳು ಎಂದು 
ಹೇಳಿ ಕಳಿಸಿದರು. ಪಾಪ! ಆ ಹುಡುಗನಿಗೇನು ಗೊತ್ತು ಅಬೂಜಹಲನಿಗೆ ಪ್ರವಾದಿಯವರೊಂದಿಗೆ ಇರುವ ಸಂಬಂಧ? ಈ ಕಿಡಿಗೇಡಿಗಳು 
ಯಾವ ಉದ್ದೇಶಕ್ಕಾಗಿ ತನ್ನನ್ನು ಅವರ ಬಳಿಗೆ ಕಳಿಸುತ್ತಿದ್ದಾರೆಂದು ಅವನಿಗೆ ತಿಳಿದಿರಲಿಲ್ಲ. ಅವನು ನೇರವಾಗಿ ಪ್ರವಾದಿಯವರ ಬಳಿಗೆ ಹೋಗಿ 
ತನ್ನ ಅವಸ್ಥೆಯನ್ನು ತೋಡಿಕೊಂಡ. ಪ್ರವಾದಿಯವರು ಕೂಡಲೇ ಎದ್ದು ನಿಂತು ಅವನನ್ನು ಕರೆದುಕೊಂಡು ದುಷ್ಟ ಶತ್ರು ಅಬೂಜಹಲನ 
ಮನೆಗೆ ಹೋದರು. ಅವನು ಪ್ರವಾದಿಯವರನ್ನು ನೋಡಿ ಅವರನ್ನು ಬರಮಾಡಿಕೊಂಡನು . ಪ್ರವಾದಿಯವರು, ಈ ಹುಡುಗನ ಹಕ್ಕನ್ನು 
ಅವನಿಗೆ ನೀಡು ಎಂದು ಹೇಳಿದಾಗ, ಕೂಡಲೇ ಒಪ್ಪಿ ಒಳಗೆ ಹೋಗಿ ಅವನ ಸೊತ್ತನ್ನು ತಂದು ಅವನಿಗೆ ಒಪ್ಪಿಸಿದನು. ಕುರೈಶ್‌ ಸರದಾರರು 
ಈಗ ಇವರಿಬ್ಬರೊಳಗೆ ಏನು ನಡೆಯುತ್ತದೆಯೆಂದು ನೋಡಲು ಕಾತರರಾಗಿದ್ದರು. ಅವರು ಒಂದು ಮೋಜಿನ ಜಗಳದ ನಿರೀಕ್ಷೆಯಲ್ಲಿದ್ದರು. 
ಅವರು ಇದನ್ನು ನೋಡಿ ದಂಗಾಗಿ, ಅಬೂ ಜಹಲನ ಬಳಿ ಹೋಗಿ ನೀನು ನಿನ್ನ ಧರ್ಮವನ್ನು ಬಿಟ್ಟು ಬಿಟ್ಟೆಯಾ ಎಂದು ಲೇವಡಿ ಮಾಡಿದರು. 
ಅವನು ಹೇಳಿದನು, ದೇವನಾಣೆ! ನನ್ನ ಧರ್ಮವನ್ನು ನಾನು ತೊರೆಯಲಿಲ್ಲ. ಮುಹಮ್ಮದರ ಎಡಬಲಗಳಲ್ಲಿ ಒಂದೊಂದು ಆಯುಧವಿತ್ತು. 
ನಾನು ಅವರ ಇಚ್ಛೆಗೆ ವಿರುದ್ಧನಡೆದರೆ ಅವು ನನ್ನನ್ನು ತಿವಿಯುವುದೋ ಎಂದು ನನಗನಿಸಿತು. ಈ ಘಟನೆಯಿಂದ ತಿಳಿದು ಬರುವುದೇನೆಂದರೆ 
ಆ ಕಾಲದ ಅರೇಬಿಯಾದ ಅತ್ಯಂತ ಮುಂದುವರಿದ ಮತ್ತು ಪ್ರತಿ ಗೋತ್ರಗಳ ದೊಡ್ಡ ದೊಡ್ಡನಾಯಕರ ವರ್ತನೆಯು ಅನಾಥರು ಮತ್ತಿತರ 
ದುರ್ಬಲ ಅಸಹಾಯಕರೊಂದಿಗೆ ಹೇಗಿತ್ತು ಮತ್ತು ಪ್ರವಾದಿ(ಸ) ಎಂತಹ ಉನ್ನತ ಚಾರಿತ್ರ್ಯದ ವ್ಯಕ್ತಿಯಾಗಿದ್ದರು. ಅವರ ಶತ್ರುಗಳ ಮೇಲೂ 
ಅವರ ಚಾರಿತ್ರ್ಯದ ಪ್ರಭಾವ ಹೇಗಿತ್ತೆಂದು ತಿಳಿದು ಬರುತ್ತದೆ. ಇದೇ ರೀತಿಯ ಒಂದು ಘಟನೆಯನ್ನು ಇದಕ್ಕಿಂತ ಮುಂಚೆ ತಪ್ಪೀಮುಲ್‌ 
ಕುರ್‌ಆನ್‌ ಸಂಪುಟ ಮೂರರಲ್ಲಿ ಉಲ್ಲೇಖಿಸಿದ್ದೇವೆ. ಇದು ಪ್ರವಾದಿಯವರ ಅದ್ಭುತ ಚಾರಿತ್ರ್ಯದ ಪ್ರಭಾವಕ್ಕೆ ಪುರಾವೆಯಾಗಿದೆ. 
ಅದರಿಂದಾಗಿಯೇ ಕುರೈಶ್‌ ಸತ್ಯನಿಷೇಧಿಗಳು ಅವರನ್ನು ಮಾಟಗಾರನೆಂದು ಕರೆಯುತ್ತಿದ್ದರು. 


ಕಾಂಡ - 39 


342 ತಪ್ಪೀಮುಲ್‌ ಕುರ್‌ಆನ್‌ 

6. ಮೂಲದಲ್ಲಿ ಲೊ 44 ಎಂದಲ್ಲ 5. [3% ಎಂಬ ಪದ ಬಳಸಲಾಗಿದೆ. 5! ಪು) ಎಂದಿದ್ದರೆ 
ಅದರರ್ಥ ದರಿದ್ರನಿಗೆ ಊಟ ಮಾಡಿಸಲು ಪ್ರೇರೇಪಿಸುವುದಿಲ್ಲ ಎಂದಾಗುತ್ತಿತ್ತು. ಆದರೆ ಮ್ಮ! sub ಅಂದರೆ ದರಿದ್ರನಿಗೆ ಊಟ 
ಕೊಡಲು ಪ್ರೇರೇಪಿಸುವುದಿಲ್ಲ ಎಂದಾಗುತ್ತದೆ. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ದರಿದ್ರನಿಗೆ ಕೊಡಲಾಗುವ ಊಟವು, ಅದು 
ಕೊಡುವವನ ಊಟವಲ್ಲ ಅದೇ ದರಿದ್ರರ ಊಟವಾಗಿದೆ. ಅದನ್ನು ಕೊಡುವುದು ಕೊಡುವವನ ಮೇಲಿನ ಬಾಧ್ಯತೆಯಾಗಿದೆ. ಅದು 
ಕೊಡುವವನ ದಾನವಲ್ಲ, ಅವನ ಹಕ್ಕನ್ನು ಕೊಡುತ್ತಾನೆ. ಇದನ್ನೇ ಅದ್ದಾರಿಯಾತ್‌ ಅಧ್ಯಾಯದಲ್ಲಿ ಹೀಗೆ ಹೇಳಲಾಗಿದೆ, ೯೪3 ಜಃ ಈ) 
ಲ ಸಟ!) NOMS (ಅವರ ಸೊತ್ತಿನಲ್ಲಿ ಅಪೇಕ್ಲಿತನ ಮತ್ತು ಬಡವನ ಹಕ್ಕಿದೆ. ಸೂಕ್ತ 19) 

7. ಯ” ಇ. ಅಂದರೆ ಅವನು ತಾನಾಗಿ ಈ ಕಾರ್ಯಕ್ಕೆ ಪ್ರೇರಿತನಾಗುವುದಿಲ್ಲ, ಮನೆಯವರಿಗೂ ದರಿದ್ರನಿಗೆ ಊಟ ಕೊಡಿ ಎಂದು 
ಹೇಳುವುದಿಲ್ಲ. ಸಮಾಜದಲ್ಲಿ ಹಸಿವು, ಬಡತನದಿಂದ ಸಾಯುವ ಬಡವರ ಮತ್ತು ಅಪೇಕ್ಷಿತರ ಹಕ್ಕುಗಳನ್ನು ಗುರುತಿಸಿ ಅವರ ಹಸಿವು 
ಹೋಗಲಾಡಿಸಲಿಕ್ಕಾಗಿ ಏನಾದರೂ ಕೊಡಿರೆಂದು ಇತರರನ್ನೂ ಪ್ರೇರೇಷಿಸುವುದಿಲ್ಲ. 

ಇಲ್ಲಿ ಅಲ್ಲಾಹನು ಕೇವಲ ಎರಡು ಸುವ್ಯಕ್ತ ಉದಾಹರಣೆಗಳನ್ನು ನೀಡಿ ಪರಲೋಕ ನಿರಾಕರಣೆಯಿಂದ ಯಾವ ರೀತಿಯ ನೈತಿಕ 
ಕೆಡುಕುಗಳು ಹುಟ್ಟಿಕೊಳ್ಳುತ್ತವೆ ಎಂಬುದನ್ನು ತಿಳಿಸುತ್ತಾನೆ. ಪರಲೋಕವನ್ನು ನಂಬದೆ ಇರುವುದರಿಂದ ಜನರು ಅನಾಥರನ್ನು ಹೊರದಬ್ಬುತ್ತಾರೆ. 
ದರಿದ್ರರಿಗೆ ಊಟ ಕೊಡಲು ಪ್ರೇರೇಪಿಸುವುದಿಲ್ಲಎಂಬೆರಡು ದೋಷಗಳು ಹುಟ್ಟಿಕೊಳ್ಳುತ್ತವೆ ಎಂಬುದರ ಖಂಡನೆ ನಿಜವಾದ ಉದ್ದೇಶವಲ್ಲ. 

ಪಥಭ್ರಷ್ಟತೆಯಿಂದಾಗಿ ಇನ್ನೂ ಅನೇಕ ಕೆಡುಕುಗಳುಂಟಾಗುತ್ತವೆ. ಅವುಗಳ ಪೈಕಿ ಎರಡನ್ನು ಉದಾಹರಣೆಗಾಗಿ ಮುಂದಿಡಲಾಗಿದೆ. ಅವು 
ಅತ್ಯಂತ ನೀಚ ನೈತಿಕ ಕೆಡುಕೆಂಬುದನ್ನು ಪ್ರತಿಯೊಬ್ಬ ಶುದ್ಧ ಸ್ಸ ಪ್ರಕೃತಿಯ ಸಜ್ಜನನು ಒಪ್ಪಿಕೊಳ್ಳದಿರಲಾರನು. ಜೊತೆಗೆ ಇದೇ ವ್ಯ ಕ್ರಿಯಲ್ಲಿ 
ದೇವನ ಮುಂದೆ ಹಾಜರಾಗಿ ವಿಚಾರಣೆ ಎದುರಿಸ ಲಿಕ್ಕಿದೆ ಎಂಬ ಪ್ರಜ್ಞೆ ಜ್ಲೆಇರುತ್ತಿದ್ದರೆ ಅನಾಥರ ಸೊತ್ತನ್ನು ಕಬಳಿಸುವ, ಅವರನ್ನು ಹಿಂಸಿಸುವ, 
ಅವರನ್ನು ಹೊರದಬ್ಬುವ ಹಾಗೂ ದರಿದ್ರನಿಗೆ ತಾನಾಗಿ ಉಣಿಸುವ ಮತ್ತು ಅವರಿಗೆ ಊಟ ಕೊಡಿರೆಂದು ಇತರರನ್ನು ಪ್ರೇರೇಪಿಸದಿರುವಂತಹ 
ನೀಚ ಕೃತ್ಯಗಳನ್ನು ಮಾಡುತ್ತಿರಲಿಲ್ಲ ಎಂಬುದನ್ನು ಮನವರಿಕೆ ಮಾಡುವುದೂ ಇದರ ಉದ್ದೇಶವಾಗಿದೆ. ಪರಲೋಕವನ್ನು ದೃಢವಾಗಿ 
ನಂಬುವವರ ಗುಣಗಳನ್ನು ಅಲ್‌ ಅಸ್ತ್‌ ಮತ್ತು ಅಲ್‌ಬಲದ್‌ ಅಧ್ಯಾಯಗಳಲ್ಲಿ ಹೀಗೆ ವಿವರಿಸಲಾಗಿದೆ: dy ಸಂ) yd ) ಅವರು 
ಸತ್ಯಸಂಧತೆ ಮತ್ತು ಹಕ್ಕುಗಳನ್ನು ನೀಡುವಂತೆ ಉಪದೇಶಿಸುತ್ತಾರೆ.' ಮತ್ತು ಹ xd el 5 ) "ಅವರು ದೇವ ಸೃಷ್ಟಿಗಳ ಮೇಲೆ 
ಕರುಣೆ ತೋರುವಂತೆ ಪರಸ್ಪರರಿಗೆ ಉಪದೇಶಿಸುತ್ತಾರೆ. 

8. ಸಿ Nit ಎಂಬ ಪದ ಬಳಕೆಯಾಗಿದೆ. ಇಲ್ಲಿ ಪೆ 'ಫ' ಎಂಬುದು ಪರಲೋಕವನ್ನು ಬಹಿರಂಗವಾಗಿ ನಿರಾಕರಿಸುವ 
ಸ್ಥಿತಿಯನ್ನು ಈಗಷ್ಟೇ ನೀವು ಕೇಳಿದಿರಿ. ಇನ್ನು ನಮಾರು್‌ ಮಾಡುತ್ತಿರುವಂತಹ ಮುನಾಫಿಕರ ಸ್ಥಿತಿಯನ್ನು ನೋಡಿರಿ. ಅವರು ಮುಸ್ಲಿಮರಲ್ಲಿ 
ಗುರುತಿಸಲ್ಪಡುತ್ತಾರೆ. ಆದರೂ ಅವರು ಪರಲೋಕವನ್ನು ನಂಬುವುದಿಲ್ಲ. ಆದ್ದರಿಂದ ಅವರು ತಮಗಾಗಿ ಎಂತಹ ವಿನಾಶವನ್ನು. 
ತಂದೊಡ್ಡುತ್ತಿದ್ದಾರೆಂಬುದನ್ನು ಸ್ಟ ಸ್ವಲ್ಪ ನೋಡಿರಿ. ಯಯ ಎಂದರೆ ನಮಾರು್‌ ಮಾಡುವವರು. ಆದರೆ ಯಾವ ವಾಕ್ಷರಣಿಯಲ್ಲಿ ಈ ಪದ 
ಬಳಸಲಾಗಿದೆಯೋ ಮತ್ತು ಮಚ ಆ ಯಾವ ಗುಣಗಳನ್ನು ವಿವರಿಸಲಾಗಿದೆಯೋ ಅದರ ಪ್ರಕಾರ ಈ ಪದದ ಅರ್ಥ ನಮಾರು್‌ 
ಮಾಡುವವರೆಂದಲ್ಲ. ನಮಾರುಖ್‌ ಮಾಡುವವರ ಕೂಟದಲ್ಲಿ ಸೇರಿರುವವರೆಂದಾಗಿದೆ. 

9. ಮೂಲದಲ್ಲಿ ರ್ರಸಿಟ pet ಎಂದು ಹೇಳದೆ BLS ಪಠ ಎಂದು ಹೇಳಲಾಗಿದೆ. ರ್ರಿ pe 
ಎಂದಿದ್ದರೆ "ಅವರು ತಮ್ಮ ನಮಾರು್‌ಗಳಲ್ಲಿ ಮರೆತು ಬಿಡುತ್ತಾರೆ' ಎಂದಾಗುತ್ತಿತ್ತು. ಆದರೆ ನಮಾರು್‌ ಮರೆತು ಬಿಡುವುದು ಶರೀಅತ್‌ 
ಪ್ರಕಾರ ಪಾಪವಲ್ಲ ಅದು ಒಂದು ನ್ಯೂ ನತೆಯೋ, ಪ್ರಶ್ನಾರ್ಹವೋ ಅಲ್ಲ ಕಾಪಟ್ಯ ವೆಂಬುದು ದೂರದ ಮಾತಾಯಿತು. ಪ್ರವಾದಿ(ಸ) 
ಕೂಡಾ ಕೆಲವೊಮ್ಮೆ ನಮಾರು್‌ನಲ್ಲಿ ಮರೆತು ಬಿಡುತ್ತಿದ್ದರು. ಅದರ ಪರಿಹಾರಾರ್ಥವಾಗಿ ಅವರು ಬೆಸ 8೨ "ಸಹೂವಿನ ಸಜ್ಜಾ'ವನ್ನು 
ನಿಶ್ಚಯಿಸಿದರು. ತದ್ವಿರುದ್ಧವಾಗಿ ರಿ AN ನಳ ಕ್ರಿತ ಎಂದರೆ ಅವರು ತಮ್ಮ ನಮಾರು್‌ನ ಬಗ್ಗೆ ಅನಾಸ್ಥೆ ವಹಿಸುತ್ತಾರೆ. ಕೆಲವೊಮ್ಮೆ 
ನಮಾರು್‌ ಮಾಡುತ್ತಿದ್ದರು, ಮಾಡದೆಯೂ ಇರುತ್ತಿದ್ದರು. ನಮಾರುಖ್‌ ಮಾಡುವುದಾದರೂ ಅದರ ಸಮಯ ತಪ್ಪಿಸಿ ಮಾಡುತ್ತಿದ್ದರು. 
ಜಮಾಅತ್‌ ನಮಾರು್‌ ಮುಗಿಯುವ ಹೊತ್ತಿಗೆ ಬಂದು ನಾಲ್ಕು ಬಾರಿ ಅಡ್ಡ ಬೀಳುತ್ತಾರೆ ಅಥವಾ ನಮಾರು್‌ಗೆ ಏಳುವಾಗಲೂ ಯಾರೋ 
ಎಳೆದುಕೊಂಡು ಬರುವಂತೆ, ಏನೋ ಆಪತ್ತೆರಗಿದಂತೆ ಒಲ್ಲದ ಮನಸ್ಸಿನಿಂದ ನಮಾರು್‌ ಮಾಡುತ್ತಾರೆ. ಬಟ್ಟೆಯಲ್ಲಿ ಆಡುತ್ತಾರೆ, 
ಆಕಳಿಸುತ್ತಾರೆ, ದೇವಸ್ಥರಣೆಯ ಲವಲೇಶವೂ ಅವರಲ್ಲಿರುವುದಿಲ್ಲ. ಇಡೀ ನಮಾರಭ್‌ ಅವರು ಏನು ಪಠಿಸಿದ್ದಾರೆಂಬ ಪ್ರಜ್ಞೆಯಾಗಲೀ, 
ನಮಾರು್‌ ಮಾಡುತ್ತಿದ್ದಾರೆಂಬ ಭಾವನೆಯಾಗಲೀ ಇರುವುದಿಲ್ಲ. ಮಾಡುತ್ತಿರುವುದು ನಮಾರಖ್‌ ಆದರೂ ಅವರ ಮನಸ್ಸು ಎಲ್ಲೋ 
ಏಹರಿಸುತ್ತಿರುತ್ತದೆ. ಅವಸರವಸರವಾಗಿ ಮಾಡುವ ನಮಾರ್‌ನಲ್ಲಿ ಕಿಯಾಮ್‌ ಆಗಲಿ, ರುಕೂತ್‌, ಸುಜೂದ್‌ಗಳಾಗಲಿ ಸರಿಯಾಗಿರುವುದಿಲ್ಲ. 


ಕಾಂಡ - 30 


107. ಅಲ್‌ ಮಾಊನ್‌ 343 


ಹೇಗೋ ನಮಾರುಖ್‌ನ ರೂಪ ಮಾಡಿ ಆದಷ್ಟು ಬೇಗ ನಮಾರುಖ್‌ನಿಂದ ವಿರಮಿಸಲು ಪ್ರಯತ್ನಿಸುತ್ತಾರೆ. ಹೆಚ್ಚಿನವರು ಎಲ್ಲಾದರೂ ಸಿಲುಕಿ 
ಬಿಟ್ಟರೆ ನಮಾರು್‌ ಮಾಡುತ್ತಾರೆ. ಅನ್ಯಥಾ ಅವರ ಬದುಕಿನಲ್ಲಿ ಈ ಆರಾಧನೆಗೆ ಯಾವದೇ ಮಹತ್ವವಿಲ್ಲ. ನಮಾರು್‌ನ ಸಮಯ ಬಂದರೆ 
ಇದು ನಮಾರು್‌ನ ಸಮಯವೆಂಬ ಪ್ರಜ್ಞೆಯೇ ಇರುವುದಿಲ್ಲ ಅದಾನ್‌ನ ಸ್ನರ ಕಿವಿಗೆ ಬಿದ್ದಾಗ ಈ ಕರೆ ಏನು, ಏಕೆ ಕರೆಯಲಾಗುತ್ತದೆ, 
ಯಾಕಾಗಿ ಕರೆಯಲಾಗುತ್ತದೆ ಎಂಬ ವಿಚಾರವೇ ಅವರಿಗೆ ಹೊಳೆಯುವುದಿಲ್ಲ. ಪರಲೋಕದ ಮೇಲೆ ನಂಬಿಕೆ ಇಲ್ಲದವರ ಲಕ್ಷಣ ಇದೇ ಆಗಿದೆ. 
ಏಕೆಂದರೆ ಮುಸ್ಲಿಮನೆಂದು ವಾದಿಸುವವರ ಈ ಕಾರ್ಯನೀತಿಗೆ ಅವರು ನಮಾರು್‌ ಮಾಡುವುದಕ್ಕೆ ಯಾವುದೇ ಪ್ರತಿಫಲ ಬಯಸದಿರುವುದು 
ಮತ್ತು ನಮಾರು್‌ ಮಾಡದಿದ್ದರೆ ಏನೂ ಶಿಕ್ಷೆ ಸಿಗಲಾರದೆಂಬ ನಂಬಿಕೆಯೂ ಅವರಿಗೆ ಇಲ್ಲದಿರುವುದೇ ಕಾರಣ. ಆದ್ದರಿಂದ ಅನಸ್‌ ಬಿನ್‌ 
ಮಾಲಿಕ್‌ ಮತ್ತು ಅತಾ ಬಿನ್‌ ದೀನಾರ್‌ ಹೇಳುತ್ತಾರೆ, "ಅಲ್ಲಾಹನಿಗೆ ಸ್ತುತಿ, ಅವನು ರ್ರಿ ಟ್ರಟ್ಟುತ್ತಿ ಎಂದು ಹೇಳದೆ 
AL et ಹೇಳಿದ್ದಾನೆ. ಅಂದರೆ ನಾವು ನಮಾರುಖ್‌ನಲ್ಲಿ ಖಂಡಿತಾ ಮರೆಯುತ್ತೇವೆ. ಆದರೆ ನಮಾರುಖ್‌ನ ಬಗ್ಗೆ ಅನಾಸ್ಥೆ 
ವಹಿಸುವುದಿಲ್ಲ. ಅದ್ದರಿಂದ ನಮ್ಮನ್ನು ಮುನಾಫಿಕರಲ್ಲಿ ಸೇರಿಸಲಾಗದು.' 

ಮುನಾಫಿಕರ ಈಸ್ಥಿತಿಯನ್ನು ಇನ್ನೊಂದೆಡೆ ಹೀಗೆನ್ನಲಾಗಿದೆ: ಕ್ರಷ್ಟಿಟೆ 19/53, J ಡು 8; 
"ಅವರು ನಮಾರುಖ್‌ಗೆ ಆಲಸ್ಯದೊಂದಿಗೆ ಬರುತ್ತಾರೆ. ದೇವಮಾರ್ಗದಲ್ಲಿ ಒಲ್ಲದ ಮನಸ್ಸಿನಿಂದ ಖರ್ಚು ಮಾಡುತ್ತಾರೆ.' (ಅತ್ತೌಬ: 54) 

ಪ್ರವಾದಿ(ಸ) ಹೇಳುತ್ತಾರೆ- ಇದು ಮುನಾಫಿಕನ ನಮಾರು್‌, ಮುನಾಫಿಕನ ನಮಾರು್‌, ಮುನಾಫಿಕನ ನಮಾರು್‌ ಆಗಿದೆ. 
ಅಸರ್‌ನ ಸಮಯದಲ್ಲಿಕುಳಿತುಕೊಂಡು ಸೂರ್ಯನನ್ನು ನೋಡುತ್ತಾ ಇರುತ್ತಾನೆ. ಶೈತಾನನ ಎರಡು ಕೋಡುಗಳ ಮಧ್ಯೆ ಅದು ತಲುಪಿದಾಗ 
(ಅಂದರೆ ಮುಗ್ರಿಬ್‌ನ ಸಮಯವಾದಾಗ) ಎದ್ದುನಾಲ್ಕು ಬಾರಿ ಅಡ್ಡ ಬೀಳುತ್ತಾನೆ. ಅದರಲ್ಲಿ ಅವನು ಅಲ್ಲಾಹನನ್ನು ಕನಿಷ್ಠ ಸ್ಥರಿಸುತ್ತಾನೆ. 
(ಬುಖಾರಿ, ಮುಸ್ಲಿಮ್‌, ಮುಸ್ನದ್‌ ಅಹ್ನದ್‌) ಸಅದ್‌ ಬಿನ್‌ ಅಬೀ ವಕ್ಕಾಸ್‌ರಿಂದ ಅವರ ಪುತ್ರ ಮುಸ್‌ಅಬ್‌ ಬಿನ್‌ ಸಅದ್‌ ಹೀಗೆ ವರದಿ 
ಮಾಡುತ್ತಾರೆ, ನಾನು ನಮಾರು್‌ನ ಬಗ್ಗೆ ಅನಾಸ್ಥೆ ತೋರುವವನ ಬಗ್ಗೆ ಪ್ರವಾದಿಯವರೊಡನೆ ವಿಚಾರಿಸಿದೆ. ಅವರು ಹೇಳಿದರು, ಅದು 
ನಮಾರುಖ್‌ನ ಸಮಯ ತಪ್ಪಿಸಿ ನಿರ್ವಹಿಸುವವರಾಗಿದ್ದಾರೆ. (ಇಬ್ನು ಜರೀರ್‌, ಅಬೂಯಲ್‌ಲಾ, ಇಬ್ನು ಮುಂದಿರ್‌, ಇಬ್ಬು ಅಬೀ 
ಹಾತಿಮ್‌, ತಬ್ರಾನಿ ಫಿಲ್‌ ಔಸತ್‌, ಇಬ್ನು ಮರ್ದೂಯ, ಬೈಹಕಿ ಫೀ ಸುನನೀ) 

ಈ ವರದಿಯು ಸಅದ್‌ರ ಹೇಳಿಕೆ ಎಂಬ ನೆಲೆಯಲ್ಲಿಉಧೃತವಾಗಿದೆ. ಇದರ ಅಧಿಕೃತತೆಯೂ ಹೆಚ್ಚುಪ್ರಬಲವಾಗಿದೆ. ಪ್ರವಾದಿಯವರ 
ಹೇಳಿಕೆ ಎಂಬ ನೆಲೆಯಲ್ಲಿ ಮರ್ಪೂಟ್‌ ವರದಿಯನ್ನು ಬೈಹಕಿ ಮತ್ತು ಹಾಕಿಮ್‌ ದುರ್ಬಲ ಎಂದಿದ್ದಾರೆ. ಮಸ್‌ಅಬ್‌ರ ಇನ್ನೊಂದು ವರದಿ 
ಹೀಗಿದೆ: ನಾನು ನನ್ನ ತಂದೆಯೊಂದಿಗೆ ಕೇಳಿದೆ- ಈ ಸೂಕ್ತದ ಕುರಿತು ನೀವು ಚಿಂತನೆ ನಡೆಸಿದ್ದೀರಾ? ಇದರ ಅರ್ಥ ನಮಾರು್‌ 
ತೊರೆಯುವುದೇ? ಅಥವಾ ನಮಾರು್‌ ಮಾಡುತ್ತಿರುವಾಗ ಮನುಷ್ಯನ ಆಲೋಚನೆಗಳು ಎಲ್ಲೆಲ್ಲಿಗೋ ಹೋಗುವುದೇ? ಯಾರ ಆಲೋಚನೆಗಳು 
ವಿಹರಿಸುವ ಸ್ಥಿತಿ ನಮ್ಮಲ್ಲಿ ಯಾರಿಗೆ ಆಗುವುದಿಲ್ಲ? ಅವರು ಹೀಗೆ ಉತ್ತರಿಸಿದರು- ಇದರ ಅರ್ಥ ನಮಾರುಖ್‌ನ ಸಮಯವನ್ನು ಹಾಳು 
ಮಾಡುವುದಾಗಿದೆ. ಅದರ ಸಮಯವನ್ನು ಬಿಟ್ಟು ಮಾಡುವುದಾಗಿದೆ. (ಇಬ್ನು ಜರೀರ್‌, ಇಬ್ನು ಅಬೀ ಶೈಬ, ಅಬೂಯಆ್‌ಲ, ಇಬ್ನು 
ಮುಂದಿರ್‌, ಇಬ್ನು ಮರ್ದೂಯ, ಬೈಹಕಿ ಫೀ ಸುನನೀ) ನ 

ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು. ನಮಾರುಖ್‌ನಲ್ಲಿ ಬೇರೆ ವಿಚಾರಗಳು ಬರುವುದು ಒಂದು ವಿಷಯವಾದರೆ ನಮಾರು್‌ನ 
ಕಡೆಗೆ ಎಂದೂ ಗಮನವೇ ಇಲ್ಲದಿರುವುದು ಮತ್ತು ಅದರಲ್ಲಿ ಇತರ ವಿಷಯಗಳನ್ನು ಆಲೋಚಿಸುತ್ತಿರುವುದು ಬೇರೆಯೇ ವಿಚಾರವಾಗಿದೆ. 
ಮೊದಲ ಸ್ಥಿತಿಯು ಮಾನವ ಸಹಜವಾಗಿದೆ. ಬಯಸದೇ ಬೇರೆ ಬೇರೆ ವಿಷಯಗಳು ಬರುತ್ತಲೇ ಇರುತ್ತದೆ. ಆದ್ದರಿಂದ ನಮಾರುಖ್‌ನಿಂದ 
ಗಮನ ಸರಿಯುತ್ತಿದೆಯೆಂಬ ಪ್ರಜ್ಞೆ ವಿಶ್ವಾಸಿಯ ಮನಸಿನಲ್ಲಿ ಮೂಡಿದರೆ, ಗಮನವನ್ನು ನಮಾರುನಲ್ಲಿಕೇಂದ್ರೀಕರಿಸಲು ಪ್ರಯತ್ನಿಸಬೇಕು. 
ಎರಡನೇ ಸ್ಥಿತಿಯು ನಮಾರು್‌ನ ಬಗ್ಗೆ ಅನಾಸ್ಥೆ ತೋರುವುದರ ಅರ್ಥದಲ್ಲಿ ಸೇರುತ್ತದೆ. ಏಕೆಂದರೆ ಅದರಲ್ಲಿ ಮನುಷ್ಯ ನಮಾರಖ್‌ನಲ್ಲಿ 
ವ್ಯಾಯಾಮವನ್ನಷ್ಟೇ ಮಾಡುತ್ತಾನೆ. ದೇವವಸ್ಥರಣೆಯ ಯಾವ ಇಚ್ಛೆಯೂ ಅವನ ಮನದಲ್ಲಿರುವುದಿಲ್ಲ ನಮಾರುಖ್‌ ಆರಂಭವಾಗಿ 
ಕೊನೆಗೊಳ್ಳುವ ತನಕ ಒಂದು ಕ್ಷಣದ ಮಟ್ಟಿಗಾದರೂ ಅವನ ಮನಸ್ಸು ದೇವನತ್ತ ತಿರುಗುವುದಿಲ್ಲ. ಯಾವ ವಿಚಾರಗಳೊಂದಿಗೆ ಅವನು 
ನಮಾರುಥ್‌ಗೆ ಪ್ರವೇಶಿಸುತ್ತಾನೋ ಅದರಲ್ಲೇ ಅವನು ಮುಳುಗಿರುತ್ತಾನೆ. 

10. ಇದು ಸ್ವತಂತ್ರ ವಾಕ್ಯವೂ ಆಗಿರಬಹುದು. ಹಿಂದಿನ ವಾಕ್ಯದ ಅನುಬಂಧವೂ ಆಗಿರಬಹುದು. ಅದನ್ನು ಒಂದು ಸ್ವತಂತ್ರ 
ವಾಕ್ಯವೆಂದು ಪರಿಗಣಿಸಿದರೆ ಅದರ ಅರ್ಥ, ಅವರು ಯಾವುದೇ ಸತ್ಕಾರ್ಯವನ್ನು ಪ್ರಾಮಾಣಿಕವಾಗಿ ಅಲ್ಲಾಹನಿಗಾಗಿ .ಮಾಡುವುದಿಲ್ಲ. 
ಏನು ಮಾಡುವುದಿದ್ದರೂ ಇತರರಿಗೆ ತೋರಿಸಲಿಕ್ಕಾಗಿ, ಅವರ ಪ್ರಶಂಸೆ ಗಳಿಸಲಿಕ್ಕಾಗಿ, ಜನರು ತಮ್ಮನ್ನು ದೇವಭಕ್ತನೆಂದು ಭಾವಿಸಲೆಂದು 
ಮಾಡುತ್ತಾರೆ. ತಮ್ಮ ಸತ್ಕಾರ್ಯಗಳು ಲೋಕದಲ್ಲಿ ಪ್ರಸಿದ್ಧಿ ಪಡೆಯಲಿ ಮತ್ತು ಅದರ ಪ್ರಯೋಜನಗಳು ಈ ಲೋಕದಲ್ಲೇ ಯಾವುದೇ 
ರೀತಿಯಲ್ಲಿ ಸಿಗಲಿಕ್ಕಾಗಿ ಮಾಡುತ್ತಾರೆ ಎಂದಾಗುತ್ತದೆ. ಇನ್ನೂ ಇದರ ಸಂಬಂಧವು ಹಿಂದಿನ ವಾಕ್ಯದೊಂದಿಗೆ ಇದೆ ಎಂದು ಭಾವಿಸಿದರೆ, 


ಕಾಂಡ - 30 


344 ತಪ್ಟೀಮುಲ್‌ ಕುರ್‌ಆನ್‌ 


ಅವರು ತೋರಿಕೆಗಾಗಿ ನಮಾರು್‌ ಮಾಡುತ್ತಾರೆಂದಾಗುತ್ತದೆ. 

ವ್ಯಾಖ್ಯಾನಕಾರರು ಸಾಮಾನ್ಯವಾಗಿ ಎರಡನೇ ಅರ್ಥಕ್ಕೆ ಪ್ರಾಶಸ್ತ ನೀಡುತ್ತಾರೆ. ಏಕೆಂದರೆ ಪ್ರಥಮ ದೃಷ್ಟಿಯಲ್ಲೇ ಇದರ ಸಂಬಂಧವು 
ಮೊದಲ ವಾಕ್ಯದೊಂದಿಗೆ ಇದೆ ಎಂದು ಭಾಸವಾಗುತ್ತದೆ. ಇಬ್ನು ಅಬ್ಬಾಸ್‌ ಹೇಳುತ್ತಾರೆ- ಇದು ಮುನಾಫಿಕರ ಕುರಿತಾಗಿದೆ. ಯಾರಾದರೂ 
ಇದ್ದರೆ ನಮಾರು್‌ ಮಾಡುತ್ತಿದ್ದರು. ಇಲ್ಲದಿದ್ದರೆ ಮಾಡುತ್ತಿರಲಿಲ್ಲ. ಇನ್ನೊಂದು ವರದಿಯ ಪದಗಳು ಹೀಗಿವೆ: ಒಂಟಿಯಾಗಿದ್ದರೆ ನಮಾರು್‌ 
ಮಾಡುತ್ತಿರಲಿಲ್ಲ. ಇತರರು ಇದ್ದರೆ ಬಹಿರಂಗವಾಗಿ ಮಾಡುತ್ತಿದ್ದರು. (ಇಬ್ನು ಜರೀರ್‌, ಇಬ್ನು ಮುಂದಿರ್‌, ಇಬ್ನು ಅಬೀ ಹಾಕಿಮ್‌, ಇಬ್ನು 
ಮರ್ದೂಯ, ಬೈಹಕಿ ಫೀ ಶುಅಬಿಲ್‌ ಈಮಾನ್‌) 

ಕುರ್‌ಆನಿನಲ್ಲೂ ಮುನಾಫಿಕರ ಈ ಸ್ಥಿತಿಯನ್ನು ಹೇಳಲಾಗಿದೆ. 

ys ಚಟ 1 [ಚ ಚಟ್‌ LEAN Ih 8 6 “ಇವರು ನಮಾರುನ್‌ ಮಾಡಲು ಆರೆ 
ಮನಸ್ಸಿನಿಂದ, ಕೇವಲ ಜನರಿಗೆ ತೋರಿಸಲಿಕ್ಕಾಗಿ ಏಳುತ್ತಾರೆ. ಇವರು ಅಲ್ಲಾಹನನ್ನು ಆತ್ಯಲ್ಲವೇ ಸ್ಥರಿಸುತ್ತಾರೆ.' (ಅನ್ನಿಸಾ: 142) 

11. ಮೂಲದಲ್ಲಿ ಬ್ರಹ ಎಂಬ ಪದ ಬಳಕೆಯಾಗಿದೆ. ಅಲೀ, ಇಬ್ನುಉಮರ್‌, ಸದ್‌ ಬಿನ್‌ ರುುಬೈರ್‌, ಕತಾದ, ಹಸನ್‌ 
ಬಸರಿ, ಮುಹಮ್ಮದ್‌ ಬಿನ್‌ ಹನಫಿಯ್ಯ, ದಹ್ಹಾಕ್‌, ಇಬ್ನುರ್ಳುದ್‌, ಇಕ್ರಿಮ, ಮುಜಾಹಿದ್‌, ಆತಾಆ್‌ ಮತ್ತು ರುಹ್ರೀಯವರು ಅದು 
ರುಕಾತ್‌ ಆಗಿದೆಯೆಂದಿದ್ದಾರೆ. ಇಬ್ನು ಅಬ್ಬಾಸ್‌, ಇಬ್ನು ಮಸ್‌ವೂದ್‌, ಇಬ್ರಾಹೀಮ್‌ ಖನಈ, ಅಬೂಮಾಲಿಕ್‌ ಹಾಗೂ ಅನೇಕ 
ವಿದ್ವಾಂಸರು ಅದು ಸಾಮಾನ್ಯ ಬಳಕೆಯ ವಸ್ತುಗಳು ಎಂದಿದ್ದಾರೆ, ಉದಾ: ಹಂಡೆ, ಕೊಡ, ಕೊಡಲಿ, ತಕ್ಕಡಿ, ಉಪ್ಪು ನೀರು, ಬೆಂಕಿ, ಚಕಮಕಿ 
(ಅಥವಾ ಬೆಂಕಿ ಪೊಟ್ಟಣ) ಇತ್ಯಾದಿಯಾಗಿದ್ದು ಜನರು ಅದನ್ನು ಪರಸ್ಪರ ಸಾಲವಾಗಿ ಕೇಳುತ್ತಿರುತ್ತಾರೆ. ಸಈದ್‌ ಬಿನ್‌ ಜುಬೈರ್‌ ಮತ್ತು 
ಮುಜಾಹಿದ್‌ರ ಒಂದು ಹೇಳಿಕೆಯೂ ಇದನ್ನು ಸಮರ್ಥಿಸುತ್ತದೆ. ಅಲೀಯವರ ಒಂದು ಹೇಳಿಕೆ ಪ್ರಕಾರ ಅದು ರುಕಾತ್‌ನ ಜೊತೆಗೆ ಈ 
ಸಣ್ಣಸಣ್ಣ ಸಾಮಾನ್ಯ ಬಳಕೆಯ ವಸ್ತುಗಳೂ ಆಗಿದೆ. ಇಕ್ರಿಮಾರಿಂದ ಇಬ್ನು ಅಬೀ ಹಾತಿಮ್‌ ಹೀಗೆ ಉದ್ದರಿಸಿದ್ದಾರೆ: 1 ಫಟ "ಮಾಊನ್‌'ನ 
ಗರಿಷ್ಠ ಮಟ್ಟವು ರುಕಾತ್‌ ಆಗಿದೆ. ಕನಿಷ್ಠ ಮಟ್ಟವು ಯಾರಿಗಾದರೂ ಜರಡಿ, ಕೊಡ ಅಥವಾ ಸೂಜಿಯಂತಹ ವಸ್ತುವನ್ನು ಸಾಲ ನೀಡುವು 
ದಾಗಿದೆ. ಇಬ್ಬ ಮಸ್‌ವೂದ್‌ ಹೇಳುತ್ತಾರೆ- -ಮುಹಮ್ಮದ್‌ (ಸ (ಸ) ಅವರ ಸಂಗಾತಿಗಳಾದ ನಾವು (ಕೆಲವು ವರದಿಗಳ ಪ್ರ ಜಕರ ಪ್ರವಾದಿಯವರ 
ಕಾಲದಲ್ಲಿ) ರ್ರಿ "ಮಾಊನ್‌' ಎಂದರೆ ಹಂಡೆ, ಕೊಡಲಿ, ಕೊಡ, ತಕ್ಕಡಿ ಮತ್ತು ಇತರ ಸಾಲವಾಡಿ ಕೊಡುವ : ವಸ್ತುಗಳೆಂದು 
ಹೇಳುತ್ತಿದ್ದೆವು. (ಇಬ್ನು ಜರೀರ್‌, ಇಬ್ನು ಅಬೀಶೈಬ, ಅಬೂದಾವೂದ್‌, ನಕ ಬರ್ಗರ್‌, ಇಬ್ನು ಮುಂದಿರ್‌, ಇಬ್ನು ಅಜೀ ಹಾತಿಮ್‌, 
ತಬ್ರಾನೀ ಫಿಲ್‌ 'ಔಸತ್‌, ಇಬ್ನು ಮರ್ದೂಯ, ಬೈಹಕಿ ಫೀ ಸುನನ್‌) ಸಅದ್‌ ಬಿನ್‌ RES ಹೆಸರುಗಳನ್ನು ಪ್ರಸ್ತಾಪಿಸದೆ 
ಸಾಮಾನ್ಯ ಇದೇ ಮಾತನ್ನು ಸಹಾಬಿಗಳಿಂದ ಉಲ್ಲೇಖಿಸಿದ್ದಾರೆ. ಅವರು ಅನೇಕ ಸಹಾಬಿಗಳಿಂದ ಇದನ್ನು ಕೇಳಿದ್ದರೆಂದು ಇದರ ಅರ್ಥ. 
(ಇಬ್ನು ಜರೀರ್‌, ಇಬ್ನು ಅಬೀಶೈಬ) ಅಬೂಹುರೈರಾರ ಒಂದು ವರದಿಯನ್ನು ದೈಲಮೀ, ಇಬ್ನು ಅಸಾಕರ್‌ ಮತ್ತು ಅಬೂ ನುಖಮ್‌ರು 
ಹೀಗೆ ಉದ್ಧರಿಸುತ್ತಾರೆ-ಅದರಲ್ಲಿ ಅವರು ಹೇಳುತ್ತಾರೆ: ಪ್ರವಾದಿಯವರೇ ಈ ಸೂಕ್ತದ ವ್ಯಾಖ್ಯಾನದಲ್ಲಿ ಅದು ಕೊಡಲಿ, ಕೊಡ ಮತ್ತಿತರ 
ಅಂತಹದೇ 'ವಸ್ತುಗಳೆಂದು ಹೆಳಿದ್ದಾರೆ. ಈ ವರದಿ ಸರಿಯಾಗಿದ್ದರೆ ಬಹುಶಃ ಇತರರ ಅರಿವಿಗೆ ಇದು ಬಂದಿರಲಾರದು. ಅನ್ಯಥಾ 
ಯಾರಾದರೂ ಈ ಸೂಕ್ತಕ್ಕೆ ಬೇರೆ ವ್ಯಾಖ್ಯಾನ ನೀಡುವುದು ಸಾಧ್ಯವಿರಲಿಲ್ಲ. 

ನಿಜವಾಗಿ, ೮೪ "ಮಾಊನ್‌' ಜನರಿಗೆ ಪ್ರಯೋಜನಕಾರಿಯಾದ ಸಣ್ಣ-ಪುಟ್ಟ ವಸ್ತುಗಳಿಗೆ ಹೇಳುತ್ತಾರೆ. ಈ ಅರ್ಥದಲ್ಲಿ 
ರುಕಾತ್‌ ಕೂಡಾ ೦೨೨೬ 'ಮಾಊನ್‌' ಆಗಿದೆ. ಏಕೆಂದರೆ ಅದು ಬಡವರಿಗೆ ನೀಡಲಾಗುವ ದೊಡ್ಡ ಮೊತ್ತದಿಂದ ತೆಗೆಯುವ ತುಚ್ಛ ಅಂಶ 
ವಾಗಿದೆ. ಇತರ ಸಾಮಾನ್ಯ ವಸ್ತುಗಳು ಪ್ರ po “ಮಾಊನ್‌' ಆಗಿದೆ. ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌ ಮತ್ತು ಅವರಂತಹ ವಿಚಾರದವರು 
ಇದನ್ನು ಹೇಳಿದ್ದಾರೆ. ಅವುಗಳನ್ನು ಕೇಳಿ ಪಡೆಯುವುದೇನೂ OE ವಿಷಯವಲ್ಲ, ಏಕೆಂದರೆ ಬಡವರಿಗೂ ಶ್ರೀಮಂತರಿಗೂ 
ಎಂದಾದರೊಮ್ಮೆ ಅವುಗಳ ಅಗತ್ಯ ಬೀಳುತ್ತದೆ. ಇಂತಹ ವಸ್ತುಗಳನ್ನು ಕೊಡಲು ಜಿಪುಣತೆ ತೋರುವುದು ನೈತಿಕವಾಗಿ ನೀಚ ಕೃತ್ಯವಾಗಿದೆ. 
ಸಾಮಾನ್ಯವಾಗಿ ಇಂತಹ ವಸ್ತುಗಳು ಉಳಿಯುವುದು ಮಾತ್ರವಲ್ಲನೆರೆಕೆರೆಯವನು ಅದನ್ನು ಉಪಯೋಗಿಸಿದ ಬಳಿಕ ಇದ್ದಂತೆಯೇ ಅದನ್ನು 
ಮರಳಿಸುತ್ತಾನೆ. ಓರ್ವನ ಮನೆಗೆ ಅತಿಥಿ ಬಂದಾಗ ಅವನಿಗಾಗಿ ನೆರೆಯವನಿಂದ ಮಂಜವನ್ನು ಕೇಳಿ ಪಡೆಯುವುದು, ಒಬ್ಬನು ತನ್ನ 
ನೆರೆಯವನ ಒಲೆಯಲ್ಲಿ ರೊಟ್ಟಿ ಕಾಯಿಸಲು ಅನುಮತಿ ಪಡೆಯುವುದು ಅಥವಾ ಒಬ್ಬನು ಹೊರಗೆಲ್ಲಾದರೂ ಹೋಗುವಾಗ ತನ್ನ 
ಬೆಲೆಬಾಳುವ ವಸ್ತುವನ್ನು ಅವನ ಬಳಿ ಜೋಪಾನವಾಗಿಡಲು ವಿನಂತಿಸುವುದು ಇವೆಲ್ಲವೂ ದಿ5೬ಟ 'ಮಾಊನ್‌'ನ ಅರ್ಥದಲ್ಲಿ ಸೇರುತ್ತದೆ. 
ಒಟ್ಟಿನಲ್ಲಿ ಪರಲೋಕವನ್ನು ನಿರಾಕರಿಸುವವನು ಇತರರಿಗೆ ಸಾಮಾನ್ಯ ಬಳಕೆಯ ವಸ್ತುವನ್ನೂ ಕೊಡಲು ತಯಾರಾಗದಷ್ಟು ಕಠೋರ 
ಮನಸ್ಸಿನವನಾಗಿರುತ್ತಾನೆಂಬುದು ಈ ಸೂಕ್ತದ ಇಂಗಿತವಾಗಿದೆ. 

ದಾರಾ 
ಕಾಂಡ - 30 


108. ಅಲ್‌ಕೌಸರ್‌ 


ಹೆಸರು 

IE 25! | ಸೂಕ್ತದಲ್ಲಿರುವ 3588; "ಅಲ್‌ಕೌಸರ್‌' ಎಂಬ ಪದವನ್ನು ಇದರ ಹೆಸರೆಂದು ಪರಿಗಣಿಸಲಾಗಿದೆ. 
ಅವತೀರ್ಣಕಾಲ 

ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌, ಅಬ್ದುಲ್ಲಾ ಬಿನ್‌ ರುಬೈರ್‌ ಮತ್ತು ಆಯಿಶಾರವರು ಇದು ಮಕ್ಕಾದಲ್ಲಿ ಅವತರಿಸಿದ 

ಧ್ಯಾಯ ವೆಂದು ಉದ್ಭರಿಸಿದ್ದಾರೆ. ಮುಕಾತಿಲ್‌ ಮತ್ತು ಹೆಚ್ಚಿನ ವ್ಯಾಖ್ಯಾನಕಾರರು ಇದನ್ನು ಮಕ್ಕಾದ ಅಧ್ಯಾಯವೆಂದು 

ದಾಖಲಿಸಿದ್ದಾರೆ. ಆದರೆ ಹಸನ್‌ ಬಸರಿ, ಇಕ್ರಿಮಾ, ಮುಜಾಹಿದ್‌ ಮತ್ತು ಕತಾದರು ಇದನ್ನು ಮದೀನಾದ್ದೆಂದು ಹೆಳಿದ್ದಾರೆ. 
ಇಮಾಮ್‌ ಸುಯೂತಿಯವರು ಇತ್‌ಕಾನ್‌ನಲ್ಲಿಇದುವೇಸರಿ ಎಂದಿದ್ದಾರೆ. ಇಮಾಮ್‌ ನವವಿಯವರು ಶರಹ್‌ ಮುಸ್ಲಿಮ್‌ನಲ್ಲಿ 
ಇದಕ್ಕೇ ಪ್ರಾಶಸ್ತ್ಯ ನೀಡಿದ್ದಾರೆ. ಇದಕ್ಕೆ ಕಾರಣ ಅನಸ್‌ ಬಿನ್‌ ಮಾಲಿಕ್‌ರಿಂದ ಇಮಾಮ್‌ ಅಷ್ನದ್‌, ಮುಸ್ಲಿಮ್‌, ಅಬೂ ದಾವೂದ್‌, 
ನಸಾಕ, ಇಬ್ನು ಅಬೀ ಶೈಬ, ಇಬ್ನು ಮುಂದಿರ್‌, ಇಬ್ನೂ ಮರ್ದೂಯ ಮತ್ತು ಬೈಹಕೀ ಮುಂತಾದವರು ಉದ್ಧರಿಸಿದ ಹದೀಸ್‌ 
ಆಗಿದೆ. ಅದರಲ್ಲಿ ಅವರು ಹೇಳುತ್ತಾರೆ: ಪ್ರವಾದಿ(ಸ) ನಮ್ಮ ಮಧ್ಯೆ ಕುಳಿತಿದ್ದರು. ಅಷ್ಟರಲ್ಲಿ ಅವರಿಗೆ ಮಂಪರು ಬಂದ ಹಾಗಾ 
ಯಿತು. ತರುವಾಯ ಪ್ರವಾದಿ(ಸ) ಮಂದಹಾಸ ಬೀರುತ್ತಾ ತಲೆಯೆತ್ತಿದರು. ಕೆಲವು ವರದಿಗಳಲ್ಲಿ ಹೀಗಿದೆ- ಜನರು ಪ್ರವಾದಿ 
ಯವರೊಂದಿಗೆ ತಾವೇಕೆ ನಸುನಕ್ಕಿರಿ. ಇನ್ನು ಕೆಲವು ವರದಿಗಳಲ್ಲಿ ಸ, ಪ್ರವಾದಿಯವರೇ ಜನರೊಂದಿಗೆ ಹೇಳಿದರು-ಈಗ ನನ್ನ ಮೇಲೆ 
ಒಂದು ಅಧ್ಯಾಯ ಅವಶೀರ್ಣಗೊಂಡಿತು. ತರುವಾಯ ಅವರು 2 My ಭತ ಕಮ ಪಠಿಸಿ ಕೌಸರ್‌ ಅಧ್ಯಾಯವನ್ನು 
ಓದಿ ಕೇಳಿಸಿದರು. ಆ ಬಳಿಕ ಕೌಸರ್‌ ಏನೆಂದು ನಿಮಗೆ ತಿಳಿದಿದೆಯೇ ಎಂದು. ಕೇಳಿದರು. ಜನರು ಹೇಳಿದರು- ಅಲ್ಲಾಹ್‌ ಮತ್ತು 
ಸಂದೇಶವಾಹಕರಿಗೆ ಹೆಚ್ಚು ಗೊತ್ತು. ಪ್ರವಾದಿ(ಸ) ಹೇಳಿದರು. ಅದೊಂದು ಸರೋವರವಾಗಿದ್ದು ನನ್ನ ಪ್ರಭು ನನಗೆ ಸ್ವರ್ಗದಲ್ಲಿ 
ದಯಪಾಲಿಸುವನು.(ಇದರ ವಿವರಣೆಯು ಮುಂದೆ ವ್ಯಾಖ್ಯಾನದಲ್ಲಿ ಬರಲಿದೆ.) ಈ ವರದಿಯಿಂದ ಈ ಅಧ್ಯಾಯವು 
ಮದೀನಾದ್ದೆಂದು ಸಮರ್ಥಿಸಲು ಕಾರಣ, ಅನಸ್‌ ಮದೀನಾದಲ್ಲಿದ್ದರೇ ವಿನಾ ಮಕ್ಕಾದಲ್ಲಿ ಅಲ್ಲ. ನಮ್ಮ ಉಪಸ್ಥಿತಿಯಲ್ಲಿ ಈ 
ಅಧ್ಯಾಯ ಅವತೀರ್ಣಗೊಂಡಿತೆಂಬ ಅವರ ಹೇಳಿಕೆಯು ಈ ಅಧ್ಯಾಯವು ಮದೀನದ್ದೆಂಬುದಕ್ಕೆ ಪುರಾವೆಯಗಿದೆ. 

ಆದರೆ ಒಂದನೆಯದಾಗಿ, ಇದೇ ಅನಸ್‌ರಿಂದ ಇಮಾಮ್‌ ಅಹ್ನದ್‌, ಬುಖಾರಿ, ಮುಸ್ಲಿಮ್‌, ಅಬೂದಾವೂದ್‌, ತಿರ್ಮಿದಿ 
ಮತ್ತು ಇಬ್ನು ಜರೀರ್‌ರವರು ಉಲ್ಲೇಖಸಿದ ಹದೀಸ್‌ನಲ್ಲಿ ಸ್ವರ್ಗದಲ್ಲಿ ಈ ಕೌಸರನ್ನು ಪ್ರವಾದಿಯವರಿಗೆ ಮೆಆ್‌ರಾಜ್‌ನ 
ಸಂದರ್ಭದಲ್ಲಿತೋರಿಸಲಾಯಿತೆಂದು ಹೇಳಲಾಗಿದೆ. ಮೆಆ್‌ರಾಜ್‌ನ ಘಟನೆ ಹಿಜ್ರತ್‌ಗಿಂತ ಮೊದಲು ಮಕ್ಕಾದಲ್ಲಿಸಂಭವಿಸಿತೆಂದು 
ಎಲ್ಲರಿಗೂ ತಿಳಿದಿದೆ. ಎರಡನೆಯದಾಗಿ, ಮಿಆ್‌ರಾಜ್‌ನಲ್ಲಿ ಪ್ರವಾದಿಯವರಿಗೆ ಅಲ್ಲಾಹನ ಈ ಉಡುಗೊರೆಯ ಸುವಾರ್ತೆ 
ನೀಡಿದ್ದು ಮಾತ್ರವಲ್ಲ, ಅದರ ಪ್ರತ್ಯಕ್ಷ ದರ್ಶನವನ್ನು ಮಾಡಿಸಲಾಗಿತ್ತು. ಆದ್ದರಿಂದ ಇದರ ಸುವಾರ್ತೆ ನೀಡಲಿಕ್ಕೆಂದೇ ಮದೀನಾ 
ದಲ್ಲಿ ಕೌಸರ್‌ ಅಧ್ಯಾಯವನ್ನು ಅವತೀರ್ಣಗೊಳಿಸಲು ಯಾವುದೇ ಕಾರಣವಿಲ್ಲ. ಸಹಾಬಿಗಳ ಕೂಟದಲ್ಲಿ ಪ್ರವಾದಿಯವರೇ 
(ಅನಸ್‌ರ ವರದಿಯಂತೆ) ಈ ಅಧ್ಯಾಯದ ಸುವಾರ್ತೆ ನೀಡುತ್ತಿದ್ದರೆ ಪ್ರಥಮ ಬಾರಿ ಈ ಅಧ್ಯಾಯವು ಅದೇ ಸಂದರ್ಭದಲ್ಲಿ 
ಅವತೀರ್ಣಗೊಂಡಿತೆಂದು ಅದರ ತಾತ್ಸರ್ಯವಾಗುತ್ತಿತ್ತು. ಹಾಗಿರುವಾಗ, ಆಯಿಶಾ, ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌, ಅಬ್ದುಲ್ಲಬಿನ್‌ 
ರುುಬೈರ್‌ ರಂತಹ ಸಹಾಬಿಗಳು ಇದು ಮಕ್ಕಾದಲ್ಲಿ ಅವತೀರ್ಣಗೊಂಡಿತೆಂದು ಹೇಳಲು ಹೇಗೆ ಸಾಧ್ಯವಿತ್ತು? ಮತ್ತು ಹೆಚ್ಚಿನ 
ವ್ಯಾಖ್ಯಾನಕಾರರೂ ಅದನ್ನು ಮಕ್ಕಾದೆಂದು ಏಕೆ ಹೇಳುತ್ತಿದ್ದರು? ಈ ವಿಷಯವನ್ನು ಗಮನಿಸಿದಾಗ, ಅನಸ್‌ರ ವರದಿಯಲ್ಲಿ 
ಒಂದು ಶೂನ್ಯತೆ ಕಾಣುತ್ತಿದೆ. ಅದರಲ್ಲಿ ಪ್ರವಾದಿಯವರು ಈ ವಿಷಯವನ್ನು ಹೇಳಿದ ಸಭೆಯಲ್ಲಿ ಮೊದಲಿನಿಂದಲೇ ಯಾವ 
ಚರ್ಚೆ ನಡೆಯುತ್ತಿತ್ತೆಂದು ಸ್ಪಷ್ಟವಾಗಿಲ್ಲ. ಆಗ ಪ್ರವಾದಿಯವರು ಯಾವುದೋ ವಿಷಯದಲ್ಲಿ ಏನೋ ಹೇಳುತ್ತಿರುವುದರ ಮಧ್ಯೆ 


ಕಾಂಡ - 30 


346 ತಪ್ಪೀಮುಲ್‌ ಕುರ್‌ಆನ್‌ 


ಈ ವಿಷಯದಲ್ಲಿ "ಅಲ್‌ಕೌಸರ್‌' ಅಧ್ಯಾ ್ಯ್ಯಯವು ಮಾರ್ಗದರ್ಶನ ನೀಡುತ್ತದೆಂದು ಅವರಿಗೆ ವಹೀ ಮೂಲಕ ತಿಳಿಸಿರಬಹುದು. 
ಅವರು ಅದೇ ವಿಷಯವನ್ನು ನನ್ನ ಮೇಲೆ ವಹೀ ಅವತೀರ್ಣಗೊಂಡಿದೆಯೆಂದು ಹೇಳಿರಬಹುದು. ಇಂತಹ ಅನೇಕ ಘಟನೆಗಳು 
ವಿವಿಧ ಸಂದರ್ಭಗಳಲ್ಲಿ ನಡೆದಿದ್ದು, ವ್ಯಾಖ್ಯಾನಕಾರರು ಕೆಲವು ಸೂಕ್ತಗಳ ಬಗ್ಗೆ ಅದು ಎರಡು ಸಲ ಅವಶೀರ್ಣಗೊಂಡಿವೆಯೆಂದು 
ಹೇಳಿದ್ದಾರೆ. ಈ ಎರಡನೇ ಅವತರಣದ ಸೂಕ್ತವು ಮೊದಲೇ ಅವತೀರ್ಣಗೊಂಡಿತ್ತು. ಆದರೆ ಪ್ರವಾದಿಯವರಿಗೆ ಯಾವುದೋ 
ಸಂದರ್ಭದಲ್ಲಿ ವಹೀ ಮೂಲಕ ತಿಳಿಸಲಾಯಿತೆಂದರ್ಥ. ಇಂತಹ ವರದಿಗಳಲ್ಲಿ ಯಾವುದೇ ಸೂಕ್ತದ ಪ್ರಸ್ತಾಪವು ಅದು 
ಮಕ್ಕಾದಲ್ಲಿ ಬಂದಿತೋ ಮದೀನಾದಲ್ಲೋ ಮತ್ತು ಅದು ವಾಸ್ತವದಲ್ಲಿ ಯಾವ ಕಾಲದಲ್ಲಿ ಅವತೀರ್ಣಗೊಂಡಿತು ಎಂದು 
ತೀರ್ಮಾನಿಸಲು ಸಾಲದು. 

ಅನಸ್‌ರವರ ಈ ವರದಿ ಸಂಶಯಕ್ಕೆ ಕಾರಣವಾಗದಿದ್ದರೆ ಅಧ್ಯಾಯದ ಸಂಪೂರ್ಣ ವಿಷಯವು ಇದು ಮಕ್ಕಾದಲ್ಲಿ, 
ಪ್ರವಾದಿಯವರಿಗೆ ಅತ್ಯಂತ ನಿರಾಶಾದಾಯಕ ಪರಿಸ್ಥತಿಯಲ್ಲಿ ಅವತೀರ್ಣಗೊಂಡಿತ್ತೆಂಬುದರ ಸಾಕ್ಟ್ಯನೀಡುತ್ತದೆ. 
ಐತಿಹಾಸಿಕ ಹಿನ್ನೆಲೆ 

ಪ್ರವಾದಿತ್ವದ ಆಠಂಭ ಕಾಲದಲ್ಲಿ ಪ್ರವಾದಿ(ಸ) ಅತ್ಯಂತ ಕಠಿಣ ಪರಿಸ್ಥಿತಿಯನ್ನೆದುರಿಸುತ್ತಿದ್ದು ಇಡೀ ಜನಾಂಗವೇ ಅವರ 
ಶತ್ರುಗಳಾಗಿ ಬಿಟ್ಟಾಗ, ವಿರೋಧಗಳ ಪರ್ವತಗಳೇ ಅವರ ಮಾರ್ಗಕ್ಕೆ ಅಡ್ಡಿಯಾದಾಗ, ಎಲ್ಲೆಂದರಲ್ಲಿ ವಿರೋಧದ ಬಿರುಗಾಳಿ 
ಯೆದ್ದಾಗ, ಪ್ರವಾದಿಯವರಿಗೂ ಸಂಗಾತಿಗಳಿಗೂ ಯಶಸ್ಸಿನ ಯಾವುದೇ ಲಕ್ಷಣ ಗೋಚರಿಸದೇ ಇದ್ದಾಗ, ಅವರಿಗೆ ಸಾಂತ್ಚನ 
ನೀಡಲು ಮತ್ತು ಅವರಲ್ಲಿ ದೈರ್ಯ ತುಂಬಲು ಅಲ್ಲಾಹನು ವಿವಿಧ ಸೂಕ್ತಗಳನ್ನು ಅವತೀರ್ಣಗೊಳಿಸಿರುವನೆಂದು ನೀವು 
ಅದ್ದುಹಾ ಮತ್ತು "ಅಲಮ್‌ ನಶ್ರಹ್‌' ಅಧ್ಯಾಯಗಳಲ್ಲಿ ನೋಡಿರುವಿರಿ. "ಅದ್ದುಹಾ' ಅಧ್ಯಾಯದಲ್ಲಿ ಹೀಗೆ ಹೇಳಲಾಗಿದೆ: 
ಆ) SAIS Jp I ಮತ್ತು ಖಂಡಿತವಾಗಿಯೂ ಅನಂತರದ ಕಾಲಘಟ್ಟವು ನಿಮ್ಮ 
ಪಾಲಿಗೆ ಮುಂಚಿನ ಕಾಲಘಟ್ಟಕ್ಕಿಂತ ಉತ್ತಮವಾಗಿರುವುದು. ಸದ್ಯ ದಲ್ಲೇ ನಿಮ್ಮ ಪ್ರ. ಪ್ರಭು, ನೀವು ಸಂತುಷ್ಠರಾಗುವಷ್ಟನ್ನು ನಿಮಗೆ 
ಕೊಡುವನು.' ಅಲಮ್‌ ನಶ್ರ ಹ್‌ನಲ್ಲಿ ಹೀಗೆ ಹೇಳಲಾಯಿತು. ಕ” 5) I (ಮತ್ತು ನಿಮಗಾಗಿ ನಿಮ್ಮ ಖ್ಯಾತಿಯ 
ಪ್ರಸ್ತಾಪವನ್ನು ಎತ್ತರಕ್ಕೇರಿಸಲಿಲ್ಲವೇ?) ಅಂದರೆ ಶತ್ರುಗಳು ದೇಶದಾದ್ಯ ತ ನಿಮ್ಮ ಹೆಸರನ್ನು ಕೆಡಿಸಲು ಪ್ರ ಪ್ರಯತ್ನಿಸುತ್ತಿದ್ದಾರೆ. 
ಆದರೆ ನಾವು ನಿಮ್ಮ ಹೆಸರನ್ನು ಬೆಳಗಿಸಲು ಮತ್ತು ನಿಮಗೆ ಖ್ಯಾತಿ ನೀಡಲು ಜಿಜಾದ ವ , ವಸ್ಥೆಮಾಡಿದವು. 
(ಮೆ ಮುಕಯ ಹ 'ಆಚ ( (ವಾಸ್ತವದಲ್ಲಿ ಸಂಕೀರ್ಣತೆಯೊಂದಿಗೆ ವೈಶಾಲ್ಯವೂ ಇದೆ. ಖಂಡಿತವಾಗಿಯೂ 
ಸಂಕೀರ್ಣತೆಯೊಂದಿಗೆ ವೈಶಾಲ್ಯವೂ ಇದೆ.) ಅಂದರೆ ಕಠಿಣ ಪರಿಸ್ಥಿತಿಯಿಂದ ಬೇಸ! ಸರಗೊಳ್ಳಬೇಡಿರಿ. ಶೀಘ್ರವೇ ಈ ಕಷ್ಟ ಷ್ಟಗಳು 
ಕೊನೆಗೊಳ್ಳಲಿವೆ. ಯಶಸ್ಸಿನಕಾಲ ಬರಲಿದೆ. 

ಇಂತಹದೇ ಪರಿಸ್ಥಿತಿಯಲ್ಲಿ ಅಲ್ಲಾಹನು ಕೌಸರ್‌ ಅಧ್ಯಾಯವನ್ನು ಅವರ್ತೀಣಗೊಳಿಸಿ ಪ್ರವಾದಿಯವರಿಗೆ ಸಾಂತ್ಸನವನ್ನು 
ನೀಡಿದನು. ಅವರ ವಿರೋಧಿಗಳು ನಾಶವಾಗುವರು ಎಂಬ ಸುವಾರ್ತೆಯನ್ನೂ ನೀಡಿದನು. ಕುರೈಶರು ಹೇಳುತ್ತಿದ್ದರು- 
ಮುಹಮ್ಮದ್‌(ಸ) ಇಡೀ ಜನಾಂಗದಿಂದ ಕಡಿದು ಹೋಗಿದ್ದಾರೆ. ಅವರು ದುರ್ಬಲ ಮತ್ತು ಅಸಹಾಯಕ ವ್ಯಕ್ತಿಯಂತಾಗಿದ್ದಾರೆ. 
ಇಕ್ರಿಮಾ ಹೇಳುತ್ತಾರೆ- ಮುಹಮ್ಮದ್‌ (ಸ)ರನ್ನು ಪ್ರವಾದಿಯನ್ನಾಗಿ ಮಾಡಲಾಗಿ, ಅವರು ಕುರೈಶರಿಗೆ ಇಸ್ಲಾಮಿನ ಸಂದೇಶ 
ನೀಡಲಾರಂಭಿಸಿದಾಗ ಕುರೈಶರು ಹೇಳ ತೊಡಗಿದರು: ಹಟ ಮುಹಮ್ಮದ್‌(ಸ) ಬೇರು ಸಹಿತ ಕೀಳಲ್ಪಟ್ಟ 
ಮರದಂತಾಗಿದ್ದಾರೆ. ಕೆಲವೇ ಸಮಯದಲ್ಲಿ ಅದು ಒಣಗಿ ಮಣ್ಣಿನಲ್ಲಿ ಲೀನವಾಗುವ ಸಾಧ್ಯತೆಯಿದೆ (ಇಬ್ನು ಜರೀ ರ್‌ 

ಮಕ್ಕಾದ "ಸರದಾರ ಆಸ್‌ಬಿನ್‌ ವಾಯಿಲ್‌ ಸಹ್ಟೀಯ ಮುಂದೆ ಪ್ರವಾದಿ(ಸ)ಯವರ ಪ್ರಸ್ತಾಪ ಬಂದಾಗ ಆತ, ಬಿಟ್ಟು 
ಬಿಡಿರಿ ಅವರ ವಿಷಯವನ್ನು. ಅವರೋರ್ವ “ಅಬ್ಬರ್‌' (ಬುಡಕಡಿದ) ವ್ಯಕ್ತಿ ಆಗಿದ್ದಾರೆ. ಅವರಿಗೆ ಗಂಡು ಮಕ್ಕಳಿಲ್ಲ. ಸತ್ತು 
ಹೋದರೆ ಅವರ ಹೆಸರನ್ನು ಸ್ನರಿಸುವವರಿಲ್ಲ ಎಂದು ಹೇಳುತ್ತಿದ್ದನೆಂದು ಮುಹಮ್ಮದ್‌ ಬಿನ್‌ ಇಸ್ಲಾಕ್‌ ಹೇಳುತ್ತಾರೆ. ಉಕ್ಬಾ 
ಬಿನ್‌ ಅಬೀ ಮುಖತ್‌ ಕೂಡಾ ಪ್ರವಾದಿಯವರ ಕುರಿತು ಇಂತಹದೇ ಮಾತನ್ನು ಹೇಳುತ್ತಿದ್ದನೆಂದು ಶಿಮ್ರ್‌ ಬಿನ್‌ ಅತಿಯ್ಯ 
ಹೇಳುತ್ತಾರೆ (ಇಬ್ನು ಜರೀರ್‌) ಇಬ್ನು ಅಬ್ಬಾಸ್‌ ವರದಿ ಮಾಡುತ್ತಾರೆ: ಒಮ್ಮೆ ಮದೀನಾದ ಯಹೂದಿ ಸರದಾರ ಕಅಬ್‌ ಬಿನ್‌ 
ಅಶ್ರಫ್‌ ಮಕ್ಕಾಕ್ಕೆ ಬಂದ. ಕುರೈಶ್‌ ಮುಖಂಡರು ಅವರಲ್ಲಿ ಹೇಳಿದರು, 


ಕಾಂಡ - 30 


198. ಅಲ್‌ಕೌಸರ್‌ 347 


ಆ ಬ ಬ ಭರ ಯ ಲ್ಯ ಇ 

"ನೋಡಿದಿರಾ ತನ್ನ ಜನಾಂಗದಿಂದ ಕಡಿದು ಹೋದ ಈ ಬಾಲಕನನ್ನು, ಅವನು ನಮಗಿಂತ ಉತ್ತಮನೆಂದು ಭಾವಿಸುತ್ತಾನೆ. 
ವಸ್ತುತಃ ನಾವು ಹಜ್ಜ್‌ ಮತ್ತು ನೀರು ಕುಡಿಸುವ ವ್ಯವಸ್ಥೆ ಮಾಡುವವರಾಗಿದ್ದೇವೆ.' (ಬರಾರ್‌) 

ಇದೇ ಘಟನೆಯ ಕುರಿತು ಇಕ್ರಿಮಾರ ವರದಿ ಹೀಗಿದೆ, , 1 ಸಿ ಹಚಿ ಯಃ "ತನ್ನ ಜನಾಂಗದಿಂದ ಕಡಿದು ಹೊದ 
ಈ ವ್ಯಕ್ತಿ ಬಲಹೀನ, ಅಸಹಾಯಕ ಮತ್ತು ಸಂತಾನಹೀನನಾಗಿದ್ದಾನೆ.' (ಇಬ್ನುಜರೀರ್‌) ಇಬ್ನು ಸಅದ್‌ ಮತ್ತು ಇಬ್ಬ 
ಆಸಾಕರ್‌ರ ವರದಿಯಲ್ಲಿ ಇಬ್ನು ಅಬ್ಬಾಸ್‌ ಹೇಳುತ್ತಾರೆ: ಪ್ರವಾದಿ(ಸ) ಅವರ ಹಿರಿಯ ಪುತ್ರ ಕಾಸಿಮ್‌ ಆಗಿದ್ದರು. ಅನಂತರ 
ರೈನಬ್‌, ಅವರ ನಂತರ ಅಬ್ದುಲ್ಲಾ ತರುವಾಯ ಅನುಕ್ರಮವಾಗಿ ಮೂವರು ಪುತ್ರಿಯರು-ಉಮ್ಮ ಕುಲ್ಲೂಮ್‌, ಫಾತಿಮಾ, 
ರುಕ್ಕಿಯ್ಯ. ಆ ಫೈಕಿ ಮೊದಲು ಕಾಸಿಮ್‌, ಅನಂತರ ಅಬ್ದುಲ್ಲಾ ತೀರಿಕೊಂಡರು, ಆಗ ಆಸ್‌ ಬಿನ್‌ ವಾಯಿಲ್‌ ಹೇಳಿದ ಇವರ 
ಸಂತಾನ ಮುಗಿಯಿತು. ಈಗ ಇವರ ಬೇರುಕಡಿಯಿತು. ಕೆಲವು ವರದಿಗಳಲ್ಲಿ ಇದೇ ಆಸ್‌ ಬಿನ್‌ ವಾಯಿಲ್‌ ಹೇಳಿದ, 
bE EB ೨೬14 ಟು abi 59 ದ 6) ಮುಹಮ್ಮದ್‌(ಸ) ಬೇರು ಕಡಿದವರಾಗಿ 
ದ್ದಾರೆ. ಅವರಿಗೆ ಉತ್ತರಾಧಿಕಾರಿಯಾಗಿ ಪುತ್ರ ಸಂತಾನವಿಲ್ಲ ಅವರು ಮರಣ ಹೊಂದಿದರೆ ಅವರ ಹೆಸರು ಈ ಲೋಕದಿಂದ 
ಅಳಿದು ಹೋದೀತು. ಅವರಿಂದ ನಿಮಗೆ ಮುಕ್ತಿ ದೊರಕೀತು.' 

ಅಬ್ದು ಬಿನ್‌ ಹುಮೈದ್‌ ಉದ್ದರಿಸಿರುವ ಇಬ್ನು ಅಬ್ಬಾಸ್‌ರ ವರದಿಯಿಂದ ತಿಳಿದು ಬರುವುದೇನೆಂದರೆ ಪ್ರವಾದಿಯವರ 
ಪುತ್ರ ಅಬ್ದುಲ್ಲಾರ ಮರಣದ ವೇಳೆ ಅಬೂಜಹಲ್‌ ಇಂತಹ ಮಾತುಗಳನ್ನಾಡಿದ್ದನು. ಕಿಮ್ರ್‌ ಬಿನ್‌ ಅತಿಯ್ಯರಿಂದ ಇಬ್ನು ಅಬೀ 
ಹಾತಿಮ್‌ ಹೀಗೆ ವರದಿ ಮಾಡಿದ್ದಾರೆ-ಪ್ರವಾದಿಯವರ ಈ ದುಃಖದ ವೇಳೆ ಉಕ್ಬಾ ಬಿನ್‌ ಅಬೀ ಮುಐತ್‌ ಇಂತಹದೇ ನೀಚತನ 
ವನ್ನು ಪ್ರದರ್ಶಿಸಿದ್ದನು. ಅತಾಆ್‌ ಹೇಳುತ್ತಾರೆ-ಪ್ರವಾದಿಯವರ ಎರಡನೇ ಪುತ್ರ ತೀರಿಕೊಂಡಾಗ ಅವರ ಮನೆಗೆ ತಾಗಿಕೊಂಡಿರುವ 
ಮನೆಯಲ್ಲಿವಾಸವಾಗಿದ್ದ ಪ್ರವಾದಿಯವರ ಚಿಕ್ಕಪ್ಪ ಅಬೂಲಹಜ್‌ ಓಡುತ್ತಾ ಸತ್ಯನಿಷೇಧಿಗಳ ಬಳಿಗೆ ಬಂದು ಖಯ ಸ 54 
“ಇಂದು ರಾತ್ರಿ ಮುಹಮ್ಮದ್‌ ಸಂತಾನ ಹೀನರಾಗಿದ್ದಾರೆ ಅಥವಾ ಅವರ ಬೇರು ಕಡಿಯಿತು' ಎಂಬ *ಸುವಾರ್ತೆ'ಯನ್ನು ನೀಡಿದನು. 

ಇಂತಹ ಹೃದಯ ವಿದ್ರಾವಕ ಸ್ಥಿತಿಯಲ್ಲೇ ಕೌಸರ್‌ ಅಧ್ಯಾಯ ಅವತೀರ್ಣಗೊಂಡಿತು. ಕುರೈಶರು ಪ್ರವಾದಿ(ಸ)ಯವ 
ರೊಂದಿಗೆ ಕೋಪಗೊಳ್ಳಲು ಕಾರಣ ಅವರು ಏಕದೇವತ್ನದ ಕರೆ ನೀಡುತ್ತಿದ್ದರು ಮತ್ತು ಅವರ ಬಹುದೇವಾರಾಧನೆಯನ್ನು 
ಬಹಿರಂಗವಾಗಿ ತಿರಸ್ಕರಿಸುತ್ತಿದ್ದರು. ಆದ್ದರಿಂದಲೇ ಇಡೀ ಜನಾಂಗದಲ್ಲಿ ಪ್ರವಾದಿಯವರಿಗಿದ್ದ ಸ್ಥಾನಮಾನವು ಪ್ರವಾದಿತ್ವ ಪದವಿ 
ಸಿಗುತ್ತಲೇ ಅದರಿಂದ ಕಸಿಯಲ್ಪಟ್ಟಿತು. ಅವರು ತಮ್ಮ ಕುಟುಂಬದಿಂದಲೇ ಕಡಿದೆಸೆಯಲ್ಲಟ್ಟಿದ್ದರು. ಪ್ರವಾದಿಯವರ ಬೆರಳೆಣಿಕೆಯ 
ಸಂಗಾತಿಗಳೂ ಅಸಹಾಯಕರಾಗಿದ್ದರು. ಕಿರುಕುಳಕ್ಕೊಳಗಾಗುತ್ತಿದ್ದರು. ಅದರ ಮೇಲೆ ಪ್ರವಾದಿಯವರಿಗೆ ಒಬ್ಬ ಪುತ್ರನ ನಂತರ 
ಇನ್ನೊಬ್ಬನ ಸಾವು ಭಾರೀ ಆಘಾತವನ್ನುಂಟು ಮಾಡಿತ್ತು. ಆ ಸಂದರ್ಭದಲ್ಲಿ ಆಪ್ತೇಷ್ಠರು, ಕುಟುಂಬಗಳು ಮತ್ತು ಗೋತ್ರದವರು 
ಮತ್ತು ನೆರೆಕರೆಯವರು ಸಂತಾಪ ಸೂಚಿಸುವ ಮತ್ತು ಸಹಾನುಭೂತಿ ತೋರುವ ಬದಲು ಸಂತೋಷ ಆಚರಿಸುತ್ತಿದ್ದರು. 
ತಮ್ಮವರೊಂದಿಗೂ ಇತರರೊಂದಿಗೂ ಅತ್ಯಂತ ಸದ್‌ವರ್ತನೆ ತೋರುತ್ತಿದ್ದ ವ್ಯಕ್ತಿಯ ಕುರಿತು ಸಭ್ಯ ಮನುಷ್ಯನ ಹೃದಯಕ್ಕೆ 
ಚುಚ್ಚುವಂತಹ ಮಾತುಗಳನ್ನಾಡಲಾಗುತ್ತಿತ್ತು. ಅದಕ್ಕಾಗಿ ಅಲ್ಲಾಹನು ಈ ಸಂಕ್ಷಿಪ್ತ ಅಧ್ಯಾಯದ ಒಂದು ವಾಕ್ಯದಲ್ಲಿ ಲೋಕದಲ್ಲಿ 
ಯಾವ ಮನುಷ್ಯನಿಗೂ ನೀಡದಂತಹ ಸಂತೋಷ ವಾರ್ತೆಯನ್ನು ನೀಡಿದನು. ಜೊತೆಗೇ ನಿಮ್ಮನ್ನು ವಿರೋಧಿಸುವವರ ಬುಡವೇ 
ಕಡಿದು ಹೋಗುವುದು ಎಂಬ ತನ್ನ ತೀರ್ಮಾನವನ್ನೂ ಹೇಳಿಬಿಟ್ಟನು. 


ಕಾಂಡ - 39 


108. ಅಲ್‌ಕೌಸರ್‌ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು: 3 ರುಕೂಆ್‌: 1 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


£6 ಟಿ SL ಕ್ರ ಥಿ 285 HIS LAG 


(1-3) (ಸಂದೇಶವಾಹಕರೇ) ನಾವು ನಿಮಗೆ ಕೌಸರ್‌ ದಯಪಾಲಿಸಿರುತ್ತೇವೆ. ನೀವಿನ್ನು ನಿಮ್ಮ ಪ್ರಭುವಿಗಾಗಿಯೇ 
ನಮಾರು್‌ ನಿರ್ವಹಿಸಿರಿ ಮತ್ತು ಬಲಿದಾನ ನೀಡಿರಿ.” ಖಂಡಿತವಾಗಿಯೂ ನಿಮ್ಮ ಶತ್ರುವೇ ಮೂಲ 
ಕಡಿಯಲ್ಪಟ್ಟವನಾಗಿರುವನು.* 


1. 3) “ಕೌಸರ್‌ ಎಂಬ ಪದವನ್ನು ಯಾವ ರೀತಿಯಲ್ಲಿ ಪ್ರಯೊಗಿಸಲಾಗಿದೆಯೋ ಅದರ ಸಂಪೂರ್ಣ ತಾತ್ಚರ್ಯವನ್ನು ನಮ್ಮ 
ಭಾಷೆಯಲ್ಲಿ ಬಿಡಿ, ಲೋಕದ ಯಾವುದೇ ಭಾಷೆಯಲ್ಲೂ ಒಂದು ಪದದಿಂದ ವಿವರಿಸಲು ಸಾಧ್ಯವಿಲ್ಲ. ಇದರ ಭಾಷಾರ್ಥ ಗ "ಬಹಳ 
ಹೆಚ್ಚು' ಎಂದಾಗಿದೆ. ಆದರೆ ಯಾವ ಸನ್ನಿವೇಶದಲ್ಲಿ ಈ ಪದವನ್ನು ಪ್ರಯೋಗಿಸಲಾಗಿದೆಯೋ ಅದರಲ್ಲಿ ಆಧಿಕ್ಯವಲ್ಲ, ಒಳಿತು ಮತ್ತು 
ಅನುಗ್ರ ಹಗಳ ಹೆಚ್ಚಳವಾಗಿದೆ. ಒಳಿತಿನ ಪರಾಕಾಷ್ಠೆಗೆ ತಲುಪಿದ ಹೆಚ್ಚಳದ ಅರ್ಥ ಬರುತ್ತದೆ. ಯಾವುದಾದರೂ ಒಂದು ಒಳಿತು ಮತ್ತು 
ಅನುಗ್ರಹವಲ್ಲ, Ra ಒಳಿತು ಮತ್ತು ಅನುಗ್ರಹಗಳ ಆಧಿಕ್ಕ ವಾಗಿದೆ. ಮುನ್ನು! ಡಿಯಲ್ಲಿ ನಾವು ಬರೆದಿರುವಂತಹ ಹಿನ್ನೆ ಸೆಲೆಯನ್ನು ಇನ್ನೊಮ್ಮೆ 
ನೋಡಿರಿ. ಪರಿಸ್ಥಿತಿ ಅತ್ಯ ೦ತ ಕೆಟ್ಟದಾಗಿತ್ತು. ಶತ್ರುಗಳು, ಮುಹಮ್ಮದ್‌(ಸ ) ಎಲ್ಲ ರೀತಿಯಿಂದಲೂ ನಾಶಹೊಂದಿದ್ದಾರೆ. ಜನಾಂಗದಿಂದ 
ಕಡಿದು ಹೋಗಿ 'ಅಸಹಾಯಕರಾಗಿದ್ದಾರೆ. ವ್ಯಾಪಾರ ಸಂಪೂರ್ಣ ಅಳಿದು ಹೋಗಿದೆ. ಮುಂದೆ ಪ್ರಸಿ ಸಿದ್ದಿ ತಂದು ಕೊಡಬಲ್ಲಂತಹ ಗಂಡು 
ಸಂತಾನವೂ ಎಳವೆಯಲ್ಲೇ ತೀರಿಕೊಂಡಿದ್ದಾರೆ. ದೊಡ್ಡ ವಾದದೊಂದಿಗೆ ಎದ್ದಿದ್ದಾರೆ. ಬೆರಳೆಣಿಕೆಯ ಕೆಲವು: ಮಂದಿಯ ಹೊರತು ಮಕ್ಕಾದಲ್ಲಿ 
ಮಾತ್ರ ವಲ್ಲ ಇಡೀ ಅರೇಬಿಯಾದಲ್ಲಿ ಯಾಜ ಅವರ ಮಾತನ್ನು ಕೇಳಲೂ ಸಿದ್ಧರಿಲ್ಲ. ಆದ್ದರಿಂದ ಅವರ ವಿಧಿಯಲ್ಲಿ ಸೋಲು ಮತ್ತು 
ನಿರಾಸೆಯೇ ಅವರಿಗೆ ಕಟ್ಟಿಟ್ಟ ಬುತ್ತಿ. ಮರಣ ಹೊಂದಿದ ಬಳಿಕ ಅವರನ್ನು ಈ ಲೋಕದಲ್ಲಿ. ಯಾರೂ ಸ್ಮರಿಸಲಿಕ್ಕಿಲ್ಲ. ಈ ಪರಿಸ್ಥಿತಿಯಲ್ಲಿ 
ಅಲ್ಲಾಹನ ವತಿಯಿಂದ ನಾವು ನಿಮಗೆ ಕೌಸರ್‌ ನೀಡಿದ್ದೇವೆ ಎಂದು ಹೇಳಲಾಗುತ್ತಿದೆ. ಇದರಿಂದ ಹೊರಡುವ ಅರ್ಥ ಹೀಗಿದೆ: ನಿಮ್ಮ 
ಮೂರ್ಯ ವಿರೋಧಿಗಳು ನೀವು ನಾಶ ಹೊಂದಿದ್ದಿರೆಂದೂ ಪ್ರ ಪ್ರವಾದಿತ್ಯ ಸಂತ ಮುಂಚೆ ನಿಮಗೆ ಲಭಿಸಿದ್ದ ಅನುಗ್ರಹಗಳೆಲ್ಲವೂ ನಿಮ್ಮಿಂದ 
ಕಸಿಯಲ್ಪಟ್ಟಿವೆಯೆಂದೂ ಭಾವಿಸಿದ್ದಾರೆ. ಆದರೆ ವಾಸ್ತವದಲ್ಲಿ ನಾವು ನಿಮಗೆ ಆತ್ಯಧಿಕ ಒಳಿತು ಮತ್ತು ಅಸಂಖ್ಯ ಅನುಗ್ರ ಹಗಳನ್ನು 
ದಯಪಾಲಿಸಿದ್ದೇವೆ. ಇದರಲ್ಲಿ ಪ್ರವಾದಿಯವರಿಗೆ ನೀಡಲಾಗಿದ್ದ ಚಾರಿತ್ರ್ಯದ ಅನುಪಮ ಸೌಂದರ್ಯವೂ ಸೇರಿವೆ ಇದರಲ್ಲಿ ಅವರಿಗೆ 
ನೀಡಲಾದ ಪ್ರವಾದಿತ್ವ ಕುರ್‌ಆನ್‌, ಜ್ಞಾನ ಮತ್ತು ಜಾಣ್ಮೆಗಳ ಮಹಾನ್‌ ಚ ಹಗಳೂ ಸೇರಿವೆ. ಇದರಲ್ಲಿ ತೌಹೀದ್‌ ಹಾಗೂ ಸರಳ, 
ಸಾಮಾನ್ಯ ಜನರಿಗೂ ಅರ್ಥವಾಗುವ, ಬುದ್ಧಿ ಮತ್ತು ಪ್ರಕೃತಿಗೆ ಅನುಗುಣವಾದ ಸಮಗ್ರ ಮತ್ತು ಶಾಶ್ವತ ತತ್ವಗಳು ಇಡೀ ಜಗತ್ತಿನಲ್ಲಿ 

ಪಕವಾಗುವ ಮತ್ತು ಸದಾ ವ್ಯಾಪಿಸುತ್ತಲೇ wi ಜೀವನ ಪದ್ಧತಿಯ ಅನುಗ್ರಹವೂಸೇರಿದೆ. ಇದರಲ್ಲಿ ವಿಶ್ವವಿಖ್ಯಾತಿಯ ಅನುಗ್ರಹವೂ 
ತೆ: ಅದರಿಂದ ಪ್ರ ಪ್ರಮವಿಯವಗ ಹೆಸರು 14 ಶತಮಾನಗಳಿಂದ ಲೋಕದ ಮೂಲೆ ಮೂಲೆಗಳಲ್ಲಿ ಮೊಳಗುತ್ತಿದೆ ಮತ್ತು ಕಿಯಾಮತ್‌ವರೆಗೆ 
ಮೊಳಗುತ್ತಲೇ ಇರುವುದು. ಇದರಲ್ಲಿ ಪ್ರವಾದಿಯವರ ಕರೆಯಿಂದಾಗಿ ಒಂದು ಜಾಗತಿಕ ಸಮುದಾಯವೇ ಅಸ್ತಿತ್ವಕ್ಕೆ ಬಂದಿದ್ದು ಈ 


ಕಾಂಡ - 30 


108. ಅಲ್‌ಕೌಸರ್‌ 349 


ಲೋಕದಲ್ಲಿ ಶಾಶ್ವತವಾಗಿ ಸತ್ಯಧರ್ಮದ ವಾಹಕವಾಗಿ ನೆಲೆನಿಂತಿತು. ಇದಕ್ಕಿಂತ ಉತ್ತಮ ಪವಿತ್ರ ಮತ್ತು ಉನ್ನತ ಮಟ್ಟದ ವ್ಯಕ್ತಿಗಳು ಲೋಕದ 
ಯಾವುದೆ ಸಮುದಾಯದಲ್ಲಿ ಎಂದೂ ಹುಟ್ಟಿಲ್ಲ. ಇಂದು ಶಿಥಿಲಾವಸ್ಥೆಗೆ ತಲುಪಿಯೂ ಲೋಕದ ಎಲ್ಲ ಜನಾಂಗಗಳಿಗಿಂತ ಹೆಚ್ಚು ಒಳಿತನ್ನು 
ತನ್ನೊಳಗೆ ಇರಿಸಿ ಕೊಂಡಿದೆ. ಇದರಲ್ಲಿ ಪ್ರವಾದಿಯವರನ್ನು ತಮ್ಮ ಜೀವಿತಾವಧಿಯಲ್ಲೇ ತಮ್ಮ ಸಂದೇಶವು ಅತ್ಯಂತ ಯಶಸ್ವಿಯಾಗಿರುವುದನ್ನು 
ಕಣ್ಣಾರೆ ಕಂಡಂತಹ ಅನುಗ್ರಹವೂ ಸೇರಿದೆ. ಅವರ ಕೈಯಲ್ಲಿ ಇಡೀ ಜಗತ್ತಿನ ಮೇಲೆ ಆವರಿಸುವ ಶಕ್ತಿಹೊಂದಿದೆ. ಇದರಲ್ಲಿ ಪ್ರವಾದಿಯವರಿಗೆ 
ಗಂಡು ಮಕ್ಕಳಿಲ್ಲದ ಕಾರಣ ವೈರಿಗಳು ಅವರ ಹೆಸರು ಭೂಮಿಯಿಂದ ಅಳಿದು ಹೋಗುವುದೆಂದು ಭಾವಿಸಿದರೂ, ಅಲ್ಲಾಹನು ಮುಸ್ಲಿಮರ 
ರೂಪದಲ್ಲಿ ಅವರಿಗೆ ಒಂದು ಆಧ್ಯಾತ್ಮಿಕ ಸಂತಾನವನ್ನು ದಯಪಾಲಿಸಿದ ಅನುಗ್ರಹವೂ ಸೇರಿದೆ ಅದು ಕಿಯಾಯತ್‌ನ ವರೆಗೆ ಅವರ ಕೀರ್ತಿ 
ಪತಾಕೆಯನ್ನು ಬೆಳಗಿಸುತ್ತಿರುವುದು, ಮಾತ್ರವಲ್ಲ ಪ್ರವಾದಿಯವರ ಒಬ್ಬಳೇ ಪುತ್ರಿಯಿಂದ ಅವರಿಗೆ ಅಲ್ಲಾಹನು ಭೌತಿಕ ಸಂತಾನವನ್ನು 
ಅನುಗ್ರಹಿಸಿದ್ದು ಅದು ಲೋಕದಾದ್ಯಂತ ಹರಡಿಕೊಂಡಿದೆ. ಅದರ ಸಂಪೂರ್ಣ ಕೀರ್ತೀಯು ಪ್ರವಾದಿಯವರೊಂದಿಗೆ ಅವರ 
ಸಂಬಂಧದಿಂದಾಗಿದೆ. 

ಈ ಅನುಗ್ರಹಗಳನ್ನೆಲ್ಲಾ ಅಲ್ಲಾಹನು ಎಷ್ಟು ಧಾರಾಳವಾಗಿ ಪ್ರವಾದಿಯವರಿಗೆ ದಯಪಾಲಿಸಿದನೆಂಬುದನ್ನು ಈ ಲೋಕದ ಜನರು 
ಕಣ್ಣಾರೆ ಕಂಡರು. ಇದಲ್ಲದೆ ಕೌಸರ್‌ ಎಂದರೆ ಅವರಿಗೆ ಪರಲೋಕದಲ್ಲಿ ದಯಪಾಲಿಸಲಿರುವ ಇನ್ನೂ ಎರಡು ಅನುಗ್ರಹಗಳಾಗಿದೆ. 
ಅವುಗಳನ್ನು ತಿಳಿಯುವ ಯಾವುದೇ ಮೂಲ ನಮ್ಮ ಬಳಿಯಲ್ಲಿರಲಿಲ್ಲ. ಆದ್ದರಿಂದ ಪ್ರವಾದಿಯವರು ಅದರ ಸುದ್ಧಿಯನ್ನು ನಮಗೆ 
ನೀಡಿದರು, ಕೌಸರ್‌ ಎಂದರೆ ಅವೆರಡೂ ಆಗಿದ್ದು ಅವುಗಳಲ್ಲೊಂದು ಕೌಸರ್‌ ಸರೋವರವಾಗಿದೆ. ಅದು ಪರಲೋಕದಲ್ಲಿ ಹಶ್ರ್‌ನ 
ಮೈದಾನದಲ್ಲಿಪ್ರವಾದಿಯವರಿಗೆ ಸಿಗುವುದು. ಎರಡನೆಯದು, ಕೌಸರ್‌ ಕಾಲುವೆಯಾಗಿದೆ. ಅದನ್ನು ಸ್ವರ್ಗದಲ್ಲಿ ಅವರಿಗೆ ನೀಡಲಾಗುವುದು. 
ಈ ಎರಡು ಅನುಗ್ರಹಗಳ ಕುರಿತು ಪ್ರವಾದಿಯವರಿಂದ ಧಾರಾಳ ಹದೀಸ್‌ಗಳು ಉದ್ಗರಿಸಲ್ಪಟ್ಟಿವೆ. ಅದರ ವರದಿಗಾರರ ಸಂಖ್ಯೆಯೂ ಬಹಳ 
ಇದೆ. ಆದ್ದರಿಂದ ಇದರಲ್ಲಿ ಸಂಶಯಕ್ಕೆ ಅವಕಾಶವೇ ಇಲ್ಲ. 

ಕೌಸರ್‌ ಸರೋವರದ ಕುರಿತು ಪ್ರವಾದಿ ಮುಹಮ್ಮದ್‌ (ಸ) ಹೀಗೆ ಹೇಳಿದ್ದಾರೆ. 

(1) ಈ ಕೌಸರ್‌ ಸರೋವರವನ್ನು ಪ್ರವಾದಿಯವರ ಸಮುದಾಯವು 1೩1! 1೩0! "ದಾಹ ದಾಹ' ಎಂದು ಪರಿತಪಿಸುತ್ತಿರುವ 
ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಪ್ರವಾದಿಯವರಿಗೆ ನೀಡಲಾಗುವುದು. ಸಮುದಾಯವು ಅವರ ಬಳಿಗೆ ಹೋಗಿ ನೀರು ಕುಡಿದು ದಾಹ 
ನೀಗಿಸುವುದು. ಪ್ರವಾದಿಯವರು ಮೊಟ್ಟ ಮೊದಲು ಅದರ ಬಳಿಗೆ ತಲುಪುವರು ಮತ್ತು ಅದರ ಮಧ್ಯದಲ್ಲಿ ಕುಳಿತುಕೊಳ್ಳುವರು 
ಪ್ರವಾದಿ(ಸ) ಹೇಳಿದರು, ಟೆ ಮೂ 12 5 $ "ಅದೊಂದು ಸರೋವರವಾಗಿರುವುದು. ಕಿಯಾಮತ್‌ನಂದು ಅದು ನನ್ನ 
ಬಳಿಗೆ ಬರುವುದು.' (ಮುಸ್ಲಿಮ್‌-ಕಿತಾಬುಸ್ಸಲಾಃ, ಅಬೂದಾವೂದ್‌-ಕಿತಾಬುಸ್ಸುನ್ನಃ) ಈ EL; 10 "ನಾನು ನಿಮ್ಮ ಪೈಕಿ 
ಮೊಟ್ಟ ಮೊದಲು ಅದರ ಬಳಿಗೆ ತಲುಪುವೆನು.' (ಬುಖಾರಿ-ಕಿತಾಬುರ್ರಿಕಾಕ್‌, ಕಿತಾಬುಲ್‌ಫಿತನ್‌ ಮುಸ್ಲಿಮ್‌-ಕಿತಾಬುಲ್‌ಫರುಲ್‌ ಮತ್ತು 
ಕಿತಾಬುತ್ತಹಾರತ್‌, ಇಬ್ನುಮಾಜ-ಕಿತಾಬುಲ್‌ ಮನಾಸಿಕ್‌ ಮತ್ತು ಕಿತಾಬುರು್ದುಹ್ಟ್‌, ಮುಸ್ನದ್‌ ಅಹ್ಮದ್‌-ಅಬ್ಬುಲ್ಲಾ ಬಿನ್‌ ಮಸ್‌ವೂದ್‌, 


"ಯುದ ಹ 

ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ ಮತ್ತು ಅಬೂಹುರೈರಾ) 1% 34 Se ಸತ 6) ನಭ ಫ್ರಿ 'ನಾನು 
ನಿಮಗಿಂತ ಮುಂಚೆ ತಲುಪುವೆನು, ನಿಮ್ಮ ಬಗ್ಗೆ ಸಾಕ್ಷ್ಯ ನೀಡುವೆನು. ಅಲ್ಲಾಹನಾಣೆ! ನಾನು ನನ್ನ ಸರೋವರವನ್ನು ಈಗ ನೋಡುತ್ತಿದ್ದೇನೆ.' 
(ಬುಖಾರಿ-ಕಿತಾಬುಲ್‌ ಜನಾ ಇರ್‌, ಕಿತಾಬುಲ್‌ ಮಗಾರಿ,, ಕಿತಾಬುರ್ರಿಕಾಕ್‌) ಅನ್ಸಾರರನ್ನುದ್ದೇಶಿಸಿ ಒಮ್ಮೆ ಪ್ರವಾದಿ(ಸ) ಹೇಳಿದರು, 
ಆ ಟೂ 2411 ಎ 83) “ನನ್ನ ಕಾಲಾನಂತರ ನೀವು ಸ್ವಾರ್ಥ ಮತ್ತು ಸ್ವಜನ ಪಕ್ಷಪಾತಗಳಲ್ಲಿ ಸಿಲುಕು 
ವಿರಿ. ನೀವು ಸಹನೆ ವಹಿಸುತ್ತಲೇ ಇರಬೇಕು. ಕೌಸರ್‌ನಲ್ಲಿ ನನ್ನನ್ನು ಭೇಟಿಯಾಗುವ ವರೆಗೂ' (ಬುಖಾರಿ-ಕಿತಾಬುಲ್‌ ಮನಾಕಿಬುಲ್‌ 
ಅನ್ಸಾರ್‌ ಮತ್ತು ಕಿತಾಬುಲ್‌ ಮಗಾಯಿು, ಮುಸ್ಲಿಮ್‌- ಕಿತಾಬುಲ್‌ ಇಮಾರ: ತಿರ್ಮಿದಿ-ಕಿತಾಬುಲ್‌ಫಿತನ್‌) ನಾನು ಕಿಯಾಮತ್‌ನಂದು 
ಕೌಸರ್‌ನ ಮಧ್ಯಭಾಗದ ಬಳಿಯಲ್ಲಿರುವೆನು (ಮುಸ್ಲಿಮ್‌-ಕಿತಾಬುಲ್‌ ಫರುಾಇಲ್‌) ಅಬೂ ಬರ್ದು ಅಸ್ಥಮಿಯವರೊಂದಿಗೆ, ನೀವು 
ಕೌಸರ್‌ನ ಕುರಿತು ಪ್ರವಾದಿಯವರಿಂದೇನಾದರೂ ಕೇಳಿದ್ದೀರಾ ಎಂದು ಕೇಳಿದಾಗ, ಒಂದೆರಡೋ, ಮೂರು, ನಾಲ್ಕು ಐದು ಬಾರಿಯೋ 
ಅಲ್ಲ ಪದೇ ಪದೇ ಕೇಳಿದ್ದೇನೆ. ಅದನ್ನು ಸುಳ್ಳೆಂದು ಹೇಳುವವನಿಗೆ ಅಲ್ಲಾಹನು ಅದರ ನೀರು ಕುಡಿಯದಂತೆ ಮಾಡಲಿ ಎಂದುತ್ತರಿಸಿದರು. 
(ಅಬೂದಾವೂದ್‌-ಕಿತಾಬುಸುನ್ನಃ) ಉಬೆದುಲ್ಲಾ ಬಿನ್‌ ಯುಯಾದ್‌, ಕೌಸರ್‌ ಸರೋವರದ ಕುರಿತ ವರದಿಗಳನ್ನು ಸುಳ್ಳೆಂದು ಭಾವಿಸುತ್ತಿದ್ದರು. 
ಅಬೂ ಬರ್ದು ಅಸ್ಥಮೀ, ಬರಾಆ್‌ ಬಿನ್‌ ಆಯುಬ್‌ ಮತ್ತು ಆಇದ್‌ ಬಿನ್‌ ಅಮ್ರ್‌ ರವರ ಎಲ್ಲಾ ವರದಿಗಳನ್ನು ಕೂಡಾ ನಿರಾಕರಿಸಿದರು. 
ಕೊನೆಗೆ ಅಬೂಸಬ್ರಃ ಅವರು ಅಬ್ದುಲ್ಲಾ ಬಿನ್‌ ಅಮ್ರ್‌ ಬಿನ್‌ ಆಸ್‌ ರಿಂದ ಕೇಳಿ ದಾಖಲಿಸಿದ್ದ ಒಂದು ಬರಹವನ್ನು ತಂದು ತೋರಿಸಿದರು. 
ಅದರಲ್ಲಿ ಪ್ರವಾದಿಯವರ ಈ ಹೇಳಿಕೆಯಿತ್ತು, 2% ಬೆಸ) ಶ್ರ) "ಕೇಳಿರಿ! ನನ್ನ ಮತ್ತು ನಿಮ್ಮ ಭೇಟಿಯ ಸ್ಥಳ ಕೌಸರ್‌ ಸರೋವರವಾಗಿದೆ.' 
(ಮುಸ್ನದ್‌ ಅಹ್ನದ್‌-ಅಬ್ದಲ್ಲಾ ಬಿನ್‌ ಅಮ್ರ್‌ ಬಿನ್‌ ಆಸ್‌ರಿಂದ ಉಧೃತ) 


ಕಾಂಡ - 36 


350 ತಪ್ಪೀಮುಲ್‌ ಕುರ್‌ಆನ್‌ 


(2) ಆ ಸರೋವರದ ವಿಸ್ತಾರದ ಕುರಿತು ವಿವಿಧ ವರದಿಗಳಲ್ಲಿ ವಿಬಿನ್ನವಾಗಿದೆ. ಆದರೆ ಅಧಿಕಾಂಶ ವರದಿಗಳಲ್ಲಿ ಹೀಗಿದೆ- ಅದು 
ಐಲಾ(ಆಧುನಿಕ ಇಸ್ರೇಲ್‌ ಬಲಾತ್‌ ಬಂದರು) ದಿಂದ ಯಮನಿನ ಸನ್‌ಆ ತನಕ ಅಥವಾ ಐಲಾದಿಂದ ಏಡನ್‌ ತನಕ ಅಥವಾ ಓಮನ್‌ನಿಂದ 
ಏಡನ್‌ ತನಕ ದೀರ್ಪವಾಗಿರುವುದು, ಅದರ ಅಗಲವು ಐಲಾದಿಂದ ಜುಹ್‌ಫಾ (ಜಿದ್ದಾ ಮತ್ತು ರಾಬಿಗ್‌ನ ಮಧ್ಯೆ ಇರುವ ಒಂದು ಸ್ಥಳ) 
ವರೆಗಿರುವಷ್ಟು ವಿಸ್ತಾರವಾಗಿರುವುದು (ಬುಖಾರಿ-ಕಿತಾಬುರ್ರಿಕಾಕ್‌, ಅಬೂದಾವೂದ್‌, ತಯಾಲಿಸಿ, ಮುಸ್ನದ್‌ ಅಹ್ನದ್‌-ಅಬೂಬಕರ್‌ 
ಮತ್ತು ಅಬ್ದುಲ್ಲಾಬಿನ್‌ ಉಮರ್‌ ರಿಂದ ಉದ್ಧರಿತ, ಮುಸ್ಲಿಮ್‌-ಕಿತಾಬುತ್ತಹಾರತ್‌ ಮತ್ತು ಕಿತಾಬುಲ್‌ ಫರಾಇಲ್‌, ತಿರ್ಮದಿ-ಅಬ್ದಾಬ್‌ 
ಸಿಫತುಲ್‌ ಕಿಯಾಮಃ, ಇಬ್ಬುಮಾಜ-ಕಿತಾಬುರ್ದುಹ್ಟ್‌) ಇದರಿಂದ ಪ್ರಸಕ್ತ ಕೆಂಪು ಸಮುದ್ರವನ್ನೇ ಕೌಸರ್‌ ಸರೋವರವಾಗಿ 
ಪರಿವರ್ತಿಸಲಾಗುವುದು ಎಂದು ಭಾಸವಾಗುತ್ತದೆ. (ನಿಜಸ್ಥಿತಿಯನ್ನು ಅಲ್ಲಾಹನೇ ಬಲ್ಲ) 

(3) ಈ ಸರೋವರದ ಕುರಿತು, ಅದರಲ್ಲಿ ಸ್ವರ್ಗದ ಕೌಸರ್‌ ನಿಂದ ನೀರು ತಂದು ಹಾಕಲಾಗುವುದೆಂದು ಪ್ರವಾದಿ(ಸ) ಹೇಳಿದ್ದಾರೆ, 
(ಅದರ ವಿವರ ಮುಂದೆ ಬರುತ್ತದೆ) ಇನ್ನೊಂದು ವರದಿಯಲ್ಲಿ ಹೀಗಿದೆ, ಬಜೆ ಚಿ ಅದಕ್ಕೆ ಸ್ವರ್ಗದಿಂದ ಎರಡು 
ಕೊಳವೆಗಳನ್ನು ತಂದು ಜೋಡಿಸಲಾಗುವುದು, ಅದರಿಂದ ನೀರು ಹರಿದು ಬರುವುದು. (ಮುಸ್ಲಿಮ್‌-ಕಿತಾಬುಲ್‌ ಫರಭಾಇಲ್‌) ಮತ್ತೊಂದು 
ವರದಿ ಹೀಗಿದೆ, ಅಲ ಈ 55 5 ೫ ಮ ಈ ಸರೋವರದ ಕಡೆಗೆ ಸ್ವರ್ಗದ ಕೌಸರ್‌ ಸರೋವರದ ನಾಲೆಯೊಂದನ್ನು ತೆರೆದು 
ಕೊಡಲಾಗುವುದು. (ಮುಸ್ನದ್‌ ಅಹ್ಟದ್‌-ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌ರ ವರದಿ) 

(4) ಅದರ ಸ್ವರೂಪವನ್ನು ಪ್ರವಾದಿ(ಸ) ಹೀಗೆ ವಿವರಿಸಿದ್ದಾರೆ: ಅದರ ನೀರು ಹಾಲಿಗಿಂತ (ಕೆಲವು ವರದಿಗಳಲ್ಲಿ ಬೆಳ್ಳಿಗಿಂತ. ಇನ್ನು 
ಕೆಲವು ವರದಿಗಳಲ್ಲಿ ಹಿಮಕ್ಕಿಂತ) ಬೆಳ್ಳಗೆ, ಹಿಮಕ್ಕಿಂತ ತಣ್ಣಗೆ, ಜೇನಿಗಿಂತ ಸಿಹಿಯಾಗಿರುವುದು. ಅದರ ಬುಡದ ಮಣ್ಣು ಕಸ್ತೂರಿಗಿಂತಲೂ 
ಹೆಚ್ಚು ಸುಗಂಧ ಭರಿತವಾಗಿರುವುದು. ಅದರಲ್ಲಿ ಆಕಾಶದಲ್ಲಿರುವ ನಕ್ಷತ್ರಗಳಷ್ಟು ಪಾನಪಾತ್ರೆಗಳನ್ನು ನೀಡಲಾಗಿರುವುದು. ಅದರ ನೀರು 
ಕುಡಿದವನಿಗೆ ಮುಂದೆಂದೂ ಬಾಯಾರಿಕೆಯಾಗದು. ಅದರಿಂದ ವಂಚಿತನಾದವನಿಗೆ ಮುಂದೆಂದೂ ನೀರು ಸಿಗದು, ಈ ವಿಷಯಗಳು 
ಕೆಲವೊಂದು ಪದ ವ್ಯತ್ಯಾಸಗಳೊಂದಿಗೆ ಅನೇಕ ಹದೀಸಗಳಲ್ಲಿ ಬಂದಿದೆ. (ಬುಖಾರಿ-ಕಿತಾಬುರ್ರಿಕಾಕ್‌, ಮುಸ್ಲಿಮ್‌ ಕಿತಾಬುತ್ತಹಾರತ್‌ ವ 
ಕಿತಾಬುಲ್‌ ಫರಭಾಇಲ್‌, ಮುಸ್ಸದ್‌ ಅಹ್ನದ್‌ನಲ್ಲಿ ಇಬ್ನು ಮಸ್‌ವೂದ್‌, ಇಬ್ನು ಉಮರ್‌, ಅಬ್ದುಲ್ಲಾ ಬಿನ್‌ ಅಮ್ರ್‌ ಬಿನ್‌ ಆಸ್‌, 
ತಿರ್ಮದಿ-ಅಧ್ಯಾಯ: ಸಿಫತುಲ್‌ ಕಿಯಾಮಃ, ಇಬ್ನುಮಾಜ-ಕಿತಾಬುರುಬ್ದುಹ್ಹ್‌ ಅಬೂದಾವೂದ್‌ ತಯಾಲಿಸಿ) 

(5) ಇದರ ಕುರಿತು ಪ್ರವಾದಿ(ಸ) ತಮ್ಮ ಕಾಲದ ಜನರಿಗೆ, ನನ್ನ ಬಳಿಕ ಯಾರು ನನ್ನ ಜೀವನ ರೀತಿಯನ್ನು ಬದಲಾಯಿಸುವರೋ 
ಅವರನ್ನು ಈ ಸರೋವರದಿಂದ ದೂರ ಸರಿಸಲಾಗುವುದು, ಅವರನ್ನು ಅದರ ಹತ್ತಿರ ಬರಲೂ ಬಿಡಲಾಗದು ಎಂದು ಪದೇ ಪದೇ 
ಎಚ್ಚರಿಸುತ್ತಿದ್ದರು. ನಾನು ಹೇಳುವೆನು-ಇದು ನನ್ನ ಜನರಾಗಿದ್ದಾರೆ. ಆಗ ನನ್ನೊಂದಿಗೆ ಹೇಳಗಾಗುವುದು-ನಿಮ್ಮ ಬಳಿಕ ಇವರು ಏನೆಲ್ಲ 
ಮಾಡಿದ್ದಾರೆಂದು ನಿಮಗೆ ಗೊತ್ತಿಲ್ಲ ಅನಂತರ ನಾನು ಕೂಡಾ "ದೂರ ಹೋಗಿರಿ' ಎಂದು ಹೇಳಿ ಅವರನ್ನು ತಡೆಯುವೆನು. ಈ ವಿಷಯವು 
ಅನೇಕ ವರದಿಗಳಲ್ಲಿ ಬಂದಿದೆ (ಬುಖಾರಿ-ಕಿತಾಬುರ್ರಿಕಾತ್‌, ಕಿತಾಬುಲ್‌ ಫಿತನ್‌, ಮುಸ್ಲಿಮ್‌- ಕಿತಾಬುತ್ತಹಾರತ್‌, ಕಿತಾಬುಲ್‌ ಫರಭಾಇಲ್‌, 
ಮುಸ್ನದ್‌ ಅಹ್ಡದ್‌-ಇಬ್ನ್‌ ಮಸ್‌ವೂದ್‌ ಮತ್ತು ಅಬೂಹುರೈರಾ, ಇಬ್ಸ್‌ಮಾಜ ಕಿತಾಬುಲ್‌ ಮನಾಸಿಕ್‌, ಇಬ್ನು ಮಾಜರು ಈ ಕುರಿತು 
ಉದ್ದರಿಸಿರುವ ಹದೀಸ್‌ ಬಹಳ ಹೃದಯ ವಿದ್ರಾವಕ ಪದಗಳಿಂದ ಕೂಡಿದೆ. ಅದರಲ್ಲಿ ಪ್ರವಾದಿ(ಸ) ಹೇಳಿದರು, 

ತ Ll Age ISN ನಂ ಭರ ಬಜ ppd dE EBS si 
ಪ 3 ತ ಟ್‌ ೨ 6 ತ ತ್ರೀ 4 ಆ 11? 
SANGIN 6S Y ಟ್ರ ಪಿ ದಿ JHU gs 

"*ತಿಳಿಯಿರಿ! ನಾನು ನಿಮಗಿಂತ ಮುಂಚೆ ಸರೋವರಕ್ಕೆ ತಲುಪುವೆನು. ನಿಮ್ಮ ಮೂಲಕ ಇತರ ಸಮುದಾಯಗಳಿಗಿಂತ ನನ್ನ ಸಮುದಾ 
ಯವು ಹೆಚ್ಚಾಗಿರುವ ಬಗ್ಗೆ ಅಭಿಮಾನ ಪಡುವೆನು. ಆಗ ನನ್ನನ್ನು ಅವಮಾನಿಸಬಾರದು. ಎಚ್ಚರಿಕೆ! ಕೆಲವರನ್ನು ನಾನು ಬಿಡಿಸುವೆನು. ಇನ್ನು 
ಕೆಲವರು ನನ್ನಿಂದ ಬಿಡಿಸಲ್ಪಡುವರು. ನಾನು ಹೇಳುವೆನು: ಪ್ರಭೂ! ಇವರು ನನ್ನ ಸಹಾಬಿಗಳಾಗಿದ್ದಾರೆ. ಆಗ ಅವನು ಹೇಳುವನು-ನಿಮ್ಮ 
ಬಳಿಕ ಇವರು ಏನೆಲ್ಲ ನವೀನಾಚಾರಗಳನ್ನು ಮಾಡಿದ್ದಾರೆಂದು ನಿಮಗೆ ಗೊತ್ತಿಲ್ಲ.'' (ಇಬ್ನು ಮಾಜರ ವರದಿ ಪ್ರಕಾರ, ಪ್ರವಾದಿಯವರು 
ಈ ಮಾತನ್ನು ಅರಫಾತ್‌ನ ಪ್ರವಚನದಲ್ಲಿ ಹೇಳಿದರು) 

(6) ಅದೇ ರೀತಿಯಲ್ಲಿ ಪ್ರವಾದಿ(ಸ) ತಮ್ಮ ಕಾಲದ ನಂತರ ಕಿಯಾಮತ್‌ವರೆಗೆ ಬರುವ ಮುಸಲ್ಮಾನರಿಗೆ, ಯಾರು ನನ್ನ ಜೀವನ 
ವಿಧಾನವನ್ನು ತೊರೆದು ನಡೆಯುವರೋ, ಅದರಲ್ಲಿ. ತಿದ್ದುಪಡಿ ಮಾಡುವರೋ ಅವರನ್ನು ಈ ಸರೋವರದಿಂದ ದೂರಗೊಳಿಸಲಾಗುವುದು 
ಎಂದು ಎಚ್ಚರಿಸಿದ್ದಾರೆ. ನಾನು ಹೇಳುವೆನು: ಪ್ರಭೂ, ಇವರೆಲ್ಲ ನನ್ನವರೇ, ನನ್ನ ಸಮುದಾಯದವರಾಗಿದ್ದಾರೆ. ಆಗ ಹೀಗೆ ಉತ್ತರ 
ಬರುವುದು- ಇವರು ನಿಮ್ಮ ಬಳಿಕ ಏನೆಲ್ಲ ಬದಲಾವಣೆಗಳನ್ನು ಮಾಡಿದ್ದಾರೆ, ದಾರಿತಪ್ಪಿ ನಡೆದಿದ್ದಾರೆ ಎಂದು ನೀವು ತಿಳಿದಿಲ್ಲ ತರುವಾಯ 


ಕಾಂಡ - 30 


108. ಅಲ್‌ಕೌಸರ್‌ 351 


ನಾನು ಅವರನ್ನು ದೂರ ಸರಿಸುವೆನು. ಸರೋವರದ ಬಳಿಗೆ ಬರಲು ಬಿಡಲಾರೆನು. ಈ ವಿಷಯದ ಅನೇಕ ವರದಿಗಳು ಹದೀಸ್‌ಗಳಲ್ಲಿವೆ. 
(ಬುಖಾರಿ-ಕಿತಾಬುಲ್‌ ಮುಸಾಕಾತ್‌, ಕಿತಾಬುಲ್‌ಫಿತನ್‌, ಮುಸ್ಲಿಮ್‌, ಕಿತಾಬುತ್ತಹಾರಃ, ಕಿತಾಬುಸ್ನಲಾಃ, ಕಿತಾಬುಲ್‌ ಫರಭಾಇಲ್‌, 
ಇಬ್ದುಮಾಜ, ಕಿತಾಬುರ್ದುುಹ್ಟ್‌, ಮುಸ್ನದ್‌ ಅಹ್ನದ್‌, ಇಬ್ನು ಅಬ್ಬಾಸ್‌ರ ವರದಿ) 

ಈ ಸರೋವರದ ಕುರಿತು 50ಕಿಂತಲೂ ಹೆಚ್ಚು ಸಹಾಬಿಗಳು ವರದಿ ಮಾಡಿದ್ದಾರೆ. ಪ್ರಾಚೀನ ವಿದ್ವಾಂಸರು ಸಾಮಾನ್ಯವಾಗಿ ಇದನ್ನು 
ಕೌಸರ್‌ ಸರೋವರವೆಂದು ಹೇಳಿದ್ದಾರೆ. ಇಮಾಮ್‌ ಬುಖಾರಿಯವರು ಕಿತಾಬುರ್ರಿಕಾಕ್‌ನ ಕೊನೆಯಲ್ಲಿ ಈ ಕುರಿತು ಒಂದು ಅಧ್ಯಾಯವನ್ನೇ 
155.51, ೫) ತೆ ತ ದ ತೆರೆದಿದ್ದಾರೆ. ಅನಸ್‌ರವರ ವರದಿಯಲ್ಲಿ ಪ್ರವಾದಿಯವರು ಕೌಸರನ ಕುರಿತು, 
ಟ್‌ ಬ ಸೈ ಯಿ ಸ ಅದೊಂದು ಸರೋವರವಾಗಿದ್ದು ಅದರ ಬಳಿ ನನ್ನ ಸಮುದಾಯವು ಹಾಜರಾಗುವುದು ಎಂದು ಹೆಳಿದ್ದಾರೆ. 

ಸ್ವರ್ಗದಲ್ಲಿ ಕೌಸರ್‌ ಎಂಬ ಕಾಲುವೆಯನ್ನು ಪ್ರವಾದಿಯವರಿಗೆ ನೀಡಲಾಗುವುದು. ಇದರ ಪ್ರಸ್ತಾಪವು ಅನೇಕ ಹದೀಸ್‌ ವರದಿ 
ಗಳಲ್ಲಿದೆ: ಅನಸ್‌(ರ) ಅನೇಕ ವರದಿಗಳನ್ನು ಉದ್ದರಿಸಿದ್ದಾರೆ. ಅದರಲ್ಲಿ ಅವರು (ಕೆಲವು ವರದಿಯಲ್ಲಿ ಪ್ರವಾದಿಯವರ ಮಾತೆಂಬ ನೆಲೆ 
ಯಲ್ಲಿ) ಹೀಗೆ ಹೇಳುತ್ತಾರೆ-ಮಿಆ್‌ ರಾಜ್‌ನ ಸಂದರ್ಭದಲ್ಲಿ ಪ್ರವಾದಿಯವರನ್ನು ಸ್ವರ್ಗದಲ್ಲಿ ವಿಹಾರ ಮಾಡಿಸಲಾಯಿತು. ಅಲ್ಲಿ ಅವರು 
ಒಂದು ಕಾಲುವೆಯನ್ನು ಕಂಡರು. ಅದರ ದಂಡೆಗಳ ಒಳಗಿನಿಂದ ಕೆತ್ತಿರುವ ಮುತ್ತು ಅಥವಾ ರತ್ನಗಳ ಡುಬ್ಬಗಳಿದ್ದುವು. ಅದರ ತಳದ ಮಣ್ಣು 
ಕಸ್ತೂರಿಯದ್ದಾಗಿತ್ತು. ಪ್ರವಾದಿಯವರು ಜಿಬ್ರೀಲ್‌ರೊಂದಿಗೆ ಅಥವಾ ತಮ್ಮನ್ನು ವಿಹಾರಕ್ಕೆ ಕೊಂಡು ಹೋದ ದೇವಚರನೊಂದಿಗೆ, ಇದೇನು 
ಎಂದು ಕೇಳಿದರು. ಅವರು ಹೇಳಿದರು: ಇದು ಅಲ್ಲಾಹನು ತಮಗೆ ದಯಪಾಲಿಸಿರುವ ಕಾಲುವೆಯಾಗಿದೆ. (ಮುಸ್ನದ್‌ ಅಹ್ಮದ್‌, ಬುಖಾರಿ, 
ಮಸ್ಸಿಮ್‌, ಅಬೂದಾವೂದ್‌, ತಿರ್ಮದಿ, ತಯಾಲಿಸಿ, ಇಬ್ನು ಜರೀರ್‌) ಅನಸ್‌ರಿಂದಲೇ ವರದಿಯಾದಂತೆ, ಪ್ರವಾದಿಯವರಲ್ಲಿಕೇಳಲಾಯಿತು. 
(ಅಥವಾ ಒಬ್ಬವ್ಯಕ್ತಿ ಕೇಳಿದರು) ಏನದು ಕೌಸರ್‌? ಪ್ರವಾದಿ(ಸ) ಹೇಳಿದರು-ಅದೊಂದು ಕಾಲುವೆ. ಅಲ್ಲಾಹನು ಅದನ್ನು ನನಗೆ ಸ್ವರ್ಗದಲ್ಲಿ 
ದಯಪಾಲಿಸಿದ್ದಾನೆ. ಅದರ ಮಣ್ಣು ಕಸ್ತೂರಿಯಾಗಿದೆ. ಅದರ ನೀರು ಹಾಲಿಗಿಂತ ಬೆಳ್ಳಗೆ ಮತ್ತು ಜೇನಿಗಿಂತ ಸಿಹಿಯಾಗಿದೆ. (ಮುಸ್ನದ್‌ 
ಅಹ್ಮದ್‌, ತಿರ್ಮದಿ, ಇಬ್ನು ಜರೀರ್‌) ಮುಸ್ನದ್‌ ಅಹ್ನದ್‌ನ ಇನ್ನೊಂದು ವರದಿಯಲ್ಲಿ ಪ್ರವಾದಿಯವರು ಅದರ ಗುಣ ವಿಶೇಷವನ್ನು ವಿವರಿ 
ಸುತ್ತಾ, ಅದರ ತಳದಲ್ಲಿಕಲ್ಲುಗಳ ಬದಲು ಮುತ್ತುಗಳಿರುವುದು. ಇಬ್ನು ಉಮರ್‌ ಹೇಳುತ್ತಾರೆ-ಕೌಸರ್‌ ಸ್ವರ್ಗದ ಒಂದು ಕಾಲುವೆಯಾಗಿದೆ. 
ಅದರ ದಡಗಳು ಬಂಗಾರದ್ದಾಗಿವೆ, ಅದು ಮುತ್ತು ರತ್ನಗಳ ಮೇಲೆ ಹರಿಯುತ್ತಿರುವುದು. (ಅಂದರೆ ಕಲ್ಲುಗಳ ಬದಲು ಅದರ ತಳದಲ್ಲಿ 
ಮುತ್ತು-ರತ್ನಗಳಿರುವುದು) ಅದರ ಮಣ್ಣು ಕಸ್ತೂರಿಗಿಂತ ಸುಗಂಧ ಭರಿತವಾಗಿರುವುದು. ಅದರ ನೀರು ಹಾಲಿಗಿಂತ (ಅಥವಾ ಹಿಮ) ಹೆಚ್ಚು 
ಬೆಳ್ಳಗಿರುವುದು. ಹಿಮಕ್ಕಿಂತ ತಣ್ಣಗೆ ಹಾಗೂ ಜೇನಿಗಿಂತ ಹೆಚ್ಚುಸಿಹಿಯಾಗಿರುವುದು. (ಮುಸ್ನದ್‌ ಅಹ್ಮದ್‌, ತಿರ್ಮಿದಿ, ಇಬ್ನು ಮಾಜ, ಇಬ್ನು 
ಅಬೀ ಹಾತಿಮ್‌, ದಾರಿಮೀ, ಅಬೂ ದಾವೂದ್‌ ತಯಾಲಿಸಿ, ಇಬ್ನು ಮುಂದಿರ್‌, ಇಬ್ನು ಮರ್ದೂಯ, ಇಬ್ನು ಅಬೀ ಶೈಬ) ಉಸಾಮಾ 
ಬಿನ್‌ ರುದ್‌ರ ವರದಿಯಂತೆ, ಒಮ್ಮೆ ಪ್ರವಾದಿ (ಸ) ಹಂರಭಾರ ಮನೆಗೆ ಹೋದರು. ಅವರು ಮನೆಯಲ್ಲಿರಲಿಲ್ಲ. ಅವರ ಪತ್ನಿ ಪ್ರವಾದಿ(ಸ) 
ರನ್ನು ಬರಮಾಡಿಕೊಂಡರು. ಮಾತಿನ ಮಧ್ಯೆ ಅವರು, ತಮಗೆ ಸ್ವರ್ಗದಲ್ಲಿ ಕೌಸರ್‌ ಎಂಬ ಹೆಸರಿನ ಒಂದು ಕಾಲುವೆ ನೀಡಲಾಗಿದೆಯೆಂದು 
ನನ್ನ ಪತಿ ನನಗೆ ತಿಳಿಸಿದ್ದಾರೆ. ಪ್ರವಾದಿ(ಸ) ಹೇಳಿದರು-ಹೌದು. ಅದರ ನೆಲ ಮುತ್ತು ರತ್ನಗಳು ಹಾಗೂ ಹವಳಗಳದ್ದಾಗಿದೆ.(ಇಬ್ನು ಜರೀರ್‌, 
ಇಬ್ನು ಮರ್ದೂಯ) ಇದರ ಶ್ರೇಣಿಯು ದುರ್ಬಲವಾಗಿದ್ದರೂ ಈ ವಿಷಯದಲ್ಲಿ ಬಹಳಷ್ಟುವರದಿಗಳಿರುವುದು ಇದನ್ನು ದೃಢೀಕರಿಸುತ್ತದೆ. 
ಈ ಮರ್ಪೂಲ್‌ ವರದಿಗಳಲ್ಲದೆ ಸಹಾಬಿಗಳಿಂದಲೂ, ತಾಬಿಈಗಳಿಂದಲೂ ಅನೇಕ ಹೇಳಿಕೆಗಳು ಹದೀಸ್‌ಗಳಲ್ಲಿ ವರದಿಯಾಗಿವೆ. ಅದರಲ್ಲಿ 
ಅವರು, ಕೌಸರ್‌ ಎಂಬುದು ಸ್ವರ್ಗದ ಅದೇಕಾಲುವೆಯೆಂದು ಅದರ ಗುಣಗಳು ಮೇಲೆ ವಿವರಿಸಿದಂತೆಯೇ ಆಗಿದೆಯೆಂದೂ ಅರ್ಥೈಸಿದ್ದಾರೆ. 
ಉದಾ: ಅಬ್ದುಲ್ಲಾ ಬಿನ್‌ ಉಮರ್‌, ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌, ಅನಸ್‌ ಬಿನ್‌ ಮಾಲಿಕ್‌, ಆಯಿಶಾ, ಮುಜಾಹಿದ್‌, ಅಬುಲ್‌ ಆಲಿಯ 
ಮುಂತಾದವರ ಹೇಳಿಕೆಗಳು ಮುಸ್ನದ್‌ ಆಹ್ಮದ್‌, ಬುಖಾರಿ, ತಿರ್ಮದಿ, ನಸಾಈ, ಇಬ್ನು ಮರ್ದೂಯ, ಇಬ್ನು ಜರೀರ್‌ ಮತ್ತು ಇಬ್ನು 
ಅಬೀ ಶೈಬ ಮೊದಲಾದ ಹದೀಸ್‌ ಪಂಡಿತರ ಗ್ರಂಥಗಳಲ್ಲಿವೆ. 

2. ಇದರ ಬೇರೆ ಬೇರೆ ವ್ಯಾಖ್ಯಾನಗಳು ವಿವಿಧ ಹಿರಿಯ ವಿದ್ವಾಂಸರಿಂದ ಉಲ್ಲೇಖಗೊಂಡಿವೆ. ಕೆಲವರು ನಮಾರು್‌ ಎಂದರೆ ಐದು 
ಹೊತ್ತಿನ ನಮಾರು್‌ ಎಂದು ಅರ್ಥೈಸಿದ್ದಾರೆ. ಇನ್ನು ಕೆಲವರು ಬಕ್ರೀದ್‌ನ ನಮಾರು್‌ ಎಂದಿದ್ದಾರೆ. ಮತ್ತೆ ಕೆಲವರು ಕೇವಲ ನಮಾರುಖ್‌ 
ಎಂಬರ್ಥ ಕೊಟ್ಟಿದ್ದಾರೆ. ಅದೇ ರೀತಿ ಪ 3 ಎಂದರೆ 'ದಿಬಹ್‌' ಮಾಡಿರಿ ಎಂಬುದರ ಅರ್ಥ ಕೆಲವು ಹಿರಿಯರ ಪ್ರಕಾರ, ನಮಾರುಖ್‌ನಲ್ಲಿ 
ಎಡಗೈ ಮೇಲೆ ಬಲಗೈಯನ್ನಿಟ್ಟು ಅದನ್ನು ಎದೆಯ ಮೇಲೆ ಕಟ್ಟುವುದಾಗಿದೆ. ಕೆಲವರ ಪ್ರಕಾರ, ನಮಾರುಖ್‌ ಆರಂಭಿಸುವಾಗ ಎರಡೂ 
ಕೈಗಳನ್ನೆತ್ತಿ ತಕ್ಬೀರ್‌ ಹೇಳುವುದಾಗಿದೆ. ಇನ್ನು ಕೆಲವರು, ನಮಾರು್‌್‌ ಆರಂಭಿಸುವಾಗ ಮತ್ತು ರುಕೂವಿಗೆ ಹೋಗುವಾಗ ಮತ್ತು ರೂಕೂವಿನಿಂದ 
ಏಳುವಾಗ ಕೈ ಎತ್ತುವುದಾಗಿದೆ. (ರಫಅಯದೈನ್‌) ಕೆಲವರು ಹೇಳುತ್ತಾರೆ- ಅದು ಬಕ್ರೀದ್‌ನ (ಈದುಲ್‌ ಅರು್‌ಹಾ) ನಮಾರಭ್‌ಮಾಡಿ, 
ಅನಂತರ ಕುರ್ಬಾನಿ (ಪ್ರಾಣಿಬಲಿ) ಮಾಡುವುದಾಗಿದೆ. ಆದರೆ ಯಾವ ಹಿನ್ನೆಲೆಯಲ್ಲಿ ಈ ಆಜ್ಞೆಯನ್ನು ನೀಡಲಾಗಿದೆಯೋ ಅದನ್ನು 


ಕಾಂಡ - 30 


352 ತಪ್ಪೀಮುಲ್‌ ಕುರ್‌ಆನ್‌ 


ಗಮನಿಸುವಾಗ ಅದರ ಸ್ವಷ್ಟ ಅರ್ಥ ಹೀಗಿದೆಯೆಂದು ಭಾಸವಾಗುತ್ತದೆ. ""ಪ್ರವಾದಿಯವರೇ! ನಿಮ್ಮ ಪ್ರಭು ನಿಮಗೆ ಇಷ್ಟು ಅಧಿಕ ಮತ್ತು 
ಇಷ್ಟು ದೊಡ್ಡ ಅನುಗ್ರಹಗಳನ್ನು ದಯಪಾಲಿಸಿರುವಾಗ ನೀವು ಅವನಿಗಾಗಿ ನಮಾರು್‌ ಮಾಡಿರಿ ಮತ್ತು ಅವನಿಗಾಗಿ ಮಾತ್ರ ಬಲಿನೀಡಿರಿ.'' 
ಇದು ಕೇವಲ ಕುರೈಶ್‌ ಬಹುದೇವಾರಾಧಕರು ಮಾತ್ರವಲ್ಲ ಲೋಕದಾದ್ಯಂತ ಬಹು ದೇವಾರಾಧಕರು ತಮ್ಮ ಸ್ವಯಂಕೃತ ಆರಾಧ್ಯರನ್ನು 
ಪೂಜಿಸುತ್ತಿದ್ದ ಮತ್ತು ಅವುಗಳ ಬಲಿಪೀಠಗಳಲ್ಲಿ ಬಲಿ ನೀಡುತ್ತಿದ್ದತಂಹ ವಾತಾವರಣದಲ್ಲಿ ನೀಡಿದ್ದ ಆಜ್ಞೆಯಾಗಿತ್ತು. ಒಟ್ಟಿನಲ್ಲಿ ಆದೇಶದ 
ಇಂಗಿತವು, ನೀವು ಬಹುದೇವಾರಾಧಕರಿಗೆ ವ್ಯತಿರಿಕ್ತವಾಗಿ ನಿಮ್ಮದೇ ನಿಲುವಿನಲ್ಲಿಸ್ಥಿರವಾಗಿರಿ. ನಿಮ್ಮ ನಮಾರಫ್‌ ಕೂಡಾ ಅಲ್ಲಾಹನಿಗಾಗಿರಲಿ, 
ನಿಮ್ಮ ಬಲಿದಾನ ಕೂಡಾ. ಇನ್ನೊಂದು ಕಡೆ ಹೀಗೆ ಹೇಳಲಾಗಿದೆ, 


SI ಅ ಮ ವ ಯ ಎಂ ೯.2 ಐ ಲ್‌ಿ 

'ಹೇಳಿರಿ. ನನ್ನ ನಮಾರುಖ್‌. ನನ್ನ ಸರ್ವ ಉಪಾಸನಾವಿಧಿಗಳು, ನನ್ನ ಜೀವನ ಮತ್ತು ನನ್ನ ಮರಣ ಎಲ್ಲವೂ ಯಾವ ಸಹಭಾಗಿಯೂ 
ಇಲ್ಲದ ಸರ್ವಲೋಕ ಪರಿಪಾಲಕನಿಗಾಗಿದೆ. ಇದನ್ನೇ ನನಗೆ ಆದೇಶಿಸಲಾಗಿದೆ. ನಾನು ಆಜ್ಞಾನುಸರಣೆಯೊಂದಿಗೆ ಶಿರಬಾಗುವವರಲ್ಲಿಸರ್ವ 
ಪ್ರಥಮನಾಗಿರುತ್ತೇನೆ.' (ಅಲ್‌ ಅನ್‌ಆಮ್‌ 162-463) 

ಇದೇ ಅರ್ಥವನ್ನು ಇಬ್ನು ಅಬ್ಬಾಸ್‌, ಅತಾಆ್‌, ಮುಜಾಹಿದ್‌, ಇಕ್ರಿಮಾ, ಹಸನ್‌ ಬಸರಿ, ಕತಾದಃ, ಮುಹಮ್ಮದ್‌ ಬಿನ್‌ ಕಅಬ್‌ 
ಕುರರಿು, ದಹ್ಹಾಕ್‌, ರಬೀಆ್‌ ಬಿನ್‌ ಅನಸ್‌, ಅತಾವುಲ್‌ ಖುರಾಸಾನಿ, ಹಾಗೂ ಇತರ ಅನೇಕ ಹಿರಿಯ ವಾಖ್ಯಾನಕಾರರು ಕೊಟ್ಟಿದ್ದಾರೆ. 
(ಇಬ್ನು ಕೀರ್‌) ಆದರೆ ಪ್ರವಾದಿ(ಸ) ಮದೀನಾದಲ್ಲಿ ಮೊತ್ತ ಮೊದಲು ಬಕ್ರೀದ್‌ ಮತ್ತು ಪ್ರಾಣಿಬಲಿಯ ಕ್ರಮವನ್ನು ಜಾರಿಗೊಳಿಸಿದಾಗ 
3 ಸಿ ಕ] ಹಾಗೂ ಇಟಿ] 350) [ಚೆನ ಪ್ರಕಾರ ನಮಾರುಗ್‌ನ್ನು ಮೊದಲು ನಿರ್ವಹಿಸಿ ಅನಂತರ ಬಲಿ ಕರ್ಮ ನೆರವೇರಿಸಿದರು. 
ಪ್ರವಾದಿ(ಸ) ಸ್ವಯಂ ಇದನ್ನು ಅಳವಡಿಸಿಕೊಂಡರು ಮತ್ತು ಮುಸಲ್ಲಾನರಿಗೂ ಮೊದಲು ನಮಾರು್‌ ಅನಂತರ ಬಲಿಕರ್ಮ ನೆರವೇರಿಸುವಂತೆ 
ಆದೇಶಿಸಿದರು. ಇದು ಸೂಕ್ತದ ವ್ಯಾಖ್ಯಾನವಲ್ಲ. ಅವತೀರ್ಣದ ಹಿನ್ನೆಲೆಯೂ ಅಲ್ಲ ಇದು ಪ್ರವಾದಿ(ಸ) ಅವರ ಸಂಶೋಧನೆಯಾಗಿದೆ. 
ಅವರ ಸಂಶೋಧನೆಯು ವಹ್ಯ್‌ನ ಒಂದು ರೀತಿಯಾಗಿದೆ. 

3. ಮೂಲದಲ್ಲಿ ಆಟ ಪ್ರಯೋಗವಾಗಿದೆ. £44 ಇದರ ಅರ್ಥ ಕೋಪವಾಗಿದೆ. ಅದೂ ಒಬ್ಬನು ಇನ್ನೊಬ್ಬನೊಂದಿಗೆ 
ಕೆಟ್ಟದಾಗಿ ವರ್ತಿಸುವಂತಹ ಕೋಪವಾಗಿದೆ. ಕುರ್‌ಆನಿನಲ್ಲಿ ಇನ್ನೊಂದೆಡೆ ಹೀಗೆ ಹೇಳಲಾಗಿದೆ: 144೫ 81 3 ಯಾ) 
ವಿಶ್ವಾಸಿಗಳೇ। ಒಂದು ವರ್ಗದವರ ಮೇಲಿನ ನಿಮ್ಮ ಕೋಪವು ನೀವು ನ್ಯಾಯ ಪಾಲಿಸಲಾಗದ ರೀತಿಯಲ್ಲಿ ಅತಿಕ್ರಮವೆಸಗಲು ನಿಮ್ಮನ್ನು 
ಪ್ರೇರೇಪಿಸದಿರಲಿ. ಆದ್ದರಿಂದ ೬55/೬ ದ ಅರ್ಥ ಪ್ರವಾದಿಯವರೊಡನೆ ವೈರ ಮತ್ತು ದ್ವೇಷದಲ್ಲಿ ಅವರ ಮೇಲೆ ಅಪವಾದ ಹೊರಿಸುತ್ತಾ 
ಅವರ ವಿರುದ್ಧ ಬೈಗುಳವನ್ನಾಡುತ್ತಾ, ಅವರನ್ನು ನಿಂದಿಸುತ್ತಾ, ಅವರ ಮೇಲೆ ತರತರದ ಮಾತುಗಳನ್ನು ಹುಡುಕಿ ತನ್ನ ಹೃದಯ 
ಬೇಗುದಿಯನ್ನು ತೀರಿಸುವ ಪ್ರತಿಯೊಬ್ಬನೂ ಆಗಿದ್ದಾನೆ. 

4. $958 ಅವನೇ "ಮೂಲ ಕಡಿಯಲ್ಪಟ್ಟವನು' ಎನ್ನಲಾಗಿದೆ. ಅಂದರೆ ಪ್ರವಾದಿಯವರನ್ನು ಮೂಲ ಕಡಿಯಲ್ಪಟ್ಟವನೆಂದು 
ಹೇಳುತ್ತಾನೆ. ಆದರೆ ಮೂಲಕಡಿಯಲ್ಪಟ್ಟವನು ವಾಸ್ತವದಲ್ಲಿ ಅವನೇ ಆಗಿದ್ದಾನೆ. ಸಸ 'ಅಬ್ಬರ್‌' ಮೂಲಕಡಿಯಲ್ಪಟ್ಟವನು ಎಂಬುದರ 
ವಿವರಣೆಯನ್ನು ನಾವು ಇದರ ಮುನ್ನುಡಿಯಲ್ಲಿ ಕೊಟ್ಟಿದ್ದೇವೆ. ಇದು 344 "ಬತರ' ಎಂಬ ಪದದಿಂದ ಬಂದಿದ್ದು ಮುಳ್ಳು ಎಂದರ್ಥ. 
ಆದರೆ ನಾಣ್ಣುಡಿಯಲ್ಲಿ ಇದು ಬಹಳ ವಿಶಾಲಾರ್ಥದಲ್ಲಿ ಬಳಸಲ್ಪಡುತ್ತದೆ. ನಮಾರ್‌ನ ಒಂಟಿ ರಕಅತ್‌ಗೆ 1 "ಬುತೈರಾ' ಎಂದು 
ಹದೀಸ್‌ನಲ್ಲಿದೆ. ಅಂದರೆ ಬೇರೆ ಯಾವುದೇ ರಕಅತ್‌ ಸೇರಿಲ್ಲದ ರಕಅತ್‌. ಇನ್ನೊಂದು ಹದೀಸ್‌ನಲ್ಲಿ ಹೀಗಿದೆ: 
eda ISLS ಒಂದು ಪ್ರಧಾನ ಕಾರ್ಯ ಅಲ್ಲಾಹನ ಸ್ತುತಿಯೊಂದಿಗೆ ಆರಂಭಿಸದಿದ್ದರೆ ಅದು 
1 “ಅಬ್ಬರ್‌' ಆಗಿದೆ. ಅಂದರೆ ಅದರ ಮೂಲ ಕಡಿಯ ಲ್ಪಟ್ಟಿದೆ. ಅದಕ್ಕೆ ಯಾವುದೇ ಭದ್ರತೆಯಿಲ್ಲ ಅಥವಾ ಅದರ ಅಂತಿಮ ಪರಿಣಾಮ 
ಚೆನ್ನಾಗಿಲ್ಲ. ಪರಾಜಿತನಾದವನನ್ನು $1 'ಅಬ್ಬರ್‌' ಎನ್ನುತ್ತಾರೆ. ಸಾಧನಾನುಕೂಲತೆಗಳಿಂದ ವಂಚಿತನಾದವನನ್ನು "ಅಬ್ದರ್‌' ಎಂದು 
ಕರೆಯಲಾಗುತ್ತದೆ. ಒಬ್ಬನ ಪಾಲಿಗೆ ಯಾವುದೇ ಒಳಿತಿನ ನಿರೀಕ್ಷೆಯಿಲ್ಲದ ಮತ್ತು ವಿಜಯ ಸಾಧ್ಯತೆ ಕಡಿದು ಹೋದವನು "ಅಬ್ಬರ್‌' 
ಆಗಿದ್ದಾನೆ. ತನ್ನ ಕುಟುಂಬ, ಮನೆತನ ಮತ್ತು ಸಹಾಯಕರಿಂದ ಬೇರ್ಪಟ್ಟು ಒಂಟಿಯಾಗಿರುವವನೂ ಅಬ್ಬರ್‌ ಆಗಿದ್ದಾನೆ. ಒಬ್ಬನಿಗೆ ಗಂಡು 
ಮಕ್ಕಳಿಲ್ಲದಿದ್ದರೆ ಅಥವಾ ಮರಣ ಹೊಂದಿದ್ದರೆ ಅವನೂ "ಅಬ್ಬರ್‌' ಆಗಿದ್ದಾನೆ. ಏಕೆಂದರೆ ಅವನ ಉತ್ತರಾಧಿಕಾರಿಯಾಗಿ ಅವನನ್ನು 
ಸ್ಮರಿಸುವವರು ಯಾರೂ ಇರುವುದಿಲ್ಲ. ಅವನು ಸತ್ತರೆ ಹೇಳ ಹೆಸರಿಲ್ಲದಂತಾಗುತ್ತಾನೆ. ಸಾಮಾನ್ಯ ಈ ಎಲ್ಲ ಅರ್ಥಗಳಿಂದಲೂ ಕುರೈಶ್‌ 
ಸತ್ಯ ನಿಷೇಧಿಗಳು ಪ್ರವಾದಿ(ಸ) ಅವರನ್ನು "ಅಬ್ಬರ್‌' ಎಂದು ಕರೆಯುತ್ತಿದ್ದರು. ಅದಕ್ಕಾಗಿ ಅಲ್ಲಾಹನು ಹೇಳುತ್ತಾನೆ. ಓ ಪ್ರವಾದಿಯವರೇ! 
ಮೂಲಕಡಿದವನು (1) ನೀವಲ್ಲ; ನಿಮ್ಮ ಈ ಶತ್ರುಗಳಾಗಿದ್ದಾರೆ. ಇದೇನೂ 'ಪ್ರತ್ಯಾಕ್ರಮಣ'ವಾಗಿರಲಿಲ್ಲ ವಾಸ್ತವದಲ್ಲಿ ಇದು ಪವಿತ್ರ 


ಕಾಂಡ - 30 


108. ಅಲ್‌ಕೌಸರ್‌ 353 
as 
ಕುರ್‌ಆನಿನ ದೊಡ್ಡ ಭವಿಷ್ಯ ನುಡಿಗಳಲ್ಲೊಂದಾಗಿದ್ದು: ಅಕ್ಷರಶಃ ಸಾಕ್ಷಾತ್ಕಾರಗೊಂಡಿತು. ಈ ಭವಿಷ್ಯವಾಣಿಯನ್ನು ಹೇಳಲಾದಾಗ ಜನರು 


ಪ್ರವಾದಿಯವರನ್ನು "ಅಬ್ಬರ್‌' ಎಂದು ಭಾವಿಸಿದ್ದರು. ಮಕ್ಕಾದಲ್ಲಷ್ಟ ಅಲ್ಲ, ಇಡೀ ಅರಬ್‌ ದೇಶದಲ್ಲೇ ಹೆಸರುವಾಸಿಯಾಗಿದ್ದ, ವಿಜಯಿಗಳಾಗಿದ್ದ 
ಧಾರಾಳಾ ಧನ-ಕನಕ ಮತ್ತು ಸಂತಾನವನ್ನು ಹೊಂದಿದ್ದ ಇಡೀ ದೇಶದಲ್ಲಿ ಅಲ್ಲಲ್ಲಿ ಬ್ಲ ಬೆಂಬಲಿಗರನ್ನು ಹೊಂದಿದ್ದ, ವ್ಯಾಪಾರದ ಸತಿಗದಾವ. 
ಮತ್ತು ಹಜ್ಜ್‌ನ ನಿರ್ವಾಹಕರೆಂಬ ನೆಲೆಯಲ್ಲಿ ಎಲ್ಲ ಅರಬ್‌ ಗೋತ್ರಗಳೊಂದಿಗೆ ವ್ಯಾಪಕ ಸಂಬಂಧ ಹೊಂದಿದ್ದ ಕುರ ೈಶ್‌ನ ಈ ದೊಡ್ಡ ದೊಡ್ಡ 
ಸರದಾರರು. ಹೇಗೆ ಮೂಲಕಡಿದವರಾಗಿ ಬಿಡುವರು ಎಂಬುದನ್ನು ಯಾರೂ ಊಹಿಸಿರಲಿಲ್ಲ. ಆದರೆ ಕೆಲವೇ ವರ್ಷಗಳಲ್ಲಿ ಪರಸ್ಥಿತಿ. 
ಸಂಪೂರ್ಣ ಬದಲಾಗಿ ಬಿಟ್ಟಿತು. ಇದು ಒಂದೋ ಅಹ್‌ರಾಬ್‌ ಯುದ್ದದ (ಹಿ.ಶ. 5) ಸಮಯ ಆಗಿತ್ತು. ಕುರ್ಯಶ್‌ರು ಅನೇಕ ಹ 
ಮತ್ತು ಯಹೂದಿಗಳೊಂದಿಗೆ' ಮದೀನದ ಮೇಲೆ ಆಕ್ರಮಣ ನಡೆಸಲು ಏರಿ ಬಂದಿದ್ದರು. ಪ್ರವಾದಿಯವರಿಗೆ ನಗರದ ಸುತ್ತ ಕಂದಕ ತೋಡಿ 
ರಕ್ಷಣೆ ಹೊಂದಬೇಕಾಗಿ ಬಂದಿತ್ತು. ಅಥವಾ ಮೂರೇ ವರ್ಷಗಳ ಬಳಿಕ ಹಿ.ಶ. 8ರಲ್ಲಿ ಪ್ರವಾದಿಯವರು ಮಕ್ಕಾದ ಮೇಲೆ ದಾಳಿ ನಡೆಸಿದಾಗ 
ಕುರೈಶರ ಬೆಂಬಲಕ್ಕೆ, ಸಹಾಯಕ್ಕೆ ಯಾರೂ ಇರಲಿಲ್ಲ, ಅವರು ಅಸಹಾಯಕರಾಗಿ ಆಯುಧ ಕೆಳಗಿಟ್ಟು ಶರಣಾಗಬೇಕಾಯಿತು; ಅದರ ಒಂದೇ 
ವರ್ಷದ ಬಳಿಕ ಇಡೀ ದೇಶವೇ ಪ್ರವಾದಿಯವರ ಸ್ಥಾಧೀನದಲ್ಲಿತ್ತು. ದೇಶದ ಮೂಲೆ ಮೂಲೆಗಳಿಂದ ವಿವಿಧ ಗೋತ್ರಗಳ ನಿಯೋಗಗಳು 
ಬಂದು ಬೈಅತ್‌ ಮಾಡುತ್ತಿದ್ದವು. ಅವರ ವೈರಿಗಳು ಅಸಹಾಯಕರಾಗಿ ಬಿಟ್ಟರು. ಅನಂತರ ಅವರು ಹೇಳಹೆಸರಿಲ್ಲದಂತಾಗಿ ಬಿಟ್ಟರು. ಅವರ 
ಸಂತಾನಗಳ ಪ್ಲೆ ಪೈಕಿ ಇಂದು ಲೋಕದಲ್ಲಿ ಯಾರಾದರೂ ಬದುಕಿದ್ದರೂ ಅವರ ಪೈಕಿ ಯಾರಿಗೂ ತಾವು ಅಬೂ ಜಹಲ್‌, ಅಬೂ ಲಹಬ್‌, 
ಆಸ್‌ ಬಿನ್‌ ವಾಇಲ್‌ ಅಥವಾ ಉಕ್ಬಾ ಬಿನ್‌ ಅಬೂ ಮುಖತ್‌ನಂತಹ ಇಸ್ಲಾಮಿನ ಶತ್ರುಗಳ ಸಂತಾನವೆಂದು ತಿಳಿದೇ ಇಲ್ಲ ಇನ್ನು ತಿಳಿದಿದ್ದರೂ 
ಅವರ ಹಿರಿಯರು ಈ ಮಂದಿಯಾಗಿದ್ದರು ಎಂದು ಒಪ್ಪಲಿಕ್ಕೇ ತಯಾರಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಪ್ರವಾದಿ(ಸ) ಅವರ ಸಂತಾನದ ಮೇಲೆ 
ಇಂದು ಲೋಕದಾದ್ಯಂತ ದರೂದ್‌ ಕಳಿಸಲಾಗುತ್ತದೆ. ಕೋಟಿಗಟ್ಟಲೆ ಮುಸ್ಲಿಮರಿಗೆ ಅವರೊಂದಿಗಿರುವ ಸಂಬಂಧದ ಬಗ್ಗೆ ಅಭಿಮಾನವಿದೆ. 
ಲಕ್ಷಗಟ್ಟಲೆ ಜನರು ಪ್ರವಾದಿ(ಸ)ಯವರೊಂದಿಗೆ ಮಾತ್ರವಲ್ಲ ಅವರ ಕುಟುಂಬ ಮತ್ತು ಸಂಗಾತಿಗಳೊಂದಿಗಿನ ಸಂಬಂಧವನ್ನು ಅಭಿಮಾನ 
ಮತ್ತು ಹೆಮ್ಮೆಯೆಂದು ಪರಿಗಣಿಸುತ್ತಾರೆ. ಅವರಲ್ಲಿ ಕೆಲವರು ಸೈಯದ್‌, ಇನ್ನು ಕೆಲವರು ಅಲವೀ, ಮತ್ತೆ ಕೆಲವರು ಅಬ್ಬಾಸೀ, ಕೆಲವರು 
ಹಾಶಿಮೀ, ಕೆಲವರು ಸಿದ್ದೀಕಿ, ಫಾರೂಕಿ, ಉಸ್ಸಾನಿ, ರುಬಬ್ಳೆರಿ, ಅನ್ಹಾರಿ-ಇತ್ಯಾದಿ ಆಗಿದ್ದಾರೆ. ಆದರೆ ನಾಮ ಮಾತ್ರಕ್ಕಾದರೂ ಅಬೂಜಹಲೀ 
ಅಥವಾ ಅಬೂಲಹಬೀ ಎಂದು ಯಾರೂ ಕಾಣಸಿಗುವುದಿಲ್ಲ ಸಹ] (ಮೂಲಕಡಿದವರು) ಪ್ರವಾದಿ(ಸ) ಅಲ್ಲ, ಅವರ ಶತ್ರುಗಳೇ ಆಗಿದ್ದರು, 
ಈಗಲೂ ಆಗಿದ್ದಾರೆ ಎಂಬುದನ್ನು ಇತಿಹಾಸವು ಸಾಬೀತು ಪಡಿಸಿತು. 


ದೂರು ತಾ 


ಕಾಂಡ - 30 


109. ಅಲ್‌ ಕಾಫಿರೂನ್‌ 


ಹೆಸರು 

ಪ್ರಥಮ ಸೂಕ್ತದ 0) 33! "ಅಲ್‌ ಕಾಫಿರೂನ್‌' ಎಂಬ ಪದವನ್ನು ಈ ಅಧ್ಯಾಯದ ಹೆಸರೆಂದು ಪರಿಗಣಿಸಲಾಗಿದೆ. 
ಅವತೀರ್ಣಕಾಲ 

ಇದು ಮಕ್ಕಾದಲ್ಲಿ ಅವತೀರ್ಣಗೊಂಡ ಅಧ್ಯಾಯವೆಂದು ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌, ಹಸನ್‌ ಬಸರಿ ಮತ್ತು ಇಕ್ರಿಮಾ 
ಹೇಳುತ್ತಾರೆ. ಅಬ್ದುಲ್ಲಾ ಬಿನ್‌ ರುುಬೈರ್‌ ಇದು ಮದೀನಾದ್ದೆಂದು ಹೇಳುತ್ತಾರೆ. ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ ಮತ್ತು ಕತಾದರಿಂದ 
ಎರಡೂ ಹೇಳಿಕೆಗಳು ದಾಖಲಾಗಿವೆ. ಮಕ್ಕಾದಲ್ಲೆಂದೂ, ಮದೀನಾದಲ್ಲೆಂದೂ. ಆದರೆ ಬಹುಸಂಖ್ಯೆಯ ವ್ಯಾಖ್ಯಾನಗಾರರು 
ದೃಷ್ಟಿಯಲ್ಲಿ ಇದು ಮಕ್ಕಾದ ಅಧ್ಯಾಯವೇ ಆಗಿದೆ. ಇದರ ವಿಷಯವೂ ಇದು ಮಕ್ಕಾದಲ್ಲಿ ಅವತೀರ್ಣಗೊಂಡದ್ದೆಂಬುದನ್ನು 
ಸಂಕೇತಿಸುತ್ತದೆ. 
ಐತಿಹಾಸಿಕ ಹಿನ್ನೆಲೆ 

ಮಕ್ಕಾದಲ್ಲಿ ಪ್ರವಾದಿ(ಸ) ಅವರ ಇಸ್ಲಾಮೀ ಕರೆಯ ವಿರುದ್ಧ ಕುರೈಶರ ಬಹುದೇವಾರಾಧಕ ಸಮಾಜದಲ್ಲಿ ವಿರೋಧದ 
ಬಿರುಗಾಳಿಯೆದ್ದಿದ್ದರೂ ಪ್ರವಾದಿಯವರನ್ನು ಹೇಗಾದರೂ ಸಂಧಾನಕ್ಕೆ ಒಲಿಸಿಕೊಳ್ಳುವ ಬಗ್ಗೆ ಕುರೈಶ್‌ ಸರದಾರರು ನಿರಾಶರಾಗಿರ 
ಲಿಲ್ಲ. ಆದ್ದರಿಂದ ಆಗಾಗ ಅವರು ಪ್ರವಾದಿಯವರ ಬಳಿಗೆ ಸಂಧಾನದ ವಿವಿಧ ಸಲಹೆಗಳೊಂದಿಗೆ ಬರುತ್ತಿದ್ದರು. ಅವುಗಳ ಪೈಕಿ 
ಯಾವುದಾದರೊಂದನ್ನು ಅವರು ಒಪ್ಪಲಿ ಹಾಗೂ ಅವರ ಮತ್ತು ಕುರೈಶರ ನಡುವಿನ ಜಗಳ ಕೊನೆಗೊಳ್ಳಲಿ ಎಂದು ಅವರು 
ಬಯಸುತ್ತಿದ್ದರು. ಈ ಕುರಿತು ಅನೇಕ ವರದಿಗಳು ಹದೀಸ್‌ನಲ್ಲಿ ಬಂದಿವೆ. 

ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ರ ವರದಿ ಪ್ರಕಾರ, ಕುರೈಶರು ಪ್ರವಾದಿಯವರೊಂದಿಗೆ ಹೇಳಿದರು. ನಾವು ನಿಮಗೆ ಬೇಕಾದಷ್ಟು 
ಹಣಕೊಡುತ್ತೇವೆ. ನೀವು ಮಕ್ಕಾದ ಅತಿ ಸಂಪನ್ನ ವ್ಯಕ್ತಿಯಾಗುವಿರಿ. ನೀವು ಇಷ್ಟ ಪಡುವ ಸ್ತ್ರೀ «ಯೊಂದಿಗೆ ನಿಮ್ಮ ವಿವಾಹ 
ಮಾಡಿಸುವೆವು, ನಾವು ನಿಮ್ಮನ್ನು ಹಿಂಬಾಲಿಸಲು ತಯಾರಿದ್ದೇವೆ, ನೀವು ಮಾತ್ರ ನಮ್ಮ ದೇವರುಗಳನ್ನು ನಿಂದಿಸುವ ಕೆಲಸವನ್ನು 
ಬಿಟ್ಟು ಬಿಡಬೇಕು. ಇದು ನಿಮಗೆ ಒಪ್ಪಿಗೆಯಿಲ್ಲದಿದ್ದರೆ, ಇನ್ನೊಂದು ಸಲಹೆ ಇದೆ. ಅದು ನಿಮಗೂ ಉತ್ತಮ, ನಮಗೂ ಉತ್ತಮ. 
ಅದೇನೆಂದು ಪ್ರವಾದಿ(ಸ) ಕೇಳಿದರು. ಅವರು ಹೇಳಿದರು- ಒಂದು ವರ್ಷ ನೀವು ನಮ್ಮ ಲಾತ್‌ ಮತ್ತು ಉರುಸ್ಹಾ ದೇವರನ್ನು 
ಪೂಜಿಸಬೇಕು. ಒಂದು ವರ್ಷ ನಾವು ನಿಮ್ಮ ದೇವನನ್ನು ಆರಾಧಿಸುವೆವು. ಪ್ರವಾದಿ(ಸ) ಹೇಳಿದರು- ನಿಲ್ಲಿರಿ, ನನ್ನ ಪ್ರಭುವಿನ 
ಕಡೆಯಿಂದ ಏನು ಆದೇಶ ಬರುತ್ತದೆಂದು ನಾನು ನೋಡುತ್ತೇನೆ.' ಆಗ ಹೀಗೆ ವಹೀ ಎರಗಿತು. $ Eh Ii NE ಮತ್ತು 
ರೆ 251 525 4 ಅವರೊಡನೆ ಹೇಳಿರಿ: ತಿಳಿಗೇಡಿಗಳೇ, ನೀವು ಅಲ್ಲಾಹನ ಹೊರತು ಇತರರ 
ಆರಾಧನೆ ಮಾಡಲು ನನ್ನೊಡನೆ ಹೇಳುತ್ತೀರಾ (ಅರುಬ್ದುಮರ್‌: 64) ಇಬ್ನು ಜರೀರ್‌ » ಇಬ್ನು ಅಬೀ ಹಾತಿಮ್‌, ತಬ್ರಾನಿ, ಇಬ್ನು 


1. ಇದರ ಅರ್ಥ-ಪ್ರವಾದಿಯವರು ಈ ಸಲಹೆಯನ್ನು ಸ್ವೀಕಾರಾರ್ಹವೆಂದೋ ಪರಿಗಣನಾರ್ಹವೆಂದೋ ಭಾವಿಸಿದ್ದರೆಂದಲ್ಲ, 
ಅವರು ಸತ್ಯ ನಿಷೇಧಿಗಳಿಗೆ, ಅಲ್ಲಾಹನ ಕಡೆಯಿಂದ ಇದಕ್ಕೆ ಅನುಮೋದನೆ ಸಿಗಬಹುದೆಂಬ ನಿರೀಕ್ಷೆಯಿಂದ, ಈ ಉತ್ತರವನ್ನು ನೀಡಿದರೆಂದೂ 
ಅಲ್ಲ (ಅಲ್ಲಾಹನಿಗೆ ಶರಣು) ಇದು ನಿಜವಾಗಿ ಒಬ್ಬ ಅಧೀನ ಅಧಿಕಾರಿಯ ಮುಂದೆ ಅನಗತ್ಯ ಬೇಡಿಕೆಯನ್ನಿಟ್ಟಾಗ ಮತ್ತು ಈ ಬೇಡಿಕೆಯು 
ಸ್ವೀಕಾರಾರ್ಹವಲ್ಲವೆಂದು ತಿಳಿದಿದ್ದರೂ, ಸ್ವಷ್ಟವಾಗಿ ನಿರಾಕರಿಸುವ ಬದಲು, ಮನವಿ ಮಾಡುವವನೊಂದಿಗೆ, ನಾನು ನಿಮ್ಮ ಮನವಿಯನ್ನು 
ಮೇಲಧಿಕಾರಿಗೆ ಕಳಿಸುತ್ತೇನೆ, ಅಲ್ಲಿಂದ ಏನುತ್ತರ ಬರುತ್ತದೋ, ಅದನ್ನು ನಿಮಗೆ ತಿಳಿಸುತ್ತೇನೆ ಎಂದು ಹೇಳಿದಂತಿದೆ. ಇದರಿಂದ ಒಂದು 
ವ್ಯತ್ಯಾಸವುಂಟಾಗುತ್ತದೆ. ಅಧೀನ ಅಧಿಕಾರಿಯು ತಾನೇ ನಿರಾಕರಿಸಿದರೆ ಜನರ ಬೇಡಿಕೆಯ ಒತ್ತಾಯ ಮುಂದುವರಿಯುತ್ತದೆ. ಆದರೆ 
ಅವನು ಸರಕಾರದ ಉತ್ತರವೇ ನಿಮ್ಮ ಬೇಡಿಕೆಗೆ ವಿರುದ್ಧ ಬಂದಿದೆಯೆಂದರೆ ಜನರು ಆ ಬಗ್ಗೆ ನಿರಾಶರಾಗುತ್ತಾರೆ. 


ಕಾಂಡ - 30 


109. ಅಲ್‌ ಕಾಫಿರೂನ್‌ 355 


ಅಬ್ಬಾಸ್‌ರ ಇನ್ನೊಂದು ವರದಿ ಪ್ರಕಾರ, ಕುರೈಶರು ಪ್ರವಾದಿಯವರೊಂದಿಗೆ ಹೇಳಿದರು: ನೀವು ನಮ್ಮ ಆರಾಧ್ಯ ವಿಗ್ರಹಗಳನ್ನು 
ಚುಂಬಿಸಿದರೆ, ನಾವು ನಿಮ್ಮ ಆರಾಧ್ಯನನ್ನು ಆರಾಧಿಸುವೆವು: ಆಗ ಈ ಆಧ್ಯಾಯ ಅವತೀರ್ಣಗೊಂಡಿತು. (ಅಬ್ದುಬಿನ್‌ ಹುಮೈದ್‌) 

(ಅಬುಲ್‌ ಬಲ್ತರಿ ಸ್ವತಂತ್ರ ಗೊಳಿಸಿದ ಗುಲಾಮ) ಸಯೀದ್‌ ಬಿನ್‌ ಮೈನಾರವರ ವರದಿ ಹೀಗಿದೆ- ವಲೀದ್‌ ಬಿನ್‌ 
ಮುಗೀರ, ಆಸ್‌ ಬಿನ್‌ ವಾಇಲ್‌, ಅಸ್ಟದ್‌ ಬಿನ್‌ ಮುತ್ತಲಿಬ್‌ ಮತ್ತು ಉಮಯ್ಯ ಬಿನ್‌ ಖಲಫ್‌ರ ನಿಯೋಗವು ಪ್ರವಾದಿಯವರನ್ನು 
ಭೇಟಿಯಾಗಿ ಹೇಳಿದರು-ಓ ಮುಹಮ್ಮದ್‌! ಬನ್ನಿ ನೀವು ನಮ್ಮ ದೇವರುಗಳನ್ನು ಪೂಜಿಸಿರಿ, ನಾವು ನಿಮ್ಮ ದೇವನನ್ನು ಪೂಜಿಸು 
ವೆವು ಮತ್ತು ನಿಮ್ಮನ್ನು ನಮ್ಮ ಎಲ್ಲ ಕಾರ್ಯಗಳಲ್ಲಿ ಸೇರಿಸಿಕೊಳ್ಳುವೆವು. ನೀವು ತಂದಿರುವ ವಸ್ತು ನಮ್ಮ ಬಳಿಯಲ್ಲಿರುವುದಕ್ಕಿಂತ 
ಉತ್ತಮ ವಾಗಿದ್ದರೆ, ನಾವು ನಿಮ್ಮೊಂದಿಗೆ ಅದರಲ್ಲಿ ಸೇರಿಕೊಳ್ಳುವೆವು ಮತ್ತು ನಮ್ಮ ಪಾಲನ್ನು ಅದರಿಂದ ಪಡೆಯುವೆವು, ಇನ್ನು 
ನಮ್ಮ ಬಳಿಯಲ್ಲಿರು ವುದು ನಿಮ್ಮ ಬಳಿಯಲ್ಲಿರುವುದಕ್ಕೆಂತ ಉತ್ತಮವಾಗಿದ್ದರೆ, ನೀವು ನಮ್ಮೊಂದಿಗೆ ಸೇರಿಕೊಳ್ಳಬೇಕು ಮತ್ತು 
ಅದರಿಂದ ನಿಮ್ಮ ಪಾಲನ್ನು ಪಡೆಯುವಿರಿ. ಅಗ ಅಲ್ಲಾಹನು ಈ ವಹೀ ಕಳಿಸಿದನು. 5) 53 (ಫಲ ಇಬ್ನು ಜರೀರ್‌, 
ಇಬ್ನು ಹಾತಿಮ್‌, ಇಬ್ನು ಹಿಶಾಮ್‌ರು ಕೂಡಾ ಈ ಘಟನೆಯನ್ನು ತಮ್ಮ ಸೀರತ್‌ನಲ್ಲಿ ದಾಖಲಿಸಿದ್ದಾರೆ. 

ವಹಬ್‌ ಬಿನ್‌ ಮುನಬ್ಬಿ ವರದಿ ಮಾಡುತ್ತಾರೆ: ಕುರೈಶರು ಪ್ರವಾದಿಯವರೊಂದಿಗೆ, ನೀವು ಬಯಸುವುದಾದರೆ ನಾವು 
ಒಂದು ವರ್ಷದ ಮಟ್ಟಿಗೆ ನಿಮ್ಮ ಧರ್ಮದಲ್ಲಿ ಸೇರುತ್ತೇವೆ. ಒಂದು ವರ್ಷ ನೀವು ನಮ್ಮ ಧರ್ಮದಲ್ಲಿ ಸೇರಬೇಕು. (ಅಬ್ದು 
ಬಿನ್‌ ಹುಮೈದ್‌, ಇಬ್ನು ಅಬೀ ಹಾತಿಮ್‌) 

ಈ ವರದಿಗಳಿಂದ ತಿಳಿದು ಬರುವಂತೆ, ಕುರೈಶರು ಪ್ರವಾದಿಯವರ ಮುಂದೆ ಒಂದೇ ಸಭೆಯಲ್ಲಿ ಈ ಸಲಹೆ ನೀಡಲಿಲ್ಲ 
ಬೇರೆ ಬೇರೆ ಸಂದರ್ಭಗಳಲ್ಲಿ ನೀಡಿದ್ದರು. ಆದ್ದರಿಂದ ಒಂದೇ ಬಾರಿ ಪ್ರವಾದಿಯವರ ಧರ್ಮದಲ್ಲಿ ಕೊಡುಕೊಳ್ಳುವಿಕೆಯ 
ಅವಕಾಶವಿಲ್ಲವೆಂದು ಸ್ವಷ್ಟವಾಗಿ ಉತ್ತರ ನೀಡಿ ಅವರ ನಿರೀಕ್ಷೆಯನ್ನು ಶಾಶ್ವತವಾಗಿ ಹುಸಿಗೊಳಿಸುವ ಅಗತ್ಯವಿತ್ತು. 
ಚರ್ಚಾ ವಿಷಯ 

ಈ ಹಿನ್ನೆಲೆಯನ್ನು ಗಮನದಲ್ಲಿಟ್ಟು ನೋಡಿದರೆ, ಈ ಅಧ್ಯಾಯವು ಕೆಲವರು ಭಾವಿಸಿರುವಂತೆ ಧರ್ಮಸಹಿಷ್ಠತೆಯನ್ನು 
ಬೋಧಿಸಲಿಕ್ಕಾಗಿ ಅವತೀರ್ಣಗೊಂಡದ್ದಲ್ಲವೆಂದು ತಿಳಿದು ಬರುತ್ತದೆ. ಇದು ವಾಸ್ತವದಲ್ಲಿ ಅವತೀರ್ಣಗೊಂಡಿರುವುದು ಸ ಸತ್ಯ 
ನಿಷೇಧಿಗಳ ಧರ್ಮ, ಅವರ ಪೂಜೆ- -ಪುರಸ್ಕಾರಗಳು ಮತ್ತು ಅವರ ಆರಾಧ್ಯ ವಸ್ತುಗಳಿಂದ ಸಂಪೂರ್ಣ ಮುಕ್ತತೆ, ತಿರಸ್ಕಾರ ಮತ್ತು 
ಸಂಬಂಧವಿಲ್ಲದಿರುವುದನ್ನು ಘೋಷಿಸ ಸಲಿಕ್ಕಾಗಿ ಹಾಗೂ ಸತ್ಯ ನಿಷೇಧಿ ಧರ್ಮ ಮತ್ತು ಇಸ್ಲಾಮ್‌ ಪರಸ್ಪರ ಭಿನ್ನವಾಗಿದ್ದು ಅವು 
ಪರಸ್ಪರ ಒಂದುಗೂಡುವ ಪ್ರಶ್ನೆ ಯೇ ಇಲ್ಲವೆಂಬುದನ್ನು ಅವರಿಗೆ ಘಂಟಾ ಘೋಷವಾಗಿ ಸಾರಲಿಕ್ಕಾಗಿ Crd. 
ಇದು ಆರಂಭದಲ್ಲಿ ಕುರೈಶರ ಸತ್ಯ ನಿಷೇಧಿಗಳನ್ನುದ್ದೇಶಿಸಿ ಹೇಳಲಾಗಿದೆಯಾದರೂ ಅವರಿಗೆ ಮಾತ್ರ ಸೀಮಿತವಾಗಿರುವ 
ಮಾತಲ್ಲ, ಅದನ್ನು ಕುರ್‌ಆನಿನಲ್ಲಿ ಉದ್ದರಿಸಿ ಎಲ್ಲ ಮುಸಲ್ಮಾನರಿಗೆ ಕಿಯಾಮತ್‌ನವರೆಗೆ, ಸತ್ಯನಿಷೇಧಿ ಧರ್ಮವು ಎಲ್ಲಿ ಯಾವ 
ರೂಪದಲ್ಲಿದ್ದರೂ ಅವರು ಅದರಿಂದ ವು ಕ ತಿಯಲ್ಲಿ ಅದರ ಬಗ್ಗೆ ಗೈ ತಿರಸ್ಕಾರವನ್ನು ಪ್ರ ಪ್ರಕಟಿಸ: ಜೇಬು ಯಾವುದೇ ಸಂಕೋಚವಿಲ್ಲದೆ 
ಅವರು ಸತ್ಯನಿಷೇಧಿಗಳೊಂದಿಗೆ ಸ ಸಂಧಾನ ಅಥವಾ ಮೈತ್ರಿ ಧು ಎಂದು ಬೋಧಿಸಲಾಗಿದೆ. ಆದ್ದರಿಂದಲೇ ಈ 

ಧ್ಯಾಯವು, ಜನರ ಮಾತಿಗೆ ಉತ್ತರವಾಗಿ ಇದನ್ನು ಅವತೀರ್ಣಗೊಳಿಸಲಾಗಿದ್ದ ಸಮಯದಲ್ಲೂ ಪಠಿಸಲಾಗುತ್ತಿತ್ತು. ಇದರ 
ಅವತೀರ್ಣವಾಗಿದ್ದ ಕಾಲದಲ್ಲಿಕಾಫಿರ್‌ ಮತ್ತು ಮುಶ್ರಿ ಕ್‌ಗಳಾಗಿದ್ದು ಅನಂತರ ಮುಸಲ್ಮಾನರಾದ ಬಳಿಕವೂ ಓದುತ್ತಿದ್ದರು. ಅವರ 
ಕಾಲಾನಂತರ ತತ ನಾಗರು ಕಳೆದ ಬಳಿಕ ಇಂದಿಗೂ ಮುಸಲ್ಮಾನರು ಅದನ್ನು ಪಡಿಸುತ್ತಿದ್ದಾರೆ. ಏಕೆಂದರೆ ಕುಫ್ರ್‌ ಮತ್ತು ಸತ್ಯ 
ನಿಷೇಧದ ಬಗ್ಗೆ ತಿರಸ್ಕಾರ ಮತ್ತು ಸಂಬಧವಿರಿಸದ್ದೆರುವುದು ಈಮಾನಿನ ಬೇಡಿಕೆಯಾಗಿದೆ. 

ಪ್ರವಾದಿ(ಸ) ಅವರ ದೃಷ್ಟಿಯಲ್ಲಿ ಈ ಅಧ್ಯ ಯಕ್ಕಿದ್ದ ಮಹತ್ವವನ್ನು ಈ ಕೆಳಗಿನ ಹದೀಸ್‌ಗಳಿಂದ ತಿಳಿಯಬಹುದು. 

ಅಬ್ದುಲ್ಲಾ ಬಿನ್‌ ಉಮರ್‌(ರ) ವರದಿ ಮಾಡುತ್ತಾರೆ: ಪ್ರವಾದಿ(ಸ) ಫಜ್ರ್‌ ನಮಾರು್‌ಗಿಂತ ಮುಂಚೆ ಮತ್ತು ಮಗ್ರಿಬ್‌ 
ನಮಾರುಖ್‌ನ ನಂತರ ಎರಡು ರಕ್‌ಅತ್‌ಗಳಲ್ಲಿ 5) ಟ್ರ ಈ ಈ ಅಧ್ಯಾಯ ಮತ್ತು ಖೊ! 48 ಅಲ್‌ ಇಖ್ದಾಸ್‌ 
ಪಠಿಸುವುದನ್ನು ನಾನು ಅನೇಕ ಬಾರಿ ಕೇಳಿದ್ದೇನೆ. (ಈ ವಿಷಯದಲ್ಲಿ ಅನೇಕ ವರದಿಗಳನ್ನು ಕೆಲವು ಪದಗಳ ವ್ಯತ್ಯಾಸದೊಂದಿಗೆ 
ಇಮಾಮ್‌ ಅಹ್ನದ್‌, ತಿರ್ಮಿದಿ, ನಸಾಈಃ, ಇಬ್ನು ಮಾಜ, ಇಬ್ನು ಹಿಬ್ಬಾನ್‌ ಮತ್ತು ಇಬ್ನು ಮರ್ದೂಯರು ಇಬ್ನು 


ಕಾಂಡ - 30 


356 ತಪ್ಪೀಮುಲ್‌ ಕುರ್‌ಆನ್‌ 


ಉಮರ್‌ರಿಂದ ಉದ್ದರಿಸಿದ್ದಾರೆ) 

ಖಬ್ಬಾಬ್‌(ರ) ಹೇಳುತ್ತಾರೆ-ಪ್ರವಾದಿ(ಸ) ನಮ್ಮೊಂದಿಗೆ ಹೀಗೆ ಹೇಳಿದರು: ನೀವು ರಾತ್ರಿ ನಿಮ್ಮ ಹಾಸಿಗೆಯಲ್ಲಿ ನಿದ್ರಿಸಲು 
ಮಲಗಿದಾಗ 5 35 [Fi Ne ಓದಿರಿ. ಪ್ರವಾದಿ(ಸ) ಕೂಡ sl ಮಲಗಿದಾಗ ಈ ಅಧ್ಯಾಯವನ್ನು  ಪಠಿಸುತ್ತಿದ್ದರು. 
(ಬರ್ಹಾರ್‌, ತಬ್ರಾನಿ, ಇಬ್ಬ ಮರ್ದೂಯ) 

ಇಬ್ನು. ಅಬ್ಬಾಸ ಸ್‌(ರ) ಹೇಳುತ್ತಾರೆ: ಪ್ರವಾದಿ(ಸ) ಜನರೊಂದಿಗೆ ರು ಶಿರ್ಕ್‌ ನಿಂದ ನಿಮ್ಮನ್ನು ರಕ್ಷಿಸಬಲ್ಲ ಒಂದು 
ವಿಷಯವನ್ನು ಕಲಿಸ ಸಲೇ? ನೀವು ಮಲಗಲು ಹೋಗುವಾಗ ಕ್ರ) 84 5 ಪಠಿಸಿರಿ (ಅಬೂಯಲ್‌ಲಾ, ತಬ್ರಾನಿ). 

ಅನಸ್‌(ರ) ಹೇಳುತ್ತಾರೆ-ಪ್ರವಾದಿ(ಸ) ಮುಆದ್‌ ಬಿನ್‌ ಜಬಲ್‌ರೊಂದಿಗೆ, ಮಲಗುವಾಗ ಪಠಿಸಿರಿ, ಏಕೆಂದರೆ ಅದು 
ಶಿರ್ಕ್‌ ನಿಂದ ಮುಕ್ತತೆಯಾಗಿದೆ ಎಂದು ಹೇಳಿದರು. (ಬೈಹಕಿ) 

ಫರ್ದ ಬಿನ್‌ ನೌಫಲ್‌ ಮತ್ತು ಅಬ್ದುರ್ರಹ್ನಾನ್‌ ಬಿನ್‌ ನೌಫಲ್‌(ರ) ಹೇಳುತ್ತಾರೆ. ನಮ್ಮ ತಂದೆ ನೌಫಲ್‌ ಬಿನ್‌ 

ಮುಆವಿಯ ಅಲ್‌ ಅಶ್ಚಯಿಯವರು ಪ್ರವಾದಿಯವರೊಡನೆ, ನಾನು ಮಲಗುವಾಗ ಪಠಿಸುವಂತಹ ಯಾವುದಾದರೂ ಒಂದು 
ವಿಷಯವನ್ನು ನನಗೆ ಕಲಿಸಿ ಕೊಡಿ ಎಂದರು. ಪ್ರವಾದಿ(ಸ) ಹೇಳಿದರು, ಕ್ರಿಕೆ! ಫೆ ಕೊನೆಯವರೆಗೆ ಪಠಿಸಿರಿ 
ಏಕೆಂದರೆ ಇದು ಶಿರ್ಕ್‌ ನಿಂದ ಮುಕ್ತತೆಯಾಗಿದೆ. (ಮುಸ್ಕ] ದ್‌ ಅಹ್ಮದ್‌, ಅಬೂ ದಾವೂದ್‌, ತಿರ್ಮದಿ, ನಸಾಈ, ಇಬ್ನು ಅಬೀ 
ಶೈಬ, ಹಾಕಿಮ್‌, ಇಬ್ನು ಮರ್ದೂಯ, ಬೈಹಕಿ) ಇಂತಹದೇ ಒಂದು ಮನವಿಯನ್ನು ರುದ್‌ ಬಿನ್‌ ಹಾರಿಸರ ಸಹೋದರ 
ಜಬಲ ಬಿನ್‌ ಹಾರಿಸ್‌ ಪ್ರವಾದಿಯವರ ಮುಂದಿಟ್ಟಿದ್ದರು. ಅವರಿಗೂ ಪ್ರವಾದಿ(ಸ) ಇದೇ ಉತ್ತರ ಕೊಟ್ಟರು (ಮುಸ್ನದ್‌ಅಹ್ಟದ್‌, 
ತಬ್ರಾನಿ) 


ಕಾಂಡ - 30 


109. ಅಲ್‌ ಕಾಫಿರೂನ್‌ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು: 6 ರುಕೂಲ್‌; 1 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


೨ ಜಗ o> ಜು 4 29, (CL ೫೩ 
ಹಿ pp ೬136000 ಓ(ಕ 
ನಿಯಂ pC ಬ್ರಿ Pa ಥಿ (ಇಟಟ ಥಿ ನಕ 


rr 2 


(1-6) ಹೇಳಿ ಬಿಡಿರಿ, ಸತ್ತ ೈನಿಷೇಧಿಗಳೇ,` ನೀವು ಆರಾಧಿಸುವವುಗಳನ್ನು ನಾನು ಆರಾಧಿಸುವುದಿಲ್ಲ? ಮತ್ತು 
ನಾನು ಆರಾಧಿಸುವವನನ್ನು ನೀವು ಆರಾಧಿಸುವವರಲ್ಲ3 ಮತ್ತು ನೀವು ಆರಾಧಿಸಿದವುಗಳ ಆರಾಧನೆಯನ್ನು 
ನಾನೂ ಮಾಡುವವನಲ್ಲ. ನಾನು ಆರಾಧಿಸುವವನನ್ನು ನೀವೂ ಆರಾಧಿಸುವವರಲ್ಲ* ನಿಮಗೆ ನಿಮ್ಮ ಧರ್ಮ 
ಮತ್ತು ನನಗೆ ನನ್ನ ಧರ್ಮ 


ಲ್ಲ 


1. ಈ ಸೂಕ್ತದಲ್ಲಿ ಕೆಲವು ವಿಷಯಗಳು ವಿಶೇಷವಾಗಿ ಗಮನಾರ್ಹವಾಗಿದೆ. 

(ಅ) ಆಜ್ಞೆಯನ್ನು ಪ್ರವಾದಿ(ಸ) ಅವರಿಗೆ ನೀಡಲಾಗಿದೆಯಾದರೂ, ಮುಂದಿನ ಸೂಕ್ತಗಳಲ್ಲಿ ವಿವರಿಸಲಾಗುವ ವಿಷಯವನ್ನು 
ಪ್ರತಿಯೊಬ್ಬ ವಿಶ್ವಾಸಿಯೂ ಸತ್ಯ ನಿಷೇಧಿಗಳೊಂದಿಗೆ ಹೇಳಬೇಕೆಂದು ತಿಳಿಸು: ತ್ತದೆ. ಅಷ್ಟೇ ಅಲ್ಲ ಸತ್ಯ ನಿಷೇಧವನ್ನು ತೊರೆದು ವಿಶ್ವಾಸ 
ಸ್ವೀಕರಿಸಿದ ಮೇಲೂ ಕುಫ್ರ್‌ನ ಧರ್ಮ, ಅದರ pI ಪುರಸ್ಕಾರಗಳು ಹಾಗೂ ಆರಾಧ್ಯ ವನುಗಳದರೂ ಅದೇ ರೀತಿ ಹೊಣೆ ಮುಕ್ತತೆಯನ್ನು 
ಪ್ರಕಟಿಸುವುದು ಕಡ್ಡಾಯವಾಗಿದೆ. ಆದ್ದರಿಂದ ತೆ (ಹೇಳಿರಿ) ಎಂಬ ಪದವು ಪ್ರಪ್ರಥಮವಾಗಿ ಪ್ರ ಪ್ರವಾದಿಯವರನ್ನು ಉದ್ದೇಶಿಸುತ್ತದಾದರೂ 
ಆಜ್ಞೆಯು ಪ್ರವಾದಿಯವರ ಮೂಲಕ ಪ್ರತಿಯೊಬ್ಬ ವಿಶ್ವಾಸಿಗೂ ತಲುಪುತ್ತದೆ. 

(ಆ) 461 ಕಾಫಿರ್‌' ಎಂಬುದು ಸೂಕ್ತದ ಅಭಿಸಂಬೋಧಿತರಿಗಿರವ ಬೈಗುಳವಲ್ಲ, ಅರಬಿ ಭಾಷೆಯಲ್ಲಿ ಅದರರ್ಥ ನಿರಾಕರಿಸುವವನು 
ಮತ್ತು ಒಪ್ಪಿಕೊಳ್ಳದವನು (೮0061107) ಎಂದಾಗಿದೆ. ತದ್ವಿರುದ್ಧವಾಗಿ ಶ್‌ “ಮೂಮಿನ್‌' ಎಂಬ ಪದವು ಒಪ್ಪಿಕೊಳ್ಳುವವನು ಮತ್ತು 
ಅಂಗೀಕರಿಸುವವನು (Beliver) ಎಂಬುದಕ್ಕೆ ಪ್ರ ಪ್ರಯೋಗಿಸಲಾಗುತ್ತದೆ. ಆದ್ದರಿಂದ ಅಲ್ಲಾಹನ ಆಜ್ಞೆ ಪ್ರಕಾರ, ಪ್ರವಾದಿ(ಸ) ಓ 'ಕಾಫಿರರೇ' 
ಎಂದು ಹೇಳಿರುವುದು ನನ್ನ ಪ್ರ ಪ್ರವಾದಿತ್ವ ಮತ್ತು ನಾನು ತಂದಿರುವ ಶಿಕ್ಷಣಗಳನ್ನು ಒಪ್ಪಿಕೊಳ್ಳಲು ನ ನಿರಾಕರಿಸಿದವನು ಎಂಬರ್ಥದಲ್ಲಾಗಿದೆ. 
ಅದೇ ರೀತಿ ಒಬ್ಬವಿಶ್ವಾಸಿಯು ಈ ಪದವನ್ನು ಹೇಳಿದರೆ, ಅದರರ್ಥ- ಮುಹಮ್ಮದ್‌(ಸ ಸ) ಅಮು ಮೇಲೆ ವಿಶ್ವಾಸ ವಿರಿಸದವನು ಎಂದಾಗುತ್ತದೆ. 

(ಇ) ಕ ಕಾಫಿರರೇ ಎಂದು ಹೇಳಲಾಗಿದೆ. ಓ ಮುಶ್ರಿಕರೇ ಎಂದು ಹೇಳಲಾಗಿಲ್ಲ. ಆದ್ದರಿಂದ ಅಭಿಸಂಬೋಧಿತರು ಕೇವಲ 
ಮುಶ್ರಿಕರಲ್ಲ; ಮುಹಮ್ಮದ್‌(ಸ) ಅವರನ್ನು ಅಲ್ಲಾಹನ ಸಂದೇಶವಾಹಕರು, ಅವರು ತಂದಿದ್ದಂತಹ. ಶಿಕ್ಷಣ ಬೋಧನೆಗಳನ್ನು ಅಲ್ಲಾಹನ 
ಶಿಕ್ಷಣ-ಮಾರ್ಗದರ್ಶನವೆಂದು ಒಪ್ಪಿಕೊಳ್ಳದ ಎಲ್ಲರೂ ಇದರಲ್ಲಿ ಸೇರಿದ್ದಾರೆ. ಅದು ಯಹೂದಿಯರು, ಕ್ರ ಆಸರು, ಮಜೂಸಿ (ಅಗ್ನಿಯಾರಾ 
ಧಕರು)ಗಳು ಅಥವಾ ಜಗತ್ತಿನಾದ್ಯ ಂತವಿರುವ ಸತ್ಯ ನಿಷೇಧಿಗಳು, NPS ಮತ್ತು ನಾಸ್ತಿಕರಾಗಿರಬಹುದು, ಈ ಕರೆಯನ್ನು 
ಕೇವಲ ಕುರೈಶರು ಅಥವಾ ಆಯು ಬಹುದೇವಾರಾಧಕರಿಗೆ ಸೀಮಿತಗೊಳಿಸಲು ಯಾವುದೇ ಕಾರಣವಿಲ್ಲ. 


ಕಾಂಡ - 30 


358 ತಪ್ಪೀಮುಲ್‌ ಕುರ್‌ಆನ್‌ 


(ಈ) ನಿರಾಕರಿಸುವವರನ್ನು ಕಾಫಿರರೇ ಎಂದು ಕರೆಯುವುದು ನಾವು ಕೆಲವರನ್ನು ಶತ್ರು ಅಥವಾ ವಿರೋಧಿಗಳೇ ಎಂದು 
ಕರೆಯುವಂತೆಯೇ ಆಗಿದೆ. ಆದ್ದರಿಂದ ಈ ಕರೆಯು ಅಭಿಸಂಬೋಧಿತರ ವ್ಯಕ್ತಿತ್ವದೊಂದಿಗಾಗಿರದೆ, ಅವರ ವೈರ ಮತ್ತು ವಿರೋಧದ 
ಗುಣಗಳಿಂದಾಗಿದೆ. ಆ ಗುಣಗಳು ಅವರಲ್ಲಿರುವಷ್ಟು ಕಾಲದವರೆಗೆ ಮಾತ್ರ ಈ.ಕರೆ ಸೀಮಿತವಾಗಿದೆ. ಅವರ ಪೈಕಿ ಯಾರಾದರೂ ವೈರ 
ಮತ್ತು ವಿರೋಧವನ್ನು ತೊರೆದರೆ ಮತ್ತು ಸ್ನೇಹಿತ ಅಥವಾ ಬೆಂಬಲಿಗನಾದರೆ ಅನಂತರ ಅವನಿಗೆ ಈ ಕರೆ ಅನ್ಹಯವಾಗುವುದಿಲ್ಲ. ಕಾಫಿರರೇ 
ಎಂದು ಕರೆಯುವುದು ಅವರ ನಿರಾಕರಣೆಯ ಗುಣದಿಂದಾಗಿಯೇ ಹೊರತು ಅವರ ವ್ಯಕ್ತಿತ್ವದ ಆಧಾರದಲ್ಲಿ ಅಲ್ಲವೆಂದ ಹಾಗೆ. ಅವರಲ್ಲಿ 
ಆಂತ್ಯ ಶ್ವಾಸದವರೆಗೆ ಕಾಫಿರ್‌ ಆಗಿದ್ದವನಿಗೆ ಈ ಕರೆಯು ಶಾಶ್ವತವಾಗಿರುವುದು. ಆದರೆ ವಿಶ್ವಾಸ ಸ್ಟೀಕರಿಸಿದವನಿಗೆ ಮುಂದೆ ಈ ಕರೆಯು 
ಅನ್ವಯವಾಗುವುದಿಲ್ಲ. 

(ಉ) ವ್ಯಾಖ್ಯಾನಕಾರರಲ್ಲಿ ಅನೇಕ ಹಿರಿಯರ ಅಭಿಪ್ರಾಯ ಪ್ರಕಾರ, ಅಧ್ಯಾಯದಲ್ಲಿ "ಓ ಕಾಫಿರರೇ' ಎಂದು ಕರೆದಿರುವುದು 
ಪ್ರವಾದಿಯವರ ಬಳಿಗೆ ಸಂಧಾನದ ಸಲಹೆ ನೀಡಲು ಬಂದಿದ್ದ ಮತ್ತು ಇವರೇನೂ ವಿಶ್ವಾಸವಿರಿಸುವವರಲ್ಲವೆಂದು ಅಲ್ಲಾಹನೂ 
ಪ್ರವಾದಿ(ಸ)ಯವರಿಗೆ 

ತಿಳಿಸಿದ್ದ ಕೆಲವೇ ಆಯ್ದ ವ್ಯಕ್ತಿಗಳ ಕುರಿತಾಗಿತ್ತು. ಈ ಅಭಿಪ್ರಾಯವನ್ನು ಅವರು ಎರಡು ಕಾರಣಗಳಿಂದಾಗಿ ಹೊಂದಿದ್ದರು 
ಒಂದನೇಯದಾಗಿ, ಮುಂದೆ ವ್ರ te 4 4219 "ನೀವು ಆರಾಧಿಸುವವುಗಳನ್ನು ನಾನು ಆರಾಧಿಸುವುದಿಲ್ಲ' ಎಂದು ಹೇಳಲಾಗಿರುವುದ 
ರಿಂದ ಈ ಕರೆಯು ಯಹೂದಿಯರಿಗೂ ಕ್ರೈಸ್ತರಿಗೂ ಅನ್ವಯಿಸುವುದಿಲ್ಲ, ಏಕೆಂದರೆ ಅವರು ಅಲ್ಲಾಹನನ್ನು ಆರಾಧಿಸುತ್ತಾರೆ, ಎರಡನೆಯದಾಗಿ 
ಮುಂದೆ 13 4 6546 3193 'ನಾನು ಆರಾಧಿಸುವವನನ್ನು ನೀವು ಆರಾಧಿಸುವವರಲ್ಲ' ಎಂದೂ ಹೇಳಲಾಗಿದೆ. ಈ ಮಾತು 
ಈ ಅಧ್ಯಾಯವು ಅವತೀರ್ಣಗೊಂಡ ಕಾಲದಲ್ಲಿಸತ್ಯ ನಿಷೇಧಿಗಳಾಗಿದ್ದು ಅನಂತರ ವಿಶ್ವಾಸ ಸ್ವೀಕರಿಸಿದವರಿಗೂ ಅನ್ವಯವಾಗುವುದಿಲ್ಲವೆಂಬುದು 
ಅವರ ವಾದ. ಆದರೆ ಈ ಎರಡೂ ವಾದಗಳು ಸರಿಯಲ್ಲ ಈ ಸೂಕ್ತಗಳಿಗೆ ಸಂಬಂಧಿಸಿದ ವ್ಯಾಖ್ಯಾನವನ್ನು ಮುಂದೆ ನಾವು ನೀಡುವೆವು. 
ಅದರಿಂದ ಈ ಸೂಕ್ತಗಳ ತಾತ್ಚರ್ಯ ಅವರು ಭಾವಿಸಿದಂತಲ್ಲವೆಂದು ತಿಳಿದು ಬರುವುದು. ಇಲ್ಲಿ ವಾದವು ತಪ್ಪೆನ್ನುವುದಕ್ಕೆ ಇಷ್ಟೇ ಹೇಳಿದರೆ 
ಸಾಕು, ಈ ಅಧ್ಯಾಯದ ಅಭಿಸಂಭೋಧಿತರು ಅವರೇ ಆಗಿದ್ದರೆ, ಅವರು ಸತ್ತು ಮಣ್ಣಾದ ಬಳಿಕ ಈ ಅಧ್ಯಾಯದ ಪಠಣವನ್ನು 
ಮುಂದುವರಿಸುವ ಯಾವ ಅಗತ್ಯವಿತ್ತು? ಅದು ಕಿಯಾಮತ್‌ನ ವರೆಗೆ ಮುಸಲ್ಮಾನರು ಪಠಿಸುವಂತಾಗಲು ಅದನ್ನು ಶಾಶ್ವತವಾಗಿ 
ಕುರ್‌ಆನಿನಲ್ಲಿ ಉದ್ಧರಿಸುವ ಅಗತ್ಯವಾದರೂ ಏನಿತ್ತು? 

2. ಇದರಲ್ಲಿ ಲೋಕದಾದ್ಯಂತದ ಸತ್ಯನಿಷೇಧಿಗಳು ಮತ್ತು ಬಹುದೇವಾರಾಧಕರು ಆರಾಧಿಸುವ ಮತ್ತು ಆರಾಧಿಸುತ್ತಿರುವ ಎಲ್ಲ 
ದೇವರುಗಳೂ ಸೇರಿದ್ದಾರೆ. ಅದು ಜಿನ್ನ್‌(ಯಕ್ಬ)ಗಳಾಗಿರಲಿ, ಪ್ರವಾದಿಗಳು ಮತ್ತು ಮಹಾಪುರುಷರಾಗಿರಲಿ, ಜೀವಿಸಿರುವವರು ಅಥವಾ 
ಮೃತ ಮಾನವರ ಆತ್ಮಗಳಾಗಿರಲಿ ಅಥವಾ ಸೂರ್ಯ, ಚಂದ್ರ, ನಕ್ಷತ್ರಗಳು, ಪ್ರಾಣಿ, ಪಕ್ಷಿ, ಮರಗಿಡಗಳು, ನದಿಗಳು, ಮೂರ್ತಿಗಳು 
ಹಾಗೂ ಕಾಲ್ಪನಿಕ ದೇವಿ ದೇವತೆಗಳಾಗಿರಲಿ. ಇಲ್ಲಿ, ಅರಬ್‌ ಮುಶ್ರಿಕರು ಅಲ್ಲಾಹನನ್ನು ಆರಾಧಕನೆಂದು ನಂಬುತ್ತಿದ್ದರಲ್ಲವೆ. ಲೋಕದ ಇತರ 
ಮುಶ್ರಿಕರೂ ಪ್ರಾಚೀನಕಾಲದಿಂದಲೂ ಅಲ್ಲಾಹನು ಆರಾಧ್ಯನಾಗಿರುವುದನ್ನು ನಿರಾಕರಿಸಲಿಲ್ಲವಲ್ಲವೆಂದು ಪ್ರಶ್ನಿಸಬಹುದು. ಇನ್ನು ಗ್ರಂಥದವರು. 
ಅವರು ಅಲ್ಲಾಹನನ್ನೇ ನಿಜವಾದ ಆರಾಧ್ಯನೆಂದು ಒಪ್ಪುತ್ತಾರೆ. ಹಾಗಿರುವಾಗ ಆ ಎಲ್ಲಜನರ ಎಲ್ಲಆರಾಧ್ಯರ ಜೊತೆಯಲ್ಲಿ ಒಬ್ಬ ಅಲ್ಲಾಹನೂ 
ಇರುವಾಗ ಯಾರನ್ನೂ ಬಿಡದೆ ಅವರೆಲ್ಲರ ಆರಾಧನೆಯಿಂದ ಮುಕ್ತತೆಯನ್ನು ಘೋಷಿಸುವುದು ಹೇಗೆ ಸರಿಯಾದೀತು? ಅದರ ಉತ್ತರ 
ಹೀಗಿದೆ: ಅಲ್ಲಾಹನನ್ನು ಒಟ್ಟು ಆರಾಧ್ಯರಲ್ಲಿ ಒಬ್ಬ ಆರಾಧ್ಯನೆಂಬ ನೆಲೆಯಲ್ಲಿ ಸೇರಿಸಿ, ಇತರರೊಂದಿಗೆ ಅವನನ್ನೂ ಆರಾಧಿಸಿದರೆ, 
ಏಕದೇವತ್ವದ ಮೇಲೆ ವಿಶ್ವಾಸವಿರಿಸುವವನು ಕಡ್ಡಾಯವಾಗಿ ಅವನ ಆರಾಧನೆಯಿಂದ ಮುಕ್ತತೆಯನ್ನು ಘೋಷಿಸುತ್ತಾನೆ. ಏಕೆಂದರೆ ಅವನ 
ದೃಷ್ಟಿಯಲ್ಲಿ ಎಲ್ಲ ಆರಾಧ್ಯರಲ್ಲಿ ಅಲ್ಲಾಹ್‌ ಒಬ್ಬನಲ್ಲ. ಅವನೇ ಏಕೈಕ ಆರಾಧ್ಯನಾಗಿದ್ದಾನೆ. ಆ ಒಟ್ಟು ಆರಾಧ್ಯರ ಆರಾಧನೆಯು 
ಆರಾಧನೆಯೇ ಅಲ್ಲ. ಅದರಲ್ಲಿ ಅಲ್ಲಾಹನ ಆರಾಧನೆ ಸೇರಿದ್ದರೂ ಸರಿ. ಕುರ್‌ಆನಿನಲ್ಲಿ ಸ್ಪಷ್ಟವಾಗಿ ಬೇರೆ ಯಾರದೇ ಆರಾಧನೆಯ ಕಿಂಚಿತ್‌ 
ಛಾಯೆಯೂ ಇಲ್ಲದ ಆರಾಧನೆಯು ಮಾತ್ರ ಅಲ್ಲಾಹನ ಆರಾಧನೆ ಆಗಿದೆ ಮತ್ತು `ಮಾನವನು ತನ್ನ ದಾಸ್ಯತನವನ್ನು ಅವನಿಗೆ ಮಾತ್ರ 
ಮೀಸಲಿರಿಸಬೇಕೆಂದು ತಿಳಿಸಲಾಗಿದೆ. £44 3 ಲ ಯ ಸ ಕೈ] 543 "ಜನರು ತಮ್ಮ ಧರ್ಮವನ್ನು 
ಅಲ್ಲಾಹನಿಗೆ ಮಾತ್ರ ಮೀಸಲಿಟ್ಟು ಏಕನಿಷ್ಠೆಯಿಂದ ಅವನನ್ನು ಆರಾಧಿಸಬೇಕೆಂಬುದರ ಹೊರತು ಬೇರಾವ ಆಜ್ಞೆಯನ್ನೂ ನೀಡಲಾಗಿಲ್ಲ;' 
(ಅಲ್‌ಬಯ್ಯಿನ: 5) ಈ ವಿಷಯವನ್ನು ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಸ್ಪಷ್ಟವಾಗಿ ಬಹಳ ಒತ್ತು ಕೊಟ್ಟು ಹೇಳಲಾಗಿದೆ. ಉದಾ: ನೋಡಿರಿ: 
ಅನ್ನಿಸಾ ಸೂಕ್ತಗಳು 145-146; ಅಲ್‌ಅಆ್‌ರಾಫ್‌:29; ಅರುಬ್ಹುಮರ್‌ 2,3,11,14,15; ಅಲ್‌ ಮೂಮಿನ್‌ 14, 64-66. ಇದೇ ವಿಷಯ 
ವನ್ನು ಒಂದು ಕುದ್ದೀ ಹದೀಸ್‌ನಲ್ಲೂಹೇಳಲಾಗಿದೆ: ಪ್ರವಾದಿ (ಸ) ಹೇಳಿದರು- ಅಲ್ಲಾಹನು ಹೇಳುತ್ತಾನೆ: ನಾನು ಎಲ್ಲಕ್ಕಿಂತಲೂ ಮಿಗಿಲಾಗಿ 
ಪ್ರತಿಯೊಬ್ಬ ಭಾಗೀದಾರನ ಭಾಗೀದಾರಿಕೆಯಿಂದ ನಿರಪೇಕ್ಷನಾಗಿದ್ದೇನೆ. ಒಬ್ಬ; ವ್ಯಕ್ತಿ ಇತರ ಯಾರನ್ನಾದರೂ ಸೇರಿಸಿ ಒಂದು ಕರ್ಮವೆಸಗಿದರೆ 


ಕಾಂಡ - 36 


199. ಅಲ್‌ ಕಾಫಿರೂನ್‌ 359 


ನಾನು ಅದರಿಂದ ಮುಕ್ತನಾಗಿದ್ದೇನೆ. ಅವನ ಸಂಪೂರ್ಣ ಕರ್ಮವು ಅವನು ಭಾಗೀದಾರರಾಗಿ ಮಾಡಿದವರಿಗೆ ಆಗಿದೆ. (ಮುಸ್ಲಿಮ್‌, 
ಮುಸ್ನದ್‌ ಅಹ್ನದ್‌, ಇಬ್ನು ಮಾಜ) ಒಟ್ಟಿನಲ್ಲಿ ಅಲ್ಲಾಹನನ್ನು ಎರಡು, ಮೂರು ಅಥವಾ ಅನೇಕ ದೇವರುಗಳಲ್ಲೊಬ್ಬನೆಂದು ಸಾರುವುದು 
ಮತ್ತು ಅವನೊಂದಿಗೆ ಇತರರ ದಾಸ್ಯ-ಆರಾಧನೆ ಮಾಡುವುದೇ ನಿಜವಾದ ಕುಫ್ರ್‌ (ಸತ್ಯನಿಷೇಧ) ಆಗಿದೆ. ಅವರಿಂದ ಮುಕ್ತತೆಯನ್ನು 
ಪ್ರದರ್ಶಿಸುವುದೇ ಈ ಅಧ್ಯಾಯದ ಉದ್ದೇಶವಾಗಿದೆ: ಮ 

3. Ree `ಓ ಮೂಲ ಪದಗಳಾಗಿವೆ. ಅರಬಿ ಭಾಷೆಯಲ್ಲಿ 4 ಎಂಬ ಪದವನ್ನು ಸಾಮಾನ್ಯವಾಗಿ ನಿರ್ಜೀವ ಅಥವಾ ಬುದ್ಧಿ 
ಶಕ್ತಿಯಿಲ್ಲದ ವಸ್ತುಗಳಿಗೆ ಪ್ರಯೋಗಿಸಲಾಗುತ್ತದೆ. ಬುದ್ಧಿ ಇರುವವುಗಳಿಗೆ ಫಾ ಎಂಬ ಪದವನ್ನು ಬಳಸಲಾಗುತ್ತದೆ. ಆದ್ದರಿಂದ ಇಲ್ಲಿ 
Kes] Ke ಎಂದು ಪ್ರಯೋಗಿಸುವ ಬದಲು ಟ್ಥಿ$ 4 ಎಂದು ಯಾಕೆ ಪರಾಗದ ಪ್ರಶ್ನೆ ಉದ್ಭವಿಸುತ್ತದೆ. ಇದಕ್ಕೆ 
ವ್ಯಾಖ್ಯಾನಕಾರರು ಸಾಮಾನ್ಯ ವಾಗಿ ನಾಲ್ಕು ಉತ್ತರಗಳನ್ನು ನೀಡಿದ್ದಾರೆ. (1) ಇಲ್ಲಿ b ಎಂಬುದು ಪ್ರಿ ಎಂಬ ಅರ್ಥದಲ್ಲಿದೆ. (2) 
ಇಲ್ಲಿ ಎಂಬುದು ೪ ಅಂದರೆ (ಯಾವ) ಎಂಬರ್ಥದಲ್ಲಿದೆ. (3) ಎರಡೂ ವಾಕ್ಯ ಗಳಲ್ಲಿ ಓ ಎಂಬುದು ಮೂಲ ಪದದ ಅರ್ಥ 
ದಲ್ಲಿದೆ. ಅಂದರೆ ನೀವು ಮಾಡುವಂತಹ ಆರಾಧನೆಯನ್ನು ನಾನು ಮಾಡುವುದಿಲ್ಲ. ಅರ್ಥಾತ್‌ ಬಹುದೇವಾರಾಧನೆ. ನಾನು ಮಾಡುವಂತಹ 
ಆರಾಧನೆಯನ್ನು ನೀವು ಮಾಡುವುದಿಲ್ಲ. ಅರ್ಥಾತ್‌ ಏಕದೇವಾರಾಧನೆ (4) ಮೊದಲವಾಕ್ಯದಲ್ಲಿ ಧ್ರ $೩4 0 ಎಂದು ಹೇಳಿರುವುದನ್ನು 
ಎರಡನೆಯ ವಾಕ್ಯದಲ್ಲಿ ಅದನ್ನು ಮಾತಿನ ಸೂಕ್ತತೆಗಾಗಿ ಹಾಗೆಯೇ ಇರಿಸಿ ಟಃ ಕ್‌ ಎನ್ನಲಾಗಿದೆ. ಆದರೆ ಎರಡೂ ಕಡೆ ಪದದಲ್ಲಿ 
ಸಾಮ್ಯತೆ ಇದೆ. ಅರ್ಥದಲ್ಲಿಲ್ಲ ಇದರ ಉದಾಹರಣೆಗಳು ಕುರ್‌ಆನಿನಲ್ಲಿ ಅನೇಕ ಕಡೆ ಕಾಣಸಿಗುತ್ತದೆ. ಉದಾ: ಅಲ್‌ಬಕರದ 194ನೇ 
ಸೂಕ್ತದಲ್ಲಿ ಹ Gs! ys sii ಎಂದಿದೆ. (ನಿಮ್ಮ ಮೇಲೆ ಕೈ ಮಾಡಿದವರ ಮೇಲೆ ನೀವೂ ಅದೇ 
ರೀತಿಯಲ್ಲಿ ಕೈ ಮಾಡಿರಿ) ಅತಿರೇಕಕ್ಕೆ ಉತ್ತರವಾಗಿ ಅತಿರೇಕವೆಸಗುವುದು ಅತಿರೇಕದ ವ್ಯಾಖ್ಯೆಯಲ್ಲಿ ಬರುವುದಿಲ್ಲ. ಆದರೆ ಮಾತಿನ 
ಹೊಂದಾಣಿಕೆಗಾಗಿ ಉತ್ತರವಾಗಿ "ಅತಿರೇಕ'ವೆಂಬ ಪದವನ್ನು ಪ್ರ ಪ್ರಯೋಗಿಸಲಾಗಿದೆ. ಅದೇ ರೀತಿ ಅತ್ರೌಬ ಅಧ್ಯಾಯದಲ್ಲಿ ಬಾತ ds 5 
(ಸೂಕ್ತ: 67) ಅವರು ಅಲ್ಲಾಹನನ್ನು ಮರೆತರು. ಅಲ್ಲಾಹನೂ ಅವರನ್ನು ಮರೆತನು. ವಸ್ತುತಃ ಅಲ್ಲಾಹನು ಮರೆಯುವುದಿಲ್ಲವಷ್ಟೆ. ಮಾತಿನ 
ಇಂಗಿತವೇನೆಂದರೆ ಅಲ್ಲಾಹನು ಅವರನ್ನು ಕಡೆಗಣಿಸಿದನು. ಆದರೆ ಅವರ ಮರೆವಿಗೆ ಉತ್ತರವಾಗಿ ಅಲ್ಲಾಹನಿಗೆ ಮರೆವು ಎಂಬ ಪದವನ್ನು 
ಮಾತಿನ ಸಾಮ್ಯತೆಗಾಗಿ ಬಳಸಲಾಗಿದೆ. 


ಈ ನಾಲ್ಕೂ ಸಿಮರ್ಪಾನೆಗಿಳು ಸರಿಯಾಗಿವೆ. ಅರಬಿ ಭಾಷೆಯಲ್ಲೂ ಈ ಎಲ್ಲ ಅರ್ಥಗಳಿಗೆ ಅವಕಾಶವಿದೆ. ಆದರೆ ಈ ಪೈಕಿ ಯಾವುದ 
ರಿಂದಲೂ ME ಈ ರ ಬದಲು i 18 ಎಂದು ಹೇಳಿರುವುದರ ಇಂಗಿತ ವ, ್ಯಕ್ಷವಾಗುವುದಿಲ್ಲ. ವಾಸ್ತವದಲ್ಲಿ ಅರಬಿ ಭಾಷೆಯಲ್ಲಿ 
ಒಬ್ಬನಿಗೆ ಪ್‌ ಎಂಬ ಪದವನ್ನು ಪ್ರಯೋಗಿಸಿದಾಗ ಅದರ ಉದ್ದೇಶ ಅವನ ವ್ಯಕ್ತಿತ್ವದ ಕುರಿತು ಏನಾದರೂ ಹೇಳುವುದು ಅಥವಾ ಕೇಳುವು 
ದಾಗಿರುತ್ತದೆ. ಇನ್ನು ಪದವನ್ನು ಪ್ರಯೋಗಿಸಿದಾಗ, ಅದರಿಂದ ಅವನ ಗುಣದ ಬಗ್ಗೆ ಪ್ರಶ್ನಿಸುವುದು ಅಥವಾ ಅಭಿಪ್ರಾಯ 
ಪ್ರಕಟಿಸುವುದಾಗಿರುತ್ತದೆ. ಇದು ನಾವು ಇತರ ಭಾಷೆಗಳಲ್ಲಿ ಹೇಳುವಂತೆಯೇ ಆಗಿದೆ. ಉದಾ: ಒಬ್ಬನ ಕುರಿತು ಇವನು ಯಾರು ಎಂದು 
ಕೇಳಿದರೆ ಅವನ ವ್ಯಕ್ತಿತ್ವದ ಪರಿಚಯ ಕೇಳುವುದಾಗಿರುತ್ತದೆ. ಆದರೆ ನಾವು ಯಾರ ಬಗ್ಗೆಯಾದರೂ ಈ ವ್ಯಕ್ತಿ ಎಂತಹವನು ಎಂದು ಕೇಳಿದರೆ 
ಅವನುಸ್ಥೆ. ನಿಕನಾಗಿದ್ದರೆ ಸೇನೆಯಲ್ಲಿ ಅವನ ಹುದ್ದೆಯೇನು, ವಿದ್ಯಾಲಯಕ್ಕೆ ಸಂಬಂಧಿಸಿದವನಾದರೆ ಅವನು ಅಧ್ಯಾಪಕನೋ, ಉಪನ್ಯಾಸಕನೋ, 
ಪ್ರಾಚಾರ್ಯನೋ, ಯಾವ ಶಿಕ್ಷಣದ ಅಥವಾ ಕಲೆಯ ಗುರು, ಅವನ ಡಿಗ್ರಿ ಯಾವುದು ಎಂಬಿತ್ಯಾದಿ ಕೇಳುತ್ತೇವೆ. ಒಂದು ವೇಳೆ ಸೂಕ್ತದಲ್ಲಿ 
ಬ ಈ su i “ಜ್ಞ ಎಂದು ಹೇಳಿದ್ದರೆ, ನಾನು ಆರಾಧಿಸುವವನನ್ನು ನೀವು ಆರಾಧಿಸುವವರಲ್ಲ ಎಂಬರ್ಥ ಬರುತ್ತಿತ್ತು. ಅದಕ್ಕೆ 
ಉತ್ತರವಾಗಿ ಸತ್ಯ ನಿಷೇಧಿಗಳು, ಅಲ್ಲಾಹನ ಅಸ್ತಿತ್ವವನ್ನು ನಾವೂ ನಂಬುತ್ತೇವೆ. ಅವನನ್ನು ಆರಾಧಿಸುತ್ತಲೂ ಇದ್ದೇವೆ ಎಂದು ಹೇಳಬಹುದಾಗಿತ್ತು. 
ಆದರೆ ಹ Lg ವ್ರ ಡೆ ಇ ಎಂದು ಹೇಳಿರುವಾಗ ಅದರ ಅರ್ಥ ಯಾವ ಗುಣಗಳ ದೇವನ ಆರಾಧನೆಯನ್ನು ನಾವು 
ಮಾಡುತ್ತೇವೆ. ಆ ಗುಣಗಳ ದೇವನನ್ನು ನೀವು ಆರಾಧಿಸುವವರಲ್ಲ ಎಂದಾಗುತ್ತದೆ. ಇದೇ ಕಾರಣದಿಂದಾಗಿ ಪ್ರವಾದಿ(ಸ) ಅವರ ಧರ್ಮವು 
ಎಲ್ಲ ರೀತಿಯ ಸತ್ಯ ನಿಷೇಧಿಗಳ ಧರ್ಮಗಳಿಗಿಂತ ಸಂಪೂರ್ಣವಾಗಿ ಭಿನ್ನವಾಗುತ್ತದೆ. ಏಕೆಂದರೆ ಪ್ರವಾದಿಯವರ ದೇವನು ಎಲ್ಲರ 
ದೇವರುಗಳಿಗಿಂತ ಭಿನ್ನವಾಗಿದ್ದಾನೆ. ಅವರ ಪೈಕಿ ಒಂದು ವಿಭಾಗದ ದೇವರು ಆರು ದಿನಗಳಲ್ಲಿ ಲೋಕವನ್ನು ಸೃಷ್ಟಿಸಿ ಏಳನೇ ದಿವಸ ವಿಶ್ರಾಂತಿ 
ಪಡೆಯುವ ಅಗತ್ಯವಿರುವಾತನಾಗಿದ್ದಾನೆ. ಅವನು ಸರ್ವಲೋಕಗಳ ಪರಿಪಾಲಕನಲ್ಲ ಇಸ್ರಾಈಲರ ಪ್ರಭುವಾಗಿದ್ದಾನೆ. ಅವರ ಒಂದು 
ಪೀಳಿಗೆಯ ಜನರಿಗೆ ಇತರ ಮಾನವರಿಗಿಲ್ಲದ ಒಂದು ವಿಶೇಷ ಸಂಬಂಧವು ಅವನೊಂದಿಗಿರುತ್ತದೆ. ಯಲ್‌ಕೂಬ್‌(ಅ) ರೊಂದಿಗೆ ಮಲ್ಲಯುದ್ಧ 
ಮಾಡಿ ಅವರನ್ನು ಸೋಲಿಸದವನು. ಉರ್ಭುರ್‌ ಎಂಬ ಓರ್ವ ಪುತ್ರನನ್ನು ಹೊಂದಿದವನು. ಇನ್ನು ಕೆಲವರ ದೇವರು ಏಸು ಮಸೀಹ್‌ ಎಂಬ 
ಹೆಸರಿನ ಏಕೈಕ ಪುತ್ರನ ತಂದೆಯಾಗಿರುವವನು. ಅವನು ಇತರರ ಪಾಪಗಳ ಪ್ರಾಯಶ್ಚಿತ್ತಕ್ಕಾಗಿ ತನ್ನ ಪುತ್ರನನ್ನು ಶಿಲುಬೆಗೇರಿಸುವವನು. 


ಕಾಂಡ - 30 


360 ತಪ್ಪೀಮುಲ್‌ ಕುರ್‌ಆನ್‌ 


ಕೆಲವರು ದೇವರು ಪತ್ನಿ ಮಕ್ಕಳನ್ನು ಹೊಂದಿದ್ದು, ಪಾಪ! ಅವನಲ್ಲಿ ಪುತ್ರಿಯರೇ ಜನಿಸುತ್ತಾರೆ. ಕೆಲವರು ದೇವರು ಮಾನವ ರೂಪ ತಾಳಿದ್ದು 
ಈ ಭೂಮಿಯಲ್ಲಿ ಮಾನವ ಶರೀರದಲ್ಲಿದ್ದು ಮನುಷ್ಯರಿಂದ ಕೆಲಸ ಮಾಡಿಸುವವನು. ಇನ್ನು ಕೆಲವರ ದೇವರು ಒಮ್ಮೆ ಈ ಪ್ರಪಂಚ 
ವ್ಯವಸ್ಥೆಗೆ ಚಾಲನೆ ನೀಡಿ, ಬೇರೆ ಹೋಗಿ ಕುಳಿತುಕೊಂಡಿದ್ದಾನೆ. ಅದು ಅನಂತರ ನಿಗದಿತ ಕಾನೂನಿನಂತೆ ಸ್ವಯಂ ಚಲಿಸುತ್ತಿದೆ. ಮಾನವನೊಂದಿಗೆ 
ಅವನಿಗೂ ಅವನೊಂದಿಗೆ ಮಾನವನಿಗೂ ಯಾವುದೇ ಸಂಬಂಧವಿಲ್ಲ ಒಟ್ಟಿನಲ್ಲಿ ದೇವರನ್ನು ನಂಬುವ ಸತ್ಯನಿಷೇಧಿಗಳೂ ವಾಸ್ತವದಲ್ಲಿ 
ಸಂಪೂರ್ಣ ವಿಶ್ವದ ಏಕೈಕ ಸೃಷ್ಟಿಕರ್ತ, ಒಡೆಯ, ಮೇಲ್ವಿಚಾರಕ, ವ್ಯವಸ್ಥಾಪಕ ಮತ್ತು ಆಜ್ಞಾಧಿಕಾರಿಯಾದ ದೇವನನ್ನು ನಂಬುವುದಿಲ್ಲ, 
ಅವನಂತೂ ವಿಶ್ವವ್ಯವಸ್ಥೆಯನ್ನು ರೂಪಿಸಿದ್ದು ಮಾತ್ರವಲ್ಲ, ಪ್ರತಿಕ್ಷಣದಲ್ಲೂ ಅವನೇ ಅದನ್ನು ನಡೆಸುತ್ತಿದ್ದಾನೆ. ಅವನ ಆಜ್ಞೆಗಳೇ ಇಲ್ಲಿ ಸದಾ 
ನಡೆಯುತ್ತದೆ. ಅವನು ಸಕಲ ದೌರ್ಬಲ್ಯ ಕೊರತೆ ನ್ಯೂನತೆ ಮತ್ತು ತಪ್ಪುಗಳಿಂದ ಮುಕ್ತನಾಗಿದ್ದಾನೆ. ಅವನು ಎಲ್ಲ ರೂಪ, ಆಕಾರಗಳಿಂದ 
ವಿರಹಿತನಾಗಿದ್ದಾನೆ. ಎಲ್ಲ ಉಪಮೆಗಳಿಂದ ಉನ್ನತನಾಗಿದ್ದಾನೆ. ಎಲ್ಲ ಸಂಗಾತಿಗಳು ಮತ್ತು ಬೆಂಬಲಿಗರಿಂದ ನಿರಪೇಕ್ಷನಾಗಿದ್ದಾನೆ. ಅವನ 
ವ್ಯಕ್ತಿತ್ವ ಗುಣಗಳು, ಅಧಿಕಾರಗಳು ಮತ್ತು ದೇವತ್ವದ ಹಕ್ಕಿನಲ್ಲಿ ಯಾರಿಗೂ ಅವನೊಂದಿಗೆ ಪಾಲಿಲ್ಲ. ಅವನು ಸಂತಾನವನ್ನು 
ಹೊಂದಿರುವುದರಿಂದಲೂ ಯಾರನ್ನಾದರೂ ಪುತ್ರನಾಗಿ ಮಾಡಿಕೊಳ್ಳುವುದರಿಂದಲೂ ಅತೀತನಾಗಿದ್ದಾನೆ. ಅಥವಾ ಅವನಿಗೆ ಯಾವುದೇ ದೇಶ 
ಮತ್ತು ಜನತೆಯೊಂದಿಗೆ ವಿಶೇಷ ಸಂಬಂಧವಿಲ್ಲ. ತನ್ನ ಸೃಷ್ಟಿಗಳ ಪೈಕಿ ಪ್ರತಿಯೊಂದರೊಂದಿಗೆ ಅನ್ನದಾತ, ಪ್ರಭು, ಕರುಣಾಳು ಮತ್ತು 
ಮೇಲ್ವಿಚಾರಕನೆಂಬ ನೆಲೆಯೊಂದಿಗೆ ಅವನ ನೇರಸಂಬಂಧವಿದೆ. ಪ್ರಾರ್ಥನೆಗಳನ್ನು ಆಲಿಸುವವನೂ ಅದಕ್ಕೆ ಉತ್ತರಿಸುವವನೂ ಆಗಿದ್ದಾನೆ. 
ಅವನು ಜೀವನ-ಮರಣ, ಲಾಭ-ನಷ್ಟ, ವಿಧಿಗಳನ್ನು ನಿರ್ಣಯಿಸುವ ಮತ್ತು ಕೆಡಿಸುವ ಅಧಿಕಾರಗಳ ಏಕೈಕ ಒಡೆಯನಾಗಿದ್ದಾನೆ. ತನ್ನ 
ಸೃಷ್ಟಿಗಳನ್ನು ಪೋಷಿಸುವುದು ಮಾತ್ರವಲ್ಲ, ಪ್ರತಿಯೊಂದಕ್ಕೂ ಅದರ ಸ್ಥಾನ ಮತ್ತು ಅಗತ್ಯಗಳಿಗನುಸಾರ ಮಾರ್ಗದರ್ಶನವನ್ನೂ ನೀಡುತ್ತಾನೆ. 
ಅವನೊಂದಿಗೆ ನಮ್ಮ ಸಂಬಂಧವು ಅವನು ನಮ್ಮ ಆರಾಧ್ಯನು, ನಾವು ಅವನನ್ನು ಆರಾಧಿಸುತ್ತೇವೆ ಎಂಬಷ್ಟಕ್ಕೆ ಮಾತ್ರ ಸೀಮಿತವಲ್ಲ ಅವನು 
ತನ್ನ ಪ್ರವಾದಿಗಳ ಮತ್ತು ಗ್ರಂಥಗಳ ಮೂಲಕ ನಮಗೆ ನೀಡಿರುವ ವಿಧಿ-ನಿಷೇಧದ ಕಾನೂನುಗಳನ್ನು ಪಾಲಿಸುವುದೂ ಆಗಿದೆ ಎಂದು 
ನಂಬುವುದಿಲ್ಲ. ನಮ್ಮ ಕರ್ಮಗಳಿಗೆ ನಾವು ಅವನ ಮುಂದೆ ಜವಾಬ್ದಾರರಾಗಿದ್ದೇವೆ. ಮರಣ ಹೊಂದಿದ ಬಳಿಕ ಅವನು ನಮ್ಮನ್ನು ಇನ್ನೊಮ್ಮೆ 
ಎಬ್ಬಿಸಿ ನಮ್ಮ ಕರ್ಮಗಳ ತಪಾಸಣೆ ನಡೆಸಿ ರಕ್ಷೆ ಮತ್ತು ಶಿಕ್ಷೆಯನ್ನು ನೀಡಲಿದ್ದಾನೆ. ಈ ಗುಣ ವಿಶೇಷಗಳ ಆರಾಧ್ಯನ ಆರಾಧನೆಯನ್ನು ಈ 
ಲೋಕದಲ್ಲಿ ಪ್ರವಾದಿ ಮುಹಮ್ಮದ್‌ (ಸ) ಮತ್ತು ಅವರನ್ನು ಅನುಸರಿಸುವವರ ಹೊರತು ಯಾರೂ ಮಾಡುವುದಿಲ್ಲ ಇತರರೂ ದೇವರ 
ಆರಾಧನೆ ಮಾಡುತ್ತಾರಾದರೂ ನೈಜ ಮತ್ತು ವಾಸ್ತವ ದೇವನನ್ನು ಆರಾಧಿಸುವುದಿಲ್ಲ. ಆವರು ತಾವೇ ಸೃಷ್ಟಿಸುವ ಕಾಲ್ಪನಿಕ ದೇವರನ್ನು 
ಆರಾಧಿಸುತ್ತಾರೆ. 

4. ವ್ಯಾಖ್ಯಾನಕಾರರಲ್ಲಿ ಒಂದು ವಿಭಾಗವು ಈ ಎರಡೂ ವಾಕ್ಯಗಳು ವಿಷಯದ ಪುನರಾವರ್ತನೆಯಾಗಿದ್ದು ಮೊದಲೆರಡು 
ವಾಕ್ಯಗಳಿಗೆ ಒತ್ತು ಕೊಡುವ ಉದ್ದೇಶದಿಂದ ಆವರ್ಶಿಸಲಾಗಿದೆಯೆಂದು ಅಭಿಪ್ರಾಯ ಪಡುತ್ತಾರೆ. ಆದರೆ ಅನೇಕ ವ್ಯಾಖ್ಯಾನಕಾರರ 
ಅಭಿಪ್ರಾಯದಲ್ಲಿ ಇದು ಪುನರಾವರ್ತನೆಯಲ್ಲ ಅವುಗಳಲ್ಲಿ. ಇನ್ನೊಂದು ವಿಷಯವನ್ನು ಹೇಳಲಾಗಿದೆ-ನಮ್ಮ ದೃಷ್ಟಿಯಲ್ಲೂಈ ವಾಕ್ಯಗಳು 
ಪುನರಾವರ್ತನೆಯಿಲ್ಲವೆಂಬಷ್ನರ ಮಟ್ಟಿಗೆ ಸರಿಯಾಗಿದೆ. ಏಕೆಂದರೆ ನಾನು ಆರಾಧಿಸುವವನನ್ನು ನೀವು ಆರಾಧಿಸುವವರಲ್ಲ ಎಂಬುದನ್ನು 
ಮಾತ್ರ ಆವರ್ಶಿಸಲಾಗಿದೆ. ಈ ಪುನರಾವರ್ತನೆಯೂ ಮೊದಲ ವಾಕ್ಯದಲ್ಲಿ ಹೇಳಿದ್ದುದರ ಅರ್ಥದಲ್ಲಲ್ಲ, ಆದರೆ ಈ ಪುನರಾವರ್ತನೆಯನ್ನು 
ಅಲ್ಲಗಳೆದ ಬಳಿಕ ವ್ಯಾಖ್ಯಾನಕಾರರ ಈ ವಿಭಾಗವು ಎರಡೂ ವಾಕ್ಯಗಳಿಗೆ ಕೊಟ್ಟಿರುವ ಅರ್ಥವು ಪರಸ್ಪರ ಭಿನ್ನಃ ವಾಗಿದೆ. ಇಲ್ಲಿ ಅವುಗಳ ಪೈಕಿ 
ಪ್ರತಿಯೊಬ್ಬರೂ ನೀಡಿದ ಅರ್ಥನ್ನು ಉದ್ಧರಿಸಿ ಅದನ್ನು ಚರ್ಚಿಸುವ ಅವಕಾಶವಿಲ್ಲ, ಆದ್ದರಿಂದ ನಾನು ಕೇವಲ ನಮ್ಮ ದೃಷ್ಟಿಯಲ್ಲಿ 
ಸರಿಯಾದುದನ್ನು ಮಾತ್ರ ಇಲ್ಲಿ ವಿವರಿಸುತ್ತೇವೆ. 


230% 430% 


ಮೊದಲ ಸೂಕ್ತದಲ್ಲಿ 6 3ನ ಟ ಮಂ! ೪ "ನೀವು ಆರಾಧಿಸುವವುಗಳ ಆರಾಧನೆಯನ್ನು ನಾನು ಮಾಡುವವನಲ್ಲ' ಎಂದಿದೆ. 
ಇದು 2ನೇ ಸೂಕ್ತದಲ್ಲಿ ಹೇಳಿರುವ, BEECH "ನೀವು ಆರಾಧಿಸಿರುವವುಗಳನ್ನು ನಾನು ಆರಾಧಿಸುವುದಿಲ್ಲ' ಎಂಬ 
ವಿಷಯಕ್ಕಿಂತ ಸಂಪೂರ್ಣ ಭಿನ್ನವಾಗಿದೆ. ಈ ವಿಷಯಗಳಲ್ಲಿ ಎರಡು ನೆಲೆಯಲ್ಲಿ ದೊಡ್ಡ ವ್ಯತ್ಯಾಸವಿದೆ. 

(1) ನಾನು ಇಂತಹ ಕೆಲಸ ಮಾಡುವುದಿಲ್ಲ ಅಥವಾ ಮಾಡಲಾರೆ ಎನ್ನುವುದರಲ್ಲಿ ನಿರಾಕರಣೆ, ತೀವ್ರ ನಿರಾಕರಣೆಯಿದೆ. ಆದರೆ 
ಅದಕ್ಕಿಂತ ತೀವ್ರತೆ, ನಾನು ಅಂತಹ ಕೆಲಸ ಮಾಡುವವನಲ್ಲ ಏಕೆಂದರೆ ಅಂತಹ ಕೆಟ್ಟ ಕಾರ್ಯ ಮಾಡುವುದಂತಿರಲಿ, ಅದರ ಆಲೋಚನೆ 
ಮಾಡುವುದೂ ನನ್ನಿಂದ ಸಾಧ್ಯವಿಲ್ಲ ಎಂಬುದರಲ್ಲಿದೆ 

(2) “ನೀವು ಆರಾಧಿಸುವವುಗಳು' ಎಂಬುದು ಈಗ ಸತ್ಯ ನಿಷೇಧಿಗಳು ಆರಾಧಿಸುವ ಆರಾಧ್ಯರಿಗೆ ಅನ್ವಯವಾಗುತ್ತದೆ. ತದ್ವಿರುದ್ಧವಾಗಿ, 
“ನೀವು ಆರಾಧಿಸಿದವುಗಳು' ಎಂಬುದು ಸತ್ಯ ನಿಷೇಧಿಗಳು, ಅದರ ತಂದೆ ತಾತ ಮುತ್ತಾತಂದಿರು ಪ್ರಾಚೀನ ಕಾಲದಿಂದಲೇ ಆರಾಧಿಸುತ್ತಾ 
ಬಂದ ಎಲ್ಲ ಆರಾಧ್ಯರುಗಳಿಗೆ ಅನ್ವಯವಾಗುತ್ತದೆ. ಬಹುದೇವಾರಾಧಕರ ಮತ್ತು ಸತ್ಯ ನಿಷೇಧಿಗಳ ಆರಾಧ್ಯರುಗಳು ಯಾವಾಗಲೂ 


ಕಾಂಡ - 30 


109. ಆಲ್‌ ಕಾಫಿರೂನ್‌ 361 


ಬದಲಾಗುತ್ತಿರುತ್ತವೆ. ಹೆಚ್ಚು ಕಡಿಮೆಯಾಗುತ್ತಿರುತ್ತವೆ. ವಿವಿಧ ಕಾಲಘಟ್ಟಗಳಲ್ಲಿಸತ್ಕ ನಿಷೇಧಿಗಳ ವಿಭಾಗಗಳು ಬೇರೆ ಬೇರೆ ದೇವರುಗಳನ್ನು 
ಪೂಜಿಸುತ್ತಾರೆ. ಎಲ್ಲಾಸತ್ಯ ನಿಷೇಧಿಗಳು ಯಾವಾಗಲೂ ಒಂದೇ ಆರಾಧ್ಯನನ್ನು ಪೂಜಿಸುವುದಿಲ್ಲ. ಒಟ್ಟಿನಲ್ಲಿ ಸೂಕ್ತದ ಅರ್ಥ ಹೀಗಿದೆ. ನಾನು 
ನಿಮ್ಮ ಇಂದಿನ ಆರಾಧ್ಯರ ಮಾತ್ರವಲ್ಲ ನಿಮ್ಮ ತಾತ ಮುತ್ತಾತಂದಿರ ದೇವರುಗಳಿಂದಲೂ ಮುಕ್ತನಾಗಿದ್ದೇನೆ. ಅಂತಹ ದೇವರುಗಳ 
ಆರಾಧನೆಯ ಬಗ್ಗೆ ಯೋಚಿಸುವುದೂ ನನ್ನ ಕೆಲಸವಲ್ಲ, 

ಇನ್ನು ಎರಡನೆ ವಾಕ್ಯವನ್ನು ನೋಡೋಣ: 5ನೇ ಸೂಕ್ತದ ಪದಗಳು 3ನೇ ಸೂಕ್ತದಂತೆಯೇ ಇದೆ. ಆದರೆ ಎರಡೂ ಕಡೆ ಅದರ 
ತಾತ್ಪರ್ಯ ವಿಭಿನ್ನವಾಗಿದೆ. 3ನೇ ಸೂಕ್ತದಲ್ಲಿ ಅದು, "ನೀವು ಆರಾಧಿಸುವವುಗಳನ್ನು ನಾನು ಆರಾಧಿಸುವುದಿಲ್ಲ' ಎಂಬ ವಾಕ್ಯದ ನಂತರ 
ಬಂದಿದೆ. ಆದ್ದ! ರಿಂದ ಇದರ ತಾತ್ತರ್ಯವು ನಾನು ಆರಾಧಿಸುವ ಈ ಗುಣಗಳುಳ್ಳ ಏಕೈಕ ಆರಾಧ್ಯನ ಆರಾಧನೆಯನ್ನು ನೀವು ಮಾಡುವವರಲ್ಲ 
ಎಂದಾಗುತ್ತದೆ. 5ನೇ ಸೂಕ್ತದಲ್ಲಿ ಅದು "ನೀವು ಆರಾಧಿಸಿರುವ ಆರಾಧ್ಯನನ್ನು ನಾನು ಆರಾಧಿಸುವವನಲ್ಲ,' ಎಂಬ ವಾಕ್ಯದ ನಂತರ ಬಂದಿದೆ. 
ಆದ್ದರಿಂದ ಅದರ ತಾತ್ಪರ್ಯ, "ನಾನು ಆರಾಧಿಸುವ ಆ ಏಕೈಕ ಆರಾಧ್ಯನನ್ನು ನೀವು ಆರಾಧಿಸುವಿರಾಗಿ ಕಂಡುಬರುವುದಿಲ್ಲ' ಎಂದಾಗುತ್ತದೆ. 
ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ನೀವು ಮತ್ತು ನಿಮ್ಮ ಹಿರಿಯರು ಯಾವ್ಯಾವುದನ್ನೆಲ್ಲ ಆರಾಧಿಸುತ್ತಿದ್ದಿರೋ ಅವುಗಳ 
ಆರಾಧಕನಾಗುವುದು ನನ್ನಿಂದ ಸಾಧ್ಯವಿಲ್ಲ ನಿಮಗೆ ಎಲ್ಲಾ ಆರಾಧ್ಯರನ್ನು ಬಿಟ್ಟು ಏಕ ಆರಾಧ್ಯನೊಂದಿಗಿರುವ ದ್ವೇಷದ ಕಾರಣ, ನೀವು 
ನಿಮ್ಮ ತಪ್ಪು ಆರಾಧನೆಯನ್ನು ಬಿಟ್ಟು ಬಿಡುವಿರೆಂಬ ಹಾಗೂ ನಾನು ಆರಾಧಿಸುವ ಏಕ ಆರಾಧ್ಯನ ಆರಾಧಕರಾಗಿರುವರೆಂಬ ನಿರೀಕ್ಷೆಯೂ 
ನಿಮ್ಮ ಬಗ್ಗೆ ನನಗಿಲ್ಲ. 

5. ಅಂದರೆ ನನ್ನ ಧರ್ಮ ಬೇರೆ, ನಿಮ್ಮ ಧರ್ಮ ಬೇರೆ. ನಾನು ನಿಮ್ಮ ದೇವರುಗಳ ಆರಾಧಕನಲ್ಲ ನೀವು ನನ್ನ ದೇವನ ಆರಾಧಕರೂ 
ಅಲ್ಲ. ನಾನು ನಿಮ್ಮ ದೇವರುಗಳನ್ನು ಆರಾಧಿಸಲಾರೆ, ನೀವು ನನ್ನ ದೇವನನ್ನು ಆರಾಧಿಸಲಾರಿರಿ. ಆದ್ದರಿಂದ ನನ್ನ ಮತ್ತು ನಿಮ್ಮ ಮಾರ್ಗವೂ 
ಎಂದಿಗೂ ಒಂದಾಗುವುದು ಸಾಧ್ಯವಿಲ್ಲ. ಇದು ಸತ್ಯನಿಷೇಧಿಗಳಿಗೆ ಸಹಿಷ್ಣುತೆಯ ಸಂದೇಶವಲ್ಲ. ಅವರು ಸತ್ಯನಿಷೇಧಿಗಳಾಗಿರುವ ವರೆಗೆ 
ಅವರೊಂದಿಗೆ ಶಾಶ್ವತವಾಗಿ ಮುಕ್ತತೆ, ತಿರಸ್ಕಾರ ಮತ್ತು ಸಂಬಂಧವಿಲ್ಲದಿರುವುದರ ಸಂದೇಶವಾಗಿದೆ. ಇದರಿಂದ ಉದ್ದೇಶಿಸಿರುವುದು 
ಧರ್ಮದ ವಿಷಯದಲ್ಲಿ ಅಲ್ಲಾಹನ ಪ್ರವಾದಿ ಮತ್ತು ಅವರ ಮೇಲೆ ವಿಶ್ವಾಸವಿರಿಸುವವರು ಅವರೊಂದಿಗೆ ಯಾವುದೇ ಸಂಧಾನ ಮಾಡಲಾರರು 
ಎಂದು ಅವರನ್ನು ಸಂಪೂರ್ಣ ಹಾಗೂ ಅಂತಿಮವಾಗಿ ನಿರಾಶೆಗೊಳಿಸುವುದಾಗಿದೆ. ಈ ಮುಕ್ತತೆಯ ಘೋಷಣೆ ಮತ್ತು ತಿರಸ್ಕಾರ ಪ್ರಕಟನೆ 
ಯನ್ನು ಈ ಅಧ್ಯಾಯದ ನಂತರ ಮಕ್ಕಾದಲ್ಲಿ ಅವತೀರ್ಣಗೊಂಡ ಅಧ್ಯಾಯಗಳಲ್ಲಿ ನಿರಂತರ ಮಾಡಲಾಗಿದೆ. ಯೂನುಸ್‌ ಅಧ್ಯಾಯದಲ್ಲಿ 
ಹೀಗೆ ಹೇಳಲಾಗಿದೆ: "ಇವರು ನಿಮ್ಮನ್ನು ಸುಳ್ಳಾಗಿಸುತ್ತಿದ್ದರೆ ಹೇಳಿರಿ-ನನ್ನ ಕರ್ಮ ನನಗೆ ಮತ್ತು ನಿಮ್ಮ ಕರ್ಮ ನಿಮಗೆ. ನಾನು ಮಾಡುತ್ತಿರುವ 
ಯಾವುದೇ ಕರ್ಮದಿಂದ ನೀವು ಮುಕ್ತರು. ನೀವು ಮಾಡುತ್ತಿರುವ ಯಾವುದೇ ಕರ್ಮದಿಂದ ನಾನು ಮುಕ್ತನು.'(ಸೂಕ್ತ:41) ಮುಂದೆ ಅದೇ 
ಅಧ್ಯಾಯದಲ್ಲಿ ಹೇಳಲಾಗುತ್ತದೆ- "ಹೇಳಿರಿ, ಓ ಜನರೇ! ನನ್ನ ಧರ್ಮದ ಬಗೆಗೆ ಇನ್ನೂ ಸಂಶಯಗ್ರಸ್ಥರಾಗಿದ್ದರೆ, ಇತ್ತ ಕೇಳಿರಿ! ನೀವು 
ಅಲ್ಲಾಹನ ಹೊರತು ಯಾರ ದಾಸ್ಯ ಆರಾಧನೆ ಮಾಡುತ್ತಿರೋ ಅವರ ದಾಸ್ಯ-ಆರಾಧನೆಯನ್ನು ನಾನು ಮಾಡುವುದಿಲ್ಲ. ಬದಲಾಗಿ, ಯಾರ 
ವಶದಲ್ಲಿ ನಿಮ್ಮ ಮೃತ್ಯುವಿದೆಯೋ ಆ ಅಲ್ಲಾಹನ ದಾಸ್ಯ-ಆರಾಧನೆಯನ್ನು ಮಾತ್ರ ನಾನು ಮಾಡುತ್ತೇನೆ.' (ಸೂಕ್ತ: 104) ಅಶ್ಮುಅರಾ 
ಅಧ್ಯಾಯದಲ್ಲಿ ಹೀಗೆ ಹೇಳಲಾಗಿದೆ: "ಅವರು ನಿಮ್ಮ ಆಜ್ಞೋಲ್ಲಂಘನೆ ಮಾಡಿದರೆ, ನೀವು ಮಾಡುವ ಕಾರ್ಯಗಳಿಂದ ನಾನು ಹೊಣೆ 
ಮುಕ್ತನಾಗಿದ್ದೇನೆಂದು ಹೇಳಿರಿ.' (ಸೂಕ್ತ: 214) ಒಂದು ಕಡೆ ಹೀಗೆ ಹೇಳಲಾಗಿದೆ- "ಹೇಳಿರಿ, ನಾವು ಮಾಡಿದ ಅಪರಾಧದ ಕುರಿತು 
ನಿಮ್ಮೊಡನೆ ಪ್ರಶ್ನಿಸಲಾಗದು ಮತ್ತು ನೀವು ಮಾಡುತ್ತಿರುವುದರ ಕುರಿತು ನಮ್ಮೊಡನೆ ಪ್ರಶ್ನಿಸಲಾಗದು.' "ಹೇಳಿರಿ, ನಿಮ್ಮ ಪ್ರಭು ನಮ್ಮನ್ನು 
ಒಟ್ಟು ಗೂಡಿಸುವನು ತರುವಾಯ ನಮ್ಮ ನಡುವೆ ಸರಿಯಾದ ತೀರ್ಮಾನ ಮಾಡುವನು.' (ಸಬಾ: 25-26) ಮತ್ತೊಂದು ಕಡೆ 
ಹೇಳಲಾಗಿದೆ- "ಇವರೊಡನೆ ಹೇಳಿರಿ, ಓ ನನ್ನ ಜನಾಂಗದವರೇ! ನೀವು ನಿಮ್ಮಷ್ಟಕ್ಕೆ ಕೆಲಸ ಮಾಡುತ್ತಲಿರಿ. ನಾನು ನನ್ನ ಕೆಲಸವನ್ನು 
ಮಾಡುತ್ತಿರುವೆನು. ಯಾರ ಮೇಲೆ ಅಪಮಾನಕರ ಯಾತನೆ ಬರುತ್ತದೆ ಮತ್ತು ಯಾರಿಗೆ ಸಹಿಸಲಾಗದಂತಹ ಶಿಕ್ಷೆ ಸಿಗುತ್ತದೆಂದು ಸದ್ಯದಲ್ಲೇ 
ನಿಮಗೆ ತಿಳಿದು ಬರುವುದು.' (ಅರುಬ್ದುಮರ್‌:39-40) ಇನ್ನು ಇದೇ ಪಾಠವನ್ನು ಮದೀನಾದ ಸರ್ವ ಮುಸ್ಲಿಮರಿಗೂ ನೀಡಲಾಗಿದೆ. 
“ನಿಮಗೆ ಇಬ್ರಾಹೀಮ್‌ ಮತ್ತು ಅವರ ಸಂಗಾತಿಗಳಲ್ಲಿ ಒಂದು ಉತ್ತಮ ಆದರ್ಶವಿದೆ. ಅವರು ತಮ್ಮ ಜನಾಂಗದೊಡನೆ-ನಾವು ನಿಮ್ಮಿಂದ 
ಹಾಗೂ ನೀವು ಅಲ್ಲಾಹನನ್ನು ಬಿಟ್ಟು ಪೂಜಿಸುತ್ತಿರುವ ಈ ಆರಾಧ್ಯ ವಸ್ತುಗಳಿಂದ ಸಂಪೂರ್ಣ ಅಸಂತುಷ್ಟರಾಗಿದ್ದೇವೆ. ನಾವು ನಿಮ್ಮನ್ನು 
ಧಿಕ್ಕರಿಸಿದೆವು. ನೀವು ಏಕೈಕನಾದ ಅಲ್ಲಾಹನ ಮೇಲೆ ವಿಶ್ವಾಸ ವಿರಿಸುವವರೆಗೆ ನಮ್ಮ ನಿಮ್ಮೊಳಗೆ ಶಾಶ್ವತವಾಗಿ ದ್ವೇಷ ಮತ್ತು ವೈರತ್ವ 
ಉಂಟಾಯಿತು ಎಂದು ಸ್ವಷ್ಟವಾಗಿ ಹೇಳಿ ಬಿಟ್ಟರು.' (ಅಲ್‌ ಮುಮ್ತಹಿನ: 4) ಕುರ್‌ಆನ್‌ ಪದೇ ಪದೇ ಸ್ಪಷ್ಟೀಕರಿಸುವ ಮೂಲಕ 
೫ 03೬ ದನ ಅರ್ಥ "ನೀವು ನಿಮ್ಮ ಧರ್ಮದಲ್ಲಿ ಸ್ಥಿರವಾಗಿರಿ, ನನ್ನನ್ನು ಧರ್ಮದಲ್ಲಿ ನಡೆಯಲು ಬಿಡಿ' ಎಂಬ ಸಂದೇಹಕ್ಕೆ 
ಅವಕಾಶವನ್ನೇ ಇಡಲಿಲ್ಲ ಬದಲಾಗಿ ಇದು ಅರ್ದುಮರ್‌ ಅಧ್ಯಾಯದಲ್ಲಿ ಹೇಳಿದಂತಹ ಮಾತೇ ಆಗಿದೆ, "ಹೇಳಿರಿ ನಾನಂತು ನನ್ನ 


ಕಾಂಡ - 36 


362 ತಪ್ಪೀಮುಲ್‌ ಕುರ್‌ಆನ್‌ 


ಧರ್ಮವನ್ನು ನಿಷ್ಕಳಂಕವಾಗಿ ಅಲ್ಲಾಹನಿಗೆ ಮೀಸಲಾಗಿಟ್ಟು ಅವನದೇ ದಾಸ್ಯ ಆರಾಧನೆ ಮಾಡುವೆನು.' (ಸೂಕ್ತ: 14) 

ಈ ಸೂಕ್ತದಿಂದ ಇಮಾಮ್‌ ಅಬೂಹನೀಫಾ ಮತ್ತು ಇಮಾಮ್‌ ಶಾಫಿಈಯವರು-ಸತ್ಯ ನಿಷೇಧಿಗಳ ಧರ್ಮಗಳು ಪರಸ್ಪರ ಎಷ್ಟೇ 
ವಿಭಿನ್ನವಾಗಿದ್ದರೂ ಕುಫ್ರ್‌ (ಸತ್ಯ ನಿಷೇಧ) ಒಟ್ಟಾಗಿ ಒಂದೇ ಸಮುದಾಯವಾಗಿದೆ. ಆದ್ದರಿಂದ ಯಹೂದಿಯು ಕ್ರೈಸ್ತನ, ಕ್ರೈ ಸ್ತನು ಯಹೂದಿಯ 
ವಾರೀಸುದಾರನಾಗಬಹುದು. ಅದೇ ರೀತಿ ಒಂದು ಧರ್ಮದ ನಿಷೇಧಿಯು ಇನ್ನೊಂದು ಧರ್ಮದ ನಿಷೇಧಿಯ, ಒಂದು ವೇಳೆ ಅವರ 
ನಡುವೆ ವಂಶೀಯ, ವೈವಾಹಿಕ ಅಥವಾ ಇತರ ಯಾವುದೇ ಕಾರಣದಿಂದ ಒಬ್ಬನ ವಾರೀಸು ಇನ್ನೊಬ್ಬನಿಗೆ ತಲಪಬೇಕೆಂದು ಬಯಸಿದರೆ 
ವಾರೀಸುದಾರನಾಗಬಹುದು. ಇದಕ್ಕೆ ವ್ಯತಿರಿಕ್ತವಾಗಿ ಇಮಾಮ್‌ ಮಾಲಿಕ್‌, ಔರಾಕ, ಅಹ್ಮದ್‌ರ ಅಭಿಪ್ರಾಯದಲ್ಲಿ ಒಂದು ಧರ್ಮದ 
ಅನುಯಾಯಿ ಇನ್ನೊಂದು ಧರ್ಮದವರ ವಾರೀಸುದಾರನಾಗುವಂತಿಲ್ಲ. ಅವರ ವಾದಕ್ಕೆ, ಪ್ರವಾದಿಯವರು ಹೇಳಿದ, ಅಬ್ದುಲ್ಲಾ ಬಿನ್‌ 
ಅಮ್ರ್‌ ಬಿನ್‌ ಆಸ್‌ ಉದ್ಧರಿಸಿದ, ಸ 5 ಯೊ i EL ಎರಡು ವಿಭಿನ್ನ ಸಮುದಾಯಗಳ ಜನರು ಪರಸ್ಪರ ವಾರೀಸುದಾರಾಗುವಂತಿಲ್ಲ 
ಎಂಬ ಹದೀಸ್‌ ಆಧಾರವಾಗಿದೆ(ಮುಸ್ಟದ್‌ ಅಹ್ಮದ್‌, ಅಬೂದಾವೂದ್‌, ಇಬ್ನುಮಾಜ, ದಾರುಕುತ್ನಿ) ಇಂತಹದೇ ಒಂದು ಹದೀಸ್‌ 
ತಿರ್ಮದಿಯಲ್ಲಿ ಜಾಬಿರ್‌ ರಿಂದ, ಇಬ್ನು ಹಿಬ್ಬಾನ್‌ನಲ್ಲಿ ಅಬ್ದುಲ್ಲಾ ಬಿನ್‌ ಉಮರ್‌ರಿಂದ ಹಾಗೂ ಬರ್ಗಾರ್‌ನಲ್ಲಿ ಅಬೂ ಹುರೈರಾರಿಂದ 
ಉದ್ದರಿಸಲ್ಪಟ್ಟಿದೆ. ಈ ವಿಷಯವಾಗಿ ವಿಸೃತವಾಗಿ ಚರ್ಚಿಸುತ್ತಾ ಪ್ರಸಿದ್ದ ಹನಫೀ ಇಮಾಮ್‌ ಶಂಶುಲ್‌ ಅಮ್ಮ ಸರ್ಯಸಿಯವರು ಹೀಗೆ 
ಬರೆಯುತ್ತಾರೆ- ಮುಸಲ್ಮಾನರು ಪರಸ್ಪರ ವಾರೀಸುದಾರರಾಗಿರುವಂತೆಯೇ ಸತ್ಯ ನಿಷೇಧಿಗಳುಪ ಪರಸ್ಪರ ವಾರೀಸುದಾರರಾಗಬಲ್ಲರು. ಕೆಲವು 
ವಿಷಯಗಳಲ್ಲಿ ಮುಸಲ್ಫಾನರ ಮಧ್ಯೆ ಇಲ್ಲದ ಸ್ಥಿತಿಯಲ್ಲೂ ಅವರು ಪರಸ್ಪರ ವಾರಸುದಾರರಾಗಬಲ್ಲರು. ವಾಸ್ತವದಲ್ಲಿ ಅಲ್ಲಾಹನು ಎರಡೇ 
ಧರ್ಮವನ್ನು ಮಾಡಿದ್ದಾನೆ. ಒಂದು ಸತ್ಯ ಧರ್ಮ ಇನ್ನೊಂದು ಮಿಥ್ಯ ಧರ್ಮ. ಆದ್ದರಿಂದ ಅವನು ೨ ಸ) ಜರದ ಎಂದು 
ಹೇಳಿದ್ದಾನೆ. ಅವನು ಜನರಲ್ಲಿ ಎರಡೇ ಪಕ್ಷಗಳನ್ನು ಮಾಡಿದ್ದಾನೆ. ಒಂದು ಸ್ವರ್ಗದವರು, ಅವರು ವಿಶ್ವಾಸಿಗಳಾಗಿದ್ದಾರೆ. ಇನ್ನೊಂದು 
ನರಕದವರು, ಅವರು ಸಾಮೂಹಿಕ ನೆಲೆಯಲ್ಲಿ ಎಲ್ಲ ಅವಿಶ್ವಾಸಿಗಳು ಆಗಿದ್ದಾರೆ. ಅವನು ಎರಡೇ ವರ್ಗಗಳನ್ನು ಪರಸ್ಪರ ವಿರೋಧಿಗಳೆನ್ನಾ ಗಿ 
ಮಾಡಿದ್ದಾನೆ, ಅವರು ಹೀಗೆ ಹೇಳುತ್ತಾನೆ. 4 ) ಈ | | ಯೂ es ತಮ್ಮ ಪ್ರಭುವಿನ ವಿಷಯದಲ್ಲಿ ಪರಸ್ಪರ ಕಲಹವಿರುವ 
ಎರಡು ಪಂಗಡಗಳಿವೆ. (22:19) ಅಂದರೆ ಒಂದು ಪಂಗಡವು ಒಟ್ಟಾಗಿ ಎಲ್ಲಾ! ಅವಿಶ್ವಾಸಿಗಳದ್ದಾಗಿದೆ. ಅವರು ತಮ್ಮವಿಶ್ವಾಸ -ನಂಬಿಕೆಗಳಲ್ಲಿ 
ಪ್ರತ್ಯ ಪ್ರತ್ಯೇಕ ಗುಂಪು ಗಳಾಗಿ ದ್ಹಾರೆಂಬುದನ್ನು ನಾವು ಒಪ್ಪುವುದಿಲ್ಲ ಡು ಹಿನ "ಮುಸ ಸಲ್ಮಾನರ ವಿರುದ್ಧ ಅವರೆಲ್ಲರೂ 
ನಡ ಗುಂಪಾಗಿದ್ದಾರೆ.' ಏಕೆಂದರೆ ಮುಸಲ್ಮಾನರು ಮುಹಮೃದ್‌(ಸ)ರವರ ಪ್ರ: ವಾದಿತ್ವಮತ್ತು ಕುರ್‌ಆನನ್ನು ಅಂಗೀಕರಿಸುತ್ತಾರೆ. ಅವರು 
ನಿರಾಕರಿಸುತ್ತಾರೆ. ಆದ್ದರಿಂದಲೇ ಅವರೆಲ್ಲರನ್ನೂ ಕಾಫಿರರೆಂದು (ಸತ್ಯನಿಷೇಧಿಗಳು) ಪರಿಗಣಿಸಲಾಗಿದೆ. ಮುಸಲ್ಲಾನರ ವಿರುದ್ಧ ಅವರೆಲ್ಲರೂ 
ಒಂದೇ ಇಹ ಯೊ ನಾವು ಪ್ರಸ್ತಾಪಿಸಿರುವ "ಎರಡು ಸಮುದಾಯಗಳು ಪರಸ್ಪರ ಫಾರಿಯದಾರರಾಗುವುದಿಲ್ಲ' 'ವೆಂಬ 
ಹದೀಸ್‌ ಇದನ್ನೇ € ಸೂಚಿಸುತ್ತದೆ. ಏಕೆಂದರೆ ಪ್ರವಾದಿ(ಸ) ಎರಡು ಸಮುದಾಯಗಳೆಂಬುದರ ವಿವರಣೆಯನ್ನು ಹೀಗೆ ಮಾಡಿದ್ದಾರೆ: 
ಜು ಖಾ ಚರ್ಚ ಪ್ರಿ; ಮುಸಲ್ಮಾನರು ಕಾಫಿರರ ವಾರೀಸುದಾರಾಗುವುದಿಲ್ಲ. ಕಾಫಿರರು ಮುಸಲ್ಮಾನರ 
ವಾರೀಸುದಾರರಾಗುವುದಿಲ್ಲ. (ಅಲ್‌ ಮಬ್‌ಸೂತ್‌ ಸಂಪುಟ: 3, ಪುಟ 30- 32) ಇಮಾಮ್‌ ಸರ್ಬಸಿಯವರು ಉದ್ದರಿಸಿರುವ ಹದೀಸನ್ನು 
ಉಸಾಮ ಬಿನ್‌ ರುದ್‌ರವರು, ಬುಖಾರಿ, ಮುಸ್ಲಿಮ್‌, ನಸಾಈ, ಅಹ್ಮದ್‌, ಇಬ್ನು ಮಾಜ ಮತ್ತು ಅಬೂ ದಾವೂದ್‌ನಲ್ಲಿ ವರದಿ 
ಮಾಡಿದ್ದಾರೆ. 


ಬ ಬ ಬೂ 


ಕಾಂಡ - 30 


110. ಅನ್ನಸ್ರ್‌ 


ಹೆಸರು 

ಪ್ರಥಮ ಸೂಕ್ತದ ಸಜ "ನಸ್ರ್‌' ಎಂಬ ಪದವನ್ನು ಈ ಅಧ್ಯಾಯದ ಹೆಸರೆಂದು ಪರಿಗಣಿಸಲಾಗಿದೆ 
ಅವತೀರ್ಣಕಾಲ 

ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ ಹೇಳುತ್ತಾರೆ, ಇದು ಪವಿತ್ರ ಕುರ್‌ಆನಿನ ಕೊನೆಯ ಅಧ್ಯಾಯವಾಗಿದೆ ಅಂದರೆ ಇದರ ನಂತರ 
ಯಾವುದೇ ಪೂರ್ಣ ಅಧ್ಯಾಯ ಅವತೀರ್ಣಗೊಳ್ಳಲಿಲ್ಲ ( ಮುಸ್ಲಿಮ್‌, ನಸಾಶಈ, ತಬ್ರಾನಿ, ಇಬ್ನು ಅಬೀಶೈಬ, ಇಬ್ನು 
ಮರ್ದೂಯ) ಅಬ್ದುಲ್ಲಾ ಬಿನ್‌ ಉಮರ್‌ರ ವರದಿ ಪ್ರಕಾರ, ಈ ಅಧ್ಯಾಯವು ಹಜ್ಜತುಲ್‌ ವಿದಾದ ಸಂದರ್ಭದಲ್ಲಿ 
ಅಯ್ಯಾಮುತ್ತಶ್ರೀಕ್‌ನ ಮಧ್ಯದ ದಿನ ಮಿನಾದಲ್ಲಿ ಅವತೀರ್ಣಗೊಂಡಿತು. ಇದರ ನಂತರ ಪ್ರವಾದಿಯವರು ತಮ್ಮ ಒಂಟೆಯ 
ಮೇಲೇರಿ ಪ್ರಸಿದ್ಧ ಖುಶ್ಬಾ (ಪ್ರವಚನ) ನೀಡಿದರು. (ತಿರ್ಮದಿ, ಬರಸ್ಹಾರ್‌, ಬೈಹಕಿ, ಇಬ್ನು ಅಬೀ ಶೈಬ, ಅಬ್ದು ಬಿನ್‌ 
ಹುಮೈದ್‌ , ಅಬೂ ಯಆ್‌ಲಾ, ಇಬ್ಬು ಮರ್ದೂಯ) ಪ್ರವಾದಿ(ಸ) ಆ ಸಂದರ್ಭದಲ್ಲಿನೀಡಿದ ಪ್ರವಚನವನ್ನು ಬೈಹಕಿಯವರು 
ಕಿತಾಬುಲ್‌ ಹಜ್‌ನಲ್ಲಿ ಸರ್ರಾ ಬಿಂತ್‌ ನಬ್ಬಾನ್‌ರ ವರದಿಯಿಂದ ಉಲ್ಲೇಖಿಸಿದ್ದಾರೆ. ಅವರು ಹೇಳುತ್ತಾರೆ: ನಾನು ಹಜ್ಜತುಲ್‌ 
ವಿದಾದಲ್ಲಿ ಪ್ರವಾದಿ(ಸ) ಹೀಗೆ ಹೇಳುವುದನ್ನು ಕೇಳಿದೆ: ಜನರೇ ಇಂದು ಯಾವ ದಿವಸ ತಿಳಿದಿದೆಯೇ? ಜನರು ಹೇಳಿದರು: 
ಅಲ್ಲಾಹ್‌ ಮತ್ತು ಆತನ ಪ್ರವಾದಿಗೇ ಹೆಚ್ಚು ತಿಳಿದಿದೆ. ಪ್ರವಾದಿ(ಸ) ಹೇಳಿದರು: ಇದು ಅಯ್ಯಾಮುತ್ತಶ್ರೀಕ್‌ನ ಮಧ್ಯದ 
ದಿನವಾಗಿದೆ. ತರುವಾಯ ಪ್ರವಾದಿ(ಸ) ಇದು ಯಾವ ಸ್ಥಳ ಎಂದು ಕೇಳಿದರು. ಜನರು ಹೇಳಿದರು- ಅಲ್ಲಾಹ್‌ ಮತ್ತು ಆತನ 
ಪ್ರವಾದಿಗೆ ಹೆಚ್ಚು ತಿಳಿದಿದೆ. ಪ್ರವಾದಿ(ಸ)ಹೇಳಿದರು: ಇದು ಮಶ್‌ಅರುಲ್‌ ಹರಾಮ್‌ ಆಗಿದೆ. ಆ ಬಳಿಕ ಪ್ರವಾದಿ(ಸ) 
ಹೇಳಿದರು: ಬಹುಶಃ ಇನ್ನು ನಾನು ನಿಮ್ಮನ್ನು ಭೇಟಿಯಾಗುವೆನೋ, ಇಲ್ಲವೋ? ನನಗೆ ತಿಳಿದಿಲ್ಲಕೇಳಿರಿ, ನೀವು ನಿಮ್ಮ ಪ್ರಭುವಿನ 


1. ವಿವಿಧ ವರದಿಗಳಿಂದ ತಿಳಿದು ಬರುವಂತೆ ಇದರ ನಂತರ ಕೆಲವು ಸೂಕ್ತಗಳು ಅವತ್ತೀರ್ಣಗೊಂಡಿವೆ. ಆದರೆ ಪ್ರವಾದಿಯವರ 
ಮೇಲೆ ಅವತ್ತೀರ್ಣಗೊಂಡ ಅತ್ಯಂತ ಕೊನೆಯ ಸೂಕ್ತ ಯಾವುದು ಎಂಬ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ. ಬುಖಾರಿ, ಮುಸ್ಲಿಮ್‌ನಲ್ಲಿ ಬರಾಜ್‌ 
ಬಿನ್‌ ಆಯುಬ್‌ ವರದಿ ಮಾಡುತ್ತಾರೆ-ಅನ್ನಿಸಾದ ಕೊನೆಯ ಸೂಕ್ತ ಉದಿಸಿ ಭತ ರಟ ಕೂನೆಯದಾಗಿ 
ಅವಶೀರ್ಣವಾದ ಸೂಕ್ತವಾಗಿದೆ. 

ಇಮಾಮ್‌ ಬುಖಾರಿಯವರು ಇಬ್ನು ಅಬ್ಬಾಸ್‌ರ ಹೇಳಿಕೆಯನ್ನು ಹೀಗೆ ಉಲ್ಲೇಖಿಸಿದ್ದಾರೆ ರಿಬಾ (ಬಡ್ಡಿಯ) ನಿಷಿದ್ಧವಾದ ಸೂಕ್ತವು 
ಕೊನೆಯ ಸೂಕ್ತವಾಗಿದೆ. ಇದನ್ನು ಇಮಾಮ್‌ ಅಹ್ಮದ್‌, ಇಬ್ನು ಮಾಜ, ಇಬ್ಲು ಮರ್ದೂಯರು ಉಮರ್‌ರಿಂದ ಉದ್ಗರಿಸಿದ ವರದಿಗಳು 
ಸಮರ್ಥಿಸುತ್ತವೆ. ಆದರೆ ಅವುಗಳಲ್ಲಿ ಇದು ಕೊನೆಯ ಸೂಕ್ತವೆಂದು ಹೇಳಲಾಗಿಲ್ಲ. ಆದರೆ ಅವರು ಅದರಲ್ಲಿ ಇದು ಅತ್ಯಂತ ಕೊನೆಯಲ್ಲಿ 
ಅವತ್ತೀರ್ಣಗೊಂಡ ಸೂಕ್ತಗಳ ಪೈಕಿ ಒಂದಾಗಿದೆಯೆಂದು ಹೇಳಿದ್ದಾರೆ. ಅಬೂ ಉಬೈದ್‌ರು ಫರಭಾಇಲುಲ್‌ ಕುರ್‌ಆನಿನಲ್ಲಿ 
ಇಮಾಮ್‌ರುಯುಶ್ರಿಯವರ ಹಾಗೂ ಇಬ್ನು ಜರೀರ್‌ ತಮ್ಮತಫ್‌ಸೀರ್‌ನಲ್ಲಿಸಈದ್‌ ಬಿನ್‌ಮುಸಯ್ಯಬ್‌ರ ಹೇಳಿಕೆಯನ್ನು ಉದ್ದರಿಸಿರುವಂತೆ 
ರಿಬಾ(ಬಡ್ಡಿ) ಮತ್ತು ದೈನ್‌(ಸಾಲದ ವ್ಯವಹಾರ)ಗಳಿಗೆ ಸಂಬಂಧಿಸಿದ ಸೂಕ್ತಗಳು ಕುರ್‌ಆನಿನ ಕೊನೆಯ ಸೂಕ್ತಗಳಾಗಿವೆಯೆಂದು ಉಲ್ಲೇಖಿಸಿದ್ದಾರೆ. 
(ಅಲ್‌ಬಕರ: 274 ಮತ್ತು 282) ನಸಾಈ, ಇಬ್ನು ಮರ್ದೂಯ, ಇಬ್ನು ಜರೀರ್‌ ಅವರು ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ರ ಇನ್ನೊಂದು ಹೇಳಿಕೆ 
ಯನ್ನು ಹೀಗೆ ಉದ್ಧರಿಸಿದ್ದಾರೆ. 43 ಪ್ರಿ ಹ ಗ Ly | 4251 (ಅಲ್‌ಬಕರ: 281) ಕೊನೆಯ ಸೂಕ್ತವಾಗಿದೆ. ಅಲ್‌ ಫಿರ್‌ಯಾಬಿಯವರು 
ತಮ್ಮ ತಪ್ಲೀರ್‌ನಲ್ಲಿ ಉದ್ದರಿಸಿರುವ ಇಬ್ನು ಅಬ್ಬಾಸ್‌ರ ಹೇಳಿಕೆಯಲ್ಲಿ ಹೆಚ್ಚುವರಿಯಾಗಿ ಈ ಸೂಕ್ತ ಪ್ರವಾದಿಯವರ ಮರಣಕ್ಕಿಂತ 81 ದಿವಸ 
ಮುಂಚೆ ಅವತ್ತೀರ್ಣಗೊಂಡಿತ್ತು. ಇಬ್ನು ಅಬೀ ಹಾಕಿಮ್‌ ಉಲ್ಲೇಖಿಸಿರುವ ಸಈದ್‌ ಬಿನ್‌ ಜುಬೈರ್‌ರ ಹೇಳಿಕೆಯಲ್ಲಿ ಈ ಸೂಕ್ತದ ಅವತರಣ 
ಮತ್ತು ಪ್ರವಾದಿಯವರ ನಿಧನದ ನಡುವೆ 9 ದಿವಸಗಳ ಅಂತರವಿತ್ತು. ಇಮಾಮ್‌ಅಹ್ಟದ್‌ರ ಮುಸ್ನದ್‌ನ ಹಾಗೂ ಇಮಾಮ್‌ ಹಾಕಿಮ್‌ರ 
ಮುಸ್ತದ್‌ರಕ್‌ನಲ್ಲಿ ಅತ್ತೌಬ ಅಧ್ಯಾಯದ 128, 129ನೇ ಸೂಕ್ತಗಳು ಕೊನೆಯದೆಂದು ಉಬೈ ಬಿನ್‌ ಕಅಬ್‌ರ ವರದಿಯಲ್ಲಿದೆ. 


ಕಾಂಡ - 30 


364 ತಪ್ಪೀಮುಲ್‌ ಕುರ್‌ಆನ್‌ 


ಮುಂದೆ ಹಾಜರಾಗಿ ಅವನು ನಿಮ್ಮೊಂದಿಗೆ ನಿಮ್ಮ ಕರ್ಮಗಳ ಬಗ್ಗೆ ವಿಚಾರಿಸುವವರೆಗೆ ನಿಮ್ಮ ರಕ್ತ ಮತ್ತು ನಿಮ್ಮ ಗೌರವ ಈ 
ದಿನ ಮತ್ತು ಈ ಸ್ಥಳದಂತೆ ಹರಾಮ್‌ ಆಗಿವೆ. ಕೇಳಿರಿ! ಈ ಮಾತನ್ನು ನಿಮ್ಮ ಹತ್ತಿರದಲ್ಲಿರುವವರು ದೂರದಲ್ಲಿರುವವರಿಗೆ 
ತಲುಪಿಸಿರಿ. ಕೇಳಿರಿ! ನಾನು ನಿಮಗೆ ತಲುಪಿಸಿರುವೆನಲ್ಲವೆ?'' ಅನಂತರ ನಾನು ಮದೀನಾಕ್ಕೆ ಮರಳಿ ಹೆಚ್ಚು ದಿನಗಳಾಗಿರಲಿಲ್ಲ. 
ಪ್ರವಾದಿ(ಸ) ಇಹಲೋಕ ತ್ಯಾಗ ಮಾಡಿದರು. 

ಇಬ್ನು ಅಬ್ಬಾಸ್‌ ಹೇಳುತ್ತಾರೆ: ಈ ಅಧ್ಯಾಯ ಅವಶ್ತೀರ್ಣಗೊಂಡಾಗ ಪ್ರವಾದಿ(ಸ) ಹೇಳಿದರು, "ನನಗೆ ನನ್ನ ಮರಣದ 
ವಾರ್ತೆಯನ್ನು ನೀಡಲಾಗಿದೆ. ನನ್ನ ಸಮಯ ಮುಗಿದು ಹೋಯಿತು.' (ಮಸ್ನದ್‌ ಅಹ್ಹದ್‌, ಇಬ್ನು ಜರೀರ್‌ ಇಬ್ನು ಮುಂದಿರ್‌, 
ಇಬ್ದು ಮರ್ದೂಯ) 


ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ರಿಂದ ವರದಿಯಾದ ಹದೀಸ್‌ಗಳಲ್ಲಿ ಈ ಅಧ್ಯಾಯ ಅವತೀರ್ಣಗೊಂಡಾಗ ಪ್ರವಾದಿ(ಸ) 
ತಾನು ಇಹಲೋಕದಿಂದ ನಿರ್ಗಮಿಸುವ ಸುದ್ಧಿಯನ್ನು ತನಗೆ ನೀಡಲಾಗಿದೆಯೆಂದು ಗ್ರಹಿಸಿಕೊಂಡರು. (ಮುಸ್ನದ್‌ ಅಹ್ಮದ್‌, 
ಇಬ್ದು ಜರೀರ್‌, ತಬ್ರಾನಿ, ನಸಾಈ, ಇಬ್ನು ಅಬೀ ಹಾತಿಮ್‌, ಇಬ್ನು ಮರ್ದೂಯ) 


ಉಮ್ಮಾಲ್‌ ಮುಆ್‌ಮಿನೀನ್‌ ಉಮ್ಮು ಹಬೀಬ ಹೇಳುತ್ತಾರೆ: ಈ ಅಧ್ಯಾಯ ಅವತೀರ್ಣಗೊಂಡಾಗ ಪ್ರವಾದಿ(ಸ) 
ಹೇಳಿದರು, "ಈ ವರ್ಷ ನಾನು ಮರಣ ಹೊಂದಲಿರುವೆನು.' ಈ ಮಾತನ್ನು ಕೇಳಿ ಫಾತಿಮಾ ಅಳತೊಡಗಿದರು. ಆಗ 
ಪ್ರವಾದಿ(ಸ) ಹೇಳಿದರು, "ನಮ್ಮ ಕುಟುಂಬದವರ ಪೈಕಿ ನೀನೇ ನನ್ನನ್ನು ಮೊತ್ತಮೊದಲು ಬಂದು ಸೇರುವೆ.' ಇದನ್ನು ಕೇಳಿ 
ಫಾತಿಮಾ ನಗೆ ಬೀರಿದರು. (ಇಬ್ನು ಅಬೀ ಹಾತಿಮ್‌, ಇಬ್ದು ಮರ್ದೂಯ) 

ಇದೇ ವಿಷಯದ ವರದಿಯನ್ನು ಇಬ್ನು ಅಬ್ಬಾಸ್‌ರಿಂದ ಬೈಹಕಿ ಉಲ್ಲೇಖಿಸಿರುವರು. 

ಇಬ್ನು ಅಬ್ಬಾಸ್‌ ಹೇಳುತ್ತಾರೆ: ಉಮರ್‌ರವರು(ರ) ಬದ್ರ್‌ ಯುದ್ಧದಲ್ಲಿ ಭಾಗವಹಿಸಿದ ದೊಡ್ಡ ದೊಡ್ಡ ಮಹನೀಯರ 
ಜೊತೆಯಲ್ಲಿ ನನ್ನನ್ನು ಅವರ ಸಭೆಗೆ ಕರೆಯುತ್ತಿದ್ದರು. ಇದು ಕೆಲವು ಹಿರಿಯರಿಗೆ ಅರೋಚಕವೆನಿಸಿತು ಅವರು ಹೇಳಿದರು, 
"ನಮ್ಮ ಪುತ್ರರೂ ಇವನಂತೆಯೇ ಇದ್ದಾರಲ್ಲವೇ। ಹಾಗಿರುವಾಗ ಇವನನ್ನು ಮಾತ್ರ ಸಭೆಗೆ ಕರೆಯುವುದೇಕೆ?' (ಇಮಾಮ್‌ 
ಬುಖಾರಿ ಮತ್ತು ಇಬ್ನು ಜರೀರ್‌ರವರು ಈ ಮಾತನ್ನು ಹೇಳಿದವರು ಅಬ್ದುರ್ರಹ್ಮಾನ್‌ ಬನ್‌ ಔಫ್‌ ಆಗಿದ್ದರೆಂದು ಸ್ಪಷ್ಟ 
ಪಡಿಸಿದ್ದಾರೆ.) ಉಮರ್‌(ರ) ಹೇಳಿದರು, "ಜ್ಞಾನದ ವಿಷಯದಲ್ಲಿ ಅವನ ಸ್ಥಾನವೇನೆಂದು ನಿಮಗೇನು ಗೊತ್ತು?' ಅನಂತರ 
ಒಂದು ದಿನ ಉಮರ್‌ರವರು(ರ) ಬದ್ರ್‌ನ ಮಹನೀಯರನ್ನು ತಮ್ಮ ಸಭೆಗೆ ಕರೆದರು. ಅವರೊಂದಿಗೆ ನನ್ನನ್ನೂ ಆಹ್ವಾನಿಸಿದರು. 
ಇದು ನನ್ನನ್ನು ಈ ಸಭೆಗೆ ಏಕೆ ಕರೆಯಾಲಾಯಿತೆಂದು ತೋರ್ಪಡಿಸಲಿಕ್ಕಾಗಿ ನನ್ನನ್ನು ಕರೆಯಲಾಗಿದೆಯೆಂದು ನಾನು ಗ್ರಹಿಸಿದೆ. 
ಮಾತಿನ ನಡುವೆ ಉಮರ್‌ರು ಬದ್ರ್‌ನ ಮಹನೀಯರೊಂದಿಗೆ ಹಸ; dh ಪಯ 4 ೪5) ನ ಕುರಿತು ನೀವೇನು ಹೇಳುತ್ತೀರೆಂದು 
ಕೇಳಿದರು. ಕೆಲವರು ಹೇಳಿದರು, "ಅದರಲ್ಲಿ ನಮಗೆ ಅಲ್ಲಾಹನ ಸಹಾಯದಿಂದ ವಿಜಯ ಪ್ರಾಪ್ತಿಯಾದಾಗ ಅವನನ್ನು ಸ್ತುತಿಸ 
ಬೇಕು. ಅವನಲ್ಲಿ ಕ್ಷಮ ಯಾಚಿಸಬೇಕೆಂದು ಆದೇಶಿಸಲಾಗಿದೆ.' ಇನ್ನು ಕೆಲವರು ಹೇಳಿದರು, "ಅದರ ಅರ್ಥ ನಗರಗಳು ಮತ್ತು 
ಕೋಟೆ ಕೊತ್ತಳಗಳ ವಿಜಯವಾಗಿದೆ.' ಕೆಲವರು ಮೌನವಾಗಿದ್ದರು. ಕೊನೆಗೆ ಉಮರ್‌ರು ನನ್ನೊಡನೆ, 'ಇಬ್ನು ಅಬ್ಬಾಸ್‌! ನೀನೂ 
ಹಾಗೆಯೇ ಹೇಳುವೆಯಾ?' ಎಂದು ಕೇಳಿದರು. ನಾನೂ ಅಲ್ಲವೆಂದೆ. "ಹಾಗಾದರೆ ನೀನೇನು ಹೇಳುವೆ' ಎಂದು ಕೇಳಿದರು. 
ನಾನು ಹೇಳಿದೆ, "ಅದು ಪ್ರವಾದಿಯವರ ಅಂತ್ಯವಾಗಿದೆ. ಅದರಲ್ಲಿ ಪ್ರವಾದಿಯವರಿಗೆ ಅಲ್ಲಾಹನ ಸಹಾಯದಿಂದ ವಿಜಯ 
ಪ್ರಾಪ್ತಿಯಾದಾಗ ಎಂದಿರುವುದು ಪ್ರವಾದಿಯವರ ಜೀವನ ಕಾಲ ಪೂರ್ಣಗೊಂಡಿದೆಯೆಂಬುದರ ಸಂಕೇತವಾಗಿದೆ. ಇನ್ನು 
ಅವರು ಅಲ್ಲಾಹನನ್ನು ಸ್ತುತಿಸಬೇಕು ಮತ್ತು ಕ್ಷಮೆಯಾಚನೆ ಮಾಡುತ್ತಿರಬೇಕು ಎಂದಾಗಿದೆ.' ಆಗ ಉಮರ್‌ ಹೇಳಿದರು, "ನೀನು 
ಹೇಳಿದುದಕ್ಕಿಂತ ಹೆಚ್ಚೇನೂ ನನಗೂ ತಿಳಿದಿಲ್ಲ' ಒಂದು ವರದಿಯಲ್ಲಿ ಹೆಚ್ಚುವರಿಯಾಗಿ ಹೀಗಿದೆ: ಉಮರ್‌ರು ಬದ್ರ್‌ನ 
ಮಹನೀಯರೊಂದಿಗೆ ಹೇಳಿದರು, “ಈ ಹುಡುಗನನ್ನು ಈ ಸಭೆಗೆ ಆಹ್ವಾನಿಸಿರುವ ಕಾರಣವನ್ನು ನೀವೇ ಕಂಡಿರಿ. ಹಾಗಿರುವಾಗ 
ನೀವು ನನ್ನ ಮೇಲೆ ಏಕೆ ರೇಗಾಡುತ್ತೀರಿ.' (ಬುಖಾರಿ, ಮುಸ್ನದ್‌ ಅಹ್ಮದ್‌, ತಿರ್ಮದಿ, ಇಬ್ನು ಜರೀರ್‌, ಇಬ್ನು ಮರ್ದೂಯ, 
ಬಗವಿ, ಬೈಹಕಿ, ಇಬ್ದು ಮುಂದಿರ್‌) 


ಕಾಂಡ - 30 


110. ಅನ್ನಸ್ಟ್‌ 365 


ಚರ್ಚಾ ವಿಷಯ 

ಮೇಲೆ ಹೇಳಿದ ವರದಿಗಳಿಂದ ತಿಳಿದು ಬರುವಂತೆ, ಈ ಅಧ್ಯಾಯದಲ್ಲಿ ಅಲ್ಲಾಹನು ಪ್ರವಾದಿಯವರಿಗೆ, ಅರೇಬಿಯದಲ್ಲಿ 
ಇಸ್ಲಾಮ್‌ ಪೂರ್ಣಗೊಂಡು ಜನರು ತಂಡೋಪತಂಡಗಳಾಗಿ ಇಸ್ಲಾಮಿನಲ್ಲಿ ಪ್ರವೇಶಿಸ ತೋಡಗಿದಾಗ, ನಿಮ್ಮನ್ನು ಈ ಲೋಕಕ್ಕೆ 
ಕಳಿಸಲಾಗಿರುವ ಕೆಲಸವು ಪೂರ್ಣಗೊಂಡಿತು ಎಂದು ತಿಳಿಸುತ್ತಿದ್ದಾನೆ. ಅನಂತರ ಅವರಿಗೆ ಹೀಗೆ ಆದೇಶಿಸುತ್ತಾನೆ- ನೀವು 
ಅಲ್ಲಾಹನ ಅನುಗ್ರಹದಿಂದ ಇಷ್ಟು ದೊಡ್ಡ ಕಾರ್ಯದಲ್ಲಿ ಯಶಸ್ವಿಯಾದ ಕಾರಣ ಅವನನ್ನು ಸ್ತುತಿಸಿರಿ ಮತ್ತು ಪ್ರಕೀರ್ಶಿಸಿರಿ, 
ಹಾಗೂ ಈ ಕಾರ್ಯದ ನಿರ್ವಹಣೆಯಲ್ಲಿ ನಿಮ್ಮಿಂದೇನಾದರೂ ಪ್ರಮಾದ ಅಥವಾ ಕುಂದು ಕೊರತೆಗಳುಂಟಾಗಿದ್ದಲ್ಲಿ ಅದಕ್ಕಾಗಿ 
ಕ್ಷಮಿಸುವಂತೆ ಅವನಲ್ಲಿ ಪ್ರಾರ್ಥಿಸಿರಿ. ಇಲ್ಲಿ ಮಾನವನು ಆಲೋಚಿಸಿದರೆ, ಓರ್ವ ಪ್ರವಾದಿ ಮತ್ತು ಓರ್ವ ಸಾಮಾನ್ಯ ನೇತಾರನ 
ಮಧ್ಯೆ ಎಷ್ಟು ದೊಡ್ಡ ವ್ಯತ್ಯಾಸವಿದೆಯೆಂದು ಕಾಣಬಲ್ಲನು. ಯಾವನೇ ಲೌಕಿಕ ನಾಯಕನಿಗೆ ತಾನು ಹುಟ್ಟು ಹಾಕಿರುವ ಕ್ರಾಂತಿ 
ಯಲ್ಲಿ ಯಶಸ್ಸು ಸಿಗುವುದಾದರೆ ಇದು ಸಂಭ್ರಮಾಚರಣೆ ಮತ್ತು ತನ್ನ ನಾಯಕತ್ವದ ಬಗ್ಗೆ ಅಭಿಮಾನ ಪಡುವ ಸಂದರ್ಭವಾಗಿರುತ್ತದೆ. 
ಆದರೆ ಇಲ್ಲಿ ನಾವು ಅಲ್ಲಾಹನ ಪ್ರವಾದಿಯನ್ನು ನೋಡುತ್ತೇವೆ. 23 ವರ್ಷಗಳ ಸಂಕ್ಷಿಪ್ತ ಕಾಲಾವಧಿಯಲ್ಲಿ ಇಡೀ ಒಂದು 
ಜನತೆಯ ವಿಶ್ವಾಸ, ವಿಚಾರಗಳು, ಅಭ್ಯಾಸಗಳು, ಚಾರಿತ್ರ್ಯ, ನಾಗರಿಕತೆ, ಸಂಸ್ಕೃತಿ, ಆರ್ಥಿಕತೆ, ರಾಜಕೀಯ ಮತ್ತು ಯುದ್ಧ 
ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸಿ ಬಿಡುತ್ತಾರೆ; ಅಜ್ಞಾನ-ಅಂಧಕಾರದಲ್ಲಿ ಮುಳುಗಿದ್ದ ಜನ ಸಮುದಾಯವನ್ನು 
ಮೇಲೆತ್ತಿ, ಲೋಕವನ್ನು ನಿಯಂತ್ರಿಸುವಷ್ಟು ಮತ್ತು ಜಾಗತಿಕ ಜನ ಸಮುದಾಯಗಳ ನಾಯಕತ್ವವನ್ನು ವಹಿಸುವಷ್ಟು ಶಕ್ತರನ್ನಾಗಿ 
ಮಾಡುತ್ತಾರೆ. ಆದರೆ ಇಷ್ಟು ದೊಡ್ಡ ಕ್ರಾಂತಿಯನ್ನು ಅವರ ಕೈಯಲ್ಲೇ ಮಾಡಿದ ಬಳಿಕ ಅದನ್ನು ಸಂಭ್ರಮಾಚರಣೆಯ ಬದಲು 
ಅಲ್ಲಾಹನ ಸ್ತುತಿ ಮತ್ತು ಪ್ರಕೀರ್ತನೆ ಮಾಡಲು ಹಾಗೂ ಅವನಿಂದ ಕ್ಷಮಿಸುವಂತೆ ಪ್ರಾರ್ಥಿಸಲು ಆಜ್ಞಾಪಿಸಲಾಗುತ್ತದೆ. ಅವರು 
ಅದನ್ನು ಬಹಳ ವಿನಯದೊಂದಿಗೆ ಪಾಲಿಸುವುದರಲ್ಲಿ ತಲ್ಲೀನರಾಗುತ್ತಾರೆ. 

ಆಯಿಶಾ(ರ) ಹೇಳುತ್ತಾರೆ: ಪ್ರವಾದಿ(ಸ) ತಮ್ಮ ಮರಣಕ್ಕಿಂತ ಮುಂಚೆ ಈ ರೀತಿ ಪದೇ ಪದೇ ಪಠಿಸುತಿದ್ದರು, 
ಸೈಫಿ ಹಗ 54 ಸಭ 34 ಭ (ಕೆಲವು ವರದಿಗಳಲ್ಲಿ ಈ ಪ್ರತಿ) ಹೊ ಬ್ಯ) ಪ ನವರ 
ಎಂಬ ಪದಗಳಿವೆ). ನಾನು ಕೇಳಿದೆ-ಅಲ್ಲಾಹನ ಸಂದೇಶವಾಹಕರೇ! ತಾವು ಈಗ ಪಠಿಸಲಾರಂಭಿಸಿರುವ ವಚನಗಳು ಏನು? 
ಪ್ರವಾದಿ(ಸ) ಹೇಳಿದರು-ನನಗಾಗಿ ಒಂದು ಸಂಕೇತವನ್ನು ನಿಶ್ಚಯಿಸಲಾಗಿದೆ. ಅದನ್ನು ನೋಡಿದರೆ ಈ ಪದಗಳು ಹೇಳಬೇಕಾಗಿದೆ. 
ಅದುವೇ ei ಪ (ಶ್ರ (ಮುಸ್ನದ್‌ ಅಹ್ಮದ್‌, ಮುಸ್ಲಿಮ್‌, ಇಬ್ನು ಜರೀರ್‌, ಇಬ್ನು ಮುಂದಿರ್‌, ಇಬ್ನು 
ಮರ್ದೂಯ) ಇಂತಹದೇ ಕೆಲವು ವರದಿಗಳಲ್ಲಿ ಆಯಿಶಾ(ರ) ಹೇಳುತ್ತಾರೆ: ಪ್ರವಾದಿಯವರು ರುಕೂಲ್‌ ಮತ್ತು ಸುಜೂದ್‌ಗಳಲ್ಲಿ 
ಟೆ 0 5, ನಿ ಎಂಬ ಪದಗಳನ್ನು ಅಧಿಕಾಧಿಕ ಪರಿಸುತ್ತಿದ್ದರು. ಇದು ಕುರ್‌ಆನಿನ (ಅರ್ಥಾತ್‌ 


ಅನ್ನಸ್ರ್‌ ಅಧ್ಯಾಯ) ಕುರಿತು ಪ್ರವಾದಿಯವರು ನೀಡಿದ ವಿವರಣೆಯಾಗಿತ್ತು. (ಬುಖಾರಿ, ಮುಸ್ಲಿಮ್‌, ಅಬೂದಾವೂದ್‌, 
ನಸಾಈ, ಇಬ್ನುಮಾಜ, ಇಬ್ದುಜರೀರ್‌) 

ಉಮ್ಮು ಸಲಮ(ರ) ಹೇಳುತ್ತಾರೆ: ಪ್ರವಾದಿಯವರ ಕೊನೆಗಾಲದಲ್ಲಿ ಅವರ ಬಾಯಲ್ಲಿ ಏಳುವಾಗಲೂ, ಕೂರುವಾಗಲೂ, 
ಬರುವಾಗಲೂ, ಹೋಗುವಾಗಲೂ ಈ ಪದಗಳಿರುತ್ತಿದ್ದವು ೨ ಖೆ 5 ಒಂದು ದಿನ ನಾನು ಕೇಳಿಯೇ ಬಿಟ್ಟೆ. 
ಅಲ್ಲಾಹನ ಸಂದೇಶವಾಹಕರೇ। ತಾವು ಈ ಸ್ತುತಿಯನ್ನು ಇಷ್ಟು ಹೆಚ್ಚು ಮಾಡುತ್ತಾ ಇರುವುದೇಕೆ? ಪ್ರವಾದಿ(ಸ) ಹೇಳಿದರು: 
ನನಗೆ ಅದನ್ನು ಆದೇಶಿಸಲಾಗಿದೆ. ತರುವಾಯ ಅವರು ಈ ಅಧ್ಯಾಯವನ್ನು ಪಠಿಸಿದರು. ( ಇಬ್ನು ಜರೀರ್‌) 

ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌ರಿಂದ ವರದಿ: ಈ ಅಧ್ಯಾಯ ಅವತೀರ್ಣಗೊಂಡಾಗ ಪ್ರವಾದಿ(ಸ) ಈ ಪದಗಳನ್ನು ಅಧಿಕಾಧಿಕ 
ಪಠಿಸುತ್ತಿದ್ದರು. sh SIS ಜಬ ಜಟ ಲ್ಸ ಟು Sie 
(ಇಬ್ನು ಜರೀರ್‌, ಮುಸ್ನದ್‌ ಅಹ್ಟದ್‌, ಇಬ್ನು ಅಬೀ ಹಾತಿಮ್‌) 

ಇಬ್ನು ಅಬ್ಬಾಸ್‌ ಹೇಳುತ್ತಾರೆ: ಈ ಅಧ್ಯಾಯ ಅವತೀರ್ಣಗೊಂಡ ಬಳಿಕ ಪ್ರವಾದಿಯವರು ಪರಲೋಕಕ್ಕಾಗಿ, ಹಿಂದೆಂದೂ 
ಪರಿಶ್ರಮ ಪಡದಷ್ಟು ಸಿದ್ಧತೆ ನಡೆಸುವುದರಲ್ಲಿನಿರತರಾದರು. (ನಸಾಈ, ತಬ್ರಾನಿ, ಇಬ್ನು ಅಬೀ ಹಾತಿಮ್‌, ಇಬ್ದು ಮರ್ದೂಯ) 


ಕಾಂಡ - 39 


ಸ್ರ 


110. ಅನ್ನಸ್ರ್‌ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು: 3 ರುಕೂಚ್‌: 1 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


ORS SEL GE 46೫೬ ಬ Ik 


್ರ ಷ್ಟ LEE A ್ಸಫ್ಸಫ ಟ ಫಲ ಸ ಲ 311 
ಕ OBS 6/6 ಲ್ಯ ಸಿಥತಿ 


(1-3) ಅಲ್ಲಾಹನ ಸಹಾಯ ಬಂದು ಬಿಟ್ಟಾಗ ಮತ್ತು ವಿಜಯ ಪ್ರಾಪ್ರವಾದಾಗ" ಮತ್ತು (ಸಂದೇಶವಾಹಕರೇ) 
ಜನರು ತಂಡೋಪತಂಡವಾಗಿ ಅಲ್ಲಾಹನ ಧರ್ಮದಲ್ಲಿ ಪ್ರವೇಶಿಸುತ್ತಿರುವುದನ್ನು ನೀವು ಕಂಡಾಗ ನಿಮ್ಮ ಪ್ರಭುವಿನ 
ಪ್ರಶಂಸೆಯೊಂದಿಗೆ ಅವನ ಕೀರ್ತನೆ ಮಾಡಿರಿ' ಮತ್ತು ಅವನೊಡನೆ ಕ್ಷಮೆ ಯಾಚಿಸಿರಿ.* ನಿಸ್ಸಂದೇಹವಾಗಿಯೂ ಅವನು 
ಅತ್ಯಧಿಕ ಪಶ್ಚಾತ್ತಾಪ ಸ್ವೀಕರಿಸುವವನಾಗಿರುತ್ತಾನೆ. 


1. ವಿಜಯವೆಂದರೆ ಯಾವುದೋ ಯುದ್ಧದಲ್ಲಿ ವಿಜಯವಲ್ಲ, ದೇಶದಲ್ಲಿ ಯಾವುದೇ ಶಕ್ತಿಗೆ ಇಸ್ಲಾಮಿನೊಂದಿಗೆ ಸಂಘರ್ಷಿಸುವ 
ಶಕ್ತಿ ಉಳಿಯದಂತಹ ಹಾಗೂ ಅರೇಬಿಯಾದಲ್ಲಿ ಇನ್ನು ಇದೇ ಧರ್ಮವು ಪ್ರಾಬಲ್ಯ ಪಡೆದಿರುವುದು ಸ್ಪಷ್ಟವಾಗುವಂತಹ ನಿರ್ಣಾಯಕ 
ವಿಜಯವಾಗಿದೆ. ಕೆಲವು ವ್ಯಾಖ್ಯಾನಕಾರರು ಇದು ಮಕ್ಕಾ ವಿಜಯವೆಂದು ಅರ್ಥೈಸಿದ್ದಾ ರೆ. ಆದರೆ ಮಕ್ಕಾ ವಿಜಯವು ಹಿ.ಶ 8ರಲ್ಲಾಯಿತು. 
ಈ ಅಧ್ಯಾಯವು, ನಾವು ಮುನ್ನುಡಿಯಲ್ಲಿ ಬರೆದಿರುವ ಅಬ್ದುಲ್ಲಾ ಬಿನ್‌ ಉಮರ್‌ ಮತ್ತು ಸರ್ರಾ ಬಿಂತಿ ನಬ್‌ಹಾನ್‌ರ ವರದಿಗಳ ಪ್ರಕಾರ, 
ಹಿ.ಶ.10ರಲ್ಲಿ ಅವತೀರ್ಣಗೊಂಡಿತು. ಅಲ್ಲದೆ ಇದು ಕುರ್‌ಆನಿನ ಕೊನೆಯ ಅಧ್ಯಾಯವೆಂಬ ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ರ ವರದಿಯು 
ಪ್ಯೂ ವ್ಯಾಖ್ಯಾನಕ್ಕೆ ವಿರುದ್ಧವಾಗುತ್ತದೆ. ಏಕೆಂದರೆ ವಿಜಯವೆಂದರೆ ಮಕ್ಕಾ ವಿಜಯವಾಗಿದ್ದರೆ ಇಡೀ ಅತ್ತೌಬ ಅಧ್ಯಾಯವು ಅದರ ನಂತರ 
ಅವತೀರ್ಣಗೊಂಡಿತು. ಹಾಗಿರುವಾಗ ಇದು ಕೊನೆಯದಾಗುವುದಾದರೂ ಹೇಗೆ? ಮಕ್ಕಾ ವಿಜಯವು ನಿರ್ಣಾಯಕವಾಗಿದ್ದು ಅದು 
ಅರೇಬಿಯಾದ ಬಹು ದೇವಾರಾಧಕರ ಧೈರ್ಯಗೆಡಿಸಿತ್ತು ಎಂಬುದು ನಿಸ್ಸಂಶಯ. ಆದರೆ ಅದರ ಬಳಿಕವೂ ಅವರಲ್ಲಿ ಸಾಕಷ್ಟು ಜೀವಂತಿಕೆ 
ಉಳಿದಿತ್ತು. ತಾಯಿಫ್‌ ಮತ್ತು ಹುನೈನ್‌ ಯುದ್ಧಗಳು ಅದರ ನಂತರವೇ ನಡೆದಿತ್ತು. ಅರೇಬಿಯಾದಲ್ಲಿ ಇಸ್ಲಾಮ್‌ ಸಂಪೂರ್ಣ ಪ್ರಾಬಲ್ಯ 
ಪಡೆಯಲು ಕನಿಷ್ಠ ಎರಡು ವರ್ಷಗಳು ತಗಲಿದುವು. 

2. ಅಂದರೆ ಒಬ್ಬೊಬ್ಬರು, ಇಬ್ಬಿಬ್ಬರಂತೆ ಇಸ್ಲಾಮಿನಲ್ಲಿ ಪ್ರವೇಶಿಸಿದ್ದ ಕಾಲ ಕಳೆದು, ಇಡೀ ಇಡೀ ಗೋತ್ರಗಳು ಮತ್ತು ದೊಡ್ಡ ದೊಡ್ಡ 
ಪ್ರದೇಶಗಳ ನಿವಾಸಿಗಳು ಯಾವುದೇ ಯುದ್ಧ ಮತ್ತು ಪ್ರತಿಭಟನೆಯಿಲ್ಲದೆ ಸ್ವಯಂ ಇಸ್ಲಾಮಿನಲ್ಲಿ 'ಪ್ರವೇಶಿಸುವಂತಥ ಸಮಯ ಬಂದಾಗ. 
ಈ ಪರಿಸ್ಥಿತಿಯು ಹಿ.ಶ. 9ರಲ್ಲಿ ಆರಂಭಗೊಂಡಿತು. ಅದರಿಂದಾಗಿ ಅ ವರ್ಷವನ್ನು ೨31 ಆ "ತಂಡಗಳ ವರ್ಷ'ವೆನ್ನಲಾಗುತ್ತದೆ. 
ಅರೇಬಿಯಾದ ನಾನಾ ಭಾಗಗಳಿಂದ ಜನರು ತಂಡೋಪತಂಡಗಳಾಗಿ ಪ್ರವಾದಿ (ಸ) ಅವರ ಬಳಿಗೆ ಬಂದು ಇಸ್ಲಾಮ್‌ ಸ್ಟೀಕಾರ ಮಾಡಿ 
ಅವರ ಕೈಯಲ್ಲಿ ಅನುಸರಣೆಯ ಕರಾರನ್ನು ಮಾಡ ತೊಡಗಿದರು. ಹಿ.ಶ. 10ರಲ್ಲಿ ಪ್ರವಾದಿಯವರು ಅಂತಿಮ ಹಜ್ಜ್‌ ಯಾತ್ರೆ ಕೈಗೊಂಡಾಗ 
ಇಡೀ ಅರೇಬಿಯಾ ದೇಶವು ಇಸ್ಲಾಮಿನ ಅಧೀನಕ್ಕೆ ಬಂದಿತ್ತು. ಯಾವೊಬ್ಬ ಮುಶ್ರಿಕನೂ ಬಾಕಿ ಉಳಿದಿರಲಿಲ್ಲ. 


ಕಾಂಡ - 30 


110. ಅನ್ನಸ್ರ್‌ 367 


3. A "ಹಮ್ಮ್‌' ಎಂದರೆ ಅಲ್ಲಾಹನನ್ನು ಪ್ರಶಂಸಿಸುವುದೂ ಆಗಿದೆ. ಅವನಿಗೆ ಕೃತಜ್ಞತೆ ಸಲ್ಲಿಸುವುದೂ ಆಗಿದೆ. 'ತಸ್ಟೀಹ್‌' 
ಅಂದರೆ ಅಲ್ಲಾಹನನ್ನು ಎಲ್ಲ ವಿಧದಿಂದಲೂ ಪಾವನ ಮತ್ತು ಉನ್ನತನೆಂದು ಭಾವಿಸುವುದಾಗಿದೆ. ಈ ಸಂದರ್ಭದಲ್ಲಿ ನಿಮ್ಮ ಪ್ರಭುವಿನ 
ಮಹಿಮೆಯ ಈ ಚಮತ್ಕಾರವನ್ನು ನೋಡಿದಾಗ ಅವನ ಪ್ರಶಂಸೆಯೊಂದಿಗೆ ಅವನನ್ನು ಸ್ತುತಿಸಿ ಎಂದು ಹೇಳಿರುವುದು ಹಮ್ಮ್‌ನ ಅರ್ಥ 
ಈ ಮಹಾನ್‌ ಯಶಸ್ಸಿನ ಕುರಿತು ನಿಮ್ಮ ಮನದಾಳದಲ್ಲೂ ಇದು ನಿಮ್ಮ ಪ್ರಯತ್ನದ ಫಲವಾಗಿದೆಯೆಂಬ ಭಾವನೆ ಬರಬಾರದು. ಅದನ್ನು 
ಪೂರ್ಣವಾಗಿ ಅಲ್ಲಾಹನ ಅನುಗ್ರಹೆವೆಂದು ಭಾವಿಸಿ ಅವನಿಗೆ ಕೃತಜ್ಞತೆ ಸಲ್ಲಿಸಿರಿ. ಈ ಯಶಸ್ಸಿನ ಸಂಪೂರ್ಣ ಪ್ರಶಂಸೆಯು ಅಲ್ಲಾಹನಿಗೆ 
ತಲಪುತ್ತದೆಂಬುದನ್ನು ಮಾತಿನಿಂದಲೂ ಹೃದಯದಿಂದಲೂ ಒಪ್ಪಿಕೊಳ್ಳಿರಿ-ಎಂದಾಗಿದೆ. ಹ್ರಾಂ “ತಸ್ಟೀಹ್‌' ಎಂದರೆ ಅಲ್ಲಾಹನ 
ನಾಮೋತ್ತುಂಗತೆಗೆ ನಿಮ್ಮ ಯಾವುದೇ ಪ್ರಯತ್ನದ ಅಗತ್ಯವಿದೆ ಅಥವಾ ಅದನ್ನು ಅವಲಂಬಿಸಿದೆ ಎಂಬುದರಿಂದ ಅಲ್ಲಾಹನು ಪಾವನನು 
ಮತ್ತು ಉನ್ನತನು ಎಂದು ಪರಿಗಣಿಸಿರಿ ಎಂದಾಗಿದೆ. ಇದಕ್ಕೆ ವ್ಯತಿರಿಕ್ತವಾಗಿ, ನಿಮ್ಮ ಮನಸ್ಸಿನಲ್ಲಿ ಪ್ರಯತ್ನ-ಪರಿಶ್ರಮಗಳ ಯಶಸ್ಸು ಅಲ್ಲಾಹನ 
ಸಹಾಯ ಮತ್ತು ಬೆಂಬಲವನ್ನು ಅವಲಂಬಿಸಿತ್ತು. ಅವನು ಯಾವ ದಾಸನಿಂದ ಬಯಸುತ್ತಾನೋ ಅವನಿಂದ ತನ್ನ ಕೆಲಸ ಮಾಡಿಸುತ್ತಾನೆ. 
ಅವನು ನಿಮ್ಮಿಂದ ಈ ಕೆಲಸ ಮಾಡಿಸಿರುವುದು ಮತ್ತು ನಿಮ್ಮ ಕೈಯಲ್ಲಿ ಧರ್ಮವನ್ನು ಪ್ರಬಲಗೊಳಿಸಿರುವುದು ಅವನ ಬಹುದೊಡ್ಡ 
ಔದಾರ್ಯವಾಗಿದೆ ಎಂಬ ದೃಢವಾದ ನಂಬಿಕೆ ರೂಢ ಮೂಲವಾಗಿರಬೇಕು. ಇದಲ್ಲದೆ ಜಿ “ತಸ್ಟೀಹ್‌' ಅಥವಾ dh 56 
"ಸುಬ್‌ಹಾನಲ್ಲಾಹ್‌ ' ಎಂದು ಹೇಳುವುದರಲ್ಲಿ ಒಂದು ಮುಖ ಅಚ್ಚರಿಯದ್ದೂಇದೆ. ಯಾವುದಾದರೊಂದು ಅದ್ಭುತ ಘಟನೆ ಸಂಭವಿಸಿದಾಗ 
ಮನುಷ್ಯ 4 6 ಸುಬ್‌ಹಾನಲ್ಲಾಣ್‌' ಎಂದು ಹೇಳುತ್ತಾನೆ. ಇದರ ಅರ್ಥ ಅಲ್ಲಾಹನ ಮಹಿಮೆಯಿಂದಲೇ ಇಂತಹ ಅದ್ಭುತ ಘಟನೆ 
ಸಂಭವಿಸಿದೆ, ಅನ್ಯಥಾ ಲೋಕದ ಯಾವ ಶಕ್ತಿಯಿಂದಲೂ ಇಂತಹ ಚಮತ್ಕಾರ ನಡೆಯುವುದು ಸಾಧ್ಯವಿರಲಿಲ್ಲ ಎಂದಾಗಿದೆ. 

4. ಅಂದರೆ ನಿಮ್ಮ ಪ್ರಭುವಿನೊಂದಿಗೆ ನಿಮಗೆ ವಹಿಸಿಕೊಡಲಾಗಿದ್ದ ಸೇವೆಯನ್ನು ನಿರ್ವಹಿಸುವುದರಲ್ಲಿ ನಿಮ್ಮಿಂದ ಪ್ರಮಾದಗಳು 
ಮತ್ತು ದೌರ್ಬಲ್ಯಗಳನ್ನು ಅವನು ಕಡೆಗಣಿಸಿ ಕ್ಷಮಿಸಲಿ ಎಂದು ಪ್ರಾರ್ಥಿಸಿರಿ. ಇಸ್ಲಾಮ್‌ನಲ್ಲಿ ಮನುಷ್ಯನಿಗೆ ಕಲಿಸಲಾಗಿರುವ ಶಿಷ್ಟಾಚಾರವು 
ಇದೇ ಆಗಿದೆ. ಒಬ್ಬ ಮನುಷ್ಯನು ಅಲ್ಲಾಹನ ಧರ್ಮಕ್ಕಾಗಿ ಎಷ್ಟೇ ದೊಡ್ಡ ಸೇವೆ ಸಲ್ಲಿಸಿರಲಿ, ಅವನ ಮಾರ್ಗದಲ್ಲಿ ಎಂತೆಂತಹ ತ್ಯಾಗ 
ಬಲಿದಾನಗಳನ್ನು ಅರ್ಪಿಸಿರಲಿ, ಅವನ ದಾಸ್ಯ ಆರಾಧನೆಯಲ್ಲಿ ಎಷ್ಟೇ ಪರಿಶ್ರಮಿಸಿರಲಿ, ಅವನ ಮನಸ್ಸಿನಲ್ಲಿ ಎಂದೂ ನನ್ನ ಮೇಲಿದ್ದ ತನ್ನ 
ಪ್ರಭುವಿನ ಹಕ್ಕುಗಳನ್ನು ಸಂಪೂರ್ಣವಾಗಿ ನೆರೆವೇರಿಸಿದ್ದೇನೆ ಎಂಬ ಭಾವನೆ ಕಿಂಚಿತ್ತೂ ಇರಬಾರದು. ಬದಲಾಗಿ ಅವನು ಯಾವಾಗಲೂ 
ಏನೆಲ್ಲನಾನು ಮಾಡಬೇಕಿತ್ತೋ, ಅದನ್ನು ನನ್ನಿಂದ ಮಾಡಲಾಗಿದೆ ಎಂದು ಭಾವಿಸಬೇಕು. ಅವನು ಅಲ್ಲಾಹನೊಂದಿಗೆ, ಅವನ ಹಕ್ಕುಗಳನ್ನು 
ಈಡೇರಿಸುವುದರಲ್ಲಿ ತನ್ನಿಂದ ಸಂಭವಿಸಿದ್ದ ಪ್ರಮಾದಗಳಿಗಾಗಿ, ತನ್ನನ್ನು ಕೃಮಿಸಿ ತನ್ನ ಕಿಂಚಿತ್‌ ಸೇವೆಯನ್ನು ಸ್ವೀಕರಿಸಬೇಕೆಂದು 
ಪ್ರಾರ್ಥಿಸಬೇಕಾಗಿದೆ. ಈ ಶಿಷ್ಟಾಚಾರವನ್ನು ಪ್ರವಾದಿಯವರಿಗೆ ಕಲಿಸಲಾಗಿರುವಾಗ ಮತ್ತು ಅವರಿಗಿಂತ ಹೆಚ್ಚು ಅಲ್ಲಾಹನ ಮಾರ್ಗದಲ್ಲಿ 
ಪರಿಶ್ರಮಿಸಬಲ್ಲ ಯಾರನ್ನು ಕಲ್ಪಿಸಲು ಸಾಧ್ಯವಿಲ್ಲದಿರುವಾಗ, ತನ್ನ ಕರ್ಮಗಳನ್ನು ದೊಡ್ಡದೆಂದು ಭಾವಿಸಿ ತನ್ನ ಮೇಲಿದ್ದ ಅಲ್ಲಾಹನ ಹಕ್ಕನ್ನು 
ತಾನು ಪೂರೈಸಿದ್ದೇನೆಂಬ ಗುಂಗಿನಲ್ಲಿ ರುವುದು ಇತರರಿಗೆ ಭೂಷಣವಾಗುವುದು ಹೇಗೆ? ಆಲ್ಲಾಹನ ಹಕ್ಕಂತೂ ಯಾವನೇ ದಾಸನು 
ಪೂರೈಸುವುದಕ್ಕೆಂತ ಅತ್ಯುನ್ನತವಾದುದಾಗಿದೆ. 

ಆಲ್ಲಾಹನ ಈ ಆದೇಶವು ಮುಸಲ್ಮಾನರಿಗೆ ಸದಾಕಾಲಕ್ಕೆ ಹೀಗೆ ಪಾಠ ಹೇಳುತ್ತದೆ-ತನ್ನ ಯಾವುದೇ ಆರಾಧನೆ-ಉಪಾಸನೆ, ಧರ್ಮದ 
ಯಾವುದೇ ಸೇವೆಯನ್ನು ದೊಡ್ಡ ವಿಷಯವೆಂದು ಭಾವಿಸಬಾರದು. ತನ್ನ ಪ್ರಾಣವನ್ನೇ ಅಲ್ಲಾಹನ ಮಾರ್ಗದಲ್ಲಿ ಬಲಿ ನೀಡಿದ ಬಳಿಕವೂ 
ಅವನದೇ ಹಕ್ಕು ಪೂರೈಸಲಾಗಲಿಲ್ಲವಲ್ಲಎಂದೇ ಭಾವಿಸಬೇಕು. ಅದೇ ರೀತಿ ಎಂದಾದರೂ ವಿಜಯ ದೊರತರೆ ಅದನ್ನು ತನ್ನ ಸಾಮರ್ಥ್ಯದ 
ಫಲವೆಂದು ಭಾವಿಸದೆ ಅಲ್ಲಾಹನ ಅನುಗ್ರಹದ ಫಲವೆಂದೇ ಭಾವಿಸಬೆಕು. ಅದರ ಬಗ್ಗೆ ಅಹಂಕಾರ-ದುರಭಿಮಾನ ಪಡದೆ ತನ್ನ ಪ್ರಭುವಿನ 
ಮುಂದೆ ಅತ್ಯಂತ ವಿನಯದೊಂದಿಗೆ ಬಾಗಿ ಆತನ ಸ್ತುತಿ-ಸ್ತೋತ್ರ ಹಾಗೂ ತೌಬಾ-ಇಸ್ತಿಗ್ಬಾರ್‌ (ಪಶ್ಚಾತ್ತಾಪ, ಕ್ಷಮಾಯಾಚನೆ) ಮಾಡುತ್ತಿರಬೇಕು. 


ಹ ಬ 


ಕಾಂಡ - 30 


111. ಅಲ್ಲಹಬ್‌ 


ಹೆಸರು 

ಪ್ರಥಮ ಸೂಕ್ತದ 4 "ಲಹಬ್‌' ಎಂಬ ಪದವನ್ನು ಈ ಅಧ್ಯಾಯದ ಹೆಸರೆಂದು ಸಾರಲಾಗಿದೆ. 
ಅವತೀರ್ಣಕಾಲ " 

ಇದು ಮಕ್ಕಾದಲ್ಲಿ ಅವತೀರ್ಣಗೊಂಡ ಬಗ್ಗೆ ವ್ಯಾಖ್ಯಾನಕಾರರ ನಡುವೆ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ. ಆದರೆ 
ಮಕ್ಕಾದ ಯಾವ ಕಾಲಘಟ್ಟದಲ್ಲಿ ಅವತೀರ್ಣವಾಗಿತ್ತೆಂಬುದನ್ನು ಸರಿಯಾಗಿ ನಿರ್ಣಯಿಸುವುದು ಕಷ್ಟ. ಆದರೆ ಪ್ರವಾದಿ(ಸ) 
ಮತ್ತು ಅವರ ಸತ್ಯ ಸಂದೇಶದ ವಿರುದ್ಧ ಅಬೂಲಹಬನ ವರ್ತನೆಯನ್ನು ನೋಡುವಾಗ, ಈ ಅಧ್ಯಾಯವು ಪ್ರವಾದಿಯವರೊಂದಿಗಿನ 
ಅವನ ಶತ್ರುತ್ಹವು ಪರಾಕಾಷ್ಟೆಗೆ ತಲುಪಿದ್ದಂತಹ ಹಾಗೂ ಅವನ ವರ್ತನೆಯು ಇಸ್ಲಾಮಿನ ಮಾರ್ಗದಲ್ಲಿ ಒಂದು ದೊಡ್ಡ 
ತಡೆಯಾಗಿದ್ದಂತಹ ಕಾಲದಲ್ಲಿ ಅವತೀರ್ಣಗೊಂಡಿತೆಂದು ಊಹಿಸಬಹುದು. ಬಹುಶಃ ಇದು ಪ್ರವಾದಿ(ಸ) ಮತ್ತು ಅವರ 
ಕುಟುಂಬದವರನ್ನು ಬಹಿಷ್ಕರಿಸಿ ಕುರೈಶರು ಅವರನ್ನು ಅಬೂತಾಲಿಬ್‌ ಕಣಿವೆಯಲ್ಲಿ ದಿಗ್ನಂಧಿಸಿದ್ದ ಕಾಲದಲ್ಲಿ 
ಅವತೀರ್ಣಗೊಂಡಿರಬಹುದು. ಆಗ ಅಬೂಲಹಬನೊಬ್ಬ ಮಾತ್ರ ತನ್ನ ಇಡೀ ಕುಟುಂಬದವರನ್ನು ಬಿಟ್ಟು ವೈರಿಗಳೊಂದಿಗೆ 
ಸೇರಿಕೊಂಡಿದ್ದ. ನಮ್ಮ ಈ ಊಹೆಗೆ ಕಾರಣ ಅಬೂಲಹಬ್‌ ಪ್ರವಾದಿಯವರ ಚಿಕ್ಕಪ್ಪನಾಗಿದ್ದ. ಚಿಕ್ಕಪ್ಪನ ಅತಿರೇಕಗಳು ಮಿತಿಮೀರಿ 
ಎಲ್ಲರ ಮುಂದೆ ಬರುವವರೆಗೆ ಭ್ರಾತೃಜನ ಬಾಯಿಂದ ಈ ರೀತಿಯ ಬಹಿರಂಗ ಖಂಡನೆ ಸೂಕ್ತವಾಗಿರಲಿಲ್ಲ. ಅದಕ್ಕಿಂತ ಮುಂಚೆ 
ಆರಂಭದಲ್ಲೇ ಈ ಅಧ್ಯಾಯವನ್ನು ಅವಶೀರ್ಣಗೊಳಿಸುತ್ತಿದ್ದರೆ, ಭ್ರಾತೃಜನು ತನ್ನ ಚಿಕ್ಕಪ್ಪನನ್ನು ಖಂಡಿಸುವುದನ್ನು ಜನರು 
ನೈತಿಕವಾಗಿ ಕೆಟ್ಟದೆಂದು ಭಾವಿಸುತ್ತಿದ್ದರು. 
ಐತಿಹಾಸಿಕ ಹಿನ್ನೆಲೆ 

ಕುರ್‌ಆನಿನಲ್ಲಿ ಇದೊಂದೇ ಕಡೆಯಲ್ಲಿ ಇಸ್ಲಾಮಿನ ವೈರಿಗಳ ಪೈಕಿ ಒಬ್ಬನನ್ನು ಹೆಸರೆತ್ತಿ ಖಂಡಿಸಲಾಗಿದೆ. ವಸ್ತುತಃ 
ಮಕ್ಕಾದಲ್ಲೂ ಹಿಜ್ರತ್‌ನ. ಬಳಿಕ ಮದೀನಾದಲ್ಲೂ ಇಸ್ಲಾಮ್‌ ಮತ್ತು ಮುಹಮ್ಮದ್‌(ಸ) ಅವರನ್ನು ವಿರೋಧಿಸುವವರಲ್ಲಿ 
ಅಬೂಲಬಹನಿಗೇನೂ ಕಡಿಮೆಯಿಲ್ಲದಂತಹ ಅನೇಕ ಮಂದಿ ಇದ್ದರು. ಆದರೆ ಈ ವ್ಯಕ್ತಿಯ ಹೆಸರೆತ್ತಿ ಆತನನ್ನು ಖಂಡಿಸಲು 
ಅವನಲ್ಲಿ ಯಾವ ವಿಶೇಷತೆಗಳಿದ್ದುವೆಂಬುದೇ ಪ್ರಶ್ನೆ. ಇದನ್ನು ಅರಿಯಬೇಕಾದರೆ ಆ ಕಾಲದ ಅರಬ್‌ ಸಮಾಜ ಮತ್ತು ಅದರಲ್ಲಿ 
ಅಬೂಲಹಬನ ಪಾತ್ರವನ್ನು ನೋಡಬೇಕು. 

ಪುರಾತನ ಕಾಲದಲ್ಲಿ ಅರಬ್‌ ದೇಶದೆಲ್ಲೆಡೆ ಅಶಾಂತಿ, ಕೊಳ್ಳೆ ದರೋಡೆ ಮತ್ತು ಅರಾಜಕತೆ ತಾಂಡವವಾಡುತ್ತಿತ್ತು. ಒಬ್ಬ 
ವ್ಯಕ್ತಿಗೆ ತನ್ನ ಕುಟುಂಬದ ಮತ್ತು ರಕ್ತ ಸಂಬಂಧಿಗಳ ಬೆಂಬಲವಿಲ್ಲದೆ ಜೀವ-ಸೊತ್ತು, ಮಾನ-ಅಭಿಮಾನಗಳಿಗೆ ಯಾವುದೇ 
ಸುರಕ್ಷತೆಯಿರಲಿಲ್ಲ. ಈ ಸ್ಥಿತಿಯು ಅಲ್ಲಿ ಶತಮಾನಗಳಿಂದಲೂ ನೆಲೆ ನಿಂತಿತ್ತು. ಆದ್ದರಿಂದ ಅರಬ್‌ ಸಮಾಜದಲ್ಲಿ ನೈತಿಕ ಮೌಲ್ಯ 
ಗಳ ಪೈಕಿ ಕುಟುಂಬ ಸಂಬಂಧಕ್ಕೆ (ಅಂದರೆ ಸಂಬಂಧಿಕರೊಂದಿಗೆ ಸದ್ದರ್ತನೆ) ಬಹಳ ಮಹತ್ವವಿತ್ತು. ಸಂಬಂಧ ಕಡಿಯುವುದನ್ನು 
ಅತಿದೊಡ್ಡ ಪಾಪವೆಂದು ಭಾವಿಸಲಾಗುತಿತ್ತು. ಅರೇಬಿಯಾದ ಇದೇ ಪರಂಪರೆಯ ಪ್ರಭಾವದಿಂದಾಗಿ ಪ್ರವಾದಿ(ಸ) ಇಸ್ಲಾಮಿನ 
ಸಂದೇಶದೊಂದಿಗೆ ಎದ್ದು ನಿಂತಾಗ ಕುರೈಶರ ಇತರ ಕುಟುಂಬಗಳೂ ಅವುಗಳ ನೇತಾರರೂ ಪ್ರವಾದಿಯವರನ್ನು ತೀವ್ರವಾಗಿ 
ವಿರೋಧಿಸಿದರೂ ಬನೀ ಹಾಶಿಮ್‌ ಮತ್ತು ಬನೀ ಮುತ್ತಲಿಬ್‌ (ಹಾಶಿಮ್‌ರ ಸಹೋದರ ಮುತ್ತಲಿಬ್‌ರ ಸಂತಾನ) ನವರು 
ಅವರನ್ನು ವಿರೋಧಿಸಲಿಲ್ಲ. ಮಾತ್ರವಲ್ಲ ಅವರು ಪ್ರವಾದಿಯವರನ್ನು ಬಹಿರಂಗವಾಗಿ ಬೆಂಬಲಿಸಿದರು. ವಸ್ತುತಃ ಅವರಲ್ಲಿ 
ಪ್ರವಾದಿಯವರ ಪ್ರವಾದಿತ್ವವನ್ನು ಅಂಗೀಕರಿಸದವರಿದ್ದರು. ಕುರೈಶರ ಇತರ ಕುಟುಂಬಗಳೂ ಈ ರಕ್ತಸಂಬಂಧಿಕರ ಬೆಂಬಲವನ್ನು 
ಅರೇಬಿಯಾದ ನೈತಿಕ ಪರಂಪರೆಗನುಗುಣವಾಗಿಯೇ ಇದೆಯೆಂದು ಭಾವಿಸಿದ್ದರು. ಆದ್ದರಿಂದ ಅವರು ಎಂದೂ ಬನೀಹಾಶಿಮ್‌ 


ಕಾಂಡ - 30 


111. ಅಲ್ಲಹಬ್‌ 369 


ಮತ್ತು ಬನೀ ಮುತ್ತಲಿಬ್‌ನವರಿಗೆ ನೀವು ಬೇರೆ ಧರ್ಮವನ್ನು ಪ್ರಚಾರ ಮಾಡುವ ಒಬ್ಬ ವ್ಯಕ್ತಿಯನ್ನು ಬೆಂಬಲಿಸಿ, ನಿಮ್ಮ 
ಪರಂಪರಾಗತ ಧರ್ಮವನ್ನು ತೊರೆದಿರುವಿರಿ ಎಂದು ಹಂಗಿಸಲಿಲ್ಲ. ತಮ್ಮ ಕುಟುಂಬದ ಓರ್ವ ಸದಸ್ಯ ನನ್ನು ಯಾವುದೇ 
ಸ್ಥಿತಿಯಲ್ಲೂ ಶತ್ರುಗಳಿಗೆ ಒಪ್ಪಿಸುವಂತಿಲ್ಲ; ಮತ್ತು ಅವರ ಓರ್ವ ಆಪ್ತನ ಸಹಾಯಕ್ಕೆ ನಿಲ್ಲುವುದು ಕುರೈಶರ ಮತ್ತು ಅರಬರ 
ba ಎಲ್ಲರ ದೃಷ್ಟಿಯಲ್ಲೂ ಸ್ವಾಭಾವಿಕವಾಗಿದೆಯೆಂದು ಅವರು ಚೆನ್ನಾಗಿ ಅರಿತಿದ್ದರು. 

ಅಜ್ಞಾನ ಕಾಲದಲ್ಲೂ ಅರಬರು ಗೌರವಾರ್ಹವೆಂದು ಭಾವಿಸುತ್ತಿದ್ದ ಈ ನೈತಿಕ ನಿಯಮವನ್ನು ಕೇವಲ ಒಬ್ಬ ವ್ಯಕ್ತಿಯು 
ಇಸ್ಲಾಮಿನ ಶತ್ರುತ್ವದಿಂದಾಗಿ ಮುರಿದುಬಿಟ್ಟನು. ಅವನೇ ಅಬ್ದುಲ್‌ ಮುತ್ತಲಿಬ್‌ರ ಮಗ ಅಬೂಲಹಬ್‌. ಪವಿತ್ರ ಕುರ್‌ಆನಿನಲ್ಲಿ, 
ತಾನು ತಮ್ಮ ಆಪ್ತಬಂಧುಗಳಿಗೆ ಮೊತ್ತಮೊದಲು ಅಲ್ಲಾಹನ ಶಿಕ್ಷೆಯಿಂದ ಹೆದರಿಸಿ ಎಂಬ ಆದೇಶ ಬಂದಾಗ, ಪ್ರವಾದಿಯವರು 
ಮುಂಜಾನೆಯ ವೇಳೆ ಸಫಾ ಬೆಟ್ಟದ ಮೇಲೇರಿ, lL [ff "ಯಾಸಬಾಹಾ' (ಅಯ್ಯೋ ಮುಂಜಾನೆಯ ಗಂಡಾಂತರ) 
ಎಂದು ಉಚ್ಛ ಸ್ಥರದಲ್ಲಿ ಕೂಗಿ ಕರೆದರು. ಅರೇಬಿಯಾದಲ್ಲಿ ಈ ಕೂಗನ್ನು ಒಬ್ಬನು ಮುಂಜಾನೆಯ ವೇಳೆ ಯಾವುದಾದರೂ 
ಶತ್ರು ತಂಡವು ತನ್ನ ಗೋತ್ರದ ಮೇಲೆ ದಾಳಿ ನಡೆಸಲು ಬರುವುದನ್ನು ಕಂಡಾಗ ಮೊಳಗಿಸುತ್ತಾನೆ. ಇದು ಯಾರ ಸ್ವರವೆಂದು 
ಕೇಳಲಾದಾಗ ಮುಹಮ್ಮದ್‌ರದೆಂದು ಹೇಳಲಾಯಿತು. ಆಗ ಕುರೈಶರ ಎಲ್ಲ ಕುಟುಂಬಗಳ ಜನರೂ ಅವರತ್ತ ದೌಡಾಯಿಸಿ 
ಬಂದರು. ತಾನೇ ಬರಲು ಸಾಧ್ಯವಿದ್ದವನು ಬಂದನು. ಬರಲು ಸಾಧ್ಯವಾಗದವನು ತನ್ನ ವತಿಯಿಂದ ಯಾರನ್ನಾದರೂ ಕಳಿಸಿ 
ದನು. ಎಲ್ಲರೂ ಬಂದು ಸೇರಿಯಾದ ಬಳಿಕ ಪ್ರವಾದಿಯವರು ಕುರೈಶರ ಒಂದೊಂದು ಕುಟುಂಬವನ್ನು ಹೆಸರತ್ತಿ ಕರೆದರು, 
"ಓ ಬನೀಹಾಶಿಮರೇ, ಬನೀ ಅಬ್ದುಲ್‌ ಮುತ್ತಲಿಬ್‌ನವರೇ, ಬನೀ ಫಿಹರ್‌ನವರೇ, ಓ ಇಂಥವರೇ, ಓ ಇಂಥವರೇ! ಈ ಬೆಟ್ಟದ 
ಹಿಂದೆ ನಿಮ್ಮ ಮೇಲೆ ಆಕ್ರಮಣ ನಡೆಸಲು ಒಂದು ಸೇನೆ ಸಜ್ಜಾಗಿ ನಿಂತಿದೆಯೆಂದು ನಾನು ನಿಮ್ಮೊಂದಿಗೆ ಹೇಳಿದರೆ ನೀವು 
ನಂಬುವಿರಾ?' ಎಂದು ಕೇಳಿದರು. ಜನರೆಲ್ಲ ಒಕ್ಕೊರಲಿನಿಂದ, "ಖಂಡಿತವಾಗಿಯೂ! ತಾವೆಂದೂ ಸುಳ್ಳು ಹೇಳಿದ್ದು ನಮ್ಮ 
ಅನುಭವದಲ್ಲಿಲ್ಲ' ಎಂದು ಹೇಳಿದರು. ಆಗ ಪ್ರವಾದಿ(ಸ) ಹೇಳಿದರು, "ನಾನು ಮುಂದೆ ಬರಲಿರುವ ಒಂದು ಭಯಾನಕ ! ಶಿಕ್ಷೆಯ 
ಬಗ್ಗೆ ಗ್ಗ ನಿಮ್ಮನ್ನು ಎಚ್ಚರಿಸುತ್ತೇನೆ. ಇದನ್ನು ಕೇಳಿ ಯಾರಾದರೂ ಬಾಯಿ ತೆರೆಯುವುದಕ್ಕೆ ಮುಂಚೆಯೇ ಪ್ರವಾದಿಯವರ ಚಿಕ್ಕಪ್ಪ 
ಅಬೂಲಹಬ್‌ ಟಟ (ಭ್ಯ! ೬50 'ನೀನು ಹಾಳಾಗಿ ಹೋಗು. ಇದಕ್ಕಾಗಿಯೇ ನೀನು ನಮ್ಮನ್ನು ಇಲ್ಲಿ ಸೇರಿಸಿದೆಯಾ' 
ಎಂದು ಹೇಳಿದನು. ಒಂದು ವರದಿಯ ಪ್ರಕಾರ ಅವನು ಪ್ರವಾದಿಯವರ ಮೇಲೆ ಬಿಸಾಡಲಿಕ್ಕಾಗಿ ಒಂದು ಕಲ್ಲನ್ನೆತ್ರಿದನು. 
(ಮುಸ್ನದ್‌ ಅಹ್ಹದ್‌, ಬುಖಾರಿ, ಮುಸ್ಲಿಮ್‌, ತಿರ್ಮದಿ, ಇಬ್ನು ಜರೀರ್‌ ಮುಂತಾದವರು) 

ಇಬ್ನು ರ್ಬುದ್‌ರ ವರದಿಯ ಪ್ರಕಾರ, ಒಂದು ದಿನ ಅಬೂಲಹಬ್‌ ಪ್ರವಾದಿಯವರೊಂದಿಗೆ ಒಂದು ವೇಳೆ ನಾನು ನಿನ್ನ 
ಧರ್ಮವನ್ನು ಸ್ವೀಕರಿಸಿದರೆ ನನಗೇನು ಸಿಕ್ಕೀತು? ಪ್ರವಾದಿ(ಸ) ಹೇಳಿದರು. ಇತರರು ಸ್ವೀಕರಿಸಿದರೆ ಸಿಗುವಂತಹದೇ ನಿಮಗೂ 
ಸಿಗುವುದು. ಆಗ ಆತ ನನಗೇನೂ ಶ್ರೇಷ್ಠತೆಯಿಲ್ಲವೇ? ಎಂದು ಕೇಳಿದನು. ನೀವು ಏನು ಬಯಸುತ್ತೀರಿ ಎಂದು ಪ್ರ ಪ್ರವಾದಿ(ಸ) 
ಕೇಳಿದರು. ಆಗ ಅವನು ಹೇಳಿದನು, £155 59343 58161 UY ದ ನಾನೂ ಇತರರೂ 
ಸಮಾನವಾಗಿರುವ ಈ ಧರ್ಮ ನಾಶವಾಗಲಿ. (ಇಬ್ನು ಜರೀರ್‌) 

ಮಕ್ಕಾದಲ್ಲಿ ಅಬೂಲಹಬ್‌ ಪ್ರವಾದಿಯವರ ಅತ್ಯಂತ ಹತ್ತಿರದ ನೆರೆಕರೆಯವನಾಗಿದ್ದ. ಇಬ್ಬರ ಮನೆಗಳ ಮಧ್ಯೆ ಒಂದು 
ತಡೆಗೋಡೆಯಿತ್ತು. ಅವನಲ್ಲದೆ (ಮರ್ವಾನ್‌ನ ತಂದೆ) ಹಕಮ್‌ ಬಿನ್‌ ಆಸ್‌, ಉಕ್ಬಾ ಬಿನ್‌ ಅಬೀ ಮುಐತ್‌, ಅದೀ ಬಿನ್‌ 
ಹಮ್ರಾ, ಇಬ್ನು ಅಸ್ಚಾ ಹುದಲಿ ಎಂಬವರೂ ಪ್ರವಾದಿಯವರ ನೆರೆಹೊರೆಯವರಾಗಿದ್ದರು. ಈ ಮಂದಿ ಪ್ರ ವಾದಿಯವರನ್ನು 
ಮನೆಯಲ್ಲಿ ನೆಮ್ಮದಿಯಿಂದ ಇರಲು ಬಿಡುತ್ತಿರಲಿಲ್ಲ. ಪ್ರವಾದಿ(ಸ) ನಮಾರಭ್‌ಗೆ ನಿಂತಾಗ ಅವರ ಮೈಮೇಲೆ ಆಡಿನ ಹಕ್ಕೆಯನ್ನು 
ಎಸೆಯುತ್ತಿದ್ದರು. ಕೆಲವೊಮ್ಮೆ ಅಂಗಳದಲ್ಲಿ ಅನ್ನ ಬೇಯಿಸುವಾಗ ಆ ಪಾತ್ರೆಗೆ ಹೊಲಸನ್ನು ಎಸೆ ಸೆಯುತ್ತಿದ್ದರು. ಪ್ರ ಪ್ರವಾದಿ(ಸ). 
ಹೊರಗೆ ಬಂದು, "ಅಬ್ದು ಮುನಾಫ್‌ರ ಮಕ್ಕಳೇ। ಇದೆಂತಹ ನೆರೆಕೆರೆ?' ಎಂದು ಕೇಳುತ್ತಿದ್ದರು. ಅಬೂಲಹಬನ ಪತ್ನಿ ಉಮ್ಮು 
ಜಮೀಲ್‌ (ಅಬೂಸುಫ್ಯಾನ್‌ರ ಸಹೋದರಿ) ಆಕೆ ಪ್ರವಾದಿಯವರಾಗಲೀ ಅವರ ಮಕ್ಕಳಾಗಲೀ ಮನೆಯಿಂದ ಹೊರಡುವಾಗ, 
ಕಾಲಿಗೆ ತಾಗಲಿ ಎಂದು ಅವರ ಮನೆ ಬಾಗಿಲ ಮುಂದೆ ಮುಳ್ಳು ಬೇಲಿಗಳನ್ನು ರಾತ್ರಿಯ ವೇಳೆ ತಂದು ಹಾಕುವುದನ್ನು ಅಭ್ಯಾಸ 
ವಾಗಿ ಮಾಡಿಕೊಂಡಿದ್ದಳು. (ಬೈಹಕಿ, ಇಬ್ನು ಅಬೀ ಹಾತಿಮ್‌,ಇಬ್ಬು ಜರೀರ್‌, ಇಬ್ಬು ಅಸಾಕರ್‌, ಇಬ್ನು ಹಿಶಾಮ್‌) 


ಕಾಂಡ - 30 


379 ತಪ್ಲೀಮುಲ್‌ ಕುರ್‌ಆನ್‌ 


ಪ್ರವಾದಿತ್ಪಕ್ಕೆ ಮುಂಚೆ ಅವರ ಇಬ್ಬರು ಪುತ್ರಿಯರನ್ನು ಅಬೂಲಹಬ್‌ನ ಪುತ್ರರಾದ ಉತ್ಪಾ ಮತ್ತು ಉತ್ಸೆಬಾ ವಿವಾಹ 
ವಾಗಿದ್ದರು. ಪ್ರವಾದಿತ್ವದ ನಂತರ ಅವರು ಇಸ್ಲಾಮಿನ ಪ್ರಚಾರ ಕಾರ್ಯ ಆರಂಭಿಸಿದಾಗ ಈತ ತನ್ನಿಃ ಬರು ಮಕ್ಕಳೊಂದಿಗೆ ನೀವು 
ಮುಹಮೃದ್‌ನ ಮಕ್ಕಳನ್ನು ವಿಚ್ಛೇದಿಸದಿದ್ದರೆ ನಾನು ನಿಮ್ಮೊಂದಿಗೆ ಮಾತಾಡುವುದು ನಿಷಿದ್ಧ ಎಂದು ಹೇಳಿದ. ಹಾಗೆ ಅವರಿಬ್ಬರೂ 
ತಲಾಕ್‌ ಕೊಟ್ಟು ಇಬ್ಬರನ್ನೂ ವಿಚ್ಛೇದಿಸಿದರು. ಉತ್ಕ್ರಬನ ಉದ್ದಟತನ ಎಷ್ಟು ಮುಂದುವರಿದಿತ್ತೆಂದರೆ ಒಂದು ದಿನ ಅವನು 
ಪ್ರವಾದಿಯವರ ಮುಂದೆ ಬಂದು A) ಜಪ (ನಕ್ತತ್ರದಾಣೆ ಅದು ಅಸ್ತಮಿಸಿದಾಗ) ಮತ್ತು KE) 03 $i (ತರುವಾಯ 
ಅವನು ಹತ್ತಿರ ಬಂದನು ಮತ್ತು ಮೇಲೆ ತೇಲತೊಡಗಿದನು) ಎಂಬುದನ್ನು ನಿರಾಕರಿಸುತ್ತೇನೆ ಎನ್ನುತ್ತಾ ಅವರೆಡೆಗೆ ಉಗುಳಿದನು. 
ಆದರೆ ಅದು ಅವರ ಮೇಲೆ ಬೀಳಲಿಲ್ಲ, ಪ್ರವಾದಿ(ಸ) ಹೇಳಿದರು, "ದೇವಾ! ಇವನ ಮೇಲೆ ನಿನ್ನ ನಾಯಿಗಳ ಪೈಕಿ ಒಂದನ್ನು 
ಎರಗಿಸು.' ಇದರ ನಂತರ ಅವನು ತನ್ನ ತಂದೆಯೊಂದಿಗೆ ಸಿರಿಯಾ ಪ್ರಯಾಣಕ್ಕೆ ಹೋದ. ಪ್ರಯಾಣದ ವೇಳೆ ಒಂದು ಕಡೆ 
ತಂಗಿದ್ದಾಗ ಸ್ಥಳೀಯ ನಿವಾಸಿಗಳು ರಾತ್ರಿ ಹೊತ್ತು ವನ್ಯ ಮೃಗಗಳು ಬರುವುದಾಗಿ ತಿಳಿಸಿದರು. ಅಬೂಲಹಬನು ತನ್ನ ಯಾತ್ರಿಕ 
ತಂಡದವರೊಂದಿಗೆ, "ನನ್ನ ಮಗನ ಸುರಕ್ಷತೆಯ ಏರ್ಪಾಡು ಮಾಡಿರಿ. ನನಗೆ ಮುಹಮ್ಮದ್‌(ಸ)ನ ಶಾಪ ಪ್ರಾರ್ಥನೆಯ 
ಭಯವಾಗುತ್ತಿದೆ'ಯೆಂದು ಹೇಳಿದನು. ಅದರಂತೆ ಯಾತ್ರಾತಂಡದವರು ಉತ್ಕೆಬನ ಸುತ್ತ ಒಂಟೆಗಳನ್ನು ಕೂರಿಸಿ ಮಲಗಿದರು. 
ರಾತ್ರಿ ಒಂದು ಹುಲಿ ಒಂಟೆಗಳ ಆವರಣವನ್ನು ಭೇದಿಸಿ ಉತ್ಸೆಬನನ್ನು ಸಿಗಿದು ತಿಂದು ಬಿಟ್ಟಿತು. (ಇಸ್ತೀಆಬ್‌-ಇಬ್ನು ಅಬ್ದುಲ್‌ 
ಬರ್ರ್‌ ಇಸಾಬ ಇಬ್ನು ಹಜರ್‌, ದಲಾಯಿಲುನ್ನುಬುವ್ಹ- ಅಬೂನುಐಮ್‌ ಅಸ್ಫಹಾನಿ, ರೌದುಲ್‌ಅನ್ಸ್‌ ಸುಹೈಲಿ) ವರದಿಗಳ 
ಅಭಿಪ್ರಾಯ ಭಿನ್ನತೆಯ ಪ್ರಕಾರ ಕೆಲವು ವರದಿಗಾರರು ಪ್ರವಾದಿತ್ವದ ಘೋಷಣೆಯ ಬಳಿಕ ಅವರ ವಿಚ್ಛೇದನವಾಯಿತೆಂದು 
ಹೇಳುತ್ತಾರೆ. ಇನ್ನು ಕೆಲವರು ಭೆ ಗ (ಸ ಪಿ) ಈ ಅಧ್ಯಾಯದ" ಅವತರಣದ ಬಳಿಕ ಸಂಭವಿಸಿತ್ತೆಂದು ಹೇಳುತ್ತಾರೆ. 
ಅಬೂಲಹಬ್‌ನ ಈ ಪುತ್ರ ಉತ್ಪಾನೋ ಉತ್ಳೆಬನೋ ಎಂಬ ಬಗ್ಗೆಯೂ ಭಿನ್ನಾಭಿಪ್ರಾಯವಿದೆ. ಆದರೆ ಮಕ್ಕಾ ವಿಜಯದ ಬಳಿಕ 
ಉತ್ಬಾ ಇಸ್ಲಾಮ್‌ ಸ್ವೀಕರಿಸಿ ಪ್ರವಾದಿಯವರ ಕೈಯಲ್ಲಿ ಇಸ್ಲಾಮ್‌ ಸ್ವೀಕರಿಸಿರುವುದು ಸಾಬೀತಾಗಿದೆ. ಆದ್ದರಿಂದ ಈ ಪುತ್ರ 
ಉತೈೆಬನೇ ಆಗಿದ್ದನೆಂಬುದೇ ಸರಿ. 

ಅವನು ಎಂತಹ ನೀಚ ಬುದ್ಧಿಯವನಾಗಿದ್ದನೆಂದರೆ ಪ್ರವಾದಿಯವರ ಪುತ್ರ'ಕಾಸಿಮ್‌ರ ನಿಧನದ ನಂತರ ಇನ್ನೊಬ್ಬ ಪುತ್ರ 
ಅಬ್ದುಲ್ಲಾ ಮರಣ ಹೊಂದಿದಾಗ ಈತ ತನ್ನ ಭ್ರಾತೃಜನ ದುಃಖದಲ್ಲಿ, ಪಾಲ್ಗೊಳ್ಳುವುದರ ಬದಲು ಸಂತೋಷಾತಿರೇಕದಿಂದ 
ಓಡುತ್ತಾ ಕುರೈಶ್‌ ಸರದಾರರ ಬಳಿ ಬಂದು ನೋಡಿರಿ, "ಇಂದು ಮುಹಮ್ಮದ್‌ ನಾಮಾವಶೇಷವಾದನು' ಎಂದು ತಿಳಿಸಿದ. ಅವನ 
ಈ ಕೃತ್ಯವನ್ನು ನಾವು ಕೌಸರ್‌ ಅಧ್ಯಾಯದಲ್ಲಿ ಪ್ರಸ್ತಾಪಿಸಿದ್ದೇವೆ. 2 

ಪ್ರವಾದಿ(ಸ) ಇಸ್ಲಾಮಿನ ಸಂದೇಶದೊಂದಿಗೆ ಎಲ್ಲೆಲ್ಲಾತಲುಪತ್ತಿದ್ದರೋ ಅಲ್ಲೆಲ್ಲ ಅವನು ಅವರ ಹಿಂದಿನಿಂದ ನಡೆಯುತ್ತಾ 
ಜನರನ್ನು ಅವರ ಮಾತು ಕೇಳದಂತೆ ತಡೆಯುತ್ತಿದ್ದ ರಬೀಅ ಬಿನ್‌ ಅಬ್ಬಾದ್‌ ಅದ್ದೀಲಿ ಹೇಳುತ್ತಾರೆ: ನಾನು ಬಾಲಕನಾಗಿದ್ದಾಗ 
ತಂದೆಯೊಂದಿಗೆ ದುಲ್‌ಮಜಾರು್‌ ಪೇಟೆಗೆ ಹೋದೆ. ಅಲ್ಲಿ ಪ್ರವಾದಿ(ಸ) ಜನರೊಂದಿಗೆ "ಜನರೇ ಹೇಳಿರಿ! ಅಲ್ಲಾಹನ ಹೊರತು 
ಆರಾಧ್ಯರಿಲ್ಲ. ನೀವು ವಿಜಯಿಗಳಾಗುವಿರಿ' ಎಂದು ಹೇಳುತ್ತಿದ್ದರು. ಅವರ ಹಿಂದೆಯೇ ಒಬ್ಬ ವ್ಯಕ್ತಿ, "ಇವನು ಸುಳ್ಳುಗಾರ, 
ಪರಂಪರಾಗತ ಧರ್ಮದಿಂದ ವ್ಯತಿಜಲಿಸಿದ್ದಾನೆ' ಎಂದು ಹೇಳುತ್ತಿದ್ದನು. ಈ ವ್ಯಕ್ತಿ ಯಾರೆಂದು ನಾನು ಕೇಳಿದಾಗ ಅವರು 
ಹೇಳಿದರು, "ಇದು ಅವರ ಚಿಕ್ಕಪ್ಪ ಅಬೂಲಹಬ್‌ ಆಗಿದ್ದಾನೆ.' (ಮುಸ್ನದ್‌ ಅಹ್ಮದ್‌, ಬೈಹಕಿ) 

ರಬೀಅರಿಂದಲೇ ಇನ್ನೊಂದು ವರದಿ ಹೀಗಿದೆ: ನಾನು ಪ್ರವಾದಿ(ಸ)ಯವರನ್ನು ಒಂದೊಂದು ಗೋತ್ರದ ಡೇರೆಗಳ ಬಳಿಗೆ 
ಹೋಗಿ, "ಓ ಇಂತಿಂತಹ ಗೋತ್ರದವರೇ। ನಾನು ನಿಮ್ಮ ಕಡೆಗೆ ರವಾನಿಸಲ್ಪಟ್ಟಿರುವ ಅಲ್ಲಾಹನ ಸಂದೇಶವಾಹಕನಾಗಿದ್ದೇನೆ. ನೀವು 
ಅಲ್ಲಾಹನನ್ನು ಮಾತ್ರ ಆರಾಧಿಸಬೇಕು. ಅವನೊಂದಿಗೆ ಯಾರನ್ನೂ ಸೇರಿಸಬಾರದು ಎಂದು ನಾನು ನಿಮಗೆ ಆದೇಶಿಸುತ್ತೇನೆ. 
ನೀವು ನನ್ನನ್ನು ಸಮರ್ಥಿಸಿರಿ ಮತ್ತು ಅಲ್ಲಾಹನು ನನ್ನನ್ನು ಕಳಿಸಲಾಗಿರುವ ಕಾರ್ಯವನ್ನು ಪೂರ್ತಿಗೊಳಿಸುವಂತಾಗಲು ನನ್ನ 
ಜೊತೆ ಸೇರಿರಿ' ಎಂದು ಹೇಳುತ್ತಿರುವುದನ್ನು ಕಂಡೆ. ಅವರ ಹಿಂದೆಯೇ ಇನ್ನೊಬ್ಬವ್ಯಕ್ತಿ ಬಂದು, "ಓ ಇಂತಿಂತಹ ಗೋತ್ರದವರೇ! 
ಇವನು ಲಾತ್‌ ಮತ್ತು ಉರ್ದೂಧಿಂದ ಸರಿದು ಇವನು ತಂದಿರುವ ನವೀನಾಚಾರ ಮತ್ತು ಪಥಭ್ರಷ್ಟತೆಯ ಕಡೆಗೆ ನಿಮ್ಮನ್ನು 
ಕರೆಯುತ್ತಿದ್ದಾನೆ. ಇವನ ಮಾತನ್ನು ಕೇಳಬೇಡಿ, ಇವನನ್ನು ಅನುಸರಿಸಬೇಡಿ' ಎಂದು ಹೇಳುತ್ತಿದ್ದನು. ನಾನು ತಂದೆಯೊಡನೆ 


ಕಾಂಡ - 30 


111. ಅಲ್ಲಹಬ್‌ 371 


ಈ ವ್ಯಕ್ತಿ ಯಾರು ಎಂದು ಕೇಳಿದೆ. "ಇದು ಅವನ ಚಿಕ್ಕಪ್ಪ ಅಬೂಲಹಬ್‌' ಎಂದು ಅವರು ಹೇಳಿದರು. (ಮುಸ್ನದ್‌ ಅಹ್ನದ್‌, 
ತಬ್ರಾನಿ) ತಾರಿಕ್‌ ಬಿನ್‌ ಅಬ್ದುಲ್ಲಾ ಮುಹಾರಿಬಿಯವರ ವರದಿಯೂ ಇದರಂತೆಯೇ ಇದೆ. ಅವರು ಹೇಳುತ್ತಾರೆ, ನಾನು 
ದುಲ್‌ಮಜಾರುರ್‌ ಪೇಟೆಯಲ್ಲಿ ಪ್ರವಾದಿಯವರು ಜನರೊಂದಿಗೆ: ಜನರೇ ೬) ಈ ಪ್ರ "ಲಾ ಇಲಾಹ ಇಲ್ಲಲ್ಲಾಹ್‌' 
ಹೇಳಿರಿ, ನೀವು ವಿಜಯಿಗಳಾಗುವಿರಿ ಎಂದು ಹೇಳುತ್ತಿರುವುದನ್ನು ಕಂಡೆ. ಹಿಂದಿನಿಂದ ಒಬ್ಬವ್ಯಕ್ತಿ ಅವರ ಮೇಲೆ ಕಲ್ಪೆಸೆಯುತ್ತಿದ್ದನು. 
ಅದರಿಂದ ಕಾಲ ಹಿಮ್ಮಡಿಯಲ್ಲಿ ಗಾಯವಾಗಿ ರಕ್ತ ಬಂತು. ಅವನು, ಈ ವ್ಯಕ್ತಿ ಸುಳ್ಳುಗಾರ, ಇವನ ಮಾತನ್ನು ನಂಬಬೇಡಿ ಎನ್ನುತ್ತಿ 
ದ್ಹನು. ನಾನು ಜನರೊಂದಿಗೆ ಈ ವ್ಯಕ್ತಿ ಯಾರೆಂದು ಕೇಳಿದೆ. ಜನರು ಹೇಳಿದರು: ಇದು ಅವರ ಚಿಕ್ಕಪ್ಪ ಅಬೂಲಹಬ್‌.(ತಿರ್ಮದಿ) 

ಪ್ರವಾದಿತ್ವದ ಏಳನೇ ವರ್ಷ ಕುರೈಶರ ಎಲ್ಲ ಕುಟುಂಬಗಳು ಬನೀ ಹಾಶಿಮ್‌ ಮತ್ತು ಬನೀ ಮುತ್ತಲಿಬ್‌ನವರಿಗೆ 
ಸಾಮಾಜಿಕ ಮತ್ತು ಆರ್ಥಿಕ ಬಹಿಷ್ಕಾರ ಹಾಕಿದಾಗ ಈ ಎರಡೂ ಗೋತ್ರಗಳು ಪ್ರವಾದಿಯವರ ಬೆಂಬಲದಲ್ಲಿ ಸ್ಥಿರವಾಗಿದ್ದು, 
ಅಬೂತಾಲಿಬ್‌ ಕಣಿವೆಯಲ್ಲಿ ದಿಗ್ಬಂಧನಕ್ಕೊಳಗಾಗಿತ್ತು. ಅಬೂಲಹಬ್‌ ಒಬ್ಬ ಮಾತ್ರ ತನ್ನ ಕುಟುಂಬದವರ ಬೆಂಬಲಕ್ಕೆ ನಿಲ್ಲುವ 
ಬದಲು ಕುರೈಶ್‌ ಸತ್ಯನಿಷೇಧಿಗಳೊಂದಿಗೆ ಸೇರಿಕೊಂಡನು. ಈ ಬಹಿಷ್ಕಾರವು ಮೂರು ವರ್ಷಗಳ ಕಾಲ ಮುಂದುವರಿಯಿತು. 
ಈ ಅವಧಿಯಲ್ಲಿ ಬನೀ ಹಾಶಿಮ್‌ ಮತ್ತು ಮುತ್ತಲಿಬ್‌ ಗೋತ್ರಗಳಿಗೆ ಹಸಿವು-ದಾರಿದ್ಯಗಳನ್ನು ಸಹಿಸಬೇಕಾಗಿ ಬಂತು. ಆದರೆ 
ಈ ಅಬೂಲಹಬನು ಮಕ್ಕಾಕ್ಕೆ ಬರುವ ವ್ಯಾಪಾರಿ ತಂಡಗಳ ಬಳಿಗೆ ದಿಗ್ಗಂಧನಕ್ಕೊಳಗಾದವರ ಪೈಕಿ ಯಾರಾದರೂ ಸಾಮಾನು 
ಖರೀದಿಸಲು ಬಂದರೆ ವ್ಯಾಪಾರಿಗಳನ್ನು ಕೂಗಿ ಕರೆದು ಅವರು ಖರೀದಿಸಲಾಗದಷ್ಟು ಹೆಚ್ಚು ಬೆಲೆ ಹೇಳಬೇಕೆಂದೂ ಅದರಿಂದ 
ಆಗುವ ನಷ್ಟವನ್ನು ನಾನು ಭರಿಸುತ್ತೇನೆಂದೂ “ಹೇಳುತ್ತಿದ್ದ. ಹಾಗೆ ಅವರು ಬಾಯಿಗೆ ಬಂದ ಬೆಲೆ ಹೇಳುತ್ತಿದ್ದರು. ಪಾಪ! 
ಖರೀದಿದಾರನು ಹಸಿವಿನಿಂದಲೇ ಕಂಗಾಲಾಗಿ ತನ್ನ. “ಮಕ್ಕಳು ಮರಿಗಳೆಡೆಗೆ ಮರಳುತ್ತಿದ್ದನು. ಅನಂತರ ಅದೇ ವ್ಯಾಪಾರಿಗಳಿಂದ 
ಅದೇ ಸರಕುಗಳನ್ನು ಮಾರುಕಟ್ಟೆಯ ಬೆಲೆಗೆ ಅಬೂಲಹಬ್‌ ಖರೀದಿಸುತ್ತಿದ್ದನು. (ಇಬ್ನು ಸಅದ್‌, ಇಬ್ಬು ಬರ್ಮ] 

ಇದು ಆ ವ್ಯ ಕ್ರಿಯ ದುಷ್ಕೃತ್ಯ ಗಳಾಗಿದ್ದು ಅದಕ್ಕಾಗಿ ಈ ಅಧ್ಯಾಯದಲ್ಲಿ ಅವನ ಹೆಸರೆತ್ತಿ ಅವನನ್ನು ಖಂಡಿಸಲಾಗಿದೆ. 
ವಿಶೇಷವಾಗಿ ಇದರ ಅಗತ್ಯ ಏಕೆ ಬಂತೆಂದರೆ” ಹಜ್ಜಗಾಗಿ ಮಕ್ಕಾದ ಹೊರಗಿನಿಂದ ಬರುವ ಯಾತ್ರಿ ಕರು ಅಥವಾ ವಿವಿಧ 
ಪ್ರದೇಶಗಳಲ್ಲಿ ನಡೆಯುವ ಸಂತೆಗಳಲ್ಲಿ ಬಂದು ಸೇರುವವರು, ಪ್ರವಾದಿಯವರ ಸ್ವ ಸ್ವಂತ ಚಿಕ್ಕಪ್ಪ ಅವರ ಹಿಂದೆ ಬಿದ್ದು ಅವರನ್ನು 
ವಿರೋಧಿಸುವುದನ್ನು ಕಂಡಾಗ, ಅರೇಬಿಯಾದ ಪರಿಚಿತ ಸಂಪ್ರದಾಯದಂತೆ ಒಬ್ಬ ಸ್ವಂತ ಚಿಕ್ಕಪ್ಪ ವಿನಾಕಾರಣ ತನ್ನಬ್ರಾ ್ರಾತೃಜನನ್ನು 
ಬೈಯುವುದು, ಅವನಿಗೆ ಕಲ್ಲೆಸೆಯುವುದು ಮತ್ತು ಅವರ ಮೇಲೆ ಆರೋಪ ಹೊರಿಸುವುದು ಸಾಧ್ಯವಿಲ್ಲವೆಂದು ಭಾವಿಸುತ್ತಿದ್ದರು. 
ಇದರಿಂದಾಗಿ ಅವನ ಮಾತುಗಳಿಂದ ಪ್ರಭಾವಿತರಾಗಿ ಪ್ರವಾದಿಯವರ ಬಗ್ಗೆ ಸಂಶಯಕ್ಕೊಳಗಾಗುವ ಸಾಧ್ಯತೆಯಿತ್ತು. ಆದರೆ 
ಈ ಅಧ್ಯಾಯ ಅವತೀರ್ಣಗೊಂಡಾಗ ಅಬೂಲಹಬನು ಸಿಡಿಮಿಡಿಗೊಂಡು ಕೋಪದಿಂದ ಸಿಕ್ಕಾಪಟ್ಟೆ ಬೊಗಳತೊಡಗಿದಾಗ 
ಪ್ರವಾದಿಯವರ ವಿರೋಧದಲ್ಲಿ ಈ ವ್ಯಕ್ತಿಯ ಮಾತು ನಂಬಲರ್ಹವಲ್ಲವೆಂದು ಜನರಿಗೆ ತಿಳಿಯಿತು. ಏಕೆಂದರೆ ಈ ವ್ಯಕ್ತಿ ತನ್ನ 
ಭ್ರಾತೃಜನ ವೈರದಲ್ಲಿ ಹುಚ್ಚನಾಗಿ ಬಿಟ್ಟಿದ್ದಾನೆಂದು ತಿಳಿಯಿತು. 

ಇದಲ್ಲದೆ ಪ್ರವಾದಿಯವರು ತನ್ನ ಚಿಕ್ಕಪ್ಪನನ್ನು ಹೆಸರೆತ್ತಿ ಖಂಡಿಸಿದಾಗ ಅವರು ಧರ್ಮದ ವಿಷಯದಲ್ಲಿ ಯಾವುದೇ 
ರೀತಿಯ ರಿಯಾಯಿತಿಯನ್ನು PN ಜನರ ನಿರೀಕ್ಷೆಯು ಶಾಶ್ಚತವಾಗಿ ಕೊನೆಗೊಂಡಿತು. ಈ ರೀತಿ ಬಹಿರಂಗವಾಗಿ 
ಪ್ರವಾದಿಯವರ ಚಿಕ್ಕಪ್ಪನನ್ನೇ ಹಿಡಿದುಬಿಟ್ಟಾಗ ಇಲ್ಲಿಯಾವುದೇ ವಿನಾಯತಿಗೆ ಅವಕಾಶವಿಲ್ಲವೆಂದು ಜನರು ತಿಳಿಯುವಂತಾಯಿತು. 
ವಿಶ್ವಾಸಿಯಾದರೆ ಪರಕೀಯನು ನಮ್ಮವನಾಗಬಲ್ಲನು, ಅವಿಶ್ವಾಸಿಯಾದರೆ ನಮ್ಮವನೂ ಪರಕೀಯನಾಗುವನು. ಈ ವಿಷಯದಲ್ಲಿ 
ಇಂಥವನ ಮಗ ಇಂಥವನು ಎಂಬುದು ಇಲ್ಲವೇ ಇಲ್ಲ, 


ಕಾಂಡ - 30 


111. ಅಲ್ಲಹಬ್‌ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು: 5 ರುಕೂಆ್‌: 1 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


NT ಹಿ ಛ್‌ ಬಕ 55 4A KE 
E15 BEALS OCS Ls HL SEGAL OSS Ey 
|| ತ್‌ಗ್ರ್‌ ತಿಟ್ಟ PANU 0” (21. 6 ಜಹಿ 4 
& 2.12. ಚ OY 
(1-5) ಅಬೂ ಲಹಬನ ಕೈಗಳು ಮುರಿದು ಹೋದುವು ಮತ್ತು ಅವನು ನಾಶವಾದನು.' ಅವನ ಸಂಪತ್ತಾಗಲಿ 
ಅವನ ಸಂಪಾದನೆಯಾಗಲಿ ಅವನ ಯಾವ ಕೆಲಸಕ್ಕೂ ಬರಲಿಲ್ಲ? ಖಂಡಿತವಾಗಿಯೂ ಅವನು ಧಗಧಗಿಸುವ ಅಗ್ನಿಯಲ್ಲಿ 
ಹಾಕಲ್ಲಡುವನು ಮತ್ತು (ಅವನ ಜೊತೆ) ಕುಪ್ರ ಪ್ರಚಾರಕಳಾದ' ಅವನ ಪತ್ನಿ ಕೂಡಾ." ಅವಳ ಕೊರಳಲ್ಲಿ ದರ್ಬೆ ಹುಲ್ಲಿನ 
ಹಗ್ಗವಿರುವುದು.* 


1. ಈ ವ್ಯಕ್ತಿಯ ಹೆಸರು ಅಬ್ದುಲ್‌ಉರು್ಹಾ ಎಂದಾಗಿತ್ತು. ಅವನ ಮೈ ಬಣ್ಣ ಕೆಂಪು ಮಿಶ್ರಿತ ಬಿಳಿಯಾಗಿದ್ದುದರಿಂದ ಅವನನ್ನು 
ಅಬೂಲಹಬ್‌ ಎಂದು ಕರೆಯಲಾಗುತ್ತಿತ್ತು. ಅಗ್ನಿಜ್ಞಾಲೆಗೆ ಒಕೆ "ಲಹಬ್‌' ಎನ್ನುತ್ತಾರೆ. ಅಬೂಲಹಬ್‌ ಎಂದರೆ ಅಗ್ನಿಜ್ವಾಲೆ ತರದ 
ಮುಖವುಳ್ಳವನು. ಇಲ್ಲಿ ಅವನ ಹೆಸರಿನ ಬದಲಿಗೆ ಅವನನ್ನು ಕರೆಯುವ ಹೆಸರನ್ನು ಪ್ರಸ್ತಾಪಿಸಲು ಅನೇಕ ಕಾರಣಗಳಿವೆ. (1) ಅವನು ತನ್ನ 
ನಿಜನಾಮದ ಬದಲು ಆ ಹೆಸರಿನಿಂದಲೇ ಪರಿಚಿತನಾಗಿದ್ದನು. (2) ಅವನ ಅಬ್ದುಲ್‌ ಉರ್ಬಾ. ಎಂಬ ಹೆಸರು (ಉರ್ಲಾನ ದಾಸ) ಒಂದು 
ಬಹುದೇವತ್ನವನ್ನು ಸೂಚಿಸುವ ಹೆಸರಾಗಿದೆ. ಆ ಹೆಸರಿನಿಂದ ಕರೆಯುವುದನ್ನು ಅಲ್ಲಾಹನು ಇಷ್ಟಪಡಲಿಲ್ಲ. (3) ಈ ಅಧ್ಯಾಯದಲ್ಲಿ 
ವಿವರಿಸಲಾಗಿರುವ ಅವನ ಅಂತಿಮ ಗತಿಗೆ ಆ ಹೆಸರೇ ಹೆಚ್ಚು ಸೂಕ್ತವಾಗುತ್ತದೆ. 

ಆಳೆ ಆ್‌ 43 3 ಎಂಬುದಕ್ಕೆ ಕೆಲವು ವ್ಯಾಖ್ಯಾನಕಾರರು ಅಬೂಲಹಲನ ಎರಡೂ ಕೈಗಳು ತುಂಡಾದವು (ಅಥವಾ ಅವನು 
ನಾಶ ಹೊಂದಿದ್ದಾನೆ)ಎಂದು "ಅರ್ಥೈಸಿದ್ದಾರೆ. ಇದು ವಾಸ್ತವದಲ್ಲಿ ಶಪಿಸುವುದಲ್ಲ ಅದು ಮುಂದೆ ಸಂಭವಿಸಲಿರುವ ವಿಷಯವನ್ನು 
ಸಂಭವಿಸಿಯೇ ಬಿಟ್ಟಿತು ಎಂಬ ರೀತಿಯಲ್ಲಿ ಹೇಳಲಾದ ಭವಿಷ್ಯ ನುಡಿಯಾಗಿದೆ. ಅಂದರೆ ಅದು ಸಂಭವಿಸುವುದು ಖಂಡಿತವೆಂದರ್ಥ. 
ಕಟ್ಟಕಡೆಗೆ ಈ ಅಧ್ಯಾಯದಲ್ಲಿಕೆಲವು ವರ್ಷಗಳ ಹಿಂದೆ ಹೇಳಲಾದುದೇ ಸಂಭವಿಸಿಬಿಟ್ಟಿತು. ಕೈ ತುಂಡಾಯಿತೆಂದು ಶಾರೀರಿಕ ಕೈಯಲ್ಲವೆಂಬುದು 
ವ್ಯಕ್ತ. ಒಬ್ಬನು ತಾನು ಸರ್ವಶಕ್ತಿಯನ್ನೂ ಉಪಯೋಗಿಸಿ ಸಾಧಿಸ ಹೊರಟಿರುವ ತನ್ನ ಉದ್ದೇಶದಲ್ಲಿ ಸಂಪೂರ್ಣ ವಿಫಲನಾಗುವುದಾಗಿದೆ. 
ಅಬೂಲಹಬ್‌ ಪ್ರವಾದಿಯವರನ್ನು ಕೀಳಾಗಿಸಲಿಕ್ಕಾಗಿ ತನ್ನೆಲ್ಲ ಶಕ್ತಿಯನ್ನು ವಿನಿಯೋಗಿಸಿದ್ದನು. ಆದರೆ ಈ ಅಧ್ಯಾಯ ಅವತೀರ್ಣಗೊಂಡು 
ಏಳೆಂಟು ವರ್ಷ ಕಳೆದಿರಲಿಲ್ಲ. ಬದ್ರ್‌ ಯುದ್ಧದಲ್ಲಿ ಇಸ್ಲಾಮಿನೊಂದಿಗಿನ ವೈರದಲ್ಲಿ ಅವನೊಂದಿಗಿದ್ದ ದೊಡ್ಡ ದೊಡ್ಡ ಸರದಾರರು 
ಕೊಲ್ಲಲ್ಪಟ್ಟರು. ಮಕ್ಕಾದಲ್ಲಿ ಈ ಸೋಲಿನ ಸುದ್ಧಿ ಅವನಿಗೆ ತಿಳಿದಾಗ ಅವನಿಗೆ ಉಂಟಾದ ಆಘಾತದಿಂದಾಗಿ ಅನಂತರ ಏಳು ದಿನಗಳಿಗಿಂತ 
ಹೆಚ್ಚು ಕಾಲ ಅವನು ಬದುಕಲಿಲ್ಲ. ಇನ್ನು ಅವನ ಮರಣವೂ ಪಾಠದಾಯಕವಾಗಿತ್ತು. ಅವನಿಗೆ Malignant Pustule ಎಂಬ ರೋಗ 
ತಗುಲಿತು. ಅದರಿಂದಾಗಿ ಅವನ ಮನೆ ಮಂದಿ ಅವನನ್ನು ಸೋಂಕು ತಗುಲೀತೆಂದು ಭಯದಿಂದ ದೂರ ಮಾಡಿದರು. ಸತ್ತ ಬಳಿಕವೂ 


ಕಾಂಡ - 36 


111. ಅಲ್ಲಹಬ್‌ 373 
ಜ್ಯಾ ಶ್ಯಾನ ಸಯನ ವಾ ವಾಸದ ಸು ರವ ಸಾಹಾಹಾ್ಯ ಪಾಂ ನ ಸ ಸಾಮಿ ಬ 
ಮೂರು ದಿನಗಳ ಕಾಲ ಯಾರೂ ಅದರ ಹತ್ತಿರ ಸುಳಿಯಲಿಲ್ಲ, ಕೊನೆಗೆ ಅದರಿಂದ ದುರ್ವಾಸನೆ ಹರಡತೊಡಗಿತು. ಅದರಿಂದಾಗಿ ಜನರು 


ಅವನ ಪುತ್ರನನ್ನು ತರಾಟೆಗೆ ತೆಗೆದುಕೊಂಡಾಗ, ಒಂದು ವರದಿ ಪ್ರಕಾರ, ಅವರು ಕೆಲವು ಹಬಶೀಗಳನ್ನು ಕೂಲಿಕೊಟ್ಟು ಶವವನ್ನು 
ಅವರಿಂದಲೇ ದಫನ ಮಾಡಿಸಿದರು. ಇನ್ನೊಂದು ವರದಿ ಪ್ರಕಾರ ಅವರು ಒಂದು ಹೊಂಡ ತೋಡಿ ಆ ಶವವನ್ನು ಒಂದು ಕೋಲಿನಿಂದ 
ದೂಡಿಕೊಂಡು ಹೋಗಿ ಅದರೊಳಗೆ ಹಾಕಿ ಕಲ್ಲುಮಣ್ಣುಗಳಿಂದ ಮುಚ್ಚಿದರು. ಅಷ್ಟೇ ಅಲ್ಲ ಅವನು ಯಾವ ಧರ್ಮವನ್ನು ಅಳಿಸಿ ಹಾಕಲು 
ಸರ್ವಪ್ರ ಪ್ರಯತ್ನ ಮಾಡಿದ್ದನೋ ಅದೇ ಧರ್ಮವನ್ನು ಅವನ ಮಕ್ಕಳು ಸ್ವೀಕರಿಸುವ ಮೂಲಕ ಅವನಿಗೆ ಸಂಪೂರ್ಣ ಸೋಲಾಯಿತು. 
ಮೊತ್ತಮೊದಲು ಅವನ ಪುತ್ರಿ ದುರ್ರಃ ಮಕ್ಕಾದಿಂದ ಹಿಜ್ರತ್‌ ಮಾಡಿ ಮದೀನಾಕ್ಕೆ ಬಂದು ಇಸ್ಲಾಮ್‌ ಸ್ವೀಕಾರ ಮಾಡಿದಳು. ತರುವಾಯ 
ಮಕ್ಕಾ ವಿಜಯದ ವೇಳೆ ಅವನ ಇಬ್ಬರು ಪುತ್ರರಾದ ಉತ್ಬಾ ಮತ್ತು ಮುಅತ್ತಬ್‌, ಹ. ಅಬ್ಬಾಸ್‌(ರ) ಅವರ ಮೂಲಕ ಪ್ರವಾದಿಯವರ 
ಸನ್ನಿಧಿಗೆ ಹಾಜರಾಗಿ ಇಸ್ಲಾಮ್‌ ಸ್ವೀಕರಿಸಿ ಅವರ ಕೈಯಲ್ಲಿ ಬೈಅತ್‌ ಮಾಡಿದರು. ` 

2. ಅಬೂಲಹಬ್‌ ದೊಡ್ಡ ಜಿಪುಣ ಹಾಗೂ ಧನಪೂಜಕನಾಗಿದ್ದ. ಇಬ್ನು ಅಸೀರ್‌ ಹೇಳುತ್ತಾರೆ, "ಅಜ್ಞಾನ ಕಾಲದಲ್ಲಿ ಅವನ ಮೇಲೆ 
ಅವನು ಕಅಬಾದ ಖಜಾನೆಯಿಂದ ಎರಡು ಚಿನ್ನದ ಹರಿಣಿಗಳನ್ನು ಕದ್ದಿದ್ದನೆಂಬ ಆರೋಪವಿತ್ತು. ಅದು ಇನ್ನೊಬ್ಬ ವ್ಯಕ್ತಿಯ ಬಳಿ ಪತ್ತೆ 
ಯಾಯಿತಾದರೂ ಮಕ್ಕಾದವರು ಅವನ ಬಗ್ಗೆ ಯಾವ ಅಭಿಪ್ರಾಯ ಹೊಂದಿದ್ದರೆಂಬುದು ಈ ಆರೋಪದಿಂದ ವ್ಯಕ್ತವಾಗುತ್ತದೆ. ಅವನ 
ಐಶ್ವರ್ಯದ ಕುರಿತು ಕಾಯು ರಶೀದ್‌ ಬಿನ್‌ "'ರುಚ್ಛರ್‌ ತನ್ನ ಅದ್ದಖಾಇರ್‌ ವತ್ತುಹಫ್‌ನಲ್ಲಿ ಅವರು ಕುರೈಶರ ಪೈ ಪ್‌ ೈಕಿ ಒಂದು ಕಿಂತಾರ್‌ 
ಚಿನ್ನ ಹೊಂದಿದ ನಾಲ್ಡರ ಪೈಕಿ ಒಬ್ಬನಾಗಿದ್ದನೆಂದು ಬರೆಯುತ್ತಾರೆ. (ಒಂದು ಕಿಂತಾರ್‌ ಅಂದರೆ 200 ಊಕಿಯ, ಮು ಊಕಿಯಾ ಅಂದರೆ 
31/4 ತೊಲೆ) ಅವನ ಧನ ಪೂಜೆಯನ್ನು ಅಂದಾಜಿಸಬೇಕಾದರೆ, ಬದ್ರ್‌ ಯುದ್ಧದ ಸಂದರ್ಭದಲ್ಲಿ ಅವನ ಧರ್ಮದ ವಿಧಿ ನಿರ್ಣಯವಾಗಲಿದ್ದಾಗ 
ಕುರೈಶರ ಎಲ್ಲಾ ಸರದಾರರು ಹಾಜರಿದ್ದರು. ಇವನು ತನ್ನ ಕಡೆಯಿಂದ ಆಸ್‌ ಬಿನ್‌ ಹಿಶಾಮ್‌ನನ್ನು ಕಳಿಸಿದನು. ಅವನಿಂದ ಸಲ್ಲಬೇಕಾಗಿದ್ದ 
4 ಸಾವಿರ ದಿರ್ಹಮ್‌ ಸಾಲದ ಬದಲಿಯಾಗಿದೆ ಎಂದು. ಹೇಳಿ ಕಳುಹಿಸಿದನು. ಈ ರೀತಿ ಅವನು ತನ್ನ ಸಾಲದ ಮರುಪಾವತಿಯ ಇಹ 
ಹೂಡಿದನು. ಏಕೆಂದರೆ ಆಸ್‌ ದಿವಾಳಿಯಾಗಿದ್ದ. ಅವನಿಂದ ಹಣ ಸಿಗುವ ನಿರೀಕ್ಷೆಯಿರಲಿಲ್ಲ. 

ಔಟ (ಮಾಕಸಬ)ವನ್ನು ಕೆಲವು ವ್ಯಾಖ್ಯಾನಕಾರರು ಸಂಪಾದನೆಯೆಂದು ಅರ್ಥೈಸಿದ್ದಾರೆ. ಅಂದರೆ ತನ್ನ ಸಂಪತ್ತಿನಿಂದ ಅವನು 
ಗಳಿಸಿದ ಲಾಭವು ಅವನ ಸಂಪಾದನೆಯಾಗಿದೆ. ಇನ್ನು ಕೆಲವು ವ್ಯ ್ಯಖ್ಯಾನಕಾರರು ಅದನ್ನು ಸಂತಾನವೆಂದು ಅರ್ಥೈಸಿದ್ದಾರೆ. ಏಕೆಂದರೆ 
ಮನುಷ್ಯನ ಸಂತಾನವೂ ಅವನ ಸಂಪಾದನೆಯಾಗಿದೆಯೆಂದು ಪ, ಪ್ರವಾದಿ(ಸ) ಹೇಳಿದ್ದಾರೆ. ( (ಅಬೂದಾವೂದ್‌, ಇಬ್ನು ಅಬೀ ಹಾತಿಮ್‌) 
ಈ ಎರಡೂ ಅರ್ಥಗಳು ಅವನ ದುರ್ಗತಿಗೆ ಸರಿ ಹೊಂದುತ್ತದೆ. ಏಕೆಂದರೆ ಅವನು ರೋಗ ತುತ್ತಾದಾಗ ಅವನ ಸಂಪತ್ತು ಅವನ ಕೆಲಸಕ್ಕೆ 
ಬರಲಿಲ್ಲ, ಅವನ ಸಂತಾನವೂ ಅವನನ್ನು ಅಸಹಾಯಕ ಸ್ಥಿತಿಯಲ್ಲಿ ಸಾಯಲು ಬಿಟ್ಟು ಬಿಟ್ಟರು. ಅವನ ಶವವನ್ನು ಕೂಡಾ ಗೌರವದೊಂದಿಗೆ 
ಎತ್ತಲು ಅವನ ಮಕ್ಕಳಿಗಾಗಲಿಲ್ಲ. ಈ. ರೀತಿ ಕೆಲವೇ: ವರ್ಷಗಳಲ್ಲಿ ಈ ಅಧ್ಯಾ ಯದಲ್ಲಿ ಅವನ ಕುರಿತು "ನೀಡಲಾದ ಭವಿಷ್ಯವಾಣಿ 
ಸಾಕ್ಟಾತ್ಕಾರಗೊಂಡದ್ದನ್ನು ಜನರು ನೋಡಿದರು. -- 

3. ಆ ಹೆಂಗಸಿನ ಹೆಸರು ಅರ್ವಾ ಎಂದಾಗಿತ್ತು. ಉಮ್ಮು ಜಮೀಲ್‌ ಆಕೆಯ ಉಪನಾಮವಾಗಿತ್ತು. ಪ್ರವಾದಿಯವರೊಂದಿಗಿನ ದ್ವೇಷ 
ದಲ್ಲಿ ಆಕೆ ತನ್ನ ಪತಿ ಅಬೂಲಹಬನಿಗಿಂತ ಏನೇನೂ ಕಡಿಮೆಯಿರಲಿಲ್ಲ. ಅಬೂಬಕರ್‌(ರ)ರ ಪುತ್ರಿ ಅಸ್ಮಾ ಹೇಳುತ್ತಾರೆ: ಈ ಅಧ್ಯಾಯ 
ಅವತೀರ್ಣಗೊಂಡಾಗ ಅದನ್ನು ಕೇಳಿ ಉಮ್ಮು ಜಮೀಲ್‌ ಕುಪಿತಳಾಗಿ ಪ್ರ ಪ್ರವಾದಿಯವರನ್ನು ಹುಡುಕುತ್ತಾ ಹೊರ ಬಂದಳು. ಆಕೆಯ 
ಮುಷ್ಠಿಯಲ್ಲಿಕೆಲವು ಕಲ್ಲುಗಳಿದ್ದುವು. ಆಕೆ ಪ್ರವಾದಿಯವರನ್ನು ನಿಂದಿಸುತ್ತಾ ತನ್ನದೇ ಆದ ಕೆಲವು ಕವಿತೆಗಳನ್ನು ಹಾಡುತ್ತಿದ್ದಳು. ಹರಮ್‌ಗೆ 
ತಲುಪಿದಾಗ ಅಲ್ಲಿ ಅಬೂಬಕರ್‌ರೊಂದಿಗೆ ಪ್ರವಾದಿ(ಸ) ಕುಳಿತಿದ್ದರು. ಅಬೂಬಕರ್‌ ಹೇಳಿದರು, "ಪ್ರ. ಪ್ರಭಾಧಂಯವರೇ! ಆಕೆ ಬರುತ್ತಿದ್ದಾಳೆ. 
ತಮ್ಮನ್ನು ನೋಡಿ ಏನಾದರೂ ಅಸಭ್ಯವಾಗಿ ವರ್ತಿಸುವಳೋ ಎಂದು ನನಗೆ ಭಯವಾಗುತ್ತಿದೆ.' ಪ್ರವಾದಿ(ಸ) ಹೇಳಿದರು, "ಆಕೆ ನನ್ನನ್ನು 
ನೋಡಲಾರಳು.' ಹಾಗೆಯೇ ಆಯಿತು. ಪ್ರ ಪ್ರವಾದಿ(ಸ) ಅಲ್ಲಿದ್ದರೂ ಆಕೆ ಅವರನ್ನು ನೋಡದಾದಳು. ಅವಳು ಅಬೂಬಕರ್‌ರೊಂದಿಗೆ, "ನಮ್ಮ 
ಸಂಗಾತಿ ನನ್ನನ್ನು ಅವಮಾನಿಸಿದ್ದಾನೆಂದು ಕೇಳಿದ್ದೇನೆ' ಎಂದು ಹೇಳಿದಳು. ಅಬೂಬಕರ್‌ ಹೇಳಿದರು, "ಈ ಭವನದ ಪ್ರ ಪ್ರಭುವಿನಾಣೇ। ಅವರು 
ನಿನ್ನನ್ನು ಅಪಮಾನಿಸಲಿಲ್ಲ' ಹಾಗೆ ಅವಳು ಮರಳಿ ಹೋದಳು. (ಇಬ್ನು ಅಬೀ ಹಾತಿಮ್‌, ಸೀರತ್‌ ಇಬ್ನು ಹಿಶಾಮ್‌, ಬರ್ಗ್ನಾಭ್‌ನಲ್ಲಿ 
ಅಬ್ಬಲ್ಲಾ ಬಿನ್‌ ಅಬ್ಬಾಸ್‌ರಿಂದಲೂ ಇತಂಹ ಘಟನೆ ವರದಿಯಾಗಿದೆ) ಅಬೂಬಕರ್‌ ಈ ಉತ್ತರದ ಅರ್ಥ ಅಪಮಾನಿಸಿರುವುದು ಪ್ರ ಪ್ರವಾದಿ(ಸ) 
ಅಲ್ಲ ಅಲ್ಲಾಹನು ಎಂದಾಗಿದೆ. 

4, ksh ೫: ಮೂಲಪದಗಳಾಗಿವೆ. "ಕಟ್ಟಿಗೆ ಹೊರುವವಳು' ಎಂದು ಅದರ ಶಬ್ದಾರ್ಥ. ವ್ಯಾಖ್ಯಾನಕಾರರು ಇದಕ್ಕೆ 
ಅನೇಕ ಅರ್ಥಗಳನ್ನು ಕೊಟ್ಟಿದ್ದಾರೆ. ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌, ಇಬ್ನು ರುದ್‌, ದಹ್ನಾಕ್‌ ಮತ್ತು ರಬೀಆ್‌ ಬಿನ್‌ Ke ಹೇಳುತ್ತಾರೆ: 
ಅವಳು ರಾತ್ರಿ ಹೊತ್ತು ಮುಳ್ಳು ಬೇಲಿಗಳನ್ನು ತಂದು ಪ್ರವಾ ಮನೆಯ ಮುಂದೆ ಹಾಕುತ್ತಿದ್ದಳು. ಅದಕ್ಕಾಗಿ ಅವಳನ್ನು ಕಟ್ಟಿಗೆ 


ಕಾಂಡ - 30 


374 ತಪ್ಪೀಮುಲ್‌ ಕುರ್‌ಆನ್‌ 


ಹೊರುವವಳು ಎಂದು ಹೇಳಲಾಯಿತು. ಕತಾದ, ಇಕ್ರಿಮಾ, ಹಸನ್‌ ಬಸರಿ, ಮುಜಾಹಿದ್‌, ಸುಫ್ಯಾನ್‌ ಸೂರಿಯವರ ಪ್ರಕಾರ, ಆಕೆ 
ಜನರನ್ನು ಹೊಡೆದಾಡಿಸುವ ಉದ್ದೇಶದಿಂದ ಚಾಡಿ ಹೇಳುತ್ತಾ ತಿರುಗುತ್ತಿದ್ದಳು. ಅದಕ್ಕಾಗಿ ಅರಬಿ ನುಡಿಗಟ್ಟಿನ ಪ್ರಕಾರ “ಕಟ್ಟಿಗೆ ಹೊರುವವಳು' 
ಎಂದು ಹೇಳಲಾಗಿದೆ. ಏಕೆಂದರೆ ಅರೇಬಿಯಾದಲ್ಲಿ ಇಲ್ಲಸಲ್ಲದ ಮಾತು ಸೃಷ್ಟಿಸಿ ಗಲಭೆ ಸೃಷ್ಟಿಸಲು ಪ್ರಯತ್ನಿ ಶ್ನಿಸುವವನನ್ನು ಕಟ್ಟಿಗೆ ಹೊರುವ 
ವನೆಂದು ಹೇಳುತ್ತಿದ್ದರು. ಸಡದ್‌ ಬಿನ್‌ ಜುಬೈರ್‌ ಹೇಳುತ್ತಾರೆ. ಪಾಪಗಳ "ಹೊರೆಯನ್ನು ಹೊತ್ತು ಕೊಂಡಿರುವವನನ್ನು ಅರಬಿ ನುಡಿಗಟ್ಟಿನ 
ಪ್ರಕಾರ, ತನ್ನ ಬೆನ್ನಿನ ಮೇಲೆ ಕಟ್ಟಿಗೆ ಹೊರುವವನು ಹಿ ಆತೆ ವಿಭ ಶಾಟ ಎನ್ನುತ್ತಾರೆ. ಇದರಂತೆ ವಿಜಿ Hl ಅರ್ಥ 
ಪಾಪದ ಹೊರೆಯನ್ನು ಹೊತ್ತುಕೊಂಡಿರುವವಳು ಎಂದಾಗುತ್ತದೆ. ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಇದು ಅವಳ ಪರಲೋಕದ 
Rien ಅಂದರೆ ಅಬೂಲಹಬ್‌ ಹೊತ್ತಿ ಉರಿಯುತ್ತಿರುವ ಬೆಂಕಿಗೆ ಆಕೆ ಕಟ್ಟಿಗೆಗಳನ್ನು ತಂದು ತಂದು ಹಾಕುವಳು. 

5. ಅವಳ ಕೊರಳಿಗೆ ಪ 'ಜೀದ್‌' ಎಂಬ ಪದ ಬಳಕೆಯಾಗಿದೆ. ಅರಬಿ ಭಾಷೆಯಲ್ಲಿ ಆಭರಣ ಧರಿಸಿದ ಕೊರಳಿಗೆ ಹಾಗೆ 
ಹೇಳುತ್ತಾರೆ. ಸಈದ್‌ ಬಿನ್‌ ಮುಸಯ್ಯಬ್‌, ಹಸನ್‌ ಬಸರಿ ಮತ್ತು ಕತಾದ ಹೇಳುತ್ತಾರೆ: ಆಕೆ ಬೆಲೆ ಬಾಳುವ ಹಾರವೊಂದನ್ನು ಕುತ್ತಿಗೆಗೆ 
ಧರಿಸಿದ್ದಳು. ಆಕೆ ಹೇಳುತ್ತಿದ್ದಳು, "ಲಾತ್‌ ಮತ್ತು ಉರ್ದಾನಾಣೆ। ನಾನು ಈ ಹಾರವನ್ನು ಮಾರಿ ಮುಹಮೃದ್‌(ಸ)ನ ವಿರುದ್ಧ ಖರ್ಚು 
ಮಾಡುವೆನು.' ಆದ್ದರಿಂದಲೇ ಟಾ 'ಜೀದ್‌' ಎಂಬ ಪದವನ್ನು ವ್ಯಂಗ್ಯವಾಗಿ ಪ್ರಯೋಗಿಸಲಾಯಿತು. ತಾನು ಹೆಮ್ಮೆ ಪಡುತ್ತಿರುವ 
ಆಭರಣ ಹೊತ್ತ ಕೊರಳಿಗೆ ನರಕದಲ್ಲಿ ಹುರಿಹಗ್ಗ ಹಾಕಲಾಗುವುದು. ಇದು ಕುರ್‌ಆನಿನ ಅನೇಕ ಕಡೆಗಳಲ್ಲಿ ವಿವರಿಸಲಾದ 
ಬಗಗ (೬೩3 ಅವರಿಗೆ ಭಯಾನಕ ಶಿಕ್ಷೆಯ ಸುವಾರ್ತೆ ನೀಡಿರಿ ಎಂಬಂತಹ ವ್ಯಂಗ್ಯ ನುಡಿಯಾಗಿದೆ. 

ಆಕೆಯ ಕೊರಳಿಗೆ ಹಾಕಲಾಗುವ ಹಗ್ಗಕ್ಕೆ ಮ್ರ ಪ್‌ ಎಂಬ ಪದಗಳನ್ನು ಬಳಸಲಾಗಿದೆ. ಅಂದರೆ ಅದು ಪ೩ಲೊ"ಮಸದ್‌'ನ 
ರೂಪದ ಹಗ್ಗವಾಗಿರುವುದು. ಇದರ Re ಅರ್ಥಗಳನ್ನು ಭಾಷಾ ತಜ್ಞರು ಮತ್ತು ವ್ಯಾಖ್ಯಾನಕಾರರು ವಿವರಿಸಿದ್ದಾರೆ ಒಂದು ಹೇಳಿಕೆ 
ಪ್ರಕಾರ, ಚೆನ್ನಾಗಿ ಹುರಿದ ಹಗ್ಗಕ್ಕೆ ಪೂ "ಮಸದ್‌' ಎಂದು ಹೇಳಲಾಗುತ್ತದೆ. ಇನ್ನೊಂದು ಹೇಳಿಕೆ ಪ್ರಕಾರ, ಖರ್ಜೂರದ ಸೋಗೆಗಳಿಂದ 
ಮಾಡಲಾದ ಹಗ್ಗಕ್ಕೆ ಹಾಗೆ ಹೇಳಲಾಗುತ್ತದೆ. ಮೂರನೆ ಹೇಳಿಕೆ ಹೀಗಿದೆ ಅದು ಹುರಿಹಗ್ಗ ಅಥವಾ ಒಂಟೆಯ ಚರ್ಮ ಅಥವಾ ಅದರ 
ಉಣ್ಣೆಯಿಂದ ತಯಾರಿಸಲಾದ ಹಗ್ಗ. ಒಂದು ಹೇಳಿಕೆ ಹೀಗೂ ಇದೆ- ಲೋಹದ ತಂತಿಗಳಿಂದ ತಯಾರಿಸಲಾದ ಹಗ್ಗ. 


ps 


ಕಾಂಡ - 30 


112. ಅಲ್‌ ಇಖ್‌ಲಾಸ್‌ 


ಹೆಸರು 

ಟಿಕೆ! ಈ ಅಧ್ಯಾಯದ ಹೆಸರು ಮಾತ್ರವಲ್ಲ ಇದರ ವಿಷಯವೂ ಆಗಿದೆ. ಏಕೆಂದರೆ ಇದರಲ್ಲಿ ಅಪ್ಪಟ ತೌಹೀದ್‌ 
(ಏಕ ದೇವತ್ವ) ವಿವರಿಸಲಾಗಿದೆ. ಕುರ್‌ಆನಿನ ಇತರ ಅಧ್ಯಾಯಗಳಲ್ಲಿಸಾಮಾನ್ಯವಾಗಿ, ಅವುಗಳಲ್ಲಿ ಬಂದಿರುವ ಯಾವುದಾದರೂ 
ಪದವನ್ನು ಅವುಗಳಿಗೆ ಹಾಕಲಾಗಿದೆ. ಆದರೆ ಈ ಅಧ್ಯಾಯದಲ್ಲಿ ಇಖ್ಲಾಸ್‌ ಎಂಬ ಪದ ಎಲ್ಲೂ ಇಲ್ಲ, ಇದಕ್ಕೆ ಆ ಹೆಸರನ್ನು ಅದರ 
ಅರ್ಥಕ್ಕನುಸಾರವಗಿ ನೀಡಲಾಗಿದೆ. ಇದನ್ನು ಚೆನ್ನಾಗಿ ಗ್ರಹಿಸಿ ಇದರ ಬೋಧನೆಗಳ ಮೇಲೆ ವಿಶ್ವಾಸ ವಿರಿಸುವವನು ಶಿರ್ಕ್‌ 
(ಬಹುದೇವತ್ಥ) ನಿಂದ ಮುಕ್ತನಾಗುವನು. 
ಅವತೀರ್ಣಕಾಲ 

ಇದು ಮಕ್ಕಾದಲ್ಲಿ ಅವತೀರ್ಣವಾಯಿತೋ ಮದೀನಾದಲ್ಲೋ ಎಂಬ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ. ಇದರ ಅವತೀರ್ಣದ 
ಕಾರಣದ ಬಗೆಗಿನ ವರದಿಗಳಿಂದಾಗಿ ಈ ಭಿನ್ನಾಭಿಪ್ರಾಯವುಂಟಾಗಿದೆ. ಅದನ್ನು ನಾವಿಲ್ಲಿ ಕ್ರಮಾನುಗತವಾಗಿ ಉದ್ಭರಿಸುತ್ತೇವೆ. 

(1) ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌ರ ವರದಿಯ ಪ್ರಕಾರ, ಕುರೈಶ್‌ನ ಜನರು ಪ್ರವಾದಿ(ಸ) ಅವರಲ್ಲಿ ನಿಮ್ಮ ಪ್ರಭುವಿನ 
ವಂಶಾವಳಿಯನ್ನು ತಿಳಿಸಿರಿ" ಎಂದು ಕೇಳಿ ಕೊಂಡಾಗ, ಈ ಅಧ್ಯಾಯ ಅವತೀರ್ಣಗೊಂಡಿತು. (ತಬ್ರಾನಿ) 

(2) ಅಬೂಲ್‌ ಆಲಿ ಯಾರು ಉಬೈ ಬಿನ್‌ ಕಅಬ್‌ರನ್ನುದ್ದರಿಸಿ ಹೇಳುತ್ತಾರೆ-ಮುಶ್ರಿಕರು ಪ್ರವಾದಿಯವರೊಡನೆ ನಿಮ್ಮ 
ಪ್ರಭುವಿನ ವಂಶಾವಳಿಯನ್ನು ನಮಗೆ ತಿಳಿಸಿರಿ ಎಂದು ಕೇಳಿಕೊಂಡಾಗ, ಈ ಅಧ್ಯಾಯ ಅವತೀರ್ಣಗೊಂಡಿತು, (ಮುಸ್ನದ್‌ 
ಅಹ್ನದ್‌, ಇಬ್ನು ಅಬೀ ಹಾತಿಮ್‌, ಇಬ್ನು ಜರೀರ್‌, ತಿರ್ಮದಿ, ಬುಖಾರಿ, ಫಿತ್ತಾರೀಖ್‌, ಇಬ್ನು ಮುಂದಿರ್‌, ಹಾಕಿಮ್‌, ಬೈಹಕಿ) 
ಇದೇ ವಿಷಯದ ಒಂದು ವರದಿಯನ್ನು ತಿರ್ಮದಿಯವರು ಅಬುಲ್‌ ಆಲಿಯಾ ರಿಂದ ಉದ್ದರಿಸಿದ್ದಾರೆ-ಅದರಲ್ಲಿ ಉಜ್ಛ ಬಿನ್‌ 
ಕಅಬ್‌ರ ಉಲ್ಲೇಖವಿಲ್ಲ. ಅದನ್ನು ಅವರು ಸಹೀಹ್‌ ಎಂದು ಹೇಳಿದ್ದಾರೆ. 

(3) ಜಾಬಿರ್‌ ಬಿನ್‌ ಅಬ್ದುಲ್ಲಾ ಹೇಳುತ್ತಾರೆ-ಓರ್ವ ಗ್ರಾಮೀಣನು( ಕೆಲವು ವರದಿಗಳಲ್ಲಿ ಜನರು) ಪ್ರವಾದಿಯವರೊಂದಿಗೆ 
ನಿಮ್ಮ ಪ್ರಭುವಿನ ವಂಶಾವಳಿಯನ್ನು ನಮಗೆ ಹೇಳಿರಿ ಎಂದು ಹೇಳಿದರು. ಆಗ ಅಲ್ಲಾಹನು ಈ ಅಧ್ಯಾಯವನ್ನು 
ಅವತೀರ್ಣಗೊಳಿಸಿದನು( ಅಬೂ ಯಶ್‌ಲಾ, ಇಬ್ಬ ಜರೀರ್‌, ಇಬ್ದು ಮುಂದಿರ್‌, ತಬ್ರಾನಿ ಫಿಲ್‌ ಜೌಸತ್‌, ಬೈಹಕಿ, ಅಬೂನು 
ಐಮ್‌ ಫಿಲ್‌ ಹಿಲ್ಯಃ) 

(4) ಇಬ್ನು ಅಬ್ಬಾಸ್‌ರಿಂದ ಇಕ್ರಿಮಾ ಹೀಗೆ ಉಲ್ಲೇಖಿಸುತ್ತಾರೆ: ಯಹೂದಿಯರ ಒಂದು ತಂಡ ಪ್ರವಾದಿ(ಸ) ಅವರ 
ಬಳಿಗೆ ಬಂತು. ಅದರಲ್ಲಿ ಕಅಬ್‌ ಬಿನ್‌ ಅಶ್ರಫ್‌ ಮತ್ತು ಹುಯ್ಯ್‌ ಬಿನ್‌ ಅಖ್ತಬ್‌ ಮುಂತಾದವರಿದ್ದರು. ಅವರು ಹೇಳಿದರು: 
ಹ ಮುಹಮ್ಮದ್‌!(ಸ) ನಿಮ್ಮನ್ನು ಕಳಿಸಿರುವ ನಿಮ್ಮ ಆ ಪ್ರಭು ಹೇಗಿದ್ದಾನೆಂದು ತಿಳಿಸಿರಿ: ಆಗ ಅಲ್ಲಾಹನು ಈ ಅಧ್ಯಾಯವನ್ನು 
ಅವತೀರ್ಣ ಗೊಳಿಸಿದನು (ಇಬ್ನು ಅಬೀ ಹಾತಿಮ್‌, ಇಬ್ದು ಅದಿಯ್ಯ್‌, ಬೈಹಕೀ ಫಿಲ್‌ ಅಸ್ಲಾಣ ವಸ್ಸಿಫಾತಿ) 

ಇವುಗಳಲ್ಲದೆ ಇನ್ನೂ ಕೆಲವು ವರದಿಗಳನ್ನು ಇಬ್ನು ತೈಮಿಯಾರು ತನ್ನ ಅಲ್‌ ಇಖ್ಲಾಸ್‌ ಅಧ್ಯಾಯದ ವ್ಯಾಖ್ಯಾನದಲ್ಲಿ 
ಉದ್ದರಿಸಿದ್ದಾರೆ. ಅವು ಈ ಕೆಳಗಿನಂತಿವೆ. 

1. ಅರಬರ ರೂಢಿಯಂತೆ, ಒಬ್ಬ ಆಗಂತುಕನ ಪರಿಚಯ ಪಡೆಯ ಬಯಸಿದಾಗ, ಟೆ ಪ್ಲ] ಇವನ ವಂಶಾವಳಿಯನ್ನು ನಮಗೆ 
ತಿಳಿಸಿರಿ ಎನ್ನುತ್ತಿದ್ದರು. ಏಕೆಂದರೆ ಅವರ ಪರಿಚಯದಲ್ಲಿ ಪ್ರಥಮ ಆದ್ಯತೆ ಅವರ ವಂಶಾವಳಿ ಮತ್ತು ಅವರ ಗೋತ್ರದ ಕುರಿತ 
ಮಾಹಿತಿಯಾಗಿತ್ತು. ಆದ್ದರಿಂದಲೇ ಅವರು ಪ್ರವಾದಿಯವರಲ್ಲಿ ನಿಮ್ಮ ಪ್ರಭು ಯಾರು ಮತ್ತು ಹೇಗಿದ್ದಾನೆ ಎಂದು ಕೇಳ ಬಯಸಿದಾಗ 
ಟೆ ಲೆ! ನಿಮ್ಮ ಪ್ರಭುವಿನ ವಂಶಾವಳಿಯನ್ನು ನಮಗೆ ತಿಳಿಸಿರಿ ಎಂದು ಹೇಳಿದರು. 


ಕಾಂಡ - 30 


376 ತಪ್ಪೀಮುಲ್‌ ಕುರ್‌ಆನ್‌ 


(5) ಅನಸ್‌ ಹೇಳುತ್ತಾರೆ-ಖೈಬರ್‌ನ ಕೆಲವು ಯಹೂದಿಯರು ಪ್ರವಾದಿ(ಸ)ಅವರ ಬಳಿಗೆ ಬಂದು ಹೇಳಿದರು-ಓ 
ಅಬುಲ್‌ ಕಾಸಿಮ್‌! ಅಲ್ಲಾಹನು ಮಲಕ್‌ಗಳನ್ನು ಪ್ರಕಾಶದಿಂದ, ಆದಮ್‌ರನ್ನು ಕೊಳೆತ ಮಣ್ಣಿನಿಂದ, ಇಬ್ಬೀಸನನ್ನು ಬೆಂಕಿಯ 
ಜ್ವಾಲೆಯಿಂದ, ಆಕಾಶಗಳನ್ನು ಹೊಗೆಯಿಂದ ಹಾಗೂ ಭೂಮಿಯನ್ನು ನೀರಿನ ನೊರೆಯಿಂದ ಸೃಷ್ಟಿಸಿದನು. ಈ ನಿಮ್ಮ ಪ್ರಭುವಿನ 
ಬಗ್ಗೆ (ಅವನು ಯಾವುದರಿಂದ ಉಂಟಾದವನು) ತಿಳಿಸಿರಿ. ಅವರ ಮಾತಿಗೆ ಪ್ರವಾದಿ(ಸ) ಯಾವ ಉತ್ತರವನ್ನೂ ಕೊಡಲಿಲ್ಲ ಆಗ 
ಜಿಬ್ರೀಲ್‌ ಬಂದು ಅವರೊಂದಿಗೆ 4514) ]& ಎಂದು ಹೇಳಿರಿ ಎಂದರು. 

(6) ಆಮಿರ್‌ ಬಿನ್‌ ತುಪೈಲ್‌ ಪ್ರವಾದಿಯವರೊಂದಿಗೆ ಹೇಳಿದನು, "ಓ ಮುಹಮ್ಮದ್‌! ನೀವು ಯಾವುದರ ಕಡೆಗೆ ಕರೆ 
ನೀಡುತ್ತೀರಿ?' ಪ್ರವಾದಿ(ಸ) "ಅಲ್ಲಾಹನ ಕಡೆಗೆ' ಎಂದು ಉತ್ತರಿಸಿದರು. ಆಮಿರ್‌ ಹೇಳಿದನು, "ಸರಿ, ಹಾಗಾದರೆ ಅವನ 
ಸ್ವರೂಪವನ್ನು ನನಗೆ ತಿಳಿಸಿರಿ. ಅವನು ಬಂಗಾರದಿಂದಾದನೋ ಅಥವಾ ಬೆಳ್ಳಿಯಿಂದಲೋ, ಲೋಹದಿಂದಲೋ?' ಆಗ ಈ 
ಅಧ್ಯಾಯ ಅವತೀರ್ಣಗೊಂಡಿತು. 

(7)ದಹ್ನಾಕ್‌, ಕತಾದ ಮತ್ತು ಮುಕಾತಿಲ್‌ ಹೇಳುತ್ತಾರೆ: ಯಹೂದಿಯರ ಕೆಲವು ವಿದ್ವಾಂಸರು ಪ್ರವಾದಿಯವರ ಬಳಿಗೆ 
ಬಂದು ಹೇಳಿದರು, 'ಓ ಮುಹಮ್ಮದ್‌! ನಿಮ್ಮ ಪ್ರಭುವಿನ ಸ್ವರೂಪವನ್ನು ನಮಗೆ ತಿಳಿಸಿರಿ. ನಾವು ನಿಮ್ಮ ಮೇಲೆ ವಿಶ್ವಾಸ ತಾಳಲೂ 
ಬಹುದು. ಅಲ್ಲಾಹನು ತನ್ನ ಗುಣವನ್ನು ತೌರಾತ್‌ನಲ್ಲಿವಿವರಿಸಿದ್ದಾನೆ. ಈಗ ನೀವು, ಅವನು ಯಾವ ವಸ್ತುವಿನಿಂದ ಉಂಟಾದನೆಂದು 
ತಿಳಿಸಿರಿ ಬಂಗಾರದಿಂದ ಉಂಟಾದನೋ ಅಥವಾ ತಾಮ್ರ, ಹಿತ್ತಾಳೆ, ಲೋಹ ಅಥವಾ ಬೆಳ್ಳಿಯಿಂದಲೋ? ಅವನು ಏನನ್ನು 
ತಿನ್ನುತ್ತಾನೆ, ಕುಡಿಯುತ್ತಾನೆ. ಅವನು ಯಾರಿಂದ ಈ ಲೋಕದ ಉತ್ತರಾಧಿಕಾರ ಪಡೆದನು. ಅವನ ನಂತರ ಯಾರು ಇದರ 
ಉತ್ತರಾಧಿಕಾರಿಯಾಗುವರು?' ಆಗ ಅಲ್ಲಾಹನು ಈ ಅಧ್ಯಾಯವನ್ನು ಅವತೀರ್ಣಗೊಳಿಸಿದನು. 

(8) ಇಬ್ನು ಅಬ್ಬಾಸ್‌ರ ವರದಿಯಂತೆ, ನಜ್ರಾನಿನ ಕ್ರೈಸ್ತರ ನಿಯೋಗವು ಏಳು ಪಾದ್ರಿಗಳೊಂದಿಗೆ ಪ್ರವಾದಿ(ಸ) ಅವರ 
ಬಳಿಗೆ ಬಂದು, ನಿಮ್ಮ ಪ್ರಭು ಹೇಗಿರುವನು, ಯಾವುದರಿಂದ ಉಂಟಾದನೆಂದು ತಿಳಿಸಿರಿ ಎಂದು ಹೇಳಿದರು. ಪ್ರವಾದಿ(ಸ) 
ಹೇಳಿದರು, "ನನ್ನ ಪ್ರಭು ಯಾವುದರಿಂದಲೂ ಉಂಟಾಗಲಿಲ್ಲ. ಅವನು ಎಲ್ಲ ವಸ್ತುಗಳಿಂದಲೂ ಭಿನ್ನವಾಗಿದ್ದಾನೆ.' ಆಗ 
ಅಲ್ಲಾಹನು ಈ ಅಧ್ಯಾಯವನ್ನು ಅವತೀರ್ಣಗೊಳಿಸಿದನು. 

ಈ ವರದಿಗಳಿಂದಲೇ ತಿಳಿದು ಬರುವಂತೆ, ವಿವಿಧ ಸಂದರ್ಭಗಳಲ್ಲಿ ಬೇರೆ ಬೇರೆ ಜನರು ಪ್ರವಾದಿಯವರು ಜನರಿಗೆ, 
ಆರಾಧಿಸಲು ಕರೆ ಕೊಡುತ್ತಿದ್ದ ಆ ಆರಾಧ್ಯನ ಸ್ವರೂಪ ಮತ್ತು ಸ್ಥಿತಿಯನ್ನು ಕೇಳುತ್ತಿದ್ದರು. ಪ್ರವಾದಿ(ಸ) ಎಲ್ಲಾ ಸಂದರ್ಭಗಳಲ್ಲೂ 
ಅಲ್ಲಾಹನ ಅಪ್ಪಣೆಯಂತೆ ಅವರಿಗೆ ಉತ್ತರವಾಗಿ ಇದೇ ಅಧ್ಯಾಯವನ್ನು ಓದಿ ಕೇಳಿಸುತ್ತಿದ್ದರು, ಮೊತ್ತ ಮೊದಲು ಈ 
ಪ್ರಶ್ನೆಯನ್ನು ಮಕ್ಕಾದಲ್ಲಿಮುಶ್ರಿಕರು ಪ್ರವಾದಿಯವರಲ್ಲಿಕೇಳಿದರು. ಅದಕ್ಕೇ ಉತ್ತರವಾಗಿ ಈ ಅಧ್ಯಾಯ ಅವತೀರ್ಣಗೊಂಡಿತು. 
ಅನಂತರ ಮದೀನಾದಲ್ಲಿಕೆಲವೊಮ್ಮೆ ಯಹೂದಿಯವರು ಇನ್ನು ಕೆಲವೊಮ್ಮೆ ಕ್ರೈಸ್ತರು ಮತ್ತೆ ಕೆಲವೊಮ್ಮೆ ಅರೇಬಿಯಾದ ಇತರರು 
ಇದೇ ರೀತಿಯ ಪ್ರಶ್ನೆಗಳನ್ನು ಪ್ರವಾದಿಯವರೊಂದಿಗೆ ಕೇಳಿದರು ಪ್ರತಿಯೊಂದು ಬಾರಿಯು ಅಲ್ಲಾಹನ ಕಡೆಯಿಂದ ಇದೇ 
ಅಧ್ಯಾಯ ವನ್ನು ಓದಿ ಕೇಳಿಸುವಂತೆ ಸೂಚನೆ ಲಭಿಸಿತು, ಈ ವರದಿಗಳ ಪೈಕಿ ಪ್ರತಿಯೊಂದರಲ್ಲೂ ಹೇಳಲಾದಂತೆಯೇ, ಈ 
ಸಂಧರ್ಭದಲ್ಲಿ ಈ ಅಧ್ಯಾಯ ಅವತೀರ್ಣಗೊಂಡಿತ್ತು ಎಂದು ಹೇಳುವುದರಿಂದ ಯಾರಿಗೂ ಈ ವರದಿಗಳೆಲ್ಲ ಪರಸ್ಪರ 
ವೈರುಧ್ಯಗಳಿಂದ ಕೂಡಿದೆಯೆಂಬ ತಪ್ಪು ಕಲ್ಪನೆಯುಂಟಾಗಬಾರದು, ನಿಜವಾಗಿ ಯಾವುದೇ ವಿಷಯ ಸಂಬಂಧಿಸಿ ಮೊದಲೇ 
ಅವತೀರ್ಣಗೊಂಡಿದ್ದ ಒಂದು ಸೂಕ್ತ ಅಥವಾ ಅಧ್ಯಾಯವಿದ್ದರೆ ಅನಂತರ ಪ್ರವಾದಿಯವರ ಮುಂದೆ ಅದೇ ವಿಷಯ ಬಂದಾಗ 
ಅದರ ಉತ್ತರವು ಇಂತಹ ಸೂಕ್ತ ಅಥವಾ ಅಧ್ಯಾಯದಲ್ಲಿದೆ, ಇಲ್ಲವೆ ಅದರ ಉತ್ತರವಾಗಿ ಇಂತಹ ಸೂಕ್ತ ಅಥವಾ ಅಧ್ಯಾಯವನ್ನು 
ಓದಿ ಕೇಳಿಸಿರಿ ಎಂದು ಅಲ್ಲಾಹನ ಕಡೆಯಿಂದ ಸೂಚನೆ ಬರುತ್ತಿತ್ತು. 

ಹದೀಸ್‌ಗಳ ವರದಿಗಾರರು, ಇಂತಹ ವಿಷಯ ಬಂದಾಗ ಅಥವಾ ಇಂತಹ ಪ್ರಶ್ನೆ ಕೇಳಲಾದಾಗ ಈ ಸೂಕ್ತ 
ಅವಶೀರ್ಣಗೊಂಡಿತು ಎಂದು ವಿವರಿಸುತ್ತಾರೆ. ಇದನ್ನು ಪದೇ ಪದೇ ಅವತೀರ್ಣಗೊಳ್ಳುವುದು ಎಂದೂ ವರ್ಣಿಸಲಾಗುತ್ತದೆ. 
ಅಂದರೆ ಒಂದು ಸೂಕ್ತ ಅಥವಾ ಅಧ್ಯಾಯ ಅನೇಕ ಬಾರಿ ಅವತೀರ್ಣಗೊಳ್ಳುವುದು. 

ಈ ಅಧ್ಯಾಯವು ಮಕ್ಕಾದಲ್ಲಿ ಅವತೀರ್ಣಗೊಂಡಿರುವುದೇ ಸರಿ. ಇದರ ವಿಷಯದ ಬಗ್ಗೆ ಗಮನಿಸುವಾಗ, ಇದು 


ಕಾಂಡ - 30 


112. ಅಲ್‌ ಇಖ್‌ಲಾಸ್‌ 377 


ಮಕ್ಕಾದ ಆರಂಭ ಕಾಲದಲ್ಲೇ ಅವತೀರ್ಣಗೊಂಡಿತು. ಆಗಿನ್ನೂ ಅಲ್ಲಾಹನ ಸತ್ತೆ ಮತ್ತು ಗುಣಗಳ ಬಗ್ಗೆ ವಿವರವಾದ ಸೂಕ್ತಗಳು 
ಅವತೀರ್ಣಗೊಂಡಿರಲಿಲ್ಲ. ಪ್ರವಾದಿಯವರು ಅಲ್ಲಾಹನತ್ತ ಕರೆ ನೀಡುವುದನ್ನು ಕೇಳಿ, ಇವರು ದಾಸ್ಯ ಆರಾಧನೆಗೆ ಜನರಿಗೆ ಕರೆ 
ಕೊಡುತ್ತಿರುವ ಆ ಪ್ರಭು ಎಂತಹವನು ಎಂದು ಅರಿಯುವ ಜಿಜ್ಞಾಸೆ ಜನರಲ್ಲುಂಟಾಗಿತ್ತು. ಇದು ಅತಿ ಆರಂಭಕಾಲದಲ್ಲಿ 
ಅವತೀರ್ಣಗೊಂಡಿತ್ತೆಂಬುದಕ್ಕೆ ಇನ್ನೂ ಒಂದು ಪುರಾವೆ ಹೀಗಿದೆ: ಮಕ್ಕಾದಲ್ಲಿ ಬಿಲಾಲ್‌ (ರ) ಅವರ ಯಜಮಾನ ಉಮಯ್ಯ 
ಬಿನ್‌ ಖಲಫ್‌ ಬಿಲಾಲ್‌ರನ್ನು ಸುಡುವ ಮರಳಲ್ಲಿ ಮಲಗಿಸಿ ಒಂದು ದೊಡ್ಡ ಕಲ್ಲನ್ನು ಅವರ ಎದೆಯ ಮೇಲೆ ಇರಿಸುತ್ತಿದ್ದಾಗ 
ಅವರು "ಅಹದ್‌, ಅಹದ್‌' ಎಂದು ಕೂಗಿ ಹೇಳುತ್ತಿದ್ದರು. ಈ ಪದವು ಇದೇ ಅಧ್ಯಾಯದಿಂದ ತೆಗೆದುದಾಗಿತ್ತು. 
ಚರ್ಚಾ ವಿಷಯ p 

ಅವತೀರ್ಣದ ಹಿನ್ನೆ ಲೆಯ ಬಗೆಗಿನ ವರದಿಗಳ ಮೇಲೆ ದೃಷ್ಟಿಹಾಯಿಸಿದಾಗ, ಪ್ರವಾದಿಯವರು ತೌಹೀದ್‌ನ ಕರೆಯೊಂದಿಗೆ 
ಎದ್ದು ನಿಂತಾಗಿನ ಲೋಕದ ಧಾರ್ಮಿಕ ಕಲ್ಪನೆಗಳು ಹೇಗಿತ್ತೆಂದು ತಿಳಿದು ಬರುತ್ತದೆ. ವಿಗ್ರಹಾರಾಧಕ ಮುಶ್ರಿಕರು ಮರ, ಕಲ್ಲು 
ಚಿನ್ನ, 1 ಬೆಳ್ಳಿ ಮುಂತಾದ ವಸ್ತುಗಳಿಂದ ಮಾಡಲಾದ ಆಕಾರ, ರೂಪಮತ್ತು ದೇಹವನ್ನು ಹೊಂದಿದ್ದ. ಮೂರ್ತಿಗಳನ್ನು ಪೂಜಿಸುತ್ತಿದ್ದರು. 
ದೇವಿ-ದೇವತೆಗಳ ವಂಶ ಪರಂಪರೆ ನಡೆಯುತ್ತಿತ್ತು. ಯಾವ ದೇವಿಗೂ ಪತಿ ಇಲ್ಲದಿರಲಿಲ್ಲ. ಯಾವ ದೇವತೆಗೂ ಪತ್ನಿ 
ಇಲ್ಲದಿರಲಿಲ್ಲ ಅವುಗಳಿಗೆ ಆಹಾರ ಪಾನೀಯಗಳ ಅಗತ್ಯವಿರುತ್ತಿತ್ತು. ಅವುಗಳ ಆರಾಧಕರು ಅದರ ವ್ಯವಸ್ಥೆಯನ್ನೂ ಮಾಡುತ್ತಿದ್ದರು. 
ಮುಶ್ರಿಕರ ಒಂದು ದೊಡ್ಡ ವಿಭಾಗವು ದೇವನು ಮಾನವ ರೂಪ ತಾಳುತ್ತಾನೆ, ಕೆಲವರು ಅವನ ಅವತಾರಗಳಾಗುತ್ತಾರೆಂದು 
ನಂಬಿದ್ದರು. ಕ್ರೈಸ್ತರು ಒಬ್ಬನೇ ದೇವನಿದ್ದಾನೆಂದು ವಾದಿಸುತ್ತಿದ್ದರು. ಆದರೆ ಅವರ ದೇವನು ಕನಿಷ್ಠ ಒಬ್ಬ ಮಗನನ್ನಾದರೂ 
ಹೊಂದಿದ್ದನು ತಂದೆ ಮಗನ ಜೊತೆಯಲ್ಲಿಪವಿತ್ರಾತ್ಮನೂ ದೇವತ್ನದಲ್ಲಿಭಾಗೀದಾರನಾಗಿದ್ದ. ಅಷ್ಟೇ ಅಲ್ಲ, ದೇವನಿಗೆ ತಾಯಿಯೂ 
ಅತ್ತೆಯೂ ಇರುತ್ತಿದ್ದರು. ಯಹೂದಿಯರೂ ಒಬ್ಬ ದೇವನಿದ್ದಾನೆಂದು ವಾದಿಸುತ್ತಿದ್ದರು. ಆದರೆ ಅವರ ದೇವನೂ ಭೌತಿಕ, 
ಶಾರೀರಿಕ ಮತ್ತು ಇತರ ಮಾನವೀಯ ಗುಣಗಳಿಂದ ವಿರಹಿತನಾಗಿರಲಿಲ್ಲ. ಅವನು ಅಡ್ಡಾಡುತ್ತಿದ್ದವು, ಮಾನವ ರೂಪ 
ತಾಳುತ್ತಿದ್ದನು, ತನ್ನ ಒಬ್ಬ ದಾಸನೊಂದಿಗೆ ಮಲ್ಲ ಯುದ್ಧವನ್ನೂ ಮಾಡುತ್ತಿದ್ದನು, ಒಬ್ಬ ಮಗನ (ಉರ್ಕುರ್‌) ತಂದೆಯೂ 
ಆಗಿದ್ದನು. ಈ ಧಾರ್ಮಿಕ ವಿಭಾಗಗಳಲ್ಲದೆ ಮಜೂಸಿಗಳು ಅಗ್ನಿಯಾರಾಧಕರಾಗಿದ್ದರು. ಸಾಬಿಗಳು ನಕ್ಷತ್ರ ಪೂಜಕರಾಗಿದ್ದರು. 
ಈ ಪರಿಸ್ಥಿತಿಯಲ್ಲಿ ಏಕನಾದ ಅಲ್ಲಾಹನ ಮೇಲೆ ವಿಶ್ವಾಸವಿರಿಸುವ ಕರೆ ನೀಡಿದಾಗ, ಎಲ್ಲಾದೇವರುಗಳನ್ನೂ ಆರಾಧ್ಯರನ್ನೂ ಬಿಟ್ಟು 
ಒಬ್ಬನೇ ಪ್ರಭು ಮತ್ತು ಆರಾಧ್ಯನನ್ನು ಒಪ್ಪಿಕೊಳ್ಳಲು ಕರೆ ನೀಡಲಾಗುವ ಆ ಪ್ರಭು ಎಂತಹವನು ಎಂಬ ಪ್ರಶ್ನೆಗಳೆದ್ದವು. ಪವಿತ್ರ 
ಕುರ್‌ಆನ್‌ ಈ ಪ್ರಶ್ನೆಗಳಿಗೆ ಕೆಲವೇ ಪದಗಳಲ್ಲಿ ಉತ್ತರಿಸಿ ಅಲ್ಲಾಹನ ಅಸ್ತಿತ್ವದ ಬಗ್ಗೆ, ಎಲ್ಲ ಬಹುದೇವವಾದಿ ಕಲ್ಪನೆಗಳನ್ನು 
ಬುಡಮೇಲುಗೊಳಿಸುವಂತಹ, ಅವನೊಂದಿಗೆ ಸೃಷ್ಟಿಗಳ ಗುಣಗಳ ಪೈಕಿ ಯಾವ ಗುಣವೂ ಸೇರಿಕೊಳ್ಳಲು ಅವಕಾಶವೇ ಇಲ್ಲದಂತಹ 
ಸ್ಪಷ್ಟ ಕಲ್ಪನೆಯನ್ನು ನೀಡಿರುವುದು ಅದರ ವಿಶೇಷತೆಯಾಗಿದೆ. 
ಶೇಷ್ಠತೆ ಮತ್ತು ಮಹತ್ವ 

ಈ ಕಾರಣದಿಂದಲೇ ಪ್ರವಾದಿ(ಸ) ಅವರ ದೃಷ್ಟಿಯಲ್ಲಿ. ಈ ಅಧ್ಯಾಯಕ್ಕೆ ಬಹಳ ಮಹತ್ವವಿತ್ತು. ಅವರು ವಿವಿಧ ರೀತಿಯಲ್ಲಿ 
ಮುಸ್ಲಿಮರಿಗೆ ಇದನ್ನು ಬಹಳ ಹೆಚ್ಚು ಪಠಿಸುವಂತೆ ಹಾಗೂ ಜನಸಾಮಾನ್ಯರಲ್ಲಿ ಅದನ್ನು ವ್ಯಾಪಕ ಗೊಳಿಸುವಂತೆ ಅದರ 
ಮಹತ್ವವನ್ನು ಮನವರಿಕೆ ಮಾಡಿಕೊಡುತ್ತಿದ್ದರು. ಏಕೆಂದರೆ ಇಸ್ಲಾಮಿನ ಪ್ರಪ್ರಥಮ ಮೂಲಭೂತ ವಿಶ್ವಾಸ(ತೌಹೀದ್‌)ವನ್ನು 
ಇದು ನಾಲ್ಕು ಸಂಕ್ಷಿಪ್ತ ವಾಕ್ಯಗಳಲ್ಲಿ ವಿವರಿಸುತ್ತದೆ. ಇದು ಕೂಡಲೇ ಮನುಷ್ಯನ ಹೃದಯದೊಳಕ್ಕೆ ಇಳಿದು ಬಿಡುತ್ತದೆ ಮತ್ತು 
ಬಾಯಿಪಾಠವಾಗುತ್ತದೆ. ಬಹಳಷ್ಟು ಹದೀಸ್‌ಗಳಲ್ಲಿ ವರದಿಯಾಗಿರುವಂತೆ, ಪ್ರವಾದಿ(ಸ) ವಿವಿಧ ಸಂದರ್ಭಗಳಲ್ಲಿ ವಿವಿಧ 
ರೀತಿಯಲ್ಲಿ ಈ ಅಧ್ಯಾಯವು ಕುರ್‌ಆನಿನ ಮೂರನೆ ಒಂದು ಭಾಗಕ್ಕೆ ಸಮಾನವಾಗಿದೆ ಎಂದು ಜನರಿಗೆ ತಿಳಿಸಿದ್ದಾರೆ. ಈ 
ವಿಷಯದ ಅನೇಕ ಹೆದೀಸ್‌ಗಳು ಬುಖಾರಿ, ಮುಸ್ಲಿಮ್‌, ಅಬೂ ದಾವೂದ್‌, ನಸಾಈ, ತಿರ್ಮದಿ, ಇಬ್ನು ಮಾಜ, ಮುಸ್ನದ್‌ 
ಅಹ್ನದ್‌, ತಬ್ರಾನಿ ಮುಂತಾದ ಗ್ರಂಥಗಳಲ್ಲಿ ಅಬೂ ಸಈದ್‌ ಖುದ್ರಿ, ಅಬೂಹುರೈರಾ, ಅಬೂ ಅಯ್ಯೂಬ್‌ ಅನ್ಸಾರಿ, ಅಬೂ 
ದರ್ದಾ, ಮುಆದ್‌ ಬಿನ್‌ ಜಬಲ್‌, ಜಾಬಿರ್‌ ಬಿನ್‌ ಅಬ್ದುಲ್ಲಾ ಉಬೈ ಬಿನ್‌ ಕಅಬ್‌, ಉಮ್ಮು ಕುಲ್ಲೂಮ್‌ ಬಿಂತಿ ಉಕ್ಬಾ ಬಿನ್‌ 


ಕಾಂಡ - 39. 


378 ತಪ್ಪೀಮುಲ್‌ ಕುರ್‌ಆನ್‌ 


ಅಬೂ ಮುಐತ್‌, ಇಬ್ನು ಉಮರ್‌, ಇಬ್ನು ಮಸ್‌ವೂದ್‌, ಕತಾದ ಬಿನ್‌ ನುಆ್‌ಮಾನ್‌, ಅನಸ್‌ ಬಿನ್‌ ಮಾಲಿಕ್‌ ಮತ್ತು ಅಬೂ 
ಮಸ್‌ವೂದ್‌(ರ)ರವರಿಂದ ಉದ್ದರಿಸಲ್ಪಟ್ಟಿವೆ. ವ್ಯಾಖ್ಯಾನಕಾರರು ಪ್ರವಾದಿಯವರ ಈ ಹೇಳಿಕೆಗೆ ಅನೇಕ ಸಮರ್ಥನೆಗಳನ್ನು 
ಕೊಟ್ಟಿದ್ದಾರೆ. ಆದರೆ ನಮ್ಮ ದೃಷ್ಟಿಯಲ್ಲಿ ಸರಿಯಾದ ಮತ್ತು ಸ್ಪಷ್ಟವಾದ ವಿಷಯ ಹೀಗಿದೆ: ಕುರ್‌ಆನ್‌ ಸಮರ್ಪಿಸುತ್ತಿರುವ 
ಧರ್ಮದ ಮೂರು ಮೂಲಭೂತ ನಂಬಿಕೆಗಳಿವೆ. ತೌಹೀದ್‌, ರಿಸಾಲತ್‌ ಮತ್ತು ಆಖಿರತ್‌(ಏಕದೇವತ್ವ, ಪ್ರವಾದಿತ್ವ ಮತ್ತು 
ಪರಲೋಕ) ಈ ಅಧ್ಯಾಯವು ಅಪ್ಪಟ ತೌಹೀದ್‌ನ ಶಿಕ್ಷಣ ನೀಡುತ್ತದೆ. ಆದ್ದರಿಂದ ಪ್ರವಾದಿ(ಸ) ಇದನ್ನು ಮೂರನೆ ಒಂದು 
ಕುರ್‌ಆನ್‌ ಎಂದು ಹೇಳಿದ್ದಾರೆ. 

ಬುಖಾರಿ, ಮುಸ್ಲಿಮ್‌ ಹಾಗೂ ಇನ್ನಿತರ ಕೆಲವು ಹದೀಸ್‌ ಗ್ರಂಥಗಳಲ್ಲಿ ಆಯಿಶಾರ ಒಂದು ವರದಿಯಲ್ಲಿ ಹೀಗಿದೆ: 
ಪ್ರವಾದಿ(ಸ) ಒಬ್ಬರನ್ನು ಒಂದು ಕಾರ್ಯಾಚರಣೆಯಲ್ಲಿ ನಾಯಕನನ್ನಾಗಿ ಮಾಡಿ ಕಳಿಸಿದರು. ಆ ಇಡೀ ಪ್ರಯಾಣದಲ್ಲಿ ಅವರು 
ಪ್ರತಿಯೊಂದು ನಮಾರುಖ್‌ನಲ್ಲಿ ಹಟ ಿನಲ್ಲಿ ಪಠಣವನ್ನು ಕೊನೆಗೊಳಿಸುತ್ತಿದ್ದರು. ಮರಳಿ ಬಂದಾಗ ಅವರ ಸಂಗಾತಿಗಳು 
ಪ್ರವಾದಿಯವರಿಗೆ ಈ ವಿಷಯ ತಿಳಿಸಿದರು. ಪ್ರವಾದಿ(ಸ) ಆ ವ್ಯಕ್ತಿ ಹಾಗೇಕೆ ಮಾಡುತ್ತಿದ್ದರೆಂದು ಕೇಳುವಂತೆ ಆ ಜನರಲ್ಲಿ 
ಹೇಳಿದರು. ಅವರಲ್ಲಿ ಕೇಳಲಾದಾಗ ಅವರು ಹೇಳಿದರು-ಅದರಲ್ಲಿ ರಹ್ಮಾನನ ಗುಣಗಳನ್ನು ಹೇಳಲಾಗಿದೆ. ಆದ್ದರಿಂದ ಅದನ್ನು 
ಪಠಿಸುವುದು ನನಗೆ ಬಹಳ ಇಷ್ಟವೆಂದು ಹೇಳಿದರು. ಪ್ರವಾದಿಯವರಿಗೆ ಈ ವಿಷಯ ತಿಳಿದಾಗ. ಅಲ್ಲಾಹನು ಅವರನ್ನು 
ಪ್ರೀತಿಸುತ್ತಾನೆಂದು ಅವರೊಡನೆ ಹೇಳಿರಿ ಎಂದರು. 

ಇದನ್ನೇ, ಹೋಲುವಂತಹ ಒಂದು ಘಟನೆ ಬುಖಾರಿಯಲ್ಲಿ ಅನಸ್‌ರಿಂದ ವರದಿಯಾಗಿದೆ. ಅವರು ಹೇಳುತ್ತಾರೆ- 
ಅನ್ಸಾರಿಗಳ ಪೈಕಿ ಒಬ್ಬರು ಕುಬಾ ಮಸೀದಿಯಲ್ಲಿ ನಮಾರು್‌ ಮಾಡಿಸುತ್ತಿದ್ದರು. ಅವರು ಪ್ರತಿಯೊಂದು ರಕಅತ್‌ನಲ್ಲಿಮೊದಲು 
44144 54 ಪಠಿಸಿ, ಅನಂತರ ಇನ್ನೊಂದು ಅಧ್ಯಾಯ ಪರಿಸುತ್ತಿದ್ದರು. ಇದು ಅವರ ಪರಿಪಾಠವಾಗಿತ್ತು. ಜನರು ಇದನ್ನು 
ಆಕ್ಷೇಪಿಸಿದರು. ಅವರು ಅವರೊಂದಿಗೆ, ನೀವಿದೇನು ಮಾಡುತ್ತಿದ್ದೀರಿ. ಹು ಹಿ ಪಠಿಸಿದ ನಂತರ ಅದು ಸಾಲದೆಂಬಂತೆ 


ಇನ್ನೊಂದು ಆಧ್ಯಾಯವನ್ನು ಅದಕ್ಕೆ ಸೇರಿಸುತ್ತೀರಾ? ಇದು ಸರಿಯಲ್ಲವೆಂದು ಹೇಳಿದರು. ಒಂದೋ ಇದನ್ನು ಮಾತ್ರ ಪಠಿಸಿರಿ. 
ಇಲ್ಲವೆ ಇದನ್ನು ಬಿಟ್ಟು ಬೇರಾವುದಾದರೂ ಅಧ್ಯಾಯವನ್ನು ಪಠಿಸಿರಿ ಎಂದರು. ಅವರು ಹೇಳಿದರು- ನಾನು ಇದನ್ನು 

ಇ್ರಮಾಮತನ್ನು (ನೇತೃತ್ವು ತ್ಯಜಿಸುತ್ತೇನೆ. ಕೊನೆಗೆ 
ಸ್ವೀಕರಿಸಿಕೊಳ್ಳಲು ನಿಮಗೆ ಅಡ್ಡಿಯೇನು.? ನಿಮ್ಮನ್ನು ಪ್ರತಿ ರಕಅತ್‌ನಲ್ಲಿ ಈ ಅಧ್ಯಾಯ ಪಠಿಸಲಿಕ್ಕಿರುವ ಪ್ರೇರಣೆಯೇನು ಎಂದು 
ಕೇಳಿದರು. ಅವರು ಹೇಳಿದರು-ನಾನು ಅದನ್ನು ಬಹಳ ಪ್ರೀತಿಸುತ್ತೇನೆ. ಇದನ್ನು ಕೇಳಿ ಪ್ರವಾದಿ(ಸ) ಹೇಳಿದರು, 


ಸುಂದರ ಲ್ನ 
ಬಿಡಲಾರೆ. ನೀವು ಬಯಸಿದರೆ ನಿಮಗೆ ನಮಾರು್‌ ಮಾಡಿಸುತ್ತೇನೆ. ಅನ್ಯಥಾ ಇ: 

ಪ್ರಕರಣ ಪ್ರವಾದಿಯವರ ಬಳಿಗೆ ಹೋಯಿತು. ಪ್ರವಾದಿಯವರು ಆ ವ್ಯಕ್ತಿಯೊಡನೆ ನಿಮ್ಮ ಈ ಸಂಗಾತಿಗಳು ಬಯಸುವುದನ್ನು 
SES SE “ಈ ಅಧ್ಯಾಯದೊಂದಿಗೆ ಪ್ರೀತಿಯು ನಿಮ್ಮನ್ನು ಸ್ಪರ್ಗದಲ್ಲಿ ಪ್ರವೇಶಗೊಳಿಸಿದೆ.'' 


ಕಾಂಡ - 30 


ಡಾ 


112. ಅಲ್‌ ಇಖ್‌ಲಾಸ್‌ 


(ಅವತೀರ್ಣ - ಮಕ್ಕಾದಲ್ಲಿ) 


ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


6೮ 25884 ಒಸರಿ ಚರಿ ಪಿಟ ಚ 
ಕಿ 


¢ 
[3 


(1-4) ಹೇಳಿರಿ" ಅವನು ಅಲ್ಲಾಹನು” ಏಕೈಕನು5 ಅಲ್ಲಾಹನು ಸಕಲರಿಂದಲೂ ನಿರಪೇಕ್ಷನು ಮತ್ತು ಸರ್ವರೂ 


ಅವನ ಅವಲಂಬಿತರು. ಅವನಿಗೆ ಯು ಸಂತಾನವಿಲ್ಲ ಅವನು ಯಾರ ಸಂತಾನವೂ ಅಲ್ಲ ಮತ್ತು ಅವನಿಗೆ 
ಸರಿಸಮಾನರು ಯಾರೂ ಇಲ್ಲ" 


1. ಪ್ರವಾದಿ(ಸ) ಅವರೇ ಈ ಆಜ್ಞೆಯ ಪ್ರಪ್ರಥಮ ಅಭಿಸಂಬೋಧಿತರು. ಏಕೆಂದರೆ ನಿಮ್ಮ ಪ್ರಭು ಹೇಗಿದ್ದಾನೆಂದು ಅವರೊಂದಿಗೇ 
ಕೇಳಲಾಗಿತ್ತು. ಈ ಪ್ರಶ್ನೆಗೆ ಉತ್ತರವಾಗಿ ಹೀಗೆ ಹೇಳಬೇಕೆಂದು ಅವರಿಗೆ ಆಜ್ಞಾಸಿಸಲಾಗಿದೆ. ಆದರೆ ಪ್ರವಾದಿಯವರ ನಂತರ ಪ್ರತಿಯೊಬ್ಬ 
ವಿಶ್ವಾಸಿಯೂ ಇದರ ಅಭಿಸಂಬೋಧಿತನಾಗಿದ್ದಾನೆ. 'ಪ್ರವಾದಿಯವರಿಗೆ ಹೇಳಲು ಆಜ್ಞಾಪಿಸಿದುದನ್ನೇ ಅವನೂ ಹೇಳಬೇಕಾಗಿದೆ. 

2. ಅಂದರೆ ನೀವು ಅರಿಯ ಬಯಸುವ ನನ್ನಪ್ರ ಪ್ರ ಪ್ರಭು ಬೇರೆ ಯಾರೂ ಅಲ್ಲ. ಅಲ್ಲಾಹನೇ ಆಗಿದ್ದಾನೆ. ಇದುಆ ಪ್ರಶ್ನಿಸುವವರ ಮಾತಿನ 
ಮೊದಲ ಉತ್ತರವಾಗಿದೆ. ಇದರ ಅರ್ಥ-ಇತರೆಲ್ಲ. ಆರಾಧ್ಯರುಗಳನ್ನು ಬಿಟ್ಟು ನಾನು ನಿಮ್ಮಿಂದ ಆರಾಧನೆ ಮಾಡಿಸಲು ನಾನೇನೂ ಹೊಸ 
ಪ್ರಭುವನ್ನು ತೆಗೆದುಕೊಂಡು ಬಂದಿಲ್ಲ. ನೀವು ಅಲ್ಲಾಹನ ಹೆಸರಿನಿಂದ ಅರಿಯುವ ಅಲ್ಲಾಹನೇ ಆಗಿದ್ದಾನೆ. ಖಿ "ಅಲ್ಲಾಹ್‌' ಎಂಬುದು 
ಅರಬರಿಗೆ ಅಪರಿಚಿತ ಪದವಾಗಿರಲಿಲ್ಲ, ಪ್ರಾಚೀನ ಕಾಲದಿಂದಲೂ ಅವರು ಪ್ರಪಂಚದ ಸೃಷ್ಟಿಕರ್ತನಿಗೆ ಅದೇ ಪದವನ್ನು ಬಳಸುತ್ತಿದ್ದರು. 
ತಮ್ಮ ಇತರ ಆರಾಧ್ಯರುಗಳ ಪೈಕಿ ಯಾರಿಗೂ ಇದನ್ನು ಅನ್ವಯಿಸುತ್ತಿರಲಿಲ್ಲ. ಇತರ ಆರಾಧ್ಯರುಗಳಿಗೆ ಅವರಲ್ಲಿ ಖೆ) "ಇಲಾಹ್‌' ಎಂಬ 
ಪದ ರೂಢಿಯಲ್ಲಿತ್ತು. ಇನ್ನು ಅಲ್ಲಾಹನ ಕುರಿತು ಅವರಲ್ಲಿದ್ದ ನಂಬಿಕೆಗಳು ಅಬ್ರಹನು ಮಕ್ಕಾದ ಮೇಲೆ ದಾಳಿ ನಡೆಸಿದಾಗ 
ಬಹಿರಂಗಗೊಂಡಿತ್ತು.ಆಗ ಕಅಬಾ ಭವನದಲ್ಲಿ 360 ಆರಾಧ್ಯರ ವಿಗ್ರಹಗಳಿದ್ದುವು. ಆದರೆ ಮುಶ್ರಿಕರು ಈ ಆಪತ್ತಿನಿಂದ ಅವರನ್ನು 
ಪಾರುಗೊಳಿಸಲು ಕೇವಲ ಅಲ್ಲಾಹನನ್ನು ಪ್ರಾರ್ಥಿಸಿದ್ದರು. ಅಂದರೆ ಅವರು ಈ ನಿರ್ಣಾಯಕ ಗಳಿಗೆಯಲ್ಲಿ ಅವರಿಗೆ ಸಹಾಯ ಮಾಡತಕ್ಕವರು 
ಅಲ್ಲಾಹನ ಹೊರತು ಯಾರೂ ಇಲ್ಲವೆಂದು ಅವರು ನಂಬಿದ್ದರು. ಕಅಬಾವನ್ನು ಕೂಡಾ ಈ ನರಾಧ್ಯರುಗಳಿಗೆ ಸಂಬಂಧಿಸಿ ಅವರು 
ಸಿಪ್ಪೆ! 64 (ಆರಾಧ್ಯರುಗಳ ಭವನ) ಎಂದು ಕರೆಯುತ್ತಿರಲಿಲ್ವ ಅಲ್ಲಾಹನಿಗೆ ಸಂಬಂಧಿಸಿ ೩! ೭. (ಅಲ್ಲಾಹನ ಭವನ) ಎಂದು 
ಹೇಳುತ್ತಿದ್ದರು. ಕುರ್‌ಆನಿನಲ್ಲಿ ಅಲ್ಲಲ್ಲಿ ಅಲ್ಲಾಹನ ಕುರಿತು ಅರಬ್‌ ಮುಶ್ರಿಕರ ನಂಬಿಕೆ ಏನಾಗಿತ್ತೆಂದು ತಿಳಿಸಲಾಗಿದೆ. ಉದಾ: ""ಇವರನ್ನು 
ಸೃಷ್ಟಿಸಿದವನಾರೆಂದು ಇವರೊಡನೆ ಕೇಳಿದರೆ ಅಲ್ಲಾಹನೆಂದು ಸ್ವತಃ ಇವರೇ ಹೇಳುವರು.''(ಅರುಬ್ದುಖ್ರುಫ್‌: : 87) 

“ನೀವು ಭೂಮಿ-ಆಕಾಶಗಳನ್ನು ಯಾರು ಸೃಷ್ಟಿಸಿದನೆಂದೂ ಸೂರ್ಯ ಚಂದ್ರರನ್ನು ಯಾರು ನಿಯಂತ್ರಿಸಿರುತ್ತಾನೆಂದೂ ಇವರೊಡನೆ 
ಕೇಳಿದರೆ ಖಂಡಿತ "ಅಲ್ಲಾಹನು' ಎನ್ನುವರು. ಹಾಗಾದರೆ ಇವರು ಮೋಸ ಹೋಗುತ್ತಿರುವುದೆಲ್ಲಿಂದ? ಅಲ್ಲಾಹನೇ ತನ್ನ ದಾಸರ ಪೈಕಿ, ತಾನಿಚ್ಛಿಸಿ 
ದವನ ಜೀವನಾಧಾರವನ್ನು ವಿಸ್ತೃತಗೊಳಿಸುತ್ತಾನೆ ಮತ್ತು ತಾನಿಚ್ಛಿಸಿದವರಿಗೆ ಅದನ್ನು ಸಂಕುಚಿತಗೊಳಿಸುತ್ತಾನೆ. ನಿಶ್ಚಯವಾಗಿಯೂ ಅಲ್ಲಾಹನು 


ಕಾಂಡ - 30 


380 ತಪ್ಪೀಮುಲ್‌ ಕುರ್‌ಆನ್‌ 


ಸಕಲ ವಸ್ತುಗಳನ್ನೂ ಬಲ್ಲವನಾಗಿದ್ದಾನೆ. ಆಕಾಶದಿಂದ ನೀರನ್ನು ಸುರಿಸಿದವನೂ ಅದರ ಮೂಲಕ, ನಿರ್ಜೀವವಾಗಿ ಬಿದ್ದಿರುವ ಭೂಮಿಯನ್ನು 
ಸಜೀವಗೊಳಿಸಿದವನೂ ಯಾರೆಂದು ಇವರೊಡನೆ ಕೇಳಿದರೆ, ಇವರು ಖಂಡಿತವಾಗಿಯೂ ಅಲ್ಲಾಹನೆನ್ನುವರು.'' (ಅಂಕಬೂತ್‌; 61-63) 

“ನೀವು ಬಲ್ಲವರಾಗಿದ್ದರೆ ಈ ಭೂಮಿ ಮತ್ತು ಇದರೊಳಗಿರುವುದೆಲ್ಲವೂ ಯಾರದೆಂದು ಹೇಳಿರಿ'' ಎಂದು ಅವರೊಡನೆ ಕೇಳಿರಿ. 
ಅವರು ಖಂಡಿತವಾಗಿಯೂ ಅಲ್ಲಾಹನದು ಎನ್ನುವರು. ""ಹಾಗಾದರೆ ನೀವು ಪ್ರಜ್ಞಾವಂತಾರಾಗುವುದಿಲ್ಲವೇ?'' ಎಂದು ಕೇಳಿರಿ. ಸಪ್ತ 
ಗಗನಗಳ ಮತ್ತು ಮಹಾ ಸಿಂಹಾಸನದ ಒಡೆಯನಾರೆಂದೂ ಇವರನ್ನು ಕೇಳಿರಿ. ಅವರು ಖಂಡಿತವಾಗಿಯೂ ಅಲ್ಲಾಹನೇ ಎನ್ನುವರು. 
ಹಾಗಾದರೆ ನೀವೇಕೆ ಭಯಪಡುವುದಿಲ್ಲವೆಂದು ಕೇಳಿರಿ. ಅವರೊಡನೆ ಕೇಳಿರಿ- ಸಕಲ ವಸ್ತುಗಳ ಮೇಲೆ ಯಾರ ಪ್ರಭುತ್ನವಿದೆ? ಎಲ್ಲರಿಗೂ 
ಆಶ್ರಯ ನೀಡುವವನೂ ಅವನ ವಿರುದ್ಧ ಆಶ್ರಯ ನೀಡಲು ಯಾರಿಗೂ ಸಾಧ್ಯವಿಲ್ಲದಂತಹವನೂ ಯಾರು? ನಿಮಗೆ ಗೊತ್ತಿದ್ದರೆ ಹೇಳಿರಿ. 
ಅವರು ಖಂಡಿತವಾಗಿಯೂ ಈ ಗುಣಗಳು ಅಲ್ಲಾಹನಿಗೇ ಇದೆ ಎಂದು ಹೇಳುವರು.'' (ಅಲ್‌ ಮೂಮಿನೂನ್‌: 84-89) 

""ಅವರೊಡನೆ ಕೇಳಿರಿ ನಿಮಗೆ ಆಕಾಶಗಳಿಂದಲೂ ಭೂಮಿಯಿಂದಲೂ ಜೀವನಾಧಾರ ನೀಡುತ್ತಿರುವವನಾರು? ಈ ಶ್ರವಣ ಮತ್ತು 
ದೃಷ್ಟಿಗಳು ಯಾರ ವಶದಲ್ಲಿವೆ? ನಿರ್ಜೀವಿಯಿಂದ ಸಜೀವಿಯನ್ನೂ ಸಜೀವಿಯಿಂದ ನಿರ್ಜೀವಿಯನ್ನೂ ಹೊರತರುವವನಾರು? ಈ ಜಗತ್ತಿನ 
ವ್ಯವಸ್ಥೆಯನ್ನು ಶಿಸ್ತುಬದ್ಧವಾಗಿ ನಡೆಸುತ್ತಿರುವವನಾರು? ಅಲ್ಲಾಹ್‌ ಎಂದೇ ಅವರು ಹೇಳುವರು.'' (ಯೂನುಸ್‌: 31) 

“ನಿಮ್ಮನ್ನು ನೆಲ-ಜಲಗಳಲ್ಲಿ ಅಲ್ಲಾಹನೇ ಚಲಿಸುತ್ತಾನೆ. ನೀವು ನಾವೆಗಳನ್ನೇರಿ ಅನುಕೂಲಕರ ಮಾರುತದೊಂದಿಗೆ ಆನಂದ 
ತುಂದಿಲರಾಗಿ ಪ್ರಯಾಣ ಮಾಡುತ್ತಿರುವಾಗ ಹಠಾತ್ತನೆ ಪ್ರತಿಕೂಲ ಮಾರುತವು ಬಲವಾಗಿ ಬೀಸಿ ಎಲ್ಲ ಕಡೆಗಳಿಂದಲೂ ತೆರೆಗಳು 
ಅಪ್ಪಳಿಸುತ್ತಿರುವಾಗ ಮತ್ತು ನಾವು ಚಂಡಮಾರುತದಿಂದ ಸುತ್ತುವರಿಯಲ್ಪಟ್ಟೆವೆಂದು ಪ್ರಯಾಣಿಕರು ಮನಗಾಣುತ್ತಿರುವಾಗ ಎಲ್ಲರೂ ತಮ್ಮ 
ಧರ್ಮವನ್ನು ಅಲ್ಲಾಹನಿಗೆ ಮಾತ್ರ ಮೀಸಲಿರಿಸಿಕೊಂಡು .ಅವನೊಡನೆ "“ನೀನು ಈ ಗಂಡಾಂತರದಿಂದ ನಮ್ಮನ್ನು ಪಾರುಗಾಣಿಸಿದರೆ ನಾವು 
ಕೃತಜ್ಞ ದಾಸರಾಗುವೆವು ಎಂದು ಪ್ರಾರ್ಥಿಸುತ್ತಾರೆ. ಆದರೆ ಅವನು ಅವರನ್ನು ರಕ್ಷಿಸಿದಾಗ ಮತ್ತೆ ಅದೇ ಜನರು ಸತ್ಯದಿಂದ ವಿಮುಖರಾಗಿ 
ಭೂಮಿಯಲ್ಲಿ ಬಂಡಾಯವೆಳುತ್ತಾರೆ.'' (ಯೂನುಸ್‌: 22-23) 

'"ಸಮುದ್ರದಲ್ಲಿ ' ನಿಮ್ಮ ಮೇಲೆ ಗಂಡಾಂತರವೆರಗುವಾಗ ಅವನೊಬ್ಬನ ಹೊರತು ಇತರ ಯಾರು ಯಾರನ್ನೆಲ್ಲಾ ನೀವು ಕೂಗಿ 
ಪ್ರಾರ್ಥಿಸುತ್ತಿದ್ದಿರೋ ಅವರೆಲ್ಲಾ ಮಾಯವಾಗಿ ಬಿಡುತ್ತಾರೆ. ಆದರೆ ಅವನು ನಿಮ್ಮನ್ನು ರಕ್ಷಿಸಿ ದಡಕ್ಕೆ ಸೇರಿಸಿದಾಗ ನೀವು ಅವನಿಂದ 
ವಿಮುಖರಾಗುತ್ತೀರಿ.'' (ಬನೀ ಇಸ್ರಾಈಲ್‌: 67) 

ಈ ಸೂಕ್ತಗಳನ್ನು ಗಮನವಿಟ್ಟುನೋಡಿರಿ: ನೀವು ಯಾರ ದಾಸ್ಯ-ಆರಾಧನೆಯ ಕಡೆಗೆ ಕರೆ ಕೊಡುತ್ತೀರೋ ಆ ನಿಮ್ಮ ಪ್ರಭು ಯಾರು, 
ಎಂತಹವನು ಎಂದು ಜನರು ಕೇಳಿದಾಗ ಅವರಿಗೆ HU "ಅವನು ಅಲ್ಲಾಹ್‌', ಎಂದು ಉತ್ತರಿಸಲಾಯಿತು. ಇದರ ಸ್ಪಷ್ಟ ಅರ್ಥ 
ಹೀಗಾಗುತ್ತದೆ. ಸ್ವತಃ ನೀವು ಯಾರನ್ನು ನಿಮ್ಮಮತ್ತು ಸಕಲ ಪ್ರಪಂಚದ ಸೃಷ್ಟಿಕರ್ತ, ಒಡೆಯ, ಅನ್ನದಾತ, ವ್ಯವಸ್ಥಾಪಕನೆಂದು ನಂಬುತ್ತೀರೋ 
ಕಠಿಣ ಪರಿಸ್ಥಿತಿ ಎದುರಾದಾಗ ಎಲ್ಲ ದೇವರುಗಳನ್ನೂ ಬಿಟ್ಟು ಯಾರನ್ನು ಸಹಾಯಕ್ಕಾಗಿ ಕರೆದು ಪ್ರಾರ್ಥಿಸುತ್ತಿರೋ ಅವನೇ ನನ್ನ ಪ್ರಭು, 
ಅವನ ದಾಸ್ಯ - ಆರಾಧನೆಯ ಕಡೆಗೇ ನಾನು ನಿಮ್ಮನ್ನು ಆಹ್ವಾನಿಸುತ್ತಿದ್ದೇನೆ. ಈ ಉತ್ತರದಲ್ಲಿ ಅಲ್ಲಾಹನ ಎಲ್ಲಉನ್ನತ ಗುಣಗಳೂ ತನ್ನಿಂತಾನೇ 
ಬರುತ್ತವೆ. ಆದ್ದರಿಂದ ಪ್ರಪಂಚದ ಸೃಷ್ಟಿಕರ್ತನು, ಅದನ್ನು ನಡೆಸುವವನು, ಅದರ ವ್ಯವಹಾರಗಳನ್ನು ನೋಡಿಕೊಳ್ಳುವವನು, ಅದರಲ್ಲಿರುವ 
ಎಲ್ಲ ಸೃಷ್ಟಿಗಳಿಗೂ ಜೀವನಾಧಾರ ನೀಡುವವನು ಸಂಕಷ್ಟದ ವೇಳೆ ಸಹಾಯ ಮಾಡುವವನು ನಿರ್ಜೀವಿಯಾಗಿರಲು, ನೋಡುವ ಮತ್ತು 
ಕೇಳುವ ಸಾಮರ್ಥ್ಯ ಎಲ್ಲದವನು, ಸರ್ವಾಧಿಕಾರಿಯಾಗದಿರಲು, ಜ್ಞಾನಿ ಮತ್ತು ಯುಕ್ತಿವಂತೆ ಆಗದಿರಲು, ಕರುಣಾಮಯಿ ಮತ್ತು ಉದಾರಿ 
ಯಾಗದಿರಲು ಮತ್ತು ಎಲ್ಲರ ಮೇಲೆ ಪ್ರಾಬಲ್ಯ ಹೊಂದದಿರಲು ಸಾಧ್ಯವೇ ಇಲ್ಲ್ವಅದನ್ನು ಊಹಿಸುವಂತೆಯೂ ಇಲ್ಲ. 

3. ವ್ಯಾಕರಣ ನಿಯಮದಂತೆ ವಿದ್ವಾಂಸರು ಹಟ pF ನ ವಿವಿಧ ವಾಕ್ಯರಚನೆಯನ್ನು ವಿವರಿಸಿದ್ದಾರೆ. ಆದರೆ ನನ್ನ ದೃಷ್ಟಿಯಲ್ಲಿ 
ಈ ಸ್ಥಳದಲ್ಲಿಸಂಪೂರ್ಣ ಹೊಂದಾಣಿಕೆಯಾಗುವ ರಚನೆಯು ಹಿ (ಅವನು) ಆಖ್ಯೆ ಖೆ! (ಅಲ್ಲಾಹು) ಆಖ್ಯಾತವಾಗಿದೆ. 251. (ಏಕನು) 
ಇನ್ನೊಂದು ಆಖ್ಯಾತವಾಗಿದೆ. ಈ ವಾಕ್ಯರಚನೆಯಂತೆ ಇದರ ಅರ್ಥ ಹೀಗಾಗುತ್ತದೆ- (ನೀವು ಯಾರ ಬಗ್ಗೆ ವಿಚಾರಿಸುತ್ತಿದ್ದಿರೋ) ಅವನು 
ಏಕನಾಗಿದ್ದಾನೆ. ೩51 pil 3 "ಆ ಅಲ್ಲಾಹನು ಏಕನು' ಎಂಬುದು ಇನ್ನೊಂದು ಅರ್ಥವೂ ಆಗಬಹುದು. ಭಾಷಾಶಾಸ್ತ್ರದ ಪ್ರಕಾರ ಅದು 
ತಪ್ಪೂ ಅಲ್ಲ. 

ಇಲ್ಲಿಮೊತ್ತ ಮೊದಲಾಗಿ ತಿಳಿದಿರಬೇಕಾದ ವಿಷಯವೇನೆಂದರೆ ಈ ವಾಕ್ಯದಲ್ಲಿ ಅಲ್ಲಾಹನಿಗೆ 351. (ಅಹದ್‌) ಎಂಬ ಪದ ಬಳಸಲಾ 
ಗಿದೆ. ಇದು ಅರಬಿ ಭಾಷೆಯಲ್ಲಿ ಈ ಪದದ ಅಸಾಮಾನ್ಯ ಪ್ರಯೋಗವಾಗಿದೆ. ಕುರ್‌ಆನ್‌ ಅವತೀರ್ಣವಾಗುವುದಕ್ಕೆ ಮುಂಚೆ ಅರಬಿ ಭಾಷೆ 
ಯಲ್ಲಿ 451. "ಅಹದ್‌' ಎಂಬ ಪದವನ್ನು ಮನುಷ್ಯರಿಗೆ ಅಥವಾ ಇತರ ವಸ್ತುಗಳಿಗೆ ೭೨2. (ಗುಣವಾಚಕ)ದ ರೂಪದಲ್ಲಿ ಬಳಸಿರುವ 
ಉದಾಹರಣೆಗಳು ಎಲ್ಲೂ ಗೋಚರಿಸುವುದಿಲ್ಲ. ಕುರ್‌ಆನ್‌ ಅವತೀರ್ಣಗೊಂಡ ಬಳಿಕ ಅದನ್ನು ಅಲ್ಲಾಹನಿಗೆ ಮಾತ್ರ ಪ್ರಯೋಗಿಸಲಾಯಿತು. 


ಕಾಂಡ - 30 


112. ಅಲ್‌ ಇಖ್‌ಲಾಸ್‌ 381 
EASES ವಾ ಜು ಅರಾ ಮಾಮಾ ವಸು ಭರ ತಾ ದ ಸನ ಸಜಾಷಾರವಸಯು ಎ77 ಎ ಜಲನ 
ಬೇರೆ ಯಾರಿಗೂ ಅದನ್ನು ಬಳಸಲಾಗಿಲ್ಲ. ಈ ಅಸಾಮಾನ್ಯ ವಾಕ್‌ಶೈಲಿಯಿಂದ ಸಾಟಿಯಿಲ್ಲದ ಏಕನಾಗಿರುವುದು ಅಲ್ಲಾಹನ ವಿಶೇಷ 
ಗುಣವಾಗಿದೆ. ಸೃಷ್ಟಿಗಳ ಪೈಕಿ ಯಾರೂ ಈ ಗುಣವನ್ನು ಹೊಂದಿಲ್ಲವೆಂಬುದು ಸ್ಪಷ್ಟವಾಗುತ್ತದೆ. ಅವನು ಏಕೈಕನು. ಅವನಿಗೆ ಸಾಟಿಯಾದವರು 
ಯಾರೂ ಇಲ್ಲ. 

ಇನ್ನು ಮುಶ್ರಿಕರು ಮತ್ತು ಗ್ರಂಥದವರು ಪ್ರವಾದಿಯವರೊಂದಿಗೆ, ಅವರ ಪ್ರಭುವಿನ ಬಗ್ಗೆ ಕೇಳಿದ ಪ್ರಶ್ನೆಗಳನ್ನು ಮುಂದಿಟ್ಟು 
ನೋಡಿದಾಗ 4! 5 & (ಅವನು ಅಲ್ಲಾಹ್‌) ಎಂದು ಹೇಳಿದ ಬಳಿಕ isi (ಬಕ್ಕೆ ಕನು) ಎಂದು ಹೇಳಿ ಅವರಿಗೆ ಯಾವ ರೀತಿ ಉತ್ತರಿಸ 
ಲಾಯಿತೆಂದು ನೋಡೋಣ: 

(1) ಅವನೇ ಏಕೈಕ ಪ್ರ ಪ್ರಭುವಾಗಿದ್ದಾನೆ. ಅವನ ಪ್ರಭುತ್ವದಲ್ಲಿ ಇತರರ ಯಾವ ಪಾಲೂ ಇಲ್ಲ ರಬ್ಸ್‌ (ಪ್ರಭು) ಆಗಿರುವವನೇ ಖಿ 
"ಇಲಾಹ್‌' (ಆರಾಧ್ಯ) ಆಗಿರುವುದರಿಂದ ಆರಾಧನೆಯಲ್ಲೂ ಅವನಿಗೆ ಯಾರೂ ಭಾಗೀದಾರರಿಲ್ಲ. 

(1) ಪ್ರಪಂಚದ ಸೃ ರೃಷ್ಟಿಕರ್ತ ಅವನು ಮಾತ್ರ ಆಗಿದ್ದಾನೆ. ಸೃಷ್ಟಿಯ ಈ ಕಾರ್ಯದಲ್ಲಿ ಅವನಿಗೆ ಯಾರೂ ಸಹಕಾರಿಗಳಿಲ್ಲ ಅವನು 
ಮಾತ್ರ ಏಕೈಕ ಅಧಿಪತಿ, ವ್ಯ ವಸ್ಥಾಪ ಪಕ, ಅನ್ನದಾತ, ಕಷ್ಟಕಾಲದಲ್ಲಿ ಮೊರೆ ಕೇಳುವವನಾಗಿದ್ದಾನೆ. ದೇವತ್ವದ ಈ ಕಾರ್ಯಗಳಲ್ಲಿ ಇತರ 
ಯಾರಿಗೂ ಪಾಲಿಲ್ಲ ಇನ 'ಅಲ್ಪಾಹನ ಕೆಲಸವೆಂದು ನೀವೇ ಒಪ್ಪುತ್ತೀರಿ. 

(ii) ಅವನು ಯಾವುದರಿಂದ ಉಂಟಾದನು, ಅವನ ವಂಶಪರಂಪರೆ ಯಾವುದು, ಅವನು ಯಾವ ವರ್ಗದವನು, ಅವನು 
ಯಾರಿಂದ ಈ ಲೋಕದ ಉತ್ತರಾಧಿಕಾರವನ್ನು ಪಡೆದನು. ಇವನ ನಂತರ ಯಾರು ಇದರ ಉತ್ತರಾಧಿಕಾರಿಯಾಗುವರು ಎಂದು ಕೇಳಿರುವು 
ದರಿಂದ, ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವಾಗಿಯೂ ಅಲ್ಲಾಹನಿಗೆ ಕೇವಲ 351 (ಅಹದ್‌) ಎಂಬ ಒಂದು ಪದವನ್ನು ಹೇಳಿ ಬಿಡಲಾಗಿದೆ. 
ಇದರ ಅರ್ಥ ಹೀಗಿದೆ-(ಅ) ಆ ಒಬ್ಬ ದೇವನೇ ಎಂದಿನಿಂದಲೂ ಇದ್ದಾನೆ. ಎಂದೆಂದಿಗೂ ಇರುವನು. ಅವನಿಗಿಂತ ಮುಂಚೆಯೂ ಅವನ 
ನಂತರವೂ ಯಾರೂ ಇರಲಾರರು. (ಆ) ಅವನು ವರ್ಗಗಳಲ್ಲೊಂದಾಗಲು ದೇವನಿಗೆ ಯಾವುದೇ ವರ್ಗಗಳಿಲ್ಲ. ಅವನು ಏಕದೇವನು. 
ಅವನಿಗೆ ಯಾರೂ ಜೋಡಿಗಳಿಲ್ಲ. (ಇ) ಅವನ ಸತ್ತೆಯು ಕೇವಲ 5.1) (ಒಂಟಿ) ಅಲ್ಲ, ಅಹದ್‌ ಆಗಿದ್ದಾನೆ. ಅದರಲ್ಲಿ ಬಹುತ್ವದ 
ಲವಲೇಶವೂ ಇಲ್ಲ, ಅವನು ವಿಭಜಿಸಲ್ಪ! ಡಲು, ಆಕಾರ ಮತ್ತು ರೂಪ ಹೊಂದಿರಲು ಯಾವುದೇ ಒಂದು ಸ್ಥಳದಲ್ಲಿರಲು ಅಥವಾ ಅವನೊಳಗೆ 
ಯವುದಾದರೂ ವಸ್ತು ಇರಲು, ಅವನಿಗೆ ಯಾವುದೇ ಬಣ್ಣವಿರಲು, ಅವಯವಗಳಿರಲು, ಯಾವುದೇ ದಿಕ್ಕುಗಳಿರಲು, ಅವನಲ್ಲಿಯಾವುದೇ 
ಬದಲಾವಣೆ, ಪರಿವರ್ತನೆ ಉಂಟಾಗಲು ಅವನು ವಸ್ತುಗಳ ಸಂಯೋಜನೆಯಿಂದ ಉಂಟಾದವನಲ್ಲ. ಎಲ್ಲ ರೀತಿಯ ಬಹುತ್ನದಿಂದ 
ಮುಕ್ತವಾದ, ಪಾವನವಾದ ಅವನು ಎಲ್ಲ ರೀತಿಯಿಂದಲೂ 45 (ಏಕೈಕ) ಆಗಿದ್ದಾನೆ. ಇಲ್ಲಿ ಒಂದು ವಿಷಯವನ್ನು ಚೆನ್ನಾಗಿ ತಿಳಿದಿರಬೇಕು. 
ಅರಬಿ ಭಾಷೆಯಲ್ಲಿ ಕ) |) “ವಾಹಿದ್‌' (ಒಂದು) ಎಂಬುದು ಇತರ ಭಾಷೆಗಳಲ್ಲಿ ಪ್ರಯೋಗಿಸುವಂತೆ, ದೊಡ್ಡ ಕೂಟಕ್ಕೂ ಹು.) 3) 
"ಒಂದು' ಎಂಬ ಪದವನ್ನು ಬಳಸಲಾಗುತ್ತದೆ. ಉದಾ: ಒಬ್ಬ ವ್ಯಕ್ತಿ, ಒಂದು ಜನತೆ, ಒಂದು ದೇಶ ಒಂದು ಲೋಕೆ, ಒಂದು ಪ್ರಪಂಚ 
ಇತ್ಯಾದಿ. ಆದರೆ ಅಹದ್‌ ಎಂಬ ಪದವನ್ನು ಅಲ್ಲಾಹನ yo ಇನ್ನಾರಿಗೂ ಉಪಯೋಗಿಸುವುದಿಲ್ಲ. ಆದ್ದರಿಂದಲೇ ಕುರ್‌ಆನಿನಲ್ಲಿ 
ಅಲ್ಲಾಹನಿಗೆ ಸಿ! 'ವಾಹಿದ್‌' ಎಂದು ಎಲ್ಲೆಲ್ಲ ಪ್ರಯೋಗಿಸಲಾಗಿದೆಯೋ ಅಲ್ಲೆಲ್ಲ ಟೂ!) ಬ) ಒಬ್ಬ ಆರಾಧ್ಯ, i deh 
ಎಲ್ಲರನ್ನೂ ಸೋಲಿಸಿ ಬಿಡುವ ಏಕ ಅಲ್ಲಾಹನು ಎಂದು ಹೇಳಲಾಗಿದೆ. ಕೇವಲ ಕೊ.1) "ವಾಹಿದ್‌' ಎಂದು ಹೇಳಲಾಗಿಲ್ಲ, ಏಕೆಂದರೆ ಇದು 
ಅಧಿಕವಾಗಿರುವ ವಸ್ತುಗಳಿಗೂ ಪ್ರಯೋಗವಾಗುತ್ತದೆ. ತದ್ವಿರುದ್ಧವಾಗಿ ಅಲ್ಲಾಹನಿಗೆ ಮತ್ತು ಕೇವಲ ಅಲ್ಲಾಹನಿಗೆ ಅಹದ್‌ ಎಂಬ ಪದವನ್ನು 
ಬಳಸಲಾಗಿದೆ. ಏಕೆಂದರೆ ಯಾವುದೇ ಬಹುತ್ವವಿಲ್ಲದ ಅಸ್ತಿತ್ವ ಅವನದು ಮಾತ್ರವಾಗಿದೆ. ಏಕತೆಯಲ್ಲಿ ಅವನು ಎಲ್ಲ ರೀತಿಯಲ್ಲೂ 
ಪರಿಪೂರ್ಣವಾಗಿದ್ದಾನೆ. 

4. ಮೂಲದಲ್ಲಿ ಟಿ "ಸಮದ್‌' ಎಂಬ ಪದ ಬಳಕೆಯಾಗಿದೆ. ೨ ಕೇಲ್‌ ಅದರ ಮೂಲಪದಗಳಾಗಿವೆ. ಅರಬಿ ಭಾಷೆಯಲ್ಲಿ 
ಈ ಮೂಲಪದಗಳ ಮೇಲೆ ದೃಷ್ಟಿಹ ಹಾಯಿಸಿದಾಗ, ಅದು ಬಹಳ ವಿಶಾಲಾರ್ಥವನ್ನು ಹೊಂದಿದೆ ಎಂದು ತಿಳಿದು ಬರುತ್ತದೆ. 

ಸ "ಅಸ್ಪಮದ್‌' ಸಂಕಲ್ಪ ಮಾಡುವುದು, ಬೃಹತ್ತಾದ ಉನ್ನತ ಸ್ಥಳ, ಪೀಠ ಭೂಮಿ, ಯುದ್ಧದಲ್ಲಿ ಹಸಿವು ಬಾಯಾರಿಕೆ 
ಬಾಧಿಸದ ವ್ಯ ಕ್ತಿ, ತಮ್ಮ ಬೇಡಿಕೆಗಳಿಗಾಗಿ ಸಮೀಪಿಸಲಾಗುವ ನಾಯಕ. 

ಜಃ ಪ್ರತಿಯೊಂದು ವಸ್ತುವಿನ ಉನ್ನತ ಭಾಗ, ಒಬ್ಬನಿಗಿಂತ ಉನ್ನತನಾದ ಇನ್ನೊಬ್ಬ ವ್ಯಕ್ತಿ ಇಲ್ಲದವನು, ಅನುಸರಿಸಲ್ಪಡುವ 
ನಾಯಕ ಮತ್ತು ಅವನ ಹೊರತು ಯಾವುದೇ ವಿಷಯದ ತೀರ್ಮಾನ ಮಾಡಲಾಗದಿರುವುದು, ಅಪೇಕ್ಷಿತರು ಸಮೀಪಿಸುವ ನಾಯಕ, 
ಶಾಶ್ಚತ, ಉನ್ನತಸ್ಥಾನ ಯಾವುದೇ ಶೂನ್ಯವಿಲ್ಲದೆ ತುಂಬಿದ ಮತ್ತು ಯಾವುದಾದರೂ ವಸ್ತು ಅದರಲ್ಲಿ ಹಾಕಲಾಗದ ಮತ್ತು ಅದರಿಂದ 
ತೆಗೆಯಲಾಗದ, ಯುದ್ಧದಲ್ಲಿ ಹಸಿವು ಬಾಯರಿಕೆ ಇಲ್ಲದ ವ್ಯಕ್ತಿ. 


ಕಾಂಡ - 39 


382 ತಪ್ಪೀಮುಲ್‌ ಕುರ್‌ಆನ್‌ 


ಟಿ! (ಅಲ್‌ ಮುಸ್ಥದ್‌) - ಶೂನ್ಯವಿಲ್ಲದೆ ತುಂಬಿದ ವಸ್ತು. 

ರಿ! (ಅಲ್‌ ಮುಸಮೃದ್‌) ಎ ತಲಪಲು ಸಂಕಲ್ಪ ಮಾಡಲಾದ ಗುರಿ, ನ್ಯೂನತೆಯಿಲ್ಲದ ಕಠಣವಸ್ತು. 

ಹಬೆ ಎ (ಬೈತುಮ್ಮುಸಮ್ಮದ್‌) ಎ ಅಷೇಕ್ಷೆಗಾಗಿ ಸಮೀಪಿಸುವ ಮನೆ. 

ಸಖನ (ಜಿನಾಉಂ ಮುಸಮ್ಮದ್‌) ಎಉನ್ನತ ಕಟ್ಟಡ 

(2 ಖಂ ಕ (ಸಮದಹೂ ವ ಸಮದ ಇಲ್ಫೆಹಿ ಸಮ್ದನ್‌) ಎ ಆ ವ್ಯಕ್ತಿಯ ಬಳಿಗೆ ಹೋಗುವ ಸಂಕಲ್ಪ 
ಮಾಡಿದ. 

ಜ| 20! (ಅಸ್ನದ ಇಲೈಹಿಲ್‌ ಅಮ್ರು) ಎ ಪ್ರಕರಣವು ಅವನಿಗೆ ವಹಿಸಿ ಕೊಡಲಾಯಿತು. ಅವನ ಮುಂದೆ ವಿಷಯ 
ಇಡಲಾಯಿತು. ಅವನ ಮೇಲೆ ವ್ಯವಹಾರದಲ್ಲಿ ನಂಬಿಕೆ ಇಡಲಾಯಿತು. (ಸಿಹಾಹ್‌, ಕಾಮೂಸ್‌, ಲಿಸಾನುಲ್‌ ಅರಬ್‌) 

ಈ ಭಾಷಾರ್ಥದ ಪ್ರಕಾರ, ೨1 14 ಎಂಬಸೂಕ್ತದಲ್ಲಿರುವ RE] “ಅಸ್ಸಮದ್‌' ಪದದ ವ್ಯಾಖ್ಯಾನವನ್ನು ಸಹಾಬಿಗಳು, 
ತಾಬೀಗಳು ಮತ್ತು ಅನಂತರ ವಿದ್ವಾಂಸರು ಮಾಡಿರುವುದನ್ನು ನಾವಿಲ್ಲಿ ಉದ್ದರಿಸುತ್ತೇವೆ. 

"ತನಗಿಂತ ಉನ್ನತವಾದ ಯಾವುದೂ ಇಲ್ಲದವನು.' (ಅಲೀ, ಇಕ್ರಿಮಾ, ಕಅಬುಲ್‌ ಅಹ್ವಾರ್‌) 

'ನಾಯಕತ್ವವು ಪರಿಪೂರ್ಣವಾಗಿರುವ ಮತ್ತು ಪರಾಕಾಷ್ಠೆಗೆ ತಲುಪಿರುವ ನಾಯಕ.' (ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌, ಅಬ್ದುಲ್ಲಾ 
ಬಿನ್‌ ಅಬ್ಬಾಸ್‌, ಅಬೂ ವಾಇಲ್‌, ಶಫಿಕ್‌ ಬಿನ್‌ ಸಲಮ) 

ಇಬ್ನು ಅಬ್ಬಾಸ್‌ರ ಇನ್ನೊಂದು ಹೇಳಿಕೆ: ಜನರು ಆಪತ್ತು ಅಥವಾ ಸಂಕಷ್ಟ ಬಂದಾಗ ಸಹಾಯಕ್ಕಾಗಿ ಸಮೀಪಿಸಲಾಗುವವನೇ 
"ಸಮದ್‌'. ಅವರದೇ ಮತ್ತೊಂದು ಹೇಳಿಕೆ: ತನ್ನ ನಾಯಕತ್ವ ಶ್ರೇಷ್ಠತೆ, ಸಹನೆ-ತಾ»್ವೆ, ಜ್ಞಾನ ಮತ್ತು ಯುಕ್ತಿಯಲ್ಲಿ ಪರಿಪೂರ್ಣನಾಗಿರುವ 
ನಾಯಕನೇ “ಸಮದ್‌'. 

"ಎಲ್ಲರಿಂದಲೂ ನಿರಪೇಕ್ಷನಾದ ಮತ್ತು ಎಲ್ಲರೂ ಆಶ್ರಯಿಸುವವನು.' (ಅಬೂ ಹುರೈರಾ) 

ಇಕ್ರಿಮಾರ ಇನ್ನೊಂದು ಹೇಳಿಕೆ: ಯಾವ ವಸ್ತುವೂ ಹೊರಗೆ ಬಂದಿರದ ಮತ್ತು ಹೊರಗೆ ಬರದ ವಸ್ತು. "ತಿನ್ನದ ಮತ್ತು 
ಕುಡಿಯದವನು' ಇದೇ ಅರ್ಥದ ಹೇಳಿಕೆಗಳು ಶಆ್‌ಬಿ, ಮುಹಮ್ಮದ್‌ ಬಿನ್‌ ಕಅಬ್‌ ಕುರ್ದೀ ಅವರಿಂದ ಉದ್ಧರಿಸಲ್ಪಟ್ಟಿವೆ. 

“ಉದ್ದೇಶಿತ ವಸ್ತುವನ್ನು ಪಡಯಲಿಕ್ಕಾಗಿ ಜನರು ಸಮೀಪಿಸುವ ಹಾಗೂ ಸಂಕಷ್ಟಗಳಲ್ಲಿ ಸಹಾಯಕ್ಕಾಗಿ ಹೋಗುವವನು.' (ಸುದೀ) 

'ತನ್ನೆಲ್ಲ ಗುಣಗಳಲ್ಲೂ ಕರ್ಮಗಳಲ್ಲೂ ಪರಿಪೂರ್ಣನಾದವನು.' (ಸಈದ್‌ ಬಿನ್‌ ಜುಬೈರ್‌) 

"ಯಾವುದೇ ಆಪತ್ತು ಎರಗದವನು.' (ರಬೀಆ್‌ ಬಿನ್‌ ಅನಸ್‌) 

“ನೂನ್ಯತೆ ಇಲ್ಲದವನು.' (ಮುಕಾತಿಲ್‌ ಬಿನ್‌ ಹಯ್ಯಾನ್‌) 

"ಅವನ ಗುಣದಂತೆ ಬೇರಾರೂ ಇಲ್ಲದವನು.'(ಇಬ್ನು ಕೈಸಾನ್‌) 

"ಸದಾ ಇರುವವನು, ಅಳಿವಿಲ್ಲದವನು.' (ಹಸನ್‌ ಬಸರಿ ಮತ್ತು ಕತಾದ) ಇದನ್ನೇ ಹೋಲುವ ಹೇಳಿಕೆಗಳು ಮುಜಾಹಿದ್‌, 
ಮಲ್‌ಮರ್‌ ಮತ್ತು ಮುರ್ರತುಲ್‌ ಹಮದಾನಿಯವರಿಂದಲೇ ಉದ್ದರಿಸಲ್ಪಟ್ಟಿವೆ. 

ಮುರ್ರತುಲ್‌ ಹಮದಾನಿಯವರ ಇನ್ನೊಂದು ಹೇಳಿಕೆ ಹೀಗಿದೆ: ತನ್ನಿಷ್ಟದಂತೆ ತೀರ್ಮಾನ ಮಾಡುವವನು, ಬಯಸಿದ್ದನ್ನು ಮಾಡುವವನು, 
ಅವನ ಆಜ್ಞೆ ಮತ್ತು ತೀರ್ಮಾನಗಳನ್ನು ಪರಿಶೀಲಿಸುವವರು ಯಾರೂ ಇಲ್ಲದವನು. 

"ಜನರು ತಮ್ಮ ಅವಶ್ಯಕತೆಗಳಿಗಾಗಿ ಸಮೀಪಿಸುವವನು.' (ಇಬ್ರಾಹೀಮ್‌; ನಖಠಈ) 

ಅಬೂಬಕರ್‌ ಅನ್ನಾರಿಯವರ ಪ್ರಕಾರ: ಭಾಷಾತಜ್ಞರ ಮಧ್ಯೆ 'ಸಮದ್‌' ಎಂಬುದು ತನಗಿಂತ ಉನ್ನತನಲ್ಲದ ಸರದಾರನಿಗೆ 
ಹೇಳುತ್ತಾರೆಂಬ ಬಗ್ಗೆ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ; ಅವನನ್ನು ಜನರು ತಮ್ಮ ಬೇಡಿಕೆಗಳು ಮತ್ತು ವ್ಯವಹಾರಗಳಿಗಾಗಿ ಸಮೀಪಿಸುತ್ತಾರೆ. 

ಅರ್ದುುಜಾಜ್‌ರ ಹೇಳಿಕೆಯು ಇದಕ್ಕೆ ಹತ್ತಿರವಾಗಿದೆ. ಅವರು ಹೇಳುತ್ತಾರೆ: ಹೂ “ಸಮದ್‌' ನಾಯಕತ್ವವು ಪರಿಪೂರ್ಣಗೊಂಡಿರುವ 
ಹಾಗೂ ಪ್ರತಿಯೊಬ್ಬನಿಂದಲೂ ತನ್ನ ಬೇಡಿಕೆಯೊಂದಿಗೆ ಸಮೀಪಿಸಲ್ಪಡುವವನಾಗಿದ್ದಾನೆ. 

ಈಗ ನೋಡಿರಿ. ಪ್ರಥಮ ವಾಕ್ಯದಲ್ಲಿ 35111 ಎಂದೂ ಈ ವಾಕ್ಯದಲ್ಲಿ ೩1 114 ಎಂದೂ ಏಕೆ ಹೇಳಲಾಗಿದೆ. 35 
“ಅಹದ್‌' ಎಂಬ ಪದವನ್ನು ಅಲ್ಲಾಹನಿಗೆ ಮಾತ್ರ ಬಳಸಲಾಗುತ್ತದೆಂದೂ, ಇತರರ ಯಾರಿಗೂ ಬಳಸಲಾಗುವುದಿಲ್ಲವೆಂದೂ ನಾವು 
ಈಗಾಗಲೇ ವಿವರಿಸಿದ್ದೇವೆ. ಆದ್ದರಿಂದ ಅವನನ್ನು ಸ£1 "ಅಹದ್‌' ಎಂದು ಸರ್ವನಾಮದಿಂದ ಪ್ರಯೋಗಿಸಲಾಗಿದೆ. ಆದರೆ ಖೂ 
“ಸಮದ್‌' ಎಂಬ ಪದವನ್ನು ಸೃಷ್ಟಿಗಳಿಗೂ ಬಳಸಲಾಗುವುದರಿಂದ ಸೂ i ಎಂದು ಹೇಳುವ ಬದಲು ೪1 | ಎಂದು 
ಹೇಳಲಾಗಿದೆ. ಇದರ ಅರ್ಥ, ನಿಜವಾದ ಮ 'ಸಮದ್‌' ಅಲ್ಲಾಹನು ಮಾತ್ರವಾಗಿದ್ದಾನೆಂದಾಗಿದೆ. ಸೃಷ್ಟಿಯು ಒಂದು ನೆಲೆಯಲ್ಲಿ 


ಕಾಂಡ - 30 


112. ಅಲ್‌ ಇಖ್‌ಲಾಸ್‌ 383 


ಸಮದ್‌ ಆದರೆ ಇನ್ನೊಂದು ನೆಲೆಯಲ್ಲಿ ಖೂ 'ಸಮದ್‌' ಅಲ್ಲ, ಏಕೆಂದರೆ ಅದು ನಶ್ಚರವಾಗಿದೆ. ಶಾಶ್ವತವಲ್ಲ, ವಿಂಗಡಿಸಬಲ್ಲ, 
ಸಂಯೋಜಿತವಾಗಿದೆ. ಅದರ ಭಾಗಗಳು ಯಾವಾಗ ಬೇಕಾದರೂ ಭಿನ್ನವಾಗಬಹುದು. ಕೆಲವು ಸ್ಥ ೃಷ್ಟಿಗಳಿಗೆ ಅದು ಆಶ್ರಯ ನೀಡಿದರೆ 
ಕೆಲವದರ ಸ್ಹ ಸ್ವಯಂ ಆಶ್ರಿತವಾಗಿದೆ. ಅವನ ಅಧಿಕಾರ ನಿರಂಕುಶವಲ್ಲ ತಾತ್ಕಾಲಿಕವಾಗಿದೆ. ಒಬ್ಬನ ಮುಂದೆ ಅವನು ಉನ್ನತವಾದರೆ, ಅವನ 
ಮುಂದೆ ಇತರರು ಉನ್ನತರಾಗಿದ್ದಾರೆ. ಕೆಲವು ಸೃಷ್ಟಿಗಳ ಕೆಲವು ಬೇಡಿಕೆಗಳನ್ನು ಅವನು ಈಡೇರಿಸಬಹುದು. ಆದರೆ ಎಲ್ಲ ಸೃಷ್ಟಿಗಳ ಎಲ್ಲಾ 
ಬೇಡಿಕೆಗಳನ್ನು ಈಡೇರಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಅಲ್ಲಾಹನು 4೨ "ಸಮದ್‌' ಎಂಬುದು ಎಲ್ಲಾ 
ರೀತಿಯಿಂದಲೂ ಪರಿಪೂರ್ಣವಾಗಿದೆ. ಸಂಪೂರ್ಣ ಜಗತ್ತು ಅವನ ಆಶ್ರಿತವಾಗಿದೆ. ಅವನು ಯಾರ ಆಶ್ರಿತನೂ ಅಲ್ಲ. ಲೋಕದ ಎಲ್ಲಾ 
ವಸ್ತುಗಳೂ ತಮ್ಮ ಅಸ್ತಿತ್ವ ಉಳಿವು, ತಮ್ಮ ಬೇಡಿಕೆಗಳಿಗೆ ಅರಿತೋ ಅರಿಯದೆಯೋ ಅವನನ್ನು ಸಮೀಪಿಸುತ್ತವೆ. ಎಲ್ಲರ ಬೇಡಿಕೆಗಳನ್ನು 
ಪೂರೈಸುವವನು ಅವನು ಮಾತ್ರ. ಅವನು ಅಳಿವಿಲ್ಲದವನು ಮತ್ತು ಶಾಶ್ವತನಾಗಿದ್ದಾನೆ. ಆಹಾರ ನೀಡುತ್ತಾನೆ, ಪಡೆಯುವುದಿಲ್ಲ, 
ಒಂಟಿಯಾಗಿದ್ದಾನೆ. ವಿಂಗಡನೆಯಾಗಬಲ್ಲಸಂಯೋಗವಲ್ಲ ಇಡೀ ಪ್ರಪಂಚದಲ್ಲಿ ಅವನ ಅಧಿಕಾರ ನಡೆಯುತ್ತದೆ. ಅವನು ಎಲ್ಲರಿಗಿಂತಲೂ 
ಉನ್ನತನಾಗಿದ್ದಾನೆ, ಆದ್ದರಿಂದ ಅವನು ಕೇವಲ RV ಅಲ್ಲ ಓಜ ಆಗಿದ್ದಾನೆ. ಅಂದರೆ 'ಸಮದಿಯತ್‌'ನ (ನಿರಪೇಕ್ಚತೆಯ) ಸಕಲ 
ಗುಣದೊಂದಿಗೆ ಪರಿಪೂರ್ಣವಾಗಿರುವವನು ಅವನೊಬ್ಬನು ಮಾತ್ರ ಆಗಿದ್ದಾನೆ. 

ಇನ್ನು ಅವನು ಓಜ ಆಗಿದ್ದಾನೆಯಾದ್ದರಿಂದ ಅವನು ಏಕನೂ ಒಂಟಿಯೂ ಆಗಿರುವುದು ಅನಿವಾರ್ಯವಾಗಿದೆ. ಏಕೆಂದರೆ 
ಯಾರನ್ನೂ ಆಶ್ರಯಿಸದ, ಎಲ್ಲರಿಗೂ ಅಶ್ರಯ ನೀಡುವ ಅಸ್ತಿತ್ವ ಒಂದೇ ಆಗಿರಲು ಸಾಧ್ಯ. ಎರಡು ಅಥವಾ ಅದಕ್ಕಿಂತ ಹೆಚ್ಚು ಅಸ್ತಿತ್ವಗಳು 
ಎಲ್ಲರಿಂದಲೂ ನಿರಪೇಕ್ಷ ಹಾಗೂ ಎಲ್ಲರ ಬೇಡಿಕೆಗಳನ್ನು ಈಡೇರಿಸುವವರಾಗಿರುವುದು ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ಅವನು ೬೭% 
ನಿರಪೇಕ್ಟನಾಗಿರುವುದರಿಂದ ಅವನು ಮಾತ್ರ ಆರಾಧ್ಯನಾಗಿರುವುದು ಅನಿವಾರ್ಯವಾಗುತ್ತದೆ. ಏಕೆಂದರೆ ಮಾನವನು ಆಶ್ರಯ ನೀಡುವವನಿಗೆ 
ಮಾತ್ರ ಆರಾಧನೆ ಸಲ್ಲಿಸುತ್ತಾನೆ. ಅವನ ಹೊರತು ಅನ್ಯ ಅರಾಧ್ಯರಾರೂ ಇಲ್ಲದಿರುವುದೂ ಅನಿವಾರ್ಯವಾಗಿದೆ. ಏಕೆಂದರೆ ಬೇಡಿಕೆ 
ಈಡೇರಿಸುವ ಶಕ್ತಿ ಮತ್ತು ಅಧಿಕಾರವಿಲ್ಲದವನನ್ನು ಯಾವ ವಿವೇಕವಂತನೂ ಆರಾಧಿಸಲಾರ. 

5. ಮುಶ್ರಿಕರು ಎಲ್ಲಕಾಲಗಳಲ್ಲೂ ಮಾನವರಂತೆ ದೇವರಿಗೂ ವರ್ಗಗಳಿವೆ. ಅವರಲ್ಲೂವರ್ಗ ಭೇದಗಳಿವೆ. ಅನೇಕ ವ್ಯಕ್ತಿಗಳಿದ್ದಾರೆ, 
ಅವರಲ್ಲಿ ವಿವಾಹ-ಸಂತಾನಗಳು ಜಾರಿಯಲ್ಲಿರುತ್ತವೆಯೆಂಬ ಕಲ್ಪನೆಯನ್ನು ಇರಿಸಿಕೊಂಡಿದ್ದಾರೆ. ಈ ಅಜ್ಞಾನಜನ್ಯ ಕಲ್ಪನೆಯಿಂದ ಅವರು 
ಸರ್ವಲೋಕಗಳ ಪಾಲಕ (ಅಲ್ಲಾಹ್‌) ನನ್ನೂ ಹೊರತು ಪಡಿಸಲಿಲ್ಲ. ಅವನಿಗೂ ಸಂತಾನವಿದೆಯೆಂದು ಕಲ್ಪಸಿದರು. ಕುರ್‌ಆನಿನಲ್ಲಿ ಅರಬರು 
ದೇವಚರರನ್ನು ಅಲ್ಲಾಹನ ಪುತ್ರಿಯರೆಂದು ಹೇಳುತ್ತಿದ್ದರೆಂದು ವಿವರಿಸಲಾಗಿದೆ. ಪ್ರವಾದಿಗಳ ಸಮುದಾಯಗಳೂ ಈ ಪೂಢನಂಬಿಕೆಯಿಂದ 
ಸುರಕ್ಷಿತವಾಗಲಿಲ್ಲ. ಅವರಲ್ಲೂ ಯಾರಾದರೂ ಧರ್ಮಭಕ್ತರನ್ನು ಅಲ್ಲಾಹನ ಪುತ್ರರೆಂದು ಹೇಳುವ ನಂಬಿಕೆ ಹುಟ್ಟಿಕೊಂಡಿತು. ಈ ವಿಭಿನ್ನ 
ಅಂಧ ವಿಶ್ವಾಸಗಳಲ್ಲಿ ಎರಡು ರೀತಿಯ ಕಲ್ಪನೆಗಳು ಯಾವಾಗಲೂ ಕಲಬೆರಕೆಯಾಗುತ್ತಿದ್ದವು. ಕೆಲವರು, ಅಲ್ಲಾಹನ ಪುತ್ರರೆಂದು ಯಾರನ್ನು 
ಕರೆಯುತ್ತಿದ್ದರೂ ಅವರು ಪಾವನ ಅಸ್ತಿತ್ವದ ನೇರ ಸಂತಾನವೆಂದು ಭಾವಿಸಿದರು. ಕೆಲವರ ವಾದದಂತೆ, ಅವರು ಯಾರನ್ನು ಅಲ್ಲಾಹನ ಪುತ್ರ 
ನೆಂದು ಕರೆಯುತ್ತಾರೋ ಅವನನ್ನು ಅಲ್ಲಾಹನು ತನ್ನ ದತ್ತು ಪುತ್ರನಾಗಿ ಮಾಡಿಕೊಂಡಿದ್ದಾನೆ. ಆದರೆ ಯಾರಿಗೂ, ಅಲ್ಲಾಹನು ಯಾರನ್ನಾದರೂ 
ತನ್ನ ತಂದೆಯಾಗಿ ಮಾಡಿದ್ದಾನೆಂದು ಹೇಳುವ ಧೈರ್ಯವುಂಟಾಗಲಿಲ್ಲ. ಆದರೆ ಅಂತಹ ಯಾರ ಕುರಿತಾದರೂ ಅವನು ಸಂತಾನೋತ್ಪತ್ತಿ 
ಮತ್ತು ಸಂತಾನ ಪರಂಪರೆಯಿಂದ ಮುಕ್ತನಲ್ಲವೆಂದು' ಕಲ್ಪಸಿದರೆ ಮತ್ತು ಅವನು ಮಾನವನಂತೆ ಒಂದು ಅಸ್ತಿತ್ಹವಾಗಿದ್ದು ಅವನಲ್ಲೂ 
ಮಕ್ಕಳುಂಟಾಗಬಹುದು, ಮಕ್ಕಳಾಗದಿದ್ದರೆ ಯಾರನ್ನಾದರೂ ದತ್ತಕ್ಕೆ ಪಡೆಯುವ ಅಗತ್ಯವುಂಟಾಗಬಹುದು ಎಂದು ಭಾವಿಸಿದರೆ, ಅವನನ್ನು 
ಯಾರದಾದರೂ ಸಂತಾನವೆಂದು ಭಾವಿಸುವುದರಿಂದ ಮಾನವ ಮನಸ್ಸು ಸುರಕ್ಷಿತವಾಗಲಾರದು. ಆದ್ದರಿಂದಲೇ ಪ್ರವಾದಿ(ಸ)ಯವರಲ್ಲಿ 
ಕೇಳಲಾದ ಪ್ರಶ್ನೆಗಳಲ್ಲೊಂದು ಅಲ್ಲಾಹನ ವಂಶ ಯಾವುದು ಎಂದಾಗಿತ್ತು. ಎರಡನೇಯದು ಅವನು ಈ ಲೋಕದ ಉತ್ತರಾಧಿಕಾರವನ್ನು 
ಯಾರಿಂದ ಪಡೆದನು, ಅವನ ನಂತರ ಇದರ ಉತ್ತರಾಧಿಕಾರಿ ಯಾರಾಗಬಹುದು ಎಂಬುದಾಗಿತ್ತು. 

ಈ ಅಜ್ಞಾನ ಜನ್ಯ ಕಲ್ಪನೆಗಳನ್ನು ವಿಶ್ಲೇಷಿಸಿದರೆ, ತಾರ್ಕಿಕವಾಗಿ ಅವುಗಳನ್ನು ಒಪ್ಪಿಕೊಳ್ಳುವುದರಿಂದ ಇನ್ನೂ ಕೆಲವು ವಿಷಯಗಳನ್ನು 
ಒಪ್ಪಿಕೊಳ್ಳುವುದು ಅನಿವಾರ್ಯವಾಗುತ್ತದೆ. 

(1) ದೇವನು ಒಬ್ಬನಾಗಿರದೆ ದೇವರುಗಳ ಒಂದು ವರ್ಗವೇ ಇರಬೇಕು. ಅದರ ಸದಸ್ಯರು ದೇವಗುಣಗಳು, ಕ್ರಿಯೆಗಳು ಮತ್ತು 
ಅಧಿಕಾರಗಳಲ್ಲಿ ಸಹಭಾಗಿಗಳಾಗಿರಬೇಕು. ದೇವನಿಗೆ ಸ್ವಂತ ಪುತ್ರನಿದ್ದಾನೆಂದು ಭಾವಿಸಿದಾಗ ಮಾತ್ರ ಇದು ಅನಿವಾರ್ಯವಾಗುವುದಲ್ಲ. 
ಯಾರನ್ನಾದರೂ ದತ್ತು ಪುತ್ರನಾಗಿ ಮಾಡಿದಾಗಲೂ ಇದು ಅನಿವಾರ್ಯವಾಗುತ್ತದೆ. ಏಕೆಂದರೆ ದತ್ತು ಪುತ್ರನು ತನ್ನ ವರ್ಗದಿಂದಲೇ 
ಆಗಬಹುದಷ್ಟೆ. ಹಾಗಿರುವಾಗ ಅವನು ದೇವನ ವರ್ಗಕ್ಕೆ ಸೇರಿದವನೆಂದಾದರೆ (ದೇವನ ಅಭಯ) ಅವನಲ್ಲಿ ದೇವತ್ವದ ಗುಣಗಳಿರುವುದನ್ನು 
ನಿರಾಕರಿಸಲಾಗದು. 


ಕಾಂಡ - 30 


384 ತಪ್ಪೀಮುಲ್‌ ಕುರ್‌ಆನ್‌ 


(11) ಸಂತಾನದ ಕಲ್ಪನೆಯನ್ನು ಗಂಡು-ಹೆಣ್ಣುಗಳ ಮಿಲನದ ಹೊರತು ಮಾಡುವುದು ಸಾಧ್ಯವಿಲ್ಲ. ಯಾವುದೇ ಒಂದು ವಸ್ತು ತಂದೆ 
ಮತ್ತು ತಾಯಿಯಿಂದ ಹೊರಟು ಮಗುವಿನ ರೂಪ ತಾಳಬೇಕು. ಆದ್ದರಿಂದ ಅಲ್ಲಾಹನಿಗೆ ಸಂತಾನವಿದೆಯೆಂದು ಭಾವಿಸುವುದರಿಂದ ಅವನು 
ಒಂದು ಭೌತಿಕ ಮತ್ತು ಶಾರೀರಿಕ ಅಸ್ತಿತ್ನವಾಗಿದ್ದು ಅವನ ವರ್ಗಕ್ಕೆ ಸೇರಿದ ಯಾರೋ ಅವನ ಪತ್ನಿಯಾಗಿರಬೇಕು ಮತ್ತು ಅವನ ಶರೀರದಿಂದ 
ಯಾವುದೇ ವಸ್ತು ಹೊರ ಬಂದಿರಬೇಕಾದುದು ಅನಿವಾರ್ಯವಾಗುತ್ತದೆ. (ಅಲ್ಲಾಹನ ಅಭಯ) 

(111) ಸಂತಾನೋತ್ಪತ್ತಿ ಮತ್ತು ಸಂತಾನ ಪರಂಪರೆ ಎಲ್ಲಿದ್ದರೂ ಅದಕ್ಕೆ ವ್ಯಕ್ತಿಗಳು ನಶ್ಚರರಾಗಿರುವುದೇ ಕಾರಣ. ಅವರ ವರ್ಗ ಬಾಕಿ 
ಉಳಿಯುವುದಕ್ಕಾಗಿ ಅವರಿಂದ ಸಂತಾನ ಉಂಟಾಗಿ ವಂಶಪರಂಪರೆ ಮುಂದುವರಿಯುವುದು ಅಗತ್ಯವಾಗುತ್ತದೆ. ಅಲ್ಲಾಹನಿಗೆ 
ಸಂತಾನವಿದೆಯೆಂದು ಕಲ್ಪಿಸುವುದರಿಂದ ಅವನು ನಶ್ಚರನು (ಅಲ್ಲಾಹನ ಅಭಯ), ಬಾಕಿ ಉಳಿಯುವುದು ದೇವರ ಪೀಳಿಗೆಯೇ ಹೊರತು 
ಅವನ ವ್ಯಕ್ತಿತ್ವವಲ್ಲವೆಂಬುದು ಅನಿವಾರ್ಯವಾಗುತ್ತದೆ. ಆದ್ದರಿಂದ ಎಲ್ಲನಶ್ಚರ ವ್ಯಕ್ತಿಗಳಂತೆ ಅಲ್ಲಾಹನಿಗೂ ಆದಿ ಮತ್ತು ಅಂತ್ಯವಿದೆಯೆಂದು 
ಭಾವಿಸುವುದು ಅನಿವಾರ್ಯವಾಗುವುದು. ಏಕೆಂದರೆ ಸಂತಾನೋತ್ಪತ್ತಿ ಮತ್ತು ವಂಶಪರಂಪರೆಯು ಯಾರ ಉಳಿವಿಗಾಗಿದೆಯೋ ಅದರ 
ಸದಸ್ಯರು ಆದಿಯೂ ಅಲ್ಲ ಅಂತ್ಯವೂ ಅಲ್ಲ 

(iv) ಒಬ್ಬಸಂತಾನ ಹೀನ ವ್ಯಕ್ತಿ ತನ್ನ ಜೀವನದಲ್ಲಿ ಯಾರನ್ನಾದರೂ ಸಹಾಯಕನನ್ನಾಗಿ ಮಾಡುವುದು ಮತ್ತು ತನ್ನ ಮರಣಾ ನಂತರ 
ತನ್ನ ಉತ್ತರಾಧಿಕಾರಿಯಾಗಿ ಮಾಡುವುದು, ಯಾರನ್ನಾದರೂ ದತ್ತು ಪುತ್ರನಾಗಿ ಮಾಡುವುದರ ಉದ್ದೇಶವಾಗಿದೆ. ಆದ್ದರಿಂದ ಅಲ್ಲಾಹನು 
ಯಾರನ್ನಾದರೂ ಪುತ್ರನನ್ನಾಗಿ ಮಾಡಿದ್ದಾನೆ ಎಂದು ಕಲ್ಪಿಸುವುದು ನಶ್ಚರ ವ್ಯಕ್ತಿಗಳಲ್ಲಿರುವ ಎಲ್ಲ ದೌರ್ಬಲ್ಯಗಳೂ ಅವನಲ್ಲಿವೆಯೆಂದು 
ಭಾವಿಸಿದಂತಾಗುತ್ತದೆ. 

ಈ ಎಲ್ಲ ಕಲ್ಪನೆಗಳ ಮೂಲವು ಅಲ್ಲಾಹನನ್ನು ಕ "ಅಹದ್‌' ಮತ್ತು 421! "ಅಸ್ಪಮದ್‌' ಎನ್ನುವ ಮೂಲಕವೇ ಕಡಿದು 
ಹೋಗುತ್ತದೆ. ಆದರೆ ಅದರ ನಂತರ, ""ಅವನಿಗೆ ಯಾರೂ ಸಂತಾನವಿಲ್ಲ ಅವನು ಯಾರ ಸಂತಾನವೂ ಅಲ್ಲ'' ಎಂದು ಹೇಳುವ ಮೂಲಕ 
ಈ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶವೇ ಉಳಿಯುವುದಿಲ್ಲ. ಇನ್ನು ಅಲ್ಲಾಹನ ಕುರಿತು ಈ ಕಲ್ಪನೆಗಳು ಶಿರ್ಕ್‌ನ ಪ್ರಧಾನ 
ಕಾರಣವಾಗಿರುವುದರಿಂದ, ಅಲ್ಲಾಹನು ಕೇವಲ ಆಲ್‌ ಇಖ್ಲಾಸ್‌ ಅಧ್ಯಾಯದಲ್ಲಿ ಅವುಗಳನ್ನು ಸ್ಪಷ್ಟವಾಗಿ ಮತ್ತು ಅಂತಿಮವಾಗಿ 
ನಿರಾಕರಿಸುವುದಕ್ಕಷ್ಟೇ ಸಾಕು ಮಾಡಲಿಲ್ಲ. ಬದಲಾಗಿ, ಜನರು ವಾಸ್ತವಿಕತೆಯನ್ನು ಚೆನ್ನಾಗಿ ಗ್ರಹಿಸಲೆಂದು ಕುರ್‌ಆನಿನಲ್ಲಿ ಅಲ್ಲಲ್ಲಿ ಈ 
ವಿಷಯವನ್ನು ವಿವಿಧ ರೀತಿಯಲ್ಲಿ ವಿವರಿಸಿದ್ದಾನೆ. ಉದಾಹರಣೆಗೆ ಈ ಕೆಳಗಿನ ಸೂಕ್ತಗಳನ್ನು ನೋಡಿರಿ. 

( ೬) 2) ಹ್ಮ) sg US NGS SKS Sl ಜಯ ಹಿ ರಿ ಟಿ 

'"ಅಲ್ಲಾಹನಂತೂ ಏಕ ಮಾತ್ರ ಆರಾಧ್ಯನಾಗಿರುವನು. ಅವನಿಗೊಬ್ಬ ಪುತ್ರನಿದ್ದಾನೆನ್ನಲು, ಅವನು ಅದರಿಂದ ಪರಿಶುದ್ಧನಾಗಿರುತ್ತಾನೆ. 
ಭೂಮಿ-ಆಕಾಶಗಳ ಸಕಲ ವಸ್ತುಗಳೂ ಅವನ ಸೊತ್ತು ಮತ್ತು ಅವುಗಳ ಸಂರಕ್ಷಣೆಗೆ ಅಲ್ಲಾಹನೇ ಸಾಕು.'' (ಅನ್ನಿಸಾ: 171) 


ios ಲ್ಪ 
`` (07-10/:ಿ/) 630/01 015105381೫ 
'"ಜೆನ್ನಾಗಿ ಕಿವಿಗೊಟ್ಟು ಕೇಳಿರಿ, ವಾಸ್ತವದಲ್ಲಿ ಅಲ್ಲಾಹನಿಗೆ ಸಂತತಿಯಿದೆ ಎಂಬ ಮಾತನ್ನಿವರು ಸ್ವಯಂಸೃಷ್ಟಿಸಿಕೊಂಡು ಹೇಳುತ್ತಿದ್ದಾರೆ 
ಮತ್ತು ನಿಶ್ಚಯವಾಗಿಯೂ ಇವರು ಸುಳ್ಳುಗಾರರಾಗಿರುತ್ತಾರೆ.'' (ಅಸ್ಸಾಫ್ಟಾಶ್‌: 151-52) 
PST ETA 2423 ors, J 
(01: ANOS ಜಟ ಒರಿ ಟೂ 5೫] (ಒಬಿ! 53 ೬) 
"ಇವರು ಅಲ್ಲಾಹ್‌ ಮತ್ತು ದೇವಚರರ ನಡುವೆ ವಂಶ ಸಂಬಂಧವನ್ನು ಉಂಟು ಮಾಡಿಟ್ಟಿದ್ದಾರೆ. ವಸ್ತುತಃ ಇವರು ಅಪರಾಧಿಗಳೆಂಬ 
ನೆಲೆಯಲ್ಲಿ ಹಾಜರುಗೊಳಿಸಲ್ಪಡುವರು ಎಂಬುದು ದೇವಚರರಿಗೆ ಚೆನ್ನಾಗಿ ತಿಳಿದಿದೆ.'' (ಅಸ್ಸಾಘ್ಟಾತ್‌: 158) 
(0:೯೫) ೫145 ಬೆ SN 
""(ಇದನ್ನೆಲ್ಲಾ ತಿಳಿದಿರುತ್ತಾ) ಇವರು ಅವನ ದಾಸರಲ್ಲಿ ಕೆಲವರನ್ನು ಅವನ ಅಂಗವಾಗಿ ಮಾಡಿ ಬಿಟ್ಟರು. ವಾಸ್ತವದಲ್ಲಿ ಮಾನವನು 
ಪ್ರತ್ಯಕ್ಷ ಕೃತಫ್ನನಾಗಿರುತ್ತಾನೆ.'' (ಅರ್ದುುಖ್‌ರುಫ್‌: 15) 
HNN 6 EI ವ le 58353 gE lac} 
ಟಿ ತಗ ಗರ ಲ ಟಟ ಲ್‌ ಲ್‌ 4 4% 
(1*1-(** 2೫೫30 ಕೃಷ JS ಹೂ) ಸಾ 9 3 GV 5 gp 
""ಇಷ್ಟಾಗಿಯೂ ಜನರು "ಯಕ್ಷ'ರನ್ನು ಅಲ್ಲಾಹನಿಗೆ ಸಹಭಾಗಿಗಳಾಗಿಸಿ ಬಿಟ್ಟರು. ವಸ್ತುತಃ ಅವನು ಅವರನ್ನು ಸೃಷ್ಟಿಸಿದವನು. ಆದರೆ 


ಟಿ 


ಕಾಂಡ - 30 


112. ಅಲ್‌ ಇಖ್‌ಲಾಸ್‌ 385 


ಅವರು ವಿಚಾರ ಮಾಡದೆ ಅವನಿಗೆ ಪುತ್ರ ಮತ್ತು ಪುತ್ರಿಯರನ್ನು ಕಲ್ಪಿಸಿಕೊಂಡರು. ವಸ್ತುತಃ ಅವನು ಇವರು ಹೇಳುತ್ತಿರುವ ವಿಷಯಗಳಿಂದ 
ಪರಿಶುದ್ಧನೂ ಅತ್ಯುನ್ನತನೂ ಆಗಿರುತ್ತಾನೆ. ಅವನು ಭೂಮಿ-ಆಕಾಶಗಳ ಕರ್ತೃ. ಅವನಿಗೊಬ್ಬ ಬಾಳ ಸಂಗಾತಿಯೇ ಇಲ್ಲದಿರುವಾಗ ಅವನಿಗೆ 
ಮಗನಾಗುವುದು ಹೇಗೆ? ಅವನು ಸರ್ವವನ್ನೂ ಸೃಷ್ಟಿಸಿದನು ಮತ್ತು ಅವನು ಸಕಲ ವಸ್ತುಗಳ ಜ್ಞಾನ ಉಳ್ಳವನು.'' (ಅನ್‌ಆಮ್‌: 100-01) 


೨5 - 


(೬3021530 ಜಬ ಸ) 25H ಹಹ 4) 

'"ರಹ್ಮಾನನಿಗೆ ಮಕ್ಕಳಿದ್ದಾ ರೆಂದು ಇವರು ಹೇಳುತ್ತಾರೆ. "ಅಲ್ಲಾಹನು ಪರಮ ಪಾವನನು' ಅವರಂತು (ದೇವಚರರಂತು) ಸನ್ಮಾನಿತ 
ದಾಸರಾಗಿರುತ್ತಾರೆ.'' (ಅಂಬಿಯಾ: 26) 

(ಯ ಬೆ ಶಿ) SU ಅಮ್ಮೆ ಒಬ ಟಬು ids 
PRD 4 3 344 
GA) OHS Y LM SOS st 

““ಅಲ್ಲಾಹನು ತನಗೋರ್ವ ಪುತ್ರನನ್ನು ಮಾಡಿಕೊಂಡಿದ್ದಾನೆಂದು ಜನರಾಡಿಬಿಟ್ಟರು. "ಅಲ್ಲಾಹ್‌ ಪರಮ ಪವಿತ್ರನು,' ಅವನಂತು 
ನಿರಪೇಕ್ಷನಾಗಿರುತ್ತಾನೆ. ಭೂಮಿ ಮತ್ತು ಆಕಾಶಗಳಲ್ಲಿರುವುದೆಲ್ಲವೂ ಅವನ ಸ್ವಂತ ಸೊತ್ತು. ಈ ಮಾತಿಗೆ ನಿಮ್ಮಲ್ಲಿಆಧಾರ ಪ್ರಮಾಣವಾದರೂ 
ಏನಿದೆ? ಅಲ್ಲಾಹನ ಬಗ್ಗೆ ನಿಮಗೆ ತಿಳಿಯದುದನ್ನು ಹೇಳುತ್ತೀರಾ?.'' (ಯೂನುಸ್‌: 68) 

Gn: Op ES ು ವಚ ಸದನ; i edi ಓತಿ ಚೆ 

“ಮತ್ತು ಹೇಳಿರಿ! "'ಸರ್ವ ಸ್ತುತಿಗಳೂ ಅಲ್ಲಾಹನಿಗೇ ಮೀಸಲು. ಅವನು ಯಾರನ್ನೂ ಮಗನನ್ನಾಗಿ ಮಾಡಿಕೊಳ್ಳಲಿಲ್ಲ ಅವನ 
ಪ್ರಭುತ್ವದಲ್ಲಿಯಾರೂ ಸಹಭಾಗಿಯಿಲ್ಲ. ಅವನಿಗೊಬ್ಬರಕ್ಷಕ ಮಿತ್ರನಿದ್ದಾನೆನ್ನಲು ಅವನು ವಿವಶನಲ್ಲ. ಅವನ ಹಿರಿಮೆಯನ್ನು (ಪರಿಪೂರ್ಣವಾದ 
ಹಿರಿಮೆಯನ್ನು) ಕೊಂಡಾಡಿರಿ.'' (ಬನೀ ಇಸ್ರಾಈಲ್‌: 111) 

(1:0 3ಆ) | ಶೀ 16 0) 3 5 ಸು ಹ ೬ 

""ಅಲ್ಲಾಹನು ಯಾರನ್ನೂ ತನ್ನ ಮಕ್ಕಳನ್ನಾಗಿ ಮಾಡಿಲ್ಲ. ಅವನ ಜತೆ ಇನ್ನೊಬ್ಬ ದೇವನೂ ಇಲ್ಲ.'' (ಅಲ್‌ ಮೂಮಿನೂನ್‌: 91) 

ಈ ಸೂಕ್ತಗಳಲ್ಲಿ ಅಲ್ಲಾಹನಿಗೆ ನೇರ ಪುತ್ರರನ್ನು ಅಥವಾ ದತ್ತು ಪುತ್ರರನ್ನು ಮಾಡಿಕೊಂಡಿರುವ ಎಲ್ಲಾ ಜನರ ವಿಶ್ವಾಸವನ್ನು ಎಲ್ಲಾ 
ಮಗ್ಗುಲುಗಳಿಂದಲೂ ನಿರಾಕರಿಸಲಾಗಿದೆ. ಅದು ತಪ್ಪೆಂಬುದಕ್ಕೆ ಪುರಾವೆಗಳನ್ನೂ ನೀಡಲಾಗಿದೆ. ಕುರ್‌ಆನಿನಲ್ಲಿರುವ, ಈ ವಿಷಯದ ಇನ್ನೂ 
ಅನೇಕ ಸೂಕ್ತಗಳು ಅಲ್‌ ಇಖ್ಲಾಸ್‌ ಅಧ್ಯಾಯದ ಅತ್ಯುತ್ತಮ ವ್ಯಾಖ್ಯಾನಗಳಾಗಿವೆ. 

6. ಮೂಲದಲ್ಲಿ Ps (ಕುಪೂ) ಎಂಬ ಪದ ಬಳಕೆಯಾಗಿದೆ. ಅದರ ಅರ್ಥ ಸದೃಶ, ಹೋಲಿಕೆಯಿರುವ, ಅದರಂತಿರುವ, ಒಂದೇ 
ಸ್ತರದ, ಸಮಾನ ಎಂದಾಗಿದೆ. ವಿವಾಹದ ವಿಷಯದಲ್ಲಿ ತೆ (ಕುಪೂ) ಎಂಬ ಪದವು ನಮ್ಮ ಭಾಷೆಗಳಲ್ಲಿ ಪ್ರಯೋಗಿಸಲಾಗುತ್ತದೆ. ವಧು- 
ವರರು ಸಾಮಾಜಿಕ ನೆಲೆಯಲ್ಲಿ ಸಮಾನ ಜೋಡಿಯಾಗಿರಬೇಕೆಂಬುದು ಇದರ ಉದ್ದೇಶವಾಗಿದೆ. ಈ ನಿಟ್ಟಿನಲ್ಲಿ ಈ ಸೂಕ್ತದ ಅರ್ಥ 
ಹೀಗಾಗಿದೆ: ಅಲ್ಲಾಹನಿಗೆ ಸಮಾನವಾಗಿ ಅವನ ಮಟ್ಟದ ಅಥವಾ ಗುಣಗಳಲ್ಲೂಕ್ರಿಯೆಗಳಲ್ಲೂ ಅಧಿಕಾರಗಳಲ್ಲೂಯಾವುದೇ ಮಟ್ಟದಲ್ಲಾದರೂ 
ಅವನಂತೆ ಇರುವವರು ಹಿಂದೆಯೂ ಇದ್ದಿರಲಿಲ್ಲ, ಮುಂದೆ ಇರುವುದು ಸಾಧ್ಯವೂ ಅಲ್ಲ. 


ದೂರಾ 


ಕಾಂಡ - 30 


113-114 ಮುಲವ್ಚಿದತೈನ್‌ '` 


(ಅಭಯ ಯಾಚನೆಯ ಎರಡು ಅಧ್ಯಾಯಗಳು) 
ಅಲ್‌ ಫಲಕ್‌ - ಅನ್ನಾಸ್‌ 

ಹೆಸರು 

ಕುರ್‌ಆನಿನ ಎರಡು ಅಧ್ಯಾಯಗಳು ಪ್ರತ್ಯೇಕವಾಗಿಯೇ ಮುಸ್ಟಫ್‌(ಕುರ್‌ಆನ್‌ ಗ್ರಂಥ)ನಲ್ಲಿ ಬೇರೆ-ಬೇರೆ ಹೆಸರುಗಳಿಂದಲೇ 
ಬರೆಯಲ್ಪಟ್ಟಿದ್ದರೂ ಅವುಗಳ ವಿಷಯಗಳ ಮಧ್ಯೆ ಗಾಢ ಹಾಗೂ ಒಂದರ ವಿಷಯವು ಇನ್ನೊಂದರೊಂದಿಗೆ ನಿಕಟ 
ಸಂಬಂಧವಿರುವುದರಿಂದ ಅವುಗಳಿಗೆ 334 "ಮುಲವ್ವಿದತೈನ್‌' (ಅಭಯ ಯಾಚನೆಯ ಎರಡು ಅಧ್ಯಾಯಗಳು)ಎಂಬ 
ಒಂದು ಸಾಮಾನ್ಯ ಹೆಸರನ್ನಿಡಲಾಗಿದೆ. ಇಮಾಮ್‌ ಬೈಹಕಿಯವರು ದಲಾಯಿಲುನ್ನುಬುವ್ಯದಲ್ಲಿ ಹೀಗೆ ಬರೆಯುತ್ತಾರೆ- ಈ 
ಅಧಾಯ್ಯಗಳು ಒಟ್ಟಿಗೆ ಅವತೀರ್ಣಗೊಂಡಿರುವುದರಿಂದ ಅವುಗಳ ಒಟ್ಟು ಹೆಸರು ಭೆ ಹೂ 'ಮುಂವ್ವಿದತೈನ್‌' ಎಂದಾಗಿದೆ. 
ನಾವಿಲ್ಲಿ ಎರಡಕ್ಕೂ ಒಂದೇ ಮುನ್ನುಡಿಯನ್ನು ಬರೆಯುತ್ತಿದ್ದೇವೆ. ಏಕೆಂದರೆ ಅವುಗಳಿಗೆ ಸಂಬಂಧಿಸಿದ ವಿಷಯ ಮತ್ತು 
ಚರ್ಚೆಗಳು ಸಮಾನವಾಗಿವೆ. ಆದರೆ ಮುಂದೆ ಅದರ ಅರ್ಥ ಮತ್ತು ವ್ಯಾಖ್ಯಾನವನ್ನು ಪ್ರತ್ಯೇಕವಾಗಿ ಕೊಡಲಾಗುವುದು. 
ಅವತೀರ್ಣಕಾಲ 

ಹಸನ್‌ ಬಸರಿ, ಇಕ್ರಿಮಾ, ಅತಾಲ್‌ ಮತ್ತು ಜಾಬಿರ್‌ ಬಿನ್‌ ಅಬ್ದುಲ್ಲಾರು ಇದು ಮಕ್ಕಾದಲ್ಲಿ ಅವತರಿಸಿದ ಅಧ್ಯಾಯಗಳೆನ್ನು 
ತ್ತಾರೆ. ಅಬ್ದುಲ್ಲಾಬಿನ್‌ ಅಬ್ಬಾಸ್‌ರಿಂದಲೂ ಇದೇ ವರದಿಯಾಗಿದೆ. ಆದರೆ ಅವರ ಇನ್ನೊಂದು ವರದಿ ಇದು ಮದನಿಯೆಂದಾಗಿದೆ. 
ಇದೇ ಹೇಳಿಕೆ ಅಬ್ದುಲ್ಲಾ ಬಿನ್‌ ರುುಬೈರ್‌ ಮತ್ತು ಕತಾದರದ್ದೂ ಆಗಿದೆ. ಈ ಎರಡನೇ ಹೇಳಿಕೆಗೆ ಮುಸ್ಲಿಮ್‌, ತಿರ್ಮದಿ, 
ನಸಾಈ, ಮುಸ್ನದ್‌ ಅಹ್ಟದ್‌ನಲ್ಲಿ ವರದಿಯಾದ ಉಕ್ಕಾ ಬಿನ್‌ ಆಮಿರ್‌ರ ಒಂದು ಹದೀಸ್‌ ಪುಷ್ಟಿ ನೀಡುತ್ತದೆ. ಅದು ಹೀಗಿದೆ- 
ಪ್ರವಾದಿ(ಸ) ಒಂದು ದಿನ ನನ್ನೊಡನೆ ಹೇಳಿದರು, ಖಯ! ಸಿ೫1 ಪಸ ಗಳು ಭ ಆಟ i 
(ಇಂದು ರಾತ್ರಿ ನನ್ನ ಮೇಲೆ ಎಂತಹ ಸೂಕ್ತಗಳು ಅವತ್ತೀರ್ಣವಾಗಿದೆಯೆಂದು ಬಲ್ಲಿರಾ? ಅವು ಅಪೂರ್ವ ಸೂಕ್ತಗಳಾಗಿವೆ. 
ಫಯ 8 ಮತ್ತು ದ! ಫಿ $1). ಈ ಹದೀಸ್‌ ಇವು ಮದೀನಾದಲ್ಲಿ ಅವತೀರ್ಣಗೊಂಡವೆಂಬುದಕ್ಕೆ ಆಧಾರವಾಗಿದೆ. 
ಏಕೆಂದರೆ ಅಬೂದಾವೂದ್‌ ಮತ್ತು ನಸಾಈಯವರ ಪ್ರಕಾರ ಉಕ್ಬಾ ಬಿನ್‌ ಆಮಿರ್‌ ಹಿಜ್ರತ್‌ನ ನಂತರ ಮದೀನಾದಲ್ಲಿ ಇಸ್ಲಾಮ್‌ 
ಸ್ವೀಕರಿಸಿದ್ದರು. ಈ ಹೇಳಿಕೆಗೆ ಪುಷ್ಟಿ ನೀಡುವ ಇತರ ಕೆಲವು ವರದಿಗಳಲ್ಲಿ, ಮದೀನಾದಲ್ಲಿ ಪ್ರವಾದಿಯವರಿಗೆ ಯಹೂದಿಯರು 
ಮಾಟ ಮಾಡಿದ್ದು ಅದರಿಂದ ಅವರು ಅಸ್ವಸ್ಥರಾಗಿದ್ದಾಗ ಈ ಅಧ್ಯಾಯಗಳು ಅವತೀರ್ಣಗೊಂಡವು ಎಂದಿದೆ. ಇದನ್ನು ಇಬ್ನು 
ಸಅದ್‌, ಮುಹ್ಯುಸ್ಸುನ್ನಃ, ಬಗವಿ, ಇಮಾಮ್‌ ನಸಫಿ, ಹಾಫಿರು್‌ ಇಬ್ನು ಹಜರ್‌, ಹಾಫಿರಫ್‌ ಬದ್ರುದ್ದೀನ್‌ ಐನೀ, ಅಬ್ದುಲ್ಲಾ 
ಬಿನ್‌ ಹುಮೈದ್‌ ವರದಿ ಮಾಡಿದ್ದಾರೆ. ಇಬ್ನು ಸಅದ್‌ರು ವಾಕಿದಿಯವರನ್ನುದ್ಧರಿಸಿ ಇದು ಹಿ.ಶ.7ರ ಘಟನೆಯೆಂದು ಹೇಳಿದ್ದಾರೆ. 
ಇದೇ ಕಾರಣದಿಂದ ಸುಫ್ಯಾನ್‌ ಬಿನ್‌ ಉಯ್ಕೆನಾ ಕೂಡಾ ಇವು ಮದೀನಾದಲ್ಲಿ ಅವತೀರ್ಣಗೊಂಡ ಅಧ್ಯಾಯವೆಂದು ಹೇಳಿದ್ದಾರೆ. 

ಆದರೆ ನಾವು ಅಲ್‌ ಇಖ್ಲಾಸ್‌ ಅಧ್ಯಾಯದ ಮುನ್ನುಡಿಯಲ್ಲಿ ಹೇಳಿರುವಂತೆ ಯಾವುದೇ ಸೂಕ್ತ ಅಥವಾ ಅಧ್ಯಾಯವು 
ಇಂತಹ ಸಂದರ್ಭದಲ್ಲಿ ಅವತೀರ್ಣಗೊಂಡಿತೆಂದು ಹೇಳಿದಾಗ, ಅದರ ಅರ್ಥ ಅದು ಪ್ರಥಮ ಬಾರಿ ಅದೇ ಸಂದರ್ಭದಲ್ಲಿ 
ಅವತೀರ್ಣಗೊಂಡಿತ್ತೆಂದಾಗಿರುವುದಿಲ್ಲ. ಕೆಲವೊಮ್ಮೆ ಒಂದು ಸೂಕ್ತ ಅಥವಾ ಅಧ್ಯಾಯ ಅವತೀರ್ಣಗೊಂಡಿರುತ್ತಿತ್ತು. ಅನಂತರ 
ಯಾವುದೋ ವಿಶಿಷ್ಟ ಘಟನೆ ಅಥವಾ ಪರಿಸ್ಥಿತಿ ಉಂಟಾದಾಗ ಅಲ್ಲಾಹನ ವತಿಯಿಂದ ಇನ್ನೊಮ್ಮೆ ಅಥವಾ ಕೆಲವೊಮ್ಮೆ ಪದೇ 
ಪದೇ ಅದರತ್ತ ಪ್ರವಾದಿಯವರ ಗಮನ ಸೆಳೆಯಲಾಗುತ್ತಿತ್ತು. ನಮ್ಮ ದೃಷ್ಠಿಯಲ್ಲಿ ಈ ಅಧ್ಯಾಯಗಳ ವಿಷಯವೂ ಹಾಗೆಯೇ. 
ಇದು ಆರಂಭದಲ್ಲಿ ಪ್ರವಾದಿಯವರ ವಿರುದ್ಧ ಕಾರ್ಯಾಚರಣೆಯು ಮಕ್ಕಾದಲ್ಲಿ ತೀವ್ರ ಸ್ವರೂಪ ಪಡೆದಿದ್ದಾಗ 


ಕಾಂಡ - 30 


113-114 ಮುಅವ್ಪಿದಕ್ಕೆನ್‌ 387 


ಅವತೀರ್ಣಗೊಂಡಿರಬೇಕೆಂದು ಇವುಗಳ ವಿಷಯವು ಸ್ಪಷ್ಟವಾಗಿ ಸಾರುತ್ತದೆ. ಅನಂತರ ಮದೀನಾದಲ್ಲಿ ಮುನಾಫಿಕರು, 
ಯಹೂದಿಯರು ಮತ್ತು ಮುಶ್ರಿಕರ ವಿರೋಧದ ಬಿರುಗಾಳಿ ಎದ್ದಾಗ ಉಕ್ಬಾ ಬಿನ್‌ ಆಮಿರ್‌ರ ಪ್ರಸ್ತುತ ವರದಿಯಲ್ಲಿ 
ಪ್ರಸ್ತಾಪಿಸಲಾದಂತೆ ಪುನಃ ಇವೇ ಅಧ್ಯಾಯಗಳನ್ನು ಪಠಿಸುವಂತೆ ಆದೇಶಿಸಲಾಯಿತು. ಅನಂತರ ಪ್ರವಾದಿಯವರ ಮೇಲೆ 
ಮಾಟ ಮಾಡಲಾಗಿದ್ದು ಅವರ ಆರೋಗ್ಯವನ್ನು ಅದು ತೀವ್ರವಾಗಿ ಬಾಧಿಸಿದಾಗ ಅಲ್ಲಾಹನ ಆಜ್ಞೆ ಪ್ರಕಾರ ಜಿಬ್ರೀಲ್‌(ಅ) 
ಬಂದು ಇದೇ ಅಧ್ಯಾಯಗಳನ್ನು ಪಠಿಸುವಂತೆ ಆದೇಶಿಸಿದರು. ಆದ್ದರಿಂದ ನಮ್ಮ ದೃಷ್ಟಿಯಲ್ಲಿ, ಈ ಎರಡೂ ಅಧ್ಯಾಯಗಳು 
ಮಕ್ಕಾದಲ್ಲಿ ಅವತೀರ್ಣಗೊಂಡಿವೆಯೆಂಬ ವ್ಯಾಖ್ಯಾನಕಾರರ ಅಭಿಪ್ರಾಯವೇ ವಿಶ್ವಾಸಾರ್ಹವಾಗಿದೆ. ಮಾಟದ ವಿಷಯದೊಂದಿಗೆ 
ಇದಕ್ಕೆ ಸಂಬಂಧ ಕಲ್ಪಿಸುವುದಕ್ಕೆ ಅಡ್ಡಿಯಾಗಿರುವ ವಿಷಯ 'ಅಲ್‌ಫಲಕ್‌' ಅಧ್ಯಾಯದ 444! 3 ಅಯ 53 ಶ್ರ) ಎಂಬ 
ಒಂದು ಸೂಕ್ತವು ಅದರೊಂದಿಗೆ ಸಂಬಂಧ ಹೊಂದಿದೆಯೆಂದು ಮಾತ್ರ. ಅಲ್‌ಫಲಕ್‌ನ ಉಳಿದ ಸೂಕ್ತಗಳು ಮತ್ತು ಇಡೀ 
“ಅನ್ನಾಸ್‌' ಅಧ್ಯಾಯಕ್ಕೆ ಈ ವಿಷಯದೊಂದಿಗೆ ಯಾವುದೇ ಸಂಬಂಧವಿಲ್ಲ. 
ಚರ್ಚಾ ವಿಷಯ 

ಮಕ್ಕಾದಲ್ಲಿ ಈ ಎರಡೂ ಅಧ್ಯಾಯಗಳು ಅವತೀರ್ಣಗೊಂಡಾಗಿನ ಪರಿಸ್ಥಿತಿ ಹೀಗಿತ್ತು: ಪ್ರವಾದಿ(ಸ) ಇಸ್ಲಾಮಿನ ಸಂದೇಶ 
ಪ್ರಜಾರ ಕಾರ್ಯ ಆರಂಭಿಸುತ್ತಲೇ ಅವರೇನೋ ಜೇನುಗೂಡಿಗೆ ಕೈ ಹಾಕಿದರೋ ಎಂಬಂತೆ ಭಾಸವಾಗುತ್ತಿತ್ತು. ಪ್ರವಾದಿಯವರ 
ಕರೆ ವಿಸ್ತರಿಸಿದಂತೆಯೇ ಕುರೈಶ್‌ ಸತ್ಯನಿಷೇಧಿಗಳ ವಿರೋಧವೂ ಅಷ್ಟೇ ತೀವ್ರವಾಗುತ್ತಾ ಹೋಯಿತು. ಬಹುಶಃ ಅವರು 
ಕೊಡುಕೊಳ್ಳುವಿಕೆಯ ವ್ಯವಹಾರ ಮಾಡಿ ಅಥವಾ ಪುಸಲಾಯಿಸಿ ಅವರನ್ನು ಈ ಕಾರ್ಯದಿಂದ ತಡೆಯಬಹುದು ಎಂಬ ನಿರೀಕ್ಷೆ 
ಇರುವವರೆಗೆ ಅವರ ವಿರೋಧದ ಅಗ್ನಿ ಸ್ವಲ್ಪ ಮಂದವಾಗಿತ್ತು. ಆದರೆ ಅವರು ಧರ್ಮದ ವಿಷಯದಲ್ಲಿ ಅವರೊಂದಿಗೆ ಸಂಧಾನಕ್ಕೆ 
ತಯಾರಿಲ್ಲವೆಂದು ಅವರಿಗೆ ಖಾತ್ರಿಯಾದಾಗ ಮತ್ತು "ಅಲ್‌ ಕಾಫಿರೂನ್‌' ಅಧ್ಯಾಯದಲ್ಲಿ ನೀವು ಆರಾಧಿಸುವವುಗಳ ಆರಾಧನೆ 
ಯನ್ನು ನಾನು ಮಾಡುವವನಲ್ಲ ಮತ್ತು ನಾನು ಆರಾಧಿಸುವವನನ್ನು ನೀವು ಆರಾಧಿಸುವವರಲ್ಲ, ಆದ್ದರಿಂದ ನನ್ನ ಮಾರ್ಗ 
ಬೇರೆ, ನಿಮ್ಮ ಮಾರ್ಗ ಬೇರೆ' ಎಂದು ಅವರೊಂದಿಗೆ ಸ್ಪಷ್ಟವಾಗಿ ಹೇಳಲಾದಾಗ ಅವರ ವೈರವು ಪರಾಕಾಷ್ಠೆಗೆ ತಲುಪಿತು. ವಿಶೇಷ 
ವಾಗಿ ಯಾವ ಕುಟುಂಬಗಳ ಸದಸ್ಯರು (ಪುರುಷರು, ಸ್ತ್ರೀಯರು, ಗಂಡು ಅಥವಾ ಹೆಣ್ಣು ಮಕ್ಕಳು) ಇಸ್ಲಾಮ್‌ ಸ್ವೀಕರಿಸಿದ್ದರೋ 
ಅವರ ಮನಸ್ಸಿನಲ್ಲಿ ಪ್ರತಿಕ್ಷಣವೂ ಕ್ರೋಧಾಗ್ನಿ ಭುಗಿಲೇಳುತ್ತಿತ್ತು. ಪ್ರತಿಯೊಂದು ಮನೆಯವರೂ ಪ್ರವಾದಿಯವರನ್ನು 
ಶಪಿಸುತ್ತಿದ್ದರು. ರಾತ್ರಿ ಹೊತ್ತು ಪ್ರವಾದಿಯವರನ್ನು ಕೊಲೆಗೈಯಲು ಗುಪ್ತ ಸಮಾಲೋಚನೆ ನಡೆಸುತ್ತಿದ್ದರು. ಹಾಶಿಮ್‌ ಗೋತ್ರಕ್ಕೆ 
ತಿಳಿದು ಅವರು. ಪ್ರತೀಕಾರಕ್ಕಿಳಿಯಬಾರದೆಂದು ಈ ತಂತ್ರ ಹೂಡಿದರು. ಪ್ರವಾದಿಯವರು ಸತ್ತು ಹೋಗಲಿ ಅಥವಾ ಅವರು 
ತೀವ್ರ ರೋಗ ಪೀಡಿತರಾಗಲಿ ಅಥವಾ ಹುಚ್ಚನಾಗಿ ಬಿಡಲಿ ಎಂದು ಅವರ ಮೇಲೆ ಮಾಟ ಮಾಡಲಾಗುತ್ತಿತ್ತು. ಜನಸಾಮಾನ್ಯರ 
ಮನಸಿನಲ್ಲಿ ಪ್ರವಾದಿ(ಸ) ಹಾಗೂ ಅವರು ತಂದಿದ್ದ ಧರ್ಮ ಮತ್ತು ಕುರ್‌ಆನಿನ ವಿರುದ್ಧ ತರತರದ ಸಂಶಯಗಳನ್ನು ಹುಟ್ಟಿಸಿ 
ಜನರು ಅವರಿಂದ ದೂರವಾಗುವಂತೆ ಮಾಡುವ ಜಿನ್ನ್‌ ಮತ್ತು ಮನುಷ್ಯ ಪಿಶಾಚಿಗಳು ಎಲ್ಲೆಡೆ ಹಬ್ಬಿದ್ದರು. ಅನೇಕರ ಮನದಲ್ಲಿ 
ಅಸೂಯೆಯ ಬೆಂಕಿಯೂ ಉರಿಯುತ್ತಿತ್ತು. ಏಕೆಂದರೆ ಅವರು ತಮ್ಮ ಅಥವಾ ತಮ್ಮ ಗೋತ್ರದ ಜನರ ಹೊರತು ಇತರರ ದೀಪ 
ಉರಿಯುವುದನ್ನು ಸಹಿಸುತ್ತಿರಲಿಲ್ಲ. ಉದಾಹರಣೆಗೆ ಅಬೂ ಜಲಹನು ಪ್ರವಾದಿಯವರ ವಿರೋಧದಲ್ಲಿ ಮಿತಿಮೀರಲು ಕಾರಣ 
ವೇನೆಂಬುದನ್ನು ಅವನೇ ಹೀಗೆ ವಿವರಿಸುತ್ತಾನೆ: ನಮ್ಮ ಮತ್ತು ಅಬ್ದು ಮನಾಫ್‌ ಗೋತ್ರ (ಪ್ರವಾದಿಯವರ ಕುಟುಂಬ)ದ ಮಧ್ಯೆ 
ಸ್ಪರ್ಧೆ ನಡೆಯುತ್ತಿತ್ತು. ಅವರು ಜನರಿಗೆ ಊಟ ಬಡಿಸುತ್ತಿದ್ದರು. ನಾವೂ ಬಡಿಸುತ್ತಿದ್ದೆವು, ಅವರು ಜನರಿಗೆ ಸವಾರಿಗಳನ್ನು ನೀಡಿ 
ದರು. ನಾವೂ ನೀಡಿದೆವು. ಅವರು ದೇಣಿಗೆಗಳನ್ನು ನೀಡಿದರು, ನಾವೂ ನೀಡಿದೆವು. ಎಲ್ಲಿಯ ವರೆಗೆಂದರೆ ಗೌರವ-ಪ್ರತಿಷ್ಠೆಯಲ್ಲಿ 
ನಾವು ಸಮಾನರಾಗಿದ್ದೆವು. ಈಗ ಅವರು ನಮ್ಮಲ್ಲಿ ಓರ್ವ ಪ್ರವಾದಿ ಇದ್ದಾರೆ, ಅವರಿಗೆ ಆಕಾಶದಿಂದ ವಹೀ ಇಳಿಯುತ್ತದೆ ಎಂದು 
ಹೇಳುತ್ತಾರೆ. ಕೇಳಿ ಈ ರಂಗದಲ್ಲಿ ನಾವು ಅವರೊಂದಿಗೆ ಹೇಗೆ ಸ್ಪರ್ಧಿಸಬಲ್ಲೆವು? ದೇವನಾಣೆ! ನಾವು ಎಂದೆಂದಿಗೂ ಇದನ್ನು 
ಒಪ್ಪಲಾರೆವು ಮತ್ತು ಅವರನ್ನು ಅನುಮೋದಿಸಲಾರೆವು. (ಇಬ್ಬು ಹಿಶಾಮ್‌ ಸಂ. 1.ಪು.337-38) 

ಈ ಪರಿಸ್ಥಿತಿಯಲ್ಲಿ ಪ್ರವಾದಿಯವರೊಂದಿಗೆ ಹೀಗೆ ಹೇಳಲಾಗುತ್ತದೆ, ""ಹೇಳಿರಿ- ನಾನು ಮುಂಜಾವಿನ ಪ್ರಭುವಿನ 
ಅಭಯ ಯಾಚಿಸುತ್ತೇನೆ. ಸಕಲ ಸೃಷ್ಟಿಗಳ ಕೇಡಿನಿಂದ ರಾತ್ರಿಯ ಅಂಧಕಾರ ಕವಿದಾಗ ಉಂಟಾಗುವ ಕೇಡಿನಿಂದ, ಮಾಟಗಾರರ 


ಕಾಂಡ - 39 


388 ತಪ್ಪೀಮುಲ್‌ ಕುರ್‌ಆನ್‌ 


ಮತ್ತು ಮಾಟಗಾರ್ತಿಯರ ಕೇಡಿನಿಂದ, ಮತ್ತರಿಗಳ ಕೇಡಿನಿಂದ ಹಾಗೂ ಅವರೊಡನೆ ಹೇಳಿರಿ: ನಾನು ಅಭಯ ಯಾಚಿ 
ಸುತ್ತೇನೆ-ಮಾನವರ ಪ್ರಭುವಿನ, ಮಾನವ ಸಾಮ್ರಾಜ್ಯದ, ಮಾನವರ ನೈಜ ಆರಾಧ್ಯನ ಪದೇ ಪದೇ ಬಂದು ದುಷ್ಟೇರಣೆ ನೀಡು 
ವವನ ಕೇಡಿನಿಂದ, ಜನರ ಮನಸ್ಸುಗಳಲ್ಲಿ ದುಷ್ಟೇರಣೆ ಉಂಟು ಮಾಡುವವನ ಕೇಡಿನಿಂದ- ಅವನು ಯಕ್ಷರಾಗಲಿ, 
ಮಾನವರಾಗಲಿ.'' ಇದು ಫಿರ್‌ಔನನು ತುಂಬಿದ ಆಸ್ಥಾನದಲ್ಲಿ ಮೂಸಾರನ್ನು ಕೊಲ್ಲುವ ಇಚ್ಛೆ ವ್ಯಕ್ತಪಡಿಸಿದಾಗ ಅವರು ಹೇಳಿದ 
ಮಾತಿನಂತೆಯೇ ಆಗಿದೆ. ಸ 8 ಇ ೯ ಆ ಪಕ್ಕ "ವಿಚಾರಣೆಯ ದಿನದ ಮೇಲೆ 
ವಿಶ್ವಾಸವಿರಿಸ ದಂತಹ ಪ್ರತಿಯೊಬ್ಬ ದುರಹಂಕಾರಿಯ ವಿರುದ್ಧ ನಾನು ನನ್ನ ಮತ್ತು ನಿನ್ನ ಪ್ರಭುವಿನ ಅಭಯ ಪಡೆದಿರುತ್ತೇನೆ.” 
(ಅಲ್‌ಮೂಮಿನ್‌: 27) ಮತ್ತು. KES iA ““ನೀವು ನನ್ನ ಮೇಲೆ ಹಲ್ಲೆ ನಡೆಸುವುದರ ಬಗೆಗೆ 
ನಾನು ನನ್ನ ಮತ್ತು ನಿಮ್ಮ ಪ್ರಭುವಿನ ಅಭಯ ಪಡೆದಿರುತ್ತೇನೆ.'' (ಅದ್ದುಖಾನ್‌: 20) 

ಎರಡೂ ಸಂದರ್ಭಗಳಲ್ಲಿ ಈ ಮಹಾನ್‌ ಪ್ರವಾದಿಗಳ ಹೋರಾಟವು ಯಾವುದೇ ಸಂಪನ್ಮೂಲವಿಲ್ಲದ ದುರ್ಬಲಾವಸ್ಥೆಯಲ್ಲಿ 
ಅತ್ಯಂತ ಶಕ್ತಿ-ಪ್ರತಾಪವಿರುವ ಹಾಗೂ ಎಲ್ಲ ಸಂಪತ್‌-ಸೌಕರ್ಯಗಳುಳ್ಳವರೊಂದಿಗೆ ನಡೆದಿತ್ತು. ಎರಡೂ ಸಂದರ್ಭಗಳಲ್ಲಿ 
ಅವರು ಶಕ್ತಿಶಾಲಿ ಶತ್ರುಗಳ ಮುಂದೆ ತಮ್ಮ ಸತ್ಯ ಸಂದೇಶದ ಮೇಲೆ ಸ್ಥಿರವಾಗಿ ನಿಂತರು. ವಾಸ್ತವದಲ್ಲಿ ಅವರನ್ನೆದುರಿಸುವಂತಹ 
ಯಾವುದೇ ಭೌತಿಕ ಶಕ್ತಿ ಅವರ ಬಳಿಯಲ್ಲಿರಲಿಲ್ಲ ಎರಡೂ ಸಂದರ್ಭಗಳಲ್ಲಿ ಅವರು ಶತ್ರುಗಳ ಬೆದರಿಕೆ, ಅಪಾಯಕಾರಿ 
ಕುತಂತ್ರಗಳು ಹಾಗೂ ವಿದ್ದೇಷಕಾರಿ ಷಡ್ಯಂತ್ರಗಳ ವಿರುದ್ಧ ನಾವು ವಿಶ್ವ ಸಾಮ್ರಾಟನಾದ ಪ್ರಭುವಿನ ಅಭಯ ಪಡೆದಿದ್ದೇವೆ 
ಎಂದು ಹೇಳಿ ಕಡೆಗಣಿಸಿದರು. ತಮ್ಮ ಪ್ರಭುವಿನ ಶಕ್ತಿಯು ಎಲ್ಲಕ್ಕಿಂತ ಮಿಗಿಲಾದುದು, ಅವನ ಎದುರಿಗೆ ಲೋಕದ ಎಲ್ಲ ಶಕ್ತಿಗಳೂ 
ನಿಕೃಷ್ಟ ಅವನ ಅಭಯ ಪಡೆದವನನ್ನು ಯಾರೂ ಏನೂ ಮಾಡುವಂತಿಲ್ಲ ಎಂದು ಬಲವಾಗಿ ನಂಬಿ ಸ್ಥಿರವಾಗಿ ನಿಂತವನಿಂದ 
ಮಾತ್ರ ಇಂತಹ ದಿಟ್ಟತನ ಪ್ರದರ್ಶಿಸಲು ಸಾಧ್ಯ. ನಾನು ಸತ್ಯಸಂದೇಶವನ್ನು ಸಾರುವುದರಿಂದ ಖಂಡಿತ ಸರಿಯಲಾರೆನು, 
ನೀವೇನು ಬೇಕಾದರೂ ಮಾಡಿ ನನಗದರ ಚಿಂತೆಯಿಲ್ಲ ಏಕೆಂದರೆ ನಾನು ನಿಮ್ಮ, ನನ್ನ ಮತ್ತು ಸಕಲ ಪ್ರಪಂಚದ ಪ್ರಭುವಿನ 
ಅಭಯ ಪಡೆದಿರುತ್ತೇನೆ ಎಂದು ಹೇಳುವವನಿಂದ ಮಾತ್ರ ಇಂತಹ ಮಾತನ್ನು ಹೇಳಲು ಸಾಧ್ಯ. 
ಮುಅವ್ಚಿದತೈನ್‌ ಕುರ್‌ಆನಿನ ಭಾಗವೇ? 

Be ಎರಡೂ ಅಧ್ಯಾಯಗಳ ವಿಷಯವನ್ನು ಗ್ರಹಿಸಲು ಮೇಲಿನ ಚರ್ಚೆ ಸಾಕಾಗುತ್ತದೆ. ಆದರೆ ಹದೀಸ್‌ ಮತ್ತು ತಪ್ಲೀರ್‌ 
ಗ್ರಂಥಗಳಲ್ಲಿ ಇವುಗಳ ಕುಡ ಮನಸ್ಸಿನಲ್ಲಿ ಸಂಶಯಗಳನ್ನು ಮೂಡಿಸುವಂತಹ ಚರ್ಚೆಗಳು ಬಂದು ಬಿಟ್ಟಿದೆ. ಆದ್ದರಿಂದ ನಾವು 
ಅವುಗಳನ್ನೂ ನಿವಾರಿಸುವುದು ಅಗತ್ಯವೆಂದು ಭಾವಿಸುತ್ತೇವೆ. 

ಅವುಗಳ ಪೈಕಿ ಒಂದನೆಯ ಗಮನಾರ್ಹ ವಿಷಯ ಈ ಎರಡೂ ಅಧ್ಯಾಯಗಳು ಕುರ್‌ಆನಿನ ಅಧ್ಯಾಯಗಳೆಂದು ನಿಖರ 
ವಾಗಿ ಸಾಬೀತಾಗಿದೆಯೇ ಅಥವಾ ಅದರಲ್ಲೇನಾದರೂ ಸಂಶಯಕ್ಕೆ ಆಸ್ಪದವಿದೆಯೇ ಎಂಬುದಾಗಿದೆ. ಈ ಪ್ರಶ್ನೆ ಮೂಡಲು 
ಕಾರಣ - ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌ರಂತಹ ಉನ್ನತ ಸ್ತರದ ಹಾದಿಯಿಂದ ವಿವಿಧ ವರದಿಗಳಲ್ಲಿ ಬಂದ ಪ್ರಕಾರ, ಅವರು 
ಈ ಎರಡು ಅಧ್ಯಾಯಗಳನ್ನು ಕುರ್‌ಆನಿನ ಅಧ್ಯಾಯಗಳೆಂದು ಒಪ್ಪುತ್ತಿರಲಿಲ್ಲ. ಅವರು ತಮ್ಮ ಮುಸ್ಟಫ್‌(ಲಿಖಿತಗ್ರಂಥ)ನಿಂದ 
ಅವುಗಳನ್ನು ತೆಗೆದು ಹಾಕಿದ್ದರು ಎಂಬುದಾಗಿದೆ. ಇಮಾಮ್‌ ಅಹ್ಮದ್‌, ಬರುಸ್ಹಾರ್‌, ತಬ್ರಾನಿ, ಇಬ್ನು ಮರ್ದೂಯ, ಅಬೂ 
ಯಲ್‌ಲಾ, ಅಬ್ದುಲ್ಲಾ ಬಿನ್‌ ಅಹ್ನೆದ್‌ ಬಿನ್‌ ಹಂಬಲ್‌, ಹುಮೈದಿ, ಅಬೂ ನುಐಮ್‌,ಇಬ್ನು ಹಿಬ್ಬಾನ್‌ ಮುಂತಾದ ಹದೀಸ್‌ 
ಪಂಡಿತರು ವಿವಿಧ ಶ್ರೇಣಿಗಳಿಂದ, ಹೆಚ್ಚಿನವು ಸರಿಯಾದ ಶ್ರೇಣಿಯಿಂದ, ಇಬ್ನು ಮಸ್‌ವೂದ್‌ರ ಮಾತನ್ನು ಉದ್ದರಿಸಿದ್ದಾರೆ. 
ಈ ವರದಿಗಳಲ್ಲಿ ಅವರು ಈ ಅಧ್ಯಾಯಗಳನ್ನು ಕುರ್‌ಆನಿನಿಂದ ತೆಗೆದು ಹಾಕಿರುವುದು ಮಾತ್ರವಲ್ಲ ಕುರ್‌ಆನಿನ ಭಾಗವಲ್ಲದ 
ವಿಷಯವನ್ನು ಕುರ್‌ಆನಿನಲ್ಲಿ ಚಾದರ Ris ಕುರ್‌ಆನಿನ ಭಾಗವಲ್ಲ ಅದು ಪ್ರವಾದಿಯವರಿಗೆ, ನೀವು ಈ ಪದಗಳೊಂದಿಗೆ 
ಅಲ್ಲಾಹನ ಅಭಯ ಯಾಚಿಸಿರಿ ಎಂದು ನೀಡಲಾದ ಒಂದು ಆಜ್ಞೆಯಾಗಿತ್ತು ಎಂದು ಹೇಳುತ್ತಿದ್ದರೆಂದು ಹೇಳಲಾಗಿದೆ. ಕೆಲವು 
ವರದಿಗಳಲ್ಲಿ ಹೆಚ್ಚುವರಿಯಾಗಿ ಅವರು ನಮಾರುಖ್‌ನಲ್ಲಿ ಈ ಎರಡು ಅಧ್ಯಾಯಗಳನ್ನು ಪಠಿಸುತ್ತಿರಲಿಲ್ಲವೆಂದು ಬಂದಿದೆ. 

ಈ ವರದಿಗಳ ಆಧಾರದಲ್ಲಿ ಇಸ್ಲಾಮಿನ ವಿರೋಧಿಗಳಿಗೆ ಕುರ್‌ಆನಿನ ಕುರಿತು ಈ ರೀತಿಯ ಸಂದೇಹಗಳನ್ನು ಹರಡಲು 
ಅವಕಾಶ ಸಿಕ್ಕಿ ಬಿಟ್ಟಿತು. ಈ ಗ್ರಂಥವೂ ತಿದ್ದುಪಡಿಯಾಗುವುದರಿಂದ ಹೊರತಾಗಿಲ್ಲ. (ಅಲ್ಲಾಹನ ಅಭಯ) ಈ 2 ಅಧ್ಯಾಯಗಳು 


ಕಾಂಡ - 30 


113-114 ಮುಅವ್ದಿದತೈನ್‌ 389 


ಇಬ್ನು ಮಸ್‌ವೂದ್‌ರಂತಹ ಸಹಾಬಿಯ ಮಾತಿನಂತೆ ಕಲಬೆರಕೆ ಆಗಿರುವಾಗ ಇದರಲ್ಲಿ ಇನ್ನೇನೆಲ್ಲಹೆಚ್ಚು-ಕಡಿಮೆ ಆಗಿರಲಾರದೆಂದು 
ಹೇಗೆ ಹೇಳುವುದು? ಈ ಅಪವಾದದಿಂದ ತಲೆ ತಪ್ಪಿಸಲಿಕ್ಕಾಗಿ ಕಾಯಿ ಅಬೂಬಕರ್‌ ಅಲ್‌ ಬಾಕಿಲ್ಲಾನಿ ಮತ್ತು ಕಾಯಿ ಇಯಾರು್‌ 
ಮುಂತಾದವರು ಈ ರೀತಿಯ ಸಮರ್ಥನೆ ನೀಡುತ್ತಾರೆ; ಎಚ್‌ "ಮುಅವ್ಪಿದತ್ಯೆನ್‌' ಕುರ್‌ಆನಿನ ಭಾಗವೆಂಬುದನ್ನು ಇಬ್ನು 
ಮಸ್‌ವೂದ್‌ ನಿರಾಕರಿಸುತ್ತಿರಲಿಲ್ಲ. ಅದನ್ನು ಗ್ರಂಥದಲ್ಲಿ ಸೇರ್ಪಡೆಗೊಳಿಸುವುದು ಮಾತ್ರ ಅವರಿಗೆ ಬೇಕಾಗಿರಲಿಲ್ಲ. ಏಕೆಂದರೆ 
ಅವರ ದೃಷ್ಟಿಯಲ್ಲಿ ಕುರ್‌ಆನಿನಲ್ಲಿ ಪ್ರವಾದಿ(ಸ) ನಮೂದಿಸಲು ಅನುಮತಿಸಿದಷ್ಟು ಮಾತ್ರ ಸೇರ್ಪಡೆಗೊಳಿಸಬೇಕಾಗಿತ್ತು. 
ಪ್ರವಾದಿ ಯವರು ಅನುಮತಿ ನೀಡಿರುವ ವಿಚಾರ ಇಬ್ನು ಮಸ್‌ವೂದ್‌ರಿಗೆ ತಲುಪಿರಲಿಲ್ಲ ಆದರೆ ಈ ಸಮರ್ಥನೆ ಸರಿಯಲ್ಲ. 
ಏಕೆಂದರೆ ಸರಿಯಾದ ಶ್ರೇಣಿಗಳಿಂದ ಇಬ್ದು ಮಸ್‌ ವೂದ್‌ರು ಅವು ಕುರ್‌ಆನ್‌ನ ಭಾಗವೆಂಬುದನ್ನು ಒಪ್ಪುತ್ತಿರಲಿಲ್ಲವೆಂದು 
ಸಾಬೀತಾಗಿದೆ. ಕೆಲವು ಇತರ ಮಹಾನುಭಾವರು ಇಬ್ನು ಮಸ್‌ವೂದ್‌ ಅಂತಹ ಮಾತನ್ನು ಹೇಳಿರುವುದನ್ನೇ ಸುಳ್ಳೆಂದು 
ಹೇಳಿದ್ದಾರೆ. ಉದಾ: ಇಮಾಮ್‌ ನವವಿ, ಇಬ್ನು ಹರುಮ್‌, ಫಖ್ರುದ್ದೀನ್‌ ರಾಮು ಮುಂತಾದವರು ಆದರೆ ಅಧಿಕೃತ 
ಐತಿಹಾಸಿಕ ಸತ್ಯವನ್ನು ಯಾವುದೇ ದಾಖಲೆಯಿಲ್ಲದೆ ತಿರಸ್ಕರಿಸಿ ಬಿಡುವುದು ಶಾಸ್ತ್ರೀಯ ವಿಧಾನವಲ್ಲ. 

ಇಬ್ನು ಮಸ್‌ವೂದ್‌ರ ಈ ವರದಿಗಳಿಂದ ಕುರ್‌ಆನಿನ ಮೇಲೆ ಉಂಟಾಗಿರುವ ಅಪವಾದ ಸೂಕ್ತ ರೀತಿಯಲ್ಲಿ 
ಹೋಗಲಾಡಿಸುವುದು ಹೇಗೆ? ಈ ಪ್ರಶ್ನೆಗೆ ಅನೇಕ ಉತ್ತರಗಳಿವೆ. ಅವುಗಳನ್ನು ಕ್ರಮಾನುಗತವಾಗಿ ಇಲ್ಲಿ ಕೊಡುತ್ತಿದ್ದೇವೆ: 

(1) ಹಾಫಿರು್‌ ಬರಸಾರ್‌ ತನ್ನ ಮುಸ್ನದ್‌ನಲ್ಲಿ ಇಬ್ನು ಮಸ್‌ವೂದ್‌ರ ಈ ವರದಿಗಳನ್ನು ಉಲ್ಲೇಖಿಸಿದ ನಂತರ" 
ಬರೆಯುತ್ತಾರೆ- ಈ ಅಭಿಪ್ರಾಯದಲ್ಲಿ ಅವರು ಒಬ್ಬಂಟಿಯಾಗಿದ್ದಾರೆ. ಸಹಾಬಿಗಳ ಪೈಕಿ ಯಾರೂ ಇದನ್ನು ಅನುಮೋದಿಸಿಲ್ಲ. 

(2) ಎಲ್ಲಸಹಾಬಿಗಳ ಒಮ್ಮತದಿಂದ ಮೂರನೇ ಖಲೀಫ ಉಸ್ಟಾನ್‌! (ರ) ತಯಾರಿಸಿದ ಕುರ್‌ಆನಿನ ಪ್ರತಿಗಳನ್ನು ಇಸ್ಲಾಮೀ 
ಖಲಾಫತ್‌ನ ವತಿಯಿಂದ ಇಸ್ಲಾಮೀ ಸಾಮ್ರಾಜ್ಯದ ಎಲ್ಲ ಕೇಂದ್ರಗಳಿಗೆ ಅಧಿಕೃತವಾಗಿ ಕಳಿಸಿ ಕೊಟ್ಟಿದ್ದರು. ಅವುಗಳಲ್ಲಿ ಈ 
ಎರಡೂ ಅಧ್ಯಾಯಗಳನ್ನು ಸೇರಿಸಲಾಗಿತ್ತು. 

(3) ಪ್ರವಾದಿ(ಸ) ಅವರ ಕಾಲದಿಂದ ಈ ವರೆಗೂ ಮುಸ್ಲಿಮ್‌ ಲೋಕವು ಒಮ್ಮತ ಹೊಂದಿರುವ ಮುಸ್ಟಫ್‌(ಗ್ರಂಥ)ನಲ್ಲಿ 
ಈ ಎರಡೂ ಅಧ್ಯಾಯಗಳಿವೆ. ಕೇವಲ ಅಬ್ದುಲ್ಲಾ ಬಿನ್‌ಮಸ್‌ವೂದ್‌ರ ಅಭಿಪ್ರಾಯಕ್ಕೆ ಅವರ ಗೌರವ-ಘನತೆಯ ಹೊರತಾ 
ಗಿಯೂ ಇಷ್ಟು ಬೃಹತ್‌ ಸಂಖ್ಯೆಯ ಎದುರು ಯಾವುದೇ ಬೆಲೆಯಿಲ್ಲ. 

(4) ಪ್ರವಾದಿ(ಸ) ಈ ಅಧ್ಯಾಯಗಳನ್ನು ಸ್ವಯಂ ನಮಾರಥ್‌ನಲ್ಲಿ ಪಠಿಸುತ್ತಿದ್ದರು. ಇತರರಿಗೂ ಆದೇಶಿಸಿದ್ದರು. ಕುರ್‌ಆನಿನ 
ಅಧ್ಯಾಯಗಳೆಂಬ ನೆಲೆಯಲ್ಲಿಯೇ ಜನರಿಗೆ ಅದನ್ನು ಕಲಿಸಿದ್ದರೆಂದು ಅಧಿಕೃತ ಮತ್ತು ಸಹೀಹ್‌ ಹದೀಸ್‌ಗಳಿಂದ ಸಾಬೀತಾಗಿದೆ. 
ಉದಾ: ಈ ಕೆಳಗಿನ ಹದೀಸ್‌ಗಳನ್ನು ನೋಡಿರಿ: ಮುಸ್ಲಿಮ್‌, ಅಹ್ನದ್‌, ತಿರ್ಮದಿ ಮತ್ತು ನಸಾಈಯವರನ್ನುದ್ಧರಿಸಿ ಉಕ್ಬಾ ಬಿನ್‌ 
ಆಮಿರ್‌ರ ವರದಿಯನ್ನು ನಾವು ಮೇಲೆ ಕೊಟ್ಟಿದ್ದೇವೆ. ಅದರಂತೆ ಪ್ರವಾದಿ(ಸ) "ಅಲ್‌ಫಲಕ್‌' ಮತ್ತು “ಅನ್ನಾಸ್‌' ಅಧ್ಯಾಯಗಳ 
ಕುರಿತು ನನಗೆ ಇಂದು ರಾತ್ರಿ ಈ ಸೂಕ್ತಗಳು ಅವತೀರ್ಣಗೊಂಡಿವೆಯೆಂದು ಹೇಳಿದ್ದಾರೆ. ನಸಾಈಯಲ್ಲಿರುವ ಉಕ್ಬಾ ಬಿನ್‌ 
ಆಮಿರ್‌ರ ವರದಿಯಂತೆ ಪ್ರವಾದಿ(ಸ) ಈ ಎರಡೂ ಸೂಕ್ತಗಳನ್ನು ಬೆಳಗ್ಗಿನ ನಮಾರುಖ್‌ನಲ್ಲಿ ಪಠಿಸಿದ್ದಾರೆ. ಇದೇ ಉಕ್ಕಾರಿಂದ 
ಇಬ್ನು ಹಿಬ್ಬಾನ್‌ ಉಲ್ಲೇಖಿಸಿದಂತೆ, ಪ್ರವಾದಿಯವರು ಅವರೊಂದಿಗೆ ಹೇಳಿದರು- ಸಾಧ್ಯವಾದರೆ ನಿಮ್ಮ ನಮಾರು್‌ಗಳಿಂದ ಈ 
ಎರಡೂ ಅಧ್ಯಾಯಗಳ ಪಠಣವು ತಪ್ಪಿ ಹೋಗದಿರಲಿ! ಮುಆದ್‌ ಬಿನ್‌ ಜಬಲ್‌ರ ವರದಿಯನ್ನು ಸಈದ್‌ ಬಿನ್‌ ಮನ್ಸೂರ್‌ 
ಹೀಗೆ ಉದ್ಭರಿಸಿದ್ದಾರೆ. 'ಪ್ರವಾದಿ(ಸ) ಬೆಳಗ್ಗಿನ ನಮಾರುಖ್‌ನಲ್ಲಿ ಈ ಎರಡೂ ಅಧ್ಯಾಯಗಳನ್ನು ಪಠಿಸಿರುವರು' ಇಮಾಮ್‌ 
ಅಹ್ನದ್‌ರು ತನ್ನ ಮುಸ್ನದ್‌ನಲ್ಲಿ ಇನ್ನೋರ್ವ ಸಹಾಬಿಯ ವರದಿಯನ್ನು ಸರಿಯಾದ ದಾಖಲೆಯೊಂದಿಗೆ ತಂದಿದ್ದಾರೆ. ಅದರಲ್ಲಿ 
ಪ್ರವಾದಿ(ಸ) ಹೇಳಿದರು-ನೀವು ನಮಾರುಖ್‌ ಮಾಡುವಾಗ ಈ ಎರಡು ಅಧ್ಯಾಯಗಳನ್ನು ಪಠಿಸಿರಿ. ಮುಸ್ನದ್‌ ಅಹ್ಮದ್‌, ಅಬೂ 
ದಾವೂದ್‌ ಮತ್ತು ನಸಾಈ ತಂದಿರುವ ಉಕ್ಬಾ ಬಿನ್‌ ಆಮಿರ್‌ರ ವರದಿಯಂತೆ ಪ್ರವಾದಿ(ಸ) ಅವರೊಂದಿಗೆ ಹೇಳಿದರು- ಜನರು 
ಪಠಿಸುತ್ತಿರುವ ಅತ್ಯುತ್ತಮ ಅಧ್ಯಾಯಗಳ ಪೈಕಿ ಎರಡನ್ನು ನಿಮಗೆ ಕಲಿಸಲೇ? ಅವರು ಹೇಳಿದರು-ಖಂಡಿತವಾಗಿ ಕಲಿಸಿರಿ. ಆಗ 
ಪ್ರವಾದಿಯವರು ಇದೇ ಬೆಸ $೩ "ಮುಲವ್ವಿದತೈನ್‌' ಅಧ್ಯಾಯಗಳನ್ನು ಕಲಿಸಿದರು. ತರುವಾಯ ನಮಾರುಗ್‌ಗೆ ನಿಲ್ಲಲಾ 
ಯಿತು. ಪ್ರವಾದಿಯವರು ಅದರಲ್ಲೂಇದೇ ಎರಡು ಅಧ್ಯಾಯಗಳನ್ನು ಪಠಿಸಿದರು. ನಮಾರುಖ್‌ ಆದ ಬಳಿಕ ಪ್ರವಾದಿಯವರು 


ಕಾಂಡ - 39 


390 ತಪ್ಪೀಮುಲ್‌ ಕುರ್‌ಆನ್‌ 


ಅವರ ಬದಿಯಿಂದ ಮರಳಿ ಹೋಗುವಾಗ "ಉಕ್ಬಾ! ಹೇಗಿತ್ತು' ಎಂದು ಕೇಳಿ ಅನಂತರ ಹೀಗೆ ಆದೇಶಿಸಿದರು: ನೀವು ಮಲಗು 
ವಾಗಲೂ ನಿದ್ರೆಯಿಂದ ಎದ್ದಾಗಲೂ ಈ ಅಧ್ಯಾಯಗಳನ್ನು ಪಠಿಸಿರಿ. ಮುಸ್ನದ್‌ ಅಹ್ಮದ್‌, ಅಬೂದಾವೂದ್‌ ತಿರ್ಮದಿ ಮತ್ತು 
ನಸಾಈಯಲ್ಲಿ ಉಕ್ಕಾ ಬಿನ್‌ ಆಮಿರ್‌ರ ವರದಿಯಂತೆ ಪ್ರವಾದಿಯವರು ಅವರಿಗೆ ಪ್ರತಿಯೊಂದು ನಮಾರು್‌ನ ಬಳಿಕ 
“ಮುಲವ್ದಿದಾತ್‌' (ಕುರ್‌ಆನಿನ ಕೊನೆಯ ಮೂರು ಅಧ್ಯಾಯಗಳು) ಪಠಿಸುವಂತೆ ಉಪದೇಶಿಸಿದರು. ನಸಾಶಈ, ಇಬ್ನು 
ಮರ್ದೂಯ ಮತ್ತು ಹಾಕಿಮ್‌ರು ಉಕ್ಕಾ ಬಿನ್‌ ಅಮಿರ್‌ರ ವರದಿಯನ್ನು ಹೀಗೆ ಉಲ್ಲೇಖಿಸಿದ್ದಾರೆ. ಒಮ್ಮೆ ಪ್ರವಾದಿ(ಸ) ಸವಾರಿ 
ಯಲ್ಲಿದ್ದರು. ನಾನು ಅವರ ಪಾದದ ಮೇಲೆ ಕೈಯಿಟ್ಟು ಅವರ ಜೊತೆ ಜೊತೆಯಾಗಿ ನಡೆಯುತ್ತಿದ್ದೆ. ನಾನು ಹೇಳಿದೆ: ನನಗೆ 
ಹೂದ್‌ ಅಥವಾ ಯೂಸುಫ್‌ ಅಧ್ಯಾಯವನ್ನು ಕಲಿಸಿರಿ. ಆಗ ಪ್ರವಾದಿ(ಸ) ಹೇಳಿದರು: ಅಲ್ಲಾಹನ ದೃಷ್ಟಿಯಲ್ಲಿ ದಾಸರ ಪಾಲಿಗೆ 
WS ಟ್ಟ ಗಿಂತ ಲಾಭದಾಯಕ ವಸ್ತು ಬೇರೊಂದಿಲ್ಲ. ನಸಾಈ ಬೈಹಕಿ,ಬಗವಿ ಮತ್ತು ಇಬ್ನು ಸಅದ್‌ ಉದ್ಧ್ಭರಿಸಿರುವ 
ಅಬ್ದುಲ್ಲಾ ಬಿನ್‌ ಅಬೀ ಜುಹ್ನೀಯವರ ವರದಿಯ ಪ್ರಕಾರ ಪ್ರವಾದಿ(ಸ) ನನ್ನೊಂದಿಗೆ ಹೇಳಿದರು: ಇಬ್ನು ಆಬಿಸ್‌! ಅಭಯ 
ಯಾಚಿಸುವವರು ಯಾವುದರಿಂದೆಲ್ಲ ಅಭಯ ಯಾಚಿಸುತ್ತಾರೋ ಅವುಗಳ ಪೈಕಿ ಅತ್ಯಂತ ಶ್ರೇಷವಾದುದು ಯಾವು ದೆಂದು 
ಹೇಳಿಕೊಡಲೇ? ನಾನು ಹೇಳಿದೆ: ಖಂಡಿತ ತಿಳಿಸಿ ಪ್ರವಾದಿಯವರೇ! ಪ್ರವಾದಿ(ಸ) ಹೇಳಿದರು: ಫಹ ಕತ ಮತ್ತು 
wy 4 ಎಂಬೆರಡು ಅಧ್ಯಾಯಗಳು. ಉಮ್ಮು ಸಲಮರ ವರದಿಯನ್ನು ಇಬ್ನು ಮರ್ದೂಯ ಹೀಗೆ ಉಲ್ಲೇಖಿಸಿದ್ದಾರೆ: 
ಅಲ್ಲಾಹನಿಗೆ ಅತಿ ಹೆಚ್ಚು ಮೆಚ್ಚುಗೆಯಾಗಿರುವ ಅಧ್ಯಾಯಗಳು ಧಿ) ಸ್ರ)ಟ್ಚಟೆ ಮತ್ತು ಒಡಿ ತ್ರ ಖಕ ಆಗಿವೆ. 
ಇಲ್ಲಿಅಬ್ದುಲ್ಲಾಬಿನ್‌ ಮಸ್‌ವೂದ್‌ರಿಗೆ ಈ ಎರಡು ಅಧ್ಯಾಯಗಳು ಕುರ್‌ಆನಿನದ್ದಲ್ಲವೆಂಬ ತಪ್ಪು ಕಲ್ಪನೆ ಹೇಗುಂಟಾಯಿತು 
ಎಂಬ ಪ್ರಶ್ನೆ ಉಂಟಾಗುತ್ತದೆ-ಎರಡು ವರದಿಗಳನ್ನು ಸೇರಿಸಿ ನೋಡಿದರೆ ಇದರ ಉತ್ತರ ನಮಗೆ ಸಿಗುತ್ತದೆ. ಒಂದನೆಯದು 
ಅಬ್ದುಲ್ಲಾ ಬಿನ್‌ ಮಸ್‌ವೂದರ ವರದಿ-ಅವರು ಹೇಳುವಂತೆ, ನೀವು ಈ ರೀತಿ ಅಭಯ ಯಾಚಿಸಿರಿ ಎಂದು ಪ್ರವಾದಿ(ಸ) 
ಅವರಿಗೆ ನೀಡಲಾದ ಆದೇಶವಾಗಿತ್ತು. ಎರಡನೆಯದು ಹಲವಾರು ಶ್ರೇಣಿಗಳಿಂದ ಇಮಾಮ್‌ ಬುಖಾರಿಯವರು ಸಹೀಹ್‌ನಲ್ಲಿ 
ಇಮಾಮ್‌ ಅಹ್ಮದ್‌ ತಮ್ಮ ಮುಸ್ನದ್‌ನಲ್ಲಿ, ಹಾಫಿರಫ್‌ ಅಬೂಬಕರ್‌ ಹುಮ್ಮದಿ ತಮ್ಮ ಮುಸ್ನದ್‌ನಲ್ಲಿ ಅಬೂ ನುಐಮ್‌ ತಮ್ಮ 
ಮುಸ್ತಖ್‌ರಜ್‌ನಲ್ಲಿನಸಾಈ ತಮ್ಮ ಸುನನ್‌ನಲ್ಲಿ ರುರ್ರಿಬ್ದಿ ಹುಬೈಶ್‌ರ ಮೂಲಕ ಅಲ್ಪ ಸ್ವಲ್ಪ ಪದ ವ್ಯತ್ಯಾಸಗಳೊಂದಿಗೆ, 
ಕುರ್‌ಆನಿನ ಜ್ಞಾನದಲ್ಲಿಸಹಾಬಿಗಳಲ್ಲಿಒಂದು ಉನ್ನತ ಸ್ಥಾನಪಡೆದಂತಹ ಉಬೈ ಬಿನ್‌ ಕಅಬ್‌ರಿಂದ ಉಲ್ಲೇಖಿಸಿದ ವರದಿಯಾಗಿದೆ. 
ಅದರಲ್ಲಿ ಯಿರ್ರೀಬ್ಡಿ ಹುಬೈಶ್‌ ಹೇಳುತ್ತಾರೆ- ನಾನು ಉಬೈಯವರೊಡನೆ ನಿಮ್ಮ ಸಹೋದರ ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌ 
ಹೀಗೆ ಹೀಗೆ ಹೇಳುತ್ತಾರಲ್ಲ. ಅದರ ಬಗ್ಗೆ ನೀವೇನು ಹೇಳುತ್ತೀರಿ ಎಂದು ಕೇಳಿದೆ. ಅವರು ಹೇಳಿದರು: ನಾನು ಈ ಕುರಿತು 
ಪ್ರವಾದಿಯವರೊಂದಿಗೆ ವಿಚಾರಿಸಿದ್ದೆ. » ಪ್ರವಾದಿ(ಸ) ಹೇಳಿದರು: ನನ್ನೊಡನೆ NL (ಹೇಳು) ಎಂದು ಹೇಳಲು ಆದೇಶಿಸಲಾಗಿತ್ತು. 
ನಾನು 8 ಎಂದು ಹೇಳಿದೆ. ಆದ್ದರಿಂದ ಪ್ರವಾದಿ(ಸ)ಹೇಳಿದ್ದನ್ನೇ ಹೇಳುತ್ತೇನೆ. ಇಮಾಮ್‌ ಅಹ್ಮದ್‌ರ ವರದಿಯಲ್ಲಿ ಉಬೆ 
ಯವರ ಪದಗಳು ಹೀಗಿವೆ, "“ನಾನು ಸಾಕ್ಷಿ ಹೇಳುತ್ತೇನೆ. ಪ್ರವಾದಿ(ಸ) ನನ್ನೊಂದಿಗೆ ಹೇಳಿದರು: ಜಿಬ್ರೀಲರು ಅವರೊಂದಿಗೆ 
RE a 1) ಹೇಳಿದ್ದರು. ಅವರೂ ಹಾಗೆಯೇ ಹೇಳಿದರು. ಅವರು ದೆಲಾ #3 ಹೇಳಿದ್ದರು. ಆದ್ದರಿಂದ 
ಅವರೂ ಹಾಗೆಯೇ ಹೇಳಿದರು. ನಾವೂ ಪ್ರವಾದಿ(ಸ) ಹೇಳಿದಂತೆಯೇ ಹೇಳುತ್ತೇವೆ. ಈ ಎರಡೂ ವರದಿಗಳನ್ನು ಗಮನಿಸಿದಾಗ 
ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌ರಿಗೆ ಎರಡು ಅಧ್ಯಾಯಗಳಲ್ಲಿ 8 “ಕುಲ್‌' ಎಂಬ ಪದವನ್ನು ನೋಡಿ, ಪ್ರವಾದಿಯವರಿಗೆ 
ಆರತಿ 11) ಮತ್ತು ಒಡೆ! ಫಿ i ಎಂದು ಹೇಳಲು ಆದೇಶಿಸಲಾಗಿತ್ತೆಂಬ ತಪ್ಪು ತಿಳುವಳಿಕೆಯುಂಟಾಯಿತು. 
ಆದರೆ ಅವರು ಪ್ರವಾದಿಯವರೊಂದಿಗೆ ಕೇಳುವ ಅಗತ್ಯ ಮನಗಾಣಲಿಲ್ಲ. ಉಬೈೆ ಬಿನ್‌ ಕಅಬ್‌ರ ಮನದಲ್ಲೂ ಇದರ ಕುರಿತು 
ಪ್ರಶ್ನೆಯೆದ್ದಿತು. ಅವರು ಪ್ರವಾದಿಯವರಲ್ಲಿ ಕೇಳಿಬಿಟ್ಟರು. ಪ್ರವಾದಿ(ಸ) ಹೇಳಿದರು, "“ಜಿಬ್ರೀಲರು ತೆ “ಕುಲ್‌' ಎಂದು 
ಹೇಳಿದ್ದರು. ಆದ್ದರಿಂದ ನಾನೂ # “ಕುಲ್‌' ಎಂದು ಹೇಳುತ್ತೇನೆ.” ಇದನ್ನು ಹೀಗೆ ಗ್ರಹಿಸಿರಿ. ಯಾರಿಗಾದರೂ ಆದೇಶ ನೀಡ 
ಬೇಕಾದಾಗ ನಾನು ಅಭಯ ಯಾಚಿಸುತ್ತೇನೆಂದು ಹೇಳಿದಾಗ ಅದನ್ನು ಪಾಲಿಸುವವನು. "ಹೇಳಿರಿ ನಾನು ಅಭಯ ಯಾಚಿಸುತ್ತೇನೆ' 
ಎಂದು ಹೇಳಲಾರ. ಅವನು ಚೆ 'ಹೇಳಿರಿ' ಎಂಬ ಪದವನ್ನು ಬಿಟ್ಟು ನಾನು ಅಭಯ ಯಾಚಿಸುತ್ತೇನೆ' ಎಂದು ಹೇಳುವನು. 
ಇದಕ್ಕೆ ವ್ಯತಿರಿಕ್ತವಾಗಿ, ಹೇಳಿರಿ ನಾನು ಅಭಯ ಯಾಚಿಸುತ್ತೇನೆ ಎಂಬ ಈ ಪದಗಳೊಂದಿಗೆ ಓರ್ವ ಹಿರಿಯ ಅಧಿಕಾರಿಯ 


ಕಾಂಡ - 30 


113-114 ಮುಅವ್ಪಿದತೈನ್‌ 391 


ಸಂದೇಶವನ್ನು ತಲುಪಿಸಬೇಕಾದಾಗ ಆ ಆಜ್ಞೆಯು ಅವನಿಗೆ ಮಾತ್ರ ಸೀಮಿತವಾಗಿರುವುದಿಲ್ಲ, ಇತರರಿಗೆ ತಲುಪಿಸಲಿಕ್ಕಾಗಿರುತ್ತದೆ 
ಎಂದಾದಾಗ ಆ ಪದಗಳೊಂದಿಗೆ ಅದನ್ನು ತಲುಪಿಸುವನು. ಅದರಿಂದ ಯಾವುದನ್ನೂ ಕಡಿತ ಮಾಡುವ ಅಧಿಕಾರ ಅವನಿಗಿರುವುದಿಲ್ಲ. 
ಆದ್ದರಿಂದ ಇಲ್ಲಿ ಎರಡು ಅಧ್ಯಾಯಗಳು ಚೆ “ಕುಲ್‌' ಎಂಬ ಪದದಿಂದ ಆರಂಭಗೊಂಡಿರುವುದು. ಇದು ದೇವನ ವತಿಯಿಂದ 
ನೀಡಲಾಗಿದ್ದು ಅದು ಅವತೀರ್ಣಗೊಂಡ ಪದಗಳಿಂದಲೇ ತಲುಪಿಸಲು ಪ್ರವಾದಿಯವರು ಬದ್ಧರಾಗಿದ್ದರು ಎಂಬುದಕ್ಕೆ ಸ್ಪಷ್ಟ 
ಪುರಾವೆಯಾಗಿದೆ. ಈ ನಿಟ್ಟಿನಲ್ಲಿ ಇದು ಪ್ರವಾದಿಯವರಿಗೆ ನೀಡಲಾದ ಕೇವಲ ಒಂದು ಆದೇಶವಾಗಿರಲಿಲ್ಲ. ಕುರ್‌ಆನಿನಲ್ಲಿ 
& "ಕುಲ್‌' ಎಂಬ ಪದದಿಂದ ಆರಂಭಗೊಳ್ಳುವ 330 ಸೂಕ್ತಗಳಿವೆ. ಆ ಎಲ್ಲಕಡೆ ಇದು ದಿವ್ಯವಾಣಿ (ವಹೀ) ಆಗಿದ್ದು ಅದನ್ನು 
ಪ್ರವಾದಿಯವರಿಗೆ ಅವತೀರ್ಣಗೊಳಿಸಲಾದ ಪದಗಳಿಂದಲೇ ತಲುಪಿಸುವುದು ಪ್ರವಾದಿಯವರಿಗೆ ನಿರ್ಬಂಧವಾಗಿತ್ತು. ಅನ್ಯಥಾ 
# "ಕುಲ್‌' ಎಂಬುದು ಎಲ್ಲ ಕಡೆಯೂ ಒಂದು ಆಜ್ಞೆಯಾಗಿರುತ್ತಿದ್ದರೆ ಆ ಪದವನ್ನು ಬಿಟ್ಟು ತನಗೆ ನೀಡಲಾದ ಆಜ್ಞೆಯನ್ನೇ 
ಪಾಲಿಸುತ್ತಿದ್ದರು. ಅದನ್ನು ಕುರ್‌ಆನಿನಲ್ಲಿ ಸೇರಿಸಲಾಗುತ್ತಿರಲಿಲ್ಲ. ಪ್ರವಾದಿಯವರು ಈ ಆಜ್ಞೆಯನ್ನು ಪಾಲಿಸುವಷ್ಟಕ್ಕೆ ಮಾತ್ರ 
ಸೀಮಿತಗೊಳಿಸುತ್ತಿದ್ದರು. 

ಇಲ್ಲಿಮಾನವನು ಚೆನ್ನಾಗಿ ಅರ್ಥ ಮಾಡಿಕೊಂಡರೆ ಸಹಾಬಿಗಳನ್ನು ಪಾಪ ಮುಕ್ತರಲ್ಲವೆಂದು ಭಾವಿಸುವುದು ಮತ್ತು ಅವರ 
ಯಾವುದಾದರೂ ವಿಷಯಕ್ಕೆ "ತಪ್ಪು' ಎಂಬ ಪದ ಬಳಸಿದ್ದನ್ನು ಕೇಳಿದ ಕೂಡಲೇ ಸಹಾಬಿಗಳನ್ನು ನಿಂದಿಸಿದರೆಂಬ ಗುಲ್ಲೆಬ್ಬಿಸುವುದು 
ಎಷ್ಟೊಂದು ಅಸಂಬದ್ಧ ಕೃತ್ಯವಾಗಿದೆ ಎಂದು ಮನವರಿಕೆಯಾಗಬಹುದು. ಇಲ್ಲಿ ಕುರ್‌ಆನಿನ ಎರಡು ಅಧ್ಯಾಯಗಳ ಬಗ್ಗೆ 
ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌ರಂತಹ ಮಹಾನ್‌ ಸಹಾಬಿಯಿಂದ ಎಷ್ಟು ದೊಡ್ಡ ಪ್ರಮಾದವುಂಟಾಗಿದೆಯೆಂಬುದನ್ನು ನೀವು 
ನೋಡುತ್ತಿದ್ದೀರಿ. ಇಂತಹ ಪ್ರಮಾದ ಇಷ್ಟು ದೊಡ್ಡ ಸ್ಥಾನಮಾನವುಳ್ಳ ಸಹಾಬಿಯಿಂದ ಸಂಭವಿಸಬಹುದಾದರೆ ಇತರರಿಂದಲೂ 
ಪ್ರಮಾದ ಗಳುಂಟಾಗುವ ಸಾಧ್ಯತೆಯಿದೆ. ನಾವು ಸಂಶೋಧನೆಗಾಗಿ ಅದನ್ನು ಪರಿಶೀಲಿಸಲೂಬಹುದು ಯಾವನೇ ಸಹಾಬಿಯ 
ಒಂದು ಅಥವಾ ಕೆಲವು ವಿಷಯಗಳು ತಪ್ಪಾಗಿ ಕಂಡರೆ ಅದನ್ನು ತಪ್ಪೆಂದೂ ಹೇಳಬಹುದು. ಆದರೆ ತಪ್ಪನ್ನು ತಪ್ಪೆಂದು ಹೇಳುವ 
ಬದಲು ನಾಲಗೆಯನ್ನು ಸಡಿಲ ಬಿಟ್ಟು ಅವರನ್ನು ನಿಂದಿಸುವವನು ಬಹಳ ದೊಡ್ಡ ಅಕ್ರಮಿಯಾಗುವನು- ಇದೇ ಭೌ] 
"ಮುವ್ವಿದತೈನ್‌'ಗಳ ಬಗ್ಗೆ ಹದೀಸ್‌ ಪಂಡಿತರೂ ವ್ಯಾಖ್ಯಾನಕಾರರೂ ಇಬ್ನು ಮಸ್‌ವೂದ್‌ರ ಅಭಿಪ್ರಾಯವು ತಪ್ಪೆಂದು ಹೆಳಿದ್ದಾರೆ. 
ಆದರೆ ಕುರ್‌ಆನಿನ ಈ ಎರಡು ಅಧ್ಯಾಯಗಳನ್ನು ನಿರಾಕರಿಸಿ ಅವರು | 'ಕಾಫಿರ್‌'(ನಿಷೇಧಿ) ಆದರೆಂದು ಹೇಳುವ 
ಧೈರ್ಯವನ್ನು ಯಾರೂ ಮಾಡಲಿಲ್ಲ. 
ಪ್ರವಾದಿ(ಸ) ಅವರ ಮೇಲೆ ಮಾಟದ ಪ್ರಭಾವ 

ಈ ಅಧ್ಯಾಯಗಳ ವಿಷಯದಲ್ಲಿ ಮೂಡುವ ಇನ್ನೊಂದು ಸಮಸ್ಯೆ ಪ್ರವಾದಿ(ಸ) ಅವರ ಮೇಲೆ ಮಾಟ ಮಾಡಲಾಗಿತ್ತು. 
ಅದರಿಂದಾಗಿ ಅವರು ಅಸ್ವಸ್ಥಗೊಂಡಿದ್ದರು, ಅದರ ಪ್ರಭಾವವನ್ನು ನೀಗಿಸಲು ಪ್ರವಾದಿಯವರಿಗೆ ಜಿಬ್ರೀಲ್‌ ಬಂದು ಈ 
ಅಧ್ಯಾಯಗಳನ್ನು ಪಠಿಸಲು ಆದೇಶಿಸಿದ್ದರೆಂಬುದಾಗಿದೆ. ಇದನ್ನು ಒಪ್ಪಿಕೊಂಡರೆ ಸಂಪೂರ್ಣ ಶರೀಅತ್‌ (ಧರ್ಮಶಾಸ್ತ್ರ 
ಸಂದೇಹಾಸ್ಪದವಾಗುತ್ತದೆಂದು ಪ್ರಾಚೀನ ಮತ್ತು ಆಧುನಿಕ ವಿಚಾರವಾದಿಗಳು ಆಕ್ಷೇಪಿಸಿದ್ದಾರೆ. ಏಕೆಂದರೆ ಪ್ರವಾದಿಯ ಮೇಲೆ 
ಮಾಟವು ಪ್ರಭಾವ ಬೀರಬಹುದಾದರೆ, ಪ್ರಸ್ತುತ ವರದಿಗಳ ಪ್ರಕಾರ ಆಗಿದ್ದರೆ, ವಿರೋಧಿಗಳು ಮಾಟದ ಶಕ್ತಿಯಿಂದ 
ಪ್ರವಾದಿಯವರಿಂದ ಏನೆಲ್ಲ ಹೇಳಿಸಿರಬಹುದು, ಏನೆಲ್ಲ ಮಾಡಿಸಿರಬಹುದೆಂದು ನಾವು ಹೇಳುವಂತಿಲ್ಲ. ಅವರ ಶಿಕ್ಷಣದಲ್ಲಿ 
ಎಷ್ಟಂಶ ದೇವನ ವತಿಯಿಂದ, ಎಷ್ಟಂಶ ಮಾಟದ ಪ್ರಭಾವದಿಂದ ಎಂದೂ ಪ್ರತ್ಯೇಕಿಸುವಂತಿಲ್ಲವೆಂದೂ ಅವರು ಹೇಳುತ್ತಾರೆ. 
ಅಷ್ಟೇ ಅಲ್ಲ ಅವರ ಪ್ರಕಾರ, ಇದನ್ನು ಸತ್ಯವೆಂದು ಒಪ್ಪಿಕೊಂಡರೆ, ಅದೇ ಮಾಟ ಪ್ರವಾದಿಯವರನ್ನು ಪ್ರವಾದಿತ್ವದ ವಾದಕ್ಕೆ 
ಪ್ರೇರೇಪಿಸಿರಬಹುದು ಮತ್ತು ತಮ್ಮ ಬಳಿಗೆ ದೇವಚರ ಬಂದಿದ್ದಾರೆಂಬ ತಪ್ಪು ಕಲ್ಪನೆಗೆ ಪ್ರವಾದಿಯವರು ಒಳಗಾಗಿರಬಹುದು 
ಎಂದು ಭಾವಿಸಬೇಕಾದೀತು. ಈ ಹದೀಸ್‌ಗಳು ಕುರ್‌ಆನಿನೊಂದಿಗೆ ಸಂಘರ್ಷಿಸುತ್ತದೆ ಎಂಬುದೂ ಅವರ ವಾದವಾಗಿದೆ. 
ಕುರ್‌ಆನಿನಲ್ಲಿ ಸತ್ನನಿಷೇಧಿಗಳು, ಪ್ರವಾದಿಯವರು ಓರ್ವ ಮಾಟಬಾಧಿತ ವ್ಯಕ್ತಿಯೆಂದು ಆರೋಪಿಸುತ್ತಾರೆಂದಿದೆ. 
ಗಹನ 5 010)ಯಖ? ಲೈಟ “ನೀವು ಹಿಂಬಾಲಿಸುತ್ತಿರುವ ಈ ವ್ಯಕ್ತಿಯು ಓರ್ವ ಮಾಟಬಾಧಿತ ವ್ಯಕ್ತ 
ಯೆಂದು ಈ ಅಕ್ರಮಿಗಳು ಪರಸ್ಪರ ಹೇಳಿಕೊಳ್ಳುತ್ತಾರೆ.' (ಬನೀ ಇಸ್ರಾಈಲ್‌: 47) ಆದರೆ ಈ ಹದೀಸ್‌ಗಳು ನಿಜವಾಗಿಯೂ 


ಕಾಂಡ - 30 


392 ತಥ್ಪೀಮುಲ್‌ ಕುರ್‌ಆನ್‌ 


ಪ್ರವಾದಿಯವರ ಮೇಲೆ ಮಾಟದ ಪ್ರಭಾವ ಆಗಿತ್ತೆಂಬ ಸತ್ಯನಿಷೇಧಿಗಳ ಆರೋಪವನ್ನು ದೃಢೀಕರಿಸುತ್ತದೆ ಎಂದವರು ಹೇಳುತ್ತಾರೆ. 

ಈ ಸಮಸ್ಯೆಯ ಶೋಧನೆಗೆ ಮೊತ್ತಮೊದಲು ಅಧಿಕೃತ ಐತಿಹಾಸಿಕ ವರದಿಗಳ ಆಧಾರದಲ್ಲಿ ಪ್ರವಾದಿಯವರ ಮೇಲೆ 
ನಿಜವಾಗಿಯೂ ಮಾಟದ ಪ್ರಭಾವ ಉಂಟಾಗಿರುವುದು ಸಾಬೀತಾಗಿದೆಯೇ, ಒಂದು ವೇಳೆ ಆಗಿದ್ದರೆ ಅದು ಹೇಗೆ ಮತ್ತು ಯಾವ 
ಮಟ್ಟದಲ್ಲಿ ಆಗಿತ್ತು ಎಂಬುದನ್ನು ನೋಡಬೇಕಾಗಿದೆ. ಅನಂತರ ಇತಿಹಾಸದಿಂದ ಏನೆಲ್ಲ ಸಾಬೀತಾಗಿದೆಯೋ ಅದಕ್ಕೆ ಈ 
ಆರೋಪಗಳು ಅನ್ವಯವಾಗುತ್ತವೆಯೇ ಇಲ್ಲವೇ ಎಂಬುದನ್ನು ನೋಡಬೇಕಾಗಿದೆ. 

ಆರಂಭ ಕಾಲದ ಮುಸ್ಲಿಮ್‌ ವಿದ್ವಾಂಸರು ತಮ್ಮ ವಿಚಾರ ಮತ್ತು ಭಾವನೆಗಳಿಗನುಸಾರ ಇತಿಹಾಸವನ್ನು ತಿರುಚಲು ಅಥವಾ 
ವಾಸ್ತವಿಕತೆಗಳನ್ನು ಮರೆಮಾಚಲು ಪ್ರಯತ್ನಿಸಲಿಲ್ಲ ಅವರು ಐತಿಹಾಸಿಕವಾಗಿ ಸಾಬೀತಾಗಿರುವುದನ್ನು ಇದ್ದಕ್ಕಿದ್ದಂತೆ ಮುಂದಿನ 
ಪೀಳಿಗೆಗೆ ತಲಪಿಸಿದರು ಇವನ್ನು ಯಾರಾದರೂ ಈ ವಾಸ್ತವಿಕತೆಗಳಿಗೆ ವ್ಯತಿರಿಕ್ತ ಅರ್ಥ ಕೊಟ್ಟರೆ ಅವರು ಒದಗಿಸಿದ ವಸ್ತುಗಳು 
ಅವರಿಗೆ ಯಾವ ಪ್ರಯೋಜನಕ್ಕೆ ಬಂದೀತೆಂದು ಅದರ ಪರಿಣಾಮಗಳ ಬಗ್ಗೆ ತಲೆಕೆಡಿಸಿಕೊಳ್ಳಲಿಲ್ಲ ಒಂದು ವಿಷಯವು ಅಧಿಕೃತ 
ಹಾಗೂ ಅನೇಕ ಐತಿಹಾಸಿಕ ಮೂಲಗಳಿಂದ ಸಾಬೀತಾಗಿರುವಾಗ, ಅದರಿಂದಾಗಿ ಪ್ರಾಮಾಣಿಕರಾದ ಯಾವ ವಿದ್ವಾಂಸರೂ 
ಇತಿಹಾಸವನ್ನು ನಿರಾಕರಿಸುವುದು ಸರಿಯಲ್ಲ, ಅದೇ ರೀತಿ ಇತಿಹಾಸದಿಂದ ಸಾಬೀತಾದ ವಿಷಯವನ್ನು ಸ್ವ ೦ತ ಅಭಿಪ್ರಾಯದಿಂದ 
ಅದರ ನೈಜ ಮೇರೆಯನ್ನು ಮೀರಿ ಹೆಚ್ಚಿಸಲು ಪ್ರಯತ್ನಿಸುವುದೂ ಸರಿಯಲ್ಲ. ಅದರ ಬದಲು ಇತಿಹಾಸವನ್ನು ಇತಿಹಾಸದ 
ನೆಲೆಯಲ್ಲಿ ಒಪ್ಪಿಕೊಂಡು, ಅದರಿಂದ ನಿಜವಾಗಿ ಏನು ಸಾಬೀತಾಗುತ್ತದೆ, ಏನು ಆಗುವುದಿಲ್ಲವೆಂಬುದನ್ನು ನೋಡಬೇಕು. 

ಐತಿಹಾಸಿಕವಾಗಿ, ಪ್ರವಾದಿ(ಸ) ಅವರ ಮೇಲೆ ಮಾಟದ ಪ್ರಭಾವವಾಗಿರುವುದು ಖಚಿತವಾಗಿ ಸಾಬೀತುಗೊಂಡಿದೆ. 
ವೈಜ್ಞಾನಿಕ ವಿಮರ್ಶೆಯಿಂದ ತಪ್ಪೆಂದು ಸಾಬೀತು ಪಡಿಸಬಹುದಾದರೆ ಲೋಕದ ಯಾವುದೇ ಐತಿಹಾಸಿಕ ಘಟನೆಯನ್ನು 
ಸರಿಯೆಂದು ಸಾಬೀತು ಪಡಿಸಲಾಗದು. ಇದನ್ನು ಆಯಿಶಾ, ರುದ್‌ ಬಿನ್‌ ಅರ್ಕಮ್‌ ಮತ್ತು ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ರಿಂದ 
ಬುಖಾರಿ, ಮುಸ್ಲಿಮ್‌, ನಸಾಈ, ಇಬ್ನು ಮಾಜ, ಇಮಾಮ್‌ ಅಹ್ಮದ್‌, ಅಬ್ದುರ್ರರ್ಗಾಕ್‌, ಹುಮೈದಿ, ಬೈಹಕಿ, ತಬ್ರಾನಿ, ಇಬ್ನು 
ಸಅದ್‌, ಇಬ್ನು ಮರ್ದೂಯ, ಇಬ್ನು ಅಬೀ ಶೈಬ, ಹಾಕಿಮ್‌, ಅಬ್ಬು ಬಿನ್‌ ಹುಮೈದ್‌ ಮುಂತಾದ ಹದೀಸ್‌ ಪಂಡಿತರು ವಿವಿಧ 
ಹಾಗೂ ಬಹುಸಂಖ್ಯೆಯ ಪರಂಪರೆಯೊಂದಿಗೆ ಉಲ್ಲೇಖಿಸಿದ್ದಾರೆ. ಇದರಲ್ಲಿ ಒಂದೆರಡು ವರದಿಗಳು ಕೇವಲ ಓರ್ವ ಸಹಾಬಿಯಿಂದ 
ಉದ್ಭರಿಸಲ್ಪಟ್ಟಿವೆ. (ಖಬರ್‌ ವಾಹಿದ್‌) ಅವುಗಳ ವಿಷಯವು ಕೊಂಡಿ ಕಳಚದ ರೀತಿಯಲ್ಲಿವೆ. ಅದರ ವರದಿಗಳಲ್ಲಿ ಬಂದ 
ವಿವರಗಳನ್ನು ಕ್ರೋಡೀಕರಿಸಿ ಒಂದು ಘಟನೆಯ ರೂಪದಲ್ಲಿ ನಾವಿಲ್ಲಿ ಕೊಡುತ್ತಿದ್ದೇವೆ. 

ಹುದೈಬಿಯಾ ಸಂಧಿಯ ಬಳಿಕ ಪ್ರವಾದಿ(ಸ) ಮದೀನಾಕ್ಕೆ ಮರಳಿದಾಗ ಹಿ.ಶ.7ರಲ್ಲಿ ಖೈಬರ್‌ನಿಂದ ಯಹೂದಿಯರ 
ನಿಯೋಗವೊಂದು ಮದೀನಾಕ್ಕೆ ಬಂತು. ಅನ್ಸಾರಿಗಳ ಬನೀರುುರೈಕ್‌ ಗೋತ್ರದ ಪ್ರಖ್ಯಾತ ಮಾಟಗಾರ ಲಬೀದ್‌ ಬಿನ್‌ 
ಅಆ್‌ಸಮ್‌! ರನ್ನು ಅವರು ಭೇಟಿಯಾದರು. ಅವರು ಅವನೊಡನೆ ಮುಹಮ್ಮದ್‌(ಸ) ನಮ್ಮೊಂದಿಗೆ ಏನೆಲ್ಲಾ ಮಾಡಿದ್ದಾನೆಂದು 
ನಿಮಗೆ ತಿಳಿದಿದೆ. ನಾವು ಅವರ ಮೇಲೆ ಬಹಳಷ್ಟು ಮಾಟ ಮಾಡಲು ಪ್ರಯತ್ನಿಸಿದರೂ ನಾವು ಯಶಸ್ವಿಯಾಗಲಿಲ್ಲ. ಈಗ ನಾವು 
ನಿಮ್ಮ ಬಳಿಗೆ ಬಂದಿದ್ದೇವೆ. ಏಕೆಂದರೆ ನೀವು ನಮಗಿಂತ ದೊಡ್ಡ ಮಾಟಗಾರರಾಗಿದ್ದೀರಿ. ಇದರಲ್ಲಿ ಮೂರು ಚಿನ್ನದ ನಾಣ್ಯಗಳಿವೆ. 
ಅದನ್ನು ಸ್ವೀಕರಿಸಿ ಮುಹಮ್ಮದ್‌(ಸ) ರ ಮೇಲೆ ಪ್ರಬಲವಾದ ಒಂದು ಮಾಟ ಮಾಡಿ ಬಿಡಿರಿ. ಆ ಕಾಲದಲ್ಲಿ ಪ್ರವಾದಿಯವರ 
ಬಳಿ ಒಬ್ಬ ಯಹೂದಿ ಸೇವಕನಿದ್ದ. ಅವನನ್ನು ಪುಸಲಾಯಿಸಿ ಈ ಮಂದಿ ಪ್ರವಾದಿಯವರ ಬಾಚಣಿಕೆಯ ತುಂಡನ್ನು ಪಡೆದರು. 
ಅದರಲ್ಲಿ ಪ್ರವಾದಿಯವರ ತಲೆಗೂದಲಿತ್ತು. ಕೂದಲು ಮತ್ತು ಬಾಚಣಿಕೆಯ ಹಲ್ಲುಗಳ ಮೇಲೆ ಮಾಟ ಮಾಡಲಾಯಿತು. ಕೆಲವು 
ವರದಿಗಳಲ್ಲಿ ಲಬೀದನೇ ಮಾಟ ಮಾಡಿದ್ದಾನೆಂದಿದೆ. ಇನ್ನು ಕೆಲವು ವರದಿಗಳಲ್ಲಿ ಅವನಿಗಿಂತ ದೊಡ್ಡ ಮಾಟಗಾರ್ತಿಯಾದ 
ಅವನ ಸಹೋದರಿಯಿಂದ ಅವನು ಮಾಟ ಮಾಡಿಸಿದನೆಂದಿದೆ. ಒಟ್ಟಿನಲ್ಲಿ ಈ ಪೈಕಿ ಯಾವುದೇ ಸ್ಥಿತಿಯಿದ್ದರೂ ಈ ಮಾಟವನ್ನು 

1. ಕೆಲವು ವರದಿಗಾರರು ಅವನು ಯಹೂದಿಯೆಂದೂ, ಇನ್ನು ಕೆಲವರು ಮುನಾಫಿಕನಾಗಿದ್ದು ಯಹೂದಿಯ ಸಹಾಯಕನಾಗಿದ್ದಾ ನೆಂದೂ 
ಹೇಳಿದ್ದಾರೆ. ಆದರೆ ಅವನು ಬನೀ ರುಖರೈಕ ಗೋತ್ರದವನೆಂಬ ಬಗ್ಗೆ ಯಾರಿಗೂ ಭಿನ್ನಮತವಿರಲಿಲ್ಲ ಬನೀ ರುುರೈಕ ಖರ್ರ್ರುಜ್‌ನವರ ಪೈಕಿ ಅನ್ಸಾರ್‌ಗಳ 
ಒಂದು ಗೋತ್ರವಾಗಿತ್ತೇ ವಿನಃ ಯಹೂದಿಯರ ಯಾವುದೇ ಗೋತ್ರವಾಗಿರಲಿಲ್ಲವೆಂದು ಎಲ್ಲರಿಗೂ ತಿಳಿದಿದೆ. ಆದ್ದರಿಂದ ಒಂದೋ ಅವನು ಮದೀನಾದವರ 


ಯಹೂದಿಯಾಗಿದ್ದವರ ಪೈಕಿ ಒಬ್ಬನಾಗಿದ್ದವು ಆಥವಾ ಯಹೂದಿಯರ ಬೆಂಬಲಿಗನೆಂಬ ಕಾರಣಕ್ಕಾಗಿ ಜನರು ಅವನನ್ನು ಯಹೂದಿಯರಲ್ಲೇ ಸೇರಿಸಿದ್ದರು. 
ಆದರೂ ಅವನಿಗೆ ಮುನಾಫಿಕ್‌ ಎಂಬ ಪದ ಬಳಸಿರುವುದರಿಂದ ಅವನು ಬಾಹ್ಯ ನೋಟಕ್ಕೆ ಮುಸಲ್ಮಾನನಾಗಿದ್ದನೆಂದು ತಿಳಿದು ಬರುತ್ತದೆ. 


ಕಾಂಡ - 30 


113-114 ಮುಅವ್ದಿದತೈನ್‌ 393 


ಒಂದು ಗಂಡು ಖರ್ಜೂರದ ಕೋಶ'ದಲ್ಲಿಟ್ಟು ಲಬೀದನು ಬನೀ ರುರೈಕ್‌ನ ದರ್ವಾನ್‌ ಅಥವಾ ದೀಅರು್‌ವಾನ್‌ ಎಂಬ 
ಬಾವಿಯ ತಳದಲ್ಲಿ ಒಂದು ಕಲ್ಲಿನಡಿಯಲ್ಲಿ ದಬ್ಬಿ ಬಿಟ್ಟ. ಈ ಮಾಟ ಪ್ರವಾದಿಯವರನ್ನು ಬಾಧಿಸುತ್ತಾ ಇಡೀ ವರ್ಷ ಹಿಡಿಯಿತು. 
ಆರು ತಿಂಗಳ ನಂತರ ಸ್ವಭಾವದಲ್ಲಿ ಸ್ವಲ್ಪ ಬದಲಾವಣೆ ಕಂಡು ಬರತೊಡಗಿತು. ಕೊನೆಯ 40 ದಿವಸಗಳು ಕಠಿಣವಾಗಿಯೂ 
ಅತಿ ಕೊನೆಯ 3 ದಿವಸಗಳು ಅತ್ಯಂತ ಕಠಿಣವಾಗಿ ಕಳೆಯಿತು. ಆದರೆ ಅದರ ಪ್ರಭಾವ ಹೆಚ್ಚೆಂದರೆ ಪ್ರವಾದಿ(ಸ) ದಿನೇ ದಿನೇ 
ಕರಗುತ್ತಾ ಹೋಗುತ್ತಿದ್ದರು. ಒಮ್ಮೆ ತಾನು ಒಂದು ಕೆಲಸ ಮಾಡಿದ್ದೇನೆಂದು ಭಾವಿಸುತ್ತಿದ್ದರು. ಆದರೆ ಅದನ್ನು ಮಾಡಿರುತ್ತಿರಲಿಲ್ಲ, 
ತಮ್ಮ ಪತ್ನಿಯರ ಬಳಿಗೆ ಹೋಗಿದ್ದೇನೆಂದು ಅನಿಸುತಿತ್ತು, ಆದರೆ ಹೋಗಿರುತ್ತಿರಲಿಲ್ಲ. ಕೆಲವೊಮ್ಮೆ ತಮ್ಮ ದೃಷ್ಟಿಯ ಬಗ್ಗೆಯೂ 
ಸಂದೇಹ ಉಂಟಾಗುತಿತ್ತು. ಒಂದು ವಸ್ತುವನ್ನು ನೋಡಿದ್ದೇನೆಂದು ಭಾವಿಸುತ್ತಿದ್ದರು. ಆದರೆ ನೋಡಿರುತ್ತಿರಲಿಲ್ಲ ಈ ಎಲ್ಲ 
ಪ್ರಭಾವಗಳು ಪ್ರವಾದಿಯವರ ವ್ಯಕ್ತಿತ್ವಕ್ಕೆ ಮಾತ್ರ ಸೀಮಿತವಾಗಿತ್ತು. ಬೇರಾರಿಗೂ ಅವರಿಗೇನಾಗುತ್ತಿದೆಯೆಂಬ ಸುಳಿವೂ ಆಗುತ್ತಿ 
ರಲಿಲ್ಲ. ಇನ್ನು ಅವರ ಪ್ರವಾದಿತ್ವದ ಸ್ಥಾನದ ಕುರಿತು ಹೇಳುವುದಾದರೆ, ಅದರಲ್ಲಿ ಅವರ ಹೊಣೆಗಾರಿಕೆಯಲ್ಲಿ ಯಾವುದೇ 
ವ್ಯತ್ಯಾಸವುಂಟಾಗಲಿಲ್ಲ ಪ್ರವಾದಿಯವರು ಆ ಕಾಲದಲ್ಲಿ ಕುರ್‌ಆನಿನ ಯಾವುದೇ ಸೂಕ್ತವನ್ನು ಮರೆತು ಬಿಟ್ಟಿದ್ದಾರೆಂದೋ, 
ಯಾವುದೇ ಸೂಕ್ತವನ್ನು ತಪ್ಪಾಗಿ ಪಠಿಸಿದ್ದಾರೆಂದೋ, ತಮ್ಮ ಒಡನಾಟದಲ್ಲಿ ಉಪದೇಶ ಮತ್ತು ಪ್ರವಚನದಲ್ಲಿ ಏನಾದರೂ 
ವ್ಯತ್ಯಾಸವುಂಟಾಗಿದೆಯೆಂದೋ ತಮ್ಮ ಮೇಲೆ ಅವತೀರ್ಣಗೊಳ್ಳದ ಯಾವುದಾದರೂ ವಿಷಯವನ್ನು ದಿವ್ಯವಾಣಿಯೆಂಬ 
ನೆಲೆಯಲ್ಲಿ ಪ್ರಸ್ತುತಪಡಿಸಿದರೆಂದೋ ಅವರಿಗೆ ಯಾವುದಾದರೂ ನಮಾರು್‌ ತಪ್ಪಿ ಹೋಗಿದ್ದು ಅದರ ಕುರಿತು ನಮಾರು್‌ 
ಮಾಡದೆ ಮಾಡಿರುವೆನೆಂದು ಭಾವಿಸಿದ್ದೆನೆಂದೋ ಯಾವ ವರದಿಯಲ್ಲೂ ಬಂದಿಲ್ಲ. ಹಾಗೇನಾದರೂ ಆಗಿರುತ್ತಿದ್ದರೆ (ಅಲ್ಲಾಹನ 
ಅಭಯ) ಕೋಲಾಹಲವೆದ್ದು ಬಿಡುತ್ತಿತ್ತು. ಯಾವುದೇ ಶಕ್ತಿಯು ಆಧೀನಗೊಳಿಸದಿದ್ದುದನ್ನು ಓರ್ವ ಮಾಟಗಾರರ ಮಾಟವು 
ಅಧೀನಗೊಳಿಸಿಬಿಟ್ಟಿತ್ತೆಂದು ಇಡೀ ಅರಬ್‌ ದೇಶದಲ್ಲಿ ಪ್ರಸಿದ್ಧಿಯಾಗುತ್ತಿತ್ತು. ಆದರೆ ಅವರ ಪ್ರವಾದಿಯೆಂಬ ಸ್ಥಾನವು ಕಿಂಚಿತ್ತೂ 
ಪ್ರಭಾವಕ್ಕೊಳಗಾಗಿರಲಿಲ್ಲ. ವೈಯಕ್ತಿಕ ಜೀವನದಲ್ಲಿ ಅವರು ಅದನ್ನು ಗ್ರಹಿಸಿ ಕಳವಳಪಡುತ್ತಿದ್ದರು. ಕೊನೆಗೊಂದು ದಿನ 
ಪ್ರವಾದಿ(ಸ) ಆಯಿಶಾರ ಮನೆಯಲ್ಲಿದ್ದರು ಮತ್ತು ಪದೇ ಪದೇ ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತಿದ್ದರು. ಅದೇ ಸ್ಥಿತಿಯಲ್ಲಿ ಅವರನ್ನು 
ನಿದ್ರೆ ಆವರಿಸಿತು ಅಥವಾ ಮಂಪರು ಹತ್ತಿತ್ತು. ಎಚ್ಚರಗೊಂಡಾಗ ಅವರು ಆಯಿಶಾರೊಂದಿಗೆ, ನಾನು ನನ್ನ ಪ್ರಭುವಿನೊಡನೆ 
ವಿಷಯವನ್ನು ಅವನು ನನಗೆ ತಿಳಿಸಿದನು ಎಂದು ಹೇಳಿದರು. ಅದೇನೆಂದು ಆಯಿಶಾ ಕೇಳಿದರು. ಪ್ರವಾದಿ(ಸ) ಹೇಳಿದರು: 
ಇಬ್ಬರು ವ್ಯಕ್ತಿಗಳು (ಮಾನವ ರೂಪದಲ್ಲಿ ಇಬ್ಬರು ದೇವಚರರು)ನನ್ನ ಬಳಿಗೆ ಬಂದರು. ಒಬ್ಬನು ನನ್ನ ತಲೆಯ ಭಾಗದಲ್ಲಿ 
ನಿಂತನು, ಇನ್ನೊಬ್ಬನು ಕಾಲ ಬಳಿ ನಿಂತನು. ಒಬ್ಬನು ಇವರಿಗೇನಾಗಿದೆ ಎಂದು ಕೇಳಿದನು. ಇನ್ನೊಬ್ಬನು ಇವರಿಗೆ ಮಾಟ ಮಾಡ 
ಲಾಗಿದೆ ಎಂದನು. ಯಾರು ಮಾಡಿದ್ದೆಂದು ಕೇಳಿದಾಗ ಲಬೀದ್‌ ಬಿನ್‌ ಅಆ್‌ಸಮ್‌ ಎಂದು ಎರಡನೆಯವನು ಉತ್ತರಿಸಿದ. 
ಯಾವುದರಿಂದ ಮಾಟ ಮಾಡಲಾಗಿದೆಯೆಂದು ಕೇಳಿದಾಗ ಬಾಚಣಿಗೆ ಮತ್ತು ಕೂದಲಿನಿಂದ ಒಂದು ಖರ್ಜೂರದ ಆವರಣದೊಳಗೆ 
ಎಂದಾತ ಉತ್ತರಿಸಿದ. ಅದೆಲ್ಲಿದೆ ಎಂದು ಕೇಳಿದಾಗ ಬನೀ ರುರೈಕ್‌ನ ದೀಅರ್ವಾನ್‌ (ಅಥವಾ ದರ್ವಾನ್‌)ನ ಬಾವಿಯ 
ತಳದಲ್ಲಿ ಕಲ್ಲಿನಡಿಯಲ್ಲಿದೆ. ಈಗೇನು ಮಾಡುವುದು ಎಂದು ಕೇಳಿದಾಗ ಎರಡನೆಯವನು ಬಾವಿಯ ನೀರನ್ನು ಖಾಲಿ ಮಾಡಿ 
ಕಲ್ಲಿನಡಿಯಿಂದ ಅದನ್ನು ತೆಗೆಯಬೇಕು ಎಂದುತ್ತರಿಸಿದ. ಇದಾದ ಬಳಿಕ ಪ್ರವಾದಿಯವರು ಅಲೀ ಅಮ್ಮಾರ್‌ ಬಿನ್‌ಯಾಸಿರ್‌ 
ಮತ್ತು ರುಬೈರ್‌ರನ್ನು ಕಳಿಸಿದರು. ಅವರೊಂದಿಗೆ ಬನೀ ರುುರೈಕ್‌ನ ಇಬ್ಬರು ವ್ಯಕ್ತಿಗಳಾದ ಜುಬೈರ್‌ ಬಿನ್‌ ಇಯಾಸ್‌ ಮತ್ತು 
ಕೈಸ್‌ ಬಿನ್‌ ಮಿಹ್ಲೀನ್‌ ಕೂಡಾ ಸೇರಿಕೊಂಡರು. ಅನಂತರ ಸ್ವತಃ ಪ್ರವಾದಿಯವರೂ ಕೆಲವು ಸಂಗಾತಿಗಳೊಂದಿಗೆ ಅಲ್ಲಿಗೆ 
ತಲುಪಿದರು. ನೀರು ಖಾಲಿ ಮಾಡಿ ಕೋಶವನ್ನು ತೆಗೆಯಲಾಯಿತು. ಅದರಲ್ಲಿ ಬಾಚಣಿಗೆ ಮತ್ತು ತಲೆಗೂದಲಿನ ಜೊತೆ ಒಂದು 
ತಂತಿಗೆ 11 ಗಂಟುಗಳನ್ನು ಹಾಕಲಾಗಿತ್ತು. ಮೇಣದ ಒಂದು ಪ್ರತಿಮೆಯೂ ಇತ್ತು. ಅದಕ್ಕೆ ಸೂಜಿಗಳನ್ನು ಚುಚ್ಚಲಾಗಿತ್ತು. 
ಜಿಬ್ರೀಲ್‌(ಅ) ಬಂದು ನೀವು RNS "ಮುಲವ್ವಿದತೈನ್‌' ಪಠಿಸಿರಿ ಎಂದು ಹೇಳಿದರು. ಅದರಂತೆ ಪ್ರವಾದಿ(ಸ) 
ಒಂದೊಂದು ಸೂಕ್ತವನ್ನು ಪಠಿಸುತ್ತಾ ಹೋಗುತ್ತಿದ್ದರು. ಅದರೊಂದಿಗೆ ಒಂದೊಂದು ಗಂಟನ್ನು ಬಿಚ್ಚಲಾಗುತ್ತಿತ್ತು. ಪ್ರತಿಮೆಯಿಂದ 


ಶರಾ ದು 


2. ಆರಂಭದಲ್ಲಿ ಖರ್ಜೂರದ ಕೋಶವು ಒಂದು ಕವರಿನೊಳಗಿರುತ್ತದೆ. ಗಂಡು ಖರ್ಜೂರದ ಕವರಿನ ಬಣ್ಣ ಮಾನವನ ಮೈ ಬಣ್ಣವನ್ನು ಹೋಲುತ್ತದೆ 
ಮತ್ತು ಅದರ ವಾಸನೆಯು ಮಾನವನ ವೀರ್ಯದ ವಾಸನೆಯಂತಿರುತ್ತದೆ. 


ಕಾಂಡ - 30 1 


394 ತಪ್ಪೀಮುಲ್‌ ಕುರ್‌ಆನ್‌ 


ಒಂದೊಂದು ಸೂಜಿಯನ್ನು ತೆಗೆಯಲಾಗುತ್ತಿತ್ತು. ಕೊನೆ ಮುಟ್ಟುತ್ತಿದ್ದಂತೆಯೇ ಎಲ್ಲ ಗಂಟುಗಳೂ ಬಿಚ್ಚಿಕೊಂಡವು. ಎಲ್ಲ 
ಸೂಜಿಗಳನ್ನೂ ತೆಗೆಯಲಾಯಿತು. ಪ್ರವಾದಿ(ಸ) ಯಾರೋ ಬಂಧನದಲ್ಲಿದ್ದು ನಂತರ ಬಿಡುಗಡೆಗೊಂಡಂತೆ ಮಾಟದ ಪ್ರಭಾವದಿಂದ 
ಸಂಪೂರ್ಣ ಮುಕ್ತರಾದರು. ಆ ಬಳಿಕ ಅವರು ಲಬೀದ್‌ನನ್ನು ಕರೆದು ವಿಚಾರಿಸಿದರು. ಅವನು ತನ್ನ ತಪ್ಪನ್ನು ಒಪ್ಪಿಕೊಂಡನು. 
ಪ್ರವಾದಿಯವರು ಅವನನ್ನು ಬಿಟ್ಟು ಬಿಟ್ಟರು. ಏಕೆಂದರೆ ತಮ್ಮ ಸ್ವಂತಕ್ಕಾಗಿ ಅವರು ಎಂದೂ ಯಾರಿಂದಲೂ ಪ್ರತೀಕಾರ 
ಪಡೆಯಲಿಲ್ಲ ಅಷ್ಟೇ ಅಲ್ಲ, ಈ ವಿಷಯದ ಕುರಿತು ಚರ್ಚಿಸಲೂ ಅವರು ತಯಾರಾಗಲಿಲ್ಲ. ಅಲ್ಲಾಹನು ನನ್ನನ್ನು 
ಗುಣಮುಖಗೊಳಿಸಿದನು. ಇನ್ನು ಇದನ್ನು ಹೇಳಿ ನಾನು ಜನರನ್ನು ಪ್ರಚೋದಿಸ ಬಯಸುವುದಿಲ್ಲವೆಂದು ಹೇಳಿದರು. 

ಮಾಟದ ಸಂಪೂರ್ಣ ವೃತ್ತಾಂತವಿದು. ಇದರಲ್ಲಿಯಾವ ವಿಷಯವೂ ಅವರ ಪ್ರವಾದಿತ್ವ ಪದವಿಗೆ ಅಡ್ಡಿಯಾಗಲಿಲ್ಲ. 
ಉಹ್‌ದ್‌ ಯುದ್ಧದಲ್ಲಿ ಆದಂತೆ ಅವರನ್ನು ಗಾಯಗೊಳಿಸಬಹುದಾಗಿತ್ತು ಹದೀಸ್‌ಗಳಿಂದ ಸಾಬೀತಾದಂತೆ ಅವರು ಕುದುರೆ 
ಯಿಂದ ಕೆಳಗೆ ಬಿದ್ದು ಘಾಸಿಗೊಳ್ಳಬಹುದಿತ್ತು. ಇನ್ನು ಕೆಲವು ಹದೀಸ್‌ಗಳ ಪ್ರಕಾರ ಅವರನ್ನು ವಿಷಜಂತು ಕಡಿಯಬಹುದಿತ್ತು. 
ಈ ಪೈಕಿ ಯಾವುದೂ ಪ್ರವಾದಿಯೆಂಬ ನೆಲೆಯಲ್ಲಿ ಅವರಿಗೆ ಅಲ್ಲಾಹನು ವಾಗ್ದಾನ ಮಾಡಿದ ಸಂರಕ್ಷಣೆಗೆ ವಿರುದ್ಧವಲ್ಲ. 
ವೈಯಕ್ತಿಕವಾಗಿ ಅವರು ಮಾಟದ ಪ್ರಭಾವಕ್ಕೂ ಒಳಗಾಗಿ ಅಸ್ವಸ್ಥರಾಗುವುದೇನೂ ವಿಚಿತ್ರವಲ್ಲ ಇದು ಕುರ್‌ಆನಿನಿಂದಲೂ 
ಸಾಬೀತಾಗಿದೆ. ಫಿರ್‌ಔನನ ಮಾಟಗಾರರು ಮೂಸಾರೊಂದಿಗೆ ಸ್ಪರ್ಧೆಗಾಗಿ ಅವರು ಬಂದಾಗ ಅದನ್ನು ನೋಡಲು ಬಂದಿದ್ದ 
ಸಾವಿರಾರು ಮಂದಿಯ ದೃಷ್ಟಿಗಳನ್ನು ಪ್ರಭಾವಿತಗೊಳಿಸಿದರು ಎಂದು ಪವಿತ್ರ ಕುರ್‌ಆನನ್‌ನಲ್ಲಿಹೇಳಲಾಗಿದೆ: ಖಗ ಗ 
"ಅವರು ದೃಷ್ಟಿಗಳನ್ನು ವಶೀಕರಿಸಿದರು' (ಆಲ್‌ ಅಆ್‌ರಾಫ್‌: 116) 


SIL ENE ಇಯ! ಎತ್ತುವ ಭಟ IE Bes Mle 

"ಅವರು ಎಸೆದ ಲಾಠಿ ಮತ್ತು ಹಗ್ಗಗಳು ಹಾವುಗಳಂತೆ ತಟ್ಟುತ್ತಾ ಹರಿದು ಬರುವಂತೆ ಜನಸಾಮಾನ್ಯರಿಗೆ ಮಾತ್ರವಲ್ಲ 
ಮೂಸಾರಿಗೂ ಭಾಸವಾಯಿತು. ಅದರಿಂದ ಮೂಸಾ ಭಯಗ್ರಸ್ಥರಾದರು. ಆಗ ಅಲ್ಲಾಹನ ವತಿಯಿಂದ ಹೆದರಬೇಡಿರಿ, ನೀವೇ 
ವಿಜಯಿಯಾಗುವಿರಿ. ನಿಮ್ಮ ಲಾಠಿಯನ್ನು ಎಸೆದುಬಿಡಿರಿ ಎಂಬ ದಿವ್ಯವಾಣಿ ಬಂತು.' (ತಾಹಾ: 66-69) 

ಇದಂತೂ ಪ್ರವಾದಿಯವರು ಓರ್ವ ಮಾಟಬಾಧಿತ ವ್ಯಕ್ತಿಯೆಂಬ ಸತ್ಯ ನಿಷೇಧಿಗಳ ಆರೋಪವನ್ನು ದೃಢೀಕರಿಸಿದೆಯೆಂಬ 
ಅಕ್ಷೇಪ! ಇದರ ಉತ್ತರವೇನೆಂದರೆ ಪ್ರವಾದಿಯವರು ಯಾವನೋ ಮಾಟಗಾರನ ಪ್ರಭಾವದಿಂದ ರೋಗಪೀಡಿತರಾದರು ಎಂಬ 
ಅರ್ಥದಲ್ಲಿ ಅವರು ಮಾಟಬಾಧಿತನೆಂದು ಹೇಳಿರಲಿಲ್ಲ ಬದಲಾಗಿ ಯಾವನೋ ಮಾಟಗಾರನು ಅವರನ್ನು ಹುಚ್ಚನಾಗಿ 
ಮಾಡಿದ್ದಾನೆ ಅದರಿಂದಾಗಿಯೇ ಅವರು ಪ್ರವಾದಿತ್ಚವನ್ನು ಸಾರತೊಡಗಿದರು ಮತ್ತು ಸ್ಪರ್ಗ-ನರಕದ ಕಟ್ಟುಕತೆಯನ್ನು 
ಹೇಳುತ್ತಾರೆಂಬ ಅರ್ಥದಲ್ಲಿ ಹೇಳುತ್ತಿದ್ದರು. ಈ ಅಕ್ಷೇಪವು ಇತಿಹಾಸದಿಂದ ಸಾಬೀತಾಗಿರುವ ಮಾಟದ ಪ್ರಭಾವವು ಕೇವಲ 
ಮುಹಮ್ಮದ್‌ರ ವ್ಯಕ್ತಿತ್ವದ ಮೇಲಾಗಿತ್ತೇ ಹೊರತು ಪ್ರವಾದಿತ್ಚವು ಅದರಿಂದ ಪ್ರಭಾವಿತಗೊಳ್ಳಲಿಲ್ಲ ಎಂಬ ವಿಷಯಕ್ಕೆ 
ಅನ್ವಯವಾಗುವುದೇ ಇಲ್ಲ 

ಈ ನಿಟ್ಟಿನಲ್ಲಿ ಒಂದು ವಿಷಯ ಗಮನಾರ್ಹವಾಗಿದೆ. ಮಾಟಗಾರಿಕೆಯು ಕೇವಲ ಮೂಢನಂಬಿಕೆಯೆಂದು ಭಾವಿಸುವವರು 
ಹಾಗೆ ಭಾವಿಸಲು ಮಾಟದ ಪ್ರಭಾವದ ಕುರಿತು ಯಾವುದೇ ವೈಜ್ಞಾನಿಕ ಸಮರ್ಥನೆ ಇಲ್ಲ ಎಂಬ ಕಾರಣದಿಂದಾಗಿದೆ. ಆದರೆ 
ಲೋಕದಲ್ಲಿ ಅನೇಕ ವಿಷಯಗಳು ಅನುಭವಕ್ಕೆ ಬರುತ್ತದಾದರೂ ಅವು ಹೇಗಾಯಿತೆಂದು ವೈಜ್ಞಾನಿಕ ರೀತಿಯಲ್ಲಿ ವಿವರಿಸಲು 
ಸಾಧ್ಯವಿಲ್ಲ. ಈ ರೀತಿ ನಮ್ಮಿಂದ ಸಮರ್ಥಿಸಲಾಗದಿದ್ದರೆ ಆ ವಿಷಯವನ್ನೇ ನಿರಾಕರಿಸುವುದರಲ್ಲಿ ಅರ್ಥವಿಲ್ಲ ಮಾಟವು 
ವಾಸ್ತವದಲ್ಲಿ ಮಾನಸಿಕ ಪ್ರಭಾವವಾಗಿದ್ದು ದೇಹದಿಂದ ಹಾದು ಮನಸ್ಸನ್ನು ಪ್ರಭಾವಿತಗೊಳಿಸುವಂತೆ ಮನಸಿನಿಂದ ಹಾದು 
ದೇಹವನ್ನೂ ಪ್ರಭಾವಿತಗೊಳಿಸಬಲ್ಲುದು.ಉದಾ: ಭಯವು ಒಂದು ಮಾನಸಿಕ ಸ್ಥಿತಿಯಾಗಿದೆ. ಆದರೆ ಅದರ ಪ್ರಭಾವದಿಂದ 
ರೋಮಾಂಚನವಾಗುತ್ತದೆ. ದೇಹವು ಕಂಪಿಸತೊಡಗುತ್ತದೆ. ವಾಸ್ತವದಲ್ಲಿ ಮಾಟದಿಂದ ವಾಸ್ತವಿಕತೆ ಬದಲಾಗುವುದಿಲ್ಲ. ಆದರೆ 
ಮಾನವನ ಮನಸ್ಸು ಮತ್ತು ಇಂದ್ರಿಯಗಳು ವಾಸ್ತವಿಕತೆಯು ಬದಲಾಗಿದೆಯೆಂದು ಭಾವಿಸುತ್ತವೆ. ಮೂಸಾ(ಅ)ರ ಕಡೆಗೆ 
ಮಾಟಗಾರರು ಎಸೆದ ಲಾಠಿಗಳು ಮತ್ತು ಹಗ್ಗಗಳು ವಾಸ್ತವದಲ್ಲಿ ಹಾವಾಗಿರಲಿಲ್ಲ ಆದರೆ ನೆರೆದಿದ್ದ ಜನಸ್ತೋಮಕ್ಕೆ ಅವು 
ಹಾವುಗಳಂತೆ ಕಂಡಿತು. ಸ್ವತಃ ಮೂಸಾರ ಇಂದ್ರಿಯಗಳೂ ಅದರಿಂದ ಪ್ರಭಾವಿತ ಗೊಳ್ಳದಿರಲಿಲ್ಲ. ಅದೇ ರೀತಿ ಕುರ್‌ಆನಿನಲ್ಲಿ 


ಕಾಂಡ - 30 


113-114 ಮುಂವ್ವಿದತೈನ್‌ 395 


ಬಂದಂತೆ, ಬೆಬಿಲೋನಿಯಾದಲ್ಲಿ ಹಾರೂತ್‌ ಮತ್ತು ಮಾರೂಶ್‌ರಿಂದ ಜನರು, ಪತಿ-ಪತ್ನಿಯರಲ್ಲಿ ಒಡಕು ಮೂಡಿಸುವಂತಹ 
ಮಾಟ ವಿದ್ಯೆಯನ್ನು ಕಲಿಯುತ್ತಿದ್ದರು. (ಅಲ್‌ ಬಕರ್‌:102) ಇದೂ ಒಂದು ಮಾನಸಿಕ ಪ್ರಭಾವವಾಗಿತ್ತು. ಅನುಭವದಿಂದ 
ಜನರಿಗೆ ಅದರ ಪ್ರಯೋಜನ ತಿಳಿಯದಿರುತ್ತಿದ್ದರೆ ಅವರು ಅದರ ಗಿರಾಕಿಗಳಾಗುತ್ತಿರಲಿಲ್ಲ. ಬಂದೂಕಿನ ಗುಂಡು ಮತ್ತು 
ವಿಮಾನದಿಂದ ಬೀಳುವ ಬಾಂಬುಗಳಂತೆ ಮಾಟದ ಪ್ರಭಾವವೂ ಅಲ್ಲಾಹನ ಇಚ್ಛೆಯ ವಿನಾ ಸಾಧ್ಯವಿಲ್ಲವೆಂಬುದರಲ್ಲಿಸಂದೇಹನಿಲ್ಲ 
ಆದರೆ ಸಾವಿರಾರು ವರ್ಷಗಳಿಂದ ಮಾನವನ ಅನುಭವಕ್ಕೆ ಬರುತ್ತಿರುವ ಒಂದು ವಿಷಯವನ್ನು ನಿರಾಕರಿಸಿ ಬಿಡುವುದು 
ಹಠಮಾರಿತನವೇ ಆಗಿದೆ. 
ಇಸ್ಲಾಮಿನಲ್ಲಿ ಮಾಟ- ಮಂತ್ರ 

ಈ ಅಧ್ಯಾಯಗಳ ವಿಷಯದಲ್ಲಿ ಉಂಟಾಗುವ ಮೂರನೇ ಸಮಸ್ಯೆ -ಇಸ್ಲಾಮಿನಲ್ಲಿ ಮಾಟಮಂತ್ರಕ್ಕೆ ಅವಕಾಶವಿದೆಯೇ 
ಅದು ಸ್ವಯಂ ಪ್ರಭಾವಶಾಲಿಯೇ ಅಲ್ಲವೇ ಎಂಬುದಾಗಿದೆ. ಈ ಪ್ರಶ್ನೆ ಉಂಟಾಗಲು ಕಾರಣ ಹೆಚ್ಚಿನ ಸಹೀಹ್‌ ಹದೀಸ್‌ಗಳಲ್ಲಿ 
ಹೀಗೆ ಬಂದಿರುವುದಾಗಿದೆ- ಪ್ರವಾದಿ(ಸ) ಪ್ರತಿ ರಾತ್ರಿ ಮಲಗುವಾಗ, ವಿಶೇಷವಾಗಿ ಕಾಯಿಲೆ ಬಿದ್ದಾಗ "ಮುಲವ್ವಿದತೈನ್‌' 
ಅಥವಾ ಕೆಲವು ವರದಿಗಳ ಪ್ರಕಾರ "ಮುಲವ್ಚಿದಾತ್‌' (ಕುರ್‌ಆನಿನ ಕೊನೆಯ ಮೂರು ಅಧ್ಯಾಯಗಳು)ಗಳನ್ನು ಮೂರು ಬಾರಿ 
ಓದಿ ತಮ್ಮ ಎರಡೂ ಕೈಗಳಿಗೆ ಊದಿ ತಲೆಯಿಂದ ಕಾಲುಗಳವರೆಗೆ, ಅವರ ಕೈ ಎಲ್ಲಿಗೆಲ್ಲ ತಲಪುತ್ತದೋ, ಸವರುತ್ತಿದ್ದರು. ಅವರ 
ಕೊನೆಯ ಕಾಯಿಲೆಯ ವೇಳೆ ಅವರಿಗೆ ಹಾಗೆ ಮಾಡಲು ಸಾಧ್ಯವಾಗದೆ ಇದ್ದಾಗ ಆಯಿಶಾರು ಈ ಅಧ್ಯಾಯಗಳನ್ನು ತಾನೇ 
ಓದಿ ಅಥವಾ ಪ್ರವಾದಿಯವರ ಆದೇಶದಂತೆ ಓದಿ, ಅವರ ಕೈಯ ಮಹಿಮೆಯನ್ನು ಸ್ಥರಿಸಿ ಅವರದೇ ಕೈಗಳನ್ನು ಅವರ ಶರೀರದ 
ಮೇಲೆ ಸವರಿದರು. ಈ ವಿಷಯಕ್ಕೆ ಸಂಬಂಧಿಸಿದ ವರದಿಗಳು ಸರಿಯಾದ ದಾಖಲೆಗಳೊಂದಿಗೆ ಬುಖಾರಿ, ಮುಸ್ಲಿಮ್‌, ನಸಾಶಃ, 
ಇಬ್ನು ಮಾಜ, ಅಬೂ ದಾವೂದ್‌, ಮುವತ್ತಾ ಇಮಾಮ್‌ ಮಾಲಿಕ್‌ನಲ್ಲಿ ಆಯಿಶಾರಿಂದಲೇ ವರದಿಯಾಗಿದೆ ಪ್ರವಾದಿಯವರ 
ಖಾಸಗಿ ಜೀವನದ ಕುರಿತು ಅವರಿಗಿಂತ ಹೆಚ್ಚು ಬಲ್ಲವರು ಯಾರಾದರೂ ಇರುವುದು ಸಾಧ್ಯವಿಲ್ಲ 

ಈ ವಿಷಯದಲ್ಲಿ ಶರಕಃ ಸಮಸ್ಯೆಯನ್ನು ಚೆನ್ನಾಗಿ ತಿಳಿದಿರಬೇಕು. ಹದೀಸ್‌ಗಳಲ್ಲಿ ಅಬ್ದುಲ್ಲಾ ಬಿನ್‌ ಅಬ್ದಾಸ್‌ರ ದೀರ್ಫ 
ವರದಿ ಯೊಂದಿದೆ. ಅದರ ಕೊನೆಯಲ್ಲಿ ಪ್ರವಾದಿ(ಸ) ಹೇಳುತ್ತಾರೆ, "ನನ್ನ ಸಮುದಾಯದಲ್ಲಿ ಚುಚ್ಚಿಸಿ ಚಿಕಿತ್ಸೆ ಮಾಡಿಸದೆ, 
ಮಾಟಮಂತ್ರ ಮಾಡಿಸದೆ, ಕಣಿ ಕೇಳದೆ ತಮ್ಮ ಪ್ರಭುವಿನ ಮೇಲೆ ದೃಢವಾದ ನಂಬಿಕೆಯಿರಿಸುವ ಜನರು ಯಾವುದೇ 
ವಿಚಾರಣೆಯಿಲ್ಲದೆ ಸ್ಪರ್ಗ ಪ್ರವೇಶ ಮಾಡುವರು.' (ಮುಸ್ಲಿಮ್‌) ಮುಗೀರಾ ಬಿನ್‌ ಶುಆ್‌ಬರ ವರದಿ ಪ್ರಕಾರ, ಪ್ರವಾದಿ(ಸ) 
ಹೇಳಿದರು-ಚುಚ್ಚೆಸಿ ಚಿಕಿತ್ಸೆ ಮಾಡಿಸುವವನು ಮತ್ತು ಮಾಟ ಮಂತ್ರ ಮಾಡಿಸಿದವನು ಅಲ್ಲಾಹನ ಮೇಲಿನ ಭರವಸೆಯನ್ನು 
ಕಳೆದುಕೊಂಡನು. (ತಿರ್ಮದಿ) ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌ ಹೇಳುತ್ತಾರೆ. ಪ್ರವಾದಿ(ಸ) ಹತ್ತು ವಿಷಯಗಳನ್ನು ಇಷ್ಟಪಡುತ್ತಿರಲಿಲ್ಲ, 
ಅದರಲ್ಲಿ ಒಂದು "ಮುಅವ್ಪಿದತೈನ್‌ ' ಅಥವಾ "ಮುಲವ್ವಿದಾತ್‌'ನ ಹೊರತಾದ ಮಾಟ ಮಂತ್ರವೂ ಆಗಿದೆ. (ಅಬೂದಾವೂದ್‌, 
ಅಹ್ನದ್‌, ನಸಾಈ, ಇಬ್ಬು ಹಿಬ್ಬಾನ್‌ , ಹಾಕಿಮ್‌) ಕೆಲವು ವರದಿಗಳಿಂದ ತಿಳಿದು ಬರುವಂತೆ ಆರಂಭದಲ್ಲಿ ಪ್ರವಾದಿ(ಸ) ಮಾಟ 
ಮಂತ್ರವನ್ನು ಸಂಪೂರ್ಣ ನಿಷೇಧಿಸಿದ್ದರು. ಆದರೆ ಅನಂತರ ಕೆಲವು ಶರತ್ತುಗಳೊಂದಿಗೆ ಅದಕ್ಕೆ ಅನುಮತಿ ನೀಡಿದರು- ಅದರಲ್ಲಿ 
ಶಿರ್ಕ್‌ ಇರಬಾರದು. ಅಲ್ಲಾಹನ ನಾಮಗಳು ಅಥವಾ ಅವನ ವಾಣಿಯಿಂದ ಊದಬೇಕು. ಅರ್ಥವಾಗುವಂತಹದ್ದಾಗಿರಬೇಕು. 
ಅದರಲ್ಲಿ ಯಾವುದೇ ಪಾಪದ ಅಂಶವಿರಬಾರದು. ಮಾಟ ಮಂತ್ರದ ಮೇಲೆ, ಅದರಿಂದ ಗುಣಮುಖವಾಗುವುದೆಂಬ ನಂಬಿಕೆ 
ಇರಿಸಬಾರದು. ಅಲ್ಲಾಹನು ಬಯಸಿದರೆ ಅದನ್ನು ಪ್ರಯೋಜನಕಾರಿಯಾಗಿ ಮಾಡುವನೆಂದು ನಂಬಬೇಕು. ಈ ಶರಈ ಸಮಸ್ಯೆ 
ಸ್ಪಷ್ಟವಾದ ಬಳಿಕ ಈ ಕುರಿತು ಹದೀಸ್‌ಗಳು ಏನು ಹೇಳುತ್ತವೆಂದು ನೋಡೋಣ: 

ತಬ್ರಾನಿಯವರು ಸಗೀರ್‌ನಲ್ಲಿ ಅಲೀಯವರ ವರದಿಯನ್ನು ಹೀಗೆ ಉಲ್ಲೇಖಿಸುತ್ತಾರೆ. ಒಮ್ಮೆ ಪ್ರವಾದಿ(ಸ) ನಮಾರು್‌ 
ಮಾಡುತ್ತಿದ್ದಾಗ, ವಿಷ ಜಂತುವೊಂದು ಅವರನ್ನು ಕಚ್ಚಿ ಬಿಟ್ಟಿತು. ನಮಾರು್‌ನಿಂದ ವಿರಮಿಸಿದಾಗ, ವಿಷ ಜಂತುವಿನ ಮೇಲೆ 
ಅಲ್ಲಾಹನ ಶಾಪವಿರಲಿ. ಅದು ನಮಾಯಿಗಳನ್ನೂ ಬಿಡುವುದಿಲ್ಲ, ಇನ್ಯಾರನ್ನೂ ಬಿಡುವುದಿಲ್ಲ, ತರುವಾಯ ನೀರು ಮತ್ತು 
ಉಪ್ಪನ್ನು ತರಿಸಿ, ವಿಷ ಜಂತು ಕಡಿದ ಸ್ಥಳಕ್ಕೆ ಉಪ್ಪು ನೀರನ್ನು ಸವರುತ್ತಾ ಹೋಗುತ್ತಿದ್ದರು ಮತ್ತು ಅಲ್‌ ಕಾಫಿರೂನ್‌, ಅಲ್‌ 
ಇಖ್‌ಲಾಸ್‌, ಅಲ್‌ ಫಲಕ್‌, ಅನ್ನಾಸ್‌ ಪಠಿಸುತ್ತಾ ಹೋಗುತ್ತಿದ್ದರು. 


ಕಾಂಡ - 30 


396 ತಪ್ಪೀಮುಲ್‌ ಕುರ್‌ಆನ್‌ 


ಹದೀಸ್‌ಗಳಲ್ಲಿ ಇಬ್ನು ಅಬ್ದಾಸ್‌ರ ಈ ವರದಿಯೂ ಬಂದಿದೆ-ಪ್ರವಾದಿ(ಸ) ಹಸನ್‌ ಮತ್ತು ಹುಸೈನರ ಮೇಲೆ ಹೀಗೆ 
ಪ್ರಾರ್ಥಿಸುತ್ತಿದ್ದರು. ನ Yo I ಸೆ ಹಿಸಿಕಿ "ನಾನು ನಿಮ್ಮನ್ನು ಎಲ್ಲ ಶೈತಾನ 
ರಿಂದ, ವಿಷ ಜಂತುಗಳಿಂದ ಮತ್ತು ಎಲ್ಲ ಕೆಟ್ಟ ದೃಷ್ಟಿಗಳಿಂದ ಅಲ್ಲಾಹನ ಕಳಂಕರಹಿತ ಮಾತುಗಳ ಅಭಯಾಶ್ರಯಕ್ಕೆ ನೀಡುತ್ತೇನೆ" 
(ಬುಖಾರಿ, ಮುಸ್ನದ್‌ ಅಹ್ಮದ್‌, ತಿರ್ಮದಿ, ಇಬ್ಲು ಮಾಜ) 

ಮುಸ್ಲಿಮ್‌, ಮುವತ್ತಾ, ತಬ್ರಾನಿ ಮತ್ತು ಹಾಕಿಮ್‌ನಲ್ಲಿ ಅಲ್ಪ ಸ್ವಲ್ಪ ಪದ ವ್ಯತ್ಯಾಸಗಳೊಂದಿಗೆ ಉಸ್ಟಾನ್‌ ಬಿನ್‌ ಅಬುಲ್‌ 
ಆಸ್‌ ಸಖಫೀಯವರ ವರದಿ ಈ ರೀತಿ ಬಂದಿದೆ-ಅವರು ಪ್ರವಾದಿ(ಸ) ಅವರಲ್ಲಿ ನಾನು ಮುಸ್ಲಿಮ್‌ ಅದಂದಿನಿಂದ, ನನ್ನನ್ನು 
ಒಂದು ನೋವು ಕಾಡುತ್ತಿದೆ ಎಂದು ತೋಡಿಕೊಂಡರು, ಪ್ರವಾದಿ(ಸ) ಹೇಳಿದರು, ನಿಮ್ಮ ಬಲಗೈಯನ್ನು ನೋವಿರುವ ಸ್ಥಳದ 
ಮೇಲಿಟ್ಟು ಮೂರು ಬಾರಿ ಪಿಸಿ 'ಬಿಸ್ಟಿಲ್ಲಾ' ಎಂದು ಹೇಳಿ, ಏಳು ಬಾರಿ ಈ ರೀತಿ ಪ್ರಾರ್ಥಿಸುತ್ತಾ ಅದನ್ನು ಸವರಿರಿ. 
NL ಹತ LL "ನಾನು ಅನುಭವಿಸುತ್ತಿರುವ ಕೇಡಿನಿಂದ ಮತ್ತು ಅದು ಉಂಟಾಗುವ ಬಗ್ಗೆ ನನಗಿರುವ 
ಭಯದಿಂದ ನಾನು ಅಲ್ಲಾಹನ ಮತ್ತು ಅವನ ಶಕ್ತಿಯ ಅಭಯ ಯಾಚಿಸುತ್ತೇನೆ.' ಮುವತ್ತಾದಲ್ಲಿ ಹೆಚ್ಚುವರಿಯಾಗಿ ಹೀಗಿದೆ: 
ಉಸ್ಮಾನ್‌ ಹೇಳಿದರು- ಅದರ ನಂತರ ನನ್ನ ನೋವು ಅಳಿದು ಹೋಯಿತು. ನಾನು ನನ್ನ ಮನೆಮಂದಿಗೂ ಅದನ್ನೇ ಕಲಿಸುತ್ತೇನೆ. 

ಮುಸ್ನದ್‌ ಅಹ್ಮದ್‌ ಮತ್ತು ತಹಾವಿಯಲ್ಲಿ ತಲ್ಮ್‌ ಬಿನ್‌ ಅಲೀಯವರ ವರದಿ ಹೀಗಿದೆ: ಪ್ರವಾದಿಯವರ ಉಪಸ್ಥಿತಿಯಲ್ಲಿ 
ನನ್ನನ್ನು ವಿಷ ಜಂತು ಕಡಿಯಿತು. ಪ್ರವಾದಿಯವರು ನನ್ನ ಮೇಲೆ ಓದಿ ಊದಿದರು ಮತ್ತು ಆ ಸ್ಥಳದ ಮೇಲೆ ಕೈ ಸವರಿದರು. 

ಮುಸ್ಲಿಮ್‌ನಲ್ಲಿ ಅಬೂ ಸಈದ್‌ ಖುದ್ರಿಯವರ ವರದಿ ಹೀಗಿದೆ: ಒಮ್ಮೆ ಪ್ರವಾದಿ(ಸ)ರಿಗೆ ಕಾಯಿಲೆ ಬಿದ್ದಾಗ ಜಿಬ್ರೀಲ್‌(ಅ) 
ಬಂದು, ಮುಹಮ್ಮದ್‌! ನಿಮಗೆ ಅನಾರೋಗ್ಯವೇ ಎಂದು ಕೇಳಿದರು. ಪ್ರವಾದಿ(ಸ) ಹೌದೆಂದರು. ಆಗ ಜಿಬ್ರೀಲ್‌ ಹೇಳಿದರು: 
agi aii ie LY ಸಹಜ ಭೆ ತೂಗ "ಅಲ್ಲಾಹನ ನಾಮದಿಂದ 
ನಿಮ್ಮನ್ನು ಸಾರಿಸುತ್ತೇನೆ- ನಿಮ್ಮನ್ನು ಉಪದ್ರವಿಸುವ ಪ್ರತಿಯೊಂದು ವಸ್ತುವಿನಿಂದ ಮತ್ತು ಪ್ರತಿಯೊಂದು ಜೀವ ಹಾಗೂ 
ಮತ್ಸರಿಯ ದೃಷ್ಟಿಯ ಕೇಡಿನಿಂದ ಅಲ್ಲಾಹನು ನಿಮ್ಮನ್ನು ಗುಣಪಡಿಸಲಿ. ನಾನು ಆತನ ನಾಮದಿಂದ ನಿಮ್ಮನ್ನು ಸಾರಿಸುತ್ತೇನೆ.' 
ಇದನ್ನೇ ಹೋಲುವ ಒಂದು ವರದಿ ಮುಸ್ನದ್‌ ಅಹ್ನದ್‌ನಲ್ಲಿದೆ. ಉಬಾದಾ ಬಿನ್‌ ಸಾಮಿತ್‌ ಹೇಳುತ್ತಾರೆ: ಪ್ರವಾದಿ(ಸ) ಕಾಯಿಲೆ 
ಬಿದ್ದರು. ನಾನು ಸಂದರ್ಶನಕ್ಕೆ ಹೋದೆ. ಪ್ರವಾದಿ(ಸ) ಸಂಕಟ ಪಡುತ್ತಿದ್ದರು. ಸಂಜೆ ಪುನಃ ಸಂದರ್ಶನಕ್ಕೆ ಹೋದಾಗ ಅವರು 
ಸಂಪೂರ್ಣ ಸ್ಥಸ್ನರಾಗಿರುವುದನ್ನು ಕಂಡೆ. ಇಷ್ಟು ಬೇಗ ಗುಣ ಮುಖವಾಗಿರುವುದು ಹೇಗೆಂದು ಕೇಳಿದಾಗ ಪ್ರವಾದಿ(ಸ) 
ಹೇಳಿದರು- ಜಿಬ್ರೀಲ್‌(ಅ) ಬಂದು ಕೆಲವು ಪದಗಳಿಂದ ನನ್ನನ್ನು ಸಾರಿಸಿದರು, ಅನಂತರ ಮೇಲಿನ ಹದೀಸ್‌ನಲ್ಲಿದ್ದಂತಹದೇ 
ಪದಗಳನ್ನು ಕೇಳಿಸಿದರು. ಇದು ಆಯಿಶಾರಿಂದಲೂ ಮುಸ್ಲಿಮ್‌ ಮತ್ತು ಮುಸ್ನದ್‌ ಅಹ್ಮದ್‌ನಲ್ಲಿ ಉದ್ಧರಿಸಲ್ಪಟ್ಟಿದೆ. 

ಇಮಾಮ್‌ ಆಹ್ನೆದ್‌ರು ತನ್ನ ಮುಸ್ನದ್‌ದಲ್ಲಿ ಉಮ್ಮಲ್‌ ಮೂಮಿನೀನ್‌ ಹಫ್ಲಾರ ವರದಿಯನ್ನು ಹೀಗೆ ಉಲ್ಲೇಖಿಸಿದ್ದಾರೆ: 
ಒಂದು ದಿವಸ ಪ್ರವಾದಿ(ಸ) ನನ್ನ ಬಳಿಗೆ ಬಂದರು. ನನ್ನ ಬಳಿ ಶಿಫಾ' ಎಂಬ ಹೆಸರಿನ ಮಹಿಳೆ ಕುಳಿತಿದ್ದಳು. ಆಕೆ ಇರುವೆ ಕಚ್ಚಿದ್ದಕ್ಕೆ 
ಊದುತ್ತಿದ್ದಳು. ಪ್ರವಾದಿ(ಸ) ಹೇಳಿದರು, 'ಹಫಾಳಿಗೂ ಕಲಿಸು.' ಇಮಾಮ್‌ ಅಹ್ಮದ್‌, ಅಬೂ ದಾವೂದ್‌, ನಸಾಶಯವರ 
ಶಿಫಾ ಬಿಂತಿ ಅಬ್ದುಲ್ಲಾರದೇ ಒಂದು ವರದಿಯನ್ನು ಹೀಗೆ ಉಲ್ಲೇಖಿಸಿದ್ದಾರೆ: ಪ್ರವಾದಿಯವರು ನನ್ನೊಡನೆ, "ಹಫಾಳಿಗೆ ನೀನು 
ಓದು ಬರಹ ಕಲಿಸಿದ್ದಂತೆಯೇ ಇರುವೆ. ಕಚ್ಚಿರುವುದನ್ನು ಸಾರಿಸಲು ಕಲಿಸು' ಎಂದು ಹೇಳಿದರು. 

ಮುಸ್ಲಿಮ್‌ನಲ್ಲಿ ಔಫ್‌ ಬಿನ್‌ ಮಾಲಿಕ್‌ ಅಶ್‌ಜಈ ವರದಿ ಮಾಡುತ್ತಾರೆ-ಜಾಹಿಲಿಯ್ಯಾ (ಅಜ್ಞಾನ) ಕಾಲದಲ್ಲೂ ನಾವು 
ಮಾಟ ಮಂತ್ರ ಮಾಡುತ್ತಿದ್ದೆವು. ನಾವು ಪ್ರವಾದಿಯವರೊಡನೆ ಈ ವಿಷಯದಲ್ಲಿ ತಮ್ಮ ಅಭಿಪ್ರಾಯವೇನೆಂದು ಕೇಳಿದೆವು. 
ಪ್ರವಾದಿ(ಸ) ಹೇಳಿದರು: ನೀವೇನು ಊದುತ್ತಿದ್ದೀರಿ? ನನಗೆ ತೋರಿಸಿರಿ. ಅದರಲ್ಲಿ ಶಿರ್ಕ್‌ ಇಲ್ಲದಿದ್ದರೆ ಊದುವುದರಲ್ಲಿ 
ಅಡ್ಡಿಯಿಲ್ಲ. 


3. ಈ ಮಹಿಳೆಯ ನಿಜನಾಮ ಲೈಲಾ ಎಂದಾಗಿತ್ತು. ಆದರೆ ಆಕೆ ಶಿಫಾ ಬಿಂತಿ ಅಬ್ದುಲ್ಲಾ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗಿದ್ದಳು. ಹಿಜ್ರತ್‌ಗಿಂತ ಮುಂಚೆ 
ಸತ್ಯ ವಿಶ್ವಾಸ ಸ್ವೀಕರಿಸಿದಳು. ಕುರೈಶರ ಬನೀ ಅದಿಯ್ಯ ಕುಟುಂಬದೊಂದಿಗೆ ಆಕೆಯ ಸಂಬಂಧವಿತ್ತು. ಉಮರ್‌(ರ) ಅದೇ ಕುಟುಂಬದವರಾಗಿದ್ದರು. ಈ ರೀತಿ 
ಆ ಮಹಿಳೆ ಹಫಾರ ಸಂಬಂಧಿಕಳಾಗಿದ್ದಳು. 


ಬ 


ಕಾಂಡ - 30 


113-114 ಮುಅವ್ವಿದತೈನ್‌ 397 


ಮುಸ್ಲಿಮ್‌, ಮುಸ್ನದ್‌ ಅಹ್ಮದ್‌ ಮತ್ತು ಇಬ್ನು ಮಾಜದಲ್ಲಿ ಜಾಬಿರ್‌ ಬಿನ್‌ ಅಬ್ದುಲ್ಲಾರ ವರದಿಯಲ್ಲಿ ಹೀಗಿದೆ-ಪ್ರವಾದಿ(ಸ) 
ಮಂತ್ರಿಸಿ ಊದುವುದನ್ನು ತಡೆದಿದ್ದರು. ತರುವಾಯ ಅಮ್ರ್‌ ಬಿನ್‌ ಹರುಮ್‌ರ ಕುಟುಂಬದವರು ಬಂದು ಹೇಳಿದರು- ನಮ್ಮ 
ಬಳಿ ಒಂದು ಕಲೆಯಿದೆ. ಅದರಿಂದ ನಾವು ವಿಷ ಜಂತು (ಅಥವಾ ಹಾವು) ಕಡಿದಾಗ ಊದುತ್ತಿದ್ದೆವು. ಆದರೆ ಪ್ರವಾದಿಯವರು 
ಅದರಿಂದ ತಡೆದರು. ಅನಂತರ ಅವರು ಏನು ಊದುತ್ತಿದ್ದರೆಂದು ಓದಿ ಕೇಳಿಸಿದರು. ಪ್ರವಾದಿ(ಸ) ಹೇಳಿದರು-ಇದರಲ್ಲಿಏನೂ 
ಅಭ್ಯಂತರವಿಲ್ಲ ನಿಮ್ಮ ಪೈಕಿ ಯಾರಾದರೂ ತನ್ನ ಸಹೋದರನಿಗೆ ಪ್ರಯೋಜನ ನೀಡುವುದಾದರೆ ಖಂಡಿತ ನೀಡಬೇಕು. ಜಾಬಿರ್‌ 
ಬಿನ್‌ ಅಬ್ದುಲ್ಲಾರ ಇನ್ನೊಂದು ವರದಿ ಮುಸ್ಲಿಮ್‌ನಲ್ಲಿ ಹೀಗಿದೆ: ಹರುಮ್‌ರ ಕುಟುಂಬದವರಲ್ಲಿ ಹಾವು ಕಚ್ಚಿದ್ದಕ್ಕೆ ಚಿಕಿತ್ಸೆಯಿತ್ತು. 
ಪ್ರವಾದಿಯವರು ಅದಕ್ಕೆ ಅನುಮತಿ ನೀಡಿದರು. 

ಮುಸ್ಲಿಮ್‌, ಮುಸ್ತ! ದ್‌ ಅಹ್ಮದ್‌ ಮತ್ತು ಇಬ್ನು ಮಾಜದ ಆಯಿಶಾರ ವರದಿಯು ಇದನ್ನು ಸಮರ್ಥಿಸುತ್ತದೆ. ಅದು 
ಹೀಗಿದೆ: ಪ್ರವಾದಿ(ಸ) ಅನ್ಸಾರರ ಒಂದು ಕುಟುಂಬಕ್ಕೆ ಎಲ್ಲ ತರದ ವಿಷಜಂತು ಕಡಿದುದಕ್ಕೆ ಮಂತ್ರಿಸಿ ಊದಲು ಅನುಮತಿ 
ನೀಡಿದರು. ಅನಸ್‌ರಿಂದ ಇದನ್ನೇ ಹೋಲುವಂತಹ ವರದಿಗಳು ಮುಸ್ನದ್‌ ಅಷ್ನದ್‌, ತಿರ್ಮದಿ, ಮುಸ್ಲಿಮ್‌ ಮತ್ತು ಇಬ್ನು 
ಮಾಜದಲ್ಲಿ ಉದ್ದರಿಸಲ್ಪಟ್ಟಿವೆ. ಅದರಲ್ಲಿ ಪ್ರವಾದಿ(ಸ) ವಿಷಜಂತುಗಳು, ದುಬಾಬ್‌ನ ರೋಗ ಮತ್ತು ಕೆಟ್ಟ ದೃಷ್ಟಿಗೆ ಮಂತ್ರಿಸಿ 
ಊದಲು ಅನುಮತಿ ನೀಡಿದರು ಎಂದಿದೆ. 

ಉಮೈರ್‌ ಮೌಲಾ ಅಬುಲ್ಲಹಮ್‌ರಿಂದ ಮುಸ್ನದ್‌ ಅಹ್ಮದ್‌, ತಿರ್ಮದಿ, ಇಬ್ನು ಮಾಜ ಮತ್ತು ಹಾಕಿಮ್‌ ಹೀಗೆ 
ಉಲ್ಲೇಖಿಸಿದ್ದಾರೆ- ಜಾಹಿಲಿಯ್ಯ ಕಾಲದಲ್ಲಿ ನನ್ನ ಬಳಿ ಒಂದು ಚಿಕಿತ್ಸೆಯಿತ್ತು. ಅದರಿಂದ ನಾನು ಮಂತ್ರಿಸಿ ಊದುತ್ತಿದ್ದೆ ನಾನು 
ಪ್ರವಾದಿ(ಸ) ಅವರ ಮುಂದೆ ಅದನ್ನು ಪ್ರಸ್ತುತ ಪಡಿಸಿದೆ. ಪ್ರವಾದಿ(ಸ) ಹೇಳಿದರು-ಅದರಿಂದ ಇಂತಿಂತಹ ವಿಷಯವನ್ನು 
ತೆಗೆದು ಹಾಕಿರಿ. ಉಳಿದವುಗಳಿಂದ ನೀವು ಊದಬಹುದು. 

ಮುವತ್ತಾದಲ್ಲಿ ಹೀಗಿದೆ: ಅಬೂಬಕರ್‌(ರ) ತಮ್ಮ ಪುತ್ರಿ ಆಯಿಶಾರ ಮನೆಗೆ ಹೋದರು. ಅವರು ಅನಾರೋಗ್ಯದಿಂದಿದ್ದರು. 
ಓರ್ವ ಯಹೂದಿ ಮಹಿಳೆ ಅವರಿಗೆ ಓದಿ ಊದುತ್ತಿದ್ದರು. ಅದನ್ನು ಕಂಡು ಅಬೂಬಕರ್‌ ಹೇಳಿದರು, "ಅಲ್ಲಾಹನ ಗ್ರಂಥ ಓದಿ 
ಊದು.' ಗ್ರಂಥದವರು ತೌರಾತ್‌ ಅಥವಾ ಇಂಜೀಲ್‌ ಓದಿ ಊದಿದರೂ ಅದು ಅನುವದನೀಯವೆಂದು ಇದರಿಂದ ತಿಳಿಯುತ್ತದೆ. 
ಇನ್ನು, ಈ ಮಂತ್ರಿಸಿ ಊದುವುದು ಪ್ರಯೋಜನಕಾರಿಯಾಗುತ್ತದೋ ಇಲ್ಲವೋ ಎಂಬ ಪ್ರಶ್ನೆ. ಅದರ ಉತ್ತರ ಹೀಗಿದೆ: 
ಪ್ರವಾದಿ(ಸ) ಔಷಧಿ ಮತ್ತು ಚಿಕಿತ್ಸೆಯಿಂದ ಎಂದೂ ತಡೆಯಲಿಲ್ಲ. ಮಾತ್ರವಲ್ಲ "ಪ್ರತಿಯೊಂದು ರೋಗಕ್ಕೂ ಅಲ್ಲಾಹನು ಔಷಧಿ 
ಸೃಷ್ಟಿಸಿದ್ದಾನೆ. ಆದ್ದರಿಂದ ನೀವು ಔಷಧಿ ತೆಗೆದುಕೊಳ್ಳಿ? ಎಂದು ಹೇಳಿದ್ದಾರೆ. ಹದೀಸ್‌ಗಳಿಂದ ತಿಳಿದು ಬರುವಂತೆ ಕೆಲವು ರೋಗ 
ಗಳಿಗೆ ಪ್ರವಾದಿಯವರೇ ಚಿಕಿತ್ಸೆ ಸೂಚಿಸಿರುವುದು ಕಿತಾಬುತ್ತಿಬ್ಬ್‌ನಲ್ಲಿ ಕಾಣಬಹುದು. ಆದರೆ ಔಷಧಿಯೂ ಅಲ್ಲಾಹನ ಇಚ್ಛೆ 
ಮತ್ತು ಆಜ್ಞೆಯನ್ನು ಅವಲಂಬಿಸಿರುತ್ತದೆ. ಅನ್ಯಥಾ ಔಷಧಿ ಮತ್ತು ರೋಗಕ್ಕೆ ಚಿಕಿತ್ಸೆ ಯಾವಾಗಲೂ ಪ್ರಯೋಜನವನ್ನೇ ನೀಡುತ್ತಿ 
ದ್ದರೆ, ಆಸ್ಪತ್ರೆಗಳಲ್ಲಿ ಯಾರೂ ಸಾಯುತ್ತಿರಲಿಲ್ಲ ಇನ್ನು ಔಷಧಿ ಮತ್ತು ಚಿಕಿತ್ಸೆಯ ಜೊತೆ ಜೊತೆಗೇ ಅಲ್ಲಾಹನ ವಾಣಿ ಮತ್ತು 
ಅವನ ಗುಣನಾಮಗಳಿಂದಲೂ (ಅಸ್ಥಾವುಲ್‌ಹುಸ್ನಾ) ಪ್ರಯೋಜನ ಪಡೆದರೆ ಅಥವಾ ವೈದ್ಯಕೀಯ ಸಹಾಯ ಸಿಗದಂತಹ 
ಪ್ರದೇಶದಲ್ಲಿ ಅಲ್ಲಾಹನಕ್ತಲೇ ಮರಳಿ ಅವನ ವಾಣಿ ಮತ್ತು ಅವನ ನಾಮಗಳು ಮತ್ತು ಗುಣಗಳಿಂದ ಸಹಾಯ ಪಡೆದರೆ ಅದು 
ಭೌತಿಕ ವಾದಿಗಳ ಹೊರತು ಯಾರದೇ ಬುದ್ಧಿಗೆ ವಿರುದ್ಧವಲ್ಲ" ಆದರೆ ಔಷಧಿ ಮತ್ತು ಚಿಕಿತ್ಸೆ ಲಭ್ಯವಿರುವಾಗ ಉದ್ದೇಶಪೂರ್ವಕ 
ಅದನ್ನು ಬಿಟ್ಟು ಮಂತ್ರ-ತಂತ್ರಗಳಿಂದ ಕಾರ್ಯ ಸಾಧಿಸುವುದರಲ್ಲಿ ತೃಪ್ತರಾಗುವುದು ಸರಿಯಲ್ಲ ಅದಕ್ಕಾಗಿ ಕೆಲವರು ಮಂತ್ರಿಸಿ 


4. ಪ್ರಾರ್ಥನೆ ಮತ್ತು ಅಲ್ಲಾಹನತ್ತ ಮರಳುವುದರಿಂದ ರೋಗ ಶಮನವಾಗುವುದು ಎಂದು ಭೌತಿಕ ಲೋಕದ ಅನೇಕ ವೈದ್ಯರು ಅಭಿಪ್ರಾಯ ಪಟ್ಟಿದ್ದಾರೆ. 
ಇದರ ಅನುಭವ ನನಗೇ ಎರಡು ಬಾರಿ ಆಗಿದೆ. 1948ರಲ್ಲಿ ನನ್ನನ್ನು ಗೃಹಬಂಧನದಲ್ಲಿರಿಸಲಾದಾಗ ಕೆಲವು ದಿನಗಳ ಬಳಿಕ ನನ್ನ ಮೂತ್ರಕೋಶದಲ್ಲೊಂದು 
ಕಲ್ಲು ಬಂದು ಸಿಕ್ಕಿ ಹಾಕಿಕೊಂಡಿತು. ಅದರಿಂದ 16 ಗಂಟೆಗಳ ಕಾಲ ಮೂತ್ರ ನಿಂತು ಹೋಯಿತು. ನಾನು ಅಲ್ಲಾಹನೊಡನೆ, ದೇವಾ! ನಾನು ಅಕ್ರಮಿಗಳೊಂದಿಗೆ 
ಚಿಕಿತ್ಸೆಗೆ ವಿನಂತಿಸಲಾರೆ, ನೀನೇ ನನ್ನನ್ನು ಗುಣಪಡಿಸು ಎಂದು ಪ್ರಾರ್ಥಿಸಿದೆ. ಹಾಗೆ ಅದು ಮೂತ್ರನಾಳದ ಮೂಲಕ ಹೊರಬಂತು. 20 ವರ್ಷಗಳ ಕಾಲ ನಾನು 
ಸ್ವಷ್ಟನಾಗಿದ್ದೆ. ಅನಂತರ 1968ರಲ್ಲಿ ಅದು ಪುನಃ ಕಾಣಿಸಿ ಕೊಂಡು ತೊಂದರೆ ಪಡಿಸತೊಡಗಿತು. ಕೊನೆಗೆ ಶಸ್ತ್ರಕ್ರಿಯೆಯ ಮೂಲಕ ಆದನ್ನು ತೆಗೆಯಲಾಯಿತು. 
ಅನಂತರ 1953ರಲ್ಲಿ ಮತ್ತೊಮ್ಮೆ ನನ್ನನ್ನು ಬಂಧಿಸಲಾದಾಗ ನನ್ನೆರಡೂ ಹಿಮ್ಮಡಿಗಳಲ್ಲಿ ಎಕ್ಸಿಮಾ ಇದ್ದು ಯಾವುದೇ ಚಿಕಿತ್ಸೆ ಫಲಕಾರಿಯಾಗಿರಲಿಲ್ಲ. ಬಂಧನವಾದ 
ನಂತರ ನಾನು 1948ರಲ್ಲಿ ಪ್ರಾರ್ಥಿಸಿದಂತೆಯೇ ಅಲ್ಲಾಹನ ಮೊರೆ ಹೊಕ್ಕೆ. ಯಾವುದೇ ಚಿಕಿತ್ಸೆ ಮತ್ತು ಔಷಧಿ ಇಲ್ಲದೆ ಅದು ವಾಸಿಯಾಯಿತು. ಅನಂತರ ಅದು 
ನನ್ನನ್ನು ಕಾಡಲಿಲ್ಲ 


ಕಾಂಡ - 39 


398 ತಪ್ಪೀಮುಲ್‌ ಕುರ್‌ಆನ್‌ 


ಊದುವ ಮತ್ತು ತಾಯಿತದ ಮಳಿಗೆ ತೆಗೆದು ಸಂಪಾದನಾ ಮಾರ್ಗವಾಗಿ ಮಾಡುತ್ತಿರುವುದೂ ಸರಿಯಲ್ಲ. 

ಈ ವಿಷಯದಲ್ಲಿ ಬುಖಾರಿ, ಮುಸ್ಲಿಮ್‌, ತಿರ್ಮದಿ, ಮುಸ್ನದ್‌ ಅಷ್ನದ್‌, ಅಬೂದಾವೂದ್‌ ಮತ್ತು ಇಬ್ನು ಮಾಜದಲ್ಲಿ 
ಬಂದಿರುವ ಅಬೂ ಸಠಈದ್‌ ಖುದ್ರೀಯವರ ವರದಿಯಿಂದ ಅನೇಕ ಮಂದಿ ಆಧಾರ ಪಡೆಯುತ್ತಾರೆ. ಬುಖಾರಿಯಲ್ಲಿರುವ 
ಇಬ್ನು ಅಬ್ಬಾಸ್‌ರ ಒಂದು ವರದಿಯೂ ಇದನ್ನು ಸಮರ್ಥಿಸುತ್ತದೆ. ಅದರಲ್ಲಿಹೀಗಿದೆ: ಪ್ರವಾದಿ(ಸ) ಒಂದು ಕಾರ್ಯಾಚರಣೆಯಲ್ಲಿ 
ಕೆಲವು ಸಹಾಬಿಗಳನ್ನು ರವಾನಿಸಿದರು. ಅವರಲ್ಲಿ ಅಬೂ ಸಈದ್‌ ಖುದ್ರೀಯವರೂ ಇದ್ದರು. ಈ ಮಂದಿ ದಾರಿ ಮಧ್ಯೆ ಒಂದು 
ಅರಬ್‌ ಗೋತ್ರದವರ ಗ್ರಾಮದಲ್ಲಿತಂಗಿದರು. ತಮ್ಮನ್ನು ಅತಿಥಿಗಳಾಗಿ ಮಾಡುವಂತೆ ಅವರು ಗೋತ್ರದವರನ್ನು ವಿನಂತಿಸಿದರು. 
ಅವರು ಆತಿಥ್ಯ ನೀಡಲು ನಿರಾಕರಿಸಿದರು. ಅಷ್ಟರಲ್ಲಿ ಗೋತ್ರದ ಸರದಾರನನ್ನು ವಿಷಜಂತುವೊಂದು ಕಡಿಯಿತು. ಅವರು 
ಯಾತ್ರಿಕರ ಬಳಿ ಬಂದು ನಮ್ಮ ಸರದಾರನಿಗೆ ಚಿಕಿತ್ಸೆ ನೀಡಬಲ್ಲ ಯಾವುದಾದರೂ ಔಷಧಿ ಅಥವಾ ಕೃತ್ಯ ನಿಮ್ಮಲ್ಲಿದೆಯೇ ಎಂದು 
ಕೇಳಿದರು. ಆಗ ಅಬೂ ಸಈದ್‌ ಹೇಳಿದರು- ಹೌದು ಇದೆ. ಆದರೆ ನೀವು ನಮಗೆ ಆತಿಥ್ಯ ನೀಡಲು ನಿರಾಕರಿಸಿದಿರಲ್ಲ, ಆದ್ದರಿಂದ 
ನೀವು ನಮಗೇನಾದರೂ ನೀಡದೆ ಚಿಕಿತ್ಸೆ ಮಾಡಲಾರೆವು ಎಂದು ಹೇಳಿದರು. ಅವರು ಕುರಿಮಂದೆಯೊಂದನ್ನು ನೀಡುವ ವಾಗ್ದಾನ 
ಮಾಡಿದರು. (ಕೆಲವು ವರದಿಗಳಲ್ಲಿ30 ಆಡುಗಳು ಎಂದಿದೆ) ಅಬೂ ಸಠಃದ್‌ರು ಅಲ್ಲಿಗೆ ಹೋಗಿ ಅಲ್‌ ಫಾತಿಹಾ ಅಧ್ಯಾಯವನ್ನು 
ಪಠಿಸುತ್ತಾ ತನ್ನ ಎಂಜಲಿನಿಂದ ಆ ಸ್ಥಳವನ್ನು ಸವರುತ್ತಾ ಹೋದರು. ಅದರಿಂದ ವಿಷಜಂತುವಿನ ಬಾಧೆ ನೀಗಿತು. ಗೋತ್ರದವರು 
ವಾಗ್ದಾನದಂತೆ ಕುರಿಗಳನ್ನು ತಂದೊಪ್ಪಿಸಿದರು. ಆದರೆ ಆ ಯಾತ್ರಿಕರು ಪ್ರವಾದಿಯವರೊಂದಿಗೆ ಕೇಳದೆ ನಾವು ಇವುಗಳನ್ನು 
ಉಪಯೋಗಿಸಬಾರದು. ಅದರ ಪ್ರತಿಫಲ ಪಡೆಯುವುದು ಸಮ್ಮತವೋ ಅಲ್ಲವೋ ಎಂದು ತಿಳಿದಿಲ್ಲವಷ್ಟೆ ಎಂದು ಪರಸ್ಪರ 
ಮಾತಾಡಿಕೊಂಡರು. ಪ್ರವಾದಿಯವರ ಬಳಿಗೆ ಬಂದಾಗ ಅವರು ವಿಷಯ ತಿಳಿಸಿದರು. ಪ್ರವಾದಿ(ಸ) ನಗುತ್ತಾ ಹೇಳಿದರು, ""ಈ 
ಅಧ್ಯಾಯ ಮಂತ್ರಿಸಿ ಊದಲೂ ಆಗುತ್ತದೆಯೆಂದು ನಿಮಗೆ ಹೇಗೆ ತಿಳಿಯಿತು? ಕುರಿಗಳನ್ನು ತೆಗೆದುಕೊಳ್ಳಿ. ಅದರಲ್ಲಿ ನನ್ನ 
ಪಾಲನ್ನೂ ನಿರ್ಣಯಿಸಿರಿ.'' 

ಆದರೆ ಈ ಹದೀಸ್‌ನಿಂದ ತಾಯಿತ, ನೂಲು, ಮಂತ್ರಿಸಿ ಊದುವುದರ ಮಳಿಗೆ ತೆರೆಯುವುದಕ್ಕೆ ಸಮರ್ಥನೆ ಹುಡುಕು 
ವುದಕ್ಕಿಂತ ಮೊದಲು ಅಬೂಸಠದ್‌ ಖುದ್ರೀಯವರು ಮಾಡಿದ್ದ ಹಾಗೂ ಪ್ರವಾದಿಯವರು ಅನುಮತಿ ನೀಡಿದ್ದು ಮಾತ್ರವಲ್ಲ 
ತನ್ನ ಪಾಲನ್ನೂ ನಿರ್ಣಯಿಸಿರಿ ಎಂದು ಹೇಳಿದ್ದ ಈ ಕಾರ್ಯ ಯಾವುದು ಎಂಬುದಕ್ಕೆ ಅಂದಿನ ಪರಿಸ್ಥಿತಿಯನ್ನು ದೃಷ್ಟಿಯಲ್ಲಿರಿಸುವುದು 
ಒಳ್ಳೆಯದು. ಇದು ಆಕಾರ್ಯ ಸಮೃತವೋ ನಿಷಿದ್ದವೋ ಎಂಬ ಬಗೆಗೆ ಅಂತಹ ಜನರ ಮನಸಿನ ಸಂದೇಹವನ್ನು ನಿವಾರಿಸಲು 
ಅಗತ್ಯವಾಗಿದೆ. ಅರೇಬಿಯಾದಲ್ಲಿ ಅಂದೂ, ಇಂದೂ ಒಬ್ಬವ್ಯಕ್ತಿ 50, 100, 150 ಮೈಲುಗಳು ನಡೆದರೂ ಒಂದು ಗ್ರಾಮದಿಂದ 
ಹೊರಟರೆ ಇನ್ನೊಂದು ಗ್ರಾಮ ಸಿಗುತ್ತಿರಲಿಲ್ಲ. ಆಗ ಪ್ರಯಾಣಿಕರು ಅನೇಕ ದಿನಗಳಷ್ಟು ದೂರ ಸಾಗಿ ಅಲ್ಲಿಗೆ ತಲುಪಿದಾಗಲೇ 
ಏನಾದರೂ ಆಹಾರ ಪದಾರ್ಥಗಳನ್ನು ಖರೀದಿಸಬಹುದಾದಂತಹ ಹೋಟೆಲುಗಳೋ, ಛತ್ರಗಳೋ, ಊಟದಂಗಡಿಗಳೋ 
ಇರುವಂತಹ ಗ್ರಾಮಗಳಿರಲಿಲ್ಲ. ಈ ಪರಿಸ್ಥಿತಿಯಲ್ಲಿ ಯಾರಾದರೂ ಪ್ರಯಾಣಿಕರು ಒಂದು ಊರಿಗೆ ತಲುಪಿದರೆ ಊರಿನವರು 
ಅವರನ್ನು ಸತ್ನರಿಸುವುದು ಅರಬರ ನೈತಿಕ ಶಿಷ್ಟಾಚಾರದಲ್ಲಿ ಸೇರಿತ್ತು. ಆತಿಥ್ಯವನ್ನು ನಿರಾಕರಿಸುವುದು ಅವರಿಗೆ ಮರಣವಾಗಿತ್ತು. 
ಅರಬರು ಈ ನೀತಿಯನ್ನು ಅತಿ ದೊಡ್ಡ ದೋಷವಾಗಿ ಪರಿಗಣಿಸುತ್ತಿದ್ದರು. ಆದ್ದರಿಂದಲೇ ಗೋತ್ರದವರು ಆತಿಥ್ಯ ನೀಡಲು 
ನಿರಾಕರಿಸಿದಾಗ, ಅವರ ನಾಯಕನಿಗೆ ಚಿಕಿತ್ಸೆ ನೀಡಲು ಸಹಾಬಿಗಳು ತಮಗೇನಾದರೂ ಕೊಟ್ಟರೆ ಚಿಕಿತ್ಸೆ ನೀಡುವುದಾಗಿ ಒಪ್ಪಿದ್ದಕ್ಕೆ 
ಪ್ರವಾದಿ(ಸ) ಸಮ್ಮತವೆಂದು ಹೇಳಿದ್ದು. ಅವರ ಪೈಕಿ ಒಬ್ಬನು ಅಲ್ಲಾಹನ ಮೇಲೆ ಭರವಸೆಯಿಟ್ಟು ಸೂರಃ ಫಾತಿಹಾವನ್ನು ಆ 
ನಾಯಕನ ಮೇಲೆ ಊದಿದಾಗ ಅವನು ಗುಣಮುಖವಾಗಿ ನಿರ್ಧರಿತ ಪ್ರತಿಫಲವನ್ನು ತಂದೊಪ್ಪಿಸಿದಾಗ ಪ್ರವಾದಿ(ಸ) ಅದನ್ನು 
ಪಡೆದುಕೊಳ್ಳುವುದನ್ನು ಪರಿಶುದ್ಧ ಮತ್ತು ಸಮೃತಾರ್ಹವೆಂದು ಹೇಳಿರುವುದು. ಬುಖಾರಿಯಲ್ಲಿ ಈ ಘಟನೆಯ ಕುರಿತು ಬಂದ 
ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ರ ವರದಿಯಲ್ಲಿ ಪ್ರವಾದಿಯವರ ಮಾತು ಹೀಗಿದೆ: '"ನೀವು ಬೇರಾವುದೇ ಕಾರ್ಯ ಮಾಡುವುದಕ್ಕಿಂತ 
ಅಲ್ಲಾಹನ ಗ್ರಂಥವನ್ನು ಓದಿ ಅದರ ಪ್ರತಿಫಲ ಪಡೆದಿರುವುದು ನಿಮ್ಮ ಪಾಲಿಗೆ ಉತ್ತಮವೇ ಆಗಿತ್ತು.'' 


5. ಹೆಚ್ಚಿನ ವರದಿಗಳಲ್ಲಿ ಅದನ್ನು ಮಾಡಿದವರು ಅಬೂ ಸಠಃದ್‌ ಆಗಿದ್ದರೆಂದು ಸ್ಪಷ್ಟವಿಲ್ಲ. ಅಬೂ ಸತಃದ್‌ರೂ ಈ ಕಾರ್ಯಾಚರಣೆ ಯಲ್ಲಿದ್ದರೆಂದು 
ಅವುಗಳಲ್ಲಿ ಸ್ಪಷ್ಟವಿಲ್ಲ. ಆದರೆ ತಿರ್ಮದಿಯ ವರದಿಯಲ್ಲಿ ಈ ಎರಡೂ ವಿಷಯಗಳಿವೆ. 


ಕಾಂಡ - 30 


113-114 ಮುಅವ್ಪಿದತೈನ್‌ 399 


ಪ್ರವಾದಿಯವರು ಈ ಮಾತನ್ನು ಹೇಳಲು ಕಾರಣ ಇತರೆಲ್ಲ ಕಾರ್ಯಗಳಿಗಿಂತ ಅಲ್ಲಾಹನ ವಾಣಿಯೇ ಉನ್ನತವೆಂದು 
ತೋರಿಸಿಕೊಡುವುದಾಗಿತ್ತು. ಅಲ್ಲದೆ ಪ್ರವಾದಿಯವರು ಅಲ್ಲಾಹನ ವತಿಯಿಂದ ತಂದಿರುವ ವಾಣಿಯ ಮಹಿಮೆಯು ಆ 
ಗೋತ್ರದವರಿಗೆ ತಿಳಿದುಕೊಳ್ಳುವ ಮೂಲಕ ಸಂದೇಶ ಮುಟ್ಟಿಸುವ ಹೊಣೆಗಾರಿಕೆಯೂ ಈಡೇರುವಂತಾಯಿತು. ಈ ಘಟನೆಯನ್ನು 
ನಗರಗಳಲ್ಲಿಮತ್ತು ಗ್ರಾಮಗಳಲ್ಲಿಕುಳಿತು ಮಂತ್ರಿಸಿ ಊದುವ ಮಳಿಗೆಗಳನ್ನು ತೆರೆದು ಸಂಪಾದನೆ ಮಾಡುವವರಿಗೆ ಮಾದರಿಯಾಗಿ 
ಮಾಡುವಂತಿಲ್ಲ, ಅದರ ಯಾವುದೇ ಮಾದರಿ ಪ್ರವಾದಿ(ಸ) ಅವರಲ್ಲೋ, ಸಹಾಬಿಗಳು, ತಾಬಿಈಗಳು ಹಾಗೂ ಹಿಂದಿನ 
ಇಮಾಮರುಗಳಲ್ಲೋ ಕಾಣಸಿಗುವುದಿಲ್ಲ. 
ಫಾತಿಹಾ ಮತ್ತು ಈ ಅಧ್ಯಾಯಗಳ ಸಂಬಂಧ 

ಲಮ 'ಮುಅವ್ಪಿದತ್ಯೆನ್‌'ನ ಕುರಿತು ಗಮನಾರ್ಹವಾದ ವಿಷಯ ಕುರ್‌ಆನಿನ ಆರಂಭ ಮತ್ತು ಅಂತ್ಯದ ಹೊಂದಾಣಿಕೆ 
ಯಾಗಿದೆ. ಕುರ್‌ಆನ್‌ ಅವತೀರ್ಣಗೊಂಡ ಕ್ರಮದಲ್ಲಿ ಕ್ರೋಡೀಕೃತವಾಗಿಲ್ಲವಾದರೂ ಇಂದು ನಾವು ಕಾಣುತ್ತಿರುವ ಕುರ್‌ಆನ್‌ 
23 ವರ್ಷಗಳಲ್ಲಿವಿವಿಧ ಪರಿಸ್ಥಿತಿ ಸನ್ನಿವೇಶ ಮತ್ತು ಅಗತ್ಯಗಳಿಗನುಸಾರ ಅವತೀರ್ಣಗೊಳ್ಳುತ್ತಿದ್ದ ಸೂಕ್ತಗಳನ್ನು, ಅಧ್ಯಾಯಗಳನ್ನು 
ಪ್ರವಾದಿ(ಸ) ಅಲ್ಲಾಹನ ಆದೇಶದ ಪ್ರಕಾರ ಕ್ರೋಢೀಕರಿಸಿದ್ದಾರೆ. ಈ ಕ್ರಮದ ಪ್ರಕಾರ ಕುರ್‌ಆನಿನ ಆರಂಭವು ಸೂರಃ 
ಫಾತಿಹಾದಿಂದಲೂ ಅಂತ್ಯವು ಅಯಿ "ಮುಅವ್ದಿದತೈನ್‌'ನಿಂದಲೂ ಆಗುತ್ತದೆ. ಈಗ ಈ ಎರಡರ ಮೇಲೂ ಒಂದು ದೃಷ್ಟಿ 
ಹಾಯಿಸಿ ನೋಡಿರಿ. ಆರಂಭದಲ್ಲಿ ಅಲ್ಲಾಹನು ರಬ್ಬುಲ್‌ ಆಲಮೀನ್‌ ರಹ್ಮಾನ್‌ ಮತ್ತು ರಹೀಮ್‌ ಹಾಗೂ ಮಾಲಿಕಿ ಯೌಮಿದ್ದೀನ್‌ 
ಎಂಬ ಸ್ತುತಿ ಸ್ತೋತ್ರಗಳನ್ನು ಮಾಡಿ ದಾಸನು ತನ್ನ ಪ್ರಭುವಿನೊಡನೆ ನಿನ್ನನ್ನು ಮಾತ್ರ ಆರಾಧಿಸುತ್ತೇನೆ, ನಿನ್ನಿಂದ ಮಾತ್ರ ಸಹಾಯ 
ಯಾಚಿಸುತ್ತೇನೆ ನನಗೆ ಬೇಕಾಗಿರುವ ಅತಿ ದೊಡ್ಡ ಸಹಾಯ ನನಗೆ ಸನ್ಸಾರ್ಗವನ್ನು ತೋರಿಸು ಎಂದು ಬಿನ್ನವಿಸುತ್ತಾನೆ. ಇದಕ್ಕೆ 
ಉತ್ತರವಾಗಿ ಅಲ್ಲಾಹನ ವತಿಯಿಂದ ನೇರ ಮಾರ್ಗ ತೋರಿಸಲು ಇಡೀ ಕುರ್‌ಆನನ್ನು ನೀಡಲಾಗುತ್ತದೆ. ಇದನ್ನು ದಾಸನು 
ಈ! $5 "ರಬ್ಬುಲ್‌ ಫಲಕ್‌', "ರಬ್ಬುನ್ನಾಸ್‌', "ಮಲಿಕುನ್ನಾಸ್‌' ಮತ್ತು 'ಇಲಾಹುನ್ನಾಸ್‌' (ಮುಂಜಾವಿನ ಪ್ರಭು, 
ಮಾನವರ ಪ್ರಭು, ಮಾನವರ ಸಾಮ್ರಾಟ ಮತ್ತು ಮಾನವರ ನೈಜ ಆರಾಧ್ಯ) ಆಗಿರುವ ಅಲ್ಲಾಹನೊಂದಿಗೆ ನಾನು ಎಲ್ಲಸೃಷ್ಟಿಗಳ 
ಸಕಲ ಕೇಡಿನಿಂದ ನಿನ್ನ ಅಭಯ ಯಾಚಿಸುತ್ತೇನೆ. ವಿಶೇಷವಾಗಿ ಮನಸ್ಸಿನೊಳಗೆ ದುಷ್ಟೇರಣೆಯುಂಟು ಮಾಡುವ ಜಿನ್ನ್‌ ಮತ್ತು 
ಮನುಷ್ಯ ಶೈತಾನರ ಕೇಡಿನಿಂದ ನಿನ್ನ ಅಭಯ ಯಾಚಿಸುತ್ತೇನೆ. ಏಕೆಂದರೆ ಸನ್ಮಾರ್ಗವನ್ನು ಅನುಸರಿಸುವಲ್ಲಿ ಅತಿ ದೊಡ್ಡ 
ತೊಡಕಾಗಿರುವವರು ಅವರೇ ಆಗಿದ್ದಾರೆಂದು ಹೇಳುತ್ತಾನೆ. ಇದರೊಂದಿಗೆ ಈ ಗ್ರಂಥವನ್ನು ಕೊನೆಗೊಳಿಸಲಾಗುತ್ತದೆ. ಈ 
ಆರಂಭದೊಂದಿಗೆ ಈ ಅಂತ್ಯಕ್ಕೆ ಎಷ್ಟೊಂದು ಹೊಂದಾಣಿಕೆಯಿದೆಯೆಂಬುದು ಯಾರಿಂದಲೂ ಅಜ್ಞಾತವಲ್ಲ. 


ಕಾಂಡ - 30 


113. ಅಲ್‌ ಫಲಕ್‌ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು: 5 ರುಕೂಚ್‌: 1 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


” PATI 5 ಆ CXL aA 
303319 HESS bs SO SELLY bs OGM | 0 
ಶೆ EE ue 2 
ಕ ELLE bss Od Be 5 ಈ 
(1-5) ಹೇಳಿರಿ" ನಾನು ಮುಂಜಾವಿನ ಪ್ರಭುವಿನ ಅಭಯ ಯಾಚಿಸುತ್ತೇನೆ.* ಅವನು (ಅಲ್ಲಾಹನು) ಸೃಷ್ಟಿಸಿದ 
ಸಕಲ ವಸ್ತುಗಳ ಕೇಡಿನಿಂದ," ಇರುಳಿನ ಅಂಧಕಾರವು ಕವಿದಾಗ ಉಂಟಾಗುವ ಕೇಡಿನಿಂದ' ಗಂಟುಗಳ ಮೇಲೆ 


ಊದುವವರ (ಅಥವಾ ಹಾಗೆ ಊದುವ ಸ್ತ್ರೀಯರ) ಕೇಡಿನಿಂದ" ಮತ್ತು ಮತ್ತರಿಯು ಮತ್ತರ ಪಡುವಾಗ ಅವನ 
ಕೇಡಿನಿಂದ' (ಅಭಯ ಯಾಚಿಸುತ್ತೇನೆ). 


A 


1. ಚೆ (ಹೇಳಿರಿ) ಎಂಬುದು ಸಂದೇಶ ಪ್ರಚಾರಾರ್ಥ ಪ್ರವಾದಿಯವರ(ಸ) ಮೇಲೆ ಅವತೀರ್ಣಗೊಂಡ ದಿವ್ಯ ಸಂದೇಶದ ಒಂದು 
ಭಾಗವಾಗಿದೆ. ಪ್ರವಾದಿಯವರೇ ಈ ಸಂದೇಶದ ಪ್ರಥಮ ಅಭಿಸಂಭೋಧಿತರಾಗಿದ್ದರೂ ಅವರ ನಂತರ ಪ್ರತಿಯೊಬ್ಬ ವಿಶ್ವಾಸಿಯೂ ಇದರ 
ಅಭಿಸಂಬೋಧಿತನಾಗಿದ್ದಾನೆ. 

2. ಅಭಯಯಾಚಿಸುವುದರಲ್ಲಿಮೂರು ಅಂಶಗಳು ಸೇರಿವೆ. (1) ಸ್ವತಃ ಅಭಯ ಯಾಚಿಸುವುದು. (2) ಅಭಯ ಯಾಚಿಸುವವನು. 
(3) ಯಾವುದರಿಂದ ಅಭಯ ಯಾಚಿಸಲಾಗುತ್ತದೋ ಅದು. ಅಭಯ ಯಾಚಿಸುವುದೆಂದರೆ ಒಂದು ವಸ್ತುವಿಗೆ ಭಯಪಟ್ಟು ಅದರಿಂದ 
ರಕ್ಷಣೆ ಪಡೆಯಲಿಕ್ಕಾಗಿ ಇನ್ನೊಂದರ ಆಶ್ರಯ ಪಡೆಯುವುದು, ಅದರ ಮರೆಯಲ್ಲಿರುವುದು ಅಥವಾ ಅದಕ್ಕೆ ಅಂಟಿಕೊಳ್ಳುವುದು ಅಥವಾ 
ಅದರ ನೆರಳಿಗೆ ಹೋಗುವುದಾಗಿದೆ. ಅಭಯ ಯಾಚಿಸುವವನು ತಾನು ಯಾವುದಕ್ಕೆ ಹೆದರುತ್ತಾನೋ ಅದನ್ನು ಎದುರಿಸಲು ತನ್ನಿಂದಾಗದು, 
ಅದರಿಂದ ರಕ್ಷ! ಣೆಗೆ ಇನ್ನೊಂದರ ಅಭಯ ಯಾಚಿಸೆಬೇಕಾಗಿದೆಯೆಂದು ಭಾವಿಸುವವನಾಗಿರುತ್ತಾನೆ. ಯಾವುದರ ಅಭಯ 
ಯಾಚಿಸಲಾಗುತ್ತದೋ ಅವನು ಅಥವಾ ಅದು ಮಾತ್ರ ತನ್ನನ್ನು ಭಯಾನಕ ವಸ್ತುವಿನಿಂದ ರಕ್ಷಿಸಬಲ್ಲುದು ಎಂದು ಯಾಚಿಸುವವನು 
ಬಲವಾಗಿ ನಂಬಿರಬೇಕು. ಅಭಯ ಯಾಚಿಸುವುದು ಒಂದು ರೀತಿಯು ಭೌತಿಕ ನಿಯಮಗಳ ಪ್ರಕಾರ ಕಾರ್ಯಕಾರಣ ಜಗತ್ತಿನಲ್ಲಿ ಅರಿವಿಗೆ 
ಬರುವಂತಹ ಯಾವುದೇ ವಸ್ತು, ವ್ಯಕ್ತಿ ಅಥವಾ ಶಕ್ತಿಯಿಂದ ಪಡೆಯುವಂತಹದ್ದಾಗಿದೆ. ಉದಾ: ವೈರಿಯ ಆಕ್ರಮಣದಿಂದ ಪಾರಾಗಲು 
ಕೋಟೆಯೊಳಗೆ ಆಶ್ರಯ ಪಡೆಯುವುದು, ಗುಂಡಿನ ದಾಳಿಯಿಂದ ಪಾರಾಗಲು ಯಾವುದೇ ಕಂದಕ ಅಥವಾ ಗೋಡೆಯ ಹಿಂದೆ ಹೋಗು 
ವುದು, ಅಥವಾ ಶಕ್ತಿಶಾಲಿ ಮತ್ತು ಅಕ್ರಮಿಯಾದ ಮನುಷ್ಯ ಜನಾಂಗ ಅಥವಾ ಸರಕಾರದ ಬಳಿ ಆಶ್ರಯ ಪಡೆಯುವುದು ಅಥವಾ ಬಿಸಿಲಿ 
ನಿಂದ ಪಾರಾಗಲು ಮರ ಅಥವಾ ಕಟ್ಟಡದ ನೆರಳಿನ ಆಶ್ರಯ ಪಡೆಯುವುದಾಗಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ಇದರ ಇನ್ನೊಂದು ರೂಪವೂ 
ಇದೆ. ಅದರಲ್ಲಿ ಎಲ್ಲ ರೀತಿಯ ಅಪಾಯಗಳು ಮತ್ತು ಬೌದ್ಧಿಕ, ನೈತಿಕ ಅಥವಾ ಆಧ್ಯಾತ್ಮಿಕವಾದ ನಷ್ಟದಾಯಕ ಮತ್ತು ಹಾನಿಕಾರಕ ವಸ್ತು 
ಗಳಿಂದ ಅಭೌತಿಕವಾದ ವಸ್ತುವಿನಿಂದ, ಅದು ಕಾರ್ಯಕಾರಣ ಜಗತ್ತಿನ ಮೇಲೆ ಪ್ರಭುತ್ವ ಹೊಂದಿದ್ದು ಅಗೋಚರ ವಿಧಾನದಿಂದ ಅದರ 
ಆಶ್ರಯ ಬಯಸುವ ವ್ಯಕ್ತಿಗೆ ಸಹಾಯ ಮಾಡಬಲ್ಲುದು ಎಂಬ ನಂಬಿಕೆಯಿಂದ ಅಭಯ ಯಾಚಿಸುವುದಾಗಿದೆ. ಅಭಯ ಯಾಚಿಸುವ 


ಕಾಂಡ - 30 


113. ಅಲ್‌ ಫಲಕ್‌ 401 


ಈ ಎರಡನೇ ವಿಧಾನವೇ "ಅಲ್‌ಫಲಕ್‌' ಮತ್ತು "ಅನ್ನಾಸ್‌' ಅಧ್ಯಾಯಗಳ ಉದ್ದೇಶವಾಗಿದೆ. ಅಷ್ಟೇ ಅಲ್ಲ ಕುರ್‌ಆನ್‌ ಮತ್ತು ಹದೀಸ್‌ನಲ್ಲಿ 
ಎಲ್ಲೆಲ್ಲ ಅಲ್ಲಾಹನ ಅಭಯ ಯಾಚಿಸುವ ಪ್ರಸ್ತಾಪವಿದೆಯೋ ಅಲ್ಲೆಲ್ಲ ಇದೇ ವಿಶಿಷ್ಟ ರೀತಿಯ ಅಭಯವೇ ಉದ್ದೇಶವಾಗಿದೆ. ಈ ರೀತಿಯ 
ಆಶ್ರಯ ಅಥವಾ ಅಭಯ ಯಾಚನೆಯು ಅಲ್ಲಾಹನ ಹೊರತು ಯಾರೂ ಸಲ್ಲದು ಎಂಬುದು ತೌಹೀದ್‌ನ ಬೇಡಿಕೆಯಾಗಿದೆ. 
ಮುಶ್ರಿಕರು ಈ ರೀತಿಯ ಆಶ್ರಯವನ್ನು ಅಲ್ಲಾಹನ ಹೊರತು ಇತರರಿಂದ ಬೇಡುತ್ತಾರೆ. ಉದಾ: ಜಿನ್ನ್‌ಗಳು ಅಥವಾ ದೇವಿ-ದೇವತೆಗಳು. 
ಭೌತಿಕವಾದಿಗಳು ಅದಕ್ಕೂ ಭೌತಿಕವಸ್ತುಗಳ ಮೊರೆಯನ್ನೇ ಹೋಗುತ್ತಾರೆ. ಏಕೆಂದರೆ ಅವರು ಅಭೌತಿಕ ಶಕ್ತಿಯನ್ನು ನಂಬುವುದೇ ಇಲ್ಲ. 
ಆದರೆ ವಿಶ್ವಾಸಿಯು ಇಂತಹ ಎಲ್ಲ ವಿಪತ್ತುಗಳ ವೇಳೆ ತನಗೆ ಅದನ್ನು ನೀಗಿಸಲು ಸ ಸಾಧ್ಯವೆಂದಾದಾಗ ಕೇವಲ ಅಲ್ಲಾಹನತ್ತ ಮರಳಿ 
ಅವನಿಂದಲೇ ಅಭಯ ಯಾಚಿಸುತ್ತಾನೆ,ಉದಾ: ಮುಶ್ರಿಕರ ಕುರಿತು ಕುರ್‌ಆನಿನಲ್ಲಿ ಹೀಗೆ ವಿವರಿಸಲಾಗಿದೆ. 
BoE ಜಡ ಜಿಕ 56 ಈ) 'ಮಾನವರ ಪೈಕಿ ಕೆಲವರು ಜಿನ್ನ್‌ಗಳ ಪೈಕಿ ಕೆಲವರ ಅಭಯ ಯಾಚಿಸುತ್ತಿದ್ದರು.' 
(ಅಲ್‌ಜಿನ್ನ್‌: 6) ಇದನ್ನು ವಿವರಿಸುತ್ತಾ ನಾವು" ಅಲ್‌ಜಿನ್ನ್‌' ಅಧ್ಯಾಯದ 7ನೇ ಟಿಪ್ಪಣಿಯಲ್ಲಿ ಲ್ಲಿ ಅಬ್ದುಲ್ಲಾ ಬಿನ್‌ ಅಬ್ದಾಸ್‌ರ ಈ ವರದಿಯನ್ನು 
ಉಲ್ಲೇಖಿಸಿದ್ದೇವೆ: ಅರಬ್‌ ಮುಶ್ರಿಕರು ಹೂಡಿದ ಜನವಾಸವಿಲ್ಲದ ಕಣಿವೆಯಿಂದ ಹಾದು ಹೋಗುವಾಗ, ನಾವು ಈ ಕಣಿವೆಯ. 
ಪ್ರಭುವಿನ ಬ ಈ ಕಣಿವೆಯನ್ನು ಆಳುತ್ತಿರುವ ಅಥವಾ ಈ ಕಣಿವೆಯ ಒಡೆಯನಾದ ಜಿನ್ನ್‌ ನನ) ಅಭಯ ಯಾಚಿಸುತ್ತೇವೆ ಎಂದು 
ಕೂಗಿ ಕರೆಯುತ್ತಿದ್ದರು. ತದ್ದಿರುದ್ಧವಾಗಿ ಫಿರ್‌ಔನನ ಕುರಿತು ಹೀಗೆ ಹೇಳಲಾಗಿದೆ. ಮೂಸಾ(ಅ) ತೋರಿಸಿದ ಪವಾಡಗಳನ್ನು ನೋಡಿ, 
ಟೆ ತೆ "ಅವನು ತನ್ನ pus ಬಲದ ಬಗ್ಗೆ ಅಹಂಕಾರಪಟ್ಟನು.' (51: 39) ಆದರೆ ದೇವ ವಿಶ್ವಾಸಿಗಳ ಬಗ್ಗೆ ಕುರ್‌ಆನ್‌ ಹೀಗೆ 
ಹೇಳುತ್ತದೆ. ಅವರಿಗೆ ಧನ ವಿಷಯದ ಕುರಿತು ಭೀತಿಯುಂಟಾದಾಗ, (ಅದು ಭೌತಿಕವಾಗಿರಲಿ, ಸೈತಿಕವಾಗಿರಲಿ ಅಥವಾ 
ಆಧ್ಯಾತ್ಮಿಕವಾಗಿರಲಿ) ಅದರ ಕೇಡಿನಿಂದ ಪಾರಾಗಲು ಅವರು ಅಲ್ಲಾಹನ ಅಭಯ ಯಾಚಿಸುತ್ತಾರೆ. ಮರ್ಯಮ್‌(ಅ) ಅವರ ಕುರಿತು 
ಹೀಗೆ ಹೇಳಲಾಗಿದೆ: ಹಠಾತ್ತನೆ ಅವರ ಮುಂದೆ ಮಾನವ ಶೂಪದಲ್ಲಿ ಹಿಮ ದೇವಚರ ಪ್ರತ್ಯಕ್ಷನಾದಾಗ (ಅವರಿಗದು ದೇವಚರನೆಂದು 
ತಿಳಿದಿರಲಿಲ್ಲ) ಅವರು ಹೇಳಿದರು, tse [CS Roo 3 $i "ನೀನೊಬ್ಬ ದೇವಭಯವುಳ್ಳವನಾಗಿದ್ದರೆ ನಾನು ನಿನ್ನಿಂದ 
ದಯಾಮಯನಾದ ದೇವನ ಆಭಯ ಯಾಚಿಸುತ್ತೇನೆ.' ( 19:18) ನೂಹರು(ಅ) ಅಲ್ಲಾಹನಲ್ಲಿ ಸಲ್ಲದ ಒಂದು ಪ್ರಾರ್ಥನೆ ಮಾಡಿದಾಗ, 
ಅಲ್ಲಾಹನು ಗದರಿಸಿದ ಕೂಡಲೇ [454 4851 ಮ) 'ಓ ನನ್ನ ಪ್ರಭೂ! ನನಗೆ ತಿಳಿದಿಲ್ಲದಿರುವುದನ್ನು 
ನಿನ್ನಿಂದ ಬೇಡವುದರ ಬಗ್ಗೆ ನಾನು ನಿನ್ನ ಅಭಯ ಯಾಚಿಸುತ್ತೇನೆ.' (ಹೂದ್‌: 47) ಮೂಸಾ(ಅ)'ಬನೀ ಇಸ್ರಾಈಲರಿಗೆ ಗೋವನ್ನು ದಿಬಹ್‌ 
ಮಾಡಲು ಆಧೇಕಿಸಿದಾಫ, ಅವರು "ನೀವು ನಮ್ಮೊಂದಿಗೆ ತಮಾಷೆಯಾಡುತ್ತೀರಾ?' ಎಂದು ಹೇಳಿದ ವೇಳೆ ಅವರು ಹೇಳಿದರು, 
ಯೊ ಟ್‌] yi $4 'ಮೂಢರಂತಾಗುವುದರ ಬಗೆಗೆ ನಾನು ಅಲ್ಲಾಹನ ಅಭಯವನ್ನು ಯಾಚಿಸುತ್ತೇನೆ.' (ಅಲ್‌ ಬಕರ:67) 
ಇದೇ ರೀತಿಯ ಅಭಯ ಯಾಚನೆಗಳು ಪ್ರವಾದಿ(ಸ) ಅವರಿಂದ ಹದೀಸ್‌ ಗ್ರಂಥಗಳಲ್ಲಿಉಲ್ಲೇಖಗೊಂಡಿವೆ. ಉದಾ: ಪ್ರವಾದಿಯವರ 
ಕೆಲವು ದುಆ(ಪ್ರಾರ್ಥನೆ)ಗಳನ್ನು ನೋಡಿರಿ: 
AAS 5 bp ಲ ಲ್ಲ ಫ ಫಫ೪ಊಅೃೈ್ಯೀಂಾೀಾ್‌ಾ ಾ? ಯ 5 
ಆಯಿಶಾರಿಂದ ವರದಿ: ಪ್ರವಾದಿ(ಸ) ತಮ್ಮಪ್ರಾ ್ರ್ರರ್ಥನೆಗಳಲ್ಲಿ ಹೀಗೆ ಹೇಳುತ್ತಿದ್ದರು, ""ಅಲ್ಲಾಹನೇ ನಾನು ಮಾಡಿದಂತಹ ಕರ್ಮಗಳ 
ಕೇಡಿನಿಂದ ಮತ್ತು ನಾನು ಮಾಡಿಲ್ಲದಂತಹ ಕರ್ಮಗಳ ಕೇಡಿನಿಂದ ಅಂದರೆ ನಾನೇನಾದರೂ ತಪ್ಪುಕೆಲಸಮಾಡಿದ್ದರೆ ಅದರ ದುಷ್ಪರಿಣಾಮಗಳಿಂದ 
ಅಭಯ ಯಾಚಿಸುತ್ತೇನೆ.'' (ಮುಸ್ಲಿಮ್‌) 
ಯ ವಂ ಎಂಭ ಆ 2೭ ELAS 
ಇಬ್ನು ಉಮರ್‌(ರ) ರಿಂದ ವರದಿ: "“ಪ್ರವಾದಿ(ಸ) ಅವರ ಪ್ರಾರ್ಥನೆಗಳ ಪೈಕಿ ಒಂದು ಹೀಗೂ ಇತ್ತು ಯಾ ಅಲ್ಲಾಹ್‌! ನನಗೆ 
ಬ್‌ ಅನುಗ್ರಹಗಳು.ನನ್ನಿ ನಿಂದ ಕಸಿದು ಹೋಗುವುದರಿಂದ, ನನಗೆ ಸಿಕ್ಕಿರುವ ಆರೋಗ್ಯ [ವು ಇಲ್ಲದಂತಾಗುವುದರಿಂದ ಮತ್ತು ನಿನ್ನ 
ೀಪವು ಹಠಾತ್ತನೆ ಬಂದೆರಗುವುದರಿಂದ ಮತ್ತು: ನಿನ್ನ ಎಲ್ಲಾತರದ ಅತೃಪ್ತಿಯಿಂದ ನಾನು ನಿನ್ನ ಅಭಯ ಯಾಚಿಸುತ್ತೇನೆ.'' (ಮುಸ್ಲಿಮ್‌) 


1 14 ಕ್ಕ 


ಬಾ ಯ ಇಡಾ I ge ಓತ DIE Eh ತು 
ರುದ್‌ ಬಿನ್‌ ಅರ್ಕಮ್‌ ವರದಿ ಮಾಡುತ್ತಾರೆ. ಪ್ರವಾದಿ(ಸ) ಈ ರೀತಿ ಪ್ರಾರ್ಥಿಸುತ್ತಿದ್ದರು: ""ಯಾ ಅಲ್ಲಾಹ್‌! ಫಲಕಾರಿಯಾಗದ 

ಜ್ಞಾನದಿಂದ, ನಿನ್ನ ಭಯವಿಲ್ಲದ ಹೃದಯದಿಂದ, ಎಂದೂ ಸಂತೃಪ್ರನಾಗದ ಚಿತ್ತದಿಂದ ಮತ್ತು ಸ್ವೀಕೃತವಾಗದ ಪ್ರಾರ್ಥನೆಯಿಂದ ನಿನ್ನ 

ಅಭಯ ಯಾಚಿಸುತ್ತೇನೆ.'' (ಮುಸ್ಲಿಮ್‌) 

3 09 PU JS °C CE ES La SE 

ST ಲ ಟ್ಟ ಬ] 


ಕಾಂಡ - 39 


402 ತಪ್ಪೀಮುಲ್‌ ಕುರ್‌ಆನ್‌ 


ಅಬೂಹುರೈರಾ(ರ) ಹೇಳುತ್ತಾರೆ: ಪ್ರವಾದಿ(ಸ) ಹೀಗೆ ಪ್ರಾರ್ಥಿಸುತ್ತಿದ್ದರು, "ಯಾ ಅಲ್ಲಾಹ್‌ ನಾನು ನಿನ್ನ ಅಭಯ ಯಾಚಿಸುತ್ತೇನೆ. 
ಹಸಿವಿನಿಂದ ಏಕೆಂದರೆ ಅವರೊಂದಿಗೆ ಯಾರಾದರೂ ರಾತ್ರಿ ಕಳೆಯುವುದು ಅತಿ ಕೆಟ್ಟವಿಷಯವಾಗಿದೆ. ನಾನು ನಿನ್ನ ಅಭಯ ಯಾಚಿಸುತ್ತೇನೆ 
ವಂಚನೆಯಿಂದ-ಏಕೆಂದರೆ ಅದು ಬಹು ದೊಡ್ಡ ಆಂತರಿಕ ದುಷ್ಟತನವಾಗಿದೆ.'' (ಮುಸ್ಲಿಮ್‌) 

ನ ಟೀ ಸ ಹಾ ಜಯ ಪಿಯ ಹಂ ಹಿತ ಚ 
ಅನಸ್‌(ರ) ಹೇಳುತ್ತಾರೆ: ಪ್ರವಾದಿ(ಸ) ಹೀಗೆ ಪ್ರಾರ್ಥಿಸುತ್ತಿದ್ದರು, "ಯಾ ಅಲ್ಲಾಹ್‌! ನಾನು ಕುಷ್ಠ ರೋಗ, ಭ್ರಾಂತಿ, ತೊನ್ನು 
ಹಾಗೂ ಎಲ್ಲ ಕೆಟ್ಟ ರೋಗಗಳಿಂದ ನಿನ್ನ ಅಭಯ ಯಾಚಿಸುತ್ತೇನೆ.'' (ಅಬೂದಾವೂದ್‌) 
2೫ AS 9 ಚಿಸಿದ pL SE ಅಿ್ರಃ 
ಆಯಿಶಾ(ರ) ಹೇಳುತ್ತಾರೆ: ಪ್ರವಾದಿ(ಸ) ಈ ಪದಗಳೊಂದಿಗೆ ಪ್ರಾರ್ಥಿಸುತ್ತಿದ್ದರು, "'ಯಾಅಲ್ಲಾಹ್‌। ನಾನು ಬೆಂಕಿಯ ಕೇಡಿನಿಂದ, 
ಸಿರಿತನ ಮತ್ತು ಬಡತನದ ಪರೀಕ್ಷೆಗಳಿಂದ ನಿನ್ನ ಅಭಯ ಯಾಚಿಸುತ್ತೇನೆ.'' (ತಿರ್ಮದಿ, ಅಬೂದಾವೂದ್‌) 
ಜಗ ಟಗ EL ಟ್‌ ಸ ಬ ಬ ಜ್‌ i bs 

ಕುಶ್ಚತ್‌ ಬಿನ್‌ ಮಾಲಿಕ್‌ ಹೇಳುತ್ತಾರೆ: ಪ್ರವಾದಿ(ಸ) ಹೀಗೆ ಪ್ರಾರ್ಥಿಸುತ್ತಿದ್ದರು, ""ಯಾ ಅಲ್ಲಾಹ್‌ ನಾನು, ದುರ್ಗುಣ, ದುಷ್ಕರ್ಮ 
ಮತ್ತು ದುರಾಗ್ರಹಗಳಿಂದ ನಿನ್ನ ಅಭಯ ಯಾಚಿಸುತ್ತೇನೆ.'' (ತಿರ್ಮದಿ) 

ಶಕಲ್‌ ಬಿನ್‌ ಹುಮೆದ್‌ ಪ್ರವಾದಿಯವರೊಡನೆ, ನನಗೆ ಯಾವುದಾದರೂ ದುಆ ಕಲಿಸಿಕೊಡಿ ಎಂದು ಹೇಳಿದರು. ಪ್ರವಾದಿ(ಸ) 
ಈ ರೀತಿ ಪ್ರಾರ್ಥಿಸಿರೆಂದು ಅವರಿಗೆ ಹೇಳಿದರು: 

೫೬18೬೬3 ಆವ38/35 ಜರಿ ಎ 4541 ಫ (0 

""ಯಾ ಅಲ್ಲಾಹ್‌! ನಾನು ನನ್ನ ಶ್ರವಣದ ಕೇಡಿನಿಂದ, ನನ್ನ ದೃಷ್ಟಿಯ ಕೇಡಿನಿಂದ, ನನ್ನ ನಾಲಗೆಯ ಕೇಡಿನಿಂದ, ನನ್ನ ಹೃದಯದ 

ಕೇಡಿನಿಂದ ಹಾಗೂ ನನ್ನ ವಿಷಯಾಸಕ್ತಿಯ ಕೇಡಿನಿಂದ ನಿನ್ನ ಅಭಯ ಯಾಚಿಸುತ್ತೇನೆ.'' (ತಿರ್ಮದಿ, ಅಬೂದಾವೂದ್‌) 
ಹ ಟ್‌ ್‌ ಬ ಭ್ಯ SE Sh ಪ್‌ ಚ 

ಹ ಪ್ರೊ ಬ ಬೋಫ ಬ  ಲಳ್ಚ್ಚರಯಬಬಬ 9 ಬ ts 598481 

ಅನಸ್‌ ಬಿನ್‌ ಮಾಲಿಕ್‌ ವರದಿ ಮಾಡುತ್ತಾರೆ: ಪ್ರವಾದಿ(ಸ) ಹೀಗೆ ಪ್ರಾರ್ಥಿಸುತಿದ್ದರು, "ಅಲ್ಲಾಹನೇ! ನಾನು ದೀನತೆ, ಆಲಸ್ಯ, 
ಹೇಡಿತನ, ಅತಿ ವೃದ್ಧಾಪ್ಯ ಮತ್ತು ಜಿಪುಣತೆಯಿಂದ ನಿನ್ನ ಅಭಯ ಯುಚಿಸುತ್ತೇನೆ.`ನಾನು ಗೋರಿಯ ಶಿಕ್ಷೆಯಿಂದ ಹಾಗೂ ಜೀವನ ಮತ್ತು 
ಮರಣದ ಪರೀಕ್ಷೆಯಿಂದ ನಿನ್ನ ಅಭಯ ಯಾಚಿಸುತ್ತೇನೆ. (ಮುಸ್ಲಿಮ್‌ನ ಒಂದು ವರದಿಯಲ್ಲಿ) ಸಾಲದ ಹೊರೆಯಿಂದ ಮತ್ತು ಜನರು 
ನನ್ನ ಮೇಲೆ ಪ್ರಾಬಲ್ಯ ಪಡೆಯುವುದರಿಂದ ನಿನ್ನ ಅಭಯ ಯಾಚಿಸುತ್ತೇನೆ.'' . (ಬುಖಾರಿ, ಮುಸ್ಲಿಮ್‌) 

NSB ಅಂ ಲಾ 

ಖೌಲ ಬಿಂತಿ ಹುಕ್ಕೆಮ್‌ ಸುಲಮಿಯ್ಯ ಹೇಳುತ್ತಾರೆ: ನಾನು ಪ್ರವಾದಿಯವರು(ಸ) ಹೀಗೆ ಹೇಳುತ್ತಿದ್ದುದಾಗಿ ಕೇಳಿದ್ದೇನೆ, "ಯಾರಾದರೂ 
ಒಂದು ಸ್ಥಳದಲ್ಲಿತಂಗಿದ್ದರೆ ಮತ್ತು ಈ ಪದಗಳನ್ನು ಉಚ್ಚರಿಸುತ್ತಲಿದ್ದರೆ ಅವನು ಅಲ್ಲಿಂದ ಹೋಗುವವರೆಗೆ ಅವನಿಗೇನೂ ಹಾನಿಯಾಗದು. 
ನಾನು ಸೃಷ್ಟಿಗಳ ಕೇಡಿನಿಂದ ಅಲ್ಲಾಹನ ನಿಷ್ಠಳಂಕಿತ ಮಾತುಗಳ ಅಭಯ ಯಾಚಿಸುತ್ತೇನೆ.'' (ಮುಸ್ಲಿಮ್‌) 

ಪ್ರವಾದಿಯವರ ಈ ಕೆಲವು ವಚನಗಳನ್ನು ನಾವು ನಮೂನೆಗಾಗಿ ಹದೀಸ್‌ಗಳಿಂದ ಉದ್ಭರಿಸಿದ್ದೇವೆ.. ಅದರಿಂದ ತಿಳಿದು ಬರುವಂತೆ, 
ವಿಶ್ವಾಸಿಯ ಎಲ್ಲ ಅಪಾಯ ಮತ್ತು ಕೇಡಿನಿಂದ ಕೇವಲ ಅಲ್ಲಾಹನ ಅಭಯ ಯಾಚಿಸಬೇಕು. ಬೇರಾರ ಆಶ್ರಯವನ್ನೂ ಪಡೆಯಬಾರದು. 
ಅಲ್ಲಾಹನಿಂದ ನಿರಪೇಕ್ಷನಾಗಿ ಅವನು ತನ್ನ ಮೇಲೆಯೇ ಭರವಸೆ ಇರಿಸಬಾರದು. ಅದು ಅವನಿಗೆ ಭೂಷಣವಲ್ಲ; 

3. ಮೂಲದಲ್ಲಿ ೫ ಫಿ) ಎಂಬ ಪದ ಬಳಕೆಯಾಗಿದೆ. 3 "ಫಲಕ್‌'ನ ಮೂಲ ಅರ್ಥ 'ಹರಿಯುವುದು' ಎಂದಾಗಿದೆ. 
ವ್ಯಾಖ್ಯಾನಕಾರರ ದೊಡ್ಡ ವಿಭಾಗವು ರಾತ್ರಿಯ ಅಂಧಕಾರವನ್ನು ಹರಿದು ಬೆಳ್ಳಿಮೂಡುವುದು ಎಂದು ಅರ್ಥೈಸಿದ್ದಾರೆ. ಏಕೆಂದರೆ ಅರಬಿ 
ಭಾಷೆಯಲ್ಲಿ] ಕತೆ 'ಫಲಕುಸುಬ್‌ಹ್‌' ಎಂಬ ಪದವನ್ನು ಪ್ರಭಾತೋದಯಕ್ಕೆ ವ್ಯಾಪಕವಾಗಿ ಬಳಕೆಯಾಗುತ್ತದೆ. ಕುರ್‌ಆನಿನಲ್ಲೂ 
ಅಲ್ಲಾಹನಿಗೆ ರಜ! ಈತ "ಫಾಲಿಕುಲ್‌ ಇಸ್ಟಾಹ್‌' ಎಂಬ ಪದ ಬಳಕೆಯಾಗಿದೆ. ಅಂದರೆ “ಅವನೇ ಇರುಳಿನ ಪರದೆಯನ್ನು ಹರಿದು 


ಕಾಂಡ - 39 


ಕ 


113. ಅಲ್‌ ಫಲಕ್‌ . 403 


ಪ್ರಭಾತವನ್ನು ತರುತ್ತಾನೆ.' (ಅನ್‌ಆಮ್‌:96) it "ಫಲಕ್‌'ನ ಇನ್ನೊಂದರ್ಥ a "ಖಲ್ಮ್‌ ಎಂದೂ ಆಗಿದೆ. ಏಕೆಂದರೆ ಯಾವೆಲ್ಲ 
ವಸ್ತುಗಳು ಹುಟ್ಟುತ್ತವೋ ಯಾವುದಾದರೊಂದನ್ನು ಹರಿದೇ ಹೊರ ಬರುತ್ತದೆ. ಎಲ್ಲ ಸಸ್ಯಗಳು, ಬೀಜ ಮತ್ತು ನೆಲವನ್ನು ಹರಿದು 
ಮೊಳಕೆಯೊಡೆದು ಬರುತ್ತವೆ. ಎಲ್ಲ ಜೀವಿಗಳು ಒಂದೇ ಗರ್ಭಪಾತ್ರೆಯಿಂದ ಹೊರ ಬರುತ್ತವೆ ಅಥವಾ ಮೊಟ್ಟೆಯೊಡೆದು ಬರುತ್ತವೆ ಇಲ್ಲವೇ 
ಯಾವುದಾದರೂ ಗೋಚರ ವಸ್ತುವನ್ನು ಹರಿದು ಹೊರ ಬರುತ್ತವೆ. ಎಲ್ಲ ಚಿಲುಮೆಗಳು ಬೆಟ್ಟ ಅಥವಾ ಭೂಮಿಯನ್ನು ಒಡೆದು ಬರುತ್ತವೆ. 
ಹಗಲು ರಾತ್ರಿಯ ಪರದೆಯನ್ನು ಸೀಳಿ ಹೊರಬರುತ್ತದೆ. ಮಳೆ ಹನಿಗಳು ಮೋಡಗಳನ್ನು ಸೀಳಿ ಭೂಮಿಯ ಮೇಲೆ ಬೀಳುತ್ತವೆ ಒಟ್ಟಿನಲ್ಲಿ 
ಅಸ್ತಿತ್ವದಲ್ಲಿರುವ ಎಲ್ಲ ವಸ್ತುಗಳೂ ಒಂದಲ್ಲೊಂದು ರೀತಿಯಲ್ಲಿ ಒಡೆಯುವುದರಿಂದಲೇ ಉಂಟಾಗುತ್ತವೆ. ಭೂಮಿ-ಆಕಾಶಗಳು ಕೂಡಾ 
ಒಂದು ರಾಶಿಯಂತಿದ್ದು, ಅದನ್ನು ಹರಿದು ಅವುಗಳನ್ನು ಬೇರೆ ಬೇರೆಯಾಗಿ ಮಾಡಲಾಯಿತು. 45 4 ಬ] 28" "ಆಕಾಶಗಳು 
ಭೂಮಿಯೂ ಕೂಡಿಕೊಂಡಿದ್ದು ಅನಂತರ ನಾವು ಅವುಗಳನ್ನು ಬೇರ್ಪಡಿಸಿದೆವು.'' (ಅಂಬಿಯಾ: 30) ಈ ಅರ್ಥದ ಪ್ರಕಾರ, "ಫಲಕ್‌' 
ಎಂಬ ಪದವು ಎಲ್ಲ ಸೃಷ್ಟಿಗಳಿಗೆ ಸಾರ್ವತ್ರಿಕವಾಗಿದೆ. ಈಗ ಮೊದಲ ಅರ್ಥದಲ್ಲಿ ತೆಗೆದರೆ ಅದು ನಾನು ಪ್ರಭಾತೋದಯದ ಪ್ರಭುವಿನ 
ಅಭಯಯಾಚಿಸುತ್ತೇನೆ ಎಂದಾಗುತ್ತದೆ. ಎರಡನೆಯ ಅರ್ಥದಲ್ಲಿ ತೆಗೆದರೆ, ನಾನು ಸಕಲ ಸೃಷ್ಟಿಗಳ ಪ್ರಭುವಿನ ಅಭಯ ಪಡೆಯುತ್ತೇನೆ 
ಎಂದಾಗುತ್ತದೆ. ಇಲ್ಲಿ ಅಲ್ಲಾಹನ ನಾಮವಾಚಕ ಪದ(11001)ವನ್ನು ಬಿಟ್ಟು ಗುಣವಾಚಕ ಪದ ಲ್ಲಿ)” "ರಬ್ಬ್‌' ಎಂಬ ಪದವನ್ನು 
ಪ್ರಯೋಗಿಸಲಾಗಿದೆ. ಅಭಯ ಯಾಚಿಸುವುದರೊಂದಿಗೆ ಆ ಪದವು ಹೆಚ್ಚು ಹೊಂದಿಕೊಳ್ಳುತ್ತದೆ. ಅಂದರೆ ಒಡೆಯ, ಪ್ರಭು, ಯಜಮಾನ, 
ಮಾರ್ಗದರ್ಶಕ ಇತ್ಯಾದಿ. ಇನ್ನು ಅದರ ಅರ್ಥ (೫೫ $5 “ರಬ್ಬುಲ್‌ ಫಲಕ್‌' ಎಂಬುದು ಪ್ರಭಾತೋದಯದ ಪ್ರಭುವಾಗಿದ್ದರೆ, ಅವನ 
ಅಭಯ ಯಾಚಿಸುವುದರ ಅರ್ಥ ರಾತ್ರಿಯ ಅಂಧಕಾರವನ್ನು ಸೀಳಿ ಪ್ರಭಾತೋದಯವನ್ನು ತರುವ ಪ್ರಭು ವಿಪತ್ತುಗಳ ರಾಶಿಯನ್ನು ಸರಿಸಿ 
ನನಗೆ ಕ್ಷೇಮ ಉಂಟುಮಾಡಲೆಂದು ನಾನು ಅವನ ಅಭಯ ಯಾಚಿಸುತ್ತೇನೆ ಎಂದಾಗುತ್ತದೆ. ಇನ್ನು ಅದರರ್ಥ ae ಈ) “ರಬ್ಬಿ ಖಲ್ಮ್‌' 
ಎಂದಾಗಿದ್ದರೆ, ಸಕಲ ಸೃಷ್ಟಿಗಳ ಒಡೆಯನು ತನ್ನ ಸೃಷ್ಟಿಗಳ ಕೇಡಿನಿಂದ ನನ್ನನ್ನು ರಕ್ಷಿಸಲೆಂದು ನಾನು ಅವನ ಅಭಯ ಯಾಚಿಸುತ್ತೇನೆ 
ಎಂದಾಗುತ್ತದೆ. 

4. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಎಲ್ಲ ಸೃಷ್ಟಿಗಳ ಕೇಡಿನಿಂದ ನಾನು ಅವನ ಅಭಯ ಯಾಚಿಸುತ್ತೇನೆ. ಈ ವಾಕ್ಯದಲ್ಲಿ 
ಕೆಲವು ವಿಷಯಗಳು ಗಮನಾರ್ಹವಾಗಿದೆ. 

(1) ಕೇಡುಂಟು ಮಾಡುವುದನ್ನು ಅಲ್ಲಾಹನಿಗೆ ಟೋಡಿಸಲಾಗಿಲ್ಲ. ಸೃಷ್ಟಿಗಳ ಜನನವನ್ನು ಅಲ್ಲಾಹನ ಕಡೆಗೂ ಕೇಡಿನ ಸಂಬಂಧವನ್ನು 
ಸೃಷ್ಟಿಗಳ ಕಡೆಗೂ ಮಾಡಲಾಗಿದೆ. ಅಂದರೆ ಅಲ್ಲಾಹನು ಸೃಷ್ಟಿಸಿದ ಕೇಡುಗಳಿಂದ ಅಭಯ ಯಾಚಿಸುತ್ತೇನೆ ಎಂದು ಹೇಳಲಾಗಿಲ್ಲ, ಬದಲಾಗಿ 
ಅಲ್ಲಾಹನು ಸೃಷ್ಟಿಸಿರುವ ವಸ್ತುಗಳ ಕೇಡಿನಿಂದ-ಅಲ್ಲಾಹನ ಅಭಯ ಯಾಚಿಸುತ್ತೇನೆ ಎಂದು ಹೇಳಲಾಗಿದೆ. ಅಲ್ಲಾಹನು ಯಾವುದೇ 
ವಸ್ತುವನ್ನು ಕೇಡಿಗಾಗಿ ಸೃಷ್ಟಿಸಲಿಲ್ಲ-ಅವನ ಕಾರ್ಯಗಳು ಒಳಿತು ಮತ್ತು ಔಚಿತ್ಯಕ್ಕಾಗಿಯೇ ಆಗಿರುತ್ತದೆ ಎಂದು ಇದರಿಂದ ತಿಳಿದು 
ಬರುತ್ತದೆ. ಆದರೆ ಸೃಷ್ಟಿಗಳಲ್ಲಿ ಅವನು ಸೃಷ್ಟಿಸಿರುವ. ಗುಣಗಳು ಅವುಗಳ ಸೃಷ್ಟಿಯ ಉದ್ದೇಶವನ್ನು” ಪೂರ್ತಿಗೊಳಿಸಲಿಕ್ಕಾಗಿರುತ್ತದೆ. 
ಅವುಗಳಿಂದ ಕೆಲವೊಮ್ಮೆ ಮತ್ತು ಕೆಲವು ರೀತಿಯ ಸೃಷ್ಟಿಗಳಿಂದ ಹೆಚ್ಚಿನ ವೇಳೆ ಕೇಡುಗಳುಂಟಾಗುತ್ತವೆ. 

(2) ಇದೇ ಒಂದು ವಾಕ್ಯಕ್ಕೆ ಸೀಮಿತಗೊಳಿಸಿ, ಮುಂದಿನ ವಾಕ್ಯದಲ್ಲಿ ವಿಶಿಷ್ಟ ರೀತಿಯ ಸೃಷ್ಟಿಗಳ ಕೇಡುಗಳಿಂದ ಬೇರೆ ಬೇರೆಯಾಗಿ 
ಅಲ್ಲಾಹನ ಅಭಯ ಯಾಚಿಸುವುದನ್ನು ಪ್ರಸ್ತಾಪಿಸದಿದ್ದರೂ ಇದೊಂದು ವಾಕ್ಯವೇ ಉದ್ದೇಶವನ್ನು ಈಡೇರಿಸಲಿಕ್ಕೆ ಸಾಕಾಗುತ್ತಿತ್ತು. ಏಕೆಂದರೆ 
ಆದರಲ್ಲಿಸಕಲ ಸೃಷ್ಟಿಗಳ ಕೇಡಿನಿಂದ ಅಲ್ಲಾಹನ ಅಭಯ ಯಾಚಿಸಲಾಗಿತ್ತು. ಈ ಸಾರ್ವತ್ರಿಕ ಅಭಯ ಯಾಚಿಸುವುದರ ಪ್ರಸ್ತಾಪವು ಸ್ವಯಂ 
ನೀಡುವ ಅರ್ಥವು ಹೀಗಿದೆ- ನಾನಂತೂ ದೇವನು ಸೃಷ್ಟಿಸಿದ ಎಲ್ಲ. ಸೃಷ್ಟಿಗಳ ಕೇಡಿನಿಂದ ಆತನ ಅಭಯ ಯಾಚಿಸುತ್ತೇನೆ. ಆದರೆ ವಿಶೇಷವಾಗಿ 
ad 1 "ಅಲ್‌ ಫಲಕ್‌' ಮತ್ತು wi "ಅನ್ನಾಸ್‌' ಅಧ್ಯಾಯಗಳಲ್ಲಿ ಹೇಳಲಾದ ಕೆಲವು ಕೇಡುಗಳಿಂದ ಅಭಯ ಯಾಚಿಸುವುದಕ್ಕೆ ಹೆಚ್ಚು 
ಅಪೇಕ್ಟಿತನಾಗಿದ್ದೇನೆ. 

(3) ಸೃಷ್ಟಿಗಳ ಕೇಡಿನಿಂದ ರಕ್ಷಣೆ ಪಡೆಯಲಿಕ್ಕಿರುವ ಅತ್ಯಂತ ಸೂಕ್ತ ಮತ್ತು ಪರಿಣಾಮಕಾರಿ ರೂಪವು ಅವುಗಳ ಸೃಷ್ಟಿಕರ್ತನಲ್ಲಿ 
ಅಭಯ ಯಾಚಿಸುವುಬಾಗಿದೆ. ಏಕೆಂದರೆ ಅವನಂತೂ ತನ್ನ ಸೃಷ್ಟಿಗಳ ಮೇಲೆ ಪ್ರಾಬಲ್ಯವಿರುವವನಾಗಿದ್ದಾನೆ. ಅವುಗಳಲ್ಲಿನಾವು ತಿಳಿದಿರುವಂತಹ 
ಕೇಡುಗಳೂ ಇವೆ. ನಾವು ತಿಳಿದಿರದಂತಹ ಕೇಡುಗಳೂ ಇವೆ. ಆದ್ದರಿಂದ ಅವನ ಅಭಯವು ಉನ್ನತ ಸಾಮ್ರಾಟನ ಅಭಯವಾಗಿದೆ. 
ಅವನನ್ನೆದುರಿಸುವ ಶಕ್ತಿ ಯಾವ ಸೃಷ್ಟಿಯಲ್ಲೂ ಇಲ್ಲ. ಅವನ ಅಭಯ ಯಾಚಿಸಿ ನಾವು ಎಲ್ಲ ಸೃಷ್ಟಿಗಳ ಪ್ರತಿಯೊಂದು ಕೇಡಿನಿಂದ ನಮ್ಮನ್ನು 
ರಕ್ಷಣೆ ಮಾಡಿಕೊಳ್ಳಬಲ್ಲೆವು. ಅದು ನಮಗೆ ತಿಳಿದಿರಲಿ, ಇಲ್ಲದಿರಲಿ ಅಷ್ಟೇ ಅಲ್ಲ ಇದರಲ್ಲಿ ಈ ಲೋಕದ ಮಾತ್ರವಲ್ಲ ಪರಲೋಕದ ಎಲ್ಲ 
ಕೇಡುಗಳಿಂದಲೂ ಅಭಯ ಸೇರಿದೆ. 

(4) PE “ಕೇಡು' ಎಂಬ ಪದವು ನಷ್ಟ, ಹಾನಿ ತೊಂದರೆ ಹಾಗೂ ದುಃಖ ಇತ್ಯಾದಿಗಳಿಗೆ ಬಳಸಲಾಗುತ್ತದೆ. ಅವುಗಳ ಕಾರಣಗಳಿಗೂ 


ಕಾಂಡ - 30 


404 ತಪ್ಪೀಮುಲ್‌ ಕುರ್‌ಆನ್‌ 


ಬಳಸಲಾಗುತ್ತದೆ. ಉದಾ: ಕಾಯಿಲೆ, ಹಸಿವು, ಅವಘಡ ಅಥವಾ ಯುದ್ಧದಲ್ಲಿ; ಗಾಯಗೊಳ್ಳುವುದು, ಬೆಂಕಿಯಲ್ಲಿಉರಿಯುವುದು, ಹಾವು, 
ಚೇಳು ಇತ್ಯಾದಿಗಳು ಕಡಿಯುವುದು ಮತ್ತು ಇಂತಹದೇ ಇತರ ಕೇಡುಗಳು ಮೊದಲ ಅರ್ಥದ ಕೇಡುಗಳಾಗಿವೆ. ಇದಕ್ಕೆ ವ್ಯತಿರಿಕ್ತವಾಗಿ ಕುಫ್ರ್‌, 
ಶಿರ್ಕ್‌, ಎಲ್ಲ ರೀತಿಯ ಪಾಪಗಳು ಮತ್ತು ಅಕ್ರಮಗಳು ಎರಡನೆಯ ಅರ್ಥದ ಕೇಡುಗಳಾಗಿವೆ. ಏಕೆಂದರೆ ಬಾಹ್ಯ ನೋಟಕ್ಕೆ ಅವುಗಳಿಂದ 
ಸದ್ಯ ಯಾವುದೇ ತೊಂದರೆಯುಂಟಾಗದಿದ್ದರೂ ಕೆಲವು ಪಾಪಗಳಿಂದ ರುಚಿ ಅಥವಾ ಲಾಭ ಸಿಗುವುದಿದ್ದರೂ ಅವುಗಳ ಪರಿಣಾಮ ನಷ್ಟ 
ಮತ್ತು ಹಾನಿಯಾಗಿವೆ. ಒಟ್ಟಿನಲ್ಲಿ ಕೇಡಿನಿಂದ ಅಭಯ ಯಾಚಿಸುವುದು ಈ ಎರಡೂ ಅರ್ಥಗಳನ್ನು ಒಳಗೊಂಡಿದೆ. 

(5) ಕೇಡಿನಿಂದ ಅಭಯ ಯಾಚಿಸುವುದರಲ್ಲಿ ಇನ್ನೆರಡು ಅರ್ಥಗಳೂ ಸೇರಿವೆ. ಒಂದು ಸಂಭವಿಸಿರುವ ಕೇಡನ್ನು ನೀಗಿಸುವಂತೆ 
ದಾಸನು ತನ್ನ ದೇವನನ್ನು ಪ್ರಾರ್ಥಿಸುತ್ತಾನೆ. ಎರಡು, ಇನ್ನೂ ಸಂಭವಿಸಿಲ್ಲದ ಕೇಡಿನಿಂದ ರಕ್ಷಿಸುವಂತೆ ದಾಸನು ಅಲ್ಲಾಹನನ್ನು ಪ್ರಾರ್ಥಿಸುತ್ತಾನೆ. 

5. ಸೃಷ್ಟಿಗಳ ಕೇಡಿನಿಂದ ಸಾಮಾನ್ಯವಾಗಿ ಅಲ್ಲಾಹನ ಅಭಯ ಯಾಚಿಸಿದ ನಂತರ ಕೆಲವು ವಿಶಿಷ್ಟ ಸೃಷ್ಟಿಗಳ ಕೇಡಿನಿಂದ ವಿಶೇಷವಾಗಿ 
ಅಭಯ ಯಾಚಿಸಲು ಆದೇಶಿಸಲಾಗಿದೆ. ಸೂಕ್ತದಲ್ಲಿ 43) [ಶಿ] ಎಂಬ ಪದಗಳು ಬಳಕೆಯಾಗಿದೆ. ಈ "ಗಾಸಿಕ್‌' ಎಂಬುದರ 
ಶಬ್ದಕೋಶಾರ್ಥ ಅಂಧಕಾರವಾಗಿದೆ. ಕುರ್‌ಆನಿನಲ್ಲಿ ಒಂದೆಡೆ Jig SS INIA 8! "ಸೂರ್ಯನ ಇಳಿ 
ಮುಖಾರಂಭದಿಂದ ನಿಶಾಂಧಕಾರದ ತನಕ.' (17: 78) 33 "ವಕಬ್‌' ಎಂದರೆ ಆವರಿಸುವುದು ಅಥವಾ ಪ್ರವೇಶಿಸುವುದಾಗಿದೆ. 
ರಾತ್ರಿಯ ಅಂಧಕಾರದ ಕೇಡಿನಿಂದ ವಿಶೇಷವಾಗಿ ಅಭಯ ಯಾಚಿಸಲು ಕಾರಣ ಹೆಚ್ಚಿನ ಅಪರಾಧಗಳು ಮತ್ತು ಅಕ್ರಮಗಳು ರಾತ್ರಿ 
ಸಮಯದಲ್ಲೇ ನಡೆಯುತ್ತವೆ. ವಿಷ ಜಂತುಗಳೂ ರಾತ್ರಿ ಹೊತ್ತಿನಲ್ಲೇ ಹೊರ ಬರುತ್ತವೆ. ಅರಬರ ಮಟ್ಟಿಗೆ ಈ ಸೂಕ್ತಗಳು ಅವತೀರ್ಣಗೊಳ್ಳುತ್ತಿದ್ದ 
ಕಾಲದಲ್ಲಿ ರಾತ್ರಿ ಹೊತ್ತು ಬಹಳ ಭಯಾನಕವಾಗಿರುತ್ತಿತ್ತು. ರಾತ್ರಿಯ ಅಂಧಕಾರದಲ್ಲಿ ದರೋಡೆಕೊರರು ಗ್ರಾಮಗಳಲ್ಲಿಕೊಳ್ಳೆ-ಲೂಟಿಗಳನ್ನು 
ನಡೆಸಿ ದೋಚಿಕೊಂಡು ಹೋಗುತ್ತಿದ್ದರು. ಪ್ರವಾದಿ(ಸ) ಅವರ ಪ್ರಾಣ ಶತ್ರುಗಳು ಕೂಡಾ ರಾತ್ರಿ ಹೊತ್ತಿನಲ್ಲೇ ಅವರ ಕೊಲೆಯ ಯೋಜನೆ 
ಹಾಕುತ್ತಿದ್ದರು. ಕೊಲೆಗಾರರು ಯಾರೆಂದು ತಿಳಿಯಬಾರದೆಂದು ಅವರು ಹೀಗೆ ಮಾಡುತ್ತಿದ್ದರು. ಆದ್ದರಿಂದ ರಾತ್ರಿ ಬಂದೆರಗುವ ಎಲ್ಲ 
ವಿಪತ್ತುಗಳಿಂದಲೂ ಅಲ್ಲಾಹನ ಅಭಯ ಯಾಚಿಸಲು ಆದೇಶಿಸಲಾಯಿತು. ಇಲ್ಲಿಕರಾಳ ರಾತ್ರಿಯ ಕೇಡಿನಿಂದ ಪ್ರಭಾತೋದಯ ಪ್ರಭುವಿನ 
ಅಭಯ ಯಾಚಿಸುವುದರಲ್ಲಿರುವ ಸೂಕ್ಷ್ಮ ಹೊಂದಾಣಿಕೆಯು ಯಾವನೇ ಬುದ್ಧಿ ಜೀವಿಯ ದೃಷ್ಟಿಯಿಂದ ಮರೆಯಾಗಿರಲು ಸಾಧ್ಯವಿಲ್ಲ. 

ಈ ಸೂಕ್ತದ ವ್ಯಾಖ್ಯಾನದಲ್ಲಿ ಒಂದು ಸಂಶಯ ಎದುರಾಗುತ್ತದೆ. ಅನೇಕ ಸಹೀಹ್‌ ಹದೀಸ್‌ಗಳಲ್ಲಿ ಆಯಿಶಾರ ವರದಿಯೊಂದು 
ಹೀಗಿದೆ-ರಾತ್ರಿ ಚಂದ್ರೋದಯವಾಗಿತ್ತು. ಪ್ರವಾದಿ(ಸ) ನನ್ನ ಕೈ ಹಿಡಿದು ಅದರತ್ತ ತೋರಿಸುತ್ತಾ "ಅಲ್ಲಾಹನ ಅಭಯ ಯಾಜಿಸು, ಇದು 
ಇರುಳಿನ ಅಂಧಕಾರ ಕವಿದಾಗ ಉಂಟಾದ ಕೇಡಿನಿಂದ ಆಗಿದೆ' (ಆತ) 18 $1 8) ಅಂದರು. (ಅಹ್ಮದ್‌, ತಿರ್ಮದಿ, ನಸಾಕು, ಇಬ್ನು 
ಜರೀರ್‌, ಇಬ್ನು ಮುಂದಿರ್‌, ಹಾಕಿಮ್‌, ಇಬ್ನು ಮರ್ದೂಯ) ಇದರ ಸಮರ್ಥನೆಯಲ್ಲಿ ಕೆಲವರು 33 3ನ ಅರ್ಥ ಟೂ ಸ] 
ಎಂದು ಮಾಡಿದ್ದಾರೆ. ಅಂದರೆ ಚಂದ್ರಗ್ರಹಣವು ಅದನ್ನು ಆವರಿಸಿದಾಗ. ಆದರೆ ಪ್ರವಾದಿಯವರು ಚಂದ್ರನ ಕಡೆಗೆ ಕೈ ತೋರಿಸಿ ಇದನ್ನು. 
ಹೇಳಿದಾಗ, ಚಂದ್ರಗ್ರಹಣವಾಗಿತ್ತೆಂದು ಎಲ್ಲೂ ಯಾವ ವರದಿಯಲ್ಲೂ ಹೇಳಲಾಗಿಲ್ಲ. ನಮ್ಮ ದೃಷ್ಟಿಯಲ್ಲಿ ಇದರ ಸರಿಯಾದ ಸಮರ್ಥನೆ 
ಹೀಗಿದೆ- ಚಂದ್ರನು ಹೊರಡುವ ಸಮಯ ರಾತ್ರಿಯೇ ಆಗಿರುತ್ತದೆ. ಹಗಲಲ್ಲಿಆಕಾಶದಲ್ಲಿ ಚಂದ್ರನಿದ್ದರೂ ಅದು ಬೆಳಗುವುದಿಲ್ಲ ಆದ್ದರಿಂದ 


ಏಕೆಂದರೆ ಚಂದ್ರನ ಬೆಳಕು ಆಕ್ರಮಣ ಮಾಡುವವನಿಗೆ ಪ್ರಯೋಜನಕಾರಿಯಾಗುವಷ್ಟು ಅಕ್ರಮಿಸಲ್ಪಡುವವನಿಗೆ ಆಗುವುದಿಲ್ಲ, ಅಪರಾಧಿಗೆ 
ಪ್ರಯೋಜನಕಾರಿಯಾಗುವಷ್ಟು ಆಕ್ರಮಣಕ್ಕೆ ಬಲಿಯಾಗುವವನಿಗೆ ಆಗುವುದಿಲ್ಲ. ಆದ್ದರಿಂದಲೇ ಪ್ರವಾದಿ(ಸ) ಹೀಗೆಂದಿದ್ದಾರೆ, 
NS AS ಯೂ ವ Sg 18 ಹು ಬ್ರ | ಮುರ) 

"" ಸೂರ್ಯಸ್ತಮಾನವಾದ ಕೂಡಲೇ ಶೈತಾನರು ಎಲ್ಲೆಡೆ ಹರಡುತ್ತಾರೆ. ಆದ್ದರಿಂದ ರಾತ್ರಿಯ ಅಂಧಕಾರ ಹೋಗುವವರೆಗೆ ನಿಮ್ಮ 
ಮಕ್ಕಳನ್ನು ಮನೆಗಳೊಳಗೆ ಮಾಡಿರಿ ಮತ್ತು ನಿಮ್ಮ ಜಾನುವಾರುಗಳನ್ನು ಕಟ್ಟಿಹಾಕಿರಿ.'' 

6. ಮೂಲದಲ್ಲಿ 44 ಆೆ ಈ ಎಂದು ಪ್ರಯೋಗಿಸಲಾಗಿದೆ. 4೬ "ಉಕದ್‌' ಎಂಬುದು 344೬ 'ಉಕ್ನ' ಎಂಬ 
ಪದದ ಬಹುವಚನ ರೂಪವಾಗಿದೆ. ನೂಲು ಅಥವಾ ಹಗ್ಗಕ್ಕೆ ಹಾಕುವ ಗಂಟುಗಳು ಎಂದರ್ಥ. £.ಟ ಎಂದರೆ ಊದುವುದು. ಕಿಟ 
ಎಂಬುದು ಚಿನ ಬಹುವಚನವಾಗಿದೆ. ಅತಿ ಹೆಚ್ಚು ಊದುವ ಸ್ತ್ರೀಯರು ಎಂದು ಹೇಳಬಹುದು. ನಫ್ಸ್‌ ಮತ್ತು ಜಮಾಅತ್‌ಗಳು 
ಎಂದೂ ಆಗಬಹುದು. ಏಕೆಂದರೆ ಅರಬಿಯಲ್ಲಿ ಅವೆರಡೂ ಸ್ತೀ ಲಿಂಗವಾಗಿವೆ. ಗಂಟಿಗೆ ಊದುವುದೆಂದರೆ ಹೆಚ್ಚಿನೆಲ್ಲ ವ್ಯಾಖ್ಯಾನಕಾರರ 
ಪ್ರಕಾರ ಮಾಟಕ್ಕೆ ಬಳಸುವ ಪದವಾಗಿದೆ. ಏಕೆಂದರೆ ಮಾಟಗಾರರು ಸಾಮನ್ಯವಾಗಿ ನೂಲು ಅಥವಾ ಹಗ್ಗಕ್ಕೆ ಗಂಟು ಹಾಕಿ ಅದನ್ನು 
ಊದುತ್ತಾ ಹೋಗುತ್ತಾರೆ. ಹೀಗೆ ಸೂಕ್ತದ ಅರ್ಥವು, ನಾನು ಮಾಟಗಾರರ ಮತ್ತು ಮಾಟಗಾರ್ಶಿಯರ ಕೇಡಿನಿಂದ ಪ್ರಭಾತೋದಯದ 


ಕಾಂಡ - 30 


113. ಅಲ್‌ ಫಲಕ್‌ 405 


ಪ್ರಭುವಿನ ಅಭಯವನ್ನು ಯಾಚಿಸುತ್ತೇನೆ ಎಂದಾಗಿದೆ. ಈ ತಾತ್ಸರ್ಯವನ್ನು, ಪ್ರವಾದಿಯವರಿಗೆ ಮಾಟ ಮಾಡಲಾದಾಗ ಜಿಬ್ರೀಲ್‌ರು 
ಬಂದು ಅವರಿಗೆ (ಬೌ) "ಮುಅನ್ನಿದತ್ಕೆನ್‌'ಗಳನ್ನು ಪಠಿಸಲು ಆದೇಶಿಸಿದ್ದರು ಎಂಬ ವರದಿಗಳು ಸಮರ್ಥಿಸುತ್ತವೆ. ಆ8ಟಿ 
"ಮುಲವ್ವಿದತೈನ್‌'ನಲ್ಲಿ ನೇರವಾಗಿ ಮಾಟಕ್ಕೆ ಸಂಬಂಧಿಸಿದ ಇದೊಂದೇ ವಾಕ್ಯವಿದೆ. ಅಬೂ ಮಸ್ಸಿಮ್‌ ಅಸ್ಥಹಾನಿ ಮತ್ತು ರುಮಖ್ಯರಿಯವರು 
ಟು ಈ sd ನ ಇನ್ನೊಂದು ತಾತ್ಸರ್ಯವನ್ನು ಹೇಳಿದ್ದಾರೆ. ಅದು ಸ್ತ್ರೀಯರ ಕುತಂತ್ರವಾಗಿದ್ದು, ಪುರುಷರ ಸಂಕಲ್ಪ, ಅಭಿಪ್ರಾಯ 
ಮತ್ತು ವಿಚಾರಗಳ ಮೆಲೆ ಅವುಗಳ ಪ್ರಭಾವವಾಗಿದೆ. ಇದನ್ನು ಮಾಟಗಾರಿಕೆಗೆ ಹೋಲಿಸಲಾಗಿದೆ. ಏಕೆಂದರೆ ಸ್ತ್ರೀಯರ ಪ್ರೇಮಪಾಶಕ್ಕೆ 
ಸಿಲುಕಿದ ವ್ಯಕ್ತಿಯು, ಅವನ ಮೇಲೆ ಮಾಟ ಮಾಡಲ್ಲಟ್ಟವನಂತಾಗುತ್ತಾನೆ. ಈ ವ್ಯಾಖ್ಯಾನವು ಸ್ವಾರಸ್ಯಕರವಾಗಿದೆ. ಆದರೆ ಇದು 
ಹಿಂದಿನವರಿಂದಲೇ ಬಂದ ವ್ಯಾಖ್ಯಾನಗಳಿಗೆ ವಿರುದ್ಧವಾಗಿದೆ. ನಾವು ಮುನ್ನುಡಿಯಲ್ಲಿ ತಿಳಿಸಿರುವಂತೆ ಲಬೆ33ಖೆ ಮುಂವ್ಯಿದತೈನ್‌' 
ಅವತೀರ್ಣಗೊಂಡ ಪರಿಸ್ಥಿತಿಗೂ ಇದು ಸರಿ ಹೊಂದುವುದಿಲ್ಲ. 

ಮಾಟದ ವಿಷಯದಲ್ಲಿ ಒಂದು ವಿಷಯವನ್ನು ತಿಳಿದಿರಬೇಕು. ಅದರಲ್ಲಿ ಇನೊಬ್ಬನ ಮೇಲೆ ಕೆಟ್ಟ ಪ್ರಭಾವ ಬೀರಲಿಕ್ಕಾಗಿ ಶೈತಾನರ 
ಆಥವಾ ದುಷ್ಟ ಆತ್ಮಗಳ ಅಥವಾ ನಕ್ಷತ್ರಗಳ ಸಹಾಯ ಬೇಡಲಾಗುವುದರಿಂದ ಕುರ್‌ಆನ್‌ನಲ್ಲಿ ಅದನ್ನು "ಕುಫ್ರ್‌' ಎಂದು ಹೇಳಲಾಗಿದೆ. 
SE HE 555 ರಿ 85 1) “ಸುಲೈಮಾನರು ಎಂದೂ ಸತ್ಯ ನಿಷೇಧ ಕೈಗೊಂಡಿರಲಿಲ್ಲ. ಜನರಿಗೆ 
ಮಾಟ ವಿದ್ಯೆ ಕಲಿಸುತ್ತಿದ್ದ ಆ ಶೈತಾನರೇ ಸತ್ಯನಿಷೇಧ ಕೈಗೊಂಡಿದ್ದರು.'' (ಅಲ್‌ ಬಕರ್‌: 102) ಆದರೆ ಅದರಲ್ಲಿ ಸತ್ಯನಿಷೇಧದ ನುಡಿ 
ಅಥವಾ ಬಹುದೇವತ್ವದ ಕೃತ್ಯ ಇಲ್ಲದಿದ್ದರೂ ಅದು ಹರಾಮ್‌ ಎಂಬ ಬಗ್ಗೆ ಭಿನ್ನಾಭಿಪ್ರಾಯವಿಲ್ಲ. ಪ್ರವಾದಿ(ಸ) ಅದನ್ನು ಮಾನವನ 
ಪರಲೋಕವನ್ನು ಹಾಳು ಮಾಡುವ, ಮಹಾಪಾಪಗಳಲ್ಲಿ; ಸೇರಿಸಿದ್ದಾರೆ. ಅಬೂಹುರೈರಾ(ರ) ವರದಿ ಮಾಡುತ್ತಾರೆ- ಪ್ರವಾದಿ(ಸ) ಹೇಳಿದರು: 
ಏಳು ಮಾರಕ ವಿಷಯಗಳಿಂದ ದೂರವಿರಿ. ಪ್ರವಾದಿಯವರೇ ಅವು ಯಾವುವು? ಎಂದು ಜನರು ಕೇಳಿದಾಗ ಪ್ರವಾದಿ(ಸ) ಹೇಳಿದರು: 
ಅಲ್ಲಾಹನೊಂದಿಗೆ ಇತರರನ್ನು ಭಾಗಿಗೊಳಿಸುವುದು, ಮಾಟಗಾರಿಕೆ, ಅಲ್ಲಾಹನು ನಿಷಿದ್ಧಗೊಳಿಸಿದ ಜೀವವನ್ನು ಅನ್ಯಾ ಯವಾಗಿ ವಧಿಸುವುದು, 
ಬಡ್ಡಿ ತಿನ್ನುವುದು, ಅನಾಥರ ಸೊತ್ತು ಕಬಳಿಸುವುದು, ಜಿಹಾದ್‌ನ ವೇಳೆ ವೈರಿಗಳಿಂದ ಬೆನ್ನು ತಿರುಗಿಸಿ ಓಡುವುದು, ಅಮಾಯಕ ವಿಶ್ವಾಸಿ 
ಮಹಿಳೆಯ ಮೇಲೆ ವ್ಯಭಿಚಾರದ ಆರೋಪ ಹೊರಿಸುವುದು. (ಬುಖಾರಿ, ಮುಸ್ಲಿಮ್‌) 

7. ಓಡಿವೆ (ಮತ್ತರ) ಎಂದರೆ ಅಲ್ಲಾಹನು ಒಬ್ಬನಿಗೆ ಸಂಪತ್ತು, ಸ್ಥಾನಮಾನ ಅಥವಾ ಪ್ರತಿಭೆ ನೀಡಿದ್ದರೆ ಇನ್ನೊಬ್ಬನು ಅದನ್ನು 
ಸಹಿಸದಿರುವುದು ಮತ್ತು ಅದು ಅವನಿಂದ ತಪ್ಪಿ ಮತ್ತರಿಗೆ ಸಿಗಲಿ ಅಥವಾ ಕನಿಷ್ಠ ಅವನಿಂದ ಅದು ತಪ್ಪಿಹೋಗಬೇಕೆಂದು ಬಯಸುವುದಾಗಿದೆ. 
ಆದರೆ ಇನ್ನೊಬ್ಬನಿಗೆ ಸಿಕ್ಕಿರುವ ಐಶ್ವರ್ಯವು ತನಗೂ ಸಿಗಬೇಕೆಂದು ಬಯಸುವುದು ಮತ್ತರದ ವ್ಯಾಖ್ಯೆಯಲ್ಲಿ ಬರುವುದಿಲ್ಲ. ಇಲ್ಲಿಮತ್ಸರಿಯ 
ಕೇಡಿನಿಂದ ಅಲ್ಲಾಹನ ಅಭಯವನ್ನು ಅವನು ಮತ್ನರ.ಪಡುವಾಗ ಯಾಚಿಸಲಾಗಿದೆ. ಅಂದರೆ ತನ್ನ ಮನಸ್ಸಿನ ಅಗ್ನಿಯನ್ನು ತಣಿಸಲಿಕ್ಕಾಗಿ 
ತನ್ನ ಮಾತು ಅಥವಾ ಕೃತಿಯಿಂದ ಏನಾದರೂ ಕಾರ್ಯಾಚರಣೆ ನಡೆಸುವುದಾಗಿದೆ. ಏಕೆಂದರೆ ಅವನು ಎಲ್ಲಿಯ ವರೆಗೆ ಕಾರ್ಯಾಚರಣೆ 
ನಡೆಸುವುದಿಲ್ಲವೋ ಅಲ್ಲೀಯವರೆಗೆ ಅವನು ತನ್ನಲ್ಲೇ ಕುದಿಯುತ್ತಿರುವುದು ಕೆಟ್ಟದಾಗಿದ್ದರೂ ಅದು ಮತ್ತದಕ್ಕೆ ಗುರಿಯಾಗುವವನ ಪಾಲಿಗೆ 
ಅಲ್ಲಾಹನ ಅಭಯ ಯಾಚಿಸುವಷ್ಟು ಕೇಡಾಗುವುದಿಲ್ಲ. ಇನ್ನು ಅಂತಹ ಕೇಡು ಮತ್ತರಿಯಿಂದ ಪ್ರಕಟವಾದರೆ, ಅದರಿಂದ ಪಾರಾಗುವ 
ಪ್ರಥಮ ಉಪಾಯ ಅಲ್ಲಾಹನ ಅಭಯ ಯಾಚಿಸುವುದಾಗಿದೆ. ಅದರೊಂದಿಗೆ ಮತ್ತರಿಯ ಕೇಡಿನಿಂದ ಸುರಕ್ಷಿತವಾಗಲು ಇನ್ನೂ ಕೆಲವು 
ವಿಷಯಗಳು ಸಹಾಯಕವಾಗುತ್ತವೆ. ಅವುಗಳಲ್ಲಿ (1), ಮನುಷ್ಯನು ಅಲ್ಲಾಹನ ಮೇಲೆ ಪೂರ್ಣ ಭರವಸೆ ಇರಿಸಬೇಕು ಮತ್ತು ಅಲ್ಲಾಹನು 
ಬಯಸುವವರೆಗೆ ಯಾರೂ ತನ್ನನ್ನು ಏನೂ ಮಾಡಲಾರರು ಎಂದು ದೃಢವಾಗಿ ನಂಬಬೇಕು. (2) ಮತ್ತರಿಯ ಮಾತುಗಳ ಬಗ್ಗೆ ಸಹನೆ 
ವಹಿಸಬೇಕು. ತಾಳ್ವೆಗೆಟ್ಟುತಾನೂ ನೈತಿಕವಾಗಿ ಮತ್ತರಿಯ ಮಟ್ಟಕ್ಕೆ ಇಳಿಯುವಂತಹ ಮಾತು ಅಥವಾ ಕಾರ್ಯಾಚರಣೆಯನ್ನು ಮಾಡಬಾರದು. 
(3) ಮತ್ತರಿಯು ಅಲ್ಲಾಹನ ಭಯವಿಲ್ಲದೆ, ಜನರ ಮುಂದೆ ನಿರ್ಲಜ್ಜೆಯಿಂದ ಎಂತಹ ಅಸಂಬದ್ಧ ಕೃತ್ಯಗಳನ್ನೇ ಎಸಗಲಿ, ಮತ್ತರಕ್ಕೊಳಗಾದವನು 
ದೇವಭಯಕ್ಕೆ ಅಂಟಿಕೊಂಡಿರಬೇಕು. (4) ತನ್ನ ಮನಸ್ಸನ್ನು ಅವನ ಚಿಂತೆಯಿಂದ ಸಂಪೂರ್ಣ ಮುಕ್ತಗೊಳಿಸಬೇಕು ಮತ್ತು ಅವನನ್ನು 
ನಿರ್ಲಕ್ಷಿಸಿ ಬಿಡಬೇಕು. ಏಕೆಂದರೆ ಅವನ ಚಿಂತೆಯಲ್ಲಿರುವುದೆಂದರೆ ಮತ್ತರಿಗೆ ಶರಣಾಗುವುದರ ಮುನ್ನುಡಿಯಾಗಿರುತ್ತದೆ. (5) ಮತ್ತರಿಯೊಂದಿಗೆ 
ಕೆಟ್ಟದಾಗಿ ವರ್ತಿಸುವುದಂತಿರಲಿ, ಅವನಿಗೆ ಒಳಿತು ಮತ್ತು ಉಪಕಾರ ಮಾಡುವ ಅವಕಾಶವೆಂದಾದರೂ ಸಿಕ್ಕಿದರೆ ಅವಶ್ಯವಾಗಿಯೂ 
ಉಪಕಾರ ಮಾಡಬೇಕು. ತನ್ನ ಈ ವರ್ತನೆಯಿಂದ ಮತ್ಸರಿಯ ಮನದ ಅಗ್ನಿ ತಣಿಯುತ್ತದೋ ಇಲ್ಲವೋ ಎಂಬುದನ್ನು ನೋಡಬೇಕಾಗಿಲ್ಲ. 
(6) ಮತ್ತರಕ್ಕೊಳಗಾಗುವವನು ಏಕದೇವ ವಿಶ್ವಾಸ (ತೌಹೀದ್‌) ವನ್ನು ಚೆನ್ನಾಗಿ ಮನಗಂಡು ಅದರ ಮೇಲೆ ಸ್ಥಿರವಾಗಿರಬೇಕು. ಏಕೆಂದರೆ 
ತೌಹೀದ್‌ ರೂಢಮೂಲವಾಗಿರುವ ಮನಸ್ಸಿನಲ್ಲಿ ಅಲ್ಲಾಹನ ಭಯದ ಹೊರತು ಇನ್ನಾರ ಭಯವೂ ಇರುವುದಿಲ್ಲ. 


114. ಅನ್ನಾಸ್‌ 


(ಅವತೀರ್ಣ - ಮಕ್ಕಾದಲ್ಲಿ) 
ಸೂಕ್ತಗಳು: 6 ರುಕೂಆ್‌: 1 
ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


10೫/೪ ರೀ ಟಿ OSE IES 
£ EN TEE ETT EL 


(1-6) ಹೇಳಿರಿ, ನಾನು ಮಾನವರ ಪ್ರಭು, ಮಾನವರ ಸಾಮ್ರಾಟ, ಮಾನವರ ನೈಜ ಆರಾಧ್ಯನ' ಅಭಯ 
ಯಾಚಿಸುತ್ತೇನೆ. ಪದೇ ಪದೇ ಬಂದು ದುಷ್ಟೇರಣೆ ನೀಡುವವನ ಕೇಡಿನಿಂದ ಜನರ ಮನಸ್ಸುಗಳಲ್ಲಿ ದುಷ್ಟೇರಣೆ 
ಉಂಟು ಮಾಡುವವನ ಕೇಡಿನಿಂದ. ಅವನು ಜಿನ್ನ್‌ಗಳ ಪೈಕಿಯಾಗಿರಲ್ವಿ, ಮಾನವರ ಪೈಕಿಯಾಗಿರಲಿ.3 


1. ಇಲ್ಲೂ 42 'ಅಲ್‌ಫಲಕ್‌' ಅಧ್ಯಾಯದಂತೆಯೇ ಖಟಕ! (ನಾನು ಅಲ್ಲಾಹನ ಅಭಯ ಯಾಚಿಸುತ್ತೇನೆ) ಎಂದು 
ಹೇಳುವ ಬದಲು ಅಲ್ಲಾಹನ ಮೂರು ಗುಣ ನಾಮಗಳನ್ನು ನೆನಪಿಸಿ ಅವನ ಅಭಯ ಯಾಜಿಸುವಂತೆ ಆದೇಶಿಸಲಾಗಿದೆ: (1) ಅವನು 
ಜಟ ಅ) (ಮಾನವನ ಪ್ರಭು) ಆಗಿರುವುದು, ಅಂದರೆ ಅವನು ಎಲ್ಲಮಾನವರ ಪ್ರ ಪ್ರಭು, ಮಾರ್ಗದರ್ಶಕ ಮತ್ತು ಒಡೆಯ. (2) ಅವನು 
ಟ್‌ ಎಲ್ರೂ (ಮಾನವರ ಸಾಮ್ರಾಟ) ಆಗಿರುವುದು. ಅಂದರೆ ಸಕಲ ಮಾನವರ ರಾಜಾಧಿರಾಜ ಮತ್ತು ಸಾರ್ವಭೌಮ. (3) ಅವನು 
14)! ಅಂದರೆ ಮಾನವರ ನೈಜ ಆರಾಧ್ಯನಾಗಿರುವುದು ಇಲ್ಲಿ 4! "ಇಲಾಹ್‌' ಎಂಬ ಪದವನ್ನು ಕುರ್‌ಆನಿನಲ್ಲಿ ಎರಡು ಅರ್ಥಗಳಲ್ಲಿ 
ಪ್ರಯೋಗಿಸಲಾಗಿರುವುದು ಗಮನಾರ್ಹ. ಒಂದು, ಆರಾಧನೆಗೆ ಅರ್ಹರಲ್ಲದ ಆದರೆ, ಪ್ರಾ ಯೋಗಿಕವಾಗಿ ಆರಾಧಿಸಲ್ಪಡುವ ವಸ್ತು ಅಥವಾ 
ವ್ಯಕ್ತಿತ್ವ. ಎರಡು, ಆರಾಧನೆಯ ಅರ್ಹತೆ ಪಡೆದಿರುವವನು. ಅವನನ್ನು ಜನರು ಆರಾಧಿಸಿ, ಆರಾಧಿಸದಿರಲಿ. ಅಲ್ಲಾಹನಿಗೆ ಎಲ್ಲೆಲ್ಲ ಈ 
ಪದವನ್ನು ಬಳಸಲಾಗಿದೆಯೋ ಅಲ್ಲೆಲ್ಲ ಈ ಎರಡನೇ ಅರ್ಥದಲ್ಲಿಯೇ ಬಳಸಲಾಗಿದೆ ಈ ಮೂರು ಗುಣಗಳಿಂದ ಯಾಚಿಸುವುದರ ಅರ್ಥ 
ಹೀಗಾಗುತ್ತದೆ: ನಾನು ಮಾನವರ ಪ್ರಭು, ಸಾಮ್ರಾಟ ಮತ್ತು ಆರಾಧ್ಯನಾಗಿರುವ, ಅವರ ಮೇಲೆ ಸಂಪೂರ್ಣ ಅಧಿಕಾರವಿರುವ ದೇವನ 
ಆಭಯ ಯಾಚಿಸುತ್ತೇನೆ. ಅವನು ತನ್ನ ದಾಸರನ್ನು ರಕ್ಷಿಸುವ ಸಂಪೂರ್ಣ ಸಾಮರ್ಥ್ಯ ಹೊಂದಿದ್ದಾನೆ. ನಿಜವಾಗಿಯೂ ಅವನು ಮಾನವರನ್ನು 
ಆ ಕೇಡಿನಿಂದ ರಕ್ಷಿಸಬಲ್ಲನು. ಆ ಕೇಡಿನಿಂದ ತಾನೂ ರಕ್ಷಣೆ ಪಡೆಯಲು, ಇತರರನ್ನೂ ಅದರಿಂದ ಪಾರುಗೊಳಿಸಲು ಅವನ ಅಭಯ 
ಯಾಚಿಸುತ್ತೇನೆ. ಅಷ್ಟೇ ಅಲ್ಲ, ಅವನೇ ಪ್ರಭು, ಸಾಮ್ರಾಟ ಮತ್ತು ಆರಾಧ್ಯನಾಗಿರುವುದರಿಂದ, ನಾನು ಅಭಯ ಯಾಚಿಸಲು ಅವನಲ್ಲದೆ 
ಬೇರಾರೂ ಇಲ್ಲ. ವಾಸ್ತವದಲ್ಲಿ ಅಭಯ ನೀಡಬಲ್ಲವರೂ ಯಾರೂ ಇಲ್ಲ. 

2. ಮೂಲದಲ್ಲಿ ಓವಿ! 1) ಮ) ಎಂಬ ಪದ ಬಳಕೆಯಾಗಿದೆ. 132 ) "ವಸ್ವಾಸ್‌' ಎಂದರೆ ಪದೇ ಪದೇ ದುರ್ವಿಚಾರ 
ಮೂಡಿಸುವವನು. ಇದರ ಅರ್ಥ- ಒಬ್ಬನ ಮನಸ್ಸಿನಲ್ಲಿ ಅವನಿಗೆ ತಿಳಿಯದ ರೀತಿಯಲ್ಲಿ ಬಂದು ಕೆಟ್ಟ ವಿಷಯವನ್ನು ಹಾಕುವುದಾಗಿದೆ. 
ಆ) 'ವಸ್ವಾಸ್‌'ನಲ್ಲಿ ಬೆಳೆ; "ಭೂಕಂಪ'ದಲ್ಲಿರುವಂತೆ, ನಿರಂತರತೆಯ ಅರ್ಥ ಸೇರಿದೆ. ಮಾನವನು ಕೇವಲ ಒಂದು ಬಾರಿ ದಾರಿ 
ತಪ್ಪಿಸುವುದರಿಂದ ಪಥ ಭ್ರಷ್ಟನಾಗುವುದಿಲ್ಲ. ಅದಕ್ಕೆ ನಿರಂತರ ಪ್ರಯತ್ನಿಸಬೇಕಾಗುತ್ತದೆ. ಆದರೆ ಅಂತಹ ಪ್ರಯತ್ನಕ್ಕೆ ಸ 'ವಸ್ವಸ' 


ಕಾಂಡ - 30 


114. ಅನ್ನಾಸ್‌ 407 


ಎಂದೂ ಅಂತಹ ಪ್ರಯತ್ನ ಮಾಡುವವನಿಗೆ “ವಸ್ವಾಸ್‌' ಎಂದೂ ಹೇಳಲಾಗುತ್ತದೆ. ಆತ್‌ "ಖನ್ನಾಸ್‌' ಎಂದರೆ ಒಮ್ಮೆ ಪ್ರ ಕಟವಾದ ನಂತರ 
ಅಡಗುವುದು ಅಥವಾ ಮುಂದೆ ಬಂದ ನಂತರ ಹಿಂದೆ ಸರಿಯುವುದಾಗಿದೆ. ಆ್‌್‌ "ಖನ್ನಾಸ್‌' ಪದವು ಆಜ "ಖುನೂಸ್‌'ನಿಂದ 
ಬಂದಿದೆ. ಅತಿಶಯ ಸೂಚಕ ಪದವಾಗಿರುವುದರಿಂದ, ಇದರ ಅರ್ಥ ಈ ಕ್ರಿಯೆಯನ್ನು ಹೆಚ್ಚು ಹೆಚ್ಚು ಮಾಡುವವನೆಂದಾಗುತ್ತದೆ. 
ದುರ್ವಿಚಾರ ಮೂಡಿಸುವವನು ಅದಕ್ಕಾಗಿ ಮನುಷ್ಯನ ಬಳಿಗೆ ಪದೇ ಪದೇ ಬರಬೇಕಾಗುತ್ತದಷ್ಟೆ. ಇದರೊಟ್ಟಿಗೆ "ಖನ್ನಾಸ್‌' ಎಂದೂ ಕರೆದಿರು 
ವುದರಿಂದ, ಈ ಎರಡೂ ಪದಗಳು ಸೇರಿದಾಗ. ದುರ್ವಿಚಾರವನ್ನು ಮೂಡಿಸಿ ಹಿಂದೆ ಸರಿಯುತ್ತಾನೆ, ಮತ್ತೆ ಪದೇ ಪದೇ ದುರ್ವಿಚಾರ 
ಮೂಡಿಸಲು ಮರಳಿ ಬರುತ್ತಾನೆ ಎಂಬ ಅರ್ಥ ಬರುತ್ತದೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಒಮ್ಮೆ ಅವನು ತನ್ನ ಪ್ರಯತ್ನದಲ್ಲಿ 
ವಿಫಲನಾದರೆ ಪುನಃ ಅದೇ ಪ್ರಯತ್ನವನ್ನು ಮಾಡಲು ಎರಡು ಬಾರಿ, ಮೂರು ಬಾರಿ ಮಾತ್ರವಲ್ಲ ಪದೇ ಪದೇ ಬರುತ್ತಿರುತ್ತಾನೆ. 

ಟರ ೪!) "ವಸ್ಥಾಸಿಲ್‌ಖನ್ನಾಸ್‌'ನ ತಾತ್ಟರ್ಯವನ್ನು ತಿಳಿದ ಬಳಿಕ ಅದರ ಕೇಡಿನಿಂದ ಅಭಯ ಯಾಚಿಸುವುದರ ಅರ್ಥ 
ವೇನೆಂದು ಗಮನಿಸಬೇಕು. (1) ಅಭಯ ಯಾಚಿಸುವವನು ಸ್ವತಃ ಅವನ ಕೇಡಿನಿಂದ ಅಭಯ ಯಾಚಿಸುತ್ತಾನೆ. ಅಂದರೆ ಅವನು ತನ್ನ 
ಮನಸ್ಸಿನಲ್ಲಿ ದುರ್ವಿಚಾರ ಮೂಡಿಸುವ ಕೇಡಿನಿಂದ ಅಭಯ ಯಾಚಿಸುತ್ತಾನೆ ಎಂದಾಗಿದೆ. (2) ಅಲ್ಲಾಹನ ಮಾರ್ಗಕ್ಕೆ ಆಹ್ವಾನಿಸುವವನ 
ವಿರುದ್ಧ ಜನ ಮನದಲ್ಲಿ ದುರ್ವಿಚಾರಗಳನ್ನು ಮೂಡಿಸುತ್ತಾ ತಿರುಗುವವನ ಕೇಡಿನಿಂದ ಸತ್ಯದ ಕಡೆ ಕರೆಯುವವನು ದೇವನ ಅಭಯ 
ಯಾಚಿಸುತ್ತಾನೆ. ಅವನ ವಿರುದ್ಧ ಜನಮನದಲ್ಲಿ ಸಂಶಯದ ಬೀಜ ಬಿತ್ತುವವರ ಪೈಕಿ ಪ್ರ ಪ್ರತಿಯೊಬ್ಬನ ಬಳಿಗೆ ತಲಪುವುದು ಮತ್ತು ಅವನ 
ತಪ್ಪು ಕಲ್ಪನೆಗಳನ್ನು ನೀಗಿಸುವುದು ಸತ್ಯಾಹ್ಹಾನ ಮಾಡುವವನಿಂದ ಸಾಧ್ಯವಾಗುವ ವಿಷಯವಲ್ಲ. ಅಷ್ಟೇ ಅಲ್ಲ-ಅವನು ಸತ್ಯಾಹ್ನಾನ 
ಕಾರ್ಯವನ್ನು ಬಿಟ್ಟು ದುರ್ವಿಜಾರಗಳನ್ನು ಮೂಡಿಸುವವನು ಬಿತ್ತಿದ ಸಂಶಯಗಳನ್ನು ದೂರೀಕರಿಸುವುದು ಮತ್ತು ಅವರ ಆರೋಪಗಳಿಗೆ 
ಉತ್ತರಿಸುವುದರಲ್ಲಿತಲ್ಲೀನನಾಗುವುದೂ ಅವನಿಗೆ ಭೂಷಣವಲ್ಲ, ಅವನ ವಿರೋಧಿಗಳು ಯಾವ ಕೀಳಟ್ಟಕ್ಕೆ ಇಳಿಯುತ್ತಾರೋ ಅಲ್ಲಿಗೆ ತಾನೂ 
ಇಳಿಯುವುದು ಅವನ ಸ್ಥಾನಮಾನಕ್ಕೆ ಯೋಗ್ಯವಾದ ಕೆಲಸವಲ್ಲ, ಆದ್ದರಿಂದ ಅಲ್ಲಾಹನು ಸತ್ಯ ಸಂದೇಶ ಪ್ರಚಾರಕನಿಗೆ, ಇಂತಹ ಕಿಡಿಗೇಡಿಗಳ 
ಕೇಡಿನಿಂದ ಅಲ್ಲಾಹನ ಅಭಯ ಯಾಚಿಸಿ, ತನ್ನ ಕಾರ್ಯದಲ್ಲಿ ನಿಶ್ಚಿಂತೆಯಿಂದ ತೊಡಗಿಕೊಳ್ಳಬೇಕೆಂದು ಆದೇಶಿಸಿದ್ದಾನೆ. ಇದರ ನಂತರ 
ಅವರನ್ನು ನೋಡಿಕೊಳ್ಳುವ ಕೆಲಸ ನಿಮ್ಮದಲ್ಲ ಅದು ಮಾನವನ ಪ್ರಭು, ಸಾಮ್ರಾಟ ಮತ್ತು ಆರಾಧ್ಯನ ಕೆಲಸವೆಂದು ಹೇಳುತ್ತಾನೆ. 

ಇಲ್ಲಿ ದುರ್ವಿಚಾರವು ದುಷ್ಕೃತ್ಯದ ಆರಂಭ ಬಿಂದು ಎಂಬುದನ್ನು ತಿಳಿದಿರಬೇಕು. ಅದು ಒಬ್ಬನ ಮುಗ್ಧ ಮನಸ್ಸಿನ ಮೇಲೆ ಪ್ರಭಾವ 
ಬೀರುವಾಗ ಮೊದಲು ಅವನಲ್ಲಿ ಕೆಡುಕಿನ ಬಯಕೆಯುಂಟಾಗುತ್ತದೆ. ಅನಂತರ ಹೆಚ್ಚಿನ ದುರ್ವಿಚಾರಗಳು ಅದನ್ನು ದುರಾಗ್ರಹ ಮತ್ತು 
ದುರುದ್ಧೇಶವನ್ನಾಗಿ ಪರಿವರ್ತಿಸುತ್ತದೆ. ಅದರ ಪ್ರಭಾವ ಇನ್ನೂ ಹೆಚ್ಚಾದಾಗ ಈ ಆಗ್ರಹ ಸಂಕಲ್ಪವಾಗುತ್ತದೆ. ಅನಂತರ ಕೊನೆಯ ಹೆಜ್ಜೆಯು 
ದುಷ್ಕರ್ಮವಾಗಿದೆ. ಆದ್ದರಿಂದ ದುರ್ವಿಚಾರ ಮೂಡಿಸುವವನ ಕೇಡಿನಿಂದ ಅಲ್ಲಾಹನ ಅಭಯ ಯಾಚಿಸುವುದೆಂದರೆ ಕೆಡುಕಿನ ಆರಂಭವು 
ಎಲ್ಲಿಂದಾಗುತ್ತದೋ ಅಲ್ಲಾಹನು ಅದೇ ಸ್ಥಳದಲ್ಲಿ ಅದನ್ನು ಹತ್ತಿಕ್ಕಬೇಕೆಂದಾಗಿದೆ. 

ದುರ್ವಿಚಾರ ಮೂಡಿಸುವವರ ಕೇಡಿನ ಅನುಕ್ರ ಮವನ್ನು ಹೀಗೂ ಅರ್ಥೈಸಬಹುದು: ಮೊದಲು ಅವರು ಸ್ಪಷ್ಟವಾದ ಕುಫ್ರ್‌, ಶಿರ್ಕ್‌, 
ನಾಸ್ತಿಕತೆ ಅಥವಾ ಅಲ್ಲಾಹ್‌ ಮತ್ತು ಪ್ರವಾದಿಯವರ ವಿರುದ್ಧ ಬಂಡಾಯ, ದೇವ ಭಕ್ತರೊಂದಿಗೆ ವಿದ್ದೇಷಕ್ಕೆ ಪ್ರಚೋದಿಸುತ್ತಾರೆ. ಅದರಲ್ಲಿ 
ವಿಫಲವಾದಾಗ ಮತ್ತು ವ್ಯ ಕ್ರಿಯು ಅಲ್ಲಾಹನ ಧರ್ಮದೊಳಗೆಪ್ರ ಪ್ರವೇಶಗೊಂಡಾಗ ಒಂದಲ್ಲೊಂದು ರೀತಿಯಲ್ಲಿ ಬಿದ್‌ಅತ್‌(ನವೀನಾಚಾರ)ನ 
ಮಾರ್ಗವನ್ನು ಸೂಚಿಸುತ್ತಾರೆ. ಅದೂ ಸಾ ಸಾಧ್ಯವಾಗದಿದ್ದರೆ ಪಾಪಕಾರ್ಯಕ್ಕೆ ಪ್ರೇರೇಷಿಸುತ್ತಾರೆ. ಅದರಲ್ಲೂ ಯಶಸ್ವಿಯಾಗದಿದ್ದರೆ, ಅವನ 
ಮನದಲ್ಲಿ ಸಣ್ಣಸಣ್ಣಪಾಪಗಳನ್ನು ಮಾಡುವುದರಿಂದೇನೂ ಆಗುವುದಿಲ್ಲವೆಂದು ನಂಬಿಸುತ್ತಾರೆ. ಸಣ್ಣಪಾಪಗಳಿಂದ ಹೆಚ್ಚಾಗಿ ಅವನ ಪಾಪದ 
ತಟ್ಟೆಯನ್ನು ಭಾರವಾಗಿಸುವ ತಂತ್ರ ವಿದು. ಇದರಿಂದಲೂ ಮಾನವನು ಪಾರಾದರೆ ಕೊನೆಯ ಆಸ್ವವೆಂಬಂತೆ ಮಾನವನು ಸತ್ಯ ಧರ್ಮವನ್ನು 
ತನಗೆ ಮಾತ್ರ ಸೀಮಿತಗೊಳಿಸಿಕೊಳ್ಳಬೇಕು, ಅದನ್ನು ಪ್ರ ಬಲಗೊಳಿಸುವ ಚಿಂತೆಯಲ್ಲಿರಬಾರದು ಎಂದು ಪ್ರಯತ್ನಿಸುತ್ತಾರೆ, "ಆದರೆ ಒಬ್ಬನು 
ಈ ಎಲ್ಲ ಕುತಂತ್ರಗಳನ್ನು ವಿಫಲಗೊಳಿಸಿ ಬಿಟ್ಟರೆ, ಅನಂತರ ಜಿನ್ನ್‌ ಮತ್ತು ಮಾನವ ಶೈತಾನರ ಸಂಪೂರ್ಣ ತಂಡವು ಆತನ ಮೇಲೆ 
ಹರಿಹಾಯುತ್ತದೆ. ಅವರ ವಿರುದ್ಧ ಜನರನ್ನು ಪ್ರಚೋದಿಸುತ್ತದೆ, ಉದ್ರೇಕಿಸುತ್ತದೆ. ಅವನ ಮೇಲೆ ಬೈಗುಳ ಮತ್ತು ಆರೋಪಗಳ 
ಸುರಿಮಳೆಗೈಯಲಾಗುತ್ತದೆ. ಅವನನ್ನು ಎಲ್ಲೆಡೆ ಅವಮಾನಿಸಲು ಮತ್ತು ಅವನ ಹೆಸರನ್ನು ಕೆಡಿಸಲು ಪ್ರಯತ್ನಿಸುತ್ತದೆ. ಆಗ ಶೈತಾನನು ಈ 
ವಿಶ್ವಾಸಿಗೆ ಕೋಪ ಬರಿಸುತ್ತಾನೆ: ಇದೆಲ್ಲವನ್ನು ಸಹಿಸಿಕೊಳ್ಳುವುದು ದೊಡ್ಡ ಹೇಡಿತನವಾಗಿದೆ. ಎದ್ದೇಳು, ಈ ಆಕ್ರಮಣಕಾರಿಗಳನ್ನು ಎದುರಿಸು 
ಎಂದು ಹೇಳುತ್ತಾನೆ. ಇದು ಶೈತಾನನ ಕೊನೆಯ ಆಸ್ಪವಾಗಿದ್ದು ಅದರಿಂದ ಸತ್ಯ ಪ್ರಚಾರದ ಮಾರ್ಗವನ್ನು ಭ್ರಷ್ಟಗೊಳಿಸಲು ಹಾಗೂ ಸತ್ಯ 
ಪ್ರಚಾರಕನನ್ನು ಮಾರ್ಗದ ಮುಳ್ಳುಗಳಲ್ಲಿ ಸಿಲುಕಿಸಲು ಪ್ರಯತ್ನಿಸುತ್ತಾನೆ. ಇದರಿಂದಲೂ ಸತ್ಯ ಪ್ರ ಾರಕನು ಪಾರಾದರೆ ಶೈತಾನನು ಅವನ 
ಮುಂದೆ ಮಂಡಿಯೂರುತ್ತಾನೆ. ಇದರ ಕುರಿತು ಕುರ್‌ಆನಿನಲ್ಲಿ ಹೀಗೆ ಹೇಳಲಾಗಿದೆ. sy RST 3 ¥ 151, ಚ 
"ನಿಮಗೆ ಶೈತಾನನ ಕಡೆಯಿಂದೇನಾದರೂ ಪ್ರಚೋದನೆಯುಂಟಾದರೆ ನೀವು ಅಲ್ಲಾಹನ ಅಭಯ ಯಾಚಿಸಿರಿ.' (ಆಲ್‌ ಅಆ್‌ರಾಫ್‌: 200, 
ಹಾಮ್ಮೀಮ್‌ ಅಸ್ಪಜ್ಜ:36) ಮತ್ತು ee ಅಟ ಸಟೆ ವ; 8] 'ನನ್ನ ಪ್ರಭೂ, ನಾನು ಶೈತಾನರ ದುಷ್ಟೇರಣೆಗಳಿಂದ ನಿನ್ನ 


ಕಾಂಡ - 30 


408 ತಪ್ಪೀಮುಲ್‌ ಕುರ್‌ಆನ್‌ 


ಅಭಯ ಯಾಚಿಸುತ್ತೇನೆ' (ಅಲ್‌ ಮೂಮಿನೂನ್‌: 97) ಎಂದು ಪ್ರಾರ್ಥಿಸಿರಿ.) 513 ಟುಟ ಬ 1 i 
ರಯ AS. "ಧರ್ಮನಿಷ್ಠರಾದವರಿಗೆ ಶೈತಾನನ ಪ್ರಭಾವದಿಂದ ದುರಾಲೋಚನೆಗಳು ಸೋಂಕಿದರೂ ಅವರು ತಕ್ಷಣ ಜಾಗೃತ 
ರಾಗುತ್ತಾರೆ ಮತ್ತು ಅವರಿಗೆ ಸರಿಯಾದ ಕರ್ಮವಿಧಾನ ಯಾವುದೆಂದು ಸ್ವಷ್ಟವಾಗಿ ತೋರುತ್ತದೆ.” (ಆಆ್‌ರಾಫ್‌: 201) ಆದ್ದರಿಂದಲೇ 
ಶೈತಾನನ ಈ ಕೊನೆಯ ಅಸ್ವದಿಂದಲೂ ಪಾರಾಗುವವರ ಬಗ್ಗೆ ಅಲ್ಲಾಹನು ಹೀಗೆ ಹೇಳುತ್ತಾನೆ. ಜಟ ಹ ೫ ಸ uli ಆ) "ಈ 
ಸ್ಥಾನವು ಮಹಾ ಅದೃಷ್ಟಶಾಲಿಗಳ ಹೊರತು ಮತ್ತಾರಿಗೂ ಪ್ರಾಪ್ತವಾಗುವುದಿಲ್ಪ' (ಹಾಮ್ಮೀಮ್‌ ಅಸ್ಪಜ್ಜ: 35) 

ಈ ನಿಟ್ಟಿನಲ್ಲಿ ಇನ್ನೊಂದು ವಿಷಯವೂ ಗಮನದಲ್ಲಿರಬೇಕು. ಮಾನವನ ಮನಸ್ಸಿನಲ್ಲಿ ದುರಾಲೋಚನೆಗಳನ್ನು ಕೇವಲ ಬಾಹ್ಯವಾಗಿ 
ಜಿನ್ನ್‌ ಮತ್ತು ಮಾನವ ಶೈತಾನರು ಮೂಡಿಸುವುದಲ್ಲ. ಒಳಗಿನಿಂದ ಅವನ ಚಿತ್ರವೂ ಅದನ್ನು ಮಾಡುತ್ತದೆ. ತನ್ನದೇ ತಪ್ಪು ಸಿದ್ಧಾಂತಗಳು 
ಅವನ ಬುದ್ಧಿಯನ್ನು ಕೆಡಿಸುತ್ತದೆ. ತನ್ನದೇ ಅನುಚಿತ ಉದ್ದೇಶ ಮತ್ತು ಅಭಿಲಾಷೆಗಳು ಅವನ ವಿವೇಚನಾ ಶಕ್ತಿ, ಸಂಕಲ್ಪ ಶಕ್ತಿ ಮತ್ತು 
ತೀರ್ಮಾನದ ಸ ಸಾಮರ್ಥ್ಯವನ್ನು ತಪ್ಪು ದಾರಿಗೆಳೆಯುತ್ತದೆ. ಹೊರಗಿನ ಶ್ಯ ತಾನರು ಮಾತ್ರ ವಲ್ಲ ಮಾನವನ ಒಳಗೆ ಅವನದೇ ಶ್ಯ ತಾನ ಕೂಡಾ 
ಅವನನ್ನು ಬಾರಿಗೆಡಿಸುತ್ತದೆ. ಇದನ್ನೇ ಕುರ್‌ಆನಿನಲ್ಲಿ ಒಂದೆಡೆ ಹೀಗೆ ಜರದ 125 pe PE u ನಖ 3 "ನಾವು ಅವನ ಮನಸ್ಸಿ 
ನಲ್ಲಿ ಉದ್ಭವಿಸುವ ದುರ್ಭಾವನೆಗಳನ್ನು ಬಲ್ಲೆವು.' (ಕಾಫ್‌: 16) ಆದ್ದರಿಂದಲೇ ಪ್ರವಾದಿವರ್ಯರು(ಸ) ತಮ್ಮ ಪ್ರ ಪ್ರವಚನದಲ್ಲಿ 
ಗ್ಗ) ೨೨೬ ಪಯ ಸಭ "ನಮ್ಮ ಚಿತ್ತದ ಉಪಟಳದಿಂದ ನಾವು ಅಲ್ಲಾಹನ ಅಭಯ ಯಾಚಿಸುತ್ತೇವೆ' ಎಂದು ಹೇಳಿದ್ದರು. 

3. ಕೆಲವು ವಿದ್ದಾಂಸರ ದೃಷ್ಟಿಯಲ್ಲಿ ದುರಾಲೋಚನೆ ಮೂಡಿಸುವವನು ಎರಡು ರೀತಿಯ ಜನರ ಮನಸ್ಸಿನಲ್ಲಿ ದುರಾಲೋಚನೆ 
ಮೂಡಿಸುತ್ತಾನೆ. ಒಂದು ಜಿನ್ನ್‌, ಇನ್ನೊ ೦ದು ಶೈತಾನ್‌. ಇದನ್ನು ಒಪ್ಪಿಕೊಂಡರೆ ೫1 "ನಾಸ್‌' ಎಂಬಪದವು ಜಿನ್ನ್‌ ಮತ್ತು ಮಾನವರಿಬ್ಬರಿಗೂ 
ಅನ್ವಯವಾಗುತ್ತದೆ. ಅವರು ಹೇಳುತ್ತಾರೆ- ಹಾಗೆ ಆಗಲು ಸಾಧ್ಯವಿದೆ. ಏಕೆಂದರೆ ಕುರ್‌ಆನಿನಲ್ಲಿ ಲೆಟ್‌; (ಪುರುಷರು) ಎಂಬ ಪದವನ್ನು, 
ಜಿನ್ನ್‌ ಎಂಬ ಅಧ್ಯಾಯದ 6ನೇ ಸೂಕ್ತದಲ್ಲಿ ನಾವು ಕಾಣುವಂತೆ, ಜಿನ್ನ್‌ಗಳಿಗೆ ಪ್ರಯೋಗಿಸಲಾಗಿದೆ. ೫ "ನಫರ್‌' ಎಂಬ ಪದವು ಜಿನ್ನ್‌ಗಳ 
ತಂಡಕ್ಕೂ ಆಗಬಹುದು. ಇದನ್ನು ನಾವು ಅಹ್‌ಕಾಫ್‌ ಅಧ್ಯಾಯದ 29ನೇ ಸೂಕ್ತದಲ್ಲಿ ನೋಡುತ್ತೇವೆ. ಹಾಗಿರುವಾಗ ಆ “ನಾಸ್‌' ಎಂಬ 
ಪದದಲ್ಲಿ ಮಾನವ ಮತ್ತು ಜಿನ್ನ್‌ಗಳಿಬ್ಬರೂ ಸೇರುತ್ತಾರೆ. ಆದರೆ ಈ ಅಭಿಪ್ರಾಯ ತಪ್ಪು. ಏಕೆಂದರೆ ರೆ "ನಾಸ್‌', ಛೆ! “ಇನ್ಸ್‌' 
ಮತ್ತು 83 "ಇನ್ಸಾನ್‌' ಎಂಬ ಪದಗಳು ನಿಘಂಟಿನ ಪ್ರಕಾರವೇ ಜಿನ್ನ್‌ ಎಂಬ ಪದಕ್ಕೆ ವಿರುದ್ಧವಾಗಿವೆ. Ro ಜಿನ್ನ್‌ ಪದದ ಮೂಲ 
ಅರ್ಥ ರಹಸ್ಯ ಜೀವಿ ಎಂದಾಗಿದೆ. ಅದು ಮಾನವನಿಗೆ ಆಗೋಚರವಾಗಿರುವುದರಿಂದ ಆದನ್ನು ಜಿನ್ನ್‌ ಎಂದು ಕರೆಯಲಾಗುತ್ತದೆ. ಇದಕ್ಕೆ 
ವ್ಯ ತರಕ್ಷವಾಗಿ: ನಾಸ್‌, ಇನ್ಸ್‌ ಪದಗಳನ್ನು ಮಾನಮುಗೆ ಅವನು ಗೋಚರ ಮತ್ತು ಗ್ರಹಿಕೆಗೆ ಬರುವ ಚಭಯಾನಿಸವುದಂಂದ; ಬಳಸಲಾಗುತ್ತದೆ. 
ಅಲ್‌ ಕಸಸ್‌ ಅಧ್ಯಾಯದಲ್ಲಿ । 5 > ಟಿ 31 ಎಂದು 29ನೇ ಸೂಕ್ತದಲ್ಲಿದೆ. ಇಲ್ಲಿ 5೪ "ಆನಸ' ಎಂಬುದರ ಅರ್ಥ 
"ಗೋಚರ' ಎಂದಾಗಿದೆ. ಅಂದರೆ ಮೂಸಾ(ಅ) ತೂರ್‌ ಪರ್ವತದ ಬದಿಯಲ್ಲಿ ಬೆಂಕಿಯನ್ನು ಕಂಡರು. ಅನ್ನಿಸಾ ಅಧ್ಯಾಯದ | 6ನೇ ಸೂಕ್ತ 
ದಲ್ಲಿ ಬ ಜಟ ಪಿತ "ಅನಾಥ ಅಸ್ತ 0 ಡಗಿಡವರಂದು ನಿಮಗೆ ಅನಿಸಿದರೆ'' ಎನ್ನಲಾಗಿದೆ. ಇಲ್ಲಿ ಬ ನ ಅರ್ಥ 

ಅ (ನೀವು ಸತ್ಯರ್ಮ ಮಾಡಿದರೆ) ಅಥವಾ ಜೈ  (ಕಂಡಿರುತ್ತೇನೆ) ಎಂದಾಗಿದೆ. ಹೀಗೆ ಟಕ "ನಾಸ್‌' ಎಂಬ ಪದವು ಅರಬಿ 
ನಿಘಂಟಿನ ಪ್ರಕಾರ ಜಿನ್ಸ್‌ಗಳಗೆ ಅನ್ವಯಿಸುವುದಿಲ್ಲ, ಸೂಕ್ತದ ಸರಿಯಾದ ಅರ್ಥ ಹೀಗಿದೆ, "'ಜನರ ಮನಸ್ಸುಗಳಲ್ಲಿ ದುಷ್ಟೇರಣೆ ಉಂಟು 
ಮಾಡುವವನ ಕೇಡಿನಿಂದ - ಅವನು ಯಕ್ಷರ ಪೈಕಿಯಾಗಿರಲಿ ಮನುಷ್ಯರ ಪೈಕಿಯಾಗಿರಲಿ'' ಅಂದರೆ ಇನ್ನೊಂದು ರೀತಿಯಲ್ಲಿ ದುಷ್ಟೇರಣೆ 
ನೀಡುವ ಕೆಲಸ ಜಿನ್ನ್‌ ಶೈತಾನರೂ ಮಾಡುತ್ತಾರೆ, ಮಾನವ ಶೈತಾನರೂ ಮಾಡುತ್ತಾರೆ. ಈ ಇಬ್ಬರ ಕೇಡಿನಿಂದಲೂ ಅಭಯ ಯಾಚಿಸಲು 
ಈ ಅಧ್ಯಾಯದಲ್ಲಿ ಆದೇಶಿಸಲಾಗಿದೆ. ಈ ಅರ್ಥವನ್ನು ಕುರ್‌ಆನ್‌ ಮತ್ತು ಹದೀಸ್‌ ಎರಡೂ ಸಮರ್ಥಿಸುತ್ತವೆ. ಕುರ್‌ಆನಿನಲ್ಲಿ ಹೀಗಿದೆ: 
1೨) 018 SES ಜಯ pd SY ಚಾಟಿ $46 ಔಟ; ನಾವಂತು ಇದೇ 
ರೀತಿಯಲ್ಲಿ ಮಾನವ ಶೈತಾನರನ್ನೂ, ಯಕ್ಷ ಶೈತಾನರನ್ನೂ ಪ್ರತಿಯೊಬ್ಬ ಪ್ರವಾದಿಯ ಶತ್ರುಗಳನ್ನಾಗಿ ಮಾಡಿರುವೆವು ಇವರ ಮನಮೋಹಕ 
ಮಾತುಗಳನ್ನು ವಂಚನೆಯ ರೂಪದಲ್ಲಿ ಪರಸ್ಪರ ಮನಸ್ಸಿನೊಳಗೆ ಇಳಿಸುತ್ತಿರುತ್ತಾರೆ. (ಅಲ್‌ ಅನ್‌ಆಮ್‌: 112) 

ಅಬೂದರ್ರ್‌ (ರ) ಹೇಳುತ್ತಾರೆ: ನಾನು ಪ್ರವಾದಿಯವರ(ಸ) ಸನ್ನಿಧಿಗೆ ಹೋದೆ. ಅವರು ಮಸೀದಿಯಲ್ಲಿ ಕುಳಿತಿದ್ದರು. ಅವರು 
ಕೇಳಿದರು: ಅಬೂದರ್ರ್‌! ನೀವು ನಮಾರಭ್‌ ಮಾಡಿದಿರಾ? ನಾನು ಇಲ್ಲವೆಂದೆ. ಎದ್ದು ನಮಾರು್‌ ಮಾಡಿರಿ ಎಂದು ಹೇಳಿದರು. ಹಾಗಿ 
ನಾನು ನಮಾರುಸ್‌ ಮಾಡಿ, ಅನಂತರ ಬಂದು ಕುಳಿತೆ. ಪ್ರವಾದಿ(ಸ) ಹೇಳಿದರು: ಶಭ ಬೆಳ! ಡಿದ ಶಭ) ಛಲ 
“ಅಬೂದರ್ರ್‌ ! ಮಾನವ ಮತ್ತು ಜಿನ್ನ್‌ ಶೈತಾನರಿಂದ ಅಲ್ಲಾಹನ ಅಭಯ ಯಾಚಿಸಿರಿ.' ನಾನು ಕೇಳಿದೆ, "ಯಾರಸೂಲಲ್ಲಾಹ್‌! ಮಾನವರಲ್ಲೂ 
ಶೈತಾನರು ಇರುತ್ತಾರೆಯೇ?' ಅವರು ಹೇಳಿದರು, "ಹೌದು.' (ಅಹ್ಮದ್‌, ನಸಾಈ, ಇಬ್ನು ಹಿಬ್ಬಾನ್‌) 

ಹಾ ಬ ಇಡ ಬೀ 
ಕಾಂಡ - 30 


ಉಪಸಂಹಾರ 


ನಾನು ಹೃದಯಾಂತರಾಳದಿಂದ ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ತಪ್ಪೀಮುಲ್‌ ಕುರ್‌ಆನ್‌ ಬರೆಯುವ ಕಠಿಣ ಕೆಲಸವನ್ನು 
ಹಿ.ಶ. 1361ರ ಮುಹರ್ರಮ್‌ (ಫೆಬ್ರವರಿ 1942) ತಿಂಗಳಲ್ಲಿ ಆರಂಭಿಸಿದ್ದು 30 ವರ್ಷ 4 ತಿಂಗಳ ಬಳಿಕ ಇದು ಪೂರ್ಣಗೊಂಡಿತು. 
ಇದು ಸಂಪೂರ್ಣವಾಗಿ ಅಲ್ಲಾಹನ ಅನುಗ್ರಹವಾಗಿದೆ. ಆತನು ತನ್ನ ಓರ್ವ ವಿನೀತ ದಾಸನಿಗೆ ತನ್ನ ಪವಿತ್ರ ಗ್ರಂಥದ ಈ ಸೇವೆಯನ್ನು 
ಮಾಡುವ ಸೌಭಾಗ್ಯವನ್ನು ದಯಪಾಲಿಸಿದನು. ಇದರಲ್ಲಿ ಸರಿಯಾದುದೆಲ್ಲವೂ ಅಲ್ಲಾಹನ ಮಾರ್ಗದರ್ಶನದಿಂದಾಗಿದೆ. ಕುರ್‌ಆನಿನ 
ಅರ್ಥ-ವ್ಯಾಖ್ಯಾನದಲ್ಲಿ ನಾನೆಲ್ಲಾದರೂ ತಪ್ಪು ಮಾಡಿದ್ದರೆ ಅದು ನನ್ನ ಜ್ಞಾನದ ಕೊರತೆಯಿಂದಾಗಿದೆ. ಆದರೆ ಅಲ್‌ ಹಮ್ಮುಲಿಲ್ಲಾಹ್‌, 
ನಾನು ಉದ್ದೇಶ ಪೂರ್ವಕವಾಗಿ ಯಾವುದೇ ತಪ್ಪು ಮಾಡಿಲ್ಲ, ಆದ್ದರಿಂದ ಅವನು ಅದನ್ನು ಕ್ಷಮಿಸಿ ಬಿಡುವನು ಮತ್ತು ನನ್ನ ಕಾರ್ಯದ 
ನಿಮಿತ್ತ ಅವನ ದಾಸರಿಗೆ ಸನ್ಮಾರ್ಗ ಪಡೆಯಲು ಏನಾದರೂ ಸಹಾಯಕವಾಗಿದ್ದರೆ ಅದನ್ನು ನನ್ನ ಮೋಕ್ಷಕ್ಕೆ ಕಾರಣವಾಗುವುದೆಂದು 
ನಿರೀಕ್ಷಿಸುತ್ತೇನೆ. ನನ್ನ ತಪ್ಪುಗಳನ್ನು ನನಗೆ ತೋರಿಸಿ ಕೊಡಬೇಕು ಎಂದು ವಿದ್ವಾಂಸರಲ್ಲೂ ನಾನು ವಿನಂತಿಸುತ್ತೇನೆ. ಯಾವುದಾದರೂ 
ವಿಷಯವು ತಪ್ಪೆಂದು ಆಧಾರ ಸಹಿತ ನನಗೆ ಸ್ಪಷ್ಟ ಪಡಿಸಿದರೆ ಇನ್‌ಶಾಅಲ್ಲಾಹ್‌ ನಾನದನ್ನು ಸರಿಪಡಿಸುವೆನು. ಅಲ್ಲಾಹನ ಗ್ರಂಥದ 
ವಿಷಯದಲ್ಲಿ ಉದ್ದೇಶಪೂರ್ವಕ ತಪ್ಪು ಮಾಡುವುದರಿಂದ ಅಥವಾ ಯಾವುದೇ ತಪ್ಪಿಗೆ ಅಂಟಿಕೊಂಡಿರುವುದರಿಂದ ನಾನು ಅಲ್ಲಾಹನ 
ಅಭಯ ಯಾಚಿಸುತ್ತೇನೆ. 

ಈ ಗ್ರಂಥದ ಹೆಸರಿನಿಂದಲೇ ಸ್ಪಷ್ಟವಾಗುವಂತೆ, ನಾನು ಕುರ್‌ಆನನ್ನು ಗ್ರಹಿಸಿದಂತೆಯೇ ಸಾಮಾನ್ಯ ಓದು ಬರಹ ಬಲ್ಲಜನರಿಗೂ 
ಅದನ್ನು ತಿಳಿಯುವಂತೆ ಮಾಡಲು ಪ್ರಯತ್ನಿಸಿದ್ದೇನೆ. ಜನರು ಕುರ್‌ಆನ್‌ನ ಆತ್ಮಕ್ಕೆ.ತಲುಪಬೇಕು, ಅವರ ಎಲ್ಲಾ ಸಂದೇಹಗಳು 
ದೂರವಾಗಬೇಕು, ಕುರ್‌ಆನ್‌ ಅಥವಾ ಅದರ ಅನುವಾದವನ್ನು ಓದುವಾಗ ಮನಸ್ಸಿನಲ್ಲಿ ಮೂಡುವ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕು 
ಹಾಗೂ ಕುರ್‌ಆನ್‌ ಸಂಕ್ಷಿಪ್ತವಾಗಿ ಹೇಳಿರುವ ವಿಷಯಗಳನ್ನು ಸ್ಪಷ್ಟಪಡಿಸಿ ಅದರ ನೈಜ ಉದ್ದೇಶ ಮತ್ತು ತಾತ್ಚರ್ಯವನ್ನು ಗ್ರಹಿಸಬೇಕು 
ಎಂಬುದು ನನ್ನ ಪ್ರಯತ್ನವಾಗಿದೆ. ಆರಂಭದಲ್ಲಿ ಹೆಚ್ಚು ವಿವರಣೆಯನ್ನು ನೀಡುವುದು ನನ್ನ ಉದ್ದೇಶವಾಗಿರಲಿಲ್ಲ. ಆದ್ದರಿಂದ ಪ್ರಥಮ 
ಸಂಪುಟದಲ್ಲಿ ಟಿಪ್ಪಣಿಗಳು ಸಂಕ್ಷಿಪ್ತವಾಗಿವೆ, ಅನಂತರ ನಾನು ಕೆಲಸವನ್ನು ಮುಂದುವರಿಸಿದಂತೆಯೇ ಟಿಪ್ಪಣಿಗಳನ್ನು ಹೆಚ್ಚು ವಿಸ್ತರಿಸುವ 
ಅಗತ್ಯ ಕಂಡಿತು. ಅನಂತರದ ಸಂಪುಟಗಳನ್ನು ಓದುವವರಿಗೆ ಪ್ರಥಮ ಸಂಪುಟದಲ್ಲಿ ತೃಷೆ ಕಾಣತೊಡಗಿತು. ಆದರೆ ಕುರ್‌ಆನಿನ 
ವಿಷಯಗಳ ಪುನರಾವರ್ತನೆಯಿಂದ ಒಂದು ಪ್ರಯೋಜನ ವೇನೆಂದರೆ ಒಂದು ವಿಷಯದ ವಿವರಣೆಯಲ್ಲಿ ಒಂದೆಡೆ ಕೊರತೆಯಾಗಿದ್ದರೆ 
ಮತ್ತು ಅದು ಮುಂದಿನ ಅಧ್ಯಾಯಗಳಲ್ಲೂ ಬಂದಿದ್ದರೆ, ಅದರ ಸಂಪೂರ್ಣ ವಿವರಣೆಯು ಮುಂದಿನ ಅಧ್ಯಾಯಗಳ ಟಿಪ್ಪಣಿಗಳಲ್ಲಿ 
ಪೂರ್ಣಗೊಳ್ಳುತ್ತವೆ. ಪವಿತ್ರ ಕುರ್‌ ಆನನ್ನು ತಪ್ಪೀಮುಲ್‌ ಕುರ್‌ಆನಿನ ಸಹಾಯದಿಂದ ಓದುವವರು ಒಮ್ಮೆಗೆ ನಿಲ್ಲಿಸದೆ ಇಡೀ ಗ್ರಂಥವನ್ನು 
ಇನ್ನೊಮ್ಮೆ ಓದಿದರೆ ಮುಂದಿನ ಅಧ್ಯಾಯಗಳ ಟಿಪ್ಪಣಿಗಳು ಆರಂಭದ ಅಧ್ಯಾಯಗಳನ್ನು ಗ್ರಹಿಸುವಲ್ಲಿ ಸಹಾಯಕವಾಗಬಹುದೆಂದು 
ನಾನು ಭಾವಿಸುತ್ತೇನೆ. 


ಅಬುಲ್‌ ಆಲಾ 
ಲಾಹೋರ್‌, ರಬೀವುಲ್‌ ಆಖಿರ್‌ 24 
ಹಿ.ಶ. 1392, (ಜೂನ್‌ 7. 1972) 


ಅಕ್ರಮಿ-ಅಕ್ರಮಿಗಳು(ರಾಲಿಮ್‌-ರಾಲಿಮೂನ್‌) 

9 ಫಿರ್‌ಔನನ ಜನಾಂಗ ಅಕ್ರಮಿಯಾಗಿತ್ತು 66:11 

ಆ ಲಕ್ರಮಿಗಳ ಅಂತಿಮ ಪರಿಣಾಮ 76:31 

ಆ ಲಕ್ರಮಿಗಳಿಗೆ ವಿನಾಶದ ಹೊರತು ಇನ್ನಾವುದರಲ್ಲಿಯೂ 
ವೃದ್ಧಿ ಮಾಡಬಾರದೆಂದು ಹ.ನೂಹ್‌ರ(ಅ) ಪ್ರಾರ್ಥನೆ 71:28 

(ಹೆಚ್ಚಿನ ವಿವರಗಳನ್ನು 'ಅಕ್ರಮ'ದಲ್ಲಿ ನೋಡಿರಿ) 


ಅದಾಬ್‌(ಯಾತನೆ) 

9 ಎಂತಹ ಜನರಿಗಾಗಿ? 67: 16 ರಿಂದ 18, 68:27, 28, 72:15, 
23, 77: 16 ರಿಂದ 18, 84: 21ರಿಂದ 24, 85:17, 18, ಟಿ- 
8, 89:12, 13, 105: ಪರಿಚಯ 

ಆ ಇದು ಹೆದರಲ್ಪಡತಕ್ಕ ವಿಷಯ 94, ಟಿ-87 

ಅ 'ಅದಾಬ್‌'- ಪುನರುತ್ಥಾನ ದಿನ ಎಂಬ ಅರ್ಥದಲ್ಲಿ 70:11, 
27, 78:40 

ಅ ದೊಡ್ಡ ಯಾತನೆ ಯಾರಿಗಾಗಿ? 88:24 


+ 


ಅ ಪರಲೋಕ ಯಾತನೆ ಯಾರಿಗೆ? 70:11, 76431, 28:21, . 


22, 79: 37 ರಿಂದ 39 ಚೆ 

ಅ ವಿವಿಧ ಜನಾಂಗಗಳ ಮೇಲೆ ಎರಗಿದ ಲೌಕಿಕ ಯಾತನೆ 67: 
16ರಿಂದ 18, 69: 5ರಿಂದ 10, 71:25, 79: 17 ರಿಂದ 26, 
89: 6 ರಿಂದ 14, 91: 11ರಿಂದ 15 

ಅ ಲೌಕಿಕ ಯಾತನೆಗಳ ವರ್ಣನೆ 69: 5 ರಿಂದ 10, 71:25, 
79:25, 91:14, 105: 1 ರಿಂದ 5 

ಅ ಲಾಕಿಕ ಯಾತನೆಗಳಿಂದ ಪಾಠ ಕಲಿಯಬೇಕೆಂಬ ಉಪದೇಶ 
67:18, 69:7, 8, 79:26 

ಅ ಯಾತನೆಗೊಳಗಾದ ಜನಾಂಗಗಳ ಶಿಕ್ಷೆಯು ಲೌಕಿಕ 
ಯಾತನೆಯಲ್ಲೇ ಮುಗಿದು ಹೋಗುವುದಿಲ್ಲ. ಅವರ ಆತ್ಮಗಳು 
ತಕ್ಷಣ ಅಗ್ನಿಗೆ ಸೇರಲ್ಪಡುತ್ತವೆ 71:25, ಟಿ-19, 79:25, 
111: 1 ರಿಂದ 3 

€ ಪರಲೋಕ ಯಾತನೆಯು ಭೂಲೋಕ ಯಾತನೆಗಿಂತ 
ದೊಡ್ಡದಾಗಿರುವುದು 68:33 


ಅಲ್ಲಾಹನು ಯಾವುದಾದರೂ ಯಾತನೆ ಅಥವಾ ವಿಪತ್ತನ್ನು 
ಕಳುಹಿಸಿಬಿಟ್ಟರೆ ಯಾರೂ ರಕ್ಷಿಸಲಾರರು 67:16, 17, 20, 
30, 71:25 

ಯಾವುದಾದರೂ ಜನಾಂಗದ ಮೇಲೆ ಯಾತನೆಯ ತೀರ್ಪು 
ಆಗಿ ಬಿಟ್ಟರೆ ಅದನ್ನು ನಿವಾರಿಸಲಾಗದು 71:4 
ಪ್ರತಿಯೊಂದು ಪಥಭ್ರಷ್ಟ ಜನಾಂಗಕ್ಕೆ ಯಾತನೆಯ ಒಂದು 
ಸಮಯ ನಿಶ್ಚಯಿಸಲ್ಪಟ್ಟಿದೆ 71:4 

ಯಾತನೆಗೆ ತವಕ ಪಡುವವರಿಗೆ ಉತ್ತರ 70:1, 2, 6,7 
ಅಲ್ಲಾಹನ ಯಾತನೆಯು ನಿರ್ಭಯರಾಗಿರತಕ್ಕ ವಿಷಯವಲ್ಲ 
70:28 

ಸತ್ಕವಿಶ್ವಾಸಿಯು  ಸತ್ಕರ್ಮಗಳನ್ನು ಮಾಡುತ್ತಲೂ ಸತ್ಯ 


- ನಿಷೇಧಿಯಂತೆ ದೇವಯಾತನೆಯಿಂದ ನಿರ್ಭಯನಾಗಿರದಿರು 


ವುದು ಅವನ ವಿಶೇಷತೆ 70:27, ಟಿ-18, 76:9, 10 
ನಿಮ್ಮ ಜನಾಂಗವು ಎಷ್ಟು ತುಚ್ಛವಾಗಿದೆಯೆಂಬುದನ್ನು ನೀವು 
ಮರೆತು ಬಿಟ್ಟಿರೆಂದು ಯಾತನೆಯಿಂದ ತಾವು ಸುರಕ್ಷಿತರೆಂದು 
ತಿಳಿಯುವವರಿಗೆ ಎಚ್ಚರಿಕೆ 70:38, 39, ಟಿ-26 

ಅಲ್ಲಾಹ್‌ ತಾನಿಚ್ಛಿಸಿದಾಗ ಒಂದು ವಿದ್ರೋಹಿ ಜನಾಂಗದ 
ಸ್ಥಾನದಲ್ಲಿ ಅದಕ್ಕಿಂತ ಒಳ್ಳೆಯವರನ್ನು ತರಬಲ್ಲನು 70:40, 41 
ಅಲ್ಲಾಹನ ಹಿಡಿತವು ಬಹಳ ಕಠಿಣ 85:12 

ಅಲ್ಲಾಹನು ಹೊಂಚಿನಲ್ಲಿರುವುದರ ಅರ್ಥ 89:25 
ಅವನಂತಹ ಯಾತನೆ ಕೊಡುವವನು ಯಾರೂ ಇಲ್ಲ 89:14, 
ಟಿ-7 

ಅವನು ಒಂದು ಜನಾಂಗದ ಮೇಲೆ ಯಾತನೆ ಎರಗಿಸುವಾಗ 
ಅವನಿಗೆ ತನ್ನ ಈ ಕೃತ್ಯದ ದುಷ್ಪರಿಣಾಮದ ಭಯವಿರುವುದಿಲ್ಲ 
91:15 

ಅವನು ಒಂದು ಜನಾಂಗಕ್ಕೆ ಯಾತನೆ ಕಳುಹಿಸ ಬೇಕೆಂದಿರುವಾಗ 
ಬಾನಲೋಕದ ರಕ್ಷಣಾ ವ್ಯವಸ್ಥೆಯನ್ನು ಬಿಗಿಗೊಳಿಸಲಾಗುತ್ತದೆ 
72:10, ಟಿ-10 

ಯಾತನೆ ಕಳುಹಿಸುವ ಮುಂಚೆ ವಾದವನ್ನು ಕೊನೆಗೊಳಿಸಲಿಕ್ಕಾಗಿ 
ಅವನು ಸಂದೇಶವಾಹಕರನ್ನು ಕಳುಹಿಸುತ್ತಾನೆ 71:1, ಟಿ-1 


**ಚಿಹ್ನೆಯು, ಈ ವಿಷಯವು ಕುರ್‌ಆನ್‌ ವ್ಯಾಖ್ಯಾನ ಭಾಗ-1 ರ ವಿಷಯ ಸೂಚಿಯಲ್ಲೂ ಬಂದಿದ್ದು ಅದರ ಉಳಿದ ಭಾಗವನ್ನು 


ಮಾತ್ರ ಇಲ್ಲಿ ಬರೆಯಲಾಗಿದೆ ಎಂಬುದನ್ನು ಸೂಚಿಸುತ್ತದೆ. 


412 


ತಪ್ಹೀಮುಲ್‌ ಕುರ್‌ಆನ್‌ 


ಅ ರಸೂಲರನ್ನು ಸುಳ್ಳಾಗಿಸುವವರು ಮತ್ತು ಅವರ ಸಂದೇಶವನ್ನು 
ಸುಳ್ಳಾಗಿಸುವವರನ್ನು ಅಲ್ಲಾಹ್‌ ಅತ್ಮಂತ ಉಗ್ರವಾಗಿ 
ಹಿಡಿಯುತ್ತಾನೆ 69:10, 85: 10 ರಿಂದ 12 (ಹೆಚ್ಚಿನ ವಿವರಗಳಿಗೆ 
'ರಕ್ಷೆ-ಶಿಕ್ಷೆ' ನೋಡಿರಿ) 


ಅದೃಶ್ಯ(ಗೈಬ್‌) 

ಅ ಅಲ್ಲಾಹ್‌ ಲದೃಶ್ಶ ಜ್ಞಾನಿ. ಅವನು ತನ್ನ ಸಂದೇಶವಾಹಕರಿಗೆ 
ಅವರ ಸಂದೇಶವಾಹಕತ್ವದ ಕರ್ತವ್ಯಗಳನ್ನು ನೆರವೇರಿಸಲು 
ಅಗತ್ಯವುಳ್ಳ ಅದೃಶ್ಯ ಜ್ಞಾನವನ್ನು ಮಾತ್ರ ಅವರಿಗೆ ನೀಡುತ್ತಾನೆ 
72: 25 ರಿಂದ 27 

ಅ ಸಂದೇಶವಾಹಕರಿಗೆ ಈ ಜ್ಞಾನವನ್ನು ಕಳುಹಿಸುವಾಗ ಅದು 
ಅವರಿಗೆ ಏನೂ ಹೆಚ್ಚು ಕಡಿಮೆಯಿಲ್ಲದೆ ತಲುಪುತ್ತಿದೆಯೋ 
ಮತ್ತು ಅವರು ತಮ್ಮ ಪ್ರವಾದಿತ್ವದ ಕರ್ತವ್ಯವನ್ನು ಸರಿಯಾಗಿ 
ನೆರವೇರಿಸುತ್ತಿರುವರೋ ಎಂಬ ಬಗ್ಗೆ ಸಂಪೂರ್ಣವಾಗಿ 
ಮೇಲ್ನೋಟವಿರಿಸಲಾಗುತ್ತದೆ 72:27, 28, ಟಿ-30 

6 ಅಲ್ಲಾಹನು ತನ್ನ ಸಂದೇಶವಾಹಕರಿಗೆ ಕೊಡುವ ಅದೃಶ್ಯ 
ಜ್ಞಾನವನ್ನು ಜನತೆಗೆ ತಲುಪಿಸುವಲ್ಲಿ ಅವರು ಸ್ವಲ್ಪವೂ 
ಜಿಪುಣತೆ ತೋರುವುದಿಲ್ಲ 81:23, ಟಿ-20 

6 ಲೋಕಾಂತ್ಮ ದಿನದ ಸಮಯದ ಜ್ಞಾನವು ಅಲ್ಲಾಹನಿಗೆ 
ಮಾತ್ರವಿದೆ. ಆ ಜ್ಞಾನವನ್ನು ಬೇರಾರಿಗೂ ಕೊಡಲಾಗಿಲ್ಲ 

67:25, 26, 79: 42 ರಿಂದ 44 


ಅದೃಶ್ಯ ಜ್ಞಾನ 

ಅ ಅಪರಾಧಿಗಳು ಯಾರು? 77: 46 ರಿಂದ 48 

೨ ಅಪರಾಧಿಗಳ ಚಟುವಟಿಕೆಗಳು ಮತ್ತು ಅವರ ಕೆಟ್ಟ ಪರಿಣಾಮ 
83: 29 ರಿಂದ 36 


ಅಬೂ ಲಹಬ್‌ 

ಅ ಅಬೂ ಲಹಬನ ಕುಲನಾಮ 111: ಟಿ-1 

ಅ ಕುರ್‌ಆನಿನಲ್ಲಿ ಇಸ್ಲಾಮಿನ ಶತ್ರುಗಳ ಪೈಕಿ ಕೇವಲ 
ಅವನೊಬ್ಬನ ಬಗ್ಗೆ ಮಾತ್ರ ಹೆಸರೆತ್ತಿ ಖಂಡಿಸಲಾಗಿದೆ 111: 
ಪರಿಚಯ 

ಈ ಇಸ್ಲಾಮ್‌ ಮತ್ತು ಪ್ರವಾದಿವರ್ಯರೊಂದಿಗೇಸ) ಕಠಿಣ 
ದ್ವೇಷ 111: ಪರಿಚಯ 

ಅ ಪ್ರವಾದಿವರ್ಯರ(ಸ) ಧರ್ಮಪ್ರಚಾರ ಕಾರ್ಯವನ್ನು 
ತಡೆಯಲು ಅವನ ಚಟುವಟಿಕೆಗಳು 111: ಪರಿಚಯ 


9 ಅವನು ಅವರ ಅತಿ ಕೆಟ್ಟ ನೆರೆಯವನಾಗಿದ್ದನು 111: 
ಪರಿಚಯ 

೪ ಪ್ರವಾದಿವರ್ಯರ(ಸ) ಪುತ್ರರ ಮರಣದಿಂದ ಅವನಿಗಾದ 
ಸಂತೋಷ 108: ಪರಿಚಯ 

9 ಕುರೈಶರು ಬನೀ ಹಾಶಿಮ್‌ ಮತ್ತು ಬನೀ ಮುತ್ತಲಿಬರ 
ಮೇಲೆ ಆರ್ಥಿಕ ಬಹಿಷ್ಕಾರ ಹೇರಿದಾಗ ಅವನು ತನ್ನ 
ಕುಟುಂಬದವರ ಬದಲು ಕುರೈಶರಿಗೆ ಬೆಂಬಲ ನೀಡಿದ್ದು 111: 
ಪರಿಚಯ 

ಅ ಅತ್ಕಂತ ಧನಿಕನೂ ಮಹಾ ಲೋಭಿಯೂ ಧನಾರಾಧಕನೂ 
ಆಗಿದ್ದನು. ಆದರೆ ಅವನ ಸಂಪತ್ತಾಗಲಿ ಸಂತಾನವಾಗಲಿ 
ಅವನ ಯಾವ ಪ್ರಯೋಜನಕ್ಕೂ ಬರಲಿಲ್ಲ 111: ಟಿ-1, 2 

9 ಅವನ ಪಾಠದಾಯಕ ದುರ್ಗತಿ 111:ಟ-1,2 

9 ಅವನ ' ಪತ್ನಿಯೂ ಪ್ರವಾದಿವರ್ಯರನ್ನುಸ) ದ್ವೇಷಿಸು 
ವುದರಲ್ಲಿ ಪತಿಗಿಂತ ಹಿಂದಿರಲಿಲ್ಲ 111:ಟಿ-3 

ಅ ಅವಳ ಚಾರಿತ್ರ್ಯ ಮತ್ತು ಪಾಠದಾಯಕ ಅಂತ್ಕ 111:4, 5 
ಟಿ, 4,5 


ಅರಬರು ... 

9 ಅಜ್ಞಾನ ಕಾಲದಲ್ಲಿ ಅರಬರಲ್ಲಿದ್ದ ಕಂದಾಚಾರಗಳು, 
ರಿವಾಜುಗಳು ಮತ್ತು ನೈತಿಕ ಕೆಡುಕುಗಳು 89: ಪರಿಚಯ, 
17 ರಿಂದ 20, ಟಿ- 11ರಿಂದ 13, 104: ಪರಿಚಯ, 1 ರಿಂದ 
3, 107: 1 ರಿಂದ 3, ಟಿ-5, 6, 111: ಪರಿಚಯ 

ಅ ನೂಹ್‌ರ(ಅ) ಜನಾಂಗದ ವಿಗ್ರಹಗಳು. ಅವುಗಳ 
ಆರಾಧನೆಯನ್ನು ಅನಂತರ ಅರಬ್‌ ಮುಶ್ರಿಕರೂ 
ಪ್ರಾರಂಭಿಸಿದರು 71:23, ಟಿ-17 

ಅ ಅರಬ್‌ ಮುಶ್ರಿಕರು ಜಿನ್ನ್‌ಗಳನ್ನು 
ಸಹಭಾಗಿಗಳನ್ನಾಗಿಸಿದ್ದು 72:6, ಟಿ-7 

ಅ ಅರಬ್‌ ದೇಶದಲ್ಲಿ ಹಬ್ಬಿದ್ದ ಸಾರ್ವತ್ರಿಕ ಅಶಾಂತಿ 100: 
ಪರಿಚಯ, ಟಿ4, 113: ಟಿ-5 

ಅ ಪ್ರವಾದಿತ್ವಕ್ಕೆ ಮುಂಚೆ ಪ್ರವಾದಿವರ್ಯರ(ಸ) ಮನಸ್ಸು ಅರಬರ 
ಸ್ಥಿತಿಯನ್ನು ಕಂಡು ಮರುಗುತ್ತಿತ್ತು 94: ಪರಿಚಯ, 1, ಟಿ 1 

ಅ ಅವರಲ್ಲಿ ಹೆಣ್ಣು ಮಕ್ಕಳನ್ನು ಜೀವಂತ ಹುಗಿಯುವ ನಿರ್ದಯ 
ಪದ್ಧತಿ ಇತ್ತು 81:8, 9 ಟಿ-9 

6 ಇಸ್ಲಾಮ್‌ ಈ ಕ್ರೂರ ಪದ್ಧತಿಯನ್ನು ಅರಬ್‌ ದೇಶದಿಂದ 
ಸಂಪೂರ್ಣವಾಗಿ ಅಳಿಸಿ ಬಿಟ್ಟಿತು 81: ಟಿ-9 


ಅಲ್ಲಾಹನ 


ವಿಷಯ ಸೂಚಿ 


413 


ಅರಬ್‌ ಮುಶ್ರಿಕರು ಅಲ್ಲಾಹನ ಕುರಿತು ಎಂತಹ 
ನಂಬಿಕೆಯನ್ನಿಟ್ಟು ಕೊಂಡಿದ್ದರು 112: ಟಿ-2, 3 

ಅವರು ದೇವಚರರ ಅಸ್ತಿತ್ವವನ್ನಾಗಲಿ ಅವರ ಗುಣಗಳನ್ನಾಗಲಿ 
ನಿರಾಕರಿಸುತ್ತಿರಲಿಲ್ಲ 79: ಟಿ-1 

ಪ್ರಾಚೀನ ಅರಬರ ವ್ಯಾಪಾರ - ಅದರ ಮೇಲೆ ಜಾಗತಿಕ 
ಶಕ್ತಿಗಳು ಕಣ್ಣಿಟ್ಟಿದ್ದವು 105: ಪರಿಚಯ 


(ಹೆಚ್ಚಿನ ವಿವರಗಳಿಗೆ 'ಶಿರ್ಕ್‌, 'ಮುಹಮ್ಮದ್‌(ಸು' ಮತ್ತು 


'ಕುರೈಶ್‌' ನೋಡಿರಿ) 


ಅಲ್ಲಾಹ್‌ 


ರಾಜಾಧಿರಾಜನು(ಅಹ್‌ಕಮುಲ್‌ ಹಾಕಿಮೊನ್‌) *95:8 
ಸರ್ವ ವೀಕ್ಷಕ(ಬಸೀರ್‌) 67:19 ಸೀ 
ಪಶ್ಚಾತ್ತಾಪ ಸ್ವೀಕರಿಸುವವನು(ತವ್ವಾಬ್‌) 110:3 

ಯುಕ್ತಿ ಪೂರ್ಣನು(ಹಕೀಮ್‌) 66:2, 76:30 ನೆ 

ಪರಮ ಪ್ರಶಂಸಾರ್ಹ(ಹಮೂದ್‌) 85:8 
ಅರಿವುಳ್ಳವನು(ಕಬೀರ್‌) 66:3, 67:14 

ಸರ್ವ ಲೋಕಗಳ ಪ್ರಭು 69:43, 83:6 

ಪರಮ ದಯಾಮಯನು(ರಹ್ಮಾನ್‌) 673, 19, 20, 29, 
78:37 ನಿಷ 
ಕರುಣಾನಿಧಿ(ರಹೀಮ್‌) 66:1, 73:20 ಸಚ 
ಪ್ರಬಲನು(ಅದೀರುಖ್‌) 67:2, 85:8 

ಸರ್ವಜ್ಞನು 66:2, 3, 67:13, 76:30 
ಕ್ಷಮಾಶೀಲನು(ಗಫೂರ್‌) 66:1, 67:2, 73:20, 85:14 
ಮಹಿಮಾವಂತ(ಕದೀರ್‌) 66:8, 67:1 
ಸರ್ವಶ್ರೇಷ್ಠ(ಮಜೀದ್‌) -.85:21 

ಅನುರಾಗಿ(ವದೂದ್‌) +85:14 

ಅವನ ವಿರುದ್ಧ ಯಾರೂ ಯಾರಿಗೂ ಸಹಾಯ ಮಾಡಲು 
ಸಾಧ್ಯವಿಲ್ಲ 67:20, 28 


9 ಸೂಕ್ಸ್ಮಜ್ನನು(ಲತೀಫ್‌) 67:14 


ಅವನು ಪ್ರತಿಯೊಂದು ಗುಪ್ತ ಹಾಗೂ ವ್ಯಕ್ತ ವಿಷಯವನ್ನು 
ಬಲ್ಲವನು 87:7, ಟಿ-9 


೪ ಮಹಾ ಕ್ಷಮಾದಾನಿ(ಗಫ್ಸಾರ್‌) 71:10 
ಈ ಅವನು ವಿಶ್ವ ಸಿಂಹಾಸನದ ಒಡೆಯನು 671 
ಅ ಅವನ ಒಂದೊಂದು ದಿನವು ಸಾವಿರ ಮತ್ತು ಐವತ್ತು ಸಾವಿರ 


ವರ್ಷಗಳದ್ದಾಗಿರುತ್ತದೆ 70:4 


ಅವನಿಗೆ ಸಂತಾನವಿಲ್ಲ. ಅವನು ಅಂತಹ ಸ್ಥಿತಿಯಿಂದ 
ಉನ್ನತನು ಹಾಗೂ ಪರಿಶುದ್ಧನು 72:3 

ಅವನೇ ಮರಣ ಮತ್ತು ಜೀವನ ಪ್ರದಾನ ಮಾಡುವವನು 
672 

ಅಲ್ಲಾಹನ ಅತ್ಯುತ್ತಮ ನಾಮಗಳ ಗೌರವ 87:1, ಟಿ-1 
ಪವಿತ್ರ. ಕುರ್‌ಆನಿನ ಕೆಲವು ಕಡೆಗಳಲ್ಲಿ ಅಲ್ಲಾಹನ ಸ್ವಂತ 
ನಾಮದ ಬದಲಿಗೆ ಗುಣನಾಮಗಳನ್ನು ಪ್ರಯೋಗಿಸಿರುವುದರ 
ಔಚಿತ್ಯ 113: ಟಿ, 114: ಟಿ-1 

ಜನರ ಸಾರ್ವಭೌಮ(ಮಲಿಕಿನ್ನಾಸ್‌) 114:2 

ಜನರ ಪಾಲಕ ಪ್ರಭು(ರಬ್ಬಿನ್ನಾಸ್‌) 114:1 

ಜನರ ಆರಾಧ್ಯ(ಇಲಾಹಿನ್ನಾಸ್‌) 114:3 

ಏಕೈಕನು(ಅಹದ್‌) 112:1,4 

ನಿರಪೇಕ್ಷನು(ಸಮದ್‌) 112:2 

ಕುರ್‌ಆನಿನಲ್ಲಿ ಎಲ್ಲ ಕಡೆಗಳಲ್ಲೂ ಅಲ್ಲಾಹನ ಪವಿತ್ರ 
ನಾಮಗಳ ವಿಷಯಾನುಬಂಧ'ಕ್ಕೆ ಅನುಸಾರವಾಗಿ 
ಪ್ರಸ್ತಾಪಿಸಲಾಗಿದೆ 66:1 ಟಿ-3, 67:2, ಟಿ-5 

ಅವನು ಗೌರವಾನ್ಫಿತನೂ ಶ್ರೇಷ್ಠನೂ ಆಗಿದ್ದಾನೆ 67:1, 
85:15, 87:1, 92:20 

ಬಹಳ ಉತ್ತಮ ಸಾಮರ್ಥ್ಯವಿರುವವನು 77:23 
ಅವನು ಕೇವಲ ಸೃಷ್ಟಿಕರ್ತನು ಮಾತ್ರವಲ್ಲದೆ 
ಮಾರ್ಗದರ್ಶಕನೂ ಆಗಿರುತ್ತಾನೆ 76:2, 3, ಟಿ-5, 87:2, 3, 
ಟಿ-4, 90: 4ರಿಂದ 10, ಟಿ-10 

ಅವನು ಸರ್ವವೀಕ್ಷಕನು 85:7 

ಅವನು ಕೊಡುವಂತಹ ಯಾತನೆಯನ್ನು ಯಾರೂ 
ಕೊಡಲಾರರು 89:25 

ಅವನೇ ಇಹಲೋಕ ಮತ್ತು ಪರಲೋಕಗಳ ಒಡೆಯನು 
92:13, ಟಿ-8 

ಅವನು ಎಲ್ಲರಿಂದ ನಿರಪೇಕ್ಷನು. ಎಲ್ಲರೂ ಅವನ 
ಅವಲಂಬಿತರು 112:2, ಟಿ-4 

ಅವನಿಗೆ ಸರಿಸಮಾನರು ಯಾರೂ ಇಲ್ಲ 112:4, ಟಿ-6 
ಅವನಿಗೆ ತನ್ನ ಯಾವುದೇ ಕೆಲಸದ ಪರಿಣಾಮದ ಭಯ ಇಲ್ಲ 
91:15 

ಅವನ ಮುಂದೆ ಯಾರಿಗೂ ಮಾತೆತ್ತುವ ಧೈರ್ಯವಿಲ್ಲ 
78:37 

ಅವನು ತಾನಿಚ್ಛಿಸಿದುದನ್ನು: ಮಾಡುವವನು 85:16 


414 


ಯಾರೂ ಅವನನ್ನು ಸ್ಪರ್ಧಿಸಿ ಮೊರಿಸುವವರಿಲ್ಲ 70:41 
ಅವನು ಅದೃಶ್ಯ ಜ್ಞಾನಿ. ಅವನು ತನ್ನ ಅದೃಶ್ಯ ವಿಷಯಗಳನ್ನು 
ಯಾವ ಸಂದೇಶವಾಹಕರಿಗೆ ತಿಳಿಸುತ್ತಾನೋ ಅದರ 
ಮೇಲ್ನೋಟಕ್ಕೆ ಭಾರೀ ವ್ಯವಸ್ಥೆ ಮಾಡುತ್ತಾನೆ 72:26, 27 
(ಗೈಬ್‌'(ಅದೃಶೈ)ನ್ನೂ ನೋಡಿರಿ) 

ಅವನು ತನ್ನ ವಾಗ್ದಾನವನ್ನು ಪೂರ್ತಿಗೊಳಿಸಿಯೇ ತೀರುತ್ತಾನೆ 
73:18 

ಅವನು ತಾನಿಚ್ಛಿಸಿದ್ದನ್ನು ಮಾಡಬಲ್ಲನು. ಯಾರೂ ಅವನನ್ನು 
ಸೋಲಿಸಲಾರರು 67:1, ಟಿ-3 

ಅವನು ವಿಶ್ವದ ಪ್ರತಿಯೊಂದು ವಸ್ತುವನ್ನು ಸತ್ಯಪೂರ್ಣವಾಗಿ, 
ಸರಿಯಾಗಿ ಮತ್ತು ಸಂತುಲಿತವಾಗಿ ಸೃಷ್ಟಿಸಿದ್ದಾನೆ 87:2, ಟಿ-2 
ಅವನು ಉನ್ನತಿಯ ಮೆಟ್ಟಲುಗಳ ಒಡೆಯ 703 
ಅವನು ಪೂರ್ವ-ಪಶ್ಚಿಮಗಳ ಮಾಲಿಕ 73:9 

ಅವನು ಅರ್ಶ್‌ನ(ವಿಶ್ವ ಸಿಂಹಾಸನದ) ಒಡೆಯ 85:15 
ಅವನೇ ರಾತ್ರಿ ಮತ್ತು ಹಗಲಿನ ಸಮಯಗಳ ಲೆಕ್ಕವನ್ನಿಡುತ್ತಾನೆ 
73:20 

ಅವನು ಆಕಾಶದಲ್ಲಿರುವುದರ ಅರ್ಥ 67:16, ಟಿ-25 
ದೇವಚರರೂ ರೂಹರೂ ಅವನ ಸನ್ನಿಧಿಗೆ ಮೇಲೇರಿ 
ಹೋಗುತ್ತಾರೆ 70:4 

ಅವನ ವಿಶ್ವ ಯೋಜನೆಯು ಲಕ್ಷಾವಧಿ ಕೋಟ್ಕಾವಧಿ ಶತ 
ಕೋಟ್ಕಾವಧಿ ವರ್ಷಗಳದ್ದಾಗಿರುತ್ತದೆ 70:4, ಟಿ-5 
ಅವನು ಪ್ರತಿಯೊಂದು ವಸ್ತುವನ್ನೂ ಸೃಷ್ಟಿಸಿದನು ಮತ್ತು ಅದರ 
ವಿಧಿಯನ್ನು ನಿಶ್ಚಯಿಸಿದನು 80:19, 87: 2, 3, ಟಿ-3 

ಅವನು ಮಾನವನನ್ನು ಸೃಷ್ಟಿಸಿದನು ಮತ್ತು ಅವನ ಸಂದು 
ಸಂದುಗಳನ್ನು ಬಲಗೊಳಿಸಿದನು. ಅವನು ತಾನಿಚ್ಛಿಸಿದಾಗ 
ಮಾನವನ ರೂಪವನ್ನು ಬದಲಾಯಿಸಿ ಬಿಡಬಲ್ಲನು 76:28 
ಅವನ ಸೃಷ್ಟಿಗಳಲ್ಲಿ ಯಾವ ತರದ ಅಸಾಂಗತ್ಯವೂ ಇಲ್ಲ 
67:3, ಟಿ-8 

ಅವನು ಮಾನವನ ಬೆರಳ ಗಂಟುಗಳನ್ನೂ ಪುನಃ ನಿರ್ಮಿಸಲು 
ಸಮರ್ಥನು 75:4 

ಅವನ ಒಂದು ಕೊಡೆಯುವಿಕೆಯು ಪುನರುತ್ಥಾನವನ್ನು ಉಂಟು 
ಮಾಡಬಲ್ಲುದು 79:13, 14 

ಅವನೇ ಪ್ರಥಮ ಬಾರಿ ಸೃಷ್ಟಿಸುತ್ತಾನೆ ಮತ್ತು ಅವನೇ ಪುನಃ 
ಸೃಷ್ಟಿಸುವನು 75: 37ರಿಂದ 40, 85:13 

ಪುನರುತ್ಥಾನ ಯಾವಾಗ ಸಂಭವಿಸುವುದೆಂಬುದನ್ನು ಅವನೇ 
ಬಲ್ಲನು 67:25, 26 


ತಪ್ಲೀಮುಲೌ ಕುರ್‌ಆನ್‌ 


ಪುನರುತ್ಥಾನ ದಿನ ತೀರ್ಮಾನದ ಅಧಿಕಾರ ಅವನ ಕೈಯಲ್ಲೇ 
ಇರುವುದು 82:19 

ಅವನು ಮಾನವನ ಸೃಷ್ಟಿಕರ್ತನಾಗಿರುವಾಗ್ಯ ಮಾನವನ 
ಚಟುವಟಿಕೆಗಳು ಅವನಿಂದ ಅಡಗಿರಲು ಹೇಗೆ ಸಾಧ್ಯ? 
67:13, 14 

ಮೆಲುದನಿಯಲ್ಲಿ ಮಾತಾಡಿದರೂ ಗಟ್ಟಿಯಾಗಿ ಮಾತಾಡಿದರೂ 
ಅವನಿಗೆ ಒಂದೇ 67:13 

ಯಾರು ಸನ್ಮಾರ್ಗದಲ್ಲಿದ್ದಾನೆ ಮತ್ತು ಯಾರು 
ಪಥಬ್ರಷ್ಟನಾಗಿದ್ದಾನೆಂದು ಅವನು ತಿಳಿದಿರುತ್ತಾನೆ 68:7 
ಅವನು ತನ್ನ ಜ್ಞಾನ ಮತ್ತು ಯುಕ್ತಿಯ ಆಧಾರದಲ್ಲೇ 
ಜನರಿಗೆ ಸನ್ಮಾರ್ಗದರ್ಶನವೀಯುತ್ತಾನೆ 76:29, 30 
ಯಾವ ಸೃಷ್ಟಿಯನ್ನೂ ಅವನು ಕೆಡುಕಿಗಾಗಿ ಸೃಷ್ಟಿಸಿಲ್ಲ 113:2, 
ಅವನು ಭೂಮಿಯಲ್ಲಿ ವಾಸಿಸುವ ಪ್ರತಿಯೊಂದು ಜೀವಿಯ 
ಮೇಲ್ನೋಟವಿರಿಸುವವನು 86:4 

ಅವನ ಅನುಗ್ರಹಗಳ ಹಕ್ಕುದಾರನು ಯಾರು? 71: 10-12 
ಸಜ್ಜನರು ಮತ್ತು ಮುತ್ತಕೀಗಳೇ ಅವನ ದಾಸರು 76:6, 
ಟಿ. 

ಅವನ _ ಮೇಲೆ ವಿಶ್ವಾಸವಿರಿಸಿ ಅವನ ಮೇಲೆ ಭರವಸೆ 
ಯಿ ವವರೇ ಅವನ ಕೃಪೆಗೆ ಹಕ್ಕುದಾರರು 67:29 
ಅವನ" 'ಸೃಷ್ಟಿಗಳಲ್ಲಿ ಅತ್ಯುತ್ತಮ ಸೃಷ್ಟಿಗಳಾರು ಮತ್ತು ಅತಿ 
ಕೆಟ್ಟ ಸೃಷ್ಟಿಗಳಾರು? 98:6, 7 

ಅವನು ಹೊಂಚು ಹಾಕುತ್ತಿರುವುದರ ಅರ್ಥ 89:14 ಟಿ-7 
ಅವನ ತಂತ್ರ ಪ್ರಬಲವಾದುದು ಅವನ ವಿರುದ್ದ ಯಾವ 
ತಂತ್ರವೂ ನಡೆಯದು 68:45, 77:39 

ಪ್ರವಾದಿಯನ್ನು ಕೂಡಾ ಅಲ್ಲಾಹನ ಹಿಡಿತದಿಂದ ಯಾರೂ 
ರಕ್ಷಿಸಲಾರ 72:22 

ಅವನ ಸೇನೆಗಳನ್ನು ಅವನ ಹೊರತು ಇನ್ನಾರೂ ತಿಳಿದಿಲ್ಲ 
7431 

ಅವನ ವಿಷಯದಲ್ಲಿ ಪ್ರತಿಷ್ಠೆಯನ್ನು ನಿರೀಕ್ಷಿಸುವುದರ ಅರ್ಥ 
71:13, ಟಿ-13 

ಅವನಿಗೆ ಅಪಚಾರ ಮಾಡುವವರಿಗೆ ಮತ್ತು ಕೃತಪ್ಲುತೆ 
ತೋರುವವರಿಗೆ ಎಚ್ಚರಿಕೆ 71: ಟಿ-14 

ಅವನು ಜೀವನಾಧಾರವನ್ನು ತಡೆ ಹಿಡಿದು ಬಿಟ್ಟರೆ 
ಜೀವನಾಧಾರ ಕೊಡುವವರು ಬೇರಾರೂ ಇಲ್ಲ 67:21 
ಅವನು ಬಾವಿಗಳ ನೀರನ್ನು ನೆಲದೊಳಗೆ ಇಂಗಿಸಿಬಿಟ್ಟರೆ 


ವಿಷಯ ಸೂಚಿ 


ಅವನ "ಹೊರತು ಅದನ್ನು ಮರಳಿ ತರುವವರು ಯಾರೂ 
ಇಲ್ಲ 67: ಪರಿಚಯ, 30 

ಈ ಅವನು ವಸಂತವನ್ನು ತರುವವನು ಮಾತ್ರವಲ್ಲ ಶಿಶಿರವನ್ನು 
ತರುವವನೂ ಆಗಿರುತ್ತಾನೆ 87:4, 5, ಟಿ-6 

ಅ ಅವನು ಸಸ್ಯಗಳನ್ನು ಮೊಳೆಯಿಸಿದನು. ಅನಂತರ ಅವುಗಳನ್ನು 
ಕರಿಯ ಕಸವಾಗಿ ಮಾಡಿಬಿಟ್ಟಿನು 87:4, 5, ಟಿ-5, 6 

9 ಅವನೇ ಪ್ರವಾದಿವರ್ಯರ(ಸ) ಸಂರಕ್ಷಕ 66:2 ಟಿ-5 

6 ಅವನ ಅಭಯ ಯಾಚಿಸುವುದರ ಅರ್ಥ 113:1, ಟಿ-2 

9 ಅಲ್ಲಾಹನ ತಕ್ಟಾ ಇಟ್ಟುಕೊಳ್ಳಬೇಕಾದುದು ಅವನಿಗೇ ಸಲ್ಲತಕ್ಕ 
ಹಕ್ಕಾಗಿದೆ 74:56 

ಅ ಅವನ ದಾಸ್ಕ-ಅನುಸರಣೆಯ ವಿಶಾಲಾರ್ಥ 77:48, ಟಿ-26 

ಅ ಅವನು ಯಾರ ಸಂತತಿಯೂ ಅಲ್ಲ. ಯಾರೂ ಅವನ 
ಸಂತತಿಯೂ ಅಲ್ಲ 1123, ಟಿ-5 

೨ ಪ್ರವಾದಿವರ್ಯರ(ಸ) ಪ್ರವಾದಿತ್ವಕ್ಕೆ ಮುಂಚೆ ` ಜಗತ್ತಿನಲ್ಲಿ 
ಅಲ್ಲಾಹನ ಕುರಿತು ಎಂತೆಂತಹ ವೈರುಧ್ಯ ಪೂರ್ಣ ಕಲ್ಪನೆಗಳು 
ಕಂಡು ಬರುತ್ತಿದ್ದುವು 112: ಪರಿಚಯ 

6 ಅಲ್ಲಾಹನ ವಿಷಯದಲ್ಲಿ ಇಸ್ಲಾಮ್‌ ಮತ್ತು ಇತರ ಮತಗಳ 
ವಿಭಾವನೆಗಳ ತುಲನೆ 109: ಟಿ3 ” 

ಆ ತಮ್ಮ ಪ್ರಭುವಿನ ವಂಶಾವಳಿ ಯಾವುದೆಂದು ' ಪ್ರವಾದಿ 
ವರ್ಯರೊಡನೆ(ಸ) ಕುರೈಶರ ಪ್ರಶ್ನೆ 112: ಪರಿಚೆಯ ಟಿ-5 

ಅ ತನ್ನ ಗೌರವಾನ್ವಿತ ದಾಸರಿಗೆ ಅಲ್ಲಾಹ್‌ ತನ್ನ ದರ್ಶನವನ್ನೂ 
ನೀಡುವನು 75:23, ಟಿ-17 

ಅ ವಿವಿಧ ವಾಸ್ತವಿಕತೆಗಳ ಬಗ್ಗೆ ಅಲ್ಲಾಹನಾಣೆ 91: 9ರಿಂದ 10 

(ಕುರ್‌ಆನಿನ ಆಣೆಗಳು' ನೋಡಿರಿ) 

ಅ ಅಲ್ಲಾಹನ ನಾಮವನ್ನು ಜಪಿಸುವುದರ ವಿಶಾಲಾರ್ಥ 87:1, 
ಟಿ] 4 

೪ ಅವನನ್ನು ಕಣ್ಣಿಂದ ಕಾಣದೆ ಭಯಪಡುವುದರ ಪರಿಣಾಮಗಳು 
67:12 

ಅ ಪಾಪಗಳನ್ನು ಕಡೆಗಣಿಸುವುದು ಅವನಿಗೇ ಶೋಭಿಸುತ್ತದೆ 
7456 

ಅಲ್ಲಾಹನಿಗೆ ಸಂಬಂಧಿಸಿದ ಬಾಧ್ಯತೆಗಳು 

ಅ 'ತಕ್ಷಾ' ಇಟ್ಟುಕೊಳ್ಳಲು ಅಲ್ಲಾಹನೇ ಹಕ್ಕುದಾರನು 74:56 

9 ಅಲ್ಲಾಹನ ನೇಮತ್ತುಗಳ ಪ್ರಸ್ತಾಪ ಮತ್ತು ಪ್ರಕಟನೆ 
ಮಾಡಬೇಕಾದುದು ಅಲ್ಲಾಹನ ಹಕ್ಕು 93:11, ಟಿ-11 

ಅ ದಾಸ್ಕ-ಆರಾಧನೆ ಅಲ್ಲಾಹನ ಹೊರತು ಇನ್ನಾರಿಗೂ ಇಲ್ಲ 


415 
98:5, ಟಿ-7, 109: 2ರಿಂದ 4, ಟಿ- 2ರಿಂದ 4, 112: ಟಿ-4 


ಲರ್ಶ್‌(ವಿಶ್ವ ಸಿಂಹಾಸನ) 

ಅ ಅಲ್ಲಾಹ್‌ ಲರ್ಶ್‌ನ ಮಾಲಿಕನು 85:15 

9 ಪುನರುತ್ಥಾನ ದಿನ ಎಂಟು ದೇವಚರರು ಅರ್ಶನ್ನು 
ಎತ್ತಿಕೊಂಡಿರುವುದು 69:17, ಟಿ-11 


ಅಸ್ಡಾಬುಲ್‌ ಉಖ್‌ದೂದ್‌ 

(ಕಂದಕದವರು-ಕುಣಿಯವರು) 

ಅ ಸತ್ಯವಿಶ್ವಾಸಿ ಗುಂಪನ್ನು ಅವರು ಸತ್ಯವಿಶ್ವಾಸಿಗಳೆಂಬ 
ಕಾರಣಕ್ಕಾಗಿ ಅವರ ಅಪರಾಧಿ ಜನಾಂಗಗಳು ಜೀವಂತ 
ಸುಟ್ಟು ಹಾಕಿದವು 85: 4ರಿಂದ 8, ಟಿ-4 

ಆ ಅವರ ಕುರಿತು ಐತಿಹಾಸಿಕ ವಿವರಣೆ 85: ಟಿ-4 


ಅಸ್ಹಾಬುಲ್‌ ಫೀಲ್‌ (ಆನೆಯವರು) 
9 ಲಸ್ಚುಬುಲ್‌ ಫೀಲ್‌ರ ಚರಿತ್ರೆ 105: ಪರಿಚಯ 1 ರಿಂದ 5 
ಅ ರೋಮನ್‌ ಕ್ರೈಸ್ತ ಸಾಮ್ರಾಜ್ಯವು ಸದಾ ಅರಬರ ವ್ಯಾಪಾರವನ್ನು 
ವಶಪಡಿಸಿಕೊಳ್ಳುವ ಚಿಂತೆಯಲ್ಲಿತ್ತು 105: ಪರಿಚಯ 
ಅ ಈ ಉದ್ದೇಶಕ್ಕಾಗಿ ರೋಮ್‌ ಸಾಮ್ರಾಜ್ಯವು ಯಮನಿನ 
ಮೇಲೆ ಕ್ರೈಸ್ತರ ಸಾಮ್ರಾಜ್ಯದ ಅಧಿಕಾರವನ್ನು ಸ್ಥಾಪಿಸಿತು 
105: ಪರಿಚಯ 

9 ರಲಬಾವನ್ನು ಕೆಡವಲು ಅಬ್ರಹಾ ನಡೆಸಿದ ದಾಳಿಗೆ ಕೇವಲ 
ಧಾರ್ಮಿಕ ಸ್ಫೂರ್ತಿ ಮಾತ್ರ ಕಾರಣವಾಗಿರಲಿಲ್ಲ. ಆರ್ಥಿಕ 
ಮತ್ತು ರಾಜಕೀಯ ಉದ್ದೇಶಗಳು ಅದಕ್ಕೆ ಪ್ರೇರಕಗಳಾಗಿದ್ದುವು 
105: ಪರಿಚಯ, ಟಿ-3 

ಅ ಲಬ್ರಹನು ಮಕ್ಕಾದ ಮೇಲೆ ಧಾಳಿ ಮಾಡಲು ಬಳಸಿಕೊಂಡ 
ನೆಪ 105: ಪರಿಚಯ 

ಅ ಪ್ರವಾದಿವರ್ಯರ(ಸ) ಅಜ್ಜ ಅಬ್ದುಲ್‌ ಮುತ್ತಲಿಬರು 
ಅಬ್ರಹಾನನ್ನು ಭೇಟಿಯಾದುದು 105: ಪರಿಚಯ 

ಅ ಅಸ್ಲಾಬುಲ್‌ ಫೀಲ್‌ರ ಅಂತಿಮ ಗತಿ 105: ಪರಿಚಯ, 1 
ರಿಂದ 5 

9 ಈ ಘಟನೆಯಿಂದ ಅರಬರ ಧಾರ್ಮಿಕ ವಿಶ್ವಾಸದ ಮೇಲೆ 
ಉಂಟಾದ ಪ್ರಭಾವ 105: ಪರಿಚಯ 

9 ಕುರ್‌ಆನ್‌ ಈ ಘಟನೆಯನ್ನು ಯಾವ ಉದ್ದೇಶಕ್ಕಾಗಿ 
ವಿವರಿಸಿದೆ 105: ಪರಿಚಯ 

ಅ ಈ ಘಟನೆಯ 50 ದಿನಗಳ ಅನಂತರ ಪ್ರವಾದಿ ವರ್ಯರ(ಸ) 
ಜನನವಾಯಿತು 105: ಪರಿಚಯ 


416 


ಅಸ್ಚಾಬುಲ್‌ ಮಶ್‌ಅಮ(ಎಡಭಾಗದವರು) 


ಯಾರು ಮತ್ತು ಅವರ ಕೆಟ್ಟ ಅಂತ್ಯ 90:19, 20 


ಅಸ್ಪಾಬುಲ್‌ ಮೈಮನ(ಬಲಭಾಗದವರು) 


ಅವರ ಗುಣ ವಿಶೇಷಗಳು 90: 13ರಿಂದ 18, ಟಿ-12 


ಅಹಂಭಾವ(ತಕಬ್ಬುರ್‌) 


ಅರ್ಥ ಮತ್ತು ವಿವರಣೆ 71:7, ಟಿ-11 

ಅಹಂಕಾರಿಗಳ ದುಷ್ಪರಿಣಾಮ 74: 23ರಿಂದ 29 
ಅಹಂಭಾವವು ಮಾನವನನ್ನು ನೀಚನನ್ನಾಗಿ ಮಾಡುತ್ತದೆ 74: 
18ರಿಂದ 23 


ಅಹ್ಲೆ ಕಿತಾಬ್‌(ಗ್ರಂಥದವರು) 


ಮುಶ್ರಿಕರು ಮತ್ತು ಗ್ರಂಥದವರು ಎಂಬ ಪಾರಿಭಾಷಿಕ 
ಪದಗಳ ಕಾನೂನು ಪರ ವೃತ್ಕಾಸ 98:1, ಟಿ-1 

ಅವರು ಪಥ ಭ್ರಷ್ಟರಾಗಿದ್ದರೂ ಕುರ್‌ಆನಿನಲ್ಲಿ ಅವರನ್ನು 
ಎಲ್ಲೂ ಮುಶ್ರಿಕರೆಂದು ಕರೆಯಲಾಗಿಲ್ಲ 98: ಟಿ-1 
ಅವರ ಪಥಭ್ರಷ್ಟತೆಯ ವಿಶದೀಕರಣ 98: ಪರಿಚಯ 4, ಟಿ- 
1,6 

ಪ್ರವಾದಿವರ್ಯರ(ಸ) ಮೇಲೆ ವಿಶ್ವಾಸವಿರಿಸದ ಗ್ರಂಥದವರು 
ಅತ್ಯಂತ ನಿಕೃಷ್ಟ ಸೃಷ್ಟಿಗಳು 98:6, ಟಿ-89 
ಪ್ರವಾದಿವರ್ಯರ(ಸ) ಪ್ರವಾದಿತ್ವದ ತರುವಾಯ ಗ್ರಂಥದವರ 
ಪೈಕಿ ಯಾರು ಅವರನ್ನು ಸುಳ್ಳಾಗಿಸುವರೋ ಅವರು 
ಸತ್ಯನಿಷೇಧಿಗಳೆನಿಸುವರು 98:6, ಟಿ-8 

ಅವರಲ್ಲಿ ಗುಂಪುಗಾರಿಕೆಗೆ ಕಾರಣಗಳು 98:4, ಟಿ-6 
ಗ್ರಂಥದವರಿಗೆ ಕೊಡಲಾಗಿದ್ದ ಮೂಲಧರ್ಮ 98:5 
ನರಕದ ಕಾರ್ಯಕರ್ತರ ಸಂಖ್ಯೆಯ ಪ್ರಸ್ತಾಪವು ಗ್ರಂಥದವರ 
ಪಾಲಿಗೆ ಪ್ರವಾದಿವರ್ಯರು(ಸ) ಸತ್ಯ ಪ್ರವಾದಿಯೆಂಬುದಕ್ಕೆ 
ಕುರುಹು ಆಗುವುದು ಹೇಗೆ? 74:31, ಟಿ-20 


ಆಕಾಶ 


ಆಕಾಶಗಳ ಸೃಷ್ಟಿ ಮತ್ತು ವ್ಯವಸ್ಥಾಪನೆಯಲ್ಲಿ ಅಲ್ಲಾಹನ 
ಮಹಿಮೆ ಹಾಗೂ ಏಕದೇವತ್ವ ಮತ್ತು ಪರಲೋಕದ ಪರವಾಗಿ 
ಪುರಾವೆಗಳು 67: 2ರಿಂದ 5, 71: 15, 16, 78:11, 12, 13, 
79:27, 28, 29 

'ಆಕಾಶ' ಎಂಬುದು ಅಖಿಲ ಬಾನಲೋಕವೆಂಬ ಅರ್ಥದಲ್ಲಿ 
79:27 

ಏಳು ಪ್ರಬಲ ಆಕಾಶಗಳನ್ನು ಸೃಷ್ಟಿಸಲಾಗಿದೆ 78:12 


ತಪ್ಲೀಮುಲ್‌ ಕುರ್‌ಆನ್‌ 


ಮೊದಲು ಸೃಷ್ಟಿಸಲ್ಪಟ್ಟದ್ದು ಭೂಮಿಯೋ ಆಕಾಶವೋ ಎಂಬ 
ಕುರಿತು ಚರ್ಚೆ 79:30, ಟಿ-16 

ಆಕಾಶದ ಚಪ್ಪರವನ್ನು ಎತ್ತರಿಸಲಾಯಿತು ಮತ್ತು 
ಸಮತೋಲನವನ್ನು ಏರ್ಪಡಿಸಲಾಯಿತು 79:28 

ನಮ್ಮ ಸಮಿಪದ ಆಕಾಶವನ್ನು ದೀಪಗಳಿಂದ 
ಅಲಂಕರಿಸಲಾಯಿತು 67:5 

ಚಂದ್ರನನ್ನು ಪ್ರಕಾಶವಾಗಿಯೂ ಸೂರ್ಯನನ್ನು 
ದೀಪವನ್ನಾಗಿಯೂ ಮಾಡಲಾಗಿದೆ 71:16, 78:13, ಟ-10 
ಭೂಮಿಯ ಮೇಲೆ ಬೀಳುವ ಉಲ್ಕಾಪಾತಗಳ ವಾಸ್ತವಿಕತೆ 
67: ಟಿ-11 

ಆಕಾಶದಿಂದ ಮಳೆ ಸುರಿಸಲಾಯಿತು. ಅದು ಭೂಮಿಯಿಂದ 
ತರತರದ ಆಹಾರವನ್ನು ಉತ್ಪಾದಿಸಿತು 80: 25ರಿಂದ 31, 
ಟಿ19 

ಆಕಾಶದ ಸ್ಥಿತಿ ಪುನರುತ್ಥಾನ ದಿನದಂದು 69:16, 70:8, ಟಿ- 
9, 73:18, 77:9, 82:1, 84:1 

ಪುನರುತ್ಥಾನದನ ಸೂರ್ಯನನ್ನು ಮಡಚಿ ಬಿಡಲಾಗುವುದು 
81:] 

ಅಂದು ಆಕಾಶದ ಪರದೆಯನ್ನು ಸರಿಸಿ ಬಿಡಲಾಗುವುದು 
81:11 
ಅಂದು ನಕ್ಸತ್ರಗಳು ಕಳೆಗುಂದುವುವು ಮತ್ತು 
ವಿಚ್ಛಿದ್ರವಾಗುವುವು 77:8, 81:2, 82:2 

ಹಗಲನ್ನೂ ರಾತ್ರಿಯನ್ನೂ ಆಕಾಶಕ್ಕೆ ಸಂಬಂಧಿಸುವುದರ 
ಅರ್ಥ 79: ಟ-15 

ಅಲ್ಲಾಹನು ಆಕಾಶದಲ್ಲಿರುವುದರ ಅರ್ಥ 67:16, ಟಿ-25 
ವಿವಿಧ ವಾಸ್ತವಿಕತೆಗಳ ಕುರಿತು ಆಕಾಶದ ಆಣೆ 85:1, 86:1, 
11, 91:5 


ಆಖಿರತ್‌(ಪರಲೋಕ) 


ಅದರ ಸಾಧ್ಯತೆಗೆ ಆಧಾರ ಪ್ರಮಾಣಗಳು 75:3, 4, 36ರಿಂದ 
40, 77, ಟಿ-13, 79:27, ಟಿ-14 81: -9 

ಇಲ್ಲಿ ಸುಖಿಸುತ್ತಿರುವವನು ಅಲ್ಲಿಯೂ ಸುಖಿಸುವನೆಂಬ 
ಲೋಕಾರಾಧಕರ ತಪ್ಪುಧಾರಣೆ 70:38 

ಅವರ ತಪ್ಪುಧಾರಣೆ ಎಲ್ಲ ವಿಧದಿಂದಲೂ ನಿರಾಧಾರ 68: 
35 ರಿಂದ 38 

ಈ ಕುರಿತು ಕುರ್‌ಆನಿನ ವಾದದ ಮೂಲತತ್ವ: 67: ಟಿ-35 
ಅದು ಖಂಡಿತ ಸಂಭವಿಸುವುದು ಎಂಬುದಕ್ಕೆ ಆಧಾರ ಪ್ರಮಾಣ 


ವಿಷಯ ಸೂಚಿ 
ಕವಿವಿ ಂ. ಂ ವಿಷದ ವಸೈ, ____ 


ಗಳು 67:15, 24, 75:1, 2, ಟಿ-2, 75:25, 76: ಟಿ-5, 88: 
ಟಿ-7, 88:25, 26, 89: ಪರಿಚಯ, ಟಿ-1 

ಪರಲೋಕದ ಸಂಭವ, ಅನಿವಾರ್ಯತೆ ಮತ್ತು ಸಾಧ್ಯತೆಯ 
ಕುರಿತು ಮಾರುತಗಳ ವ್ಯವಸ್ಥೆಯಲ್ಲಿರುವ ಆಧಾರ 
ಪ್ರಮಾಣಗಳು 77: 1ರಿಂದ 7, ಟ3 

ಪರಲೋಕದ ಕುರಿತು ಐತಿಹಾಸಿಕ ಆಧಾರ ಪ್ರಮಾಣಗಳು 
77:16, ಟಿ-8, 89: ಪರಿಚಯ, 6ರಿಂದ 14, ಟಿ-15 
ಪರಲೋಕದ ಕುರಿತು ನೈತಿಕ ಆಧಾರ ಪ್ರಮಾಣಗಳು 69: 
ಪರಿಚಯ, 99:7, 8, 100: ಪರಿಚಯ 

ಪರಲೋಕದ ಬಗ್ಗೆ ಸಾರ್ವಲೌಕಿಕ ಆಧಾರ ಪ್ರಮಾಣಗಳು 
67:1, 2, 8-3 

ಪರಲೋಕವನ್ನು ಕೇವಲ ತಮಾಷೆಯೆಂದು ಭಾವಿಸುವವರಿಗೆ 
ಕುರ್‌ಆನಿನ ಉತ್ತರ 86: 8ರಿಂದ 14, ಟಿ-7 

ಸತ್ತು ಹೋದವರಿಗೆ ಪುನಃ ಜೀವದಾನ ಮಾಡಲು ಅಲ್ಲಾಹನು 
ಶಕ್ತನು 75: 37ರಿಂದ 40, 78: 6ರಿಂದ 18, 86: 5ರಿಂದ 8 
ಪರಲೋಕವನ್ನು ನಿರಾಕರಿಸುವವರು ಸ್ವತಃ ಮಾನವನ ಅಂತ್ಯದ 
ಕುರಿತು ಯಾವ ವಿಚಾರಧಾರೆಯ ಮೇಲೆ ಒಮ್ಮತ ಹೊಂದಿಲ್ಲ 
78:3, 86: ಟಿ-4 

ಮಾನವನು ತಾನು ಅಲ್ಲಾಹನ ಮುಂದೆ ಹಾಜರಾಗುವ 
ಜವಾಬ್ದಾರಿಯಿಂದ ಅತೀತನೆಂದು ತಿಳಿಯುವುದೇ ಅವನ 
ವಿದ್ರೋಹಕ್ಕೆ ಮುಖ್ಯ ಕಾರಣವಾಗಿದೆ 96:6, 7 
ಪರಲೋಕ ಆರಂಭವಾಗುವ ದಿನಾಂಕವನ್ನು ಕೇಳುವವರಿಗೆ 
ಉತ್ತರ 67:25, 26, 79: 42ರಿಂದ 45 

ಪರಲೋಕವು ಖಂಡಿತವಾಗಿಯೂ ಸಂಭವಿಸಲಿರುವ ಒಂದು 
ವಾಸ್ತವಿಕತೆಯಾಗಿದೆ 69:1 

ಪರಲೋಕ ಭಯವು ಸತ್ಯವಿಶ್ವಾಸಿಯ ಅನಿವಾರ್ಯ 
ಗುಣವಾಗಿದೆ 70:36, 37, 76:9, 10, 79:40, 41, ಟಿ-21 
ಪರಲೋಕದ ಭಯವಿರಿಸಿಕೊಂಡವರ ಉತ್ತಮ ಪರಿಣಾಮ 
69: 19ರಿಂದ 24, 78: ಪರಿಚಯ, 31ರಿಂದ 36, ಟಿ-19 
ಪರಲೋಕದ ಭಯವಿಲ್ಲದಿರುವುದು ಪಥಬ್ರಷ್ಟತೆಗೆ ಮೂಲ 
74: ಪರಿಚಯ, 53, 82:9, ಟಿ-6 

ಪರಲೋಕ ನಿಷೇಧಿ ಜನಾಂಗಗಳ ಅಂತಿಮ ಗತಿ 69: 
ಪರಿಚಯ, 4ರಿಂದ 10, 79: 16ರಿಂದ 26 

ಪರಲೋಕ ನಿಷೇಧಿ ಜನಾಂಗಗಳು ಸದಾ ನೈತಿಕ ಅಧಃ 
ಪತನಕ್ಕೊಳಗಾದುವು 69: ಟಿ33 


417 


ಪರಲೋಕ ನಿಷೇಧಿಗಳು ಲೋಕಾಂತ್ಕವು ಬಹುದೂರ 
ವಿರುವುದಾಗಿ ಭಾವಿಸುತ್ತಾರೆ. ಆದರೆ ಅಲ್ಲಾಹ್‌ ಅದನ್ನು 
ಸಮೂಹದಲ್ಲಿ ಕಾಣುತ್ತಾನೆ 70:6, 7 

ಸತ್ತ ಜನರ ಟೊಳ್ಳಾದ ಹಾಗೂ ಕೊಳೆತ ಆಸ್ತಿಗಳನ್ನು ಹೇಗೆ 
ಒಟ್ಟು ಗೂಡಿಸಲಾಗುವುದೆಂಬ ಪರಲೋಕ ನಿಷೇಧಿಗಳ 
ಆಕ್ಸೇಪಕ್ಕೆ ಉತ್ತರ 74:3, 4, ಟಿ-4, 79: 10ರಿಂದ 14, ಟಿ- 
5,14 

ಅಲ್ಲಾಹನು ಮನುಷ್ಯರ ಬೆರಳ ತುದಿಗಳನ್ನು ಕೂಡಾ ಪುನಃ 
ಸೃಷ್ಟಿಸಲು ಸಮರ್ಥನು 75:4 

ಪರಲೋಕ ನಿಷೇಧಿಗಳು ಪುನರುತ್ಡಾನದ ದಿನ ಓಡಿ ಹೋಗಿ 
ಎಲ್ಲಾದರೂ ಆಶ್ರಯ ಪಡೆಯಲು ಹುಡುಕುತ್ತಾ ಅಲೆಯುವರು. 
ಆದರೆ ಅವರಿಗೆ ಆಶ್ರಯ ಸಿಗದು 75:10, 11 
ಭೂಲೋಕದ ಕೆಲವೇ ದಿನಗಳ ಜೀವನದಲ್ಲಿ ಬೇಕಾದಷ್ಟು 
ಸುಖಪಟ್ಟುಕೊಳ್ಳಿರಿ, ವಾಸ್ತವದಲ್ಲಿ ನೀವು ಅಪರಾಧಿಗಳು, 
ನಿಮಗೆ ವಿನಾಶ ಕಾದಿದೆ ಎಂದು ಪರಲೋಕ ನಿಷೇಧಿಗಳಿಗೆ 
ಎಚ್ಚರಿಕೆ 77:46, 47 

ಪರಲೋಕ ನಿಷೇಧಿಗಳು ವಿಚಾರಣೆಯನ್ನು ನಿರೀಕ್ಷಿಸುವುದಿಲ್ಲ. 
ಆದರೆ ಅಲ್ಲಾಹ್‌ ಅವರ ಪ್ರತಿಯೊಂದು ದುಷ್ಕೃತ್ಯವನ್ನು ಎಣಿಕೆ 
ಮಾಡಿ ಬರೆದಿಟ್ಟಿದ್ದಾನೆ ಮತ್ತು ನರಕವು ಅವರಿಗಾಗಿ ಹೊಂಚು 
ಹಾಕುತ್ತಿದೆ 78: ಪರಿಚಯ, 21, 28, 29 

ಪರಲೋಕ ಬರುವುದು ಖಂಡಿತ, ಅದನ್ನು ದೂರವೆಂದು 
ತಿಳಿಯಬೇಡಿರಿ, ನಿಷೇಧಿಸುವವರ ಕೃತ್ಯಗಳೆಲ್ಲ ಶೀಘ್ರವೇ 
ಅವರ ಮುಂದೆ ಬರಲಿವೆ ಎಂದು ಪರಲೋಕ ನಿಷೇಧಿಗಳಿಗೆ 
ಎಚ್ಚರಿಕೆ, 78:4, 5, 40 

ನಾವು ಭೂಲೋಕದಲ್ಲಿ ಹುಟ್ಟಲೇ ಬಾರದಿತ್ತು ಅಥವಾ ಸತ್ತು 
ಮಣ್ಣಿನಲ್ಲಿ ಸೇರಿ ಹೋಗಬೇಕಿತ್ತೆಂದು ಮತ್ತು ಪುನಃ 
ಜೀವಂತಗೊಳ್ಳುವ ಗತಿ ತಮಗೆ ಬರಬಾರದಿತ್ತೆಂದೂ 
ಪರಲೋಕ ನಿಷೇಧಿಗಳು ಪರಲೋಕದಲ್ಲಿ ಆಶಿಸುವರು 78:40, 
ಟಿ27 

ಪರಲೋಕವನ್ನು ನಿರಾಕರಿಸುವವರೊಡನೆ ನಿಮ್ಮನ್ನು 
ಪುನಃ ಸೃಷ್ಟಿಸುವುದು ಕಷ್ಟವೋ ಅಥವಾ ಈ ವಿಶ್ವವನ್ನು 
ಸೃಷ್ಟಿಸುವುದೋ? ಈ ವಿಶ್ವವನ್ನುಂಟು ಮಾಡಿದವನು ನಿಮ್ಮನ್ನು 
ಪುನಃ ಸೃಷ್ಟಿಸಲಾರನೇಕೆ? 79:27 ಟ-14 

ಅಲ್ಲಿ ಪರಲೋಕ ನಿಷೇಧಿಗಳು ಭೂಲೋಕದಲ್ಲಿ ತಾವು 
ವಾಸಿಸಿದ್ದು, ಕೇವಲ ಒಂದು ' ದಿನದ ಮುಂದಿನ ಅಥವಾ 


418 


ಹಿಂದಿನ ಜಾವದಷ್ಟು ಮಾತ್ರ ಎಂದು ಭಾವಿಸುವರು 79:46 
ತಾವು ಅಲ್ಲಾಹನ ಕಡೆಗೆ ಮರಳಲಿಕ್ಕಿಲ್ಲವೆಂದು ಪರಲೋಕ 
ನಿಷೇಧಿಗಳು ಭಾವಿಸುತ್ತಾರೆ. ವಸ್ತುತಃ ಅವರ ಪ್ರಭು ಅವರ 
ಸಕಲ ದುಷ್ಕೃತ್ಯಗಳನ್ನು ನೋಡುತ್ತಿದ್ದಾನೆ. 84:14, 15 
ಪುನರುತ್ಥಾನ ದಿನ ಪರಲೋಕ ನಿಷೇಧಿಗಳ ವಿಸ್ಮಯ 99:3, 
ಟಿ33 

ಪರಲೋಕ ನಿಷೇಧಿಗಳ ಮುಖಗಳು ಪುನರುತ್ಥಾನ ದಿನ 
ವಿಕೃತಗೊಳ್ಳುವುವು 67:27 

ಪರಲೋಕ ನಿಷೇಧವು ಎಂತಹ ಚಾರಿತ್ರ್ಯವನ್ನು ನಿರ್ಮಾಣ 
ಮಾಡುತ್ತದೆ 107: ಪರಿಚಯ, 1ರಿಂದ 7 

ವಾಸ್ತವಿಕತೆ ಏನೆಂಬುದು ಸೆದ್ಯದಲ್ಲೇ ಪರಲೋಕ ನಿಷೇಧಿಗಳಿಗೆ 
ತಿಳಿದು ಬರುವುದು 78: 1ರಿಂದ 5 ಟಿ3 

ಹದವೂರಿ ಸಾಗುವವನು ಮತ್ತು ದುಷ್ಕರ್ಮಿ ಮಾತ್ರ 
ಪರಲೋಕವನ್ನು ನಿರಾಕರಿಸುತ್ತಾನೆ 83:12 

ಪರಲೋಕ ನಿಷೇಧಿಗಳ ಪಥಬ್ರಷ್ಟತೆಗೆ ಕಾರಣ 75:20, 21, 
ಟಿ15 

ಪರಲೋಕ ನಿಷೇಧಿಗಳಿಗೆ ವಿನಾಶ ಮತ್ತು ದುರ್ಗತಿ ಕಾದಿದೆ 
74: 41 ರಿಂದ 47, 77: 15 ರಿಂದ 18, ಟಿ- 7 ರಿಂದ 9, 83:9, 
10, 15 ರಿಂದ 17, 84: 10 ರಿಂದ 14 

ಮಾನವನಿಗೆ ತಿಳಿದಿರಲಿ ಅಥವಾ ಇಲ್ಲದಿರಲಿ, ಅವನು 
ಅನಿವಾರ್ಯವಾಗಿ ತನ್ನ ಪ್ರಭುವಿನ ಮುಂದೆ ಹಾಜರಾಗುವ 
ಗುರಿಯತ್ತ ಸಾಗುತ್ತಲೇ ಇದ್ದಾನೆ 84:6, ಟಿ-5 
ಪರಲೋಕದಲ್ಲಿ ಯಾವ ನೆಪವೂ ಸ್ಟೀಕೃತವಾಗದು. ಕರ್ಮಕ್ಕೆ 
ತಕ್ಕಂತೆ ಪ್ರತಿಫಲ ಕೊಡಲಾಗುವುದು 66:7 

ಅಲ್ಲಾಹನೇ ಇಹ ಮತ್ತು ಪರ ಎರಡೂ ಲೋಕಗಳ 
ಒಡೆಯನು. ಮಾನವನು ಬಯಸುವುದನ್ನು ಕೊಡುವವನೂ 
ಅಲ್ಲಾಹನೇ 92:13, ಟಿ-8 

ಪರಲೋಕದಲ್ಲಿ ಆಜ್ಞಾಪಾಲಕರ ಅಂತಿಮ ಪರಿಣಾಮವು 
ಅಪರಾಧಿಗಳಂತಾಗದು 68:35 

ಪರಲೋಕದಲ್ಲಿ ಸಂಪತ್ತಾಗಲಿ ಕುತರ್ಕವಾಗಲಿ ಲೌಕಿಕ 
ಅಧಿಕಾರಗಳಾಗಲಿ ಕೆಲಸಕ್ಕೆ ಬಾರವು 69:28, 29, ಟಿ-19 
ಅಲ್ಲಿ ಮಾನವರ ಅದೃಷ್ಟದ ತೀರ್ಮಾನವನ್ನು ಸಂಪೂರ್ಣ 


ತಪ್ಪೀಮುಲ್‌ ಕುರ್‌ಆನ್‌ 


ಹಾಗೂ ಉತ್ತಮ ಬಂಡವಾಳವಾಗಿದೆ ಮತ್ತು ಅದಕ್ಕೆ ದೊಡ್ಡ 
ಪ್ರತಿಫಲವಿದೆ 73:20, ಟಿ-26, 87:17 

ಅಲ್ಲಿ ಅಪರಾಧಿಗಳು ಈ ಜೀವನಕ್ಕಾಗಿ ನಾವು ಮುಂಗಡವಾಗಿ 
ಯಾವುದೇ ಸಿದ್ಧತೆ ಮಾಡಿಲ್ಲವಲ್ಲಾ! ಎಂದು ಪಶ್ಚಾತ್ತಾಪ 
ಪಡುವರು 89:24 

ಹಶ್ರ್‌ನ ಮೈದಾನದಲ್ಲಿ ವಿಚಾರಣೆಯ ವೇಳೆ ಅಪರಾಧಿಗಳು 
ಹಟಮಾರಿತನದೊಂದಿಗೆ ಎಲ್ಲ ವಿಧದ ನೆಪವೊಡ್ಡುವರು 77: 
ಟಿ-20 

ಅಲ್ಲಿ ನ್ಯಾಯದ ಬೇಡಿಕೆಗಳನ್ನು ಪೂರೈಸಲಿಕ್ಕಾಗಿ ಯಾವ 
ಯಾವ ವಿಧಾನಗಳಿಂದ ಸಾಕ್ಸ್ಯಗಳನ್ನು ಮುಂದಿಡಲಾಗುವುದು 
99: 4ರಿಂದ 8, 100:9, 10, ಟಿ-8 

ಇಲ್ಲಿ ಯಾವ ಕೆಲಸವೂ ಉದ್ದೇಶ ರಹಿತವಾಗಿ ನಡೆಯುತ್ತಿಲ್ಲ 
ವೆಂಬುದನ್ನು ವಿಶ್ವದಾದ್ಯಂತ ಹಬ್ಬಿರುವ ಅಲ್ಲಾಹನ ಯುಕ್ತಿಯ 
ದೃಷ್ಟಾಂತಗಳು ಸಾರುತ್ತಿರುವಾಗ ಮಾನವನ ಅಸ್ತಿತ್ವ ಮಾತ್ರ 
ಉದ್ದೇಶ ರಹಿತವಾಗಿರಲು ಮತ್ತು ಅವನ ಕರ್ಮಗಳ ಸತ್ಛಲ 
ದುಷ್ಟಲಗಳಿಗೆ ಅತೀತವಾಗಿರಲು ಹೇಗೆ ಸಾಧ್ಯ? 79:27 ರಿಂದ 
33, ಟಿ-18 (ಹೆಚ್ಚಿನ ವಿವರಗಳಿಗೆ 'ಸತ್ಸಲ'ಗಳೆನ್ನು ನೋಡಿರಿ) 
ಅಲ್ಲಿ ಅಪರಾಧಿಗಳು ತಮ್ಮ ಭೂಲೋಕದ ಮರಣವೇ 
ನಿರ್ಣಾಯಕವಾಗಬೇಕಿತ್ತು ಎಂದು ಆಶಿಸುವರು 69:27, 78:40 
ಅಲ್ಲಿ ಅಪರಾಧಿಗಳು ಸ್ವತಃ ತಮ್ಮ ಪಥಬ್ರಷ್ಟತೆಯನ್ನು ಒಪ್ಪಿ 
ಕೊಳ್ಳುವರು 67: 9ರಿಂದ 11 

ಸತ್ಯನಿಷೇಧಿಗಳು ಮತ್ತು ಕಪಟವಿಶ್ವಾಸಿಗಳು ಅಲ್ಲಿ ಅಲ್ಲಾಹನಿಗೆ 
ಸುಜೂದ್‌(ಸಾಷ್ಟಾಂಗು ಮಾಡಲಿಚ್ಛಿಸಿದರೂ ಮಾಡಲಾರರು 
68:42 

ಪರಲೋಕ ಯಾತನೆ ಯಾರಿಗಾಗಿ? 70: ಪರಿಚಯ, 11ರಿಂದ 
14, 82: 14ರಿಂದ 16, 83: 7ರಿಂದ 10 

ಪರಲೋಕ ಯಾತನೆಯು ಭೂಲೋಕದ ಯಾತನೆಗಳಿಗಿಂತ 
ಕಠಿಣವಾಗಿರುವುದು 68:33 

(ಹೆಚ್ಚಿನ ವಿವರಗಳಿಗೆ 'ಅದಾಬ್‌'ನಲ್ಲಿ ನೋಡಿರಿ) 
ಪರಲೋಕದಲ್ಲಿ ಸತ್ಯವಿಶ್ವಾಸಿಗಳ ಪ್ರಾರ್ಥನೆ 66:8 
(ಹೆಚ್ಚನ ವಿವರಗಳಿಗೆ 'ಹಶ್ರ್‌', 'ಸತ್ಸಲ', 'ಮರಣೋತ್ತರ 
ಜೀವನ' ಮತ್ತು 'ಕಿಯಾಮತ್‌' ನೋಡಿರಿ) 


ವಾಗಿ ಅವರ ವಿಶ್ವಾಸ, ಚಾರಿತ್ರ್ಯ ಮತ್ತು ಕರ್ಮಗಳ 
ಆಧಾರದಲ್ಲಿ ಮಾಡಲಾಗುವುದು 70: ಪರಿಚಯ 
ಅ ಲಲ್ಲಿಗಾಗಿ ಗಳಿಸಿ ಕಳುಹಿಸಿದುದೇ ಪ್ರತಿಯೊಬ್ಬನ ನೈಜ 


ಆತ್ಮ ಸಂಸ್ಕರಣೆ 
ಆ ಅರ್ಥ 87:14, ಟಿ-13, 91:9, 10, ಟಿ-6 
ಅ ಆತ್ಮ ಸಂಸ್ಕಾರದ ಯಾವ ಸಾಧನಗಳು ಕುರ್‌ಆನಿನಲ್ಲಿ 


ವಿಷಯ ಸೂಚಿ 


419 


ಗುರುತಿಸಲ್ಪಟ್ಟಿವೆ? 73:6, ಟಿ-7 

ಆ ಆತ್ಮ ಸಂಸ್ಕಾರ ಮಾಡಿಕೊಂಡವನು ವಿಜಯಿಯಾದನು, ಅದನ್ನು 
ಅದುಮಿಡುವವನು ಪರಾಜಿತನಾದನು 87:14, 91:9, 10 

ಅ ಶರುಕ್ಕೀ- ಇಸ್ಲಾಮ್‌ ಸ್ವೀಕಾರದ ಅರ್ಥದಲ್ಲಿ 79:18ಟಿ8 


ಆತ್ಮಸಾಕ್ಷಿ 

9 ಮಾನವನಿಗೆ ಆತ್ಮಸಾಕ್ಷಿಯನ್ನು ನೀಡಲಾಗಿದ್ದು ಅದು ಸಕಲ 
ಕೆಡುಕುಗಳನ್ನು ಟೀಕಿಸುತ್ತದೆ ಮತ್ತು ಕೇಡು ಸಂಭವಿಸಿದ 
ಬಳಿಕ ತೆಗಳುತ್ತದೆ 75:2, ಟಿ-2, 76:3, ಟಿ-5 

9 ಮಾನವನು ಎಷ್ಟೇ ನೆಪಗಳನ್ನು ಹೇಳಿದರೂ ಅವನ ಅಂತರಂಗ 
ಮಾತ್ರ ಅವನನ್ನು ಚೆನ್ನಾಗಿ ಅರಿತಿದೆ 75:14, 15 

9 ಮಾನವನ ಕೃತಪ್ಲುತೆಗೆ ಅವನ ಆತ್ಮಸಾಕ್ಷಿಯೇ ಸಾಕ್ಷಿಯಾಗಿದೆ 
100:6, 7 

ಅ ಪುನರುತ್ಹಾನ ದಿನ ರಕ್ಷೆ-ಶಿಕ್ಷೆಗಳು ಪರಮ ಸತ್ಕವೆಂಬುದರ 
ಕುರಿತು ಮಾನವನ ಆತ್ಮಸಾಕ್ಷಿಯ ಆಣೆ 75:1, 2, ಟಿ-2 


ಆರ್ಥಿಕ ಕಾನೂನು 

ಅ ಅವರ ಯಾತನೆಯ ರೀತಿ 69: 6 ರಿಂದ 8, 89:13 

9 ಆದ್‌ ಇರಮ್‌ 89:7, ಟಿ3 

9 ಅದು ತನ್ನ ಕಾಲದ ವಿಶಿಷ್ಟ ಜನಾಂಗವಾಗಿತ್ತು 89:7, 8 

9 ಅವರು ಪರಲೋಕವನ್ನು ಸುಳ್ಳಾಗಿಸಿದರು ಮತ್ತು 
ಪ್ರವಾದಿಗಳನ್ನು ಸುಳ್ಳಾಗಿಸಿದರು 69:4 

ಈ ಅವರು ಭೂಮಿಯ ಮೇಲೆ ಭಾರೀ ಪ್ರಕ್ಷೋಭೆ ನಡೆಸಿದರು 
89:12 


ಆಯತ್‌-ಆಯಾತ್‌(ಸೂಕ್ತಗಳು-ನಿದರ್ಶನಗಳು) 
ಅ ಅಲ್ಲಾಹನ ಆಯತ್‌ಗಳ ಬಗ್ಗೆ ಹಗೆತನವಿರಿಸುವವರ ಪರಿಣಾಮ 
74: 16 ರಿಂದ 26 


ಇಬಾದತ್‌ (ದಾಸ್ಕ-ಆರಾಧನೆ) 

ಅ ಇಬಾದತ್‌-ದಾಸ್ಯ-ಆರಾಧನೈೆ ದಾಸ್ಕ-ಅನುಸರಣೆ ಮತ್ತು ಉಪಾಸನೆಯ 
ಅರ್ಥದಲ್ಲಿ 71:3, 99:5, 106:3, 109: 2ರಿಂದ 5 

೪ ಅಲ್ಲಾಹನ ದಾಸ್ಕ-ಆರಾಧನೆಯ ಕುರಿತು ಸರಿಯಾದ ಇಸ್ಲಾಮೂ 
ಕಲ್ಪನೆ 109: ಟ-2, 3 

ಅ ವಿರೋಧ ಮತ್ತು ಕಷ್ಟಗಳಲ್ಲಿ ಅಲ್ಲಾಹನ ದಾಸ್ಕ-ಆರಾಧನೆಯೇ 
ಶಕ್ತಿ ಮತ್ತು ಧೈರ್ಯ ಕೊಡುತ್ತದೆ 76: 24 ರಿಂದ 26, 94:7, 
8, 96:19 


9 ದಾಸ್ಕ-ಆರಾಧನೆ ಮಾಡುವ ವೃಕ್ತಿ ಅಲ್ಲಾಹನಿಂದ ಅಲಕ್ಷ್ಯ 
ನಾಗಿರಲು ಸಾಧ್ಯವಿಲ್ಲ 66:5, ಟಿ-14 

ಅ ಯಾರು ಭೂಲೋಕದಲ್ಲಿ ಇಬಾದಶ್‌ ಮಾಡುವವನಾಗಿದ್ದನು 
ಮತ್ತು ಯಾರು ಆಗಿರಲಿಲ್ಲವೆಂಬುದನ್ನು ಅಲ್ಲಾಹನು 
ಪುನರುತ್ಥಾನ ದಿನ ಬಹಿರಂಗಗಿ ಳಿಸುವನು 68: 24, 43 ' 

ಅ ಪ್ರತಿಯೊಂದು ಬಗೆಯ ಬಹುದೇವಾರಾಧನೆ ಮತ್ತು 
ಪ್ರತಿಯೊಬ್ಬ ದೇವೇತರ ಆರಾಧ್ಯನ ನಿರಾಕರಣೆ 109: 
ಪರಿಚಯ 2ರಿಂದ 5 

ಅ ಕದ್ರ್‌ ರಾತ್ರೆಯಲ್ಲಿ(ಪ್ರತಿಷ್ಠಿತ ರಾತ್ರೆ) ಇಬಾದತ್‌ನ ಮಹತ್ವ 
97:3, ಟಿ-2 
(ಹೆಚ್ಚಿನ ವಿವರಗಳನ್ನು 'ತೌಹೀದ್‌, ದುಆ ಮತ್ತು ಶಿರ್ಕ್‌'ನಲ್ಲಿ 
ನೋಡಿರಿ) 


ಇಬ್ನ್‌ ಉಮ್ಮು ಮಕ್ತೂಮ್‌ 

9 ಅವರಿಂದ ಮುಖ ತಿರುಗಿಸಿಕೊಂಡುದಕ್ಕಾಗಿ ಪ್ರವಾದಿ 
ವರ್ಯರಿಗೇಸ) ಎಚ್ಚರಿಕೆ 80: ಟ- 

ಅ ಪ್ರವುದಿವರ್ಯರು(ಸ) ಅವರ ಕಡೆಗೆ ಗಮನಿಸದಿರಲು ಕಾರಣ 
80: ಟಿ-1 


ಇಮ್ರಾನ್‌ 

ಅ 66:12, ಟಿ-26 

ಇಲಾಹ್‌(ಆರಾಧ್ಯ) 

9 ಅಲ್ಲಾಹನ ಹೊರತು ಬೇರಾರೂ ಆರಾಧ್ಯನಿಲ್ಲ 73:9 

ಅ ಅಲ್ಲಾಹನು ಸಕಲ ಮಾನವರ ಆರಾಧ್ಯನು 114:3 

ಇಲ್ಲಾಮ್‌ 

೪ 'ಇಲ್ಲಾಮ್‌' ಎಂಬ ಪದದ ಅರ್ಥ 91:8, ಟಿ-5 

ಅ ಅಲ್ಲಾಹನ ಪ್ರತಿಯೊಂದು ಜೀವಿಗೆ ಅವನ ಸ್ವರೂಪ ಮತ್ತು 
ಸ್ಥಾನಮಾನಕ್ಕನುಸಾರವಾಗಿ ಸಹಜವಾದ ಇಲ್ಲಾಮ್‌ 
ಮಾಡಿರುತ್ತಾನೆ 91: ಟಿ-5 

ಅ ಮಾನವನ ಸುಪ್ತ ಚೇತನದಲ್ಲಿ ಸಹಜ ಇಲ್ಲಾಮಿನ ಮೂಲಕ 
ಪುಣ್ಮ ಮತ್ತು ಪಾಪಗಳ ಪ್ರಜ್ಞೆಯನ್ನು ಮೂಡಿಸಿ ಬಿಟ್ಟಿರುತ್ತಾನೆ 
91:7, 8 ಟಿ4,5 

ಅ ಮಾನವ ಚಿತ್ತದಲ್ಲಿ ಪುಣ್ಕ ಪಾಪ ಮತ್ತು ಧರ್ಮ ನಿಷ್ಠೆಯನ್ನು 
ಇಲ್ಲಾಮ್‌ ಮಾಡುವುದರ ಅರ್ಥ 91:8, ಟಿ-5 


ಇಸ್ಲಾಮ್‌ 
ಅ ಇಸ್ಲಾಮಿನ ಮಾರ್ಗವನ್ನು ಹಿಡಿದವರು ಮೋಕ್ಸ ಮಾರ್ಗವನ್ನು 


420 


ತಪ್ಪೀಮುಲ್‌ ಕುರ್‌ಆನ್‌ 


ಕಂಡುಕೊಂಡರು 72:14 

ಈ ಇಸ್ಲಾಮಿನ ನೈತಿಕ ಬೋಧನೆಗಳ ಮೂಲಭೂತ ಸಿದ್ದಾಂತ 
67:12, ಟಿ-18 

(ಹೆಚ್ಚಿನ ವಿವರಗಳಿಗೆ 'ನೈತಿಕ ಶಿಕ್ಷಣಗಳು' ನೋಡಿರಿ) 

ಅ ಇಸ್ಲಾಮ್‌ ಧರ್ಮವು ಎಲ್ಲಿ ಇತರ ಮತಗಳಿಂದ ಬೇರ್ಪಡುತ್ತದೆ 
109: ಟಿ-3 

ಅ ಇಸ್ಲಾಮಿನಲ್ಲಿ ಪರಮತ ಸಹಿಷ್ಣುತೆಯ ಮೇರೆಗಳು 109: 
ಪರಿಚಯ, ಟಿ-5 

ಆ ಇಸ್ಲಾಮ್‌ ಸ್ವೀಕಾರ ಮತ್ತು ಪರಿಶುದ್ಧತೆಯ(ಸಂಸ್ಕಾರದ) 
ಸ್ವೀಕಾರ. ಇವೆರಡು ಸಮಾನಾರ್ಥವನ್ನು ಹೊಂದಿವೆ 79:18, 
19, ಟಿ-8, 87:14, ಟಿ-13 

9 ಇಸ್ಲಾಮಿನ ಸಂದೇಶವು ಒಂದು ಉಪದೇಶವಾಗಿದ್ದು 
ಇಷ್ಟವಿದ್ದವರು ಅದನ್ನು ಸ್ವೀಕರಿಸಬಹುದು 76:29 

ಅ ಇಸ್ಲಾಮಿನಲ್ಲಿ 'ಅಲ್ಲಾಹು ಲಕ್ಬರ್‌' ಎಂಬ ವಚನದ ಮಹತ್ವ 
743 ಟಿ33 

ಆ ಇಸ್ಲಾಮಿನಲ್ಲಿ ಮಾಟಮಂತ್ರಗಳಿಗಿರುವ ಸ್ಥಾನ 113, 114: 
ಪರಿಚಯ 

(ಹೆಚ್ಚಿನ ವಿವರಗಳನ್ನು 'ಜಾದೂ' ಮತ್ತು 'ಮಂತ್ರಿಸಿ ಊದುವುದು' 
ಇವುಗಳನ್ನು ನೋಡಿರಿ) 


ಇಸ್ಲಾಮೂ ರಾಷ್ಟ್ರ 

ಆ ರಾಷ್ಟ್ರದ ಆಜ್ಞಾನುಸರಣೆಯ ಮೇರೆಗಳು 76:24 

9 ಇಸ್ಲಾಮೊ ರಾಷ್ಟ್ರದಲ್ಲಿ ಸೆರೆಯಾಳುಗಳನ್ನು ಪೀಡಿಸುವುದು 
ನಿಷೇಧಿಸಲ್ಪಟ್ಟಿದೆ 76:8, ಟಿ-12 


ಇಸ್ಲಾಮೂ ಸಮಾಜ 

ಅ ಕುರ್‌ಆನಿನ ಸಾಮಾಜಿಕ ತತ್ವಗಳು 90:17, ಟಿ-13, 14, 103: 
1 ರಿಂದ 3,ಟಿ-1 

ಅ ಇಸ್ಲಾಮೊ ಸಮಾಜದ ಪ್ರಮುಖ ವೈಶಿಷ್ಟ್ಯಗಳು 90:17, ಟಿ- 
14, 103: 1 ರಿಂದ 3, ಟಿ-1 

ಅ ಸಮಾಜದಲ್ಲಿ ಪರಸ್ಪರರಿಗೆ ಸತ್ಯದ ಉಪದೇಶ ನೀಡುವುದು 
ವಿನಾಶದಿಂದ ಪಾರಾಗುವ ದಾರಿಯಾಗಿದೆ 90:17, ಟಿ-14, 103: 
1 ರಿಂದ 3, ಟಿ-] 

ಅ ಸಮಾಜದ ಸುಧಾರಣೆಗೆ ಇಸ್ಲಾಮಿನ ಕಾರ್ಯಕ್ರಮ. 103:1 
ರಿಂದ 3 ಟಿ-1 

ಅ ಇಸ್ಲುಮಿನಲ್ಲಿ ಸಹಾಬಿಗಳ(ಪ್ರವಾದಿವರ್ಯರ(ಸು) ಸಂಗಾತಿಗಳ) 


ನೈಜ ಸ್ಥಾನಮಾನ 66: ಪರಿಚಯ 

ಆ ಸಮಾಜದಲ್ಲಿ ಅನಾಥರ, ದರಿದ್ರರ ಮತ್ತು ಗುಲಾಮರ 
ಹಕ್ಕುಗಳು 90: 13 ರಿಂದ 16 

(ಮಾನವರಿಗೆ ಸಂಬಂಧಿಸಿದ ಬಾಧ್ಯತೆಗಳು ನೋಡಿರಿ) 

9 ಒಂದು ಕುಟುಂಬದಲ್ಲಿ ಕುಟುಂಬದ ಮುಖ್ಯಸ್ಥನ ನೆಲೆ 66:6, 
ಟಿ-16 

ಅ ಇಸ್ಲಾಮ್‌ ಹೆಣ್ಮಕ್ಕಳ ಪಾಲನೆ- ಪೋಷಣೆ ಮತ್ತು ತರಬೇತಿಯ 
ಬಗ್ಗೆ ಎಂತಹ ಉನ್ನತ ಕಲ್ಪನೆಯನ್ನು ಮುಂದಿಟ್ಟಿದೆ 81: ಟ- 
9 

9 ತನ್ನ ಮನೆಯಲ್ಲಿ ಮೈ ಮರೆಯದೆ ಮನೆಯವರ ನಡುವೆ 
ದೇವ ಭಯದೊಂದಿಗೆ ಜೀವನ ನಡೆಸುವುದು ಸತ್ಯವಿಶ್ವಾಸಿಯ 
ಲಕ್ಷಣವಾಗಿದೆ 84:ಟಿ-9 

9 ತೂಕ ಮತ್ತು ಅಳತೆಗಳಲ್ಲಿ ಹೆಚ್ಚು ಕಡಿಮೆ ಮಾಡುವುದಕ್ಕೆ 
ಖಂಡನೆ 83: 1 ರಿಂದ 3, ಟಿ-2 

ಅ ದಿನ ಬಳಕೆಯ ವಸ್ತುಗಳನ್ನು ಒಬ್ಬರು ಇನ್ನೊಬ್ಬರಿಗೆ ಎರವಾಗಿ 
ಕೊಡಲು ನಿರಾಕರಿಸುವುದು ನೈತಿಕ ದೃಷ್ಟಿಯಿಂದ ನೀಚ 
ವರ್ತನೆಯಾಗಿದೆ 107:7, ಟಿ-11 

ಅ ಇಸ್ಲುಮೂ ಸಮಾಜದಲ್ಲಿ ನೈರ್ಮಲ್ಯಕ್ಕೆ ಮೂಲಭೂತ 
ಪ್ರಾಮುಖ್ಯತೆ 74:4 

9 ಸತೃವಿಶ್ಚಾಸಿಗಳಿಗೆ ಗುಪ್ತಾಂಗಗಳ ರಕ್ಷಣೆಯ ಆದೇಶ 70:29, 
ಟಿ19 

ಅ ಸ್ವಂತ ಸೊತ್ತೆಂಬ ನೆಲೆಯಲ್ಲಿ ಗುಲಾಮ ದಾಸಿಯರಿಂದ ಸುಖ 
ಪಡೆಯುವ ಅನುಮತಿ 70:30 


ಇಸ್ಲಾಮೂ ಸಂಘಟನಾ ವ್ಯವಸ್ಥೆ 

ಅ ಸತಶೃವಿಶ್ವಾಸಿಗಳು, ಸತ್ಕನಿಷೇಧಿ ಮತ್ತು 
ವಿಶ್ವಾಸಿಗಳೊಂದಿಗೆ ಹೇಗೆ ವ್ಯವಹರಿಸಬೇಕು 66:9 

ಇಹಲೋಕ 

ಅ ಲನಾಸ್ಥಿಯಲ್ಲಿರುವ ಮಾನವನು ಲೌಕಿಕ ಜೀವನದ 
ಬಾಹ್ಮದೃಶ್ಯಗಳಿಂದ ಹೇಗೆಲ್ಲ ಮೋಸ ಹೋಗುತ್ತಾನೆ? 75:20, 
21, 76:27, 87:16, 17, 89:15, 16, ಟಿ-9, 100:8, 9, 102: 
1 ರಿಂದ 3, ಟಿ-3, 1043, 4 

ಆ ಭೂಲೋಕದ ಪ್ರಸಕ್ತ ಜೀವನದಲ್ಲೂ ಅಲ್ಲಾಹನ ಪ್ರತಿಫಲದ 
ಕಾನೂನು ಕಾರ್ಯವೆಸಗುತ್ತಿದೆ 71: 10 ರಿಂದ 12, ಟಿ-12, 
72:16, ಟಿ-16 

(ಪರೀಕ್ಷೆ' ನೋಡಿರಿ) 


ಕಪಟ 


ವಿಷಯ ಸೂಚಿ 


421 


ಮಾನವನ ಪಾಲಿಗೆ ಭೂಲೋಕದ ಮತ್ತು ಭೂಲೋಕದಲ್ಲಿ 
ಮಾನವನ ಸರಿಯಾದ ನೆಲೆ 76:2, ಟಿ-3, 90:4, ಟಿ-5 

ಈ ಲೋಕ ಮತ್ತು ಪರಲೋಕದ ಮಾಲಿಕನು ಅಲ್ಲಾಹನು. 
ಆ ಪೈಕಿ ಯಾವುದನ್ನು ಅಪೇಶ್ಷಿಸಲಾಗುತ್ತದೋ ಅದನ್ನೇ 
ಅವನು ಕೊಡುತ್ತಾನೆ 92:13 ಟಿ-8 

ಪರಲೋಕವು ಈ ಲೋಕಕ್ಕಿಂತ ಮೇಲು ಮತ್ತು ಸದಾ 
ಉಳಿದಿರುವಂತಹದು 74:20, ಟಿ-26,. 87:17 

ಇಹಲೋಕದ ಸುಖ ಮತ್ತು ಕಷ್ಟವು ಅಲ್ಲಾಹನ ಕಡೆಯಿಂದ 
ಪರೀಕ್ಷೆಯಾಗಿದೆ 89:15, 16, ಟಿ-9 

ಇಹಲೋಕ ಜೀವನವೆಂಬ ಪರೀಕ್ಷೆಯಲ್ಲಿ ಮಾನವನ ಭವಿಷ್ಯವು 
ಅವನ ಯತ್ನ ಮತ್ತು ಪರಿಶ್ರಮವನ್ನು ಅವಲಂಬಿಸಿದೆ 90:11, 
ಟಿ-11 

ಮಾನವನಿಗೆ ಇರುವ ಲೌಕಿಕ ಲಾಭಗಳ ಹಸಿವು ಗೋರಿಯ 
ವರೆಗೂ ಕೈಬಿಡುವುದಿಲ್ಲ ಮತ್ತು ಪ್ರಮುಖ ಉದ್ದೇಶಗಳ ಬಗ್ಗೆ 
ಅವನನ್ನು ಅನಾಸ್ಥೆಯಲ್ಲಿ ಹಾಕಿ ಬಿಡುತ್ತದೆ 102:1, 2, ಟಿ- 
1 

ಮಾನವನಿಗೆ ಖಚಿತ ಜ್ಞಾನದ ಮೂಲಕ ತನ್ನ 
ಲೋಕಾರಾಧನೆಯ ಪರಿಣಾಮ ತಿಳಿಯುತ್ತಿದ್ದರೆ ಅವನ 
ಧೋರಣೆ ಎಂದೂ ಹೀಗಿರುತ್ತಿರಲಿಲ್ಲ 102:5 ಕ 
ಲೋಕಾರಾಧಕರ ಅಂತಿಮ ಗತಿ 68: 17ರಿಂದ 33, 77:46, 
47, 79: 37 ರಿಂದ 39, 104: 1ರಿಂದ 4, ಟಿ-2, 3 

ಈ ಲೋಕದ ನೇಮತ್ತುಗಳು ಕೇವಲ ನೇಮತ್ತುಗಳಲ್ಲ, 
ಅವು ಪರೀಕ್ಷೆಗಳೂ ಆಗಿರುತ್ತವೆ ಮತ್ತು ಪ್ರತಿಯೊಂದು 
ನೇಮತ್ತಿನ ಬಗ್ಗೆ ಉತ್ತರ ಕೊಡಲಿಕ್ಕಿದೆ 102:8, ಟ-4 
ಭೂಲೋಕದಲ್ಲಿ ಪರಲೋಕ ಭಯವನ್ನಿರಿಸಿ ಕಾರ್ಯವೆಸಗು 
ವವರ ಮತ್ತು ಅದರಿಂದ ನಿಶ್ಚಿಂತರಾಗಿ ಜೀವನ ನಡೆಸುವವರ 
ಅಂತಿಮ ಗತಿ 69: 19 ರಿಂದ 33 

ಇಲ್ಲಿ ಸುಖ ಪಡುವವನು ಪರಲೋಕದಲ್ಲೂ ಅಲ್ಲಾಹನ 
ಪ್ರೀತಿಗೆ ಪಾತ್ರನೆಂಬ ಲೋಕಾರಾಧಕರ ತಪ್ಪು ಧಾರಣೆ 68:ಟ- 
19, 68: 34 ರಿಂದ 41, 70:38, ಟ-25 


ಈಮಾನ್‌(ಸತ್ಯವಿಶ್ವಾಸ) 


ಸತ್ಯವಿಶ್ವಾಸದ ಬೇಡಿಕೆಗಳು 70: 19ರಿಂದ 27, 76:ಟಿ-21, 
91:12 ರಿಂದ 17, 92:5, 17 ರಿಂದ 20, ಟಿ-2, 9, 10 

ಸತ್ಯವಿಶ್ಚಾಸಿಗಳ ಗುಣ ವಿಶೇಷಗಳು ಮತ್ತು ಲಕ್ಷಣಗಳು 
66:5, 70:22ರಿಂದ 35, 76:5ರಿಂದ 10, 12, 79:40, 87:14, 


15, 103:3 
ಸತ್ಕವಿಶ್ವಾಸ ಮತ್ತು ಸದಾಚಾರಗಳ ಪರಸ್ಪರ ಅನಿವಾರ್ಯತೆ 
84:25, 90:17, 95:6, 98:7, 103:3 


(ಸತ್ಕರ್ಮ'ವನ್ನು ನೋಡಿರಿ) 


ಅಲ್ಲಾಹನ ಮೇಲೆ ವಿಶ್ವಾಸ 67:29, 72:13, 85:8 
ಈಮಾನಿನ ಅರ್ಥ ಮತ್ತು ಅದರ ವಿವರಣೆ 103: ಟಿ-1 
ನೈಜ ಈಮಾನ್‌ ಯಾವುದು 103: ಟ-1 

ಯಾರ ವಿಷಯದಲ್ಲಾದರೂ 'ಮುಸ್ಲಿಮ್‌' ಮತ್ತು 'ಮೂಮಿನ್‌' 
ಎಂಬ ಪದಗಳನ್ನು ಏಕಕಾಲದಲ್ಲಿ ಪ್ರಯೋಗಿಸಿರು ವುದರ 
ಅರ್ಥ 66:5, ಟಿ-11 

ಮೂಮಿನ್‌ ಮತ್ತು ಸ್ವಾಲಿಹ್‌ ಅತ್ಯುತ್ತಮ ಸೃಷ್ಟಿಗಳು 98:7 
ಯಾವ ಯಾವ ವಿಷಯಗಳ ಕುರಿತು ವಿಶ್ವಾಸವಿರಿ ಸಬೇಕಾದುದು 
ಅಗತ್ಯ 103: ಟ-1 

ಅಲ್ಲಾಹನ ಮೇಲೆ ವಿಶ್ವಾಸವಿರಿಸದವರ ಅಂತಿಮ ಗತಿ 69: 
25ರಿಂದ 33 

ಕುರ್‌ಆನಿನ ಮೇಲೆ ಈಮಾನ್‌(ವಿಶ್ಚಾಸ) 72: ಪರಿಚಯ, 1, 
2 

ಸಕಲ ಪರೀಕ್ಷೆಗಳ ಸಂದರ್ಭಗಳಲ್ಲಿ ಸತ್ಯವಿಶ್ವಾಸಿಯು ಸ್ಲಿರಾಗಿದ್ದರೆ 
ಅವನ ಈಮಾನ್‌ ವೃದ್ಧಿಯಾಗುತ್ತದೆ 74:31, ಟಿ21 
ಸತ್ಯವಿಶ್ವಾಸಿಗಳ ಇಡೀ ಜೀವಮಾನವೇ ಸಹನೆಯ ಜೀವನ 
ಆಗಿರುತ್ತದೆ 76:12, ಟಿ-16, 90:17, ಟಿ-14, 103:3, ಟಿ-1 
ಸಜ್ಜನ ಮೂಮಿನರಿಂದ ಅಲ್ಲಾಹ್‌ ಸಂತುಷ್ಟನಾದನು ಮತ್ತು 
ಅವರು ಅಲ್ಲಾಹನಿಂದ ಸಂತುಪ್ಟರಾದರು 98:8 
ಮೂಮಿನ್‌ ಪ್ರತಿಯೊಂದು ವಿಪತ್ತು ಮತ್ತು ಕೇಡಿನ ವಿರುದ್ಧ 
ಅಲ್ಲಾಹನ ಅಭಯ ಯಾಚಿಸುತ್ತಾನೆ. ಕೇವಲ ತನ್ನ ಮೇಲೆ 
ಮಾತ್ರ ಭರವಸೆಯನ್ನಿಟ್ಟುಕೊಳ್ಳುವುದಿಲ್ಲ 113, 114: 
ಪರಿಚಯ, 113: ಟಿ-2 

ಪ್ರತಿಯೊಬ್ಬ ಮೂಮಿನನು ಕುಫ್ರ್‌ ಅನ್ನು ಬಹಿಷ್ಕರಿಸುವ 
ಬಹಿರಂಗ ಘೋಷಣೆಯನ್ನು ಮಾಡಬೇಕು 109: ಪರಿಚಯ, 
ಟಿ, 5 

ವಿನಾಶದಿಂದ ರಕ್ಷಿಸುವಂತಹ ಗುಣವಿಶೇಷಗಳ ಪೈಕಿ ಪ್ರಥಮ 
ಗುಣ ವಿಶೇಷವು ಈಮಾನ್‌ ಆಗಿರುತ್ತದೆ 1033, ಟಿ-1 
ಸತ್ಯವಿಶ್ವಾಸಿಯು ವ್ಯಕ್ತಿಯೆಂಬ ನೆಲೆಯಲ್ಲಿ ಅಲ್ಲಾಹನ ಕೃಪೆಯ 
ದ್ಯೋತಕವಾಗಿರುತ್ತಾನೆ. ಸತ್ಯವಿಶ್ವಾಸಿಗಳ ಕೂಟವು 
ಭೂಮಿಯಲ್ಲಿ ಲೋಕಾನುಗ್ರಹಿಯ ಪ್ರತಿನಿಧಿ 90:17, ಟಿ-14 


422 


6 ಅಲ್ಲಾಹನ ಮೇಲೆ ವಿಶ್ವಾಸವಿರಿಸುವವನಿಗೆ ತನ್ನ ಕರ್ಮಗಳ 
ಪ್ರತಿಫಲದಲ್ಲಿ ಹಕ್ಕು ಚ್ಯುತಿ ಅಥವಾ ಅಕ್ರಮವಾಗುವ 
ಭಯವಿಲ್ಲ 72:13, ಟಿ-13 

ಅ ಸತ್ಯವಿಶ್ವಾಸಿಗಳು ಭೂಮಿಯಲ್ಲಿ ಮಾಡುವ ಸತ್ಕಾರ್ಯಗಳು 
ವ್ಯರ್ಥವಾಗಲಾರವು 73: ಪರಿಚಯ, 20, ಟಿ-26 

6 ಪುನರುತ್ಥಾನ ದಿನವು ಸತ್ಯವಿಶ್ವಾಸಿಗಳ ಪಾಲಿಗೆ ಲಘುವಾಗಿರು 
ವುದು ಮತ್ತು ಅವರಿಗೆ ನವಚೇತನ ಹಾಗೂ ಪರಮಾನಂದ 
ನೀಡಲಾಗುವುದು 74: ಟಿ-9, 76:11, ಟಿ-15 

ಅ ಸತೃವಿಶ್ಚಾಸಿಗಳನ್ನು ಪುನರುತ್ಥಾನದ ಕೇಡಿನಿಂದ ರಕ್ಷಿಸಿಕೊಳ್ಳ 
ಲಾಗುವುದು 76:11, ಟಿ-15 

ಅ ಸತೃವಿಶ್ಚಾಸಿಗಳಿಗೆ ಮರಣದ ವೇಳೆ, ಬರ್ರುಖ್‌ನಲ್ಲಿ ಮತ್ತು 
ಹಶ್ರ್‌ನ ಮೈದಾನದಲ್ಲೂ ಅವರು ಅಲ್ಲಾಹನ ಅನುಗ್ರಹದ 
ಕಡೆಗೆ ಸಾಗುತ್ತಿದ್ದಾರೆಂದು ಭರವಸೆ ಕೊಡಲಾಗುವುದು 89: 
27ರಿಂದ 30, ಟಿ-19 

ಅ ದುರ್ಬಲ ಈಮಾನಿನವರಿಂದ ನೈಜ ಸತ್ಮವಿಶ್ವಾಸಿಗಳನ್ನು 
ಬೇರ್ಪಡಿಸುವುದು ಹೇಗೆ? 74:31, ಟಿ-24 

೪ ಅಲ್ಲಾಹನು ಜನರೊಡ್ಡುವ ಶರತ್ತುಗಳನ್ನೆಲ್ಲಾ ಪೂರೈಸುತ್ತ 
ಹೋಗಬೇಕೆನ್ನಲು ಅವನಿಗಂತು ಯಾರದೇ ಈಮಾನಿನ 
ಅಗತ್ಯವಿಲ್ಲ 74: ಪರಿಚಯ, 52ರಿಂದ 55 

ಅ ನಮಾರುನ್ನು ತೃಜಿಸಿದವನನ್ನು ಅವನ ಈಮಾನ್‌ ನರಕದಿಂದ 
ರಕ್ಷಿಸಲಾರದು 74:43, ಟಿ-33 

ಆ ಸತ್ಯವಿಶ್ವಾಸಿಗಳ ಬಗ್ಗೆ ಸತ್ಯನಿಷೇಧಿಗಳ ದ್ವೇಷಕ್ಕೆ ಕಾರಣ 
85:8 

9 - ಸತೃವಿಶ್ವಾಸಿಗಳ ಮೇಲೆ ಅಕ್ರಮವೆಸಗುವವರಿಗೆ ಕಠಿಣ ಯಾತನೆ 
ಇದೆ 85: 4ರಿಂದ 7, ಟಿ-4 

ಅ ಸತ್ಯವಿಶ್ವಾಸಿಗಳ ವಿಷಯದಲ್ಲಿ ಹ.ಮರ್ಯಮ್‌(ಅ) ಮತ್ತು 
ಫಿರ್‌ಔನನ ಪತ್ನಿಯ ಉದಾಹರಣೆ 66:11, 12 


ಈಸಾ(ಅ) 

€ ಹ. ಮುಹಮ್ಮದ್‌ರ(ಸು ಪ್ರವಾದಿತ್ವದ ಕುರಿತು ಅವರು 
ಹೇಳಿದ ಭವಿಷ್ಕೋಕ್ತಿಗಳು 66: ಟಿ-8 

ಅ ಅವರ ಪವಾಡ ಸದೃಶ್ಯ ಜನನ 66:12, ಟಿ-28 
(ಮರ್ಯಮ್‌(ಅ)'ನ್ನು ಓದಿರಿ) 


ಉಪವಾಸ ವ್ರತ 
9 ಉಪವಾಸ ವ್ರತವು ಸತ್ಯವಿಶ್ವಾಸಿಗಳ ಗುಣ 665, ಟಿ-15 


ತಪ್ಲೀಮುಲ್‌ ಕುರ್‌ಆನ್‌ 


ಸಯಾಅತ್‌ ಪದವು ಉಪವಾಸ ವ್ರತಕ್ಕೆ ಯಾವ ಅರ್ಥದಲ್ಲಿ 
ಪ್ರಯೋಗಗೊಳ್ಳುತ್ತದೆ 66:5, ಟಿ-15 


ಕದ್ರ್‌ ರಾತ್ರೆ(ಪ್ರತಿಷ್ಠಿತ ರಾತ್ರೆ) 


ಅರ್ಥ ಮತ್ತು ವಿವರಣೆ 97: ಪರಿಚಯ 

ಕುರ್‌ಆನನ್ನು ರಮರಾನಿನಲ್ಲಿ ಸಮೃದ್ಧ ರಾಶ್ರಿಯಾಗಿರುವ 
ಪ್ರತಿಷ್ಠಿತ ರಾತ್ರೆಯಲ್ಲಿ ಅವತೀರ್ಣಗೊಳಿಸಲಾಯಿತು 97: 
ಪರಿಚಯ, ಟಿ-1 

ರಮರಾನಿನ ಯಾವ ರಾತ್ರೆಯು ಕದ್ರ್‌ ರಾತ್ರೆ 97: ಟಿ] 
ಯಾವುದಾದರೂ ನಿರ್ದಿಷ್ಟ ರಾತ್ರೆಯನ್ನೇಕೆ ನಿಶ್ಚಯಿಸಲಿಲ್ಲ 
97: 1 

ಕದ್ರು ರಾತ್ರೆಯು ಸಾವಿರ ಮಾಸಗಳಿಗಿಂತ ಉತ್ತಮ 
ವಾಗಿರುವುದರ ಅರ್ಥ 97: ಟಿ-2 

ಕದ್ರ್‌ ರಾತ್ರಿಯು ರಾತ್ರೆಯಿಂದ ಬೆಳಗಿನ ವರೆಗೂ ಸಾದ್ಯಂತ 
ಶುಭವಾಗಿದೆ 97:5, ಟಿ-5 

ದೇವಚರರು ಮತ್ತು ಹ.ಜಿಬ್ರೀಲ್‌ರು(ಅ) ಕದ್ರ್‌ ರಾತ್ರೆಯಲ್ಲಿ 
ಅಲ್ಲಾಹನ ಅನುಜ್ಞೆಯಿಂದ ಪ್ರತಿಯೊಂದು ಆಜ್ಞೆಯೊಂದಿಗೆ 
ಇಳಿಯುತ್ತಾರೆ 97:4, ಟಿ-4 

ಕದ್ರ್‌ ರಾತ್ರೆಯಲ್ಲಿ ಆರಾಧನೆಯ ಶ್ರೇಷ್ಠತೆ 97: ಟಿ.) 
ಕದ್ರ್‌ ರಾತ್ರೆಯ ಕುರಿತ ಸಂದೇಹದ ನಿವಾರಣೆ 97: ಟಿ-1 
(ಹೆಚ್ಚಿನ ವಿವರಗಳಿಗೆ 'ಲೈಲತುಲ್‌ ಕದ್ರ್‌' ನೋಡಿರಿ) ' 


ಕರ್ಮಪತ್ರ 


ಮಾನವನ ಕರ್ಮಗಳು ಎಣಿಕೆ ಮಾಡಿ ಬರೆದಿಡಲ್ಪಟ್ಟಿವೆ 78: 
ಪರಿಚಯ, 29,ಟಿ-18 

ಮಾನವನ ಮೇಲೆ ಮೇಲ್ನೋಟವಿರಿಸುವವರನ್ನು ನೇಮಕ 
ಮಾಡಲಾಗಿದೆ. ಮತ್ತು ಗೌರವಾನ್ವಿತ ಲೇಖಕರು ಅವನ 
ಪ್ರತಿಯೊಂದು ಕೆಲಸವನ್ನು ದಾಖಲಿಸುತ್ತಿದ್ದಾರೆ 82: 10ರಿಂದ 
13, ಟಿ-7 

ದುಷ್ಕರ್ಮಿಗಳ ದುಷ್ಕರ್ಮಗಳು ಮೊದಲೇ ಅಪರಾಧ ವೃತ್ತಿಯ 
ವ್ಯಕ್ತಿಗಳ ಪುಸ್ತಕದಲ್ಲಿ ದಾಖಲಿಸಲ್ಪಡುತ್ತಿವೆ 83:7 ರಿಂದ 9, 
ಟಿ5 

ಸತ್ಯರ್ಮಿಗಳ ಕರ್ಮಗಳು ಉನ್ನತ ಮಟ್ಟದ ಜನರ ದಾಖಲೆಗಳಲ್ಲಿ 
ಉಲ್ಲೇಖಗೊಳ್ಳುತ್ತವೆ, ಅವುಗಳ ರಕ್ಷಣೆಯನ್ನು ಸಾಮೂಪ್ಕ 
ಹೊಂದಿದ ದೇವಚರರು ಮಾಡುತ್ತಾರೆ 83: 18ರಿಂದ 21 
ಮಾನವನ ಅಣು ಮಾತ್ರ ಪುಣ್ಯ ಅಥವಾ ಪಾಪ ಕಾರ್ಯವು 


ವಿಷಯ ಸೂಚಿ 


423 


ಕರ್ಮಪತ್ರದಲ್ಲಿ ಉಲ್ಲೇಖಗೊಳ್ಳದಿರಲಾರದು 99:8 
ಅಲ್ಲಾಹನು ಸ್ವತಃ ಮಾನವನ ಕರ್ಮಗಳನ್ನು ಬಲ್ಲವನು. 
ಆದರೂ ನ್ಯಾಯದ ಬೇಡಿಕೆಗಳನ್ನು ಪೂರೈಸಲಿಕ್ಕಾಗಿ ಅವನ 
ನ್ಯಾಯಾಲಯದಲ್ಲಿ ಈ ಕುರಿತು ಅಸಂಖ್ಯಾತ ಮೂಲಗಳಿಂದ 
ನಿರಾಕರಿಸಲಾಗದ ಸಾಕ್ಷಿಗಳನ್ನು ಒದಗಿಸಲಾಗುವುದು 67:13, 
84:23, 100:10, 11, ಟಿ-8, 9 

ಮಾನವನ ಯಾವ ರಹಸ್ಕವೂ ಅಡಗಿರಲಾರದು. 
ಹೃದಯಗಳೊಳಗಿನ ಸಂಕಲ್ಪಗಳ ಮತ್ತು ಇರಾದೆಗಳ 
ತನಿಖೆಯೂ ನಡೆಯುವುದು 69:18, 86:9, 100:10 ಟಿ-8 
ಭೂಮಿಯು ಅಲ್ಲಾಹನ ಆಜ್ಞೆಯಿಂದ ಮಾನವನ ಮಾತು 
ಮತ್ತು ಕೃತಿಗಳ ಸಾಕ್ಸಿ ಹೇಳುವುದು 99: 1ರಿಂದ 5 
ಪುನರುತ್ಥಾನ ದಿನ ಕರ್ಮಪತ್ರಗಳನ್ನು ತೆರೆಯಲಾಗುವುದು 
ಮತ್ತು ಮಾನವನಿಗೆ ಅವನು ಮಾಡಿದುದೆಲ್ಲವೂ ತಿಳಿದು 
ಬರುವುದು 75:13, 81:14, 82:5 

ಅಲ್ಲಾಹನ ನ್ಯಾಯಾಲಯದಲ್ಲಿ ತೀರ್ಮಾನವು ಯಾವ 
ಆಧಾರದಲ್ಲಿ ನಡೆಯುವುದು 67:6, 79: 37ರಿಂದ 41, 101:6 
ರಿಂದ 11 

ಕರ್ಮಪತ್ರಗಳು ಬಲಗೈಯಲ್ಲಿ ಕೊಡಲ್ಪಟ್ಟವರ ಸೌಭಾಗ್ಯ 
69: 19ರಿಂದ 24, 84: 7ರಿಂದ 9 

ಕರ್ಮಪತ್ರಗಳು ಎಡಗೈಯಲ್ಲಿ ಕೊಡಲ್ಪಟ್ಟವರ ದೌರ್ಭಾಗ್ಯ 
69: 25ರಿಂದ 32, 84; 10ರಿಂದ 12, ಟಿ-8 

ಬಲಗೈಯಲ್ಲಿ ಕರ್ಮಪತ್ರಗಳನ್ನು ಹೊಂದುವವರು ತಮ್ಮ 
ಸೌಭಾಗ್ಯಕ್ಕೆ ಯಾವ ಕಾರಣ ಹೇಳುವರು? 69:19, 20, ಟಿ- 
14 

ಎಡಗೈಯಲ್ಲಿ ಕರ್ಮಪತ್ರ ಕೊಡಲ್ಪಟ್ಟವರ ದೌರ್ಭಾಗ್ಯಕ್ಕೆ 
ಕಾರಣ 69: 25ರಿಂದ 39, 84: 10ರಿಂದ 14 

ಹಶ್ರ್‌ನ ಮೈದಾನದಲ್ಲಿ ಕರ್ಮಪತ್ರಗಳು ಸಿಗುವ ಮುಂಚೆಯೇ 
ಅಪರಾಧಿಗಳಿಗೆ ತಮ್ಮ ದುಷ್ಕರ್ಮಗಳು ನೆನಪಿಗೆ 
ಬರಲಾರಂಭಿಸುವುವು 79:34, 35, ಟಿ-20 


ಕರುಣೆ(ರಹ್ಮ್‌) 


ಇಸ್ಲಾಮೊ ಸಮಾಜದಲ್ಲಿ ಕರುಣೆಯ ಮಹತ್ವದ ಕುರಿತು 
ಪ್ರವಾದಿವರ್ಯರ(ಸ) ಆದೇಶಗಳು 90:17, ಟಿ-14 
ಸೃಷ್ಟಿಗಳ ಮೇಲೆ ಕರುಣೆ ತೋರಲು ಪರಸ್ಪರ 
ಉಪದೇಶಿಸುವುದು ಸತ್ಯವಿಶ್ವಾಸಿಗಳೆ ಗುಣ 90:17 
ವ್ಯಕ್ತಿಯ ನೆಲೆಯಲ್ಲಿ ಸತ್ಯವಿಶ್ವಾಸಿಯು ಅಲ್ಲಾಹನ ಕರುಣಾ 
ಗುಣದ ಪ್ರತಿರೂಪವಾಗಿದ್ದಾನೆ ಮತ್ತು ಸಮೂಹದ ನೆಲೆಯಲ್ಲಿ 


ಸೆತ್ಮವಿಶ್ವಾಸಿಗಳ ಕೂಟವು ಭೂಮಿಯ ಮೇಲೆ 
'ಲೋಕಾನುಗ್ರಹಿ'ಯ ಪ್ರತಿನಿಧಿಯಾಗಿದೆ 90: ಟ-14 


ಕಾನೂನಿನ ಸಿದ್ಧಾಂತ ಮತ್ತು ತಾತ್ವಿಕ ವಿಧಿಗಳು 


ಹಲಾಲ್‌ ಮತ್ತು ಹರಾಮ್‌ ಹಾಗೂ ಧರ್ಮಸಮ್ಮತ ಮತ್ತು 
ಧರ್ಮ ನಿಷಿದ್ದ ವಿಷಯಗಳ ಮೇರೆಗಳನ್ನು ನಿಶ್ಚಯಿಸುವ 
ಅಧಿಕಾರವು ಸಂಪೂರ್ಣವಾಗಿ ಅಲ್ಲಾಹನಿಗೆ ಮೂಸಲಾಗಿದೆ 66: 
ಪರಿಚಯ, 1, ಟಿ-1 

ಅಲ್ಲಾಹನು ನಿಶ್ಚಯಿಸಿದ ಹಲಾಲ್‌ ಹರಾಮಿನ ನಿರ್ಬಂಧಗಳು 
ಮತ್ತಿತರ ಸಕಲ ಕಾನೂನುಗಳೂ ಯುಕ್ತಿಯನ್ನಾದರಿಸಿವೆ 66: 
ಟಿ-5 


ಕಿತಾಬ್‌(ಗ್ರಂಥ) 


ಮಾನವನ ಸರಿಯಾದ ಮಾರ್ಗದರ್ಶನಕ್ಕಾಗಿ ಗ್ರಂಥಗಳು 
ಕಳುಹಿಸಲ್ಪಟ್ಟವು 76: ಟಿ-5 

ಗ್ರಂಥದೊಂದಿಗೆ ಪ್ರವಾದಿಯ ಕಳುಹಿಸುವಿಕೆಯೂ ಯಾಕೆ 
ಅಗತ್ಯ 98: ಪರಿಚಯ, 1ರಿಂದ 3, ಟಿ-3 

ದೇವ ಸೂಕ್ತಗಳ ನಿರಾಕರಣೆಯು ವೇದನಾಯುಕ್ತ ಯಾತನೆಗೆ 
ಕಾರಣ 78: 21ರಿಂದ 28 

ಲೋಕಾರಾಧಕರಾದ ಸತ್ಕನಿಷೇಧಿಗಳಿಗೆ ಪರಲೋಕದಲ್ಲಿ ಅವರು 
ಇಚ್ಛಿಸುವುದೆಲ್ಲವೂ ಸಿಗುವುದೆಂದು ಅಲ್ಲಾಹನ ಯಾವ 
ಗ್ರಂಥದಲ್ಲೂ ಹೇಳಲಾಗಿಲ್ಲ 68: 34ರಿಂದ 39 
ಮಾನವರ ನಡುವೆ ಪ್ರವಾದಿಗಳಿಗೆ ಅವತೀರ್ಣಗೊಂಡಿರುವ 
ಗ್ರಂಥಗಳ ಮೇಲೆ ಜಿನ್ನ್‌ಗಳೂ ವಿಶ್ವಾಸವಿರಿಸಬೇಕೆಂದು 
ಆದೇಶಿಸಲಾಗಿದೆ 72: ಟಿ-3 

(ಹೆಚ್ಚಿನ ವಿವರಗಳನ್ನು ಆಯತ್‌(ಸೂಕ್ತ) ಮತ್ತು `ಕುರ್‌ಆನ್‌' 
ನೋಡಿರಿ) 


ಕಿತಾಲ್‌ ಫೀ ಸಬೀಲಿಲ್ಲಾಃ (ದೇವ ಮಾರ್ಗದಲ್ಲಿ ಯುದ್ಧ) 


ಅದರ ಆರಂಭಿಕ ಆಜ್ಞೆಗಳ ಅವತೀರ್ಣವು ಮದೀನದಲ್ಲಾಯಿತು 
73: ಪರಿಚಯ, ಟಿ-18 
(ಜಿಹಾದ್‌' ಮತ್ತು 'ಯುದ್ಧ' ನೋಡಿರಿ) 


ಕಿಯಾಮತ್‌(ಪುನರುತ್ಮಾನ ದಿನ) 


ತೀರ್ಮಾನದ ದಿನ 77:13, 38, 78:17 

ಅದರ ಸಮಯವು ಅಲ್ಲಾಹನ ಹೊರತು ಬೇರಾರಿಗೂ 
ತಿಳಿದಿರುವುದಿಲ್ಲ 67:26, 72:25, 26, 79:44 

ಅಂದು ಹೃದಯಗಳು ಪಲ್ಲಟಗೊಳ್ಳುವ ಮತ್ತು ದೃಷ್ಟಿಗಳು 
ಸ್ತಬ್ಧಗೊಳ್ಳುವ ಗತಿ ಬರುವುದು 75:7 ' 


424 


ತಪ್ಪೀಮುಲ್‌ ಕುರ್‌ಆನ್‌ 


ಮಹಾ ದಿನ 83:4, 5 

ಹಠಾತ್ತನೆ ಎರಗುವ ವಿಪತ್ತು 69:4 

ಅತ್ಯಂತ ಕಷ್ಟಪಾಡಿನ ಮತ್ತು ಅತಿ ದೀರ್ಥವಾದ ದಿನ 76:7, 
10 

ಭಾರೀ ದಿನ 76:27 

ಬಹುದೊಡ್ಡ ಕೋಲಾಹಲ 79:34 

ಬಹುದೊಡ್ಡ ಅವಗಢ 101:1 

ಅದರ ಆಗಮನವು ಅಲ್ಲಾಹನ ವಾಗ್ದಾನವಾಗಿದ್ದು ಅದು 
ಪೂರ್ತಿಗೊಂಡೇ ತೀರುವುದು 73:18 

ಅಂದಿನ ಕಾಠಿಣ್ಯವು ಮಕ್ಕಳನ್ನು ಮುದುಕರನ್ನಾಗಿ 
ಮಾಡಿಬಿಡುವುದು. ಅದರ ಕಾಠಿಣ್ಯದಿಂದ ಆಕಾಶವು 
ಒಡೆಯುತ್ತಿರುವುದು 73:17, 18 

ಅಂದು ಭೂಮಿಯು ಮತ್ತೆ ಮತ್ತೆ ಆಘಾತಕ್ಕೊಳಗಾಗುವುದು 
79:6, 7 

ಪುನರುತ್ಥಾನದ ಚಿತ್ರಣ 69: 13ರಿಂದ 18, 70: 8ರಿಂದ 18, 
43, 44, 73:14, 17, 18, 75: 7ರಿಂದ 12, 22ರಿಂದ 25, 
77: 8ರಿಂದ 15, 19, 28ರಿಂದ 40, 78: 18ರಿಂದ 20, 38, 
79: 6ರಿಂದ 14, 80: 33ರಿಂದ 42, 81: 1ರಿಂದ 14, 83: 
4ರಿಂದ 28, 34ರಿಂದ 36, 84:1 ರಿಂದ 12, 88: 1ರಿಂದ 16, 
89: 21ರಿಂದ 26, 99: 1ರಿಂದ 8, 101: 1ರಿಂದ 11 
ಅದರ ಹಂತಗಳು 69: 13ರಿಂದ 18, ಟಿ-10, 75:7, 8, ಟ- 
8, 77: 8ರಿಂದ 10, 78: 17ರಿಂದ 20, ಟಿ-12, 13, 79:6, 
7, 34ರಿಂದ 36, 81: 1ರಿಂದ 14, ಟಿ-7, 82: 1ರಿಂದ 5, ಟಿ- 
2, 88:1, ಟಿ-1, 99:1, ಟಿ-1, 101: 1ರಿಂದ 7, ಟಿ-2, 3 
ಅದು ಸಂಭವಿಸುವ ಕಾಲವನ್ನು ವಿಚಾರಿಸುವವರಿಗೆ ಉತ್ತರ 
70: 1ರಿಂದ 4, 6ರಿಂದ 18, ಟಿ-1, 5, 72:25, ಟಿ-25, 75:6 
ರಿಂದ 13, 26ರಿಂದ 30, 77: ಪರಿಚಯ, 1ರಿಂದ 7, ಟಿ- 
3, 76:40, ಟಿ-26, 79:42ರಿಂದ 46, 81: 1ರಿಂದ 14 
ಅದು ಸಂಭವಿಸಿಯೇ ತೀರುವುದು, ಯಾರೂ ಅದನ್ನು 
ನಿವಾರಿಸುವವರಿಲ್ಲ 70:1, 2 

ಅದು ಸಂಭವಿಸುವಂತೆ ಮಾಡಲು ಅಲ್ಲಾಹನಿಗೆ ಕಷ್ಟವಾಗುವುದು 
ಹೇಗೆ? ಈ ವಿಶಾಲ ವಿಶ್ವವನ್ನೂ ಈ ಭೂಮಿಯನ್ನೂ 
ಇದರೊಳಗಿರುವ ಸಕಲ ಸಾಧನಾನುಕೂಲ ತೆಗಳೊಂದಿಗೆ 
ಸೃಷ್ಟಿಸಿದ ಅಲ್ಲಾಹನಿಗೆ ಪುನರುತ್ಥಾನ ದಿನವನ್ನು ಉಂಟು 
ಮಾಡಲು ಕಷ್ಪವಾದೀತೇ? 79:27, ಟಿ-14 

ಇದು ಸಮೂಪವಾಗಿರುವುದರ ಅರ್ಥ 78:40, ಟಿ-26 


ಅದನ್ನು ಯಾವ ದಿನಕ್ಕಾಗಿ ಮುಂದೂಡಲಾಗಿದೆ 77:12, 13 
ಅಂದು ಮಾನವರು ಚದರಿದ ಹಾತೆಗಳಂತೆ ಆಗುವರು 101:4 
ಪುನರುತ್ಥಾನ ಸಂಭವಿಸುವುದರ ಕುರಿತು ಸ್ವತಃ ಪುನರುತ್ಥಾನ 
ದಿನ, ಮಾನವನ ಆತ್ಮಸಾಕ್ಷಿ ಮತ್ತು ವಿಶ್ವದ ಕಾರ್ಯಕರ್ತರಾದ 
ದೇವಚರರ ಆಣೆ 75:1, 2, ಟಿ-2, 79: 1ರಿಂದ 5, ಟಿ-1 
ಅಂದು ಮಾನವ ವರ್ಗದ ಹಿಂದಿನ ಮತ್ತು ಮುಂದಿನ ಸಕಲ 
ಪೀಳಿಗೆಗಳು ಒಟ್ಟುಗೂಡಿಸಲ್ಪಡುವುವು 77:38, 79:14, 83:5, 
6, 100: 9ರಿಂದ 11 

ಅಂದು ಗೋರಿಗಳು ತೆರೆಯಲ್ಪಡುವುವು 82:4 
ಪುನರುತ್ಥಾನವು. ಪರಮ ಸತ್ಯವಾಗಿದೆ. ಅದರ ಕುರಿತು 
ಎಚ್ಚರಿಕೆ ನೀಡಲಾಗಿದೆ. ಇನ್ನು ಇಷ್ಟವಿದ್ದವರು ತಮ್ಮ 
ಪ್ರಭುವಿನ ಕಡೆಗೆ ಮರಳುವ ದಾರಿ ಹಿಡಿಯಲಿ 78:39 
ಪುನರುತ್ವಾನವು ಯಾರು ದಾಸ್ಕ-ಆರಾಧಕನಾಗಿದ್ದ ಮತ್ತು 
ಯಾರು ಆಗಿರಲಿಲ್ಲವೆಂಬುದನ್ನು ಬಹಿರಂಗವಾಗಿ 
ಪ್ರದರ್ಶಿಸಲಾಗುವುದು 68:42, ಟಿ-24 

ಅಂದು ಯಾವ ರಹಸ್ಕವೂ ಅಡಗಿರಲಾರದು 69:18 
ಅಂದು ಎಲ್ಲ ಕರ್ಮಗಳ ಹಿಂದೆ ಕಾರ್ಯವೆಸಗುತ್ತಿದ್ದ 
ಸಂಕಲ್ಪಗಳೂ ಉದ್ದೇಶಗಳೂ ಆಂತರಿಕ ಪ್ರೇರಣೆಗಳೂ 
ಬಯಲಾಗುವುವು 86:9, ಟಿ-5, 100:10, ಟಿ-8 
ಕರ್ಮಪತ್ರಗಳು ಜನರ ಕೈಗಳಿಗೆ ಕೊಡಲ್ಪಡುವುವು 69:19, 
ಟಿ-12, 69:25, ಟಿ-15, 84: 7ರಿಂದ 12 

ಅಪರಾಧಿಗಳು ತಮ್ಮ ಕರ್ಮಪತ್ರಗಳು ಕೈ ಸೇರುವುದಕ್ಕೆ 
ಮುನ್ನವೇ ತಾವು ಭೂಲೋಕದಲ್ಲಿ ಏನೇನೆಲ್ಲ ಮಾಡಿ ಬಂದಿರು 
ತ್ತೇವೆಂಬುದನ್ನು ಸ್ಮರಿಸತೊಡಗುವರು 79:35, ಟಿ-20 
ಮಾನವನಿಗೆ ಅವನ ಹಿಂದಿನ ಮತ್ತು ಮುಂದಿನ ಎಲ್ಲ 
ಕರ್ಮಗಳನ್ನು ತೋರಿಸಿ ಕೊಡಲಾಗುವುದು 75:13, 82:5 
ಮಾನವನು ತಾನು ಮುಂದೆ ಕಳುಹಿಸಿದುದನ್ನೆಲ್ಲ 
ನೋಡಿಕೊಳ್ಳುವನು 78:40, 81:14 

ಅಕಟ! ನಾವು ಈ ದಿನಕ್ಕಾಗಿ ಮುಂದಾಗಿ ಸಿದ್ಧತೆಯನ್ನು 


' ಮಾಡುತ್ತಿದ್ದರೆ! ಎಂದು ಅಲ್ಲಿ ಅಪರಾಧಿಗಳು ಪಶ್ಚಾತ್ತಾಪ 


ಪಡುವರು 89:23, 24 

ಪ್ರಾಣಮಿತ್ರನು ತನ್ನ ಮಿತ್ರನನ್ನು ಕೇಳಲಾರ. ವಸ್ತುತಃ ಅವರಿಗೆ 
ಪರಸ್ಪರರನ್ನು ತೋರಿಸಿ ಕೊಡಲಾಗುವುದು 70:10, 11 
ಅಪರಾಧಿಗಳು ತಮ್ಮ ಮಕ್ಕಳನ್ನೂ ಪತ್ನಿಯನ್ನೂ 
ಸಹೋದರರನ್ನೂ ಸಮೂಪದ ಕುಟುಂಬದವರನ್ನೂ ಹೆಚ್ಚೇಕೆ 
ಭೂಮಿಯ ಸಕಲ ಮಾನವರನ್ನು ಪರಿಹಾರ ರೂಪದಲ್ಲಿ 


ವಿಷಯ ಸೂಚಿ 
NN 


ಕೊಟ್ಟರೂ ಅಂದು ಅವನ ಈ ಉಪಾಯವು ಫಲಕಾರಿಯಾಗದು 
70: 10ರಿಂದ 15 

ಮಾನವನು ತನ್ನ ಸಹೋದರ, ತಂದೆ, ತಾಯಿ, ಪತ್ನಿ ಮತ್ತು 
ಮಕ್ಕಳಿಂದಲೂ ಓಡುವನು. ಯಾರಿಗೂ ಯಾರ ಬೋಧವೂ 
ಇರಲಾರದು 80: 34ರಿಂದ 37 

ಯಾರಿಗೂ ಏನು ಮಾಡುವುದಕ್ಕೂ ಅಧಿಕಾರವಿರಲಾರದು 
82:19 

(ಹೆಚ್ಚಿನ ವಿವರಗಳಿಗೆ 'ಶಫಾಅತ್‌'(ಶಿಫಾರಸ್ಸು) ನೋಡಿರಿ) 


ಈ ಆಂದು ತೀರ್ಮಾನ ಅಲ್ಲಾಹನ ಅಧಿಕಾರದಲ್ಲಿರುವುದು 82:19 


ಯಾರು ರಕ್ಷೆಗೆ ಮತ್ತು ಯಾರು ಶಿಕ್ಷೆಗೆ ಅರ್ಹನೆಂದು 
ಅಲ್ಲಾಹನಿಗೇ ತಿಳಿದಿರುವುದು 100:11, ಟಿ 

ಅಂದು ತೂಕದ ತಟ್ಟೆಗಳು ಭಾರವಾಗಿರುವವನು ಮನ 
ಮೆಚ್ಚುವ ಸುಖಭೋಗದಲ್ಲಿರುವನು, ತೂಕದ ತಟ್ಟೆಗಳು 
ಹಗುರವಾಗಿರುವವನು ಆಳವಾದ ಕಮರಿಗೆ ಹಾಕಲ್ಪಡುವನು 
101: 6ರಿಂದ 8, ಟ4 

ಅಂದು ಅಪರಾಧಿಗಳು ಬಹಳ ದುಸ್ಲಿತಿಯಲ್ಲಿರುವರು 71:43, 
44, 79:8, 9 

ಆ ದಿನವು ಸತ್ಮವಿಶ್ವಾಸಿಗಳಿಗೆ ಲಘುವಾಗಿಯೂ 
ಸತ್ಯನಿಷೇಧಿಗಳಿಗೆ ಭಾರವಾಗಿಯೂ ಇರುವುದು 74:9, 10, 
ಟಿ-9, 80: 38ರಿಂದ 42 

ಸತ್ಯವಿಶ್ವಾಸಿಗಳ ಮುಖಗಳು ಕಾಂತಿಪೂರ್ಣವೂ ಅಪರಾಧಿಗಳ 
ಮುಖಗಳು ಕಳೆಗುಂದಿಯೂ ಇರುವುವು 75:22 ರಿಂದ 25, 
ಟಿ-16, 76:11, ಟಿ-15, 80: 38ರಿಂದ 42, 88:8, 9, ಟಿ-4 
'ಅದಾಬ್‌'(ಯಾತನೆ) ಪುನರುತ್ನಾ; ನ ಎಂಬ ಅರ್ಥದಲ್ಲಿ 70: 
ಪರಿಚಯ, 1, 70:28, 78:40, ಟಿ-26 

ಪುನರುತ್ಥಾನವು. ಎಂತಹ ವಿಷಯವೆಂದರೆ ಅದರ ಬಗ್ಗೆ 
ನಿರ್ಭೀತರಾಗಿರುವಂತಿಲ್ಲ 70:28 

ಅದರ ವಿಪತ್ತು ಎಲ್ಲೆಲ್ಲೂ ಹಬ್ಬಿರುವುದು 76:7 


ಅ ಅಂದಿನ ದಿನದ ಕೇಡಿನಿಂದ ಅಲ್ಲಾಹ್‌ ಯಾರನ್ನು ರಕ್ಷಿಸುವನು 


76: 5ರಿಂದ 11 
ಚಂದ್ರನನ್ನು ಕಾಂತಿ ಹೀನವಾಗಿ ಮಾಡಿ ಸೂರ್ಯನೊಂದಿಗೆ 
ಸೇರಿಸಿ ಬಿಡಲಾಗುವುದು 75:8, 9 


ಆ ಪರ್ವತಗಳು ಚಲಿಸಲ್ಪಡುವುವು 81:3 
ಅ ಸಮುದ್ರಗಳು ಒಡೆಯಲ್ಪಡುವುವು ಮತ್ತು ಪ್ರಜ್ವಲಿಸಲ್ಪಡುವುವು 


81:6, 82:3 
ಅಂದು ಭೂಮಿ-ಆಕಾಶಗಳ ಅವಸ್ಥೆ ಏನಾಗುವುದು? 69:13 


425 


ರಿಂದ 16, 70:8, 9, ಟಿ-9, 10, 73:14, 18, 77: 8ರಿಂದ 10, 
78:19, 20, 81: 1ರಿಂದ 3, 82: 1ರಿಂದ 3, 84: 1ರಿಂದ 5, 
89:21, 99:1, 2, 101: 1ರಿಂದ 5 


(ಹೆಚ್ಚಿನ ವಿವರಗಳಿಗೆ 'ಆಕಾಶ' ಮತ್ತು 'ಭೂಮಿ' ನೋಡಿರಿ) 


ಪುನರುತ್ಥಾನದ ಕುರಿತು ಕುರ್‌ಆನಿನ ವಿಶಿಷ್ಟ ವಿವರಣಾ ಶೈಲಿ 
69: ಟಿ-11 

ಅಂದು ದೇವಚರರು -ಆಕಾಶದ ಸುತ್ತಮುತ್ತಲೂ ಇರುವರು, 
ಎಂಟು ಮಂದಿ ದೇವಚರರು ಅರ್ಶನ್ನು ತಮ್ಮ ಮೇಲೆ 
ಎತ್ತಿರುವರು 69:17, ಟಿ-11 

ಅಂದು ಅಲ್ಲಾಹನು (ಪ್ರತ್ಯಕ್ಷವಾಗಿ) ಮೆರೆಯುವನು 89:22, 
ಟಿ16 

ಅಂದು ಅಲ್ಲಾಹನ ದರ್ಶನದ ಭಾಗ್ಯ ಯಾರಿಗೆ ಲಭಿಸುವುದು? 
75:22, 23, ಟಿ-17, 83:15, ಟಿ-8 

ಅಪರಾಧಿಗಳು ಅಂದು ಯಾವ ಕುತಂತ್ರವನ್ನೂ ನಡೆಸಲಾರರು 
77:39, ಟಿ-21 

ಅಂದು ಯಾವ ಅಭಯ ತಾಣವೂ ಇರಲಾರದು, ಅಲ್ಲಾಹನ 
ಮುಂದೆ ಹಾಜರಾಗಲೇ ಬೇಕಾದೀತು 75:11, 12 
ಅಪರಾಧಿಗಳು ತಮಗಾಗಿ ಮರಣವನ್ನು ಆಶಿಸುವರು, ಆದರೆ 
ಅವರಿಗೆ ಪಶ್ಚಾತ್ತಾಪದ ಹೊರತು ಇನ್ನೇನೂ ಇರಲಾರದು 
84:11, 12, 89:23, 24 

ಅಪರಾಧಿಗಳಿಗೆ ಅಲ್ಲಾಹನು ಅಂದು ಕೊಡುವಂತಹ ಯಾತನೆ 
ಕೊಡುವವನು ಬೇರೆ ಯಾರೂ ಇಲ್ಲ 89:25 

ಅಂದು ಪ್ರವಾದಿಗಳು ಸಾಕ್ಷಿ ಹೇಳುವರು 77:11. ಟಿ-6 
ಮಾನವ ಪ್ರಾಣಗಳನ್ನು ಅವರ ಲೌಕಿಕ ಶರೀರಗಳೊಂದಿಗೆ 
ಜೋಡಿಸಿ ಬಿಡಲಾಗುವುದು 81:7 

ಜೀವಂತ ಹುಗಿಯಲ್ಪಟ್ಟ ಶಿಶುಗಳೊಡನೆ, ನೀವು ಯಾವ 
ತಪ್ಪಿಗಾಗಿ ಕೊಲ್ಲಲ್ಪಟ್ಟಿರೆಂದು ಕೇಳಲಾಗುವುದು 81:8, 9 


(ಹೆಚ್ಚಿನ ವಿವರಗಳಿಗೆ 'ಅಖಿರತ್‌', 'ಮರಣೋತ್ತರ ಜೀವನ], 


'ಹಶ್ರ್‌, 'ಶಫಾಅತ್‌' ಮತ್ತು 'ಕರ್ಮಪತ್ರ' ನೋಡಿರಿ) 


ಕೆರಾಮನ್‌ ಕಾತಿಬೀನ್‌ 


ಅವರ ಗುಣ ವಿಶೇಷಗಳು ಮತ್ತು ಅವರ ಕೆಲಸ 82:10 
ರಿಂದ 12, ಟಿ-7 (ಹೆಚ್ಚಿನದನ್ನು 'ದೇವಚರರು' ನೋಡಿರಿ) 


ಕುಫ್ರ್‌(ಸತ್ಯನಿಷೇಧ) 


ನಿಷೇಧಕರು ಅತ್ಯಂತ ನಿಕೃಷ್ಟ ಸೃಷ್ಟಿಗಳು +98:6 
ಅವರ ದುರ್ಗತಿ 66:7, 9, 67:6 ರಿಂದ 9, 76:4, 78:40, 80: 
33ರಿಂದ 42 


426 


ಅ 'ಕುಫ್ರ್‌' ಪದದ ಅರ್ಥ ಮತ್ತು ವಿವರಣೆ 98:1, ಟಿ-2, 98:6, 
ಟಿ-8, 109:1, ಟಿ-] 

ಅ ಕಾಫಿರರು ಯಾರು? 67:27, 68:51, 69: 48ರಿಂದ 50, 70: 
36ರಿಂದ 38, 71:26, 27, 74:10, ಟಿ-9, 85:19, 86:17, 98:6, 
109:1, ಟಿ-1 

ಅ ಕುಫ್ರ್‌ನ ಭಯಾನಕ ಪರಿಣಾಮಗಳು 67: 6ರಿಂದ 11 

ಅ ಸತ್ಮನಿಷೇಧಿಗಳ ಕುರಿತು ಹ. ನೂಹ್‌ರ(ಅ) ಮತ್ತು ಹ. 
ಲೂತ್‌ರ(ಅ) ಪತ್ನಿಯರ ಉದಾಹರಣೆ 66:10 

ಅ ಸತ್ಯನಿಷೇಧಿಗಳಿಗೆ ಇರುವ ಕಠಿಣ ಯಾತನೆಯನ್ನು ದೂರೀ 
ಕರಿಸುವವರು ಯಾರೂ ಇಲ್ಲ 70:1,2 

ಅ ಸತ್ತನಿಷೇಧಿಗಳನ್ನು ಅಲ್ಲಾಹನ ವೇದನಾಯುಕ್ತ ಯಾತನೆಯಿಂದ 
ಯಾರೂ ರಕ್ಷಿಸಲಾರ 74:9 

9 ಪುನರುತ್ನಾನ ದಿನವು ಸತ್ಮನಿಷೇದಿಗಳಿಗೆ ಬಹಳ 
ಕಠಿಣವಾಗಿರುವುದು 80: 33ರಿಂದ 42 

ಅ ಸತ್ಯನಿಷೇಧಿಗಳನ್ನು ಕುಫ್ರ್‌ನಿಂದ ಹೊರ ತೆಗೆಯಲಿಕ್ಕಾಗಿ 
ಪ್ರತ್ಯಕ್ಷ ಪ್ರಮಾಣಗಳನ್ನು ಕಳುಹಿಸಲಾಗಿದೆ. ಇನ್ನೂ ಕುಫ್ರ್‌ನಲ್ಲಿ 
ಸ್ಥಿರವಾಗಿರುವವನ ಹೊಣೆ ಅವನ ಮೇಲೆಯೇ ಇರುವುದು 
98:1, ಟಿ-3 

ಅ ಅಲ್ಲಾಹನು ಪ್ರವಾದಿಗಳನ್ನು ಕಳುಹಿಸಿ, ಕುಫ್ರ್‌ನ ಭಯಾನಕ 
ಪರಿಣಾಮಗಳಿಂದ ಎಚ್ಚರಿಸಿರುವನು 67: ಪರಿಚಯ, 6-10 

೨ ಮಾನವನಿಗೆ ಸರಿಯಾದ ಮಾರ್ಗವನ್ನು ತೋರಲಾಯಿತು. 
ಇನ್ನು ಅವನು ಕುಫ್ರ್‌ ಮಾಡುವವನಾಗಲಿ ಅಥವಾ 
ಕೃತಜ್ಞನಾಗಲಿ 76:3, ಟಿ-5 

6 ಸತ್ತನಿಷೇಧಿಗಳು ಪರಲೋಕದಲ್ಲಿ ಸಜ್ಜಃ ಮಾಡಲಿಚ್ಛಿಸುವರು, 
ಆದರೆ ಮಾಡಲಾರರು 68:42, 43 

ಅ ಪಾಲಕ ಪ್ರಭುವಿನೊಂದಿಗೆ ಕುಫ್ರ್‌ ಮಾಡುವುದರ ಅರ್ಥ 
67:6, ಟಿ-12 

ಅ ಯಾವುದಾದರೊಂದು ವಿಷಯವನ್ನು ಸತ್ಯನಿಷೇಧಿಗಳ ಪಾಲಿಗೆ 
ಫಿತ್ನಃ ಮಾಡುವುದರ ಅರ್ಥ 74:31, ಟಿ-19 

ಅ ಸತೃನಿಷೇಧಿಗಳ ಯಾವ ಪುಣ್ಮ ಕಾರ್ಯವೂ ಯಾವ 
ಪ್ರಯೋಜನಕ್ಕೂ ಬಾರದು 101: ಟಿ-4 

6 ಪ್ರವಾದಿವರ್ಯರಿಗೇಸ) ಸತ್ಯನಿಷೇಧಿಗಳೊಂದಿಗೆ ಜಿಹಾದ್‌ 
ಮಾಡುವ ಮತ್ತು ಕಠಿಣವಾಗಿ ವರ್ತಿಸುವ ಆದೇಶ 66:9 


ಕುರ್‌ಆನ್‌ 
ಅ ಇದನ್ನು ಅಲ್ಲಾಹನು ಅವತೀರ್ಣಗೊಳಿಸಿದನು 69:43, 97:1 
ಅ ಇದು ನೇರ ಮಾರ್ಗವನ್ನು ತೋರಿಸಿ ಕೊಡುತ್ತದೆ ೪72:2 


ತಪ್ಪೀಮುಲ್‌ ಕುರ್‌ಆನ್‌ 


9 ಇದನ್ನು ಓದುವ ಶಿಷ್ಟಾಚಾರಗಳು 73:4, ಟಿ-4, 96:1 

ಅ ಮಕ್ಕಾ ಕಾಲದ ಕೊನೆಯ ಕಾಲ ಘಟ್ಟದ ಅಧ್ಯಾಯಗಳ 
ವಿಶಿಷ್ಟ ವಿವರಣಾ ಶೈಲಿ +67: ಪರಿಚಯ, 75: ಪರಿಚಯ, 
76: ಪರಿಚಯ, 104: ಪರಿಚಯ 

9 ಇದರ ನೈತಿಕ ತತ್ವ 67: ಪರಿಚಯ, 12, ಟಿ-18, 107: 
ಪರಿಚಯ (ನೈತಿಕ ಶಿಕ್ಷಣಗಳು' ನೋಡಿರಿ) 

ಅ ಇದರ ಮನೋಜ್ಞಾನ 70: 19ರಿಂದ 35, 73: 1ರಿಂದ 6, ಟಿ- 
ಕ್ಲಿ 5,7, 8, 74:4, 5, ಟಿ-4, 5, 75: 1ರಿಂದ 5, 14, 15, ಟಿ- 
2, 5, 10, 76:2, 3, ಟಿ-4, 5, 79: 35ರಿಂದ 41, 80:19, 
ಟಿ-12, 82: 6ರಿಂದ 12, 19, 84: 13ರಿಂದ 15, 86:4, 9, 
ಟಿ-1, 5, 87:3, ಟಿ-4, 89:15, 16, 27, ಟಿ-18, 90:4, 10, 
ಟಿ-5, 10, 91: 7ರಿಂದ 6, 96: 6ರಿಂದ 8, 100: 6ರಿಂದ 8, 
102, ಟಿ-1, 103:2, 3, 107: ಪರಿಚಯ, 1ರಿಂದ 7, 113, 
114: ಪರಿಚಯ 

ಆ ಇದರಲ್ಲಿ ಕತೆಗಳನ್ನು ಯಾವ ಉದ್ದೇಶಕ್ಕಾಗಿ ಹೇಳಲಾಗಿದೆ 
69: ಟಿ೨9, 71: ಪರಿಚಯ, 73:15 ರಿಂದ 19, ಟಿ-17, 79:ಟ- 
6, 8, 85: ಪರಿಚಯ, ಟಿ-8, 105: ಪರಿಚಯ 


ಕುರ್‌ಆನಿನ ಆಣೆಗಳು (ಪ್ರತಿಜ್ಞೆಗಳು) 

ಆ ವಿವಿಧ ವಾಸ್ತವಿಕತೆಗಳ ಬಗ್ಗೆ ವಿವಿಧ ವಸ್ತುಗಳ ಆಣೆ 68:1, 
2, 69: 38ರಿಂದ 40, 70:40, 41, 75: 1ರಿಂದ 4, 79: 1ರಿಂದ 
6,77: 1ರಿಂದ 7, 81: 15ರಿಂದ 19, 84: 16ರಿಂದ 19, 85: 
1ರಿಂದ 7, 86: 1ರಿಂದ 4, 11ರಿಂದ 13, 89: 1ರಿಂದ 5, 
90: ರಿಂದ 4, 95: 1ರಿಂದ 4, 100: 1ರಿಂದ 6, 103:1, 2 

9 ಕುರ್‌ಆನಿನಲ್ಲಿ ಯಾವ ಉದ್ದೇಶಕ್ಕಾಗಿ ಆಣೆ ಹಾಕಲಾಗಿದೆ 68: 
ಟಿ-2, 69: 39ರಿಂದ 43, ಟಿ-24, 70: ಟಿ-29, 75: ಟಿ-2, 77: 
ಟಿ-3, 79: ಟಿ-1, 84: ಟಿ11, 85: ಟಿ-4, 86: ಟಿ-1, 6,7, 
89: ಟಿ-1, 92: ಟಿ-1, 93: -3, 95: ಟಿ-1, 100: -4, 
103: ಟಿ-1 

ಅ ಈ ಆಣೆಗಳನ್ನು ಯಾವ ಅರ್ಥದಲ್ಲಿ ಹಾಕಲಾಗಿದೆ 95: ಟಿ- 
1, 103: ಟ-1 
(ಹೆಚ್ಚಿನ ಎವರಗಳಿಗೆ 'ಪ್ರತಿಜ್ಞೆ' ನೋಡಿರಿ) 


ಕುರ್‌ಆನಿನ ಉದಾಹರಣೆಗಳು 
ಅ ಪುನರುತ್ನಾನ ದಿನ ಕಠಿಣ ಸಂಕಟಕ್ಕೊಳಗಾದಾಗ ಜನರು ತಮ್ಮ 
ಬೋಧ ಕಳೆದುಕೊಳ್ಳುವುದರ ಉದಾಹರಣೆ 81: 4, ಟಿ-4 


ವಿಷಯ ಸೂಚಿ 


427 


ಪುನರುತ್ಥಾನ ದಿನ ಮಾನವರ ಭೀತಿ ಮತ್ತು ಗಾಬರಿಯ 
ಉದಾಹರಣೆ 101:4 

ಪುನರುತ್ಥಾನ ದಿನ ಪರ್ವತಗಳು ಹಾರಾಡುವ ಉದಾಹರಣೆ 
101:5 

ಸತ್ಯನಿಷೇಧಿಗಳ ವಿಷಯದಲ್ಲಿ ಹ.ನೂಹ್‌(ಅ) ಮತ್ತು ಹ. 
ಲೂತ್‌ರ(ಅ) ಪತ್ನಿಯರ ಉದಾಹರಣೆ 66:10 
ಸತ್ಯವಿಶ್ವಾಸಿಗಳ ವಿಷಯದಲ್ಲಿ ಫಿರ್‌ಔನನ ಪತ್ನಿ ಮತ್ತು 
ಹ.ಮರ್ಯಮ್‌ರ(ಅ) ಉದಾಹರಣೆ 66:11, 12 
ಸ್ವರ್ಗವಾಸಿಗಳ ವಿಷಯದಲ್ಲಿ ಮಹಾ ಸಾಮ್ರಾಜ್ಯದ ಒಡೆಯನ 
ಉದಾಹರಣೆ 76:20 

ಸನ್ಮಾರ್ಗ ಹೊಂದಿದವರ ಮತ್ತು ಪಥಭ್ರಷ್ಟರ ನಡುವಣ 
ವೃತ್ಕಾಸದ ಉದಾಹರಣೆ 67:22 

ಸತ್ಯದಿಂದ ಪಲಾಯನ ಮಾಡುವವರ ಉದಾಹರಣೆ 75:49 
ರಿಂದ 51 

ಲೋಕಾರಾಧಕರಿಗೆ ಒಂದು ತೋಟದವರ ಉದಾಹರಣೆ 68: 
17ರಿಂದ 32 


ಕುರ್‌ಆನೀ ಕಥೆಗಳು 


ಹ. ಯೂನುಸ್‌ರ(ಅ) ಕಥೆ 69: 48 ರಿಂದ 50 
ಫಿರ್‌ಔನ್‌ ಮತ್ತು ಹ.ಮೂಸಾರ(ಅ) ಕಥೆ 79: 15ರಿಂದ 26, 
85: 16ರಿಂದ 20 

ಸಮೂದ್‌ ಜನಾಂಗದ ಕಥೆ 69:5, 81: 18ರಿಂದ 20, 89:9, 
91: 11ರಿಂದ 15 

ಆದ್‌ ಜನಾಂಗದ ಕಥೆ 89: 6ರಿಂದ 13 

ಅಸ್ಲಾಬುಲ್‌ ಫೀಲ್‌ರ ಕಥೆ 105: 1ರಿಂದ 5 
ಕುರ್‌ಆನಿನಲ್ಲಿ ಕಥೆಗಳನ್ನು ಹೇಳಿರುವುದರ ಉದ್ದೇಶ 69: ಟಿ- 
71:7, ಟಿ-10, 79: ಟಿ-6, 106: ಪರಿಚಯ, 85: ಟಿ-8 


ಕುರ್‌ಆನಿನಲ್ಲಿರುವ ಪ್ರಾರ್ಥನೆಗಳು(ದುಆಗಳು) 


ಫಿರ್‌ಔನನ ಸತ್ಯವಿಶ್ವಾಸಿನಿ ಪತ್ನಿಯ ದುಆ 66:11 
ಹ. ನೂಹ್‌ರ(ಅ) ದುಆ 71: 5ರಿಂದ 24, 26ರಿಂದ 28 
ಪುನರುತ್ಥಾನ ದಿನ ಸತ್ಯವಿಶ್ವಾಸಿಗಳ ದುಆ 66:8 
(ದುಆ(ಪ್ರಾರ್ಥನೆವನ್ನೂ ನೋಡಿರಿ) 


ಕುರ್‌ಆನಿನ ಹೆಸರುಗಳು 


ಅಕ್ಷರಶಃ ನಿಜವೆಂದು ಸಾಬೀತಾಗಿರುವ ಇದರ ಭವಿಷ್ಯೋಕ್ತಿ 
93: ಪರಿಚಯ, 4, 5, ಟಿ-4, 5, 94:5, 6, ಟಿ-4, 108:1, ಟಿ- 
1, 111: ಪರಿಚಯ, 1, ಟಿ-1, 2 


9 ಇದರ ವಿಶಿಷ್ಟ ವಿವರಣಾ ಶೈಲಿ 66:ಟಿ-10, 18, 20, 67:ಟಿ- 


11, 69:ಟಿ-5, 8ರಿಂದ 10, 72:ಟಿ-15, 16, 73;:ಟಿ-1, 26, 
74:ಟಿ-1, 75; ಟಿ-1, 79: ಟಿ-16, 80: ಪರಿಚಯ 
(ಹೆಚ್ಚಿನ ವಿವರಗಳಿಗೆ 'ಕುರ್‌ಆನೀ ಕಥೆಗಳು' ನೋಡಿರಿ) 
ಸಾಮಾಜಿಕ ಸುಧಾರಣೆಯ ವಿಷಯದಲ್ಲಿ ಇದರ ಕಾರ್ಯಕ್ರಮ 
(ಇಸ್ಲಾಮ್‌' ನೋಡಿರಿ) 

ಯಾವುದಾದರೊಂದು ಘಟನೆಯನ್ನು ಯಾವುದಾದರೊಂದು 
ಸೂಕ್ತದ ಅವತೀರ್ಣ ಸಂದರ್ಭವೆಂದು ಹೇಳುವುದರ ಅರ್ಥ 
112: ಪರಿಚಯ 

ಕುರ್‌ಆನ್‌ ಮಜೀದ್‌(ಮಹೋನ್ನತ ಕುರ್‌ಆನ್‌) 85:21 
ಇದು ಸಕಲ ಲೋಕವಾಸಿಗಳಿಗೆ ಮತ್ತು ಸದಾಕಾಲಕ್ಕೆ 
ಉಪದೇಶವಾಗಿದೆ 68:52, 81:27, 28 

ನೀನು ಕಾಣುವ ಮತ್ತು ಕಾಣದಿರುವ ಪ್ರತಿಯೊಂದು 
ವಸ್ತುವಿನಾಣೆ ಕುರ್‌ಆನ್‌ ಯಾವುದೇ ಕವಿಯ ಅಥವಾ 
ಮಂತ್ರವಾದಿಯ ವಾಣಿಯಲ್ಲವೆಂಬ ಅಲ್ಲಾಹನ ಮಾತು 
69:38 ರಿಂದ 43, ಟಿ- 22ರಿಂದ 24 

ಇದು ಯಾವುದೇ ಶಪಿತ ಶೈತಾನನ ಮಾತು ಅಲ್ಲ 81:25 
ಇದು ಅತ್ಯಂತ ಖಚಿತವಾದ ಸತ್ಯ 69:51 

ಇದು ಪ್ರವಾದಿವರ್ಯರನ್ನು(ಸ) ಹುಚ್ಚನೆಂದು ಹೇಳುತ್ತಿದ್ದ 
ಮತ್ತು ಹೇಳುತ್ತಿರುವ ವಿರೋಧಿಗಳ ಆರೋಪಗಳ ಖಂಡನೆಗೆ 
ಸಾಕಾಗಿದೆ 68:2, ಟಿ-2 

ಇದೊಂದು ಭಾರವಾದ ವಾಣಿಯಾಗಿರುವುದರ ಅರ್ಥ 73:5, 
ಟಿ 

ಇದನ್ನು ಪವಿತ್ರ ರಮರಭಾನ್‌ ತಿಂಗಳ ಒಂದು ಸಮೃದ್ಧ 
ರಾತ್ರಿಯಾಗಿರುವ ಲೈಲತುಲ್‌ ಕದ್ರ್‌ನಲ್ಲಿ ಅವತೀರ್ಣ 
ಗೊಳಿಸಲಾಯಿತು 97: ಪರಿಚಯ, 1, ಟಿ-1 

ಇದನ್ನು ಕದ್ರ್‌ ರಾತ್ರೆಯಲ್ಲಿ ಅವತೀರ್ಣಗೊಳಿಸುವುದರ 
ತಾತ್ಪರ್ಯ 97: ಟಿ-1 

ಇದು ಸನ್ಮಾರ್ಗ ಪ್ರಾಪ್ತಿಗೆ ಮತ್ತು ವಾಸ್ತವಿಕತೆಯನ್ನು 
ತಿಳಿಯುವುದಕ್ಕೆ ಯಾವ ಸಾಧನಗಳನ್ನು ಸೂಚಿಸುತ್ತದೆ 67:9, 
10, 15ರಿಂದ 24, 76:2, ಟಿ- 4, 77:50, ಟಿ-27, 79: 17ರಿಂದ 
26, 27ರಿಂದ 33, 80: 17ರಿಂದ 32, 82: 6ರಿಂದ 8, 86:5 
ರಿಂದ 8, ಟ-4 

ಮಾನವನಿಗೆ ಸತ್ಯ-ಮಿಥ್ಯಗಳ ವೃತ್ಯಾಸವನೂ ಸನ್ಮಾರ್ಗವನ್ನೂ 
ತೋರಿಸಿ ಕೊಡಲಿಕ್ಕೆ ಕುರ್‌ಆನಿಗಿಂತ ಮಿಗಿಲಾದ ಯಾವ ಸಾಧನವೂ 


428 


ಇಲ್ಲ. ಆದುದರಿಂದ ಇದರಿಂದ ಸನ್ಮಾರ್ಗ ಹೊಂದದವನು 
ಬೇರೆಲ್ಲಿಂದಲೂ ಹೊಂದಲಾರ. 77:50, ಟಿ-27 

ಇದು ನೇರಮಾರ್ಗದಲ್ಲಿ ನಡೆಯ ಬಯಸುವ ಪ್ರತಿಯೊಬ್ಬ 
ನಿಷ್ಠಾವಂತನಿಗೆ ಉಪದೇಶವಾಗಿರುತ್ತದೆ 69:48, 81:27, 28 
ಇದನ್ನು ಜಿಬ್ರೀಲ್‌(ಅ) ಮತ್ತು ಪ್ರವಾದಿವರ್ಯರ(ಸ) 
ವಾಣಿಯೆಂದು ಯಾವ ಅರ್ಥಗಳಲ್ಲಿ ಹೇಳಲಾಗಿದೆ? 69:40, 
ಟಿ-22, 81: ಟಿ- 14ರಿಂದ 17 

ಸಕಲ ಕಲ್ಮಶಗಳಿಂದ ಮುಕ್ತವಾಗಿದ್ದು ಶುದ್ಧವಾಗಿದೆ 
98:2, ಟಿ-5 

ಇದು ಉನ್ನತ ಮಟ್ಟದ್ದಾಗಿದೆ. 'ಲೌಹ್‌ ಮಹಪೂರು್‌'ನಲ್ಲಿ 
ಮುದ್ರಿತವಿದೆ ಮತ್ತು ಇದರಲ್ಲಿ ಅತ್ಯಂತ ಸತ್ಯ ಮತ್ತು ಶುದ್ಧ 
ಮಾತುಗಳು ಮಾತ್ರ ಉಲ್ಲೇಖಿಸಲ್ಪಟ್ಟಿವೆ 85:21, 22, 98:2, 3 
ಇದು ಪರಿಶುದ್ಧ, ಉನ್ನತ ಮಟ್ಟದ ಹಾಗೂ ಘನ ಗ್ರಂಥಗಳಲ್ಲಿ 
ಲಿಖಿತಗೊಂಡಿದ್ದು ಗೌರವಾನ್ವಿತ ಮತ್ತು ಸಜ್ಜನ ಲೇಖಕರ 
ಕೈಗಳಲ್ಲಿವೆ 80: 13ರಿಂದ 16, ಟಿ- 5ರಿಂದ 7 

ಪವಾಡ ಸದೃಶ್ಶವಾಗಿ ಇದು ಅವತೀರ್ಣ ಗೊಂಡಿರುವಂತೆಯೇ 
ಪ್ರವಾದಿವರ್ಯರ(ಸ) ಸ್ಮರಣೆಯಲ್ಲೂ ಇದನ್ನು 
ಸುರಕ್ಷಿತಗೊಳಿಸಲಾಗಿದೆ 87:6, ಟಿ-7 

ಕುರ್‌ಆನನ್ನು ಸರಿಯಾಗಿ ಓದಿಸುವ ಮತ್ತು ಇದರ ಅರ್ಥವನ್ನು 
ಸರಿಯಾಗಿ ತಿಳಿಯುವಂತೆ ಮಾಡುವ ಹೊಣೆಯನ್ನು ಅಲ್ಲಾಹ್‌ 
ಸ್ವತಃ ವಹಿಸಿಕೊಂಡಿರುತ್ತಾನೆ 75: 17ರಿಂದ 19, ಟಿ- 
12, 13 

ಪ್ರವಾದಿವರ್ಯರು(ಸ) ಇದರ ಆಜ್ಞೆಗಳಿಗೆ ಮತ್ತು 
ಬೋಧನೆಗಳಿಗೆ ನೀಡಿರುವ ವ್ಯಾಖ್ಯಾನವು ಅಲ್ಲಾಹನ 
ಕಡೆಯಿಂದಾಗಿತ್ತು 75:19, ಟಿ-13 

ಇದರ ವ್ಯಾಖ್ಯಾನ ವಿವರಣೆಗಳನ್ನು ತಿಳಿಯುವ ಏಕಮಾತ್ರ 
ಸಾಧನವು ಹದೀಸ್‌ ಮತ್ತು ಸುನ್ನತ್‌ ಆಗಿದೆ 75: ಟಿ-13 
ಜಿನ್ನ್‌ಗಳ ಒಂದು ಪಂಗಡವು ಇದನ್ನು ಕೇಳಿ ಸತ್ಯವಿಶ್ವಾಸ 
ಸ್ವೀಕಾರ ಮಾಡಿತು. ಅನಂತರ ತಮ್ಮ ಜನಾಂಗದ ಬಳಿಗೆ 
ಹೋಗಿ ಇದರ ಪ್ರಚಾರ ಮಾಡತೊಡಗಿತು 72: ಪರಿಚಯ, 
1ರಿಂದ 15 

ಇದನ್ನು ಜಾದು ಎಂದು ಹೇಳಿ ಜನರನ್ನು ವಂಚಿಸುವ ಸತ್ಯ 
ನಿಷೇಧಿಗಳ' ಕುತಂತ್ರ 74: ಪರಿಚಯ, ಟಿ-14 

ಇದನ್ನು ಸುಳ್ಳಾಗಿಸುವವರು ಕಾಫಿರರು 69: 43ರಿಂದ 50, 85; 
19ರಿಂದ 21 

ಇದನ್ನು ಸುಳ್ಳಾಗಿಸುವವರು ಕೊನೆಗೆ ಪಶ್ಚಾತ್ತಾಪ 


ಶಪ್ಪೀಮುಲ್‌ ಕುರ್‌ಆನ್‌ 


ಪಡಬೇಕಾಗುವುದು 69:49, 50 

ಪ್ರವಾದಿವರ್ಯರು(ಸ) ಇದನ್ನು ಪಠಿಸುತ್ತಿದ್ದುದು ಹೇಗೆ? 
73:4, ಟಿ-4 

ರಾತ್ರಿಯ ಮೌನ ಮತ್ತು ಏಕಾಂತತೆ ಇದರ ಪಠನಕ್ಕೆ ಅತ್ಯಂತ 
ಸೂಕ್ತವಾಗಿದೆ 73:6, ಟಿ-8 

ನಮಾಯಿನಲ್ಲಿ ರುಕೂಆ್‌ ಮತು ಸುಜೂದ್‌ಗಳಂತೆಯೇ 
ಕುರ್‌ಆನಿನ ಪಠನವೂ ಕಡ್ಡಾಯವಾಗಿದೆ 73:20, ಟಿ-21 
ದೇವವಾಣಿಯ ಬರ್ಕತ್‌(ಸಮೃದ್ಧಿ) 113-114: ಪರಿಚಯ 
ಇದರಲ್ಲಿ ವಿವಿಧ ಕಾಲಗಳಲ್ಲಿ ಮತ್ತು ಸ್ಥಿತಿಗಳಲ್ಲಿ 
ಅವತೀರ್ಣಗೊಂಡ ದಿವ್ಯವಾಣಿಗಳನ್ನು ಎಷ್ಟು ಅಚ್ಚುಕಟ್ಟಾಗಿ 
ಕ್ರೋಢೀಕರಿಸಲಾಗಿದೆ 96: ಪರಿಚಯ, 9*- ಪರಿಚಯ, 104: 
ಪರಿಚಯ 

ಇದರಲ್ಲಿ ಯಾವ ವಿಷಯದ ಕುರಿತಾಗಿಯೂ ವಿವಿಧ ಹೇಳಿಕೆ 
ಗಳು ಪರಸ್ಪರ ವೈರುಧ್ಯ ಪೂರ್ಣವಾಗಿಲ್ಲ 88: ಟಿ3 
ಇದು ವಿವರಿಸಿರುವ ವಾಸ್ತವಿಕತೆಗಳು ಅಚಲ. ಇವೇನೂ 
ಹಾಸ್ಕ ವಿನೋದಗಳಲ್ಲ 85: ಟಿ-9, 86:13, 14 
ಮುತಶಾಬಿಹಾತ್‌ಗಳ ವ್ಯಾಖ್ಮಾನದ ಕುರಿತು ಸರಿಯಾದ 
ಧೋರಣೆ 69: ಟಿ-11, 70: ಟಿ-4, 81: ಟಿ-15 

ಇದರ ಪ್ರತ್ಯಕ್ಷ ಅರ್ಥಗಳಿಂದ ಉಂಟಾಗುವಂತಹ ಸಂಶಯಗಳ 
ನಿವಾರಣೆ 97: ಟಿ-2, 109: ಟ-2, 4 

ಕುರ್‌ಆನಿನ ಸಂಗಡ ಪ್ರವಾದಿವರ್ಯರ(ಸ) ಪ್ರವಾದಿತ್ವವು 
ಏಕೆ ಅಗತ್ಯವಾಗಿತ್ತು 98: 1ರಿಂದ 3, ಟಿ-3 

ಇದು ಆತ್ಮಸಂಸ್ಕಾರದ ಯಾವ ಸಾಧನಗಳನ್ನು ಸೂಚಿಸುತ್ತದೆ? 
73:6 

(ಆತ್ಮ ಸಂಸ್ಕರಣೆ'ಯನ್ನು ನೋಡಿರಿ) 

ಗೌರವ ಮತ್ತು ಪ್ರತಿಷ್ಠೆಯ ವಿಷಯದಲ್ಲಿ ಇದರ ಮಾನದಂಡ 
89; 15ರಿಂದ 20, ಟಿ-9, 10, 90: ಪರಿಚಯ, 6ರಿಂದ 16, 
ಟಿ-12 

ಇದರ ಪಾಪ ಪುಣ್ಮಗಳ ವಿಷಯದಲ್ಲಿ ಇದರ ಕಲ್ಪನೆ 91: 
ಪರಿಚಯ, 7 ರಿಂದ 10, ಟಿ-5, 6 

ಇದರ ಆರ್ಥಿಕ ಶಿಕ್ಷಣಗಳು 68: 23ರಿಂದ 35, ಟಿ-17, 19, 
20, 69: 25ರಿಂದ 37, 70: 19ರಿಂದ 25, ಟಿ-16, 73:20, ಟಿ- 
22, 23, 26, 74:44, ಟಿ-34, 76: ಪರಿಚಯ, 5ರಿಂದ 9, 83: 
ಪರಿಚಯ, 1ರಿಂದ 4, ಟಿ-1, 2, 89: 15ರಿಂದ 20, 90: 6ರಿಂದ 
17, 92: 5ರಿಂದೆ 11, 93:9 ರಿಂದ 11, 104: 1ರಿಂದ 4 
ಇದು ಸಂಪತ್ತನ್ನು ಖರ್ಚು ಮಾಡುವ ಯಾವ ಕ್ರಮಗಳನ್ನು 
ಉತ್ತಮವೆನ್ನುತ್ತದೆ ಮತ್ತು ಯಾವುದನ್ನು ಖಂಡಿಸುತ್ತದೆ? 


ಎಷಯ ಸೂಚಿ 


90: 6ರಿಂದ 16, ಟ-7, 8, 12 
ಇದರಲ್ಲಿ ಅವತೀರ್ಣದ ಪುನರಾವರ್ತನೆ 109: ಟಿ.4, 112: 
ಪರಿಚಯ 
ಇದರ ಕೆಲವು ಅಧ್ಯಾಯಗಳ ಮಹತ್ವವನ್ನು ಹೇಳಲಾಗಿದೆ 
103: ಪರಿಚಯ, 109: ಪರಿಚಯ, 112: ಪರಿಚಯ, 113- 
114: ಪರಿಚಯ 
ಇದರಲ್ಲಿ ಅತ್ಯಂತ ಕೊನೆಯದಾಗಿ ಅವತೀರ್ಣಗೊಂಡ 
ಅಧ್ಯಾಯ 110: ಪರಿಚಯ 
ಇದರಲ್ಲಿ ಅನೇಕ ಕಡೆಗಳಲ್ಲಿ ಮೇಲ್ನೋಟಕ್ಕೆ 
ಪ್ರವಾದಿವರ್ಯರನ್ನು(ಸ) ಅಭಿಸಂಬೋಧಿಸಿದಂತಿದ್ದರೂ 
ವಾಸ್ತವದಲ್ಲಿ ಅಭಿಸಂಬೋಧಿತರು ಮುಸ್ಲಿಮರು ಅಥವಾ 
ಸತ್ಯನಿಷೇಧಿಗಳು ಅಥವಾ ಜನ ಸಾಮಾನ್ಯರಾಗಿರುತ್ತಾರೆ 68:ಟಿ- 
2, 29, 76:ಟಿ-27, 105:ಟಿ-1, 107: ಟಿ-1, 109:ಟಿ-1, 112: 
ಟಿ-1, 113:ಟಿ-1 
ಇದರಲ್ಲಿ ಅನೇಕ ಕಡೆಗಳಲ್ಲಿ 'ಮಾನವ' ಎಂಬ ಪದ 
ಪ್ರಯೋಗಗೊಂಡಿದ್ದು ಆದರೆ ಇದರ ಅರ್ಥ ಮಾನವರ 
ಒಂದು ನಿರ್ದಿಷ್ಟ ಗುಂಪಾಗಿದೆ 80:17, ಟಿ-9, 99:3, ಟಿ-3, 
100:6, ೬-4, 103:2, ಟಿ-1 
(ಕುರ್‌ಆನಿನ ಆಣೆಗಳು', 'ಕುರ್‌ಆನಿನ ಉದಾಹರಣೆಗಳು' 
ನೋಡಿರಿ) 
ಕುರ್‌ಆನಿನ ಐತಿಹಾಸಿಕ ಆಧಾರ ಪ್ರಮಾಣ (ಕುರ್‌ಆನೀ 
ಕಥೆಗಳು' ನೋಡಿರಿ) 
ಕುರ್‌ಆನಿನ ಅಧ್ಯಾಯಗಳ ಮತ್ತು ಸೂಕ್ತಗಳ ಅವತೀರ್ಣ 
ಕಾಲವನ್ನು ನಿಶ್ಚಯಿಸುವ ನಿಯಮಗಳು 69: ಪರಿಚಯ, 72: 
ಪರಿಚಯ, 73: ಪರಿಚಯ, 74: ಪರಿಚಯ, 75: ಪರಿಚಯ, 
716: ಪರಿಚಯ, 77: ಪರಿಚಯ, 80: ಪರಿಚಯ, 83: 
ಪರಿಚಯ, 93: ಪರಿಚಯ 
ಕುರ್‌ಆನಿನ ವ್ಯಾಖ್ಯಾನ ಸ್ವತಃ ಕುರ್‌ಆನಿನಿಂದ 66:ಟಿ- 10, 
22, 67: ಟಿ-11, 13, 69: ಟಿ-5, 10, 15, 70: ೬-1, 3, 5, 
25,28, 71: ಟಿ-12, 16, 18, 19, 72: ಟಿ-3, 73: ಟಿ-2, 
76: ಟಿ-5, 17, 23, 24, 78: ಟಿ-1, 79: ಟಿ-8, 84: ಟ-6, 
8, 9, 89: ಟಿ-3, 4, 19, 90: ಪರಿಚಯ, ಟಿ-10, 14, 91: 
ಟಿ-33, 4,5, 8, 92: ಟಿ-5, 7, 8, 93: ಟಿ-1, 98: ಟಿ-1, 
95: ಟಿ೨3, 6, 96: ಟಿ-10, 97: ಪರಿಚಯ, ಟಿ-1, 98:ಟ- 
1,3,99:;ಟಿ-3, 5, 101: ಟಿ-1, 102:ಟಿ-4, 103:ಟಿ-1, 105:ಟಿ- 
1, 6, 107:ಟಿ-6, 9, 108:ಟಿ-2, 109:ಟಿ-3, 5, 112:-2, 5, 


429 


113, 114:ಪರಿಚಯ, 113:ಟಿ-3, 114: ಟಿ-2, 3 
ಪ್ರವಾದಿವರ್ಯರು(ಸ) ಕುರ್‌ಆನಿನ ವ್ಯಾಖ್ಯಾನ ಮತ್ತು ವಿವರಣೆ 
ಮಾಡಿದ ರೀತಿ (ಹದೀಸ್‌' ನೋಡಿರಿ) 

ಸಹಾಬಿಗಳು(ರ) ಕುರ್‌ಆನನ್ನು ವ್ಯಾಖ್ಯಾನಿಸಿದ ರೀತಿ 70:ಟ- 
16, 71: ಟಿ-12, 72: ಟಿ-7, 104: ಟಿ-9 
ಕರ್ಮಶಾಸ್ತ್ರಜ್ಞರು ಕುರ್‌ಆನನ್ನು ಹೇಗೆ ವ್ಯಾಖ್ಯಾನಿಸಿದರು? 
(ಕರ್ಮಶಾಸ್ತ್ರ ಸಿದ್ಧಾಂತ' ನೋಡಿರಿ) 

ಕುರ್‌ಆನಿನ ವೈಶಿಷ್ಟ್ಯ ಪೂರ್ಣವಾದ ವೈಖರಿ 67: 15ರಿಂದ 
26, 68: 35ರಿಂದ 43 

ಕುರ್‌ಆನಿನ ಅದ್ಭುತ ಸಂಕ್ಷಿಪ್ತತೆ 90: 1ರಿಂದ 16 
ಕುರ್‌ಆನಿನ ಸೂಕ್ತಗಳನ್ನು ಸರಿಯಾಗಿ ಅರ್ಥ ಮಾಡಿ ಕೊಳ್ಳಲು 
ವಿಷಯಾನುಬಂಧವನ್ನು ದೃಷ್ಟಿಯಲ್ಲಿರಿಸುವುದು ಅಗತ್ಯ 66:ಟ- 
2, 87:6, -7, 100:ಟಿ-6 

ಕುರ್‌ಆನ್‌ ವ್ಯಾಖ್ಯಾನಕಾರರ ನಡುವಣ ಭಿನ್ನಾಭಿಪ್ರಾಯದ 
ಸ್ವರೂಪ 70: ಟಿ-30, 73: ಪರಿಚಯ, ಟಿ-6, 77: ಟ-3, 95: 
ಟಿ-1, 98: ಪರಿಚಯ 100: ಟಿ-1 

ಕುರ್‌ಆನಿನ ಪಾರಿಭಾಷಿಕಗಳ ಅರ್ಥ 66: ಟ-11, 13, 15, 
19, 67:1, 2, 3, 68:-7, 71:7, ಟಿ-11, 72:ಟಿ-2, 75:ಟಿ- 
13, 76:ಟಿ-16, 90:ಟಿ-14, 91:ಟಿ-6, 92:ಟಿ-2, 94:ಟಿ-1, 96; 
ಟಿ-15, 97:ಟಿ-1, 98:ಟಿ-1, 8, 100:ಟಿ-6, 108:ಟಿ-2, 110:ಟ- 
1, 113:ಟಿ-3, 6 

ಕುರ್‌ಆನ್‌ ಮಾನವರಿಗೆ ವಿಷಯವನ್ನು ಅರ್ಥ ಮಾಡಿಸಲು 
ಮಾನವ ಭಾಷೆಯ ಸುಪರಿಚಿತ ಪದಗಳನ್ನೂ ವಿವರಣಾ 
ಶೈಲಿಯನ್ನೂ ಪ್ರಯೋಗಿಸುತ್ತದೆ 69:ಟಿ-11, 70:ಟಿ-5 
ಕುರ್‌ಆನ್‌ ಮಾನವನ ವಿವೇಕ ಮತ್ತು ವಿಚಾರ ಶಕ್ತಿಗಳನ್ನೂ 
ಪ್ರಚೋದಿಸುತ್ತದೆ ಮತ್ತು ವಿವೇಚನೆ ನಡೆಸಲು ಕರೆ ನೀಡುತ್ತದೆ 
67:10, ಟಿ-16, 68: 34ರಿಂದ 36, ಟಿ-20, 69:ಟ-24, 89: 
ಪರಿಚಯ 

ಕುರ್‌ಆನನ್ನು ಪ್ರವಾದಿವರ್ಯರು(ಸ) ಸ್ವತಃ ಯೋಚಿಸಿ 
ತಯಾರಿಸುತ್ತಾರೆಂಬ ಹಾಗೂ ಇದು ಅಲ್ಲಾಹನ ವತಿಯಿಂದಾ 
ಗಿರುತ್ತಿದ್ದರೆ ಒಮ್ಮೆಲೇ ಪೂರ್ಣವಾಗಿ ಅವತೀರ್ಣಗೊಳ್ಳುತ್ತಿ 
ತ್ತೆಂಬ ಸತ್ಯನಿಷೇಧಿಗಳ ಆರೋಪಕ್ಕೆ ಉತ್ತರ 76:23, ಟಿ-27 


ಕುರೈಶ್‌ 


ಅವರ ಇತಿಹಾಸ, ಮಕ್ಕಾದಲ್ಲಿ ಅವರು ನೆಲೆಸಿದುದು, ಅವರ 
ವ್ಯಾಪಾರ ಬೆಳಗಿದುದು ಮತ್ತು ಅರಬ್‌ ದೇಶದ ಅತಿ ದೊಡ್ಡ 


430 


ಅಭಿವೃದ್ಧಿ ಹೊಂದಿದ ಗೋತ್ರವಾದುದು 106: ಪರಿಚಯ, 
34 

ಅವರಿಗೆ ಲಭಿಸಿದುದೆಲ್ಲವೂ ಬೈತುಲ್ಲಾ(ಕಅಬ)ದಿಂದಾಗಿ 
ಲಭಿಸಿತು 106: ಪರಿಚಯ, ಟಿ5 

ಅಬ್ರಹನ ಆಕ್ರಮಣದ ವೇಳೆ ಅವರು ತಮ್ಮ ಎಲ್ಲ 
ವಿಗ್ರಹಗಳನ್ನು ಬಿಟ್ಟು ಅಲ್ಲಾಹನಿಂದ ಮಾತ್ರ ಸಹಾಯವನ್ನು 
ಯಾಚಿಸಿದರು 105: ಪರಿಚಯ 

ಆನೆಯವರ ಘಟನೆಯ ತರುವಾಯ ಅನೇಕ ವರ್ಷಗಳ 
ವರೆಗೆ ಅವರು ಅಲ್ಲಾಹನನ್ನು ಮಾತ್ರ ಆರಾಧಿಸುತ್ತಿದ್ದರು 
105: ಪರಿಚಯ 

ಅಲ್ಲಾಹನ ಕುರಿತು ಅವರು ಯಾವ ವಿಶ್ವಾಸ ತಾಳಿದ್ದರು? 
112ಟಿ.2 

ಅವರ ಪಥಭ್ರಷ್ಟತೆ ಯಾವುದೆಂದರೆ, ಅವರು ಅಲ್ಲಾಹ 
ನೊಂದಿಗೆ ಇತರ ಆರಾಧ್ಯರನ್ನೂ ಪೂಜಿಸುತ್ತಿದ್ದುದೇ ಅವರ 
ನೈಜ ಪಥಭ್ರಷ್ಟತೆಯಾಗಿತ್ತು 109: ಟಿ-2 

ಕೇವಲ ಅಲ್ಲಾಹನೇ ಏಕೈಕ ಪ್ರಭು ಮತ್ತು ಆರಾಧ್ಯನೆಂದು ಅವ 
ರಿಗೆ ಕುರ್‌ಆನಿನ ಬೋಧನೆ 112: ಪರಿಚಯ, ಟಿ.2ರಿಂದ 4 
ಯಾರ ಭವನದ ಅನುಗ್ರಹದಿಂದಾಗಿ ನಿಮಗೆ ಈ ಅನುಗ್ರಹಗಳು 
ಲಭಿಸಿರುತ್ತವೋ ಆ ಅಲ್ಲಾಹನನ್ನು ಮಾತ್ರ ಆರಾಧನೆ 
ಮಾಡಿರೆಂದು ಅವರಿಗೆ ಕುರ್‌ಆನಿನ ಕರೆ 10633, 4 
ಅವರು ಕುರ್‌ಆನಿನ ಸಂದೇಶದ ವಿರುದ್ಧ ವಿದ್ರೋಹಕ್ಕೆ 
ಅಣಿಯಾದರು 67:21, 74: ಪರಿಚಯ, 80: ಪರಿಚಯ, ಟಿ- 
1, 96: 9 ರಿಂದ 14 

ಅವರು ಸತ್ಯದಿಂದ ದೂರ ಸರಿಯುವ ನೀತಿಗೆ ಪ್ರಾಣಿಗಳ 
ಉಪಮೆ 67:22, ಟಿ-33, 74:50, 51 

ಅವರು ಅಪರಾಧಿಗಳು ಮತ್ತು ಸತ್ಯನಿಷೇಧಿಗಳಾಗಿದ್ದರು 
67:27, 68:51, 69:49, 50, 70:36, 83:29, 85:19, 86:17, 
109:1 

ಅವರು ಸುಸ್ಪಷ್ಟ ಪಥಭ್ರಷ್ಟತೆಯಲ್ಲಿ ಬಿದ್ದಿದ್ದರು 68:29, ಟಿ- 
40 

ಅವರ ಪಥಬ್ರಷ್ಟತೆಗೆ ಮೂಲ ಕಾರಣವು ಪರಲೋಕ ಭಯದ 
ಅಭಾವವಾಗಿತ್ತು 74: ಪರಿಚಯ, 53, ಟಿ-39, 76:27, ಟಿ-31 
ಪ್ರವಾದಿವರ್ಯರ(ಸ) ವಿರುದ್ಧ ಅವರ ನಿಲುಮೆ 67: ಪರಿಚಯ, 
25, ಟಿ-35, 68: ಪರಿಚಯ, ಟಿ-2, 4, 68:51, 69: ಪರಿಚಯ, 
72:19, 74: ಪರಿಚಯ 22 ರಿಂದ 25, ಟಿ-8, 14, 17, 76: 
ಟಿ-27, 80: ಪರಿಚಯ, 79: ಟಿ-22, 96: ಪರಿಚಯ, 9, 


ತಪ್ಪೀಮುಲ್‌ ಕುರ್‌ಆನ್‌ 


10, ಟಿ-11, 12, 14, 111: ಪರಿಚಯ, 1 ರಿಂದ 5,ಟಿ- 45 
ಪ್ರವಾದಿವರ್ಯರ(ಸ) ವಿರುದ್ಧ ಅವರ ಶಾಪಗಳು ಮತ್ತು 
ಕೊಲೆ ಯತ್ನಗಳಿಗೆ ಉತ್ತರ 67: ಪರಿಚಯ, 28, 29 
ಅವರು ಪ್ರವಾದಿವರ್ಯರನ್ನುಸ) ಹುಚ್ಚರೆಂದುದು 68: 
ಪರಿಚಯ, 2ರಿಂದ 7, ಟಿ-2, 4 

ಕುರ್‌ಆನನ್ನು ಕೇಳಿ ಅವರು ಕೋಪದಿಂದ ಕಿಡಿ 
ಕಿಡಿಯಾಗುತ್ತಿದ್ದರು 68:51, ಟಿ-35, 72:17, ಟಿ-18 
ಪುನರುತ್ಮಾನದ. ಪ್ರಸ್ತಾಪ ಕೇಳಿ ಅವರು 
ಪ್ರವಾದಿವರ್ಯರನ್ನು(ಸ) ಗೇಲಿ ಮಾಡುತ್ತಿದ್ದರು 70: ಪರಿಚಯ 
ನೀವು ಯಾವುದನ್ನು ಗೇಲಿ ಮಾಡುತ್ತಿರುವಿರೋ ಅದೊಂದು 
ಅತಿ ಭಯಾನಕೆ ವಿಷಯವಾಗಿದೆ ಎಂದು ಅವರಿಗೆ ಎಚ್ಚರಿಕೆ 
70: ಪರಿಚಯ, 1, 2, 6ರಿಂದ 14 
ಪ್ರವಾದಿವರ್ಯರು(ಸ) ಪ್ರಚಾರ ಕಾರ್ಯವನ್ನು ಆರಂಭಿಸುತ್ತಲೇ 
ಅವರನ್ನು ಮೂದಲಿಸಲಿಕ್ಕಾಗಿ ಆ ಜನರು ನಾಲ್ಕೂ ಕಡೆಗಳಿಂದ 
ಧಾವಿಸಿ ಬರುತ್ತಿದ್ದರು 70:36, 37, ಟಿ-24 
ಅವರು ಮುಸ್ಲಿಮರನ್ನು ಕಂಡಾಗ ಅವರನ್ನು ಯಾವ ರೀತಿ 
ಪರಿಹಾಸ್ಯ ಮಾಡುತ್ತಿದ್ದರು? 83: 29ರಿಂದ 32 
ಪ್ರವಾದಿವರ್ಯರ(ಸ) ಅತಿದೊಡ್ಡ ವಿರೋಧಿಗಳು ಕುರೈಶರ 
ಸ್ಥಿತಿವಂತರ ಕೂಟವಾಗಿದ್ದಿತು 73:11, ಟಿ-12 

ಅವರ ಕೆಲವು -ಸರದಾರರ ಚಾರಿತ್ರ್ಯದ ಬಗ್ಗೆ ಕುರ್‌ಆನಿನ 
ವಿಮರ್ಶೆ 68: 10ರಿಂದ 14, 74: 11ರಿಂದ 16, 18ರಿಂದ 22 
ಪ್ರವಾದಿವರ್ಯರು(ಸ) ತಾವೇ ಯೋಚಿಸಿ ಸ್ವಲ್ಪ ಸ್ವಲ್ಪವಾಗಿ 
ಕುರ್‌ಆನನ್ನು ಸಿದ್ದಪಡಿಸುತ್ತಿದ್ದಾರೆ, ಅನ್ಯಭಾ ಅದು ಅಲ್ಲಾಹನ 
ವತಿಯಿಂದಾಗಿರುತ್ತಿದ್ದರೆ ಒಟ್ಟಾಗಿ ಏಕಕಾಲದಲ್ಲಿ ಅವತೀರ್ಣ 
ಗೊಳುತ್ತಿತ್ತು ಎಂಬ ಅವರ ಆಕ್ಷೇಪ 76:23, ಟಿ-27 
ಇಸ್ಲಾಮಿನ ವಿರುದ್ಧ ಅವರು ನಡೆಸುತ್ತಿರುವ ಕುತಂತ್ರಗಳಿಗೆ 
ಉತ್ತರವಾಗಿ ಅಲ್ಲಾಹನೂ ಒಂದು ತಂತ್ರ ನಡೆಸುತ್ತಿದ್ದಾನೆ, 
ಅದರ ಪರಿಣಾಮವು ಸದ್ಯವೇ ಮುಂದೆ ಬರಲಿದೆ ಎಂದು ಅವರಿಗೆ 
ಎಚ್ಚರಿಕೆ ಕೊಡಲಾಯಿತು 86: 15ರಿಂದ 17, ಟಿ- 8ರಿಂದ 10 
ಪವಿತ್ರ ಮಕ್ಕಾ ಪಟ್ಟಣದ ಹರಮಿನೊಳಗೆ ಪ್ರಾಣಿಗಳಿಗೂ 
ಅಭಯವಿತ್ತು. ಆದರೆ ಕುರೈಶರು ಅಲ್ಲಿ ಪ್ರವಾದಿವರ್ಯರ(ಸ) 
ಮೇಲೆ ಎಲ್ಲ ತರದ ಅಕ್ರಮ ಅತ್ಕಾಚಾರಗಳನ್ನು ಧರ್ಮಸಮ್ಮತ 
(ಹಲಾಲ್‌)ಗೊಳಿಸಿಟ್ಟಿದ್ದರು 90:1, 2, ಟಿ-3 

ಧರ್ಮದ ವಿಷಯದಲ್ಲಿ ಪ್ರವಾದಿವರ್ಯರೊಂದಿಗೆ(ಸ) ಸಂಧಾನ 
ನಡೆಸಲು ಅವರ ಯತ್ನಗಳು 68:9, 109: ಪರಿಚಯ 
ಪ್ರವಾದಿವರ್ಯರ(ಸ) ಕಡೆಯಿಂದ ಯಾವುದೇ ರಿಯಾಯಿತಿ 


ವಿಷಯ ಸೂಚಿ 


ಪ್ರಕಟವಾಗುವ ಸಾಧ್ಯತೆ ಕಾಣಿಸದಿದ್ದಾಗ ಅವರು ಸಂಪೂರ್ಣ 
ವಾಗಿ ಅವರನ್ನು ವಿರೋಧಿಸಲು ಅಣಿಯಾಗಿಬಿಟ್ಟರು 113- 
114: ಪರಿಚಯ 

ನಿಮ್ಮ ಪ್ರಭುವಿನ ವಂಶಾವಳಿಯನ್ನು ಹೇಳಿರೆಂದು ಪ್ರವಾದಿ 
ವರ್ಯರೊಡನೆ(ಸ) ಅವರ ಪ್ರಶ್ನೆ 112: ಪರಿಚಯ 
ಅವರ ಕೆಲವು ಸರದಾರರು ಇಸ್ಲಾಮ್‌ ಧರ್ಮವನ್ನು 
ವಿರೋಧಿಸಲು ಕಾರಣ 113-114: ಪರಿಚಯ 
ಮುಹಮ್ಮದ್‌(ಸ) ನಿಮ್ಮಿಂದ ಯಾವತ್ತೂ ಪ್ರತಿಫಲವನ್ನು 
ಅಪೇಕ್ಷಿಸದಿರುವಾಗ ಅವರ ಧರ್ಮಪ್ರಚಾರದ ವಿರುದ್ಧ 
ನೀವೇಕೆ ಇಷ್ಟು ಕೆರಳುತ್ತೀರೆಂದು ಕುರ್‌ಆನಿನ ಪ್ರಶ್ನೆ 68:46, 
ಟಿ-29 

ಮುಹಮ್ಮದ್‌(ಸ) ಅಲ್ಲಾಹನ ರಸೂಲರಲ್ಲವೆಂದು ನಿಮಗೆ 
ತಿಳಿಯಲು ನಿಮ್ಮ ಬಳಿ ಯಾವ ಅದೃಶ್ಯ ಜ್ಞಾನವಿದೆಯೆಂದು 
ಅವರೊಡನೆ ಪ್ರಶ್ನೆ 68:47, ಟಿ-30 

ಪ್ರವಾದಿವರ್ಯರ(ಸ) ವಿರುದ್ಧ ನೀವು ನಿಮ್ಮ ನಿಲುಮೆಯನ್ನು 
ಬದಲಾಯಿಸದಿದ್ದರೆ ನಿಮ್ಮ ಸ್ಥಾನದಲ್ಲಿ ಇತರ ಜನರನ್ನು 
ತರಲಾಗುವುದೆಂದು ಅವರಿಗೆ ಎಚ್ಚರಿಕೆ 70:39ರಿಂದ 41 
ಇಂದು ನೀವು ದುರ್ಬಲರೆಂದು ತಿಳಿದು ಅವರನ್ನು ಹತ್ತಿಕ್ಕಲು 
ಪ್ರಯತ್ನಿಸುತ್ತಿರುವಿರಿ. ಆದರೆ ನಿಜಕ್ಕೂ ಅಸಹಾಯಕರು 
ಯಾರೆಂದು ನಿಮಗೆ ತಿಳಿದು ಬರುವ ಕಾಲವೊಂದು ಬರಲಿದೆ 
ಎಂದು ಅವರಿಗೆ ಎಚ್ಚರಿಕೆ 72:24 

ನೀವು ಪ್ರವಾದಿವರ್ಯರ(ಸ) ಮಾತನ್ನು ಕೇಳದಿದ್ದರೆ ಈ 
ಹಿಂದೆ ದೇವ ಸಂದೇಶವಾಹಕರ ಮಾತನ್ನು ಕೇಳದೆ ಇದ್ದ 
ಫಿರ್‌ಔನನ ಗತಿಯನ್ನೇ ನೀವೂ ಎದುರಿಸಬೇಕಾದೀತೆಂಬ 
ಎಚ್ಚರಿಕೆ 73: 15ರಿಂದ 18, ಟಿ-17 

ತಮ್ಮ ವಿರುದ್ಧ ನಡೆಸಲಾಗುತ್ತಿರುವ ಅಸಭ್ಯ ಕೃತ್ಯಗಳ 
ಬಗೆಗಿನ ಮೊಕದ್ದಮೆಯನ್ನು ಅಲ್ಲಾಹನಿಗೆ ಒಪ್ಪಿಸಿಬಿಡಿರಿ 
ಎಂದು ಪ್ರವಾದಿವರ್ಯರಿಗೆ(ಸ) ಬೋಧನೆ 73: 9ರಿಂದ 11 
ಅಲ್ಲಾಹನ ಎದುರಾಗಿ ಯಾರೂ ನಿಮಗೆ ನೆರವಾಗಲಾರರು 
ಎಂದು ಅವರಿಗೆ ಎಚ್ಚರಿಕೆ 67:20 

ಕುರ್‌ಆನಿನ ವಿರುದ್ಧ ಅವರ ನಿಲುಮೆ 68:15, 51, 69:41, 


431 


ಅ ಅವರನ್ನು ಎಚ್ಚರಿಸಲಿಕ್ಕಾಗಿ ಒಬ್ಬ ತೋಟಗಳ ಯಜಮಾನನ 


ಉದಾಹರಣೆ 68: ಪರಿಚಯ, 17ರಿಂದ 33 

ಪುನರುತ್ಥಾನ ದಿನಾಂಕವನ್ನು ಕೇಳಿದಾಗ ಅವರಿಗೆ ಉತ್ತರ 67: 
25ರಿಂದ 27, 73:25, 26, ಟಿ-25, 77: 1ರಿಂದ 13, ಟ-3, 
79: 1ರಿಂದ 14, 42ರಿಂದ 46 

ಅವರ ಪರಲೋಕ ನಿರಾಕರಣೆಗೆ ಉತ್ತರ 89: 17ರಿಂದ 20, 
ಟಿ-7 

ಪರಲೋಕ ವಿಶ್ವಾಸದ ಕುರಿತು ಅವರ ಆಶ್ಚರ್ಯ ಮತ್ತು 
ಪರಿಹಾಸ್ಕ 78: ಪರಿಚಯ, 1ರಿಂದ 3, ಟಿ-1 

ತಮಗೆ ಪ್ರಾಪ್ತವಾಗಿರುವ ಲೌಕಿಕ ನೇಮತ್ತುಗಳು ಅಲ್ಲಾಹನ 
ಬಳಿ ತಾವು ಪ್ರೀತಿ ಪಾತ್ರರೆಂಬುದಕ್ಕೆ ಆಧಾರವಾಗಿದೆ ಮತ್ತು 
ತಮಗೆ ಭೂಲೋಕದಂತೆಯೇ ಪರಲೋಕದಲ್ಲೂ ಮನ ಮೆಚ್ಚುವ 
ಪರಿಣಾಮವಿದೆ ಎಂಬ ಅವರ ತಪ್ಪುಧಾರಣೆಗೆ ಉತ್ತರ 68:34 
ರಿಂದ 41, ಟಿ-19, 20, 23, 70: 38ರಿಂದ 42, ಟಿ-25 
ಅವರು ಭೂಲೋಕವನ್ನು ಪ್ರೀತಿಸುತ್ತಿದ್ದರು ಮತ್ತು 
ಪರಲೋಕದ ಭಾರೀ ದಿನವನ್ನು ಕಡೆಗಣಿಸಿದ್ದರು 76:27 
ಕುರ್‌ಆನಿನ ವಿರುದ್ಧವಾಗಿ ಅವರ ಒಬ್ಬ ಸರದಾರನ 
ಅಹಂಕಾರದ ವರ್ತನೆ 76: 31ರಿಂದ 35, ಟಿ-21 

ಅವರ ಪೈಕಿ ಪ್ರತಿಯೊಬ್ಬನ ಹೆಸರಿಗೆ ಅಲ್ಲಾಹನ ಕಡೆಯಿಂದ 
ಒಂದು ಪತ್ರ ಬರಬೇಕೆಂದು ಪ್ರವಾದಿವರ್ಯರೊಡನೆ(ಸು) 
ಅವರ ಆಗ್ರಹ 74:52 

ನೂಹ್‌ರ(ಅ) ಜನಾಂಗಕ್ಕೆ ಕುರೈಶರ ಹೋಲಿಕೆ 71: ಪರಿಚಯ, 
ಟಿ-10 

ಅಜ್ಞಾನ ಕಾಲದಲ್ಲಿ ಕುರೈಶರ ನೈತಿಕ ಅಧೋಗತಿ 81:8, 9, 
ಟ-9 

(ಹೆಚ್ಚಿನ ವಿವರಗಳನ್ನು 'ಮುಹಮ್ಮದ್‌(ಸು' ನೋಡಿರಿ) 


ಕ್ರೈಸ್ತರು 


(ನಸಾರಾ' ಮತ್ತು 'ಮಸೀಹೀ' ನೋಡಿರಿ) 


ಕೊಲೆ(ವಧೆ) 


(ಇಸ್ಲಾಮೊ ಕಾನೂನು) ನೋಡಿರಿ 


42, ಟಿ-23, 24, 14: ಪರಿಚಯ, 16, 24, 25, ಟಿ-& 10, ಕೌಸರ್‌ 

17, 84:21, 22, 86: ಪರಿಚಯ, ಟಿ-8 ಅ ಅರ್ಥ ಮತ್ತು ವಿವರಣೆ 108:1, ಟ-1 
ಅ ಅವರ ಕಣ್ಣುಗಳನ್ನು ತೆರೆಯಲಿಕ್ಕಾಗಿ ಸ್ವತಃ ಅವರ ಒಬ್ಬ ಅ ಕೌಸರ್‌ ಕೊಳ 108: ಟಿ] 

ಸರದಾರನ ಚಾರಿತ್ರ್ಯವನ್ನು ಮುಂದಿರಿಸಲಾಗಿದೆ 68: ಪರಿಚಯ, $ ಅದರಿಂದ ನೀರು ಕುಡಿಯುವಂತಹ ಭಾಗ್ಯಶಾಲಿ ಹಕ್ಕುದಾರರು " 

10ರಿಂದ 15 ಯಾರಾಗಿರುವರು 108: ಟಿ-1 


432 


ಶಪ್ಪೀಮುಲ್‌ ಕುರ್‌ಆನ್‌ 


ಖುಸ್ರಾನ್‌ (ಮಹಾನಷ್ಟ) 
ಅ ಅರ್ಥ ಮತ್ತು ವಿವರಣೆ 103: ಟ-1 
ಅ ಯಾರು ಮಹಾ ನಷ್ಟದಲ್ಲಿದ್ದಾರೆ? 103:2, 3 


ಗುಂಪುಗಾರಿಕೆ 

9 ಗ್ರಂಥದವರಲ್ಲಿ ಈ ಕ್ಷೋಭೆಯು, ಅವರು ಅಲ್ಲಾಹನ ಕಡೆ 
ಯಿಂದ ತಮ್ಮ ಕಡೆಗೆ ಬಂದಿದ್ದ ಮಾರ್ಗದರ್ಶನದಿಂದ 
ವಿಮುಖರಾದ ಕಾರಣದಿಂದಾಗಿ ತಲೆದೋರಿತ್ತು 98:4, 2:213, 
253, 3:19, 5:44ರಿಂದ 50, ಯೂನುಸ್‌: 93, ಅಶ್ಯೂರಾ: 
13ರಿಂದ 15, ಅಲ್‌ ಜಾಸಿಯಾ: 16ರಿಂದ 18 ಮತ್ತು ಇವುಗಳ 
ಟಿಪ್ಪಣಿಗಳು 


ಗುಲಾಮಗಿರಿ 
9 ಮಾನವನ ಕೊರಳನ್ನು ದಾಸ್ಕದಿಂದ ವಿಮೋಚಿಸುವುದು ಬಹು 
ದೊಡ್ಡ ಪುಣ್ಮಕಾರ್ಯಗಳಲ್ಲಿ ಒಂದಾಗಿದೆ 90:13, ಟಿ-12 


ಚಿತ್ತ(ನಫ್ಸ್‌) 

ಅ ಮಾನವ ಚಿತ್ತವನ್ನು ಸಮತಟ್ಟಾಗಿಸುವುದರ ಅರ್ಥ 91:7, 
ಟಿ4 

9 'ನಫ್ಸ್‌ ಮುತ್ಮಣನ್ನಃದ ವರ್ಣನೆ ಮತ್ತು ಅದರ ಸತ್ಸರಿಣಾಮ 
89: 27ರಿಂದ 30, ಟಿ-18 

ಅ ಮಾನವನೊಳಗೆ 'ನಫ್ಸ್‌ಲವ್ವಾಮ' (ಆತ್ಮಸಾಕ್ಸಿ)ದ ಅಸ್ತಿತ್ವವು 
ರಕ್ಷೆ-ಶಿಕ್ಷೆಗಳು ಪರಮ ಸತ್ಯವೆಂಬುದಕ್ಕೆ ಆಧಾರವಾಗಿದೆ 75:2, 
ಟಿ-23 

ಅ ಚಿತ್ತದ ದುಷ್ಪ ಅಕಾಂಕ್ಲೆಗಳನ್ನು ಒತ್ತಿಡುವುದೂ ಅಲ್ಲಾಹನನ್ನು 
ಭಯಪಡುವುದೂ ಮೋಕ್ಷಕ್ಕೆ ಸಾಧನವಾಗಿದೆ 79:40, 41 

ಅ ಶೈತಾನನು ಮಾತ್ರವಲ್ಲದೆ ಮಾನವನ ನಫ್ಸ್‌ ಅಮ್ಮಾರಃ 
(ಭ್ರಷ್ಟ ಚಿತ್ತ) ಕೂಡ ಅವನನ್ನು ಪಥಭ್ರಷ್ಟಗೊಳಿಸುತ್ತದೆ 
114:ಟಿ-2 

ಅ ಮಾನವ ಚಿತ್ತಕ್ಕೆ ಶರೀರ, ಜ್ಞಾನೇಂದ್ರಿಯಗಳು ಮತ್ತು 
ಮಾನಸಿಕ ಶಕ್ತಿಗಳನ್ನು ನೀಡಲಾಗಿರುವುದು ಮಾತ್ರವಲ್ಲ ಸಹಜ 
ಅಂತಃ ಪ್ರೇರಣೆಯ ಮೂಲಕ ಅವನ ಸುಪ್ತ ಚೇತನದಲ್ಲಿ 
ಪಾಪ ಪುಣ್ಯಗಳ ಕಲ್ಪನೆಯನ್ನು ಇರಿಸಲಾಗಿದೆ.ಇದೇ ಕಲ್ಪನೆ 
ಯನ್ನು ಸ್ಪಷ್ಟ ಪಡಿಸಲು ಪ್ರವಾದಿಗಳ ಮೂಲಕ ವಿವರವಾದ 
ಮಾರ್ಗದರ್ಶನ ನೀಡಲಾಯಿತು 76:ಟಿ-5, 90: ಪರಿಚಯ, 
8ರಿಂದ 10, ಟಿ-10, 91: 7ರಿಂದ 10, ಟಿ- 4ರಿಂದ 6 

ಅ ಮಾನವ ಚಿತ್ರದ ಮೇಲೆ ಪಾಪ ಮತ್ತು ಪುಣ್ಯ ಹಾಗೂ 


ಧರ್ಮನಿಷ್ಠೆಯನ್ನು ಅಂತಃಪ್ರೇರಣೆಗೊಳಿಸುವುದರ ಅರ್ಥ 
91: ಟಿ5 

ದೇವದತ್ತವಾದ ಶಕ್ತಿಗಳನ್ನು ಉಪಯೋಗಿಸಿ ಮಾನವನು 
ತನ್ನ ಚಿತ್ತದ ಒಳ್ಳೆಯ ಮತ್ತು ಕೆಟ್ಟ ಒಲವುಗಳ ಪೈಕಿ 
ಯಾವುದನ್ನು ಬೆಳೆಸುತ್ತಾನೆ ಮತ್ತು ಯಾವುದನ್ನು 
ಅದುಮಿಡುತ್ತಾನೆ ಎಂಬುದನ್ನು ಅವನ ಯಶಸ್ಸು 
ಅವಲಂಬಿಸಿದೆ 91: ಪರಿಚಯ, 7ರಿಂದ 10, ಟಿ-6 
(ಹೆಚ್ಚಿನ ವಿವರಗಳನ್ನು 'ಆತ್ಮ ಸಂಸ್ಕರಣೆ' ಮತ್ತು 'ರೂಹ್‌' 
ಗಳಲ್ಲಿ ನೋಡಿರಿ) 


ಜಹನ್ನಮ್‌(ನರಕ) 


ಎಂತಹವರಿಗಾಗಿ? 66:6, 7, 9, 67:6, 69: 25ರಿಂದ 34, 70: 
15ರಿಂದ 18, 72:15, 23, 74: 11ರಿಂದ 26, 42ರಿಂದ 46, 
76:4, 78:21, 22, 79; 37ರಿಂದ 39, 82:14, 85:10, 87:11, 
12, 89: 17ರಿಂದ 23, 19:19, 20, 92: 14ರಿಂದ 16, 98:6, 
101: 8ರಿಂದ 11, 102: 1ರಿಂದ 6 

ಅದರ ನಿತ್ಕತೆ 72:23, 78:23, ಟಿ-15, 98:6 
ಸ್ವರ್ಗವಾಸಿಗಳ ಮತ್ತು ನರಕವಾಸಿಗಳ ಪರಸ್ಪರ ಮಾತುಕತೆ 
+74: 40ರಿಂದ 47 

ಅದು ಅತ್ಯಂತ ಕೆಟ್ಟ ನಿವಾಸ 66:9, 67:6 

ಅದರ ಯಾತನೆಯ ವರ್ಣನೆ 66:6, ಟಿ-16, 67:6 ರಿಂದ 9, 
69: 30ರಿಂದ 37, 70:15, 16, 73:12, 13, 74: 26ರಿಂದ 30, 
76:4, 77: 30ರಿಂದ 34, 78: 21ರಿಂದ 26, 85:10, 87:12, 13, 
88: 4ರಿಂದ 7, 90:20, 102: 9ರಿಂದ 11, 104:4 ರಿಂದ 9 
ಅಲ್ಲಿ ಅಪರಾಧಿಗಳ ಆಹಾರ ವಸ್ತುಗಳೇನಾಗಿರುವುವು? 69:36, 
37, 73:13, 88:6, 7 

ಅದರ ಬೆಂಕಿಯ ವರ್ಣನೆ 77:32-33, 92:14, 104:6-9 
ನರಕದ ಇಂಧನ ಮಾನವರು ಮತ್ತು ಶಿಲೆಗಳಾಗಿರುವುವು 
66:6, ಟಿ-16 

ಅದರ ಮೇಲ್ವಿಚಾರಕರು ಅತ್ಯುಗ್ರರೂ ಕಠೋರರೂ ಈಗಿರುವ- _ 
ದೇವಚರರಾಗಿದ್ದು ಅವರೆಂದೂ ಅಲ್ಲಾಹನ ಆಜ್ಞೋಲ್ಲಂಘನೆ 
ಮಾಡುವುದಿಲ್ಲ ಮತ್ತು ಅವನ ಪ್ರತಿಯೊಂದು ಆಜ್ಞೆಯ 
ಪಾಲನೆ ಮಾಡುತ್ತಾರೆ 66:6 ಟಿ-17 

ನರಕವು ಆರ್ಭಟ ಕೊಡುತ್ತಿರುವುದು, ಕುದಿಯುತ್ತಿರುವುದು, 
ಕ್ರೋಧದಿಂದ ಎರಗಿ ಬೀಳುತ್ತಿರುವುದು 67:7, 8 
ನರಕವಾಸಿಗಳನ್ನು ಎಪ್ಪತ್ತು ಮೊಳದ ಸಂಕೋಲೆಗಳಿಂದ 


ವಿಷಯ ಸೂಚಿ 
EE 


ಬಿಗಿದಿಡಲಾಗುವುದು 69:32 
ಅಲ್ಲಿ ಅವರಿಗೆ ಗೆಳೆಯನಾಗಲಿ ಹಿತ ಚಿಂತಕನಾಗಲಿ ಯಾರೂ 
ಇರಲಾರರು 69:32 


೨ ಅವರಿಗೆ ಶಾಪವಿದೆ 67:11 


ನರಕವಾಸಿಗಳು ಅದಕ್ಕೆ ಹಕ್ಕುದಾರರಾದುದು ಹೇಗೆ? 78:21 
ರಿಂದ 28, 79: 36ರಿಂದ 39 


ಅ ಮಹಾ ಲಗ್ನಿ 87:12, 13, ಟಿ-12 


ನರಕದ ಅಗ್ನಿಯಿಂದ ಸುರಕ್ಷಿತರಾಗಿರುವವರು ಯಾರು? 
92:17, 18 

ಅದರ ಅಗ್ನಿಯನ್ನು ಅಲ್ಲಾಹನ ಅಗ್ನಿಯೆಂದು ಹೇಳುವುದರ 
ಅರ್ಥ 104: 6, ಟಿ-6 


ಅ ಆದರ ಮೂರು ಕವಲುಗಳ ನೆರಳಿನ ಅರ್ಥ 77:30, ಟಿ-18 


ನರಕವು ಒಂದು ಹೊಂಚಾಗಿದೆ, ವಿದ್ರೋಹಿಗಳ ನಿವಾಸವಾಗಿದೆ, 
ಅದರಲ್ಲಿ ಅವರು ದೀರ್ಥ ಕಾಲದ ವರೆಗೆ ಬಿದ್ದಿರುವರು 
78: 21ರಿಂದ 23 I 
ನರಕವೂ ದೊಡ್ಡ ವಸ್ತುಗಳೆಲ್ಲೊಂದು 74:35 


ಅ ಪುನರುತ್ಥಾನ ದಿನ ನರಕವನ್ನು ಮುಂದೆ ತರಲಾಗುವುದು 


89:23 


ಅ ನರಕವಾಸಿಗೆ ಕುಡಿಯಲು ಸಿಗುವುದೇನು? 78:24, 25, 88:5 


ಅವರಿಗೆ ಯಾತನೆ ಹೊರತು ಬೇರಾವ ವಿಷಯದಲ್ಲೂ 
ವೃದ್ಧಿಯುಂಟಾಗದು 78:30 

ದುರಾಚಾರಿಗಳು ನರಕಕ್ಕೆ ಹಾಕಲ್ಪಡುವರು ಮತ್ತು ಅಲ್ಲಿಂದ 
ಎಷ್ಟು ಮಾತ್ರಕ್ಕೂ ಮಾಯವಾಗಲಾರರು 82: 14ರಿಂದ 16 
ನರಕವಾಸಿಗಳು ಯಾತನಾವಸ್ಥೆಯಲ್ಲಿ ಸಾಯಲಿಕ್ಕೂ ಇಲ್ಲ 
ಬದುಕಲಿಕ್ಕೂ ಇಲ್ಲ 74:28, ಟಿ-15, 87:12, 13, ಟಿ-12 
ನರಕವು ಪುಡಿಗುಟ್ಟುವ ಸ್ಥಾನವಾಗಿದೆ 1044, ಟಿ-4 
ನರಕವಾಸಿಗಳ ಪರವಾಗಿ ಯಾವ ಶಿಫಾರಸ್ಸುದಾರರ 
ಶಿಫಾರಸ್ಸನ್ನೂ ಸ್ಟೀಕರಿಸಲಾಗದು 74:48 

ನರಕಕ್ಕೆ ಪ್ರವೇಶಿಸುವಾಗ ನರಕವಾಸಿಗಳು ಏನೂ ಹೇಳಲಾರರು. 
ನೆಪಗಳನ್ನೊಡ್ಡುವ ಅನುಮತಿಯನ್ನು ಅವರಿಗೆ ಕೊಡಲಾಗದು 
77:35, 36 

ನರಕವಾಸಿಗಳಿಗೆ ಅವರ ಅಪರಾಧಗಳಿಗಿಂತ ಹೆಚ್ಚಾಗಲಿ, 
ಕಡಿಮೆಯಾಗಲಿ ಶಿಕ್ಷೆ ಕೊಡಲಾಗಲಿಕ್ಕಿಲ್ಲ 78: ಟಿ-22 
ನರಕಕ್ಕೆ ಹತ್ತೊಂಬತ್ತು ಕಾರ್ಯಕರ್ತರಿದ್ದಾರೆ 74:30 

ಈ ಕಾರ್ಯಕರ್ತರು ದೇವಚರರಾಗಿರುವರು. ಅವರ ಬಲವನ್ನು 


433 


ಮಾನವರ ಬಲದಂತೆ ಊಹಿಸುವುದು ಮೂರ್ಬತನ 74:31, 
ಟಿ18 

ಈ ಹೇಳಿಕೆಯ ಕುರಿತು ವಿರೋಧಿಗಳ ಆಕ್ಷೇಪಗಳಿಗೆ ಉತ್ತರ 
74:31, ಟಿ. 19, 24 

ನರಕದ ಕಾರ್ಯಕರ್ತರ ಸಂಖ್ಯೆಯನ್ನು ಸತ್ಯನಿಷೇಧಿಗಳಿಗೆ 
ಪರೀಕ್ಷೆಯನ್ನಾಗಿ ಮಾಡಿರುವುದರ ಅರ್ಥ 74:31, ಟಿ-19 
ನರಕದ ಕಾರ್ಯಕರ್ತರ ಸಂಖ್ಯೆಯು ಗ್ರಂಥದವರ ಪಾಲಿಗೆ 
ಪ್ರವಾದಿವರ್ಯರು(ಸ) ಸತ್ಯ ಪ್ರವಾದಿಯೆಂಬುದರ 
ಪುರಾವೆಯಾಗಿರುವುದು ಯಾವ ಅರ್ಥದಲ್ಲಿ? 74:31, ಟಿ-20 
ನರಕದ ಕಾರ್ಯಕರ್ತರ ಸಂಖ್ಯೆಯನ್ನು ಹೇಳುವ ಮೂಲಕ 
ಅಲ್ಲಾಹನು ಸತ್ಯವಿಶ್ವಾಸಿಗಳನ್ನು ಮುನಾಫಿಕರಿಂದ 
ಬೇರ್ಪಡಿಸಿಬಿಟ್ಟನು 74:31, ಟಿ-22 

ನರಕವಾಸಿಗಳು ಸ್ವತಃ ತಮ್ಮ ಪಥಭ್ರಷ್ಟತೆಯನ್ನು 
ಒಪ್ಪಿಕೊಳ್ಳುವರು 67: 9ರಿಂದ 11 

ಕುರ್‌ಆನಿನಲ್ಲಿ ನರಕದ ಯಾತನೆಯ ವರ್ಣನೆ ಯಾಕೆ? 
74:31, ಟಿ-26 

ನರಕದ ಬಗ್ಗೆ ಎಚ್ಚರಿಸಲಾಗಿದೆ. ಇನ್ನು ಇಷ್ಟವಿದ್ದವರು 
ಭಯಪಟ್ಟು ಒಳಿತಿನ ಮಾರ್ಗವನ್ನು ಹಿಡಿಯಬಹುದು ಮತ್ತು 
ಇಷ್ಟವಿದ್ದವರು ಮರಳಬಹುದು 74:36, 37 

ಜಿನ್ನ್‌ಗಳು ಅಗ್ನಿಯ ಸೃಷ್ಟಿಯಾಗಿರುವಾಗ ನರಕಾಗ್ನಿಯಿಂದ 
ಸುಡಲ್ಪಡುವುದು ಹೇಗೆ? 72: ಟಿ-14 


ಜಾದೂ (ಮಾಟಗಾರಿಕೆ) 


ಜಾದೂ ಕುಫ್ರ್‌ ಆಗಿರುತ್ತದೆ 113: ಟಿ-6 

ಜಾದೂ ಒಂದು ವಾಸ್ತವಿಕತೆ 113, 114: ಪರಿಚಯ 
ಜಾದೂಗಾರರ ಕೇಡಿನಿಂದ ಅಲ್ಲಾಹನ ಅಭಯ ಯಾಚಿಸಬೇಕೆಂಬ 
ಬೋಧನೆ 113, 114: ಪರಿಚಯ, 1134, ಟಿ-6 
ಪ್ರವಾದಿವರ್ಯರ(ಸ) ಮೇಲೆ ಮಾಟದ ಪರಿಣಾಮ ಉಂಟಾದ 
ಘಟನೆ 113, 114; ಪರಿಚಯ 

ಜಾದೂ ಪ್ರವಾದಿಯ ಮೇಲೆ ಪರಿಣಾಮವನ್ನುಂಟು 
ಮಾಡಬಲ್ಲುದು 113, 114; ಪರಿಚಯ 

ಈ ಘಟನೆಯ ಕುರಿತು ಆಕ್ಸೇಪಗಳು ಮತ್ತು ಅವುಗಳಿಗೆ 
ಉತ್ತರ 113-114; ಪರಿಚಯ 

ಪ್ರವಾದಿವರ್ಯರ(ಸ) ಮೇಲೆ ಜಾದುವಿನ ಪರಿಣಾಮವು ಎಷ್ಟರ 
ಮಟ್ಟಿಗೆ ಆಗಿತ್ತು 113, 114: ಪರಿಚಯ 


434 


€ ಜಾದುವಿನ ಪ್ರಭಾವದಿಂದಾಗಿ ಪ್ರವಾದಿವರ್ಯರಿಂದ(ಸ) 
ಪ್ರವಾದಿತ್ವ ಸ್ಥಾನಕ್ಕೆ ಬಾಧಕ ಬರುವಂತಹ ಯಾವ ಕಾರ್ಯವೂ 
ಸಂಭವಿಸಲಿಲ್ಲ 113-114: ಪರಿಚಯ 

೪ ಜಾದುವಿನ ಪ್ರಭಾವದಿಂದ ಅಲ್ಲಾಹನು ಪ್ರವಾದಿ 
ವರ್ಯರನ್ನು(ಸ) ಹೇಗೆ ಪಾರುಗೊಳಿಸಿದನು 113, 114: 
ಪರಿಚಯ, 113: ಟಿ-6 

€ ಜಾದುಗಾರ 'ಲಬೀದ್‌ ಬಿನ್‌ ಅಲ್‌ಸಮ್‌' ತನ್ನ ತಪ್ಪನ್ನು 
ಒಪ್ಪಿಕೊಂಡನು, ಆದರೆ ಪ್ರವಾದಿವರ್ಯರು(ಸ) ಅವನನ್ನು 
ಕ್ಷಮಿಸಿಬಿಟ್ಟರು 113-114: ಪರಿಚಯ 
(ಹೆಚ್ಚಿನ ವಿವರಗಳನ್ನು 'ಮಂತ್ರಿಸಿ ಊದುವುದು' ನೋಡಿರಿ) 


ಜಿನ್ನ್‌ 

ಅ ಲವರು ಒಂದು ಅಧಿಕಾರ ಹೊಂದಿದ ಸೃಷ್ಟಿಯಾಗಿದ್ದಾರೆ 
ಮತ್ತು ರಕ್ಷೆ-ಶಿಕ್ಷೆಗಳನ್ನೂ ಹೊಂದ ತಕ್ಕವರಾಗಿದ್ದಾರೆ 72: 
ಪರಿಚಯ 

9 ಜಿನ್ನ್‌ಗಳ ವಾಸ್ತವಿಕತೆಯ ಕುರಿತು ವಿವರವಾದ ಚರ್ಚೆ 72: 

ಪರಿಚಯ 

ಮಾನವರು ಮತ್ತು ಯಕ್ಷರು ಇವೆರಡು ಬೇರೆ ಬೇರೆ ತರದ 

ಸೃಷ್ಟಿಗಳು, ಇವುಗಳ ಸೃಷ್ಟಿಯ ಪದಾರ್ಥವೂ ಬೇರೆ 

ಯಾಗಿರುತ್ತದೆ 72: ಪರಿಚಯ 

ಜಿನ್ನ್‌ಗಳು ಮಾನವರಿಗಿಂತ ಮೊದಲು ಸೃಷ್ಟಿಸಲ್ಪಟ್ಟಿದ್ದರು 

72: ಪರಿಚಯ 

೪ ಮಾನವನು ಜಿನ್ನ್‌ಗಳನ್ನು ನೋಡಲಾರ. ಆದರೆ ಜನ್ನ್‌ಗಳು 
ಮಾನವರನ್ನು ನೋಡುತ್ತಾರೆ 72: ಪರಿಚಯ 

೪ ಅವರು ಬಾನಲೋಕಕ್ಕೆ ಹಾರಾಡಬಲ್ಲರು. ಆದರೆ ಒಂದು 
ನಿರ್ದಿಷ್ಟ ಸರಹದ್ದಿನ ಬಳಿಕ ಉಲ್ಕಾಪಾತಗಳು ಅವರನ್ನು 
ಹೊಡೆದು ಅಟ್ಟುತ್ತವೆ 72: ಪರಿಚಯ, 9, ಟಿ-9 

೪ ಮಾನವರಿಗೆ ಭೂಮಿಯ ಖಿಲಾಫತ್‌ (ಪ್ರತಿನಿಧಿತ್ವ) ಕೊಡಲಾಗಿದೆ. 
ಮತ್ತು ಅವರನ್ನು ಜಿನ್ನ್‌ಗಳಿಗಿಂತ ಶ್ರೇಷ್ಠರಾಗಿ ಮಾಡಲಾಗಿದೆ 
72: ಪರಿಚಯ 

9 ಅರಬ್‌ ಮುಶ್ರಿಕರು ಜಿನ್ನ್‌ಗಳನ್ನು 
ಸಹಭಾಗಿಗಳಾಗಿ ನಿಶ್ಚಯಿಸಿದ್ದು 72:6, ಟಿ-7 

ಅ ಜಿನ್ನ್‌ಗಳು ಮಾನವರ ಮಾತುಗಳನ್ನು ಕೇಳುತ್ತಾರೆ, ಮಾತ್ರವಲ್ಲ 
ಅದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ 72: ಪರಿಚಯ, ಟಿ-2 

9 ಅವರಲ್ಲೂ ಪರಲೋಕ ಧಿಕ್ಕಾರಿಗಳೂ ಪ್ರವಾದಿತ್ವವನ್ನು 
ನಿರಾಕರಿಸುವವರೂ ಮುಶ್ರಿಕರೂ ಇದ್ದಾರೆ 72: ಪರಿಚಯ, 
2,3, 4, ಟಿ, 4 


ಅಲ್ಲಾಹನಿಗೆ 


ತಪ್ಪೀಮುಲ್‌ ಕುರ್‌ಆನ್‌ 


ಅ ಅವರಲ್ಲಿ ನೈತಿಕ ದೃಷ್ಟಿಯಿಂದ ಉತ್ತಮರೂ ಕೆಟ್ಟವರೂ 
ವಿಶ್ವಾಸ ಪರವಾಗಿ ಮುಸ್ಲಿಮ್‌ ಮತ್ತು ಸತ್ಕದಿಂದ ವಿಮುಖ 
ರಾದ ಯಕ್ಷರೂ ಕಂಡುಬರುತ್ತಾರೆ 72:11, 14, ಟಿ-11 

ಅ ಅವರು ಅಲ್ಲಾಹನ ಅಸ್ತಿತ್ವ ಮತ್ತು ಅವನು ಪಾಲಕ ಪ್ರಭು 
ಎಂಬುದನ್ನು ನಿರಾಕರಿಸುವುದಿಲ್ಲ 72:2, ಟಿ3 

ಅ ಪ್ರವಾದಿತ್ವ, ದಿವೃಗ್ರಂಥಗಳ ಸರಣಿಯು ಜಿನ್ನ್‌ಗಳಲ್ಲಿ 
ಜಾರಿಗೊಳ್ಳಲಿಲ್ಲ 72:ಟಿ-3 

೪ ಜಿನ್ನ್‌ಗಳ ಒಂದು ತಂಡವು ಕುರ್‌ಆನನ್ನು ಆಲಿಸಿದುದು 
ಸತ್ಯವಿಶ್ವಾಸ ಸ್ವೀಕರಿಸಿದುದು ಮತ್ತು ತನ್ನ ಜನಾಂಗಕ್ಕೆ 
ಹೋಗಿ ಪ್ರಚಾರ ಮಾಡಿದುದು 72: ಪರಿಚಯ, 1ರಿಂದ 15 

ಅ ಈ ಪಂಗಡದ ಪಥಬ್ರಪ್ಪತೆಗೆ ಕಾರಣವೇನೆಂದರೆ, ಮಾನವರು 
ಅಥವಾ ಜಿನ್ನ್‌ಗಳು ತಮ್ಮ ಪ್ರಭುವಿನ ವಿಷಯದಲ್ಲಿ ಸುಳ್ಳು 
ಸೃಷ್ಟನೆಯ ಸಾಹಸ ಮಾಡಬಲ್ಲರೆಂಬುದನ್ನು ಯೋಚಿಸಲಿಕ್ಕೂ 
ಅವರಿಗೆ ಸಾಧ್ಯವಿರಲಿಲ್ಲ 72:5, ಟಿ-6 

೪ ಜಿನ್ನ್‌ಗಳು ಅಗ್ನಿ ಸೃಷ್ಟಿಗಳಾಗಿದ್ದರೂ ನರಕಾಗ್ನಿಯಲ್ಲಿ 
ಸುಡಲ್ಪಡುವುದು ಹೇಗೆ? 72:5, ಟಿ-14 


ಜಿಬ್ರೀಲ್‌) 

ಆ ರಸೂಲ್‌ ಕರೀಮ್‌' ಎಂಬ ಪದ ಹ.ಜಿಬ್ರೀಲ್‌ ಎಂಬ 
ಅರ್ಥದಲ್ಲಿ 69:40, 81:19, ಟಿ-15 

ಅ 'ರೂಹ್‌'- ಹ.ಜಿಬ್ರೀಲ್‌(ಅ) ಎಂಬ ಅರ್ಥದಲ್ಲಿ 78:38,ಟಿ- 
24, 97:4, ಟಿ3 

ಅ ಅವರ ಮಹಾನತೆ 70:4, ಟಿ-3, 78:38, ಟಿ-24 

೪ ಅವರು ಬಹಳ ಬಲವನ್ನು ಹೊಂದಿರುತ್ತಾರೆ 81:20, ಟಿ-15 

ಅ ಅಲ್ಲಾಹನ ಬಳಿ ಅವರಿಗೆ ದೊಡ್ಡ ಸ್ಥಾನವಿದೆ. ಅಲ್ಲಿ ಅವರ 
ಅಪ್ಪಣೆಯನ್ನು ಅನುಸರಿಸಲಾಗುತ್ತದೆ ಮತ್ತು ಅವರು 
ನಂಬಿಗಸ್ತರಾಗಿದ್ದಾರೆ 81:20, 21 

9 ಕುರ್‌ಆನ್‌ ಹ.ಜಿಬ್ರೀಲ್‌ರ(ಅ) ನುಡಿ ಎಂಬುದು ಯಾವ 
ಅರ್ಥಗಳಲ್ಲಿ 69:40, ಟಿ-22, 81:19, ಟಿ-14 

ಅ ದೇವಚರರು ಮತ್ತು ಹ.ಜಿಬ್ರೀಲ್‌(ಅ) ಅಲ್ಲಾಹನ ಬಳಿ 
ಐವತ್ತು ಸಾವಿರ ವರ್ಷಗಳಷ್ಟು ದೀರ್ಥ ಕಾಲಾವಧಿಯ 
ಒಂದು ದಿನದಂದು ಏರಿ ಹೋಗುತ್ತಾರೆ 70:4, ಟಿ-5 

ಈ ಹ. ಜಿಬ್ರೀಲ್‌(ಅ)- ಪ್ರವಾದಿವರ್ಯರ(ಸ) ಸಂಗಾತಿ ಮತ್ತು 
ಸಹಾಯಕ 66:4 

ಅ ಪ್ರವಾದಿವರ್ಯರು(ಸ) ಹ.ಜಿಬ್ರೀಲ್‌ರನ್ನು(ಅ) ಪ್ರಕಾಶಮಯ 
ದಿಗಂತದಲ್ಲಿ ಕಂಡರು 81:23, ಟಿ-19 


ವಿಷಯ ಸೂಚಿ 


435 


ಜಿಹಾದ್‌ (ದೇವ ಮಾರ್ಗದಲ್ಲಿ ಯುದ್ಧ) 

4 ಪ್ರವಾದಿವರ್ಯರಿಗೆ(ಸ) ಕುಫ್ಫಾರ್‌ ಮತ್ತು ಮುನಾಫಿಕ ರೊಡನೆ 
ಜಿಹಾದ್‌ ಮಾಡಲು ಮತ್ತು ಅವರೊಡನೆ ಕಠಿಣವಾಗಿ 
ವರ್ತಿಸಲು ಆಜ್ಞೆ 669 
(ಹೆಚ್ಚಿನ ವಿವರಣೆಗೆ 'ಯುದ್ಧ' ನೋಡಿರಿ) 


ರುಕಾತ್‌ (ಕಡ್ಡಾಯ ದಾನ) 

9 ರುಕಾತ್‌ ಕಡ್ಡಾಯವೆಂಬ ಆಜ್ಞೆ ಮದೀನಾದಲ್ಲಿ 
ಅವತೀರ್ಣಗೊಂಡಿತು 73: ಪರಿಚಯ, 20, ಟಿ-24 
(ಇನ್‌ಫಾಕ್‌' (ದೇವಮಾರ್ಗದಲ್ಲಿ ಖರ್ಚು ಸವರು 
ನೋಡಿರಿ) 


ತಕ್ಕಾ (ಧರ್ಮನಿಷ್ಠೆ-ದೇವಭಯ) ೭ 

9 ತನ್ನ ಬಗ್ಗೆ ತಕ್ಕಾ ಇಟ್ಟು ಕೊಳ್ಳುವುದಕ್ಕೆ. ಅಲ್ಲಾಹನೇ 
ಹಕ್ಕುದಾರನು ಮತ್ತು ಮುತ್ತಕೀಗಳನ್ನು ಕ್ಷಮಿಸುವುದೂ 
ಅವನದೇ ಕೆಲಸ 74:56 ಸ 

ಅ ಮುತ್ತಕೀಗಳಿಗೆ ಸ್ಪರ್ಗವಿದೆ 68:34, 77: 41ರಿಂದ್ರ 43, 78: 
31ರಿಂದ 35 ನ 

ಅ ಕುರ್‌ಆನ್‌ ಮುತ್ತಕೀಗಳಿಗೆ ಉಪದೇಶವಾಗಿದೆ 69:48 


ಶಕ್ಷೀರ್‌ (ವಿಧಿ) 

ಅ ಅಲ್ಲಾಹನು ಯಾರಿಗಾದರೂ ನೇರ ಮಾರ್ಗದಲ್ಲಿ ನಡೆಯುವ 
ಅನುಗ್ರಹವನ್ನು ದಯಪಾಲಿಸುವುದು ತನ್ನ ಜ್ಞಾನ ಮತ್ತು 
ಯುಕ್ತಿಯ ಆಧಾರದಲ್ಲಿ 76:29, 30 

ಅ ವಿಧಿಯ ಅರ್ಥ ಮತ್ತು ತಾತ್ಪರ್ಯ 87:ಟಿ3 

ಅ ಪ್ರತಿಯೊಂದು ಕೆಲಸವೂ ಅಲ್ಲಾಹನ ವಿಧಿ ನಿಯಮವನ್ನು 
ಅವಲಂಬಿಸಿದೆ. ಇನ್ಶಾಅಲ್ಲಾಹ್‌(ಅಲ್ಲಾಹನಿಚ್ಛಿಸಿದರೆ) ಎನ್ನದೆ 
ತನ್ನ ನಿರ್ಧಾರವನ್ನು ಪ್ರಕಟಿಸುವುದು ಮತ್ತು ತನ್ನ ಶಕ್ತಿಯ 
ಮೇಲೆ ಅಷ್ಟು ಭರವಸೆ ಇಡುವುದು ತಪ್ಪ 68:17, 18, ಟ- 
13 

ಅ ಅಲ್ಲಾಹನು ಪ್ರತಿಯೊಂದು ವಸ್ತುವನ್ನು ಸೃಷ್ಟಿಸಿದನು ಮತ್ತು 
ಅದರ ವಿಧಿಯನ್ನು ನಿರ್ಣಯಿಸಿದನು 80:18, 19, 87:1 
ರಿಂದ 3 

ಅ ಇಸ್ಲಾಮ್‌ ಒಂದು ಉಪದೇಶವಾಗಿದ್ದು ಯಾರು ಬೇಕಾದರೂ 
ಅದನ್ನು ಸ್ವೀಕರಿಸಬಹುದು. ಆದರೆ ಅಲ್ಲಾಹನ ವಿಧಿ 
ನಿಯಮಾಜ್ಞೆಯ ಹೊರತು ಯಾರೂ ಸನ್ಮಾರ್ಗ ಸ್ಟೀಕರಿಸ 
ಲಾರರು 76: 29ರಿಂದ 31, 81: 27ರಿಂದ 29 


೪ ಮಾನವನನ್ನು ಸನ್ಮಾರ್ಗದೆಡೆಗೆ ಒಯ್ಕಲಿಕ್ಕಾಗಿ ಅವನಿಗೆ 
ಎರಡು ವಿಭಿನ್ನ ವಿಧದ ಮಾರ್ಗದರ್ಶನಗಳನ್ನು ನೀಡಲಾಗಿವೆ 
87: ಟಿ4 

ಅ ಸನ್ನಾರ್ಗದರ್ಶನ ಮತ್ತು ಪಥಭ್ರಷ್ಟತೆಯ ವಿಷಯದಲ್ಲಿ 
ಮಾನವನಿಗೆ ಅಲ್ಲಾಹನ ವಿಧಿ ನಿಯಮವು ಕೊಟ್ಟಿರುವಂತಹ 
ಅಧಿಕಾರಗಳು 74:31, 87:3, ಟಿ-3, 4, 91: ಪರಿಚಯ, 7, 
8, ಟಿ4, 5 

ಅ ಪಾಪ ಅಥವಾ ಪುಣ್ಕ ಮಾರ್ಗವನ್ನು ಅವಲಂಬಿಸುವ 
ವಿಷಯದಲ್ಲಿ ಮಾನವನು ಹೇಗೆ ಸ್ವತಂತ್ರ? 91: ಪರಿಚಯ, 
7ರಿಂದ 10, ಟಿ-5, 6 

9 ಮಾನವನ ನೈಸರ್ಗಿಕ ದೌರ್ಬಲ್ಯಗಳು ಸುಧಾರಣಾತೀತವಲ್ಲ. 
ಅಲ್ಲಾಹನು ರವಾನಿಸಿದ ಸನ್ಮಾರ್ಗದಂತೆ ನಡೆದು ಅವುಗಳನ್ನು 
ದೂರೀಕರಿಸಬಹುದು. ಆದರೆ, ಭ್ರಷ್ಟ ಚಿತ್ರದ ಲಗಾಮುಗಳನ್ನು 
ಸಡಿಲಾಗಿಬಿಟ್ಟು ಬಿಟ್ಟರೆ ಈ ದೌರ್ಬಲ್ಯಗಳೇ ದೃಢವಾಗಿ 
ಬಿಡುತ್ತವೆ 91: 7ರಿಂದ 10, ಟ-6 

ಅ ಮಾನವನನ್ನು ಹುಟ್ಟು ಪಾಪಿಯಾಗಿ ಸೃಷ್ಟಿಸಲಾಗಿಲ್ಲ. ಅವನನ್ನು 
ಶುದ್ಧ ಪ್ರಕೃತಿಯಲ್ಲಿ ಸೃಷ್ಟಿಸಲಾಗಿದೆ 91: ಪರಿಚಯ 

೪ ಪರೀಕ್ಲಿಸುವ ಸಲುವಾಗಿ ಅಲ್ಲಾಹನು ಪ್ರತಿಯೊಬ್ಬ 
ಮಾನವನಿಗೂ ಕರ್ಮವೆಸಗುವ ಅವಕಾಶ ಕೊಟ್ಟಿದ್ದಾನೆ 67:2, 
ಟಿ-4 (ಪರೀಕ್ಷೆ' ಯನ್ನೂ ನೋಡಿರಿ) 

6 ನರಕದ ಬಗ್ಗೆ ಎಚ್ಚರಿಕೆ ನೀಡಿ ಬಿಡಲಾಗಿದೆ. ಇನ್ನು 
ಇಷ್ಟವಿದ್ದವರು. ಒಳಿತಿನ ಮಾರ್ಗ ಕೈಗೊಳ್ಳಬಹುದು. 
ಇಷ್ಟವಿದ್ದವರು ಮರಳಿ ಹೋಗಬಹುದು 74:37 

ಅ ಸೃಪ್ಪಿಗಳನ್ನು ಸೃಷ್ಟಿಸುವುದರ ಸಂಬಂಧವು ಅಲ್ಲಾಹನ ಕಡೆಗೆ 
ಮತ್ತು ಅವುಗಳ ಕೇಡಿನ ಸಂಬಂಧವು ಸೃಷ್ಟಿಗಳ ಕಡೆಗೆ ಇದೆ 
1132, ಟಿ-4 

ಅ ಯಾರಿಗೆ ಅಲ್ಲಾಹನು ಸುಲಭ ಮಾರ್ಗದ ಮತ್ತು ಯಾರಿಗೆ 
ಕಷ್ಟ ಮಾರ್ಗದ ಸೌಲಭ್ಯ ನೀಡುತ್ತಾನೆ? 92: 5ರಿಂದ 10 

ಅ ಮರಣ ಮತ್ತು ಜೀವನವನ್ನು ಅಲ್ಲಾಹನೇ ಆವಿಷ್ಯರಿಸಿದನು 
67:2 

6 ಅಲ್ಲಾಹನು ಜೀವನಾಧಾರಗಳನ್ನು ತಡೆ ಹಿಡಿದು ಬಿಟ್ಟರೆ 
ಅವುಗಳನ್ನು ಕೊಡುವವನು ಬೇರಾರೂ ಇಲ್ಲ 67:21 

ಅ ಅಲ್ಲಾಹ್‌ ತನಗೆ ಇಪ್ಪವಿದ್ದವರಿಗೆ ಸನ್ಮಾರ್ಗದರ್ಶನ 
ಮಾಡುತ್ತಾನೆ, ತಾನಿಚ್ಛಿಸಿದವರನ್ನು ಪಥಬ್ರಷ್ಟಗೊಳಿಸುತ್ತಾನೆ 
7431 


436 


9 ವಿಧಿಯ ತೀರ್ಮಾನವನ್ನು ದೇವಚರರ ವಶಕ್ಕೆ ಒಪ್ಪಿಸುವ 
ರಾಶ್ರಿ 97: ಪರಿಚಯ 

೪ ಅಲ್ಲಾಹನ ಒಂದೊಂದು ಯೋಜನೆಯು ಸಾವಿರ ಸಾವಿರ ಮತ್ತು 
ಐವತ್ರೈವತ್ತು ಸಾವಿರ ವರ್ಷಗಳದ್ದಾಗಿರುತ್ತದೆ 70:4, ಟಿ5 

'ತಸ್ಟೀಹ್‌'- ನಮಾರು್‌ ಎಂಬ ಅರ್ಥದಲ್ಲಿ 

೪ ಮಹಾ ಪ್ರಭುವಿನ ತಸ್ಟೀಹ್‌ ಮಾಡಬೇಕೆಂಬ ಬೋಧನೆ 
69:52, 76:26 

€ ಅಲ್ಲಾಹನ ನಾಮದ ತಸ್ಸೀಹ್‌ನ ವಿಶಾಲಾರ್ಥ 87:1, ಟಿ-1 

೪ ಅಲ್ಲಾಹನ ನಾಮದ ತಶ್ಪೀಹ್‌ ಏಕೆ ಮಾಡಬೇಕು? 87:1, ಟಿ-1 

ಈ ಪ್ರಶಂಸೆ ಸಹಿತ ತಸ್ಪೀಹ್‌ ಮಾಡುವ ಮತ್ತು ಕ್ಷಮಾಯಾಚನೆ 
ಮಾಡುವ ಅಪ್ಪಣೆ 1103 


ತಹಜ್ಜುದ್‌ 

ಅ ಇದರ ಕುರಿತು ಆರಂಭದ ಆಜ್ಞೆಗಳು 73: 2ರಿಂದ 4, ಟಿ- 
2,3 

೪ ಆರಂಭದ ಆಜ್ಞೆಗಳಲ್ಲಿ ಕಡಿತ 73:20 

೪ ಈ ಕಡಿತವನ್ನು ಎಷ್ಟು ಕಾಲದ ಅನಂತರ ಮಾಡಲಾಯಿತು 
73: ಟಿ-18 

ಅ ಶಹಬ್ಬ್ದುದ್‌ ನಮಾರು್‌ ಕಡ್ಡಾಯವಲ್ಲ, ಅದು ಐಚ್ಛಿಕ 73: 
ಟಿ-21 


ಠಹ್ರೀಮ್‌ (ನಿಷೇಧಿಸಿಕೊಂಡದ್ದು) 

೪ ತ್ರ್ರೀಮ್‌ನ ಘಟನೆ 66: ಪರಿಚಯ ಟಿ-2 

ಅ ಕಪ್ಪಾರಃ(ಪರಿಹಾರ ಧನ) ಪಾವತಿ ಮಾಡಿ ಪ್ರತಿಜ್ಞೆಯನ್ನು 
ಮುರಿಯುವ ಆಜ್ಞೆ 66:2, ಟಿ4 

ತುವಾ 

ಅ ಹ. ಮೂಸಾರೊಡನೆ(ಅ) ಮಾತಾಡಲಾದ 'ತುವಾ'ದ ಪವಿತ್ರ 
ಕಣಿವೆ 79:16, ಟಿ-7 

ತೌಬಾ (ಪಶ್ಚಾತ್ತಾಪ) 

ಆ ತೌಬಾ ನಸೂಹ್‌(ನಿಷ್ಕಳಂಕ ತೌಬಾ) ಇದರ ಶಬ್ದಾರ್ಥ 
ಮತ್ತು ಧರ್ಮಶಾಸ್ತ್ರ ವಿವರಣೆಗಳು 66:8, ಟಿ-19 

ಈ ಅಲ್ಲಾಹ್‌ ಬಹುದೊಡ್ಡ ಪಶ್ಚಾತ್ತಾಪ ಸ್ವೀಕರಿಸುವವ 
ವಾಗಿರುತ್ತಾನೆ 110:3 

ಅ ಯಥಾರ್ಥ ತೌಬಾ ಏನು? 66:8, ಟಿ-19 

ಅ ಸರಿಯಾದ ಮತ್ತು ಪರಿಪೂರ್ಣ ತೌಬಾ ಮಾಡುವವರಿಗೆ 
ಪುರಸ್ಕಾರ 66:8 


ತಪ್ಪೀಮುಲ್‌ ಕುರ್‌ಆನ್‌ 


9 ಅಕ್ರಮವೆಸಗುವವರು ತೌಬಾ ಮಾಡದಿದ್ದರೆ ಅವರ ಅಂತಿಮ 
ಗತಿ ನರಕವಾಗಿರುವುದು 85:10 

9 ಒಮ್ಮೆ ಮಾತ್ರವಲ್ಲ ಸದಾ ತಮ್ಮ ಅಪರಾಧಗಳಿಗಾಗಿ 
ಕ್ಷಮಾಯಾಚನೆ ಮಾಡುತ್ತಿರಬೇಕಾದುದು ಸತ್ಯವಿಶ್ಚಾಸಿಗಳ 
ಗುಣವಿಶೇಷ 66:5, ಟಿ-13 

ಅ ಪಾಪಿಯ ತೌಬಾ ಸ್ವೀಕರಿಸಿ ಸ್ವರ್ಗ ಕೊಡುವುದು ಅಲ್ಲಾಹನ 
ಔದಾರ್ಯ ಮತ್ತು ಕರುಣೆಯಾಗಿದೆ 66: ಟಿ-20 


ತೌಹೀದ್‌(ಏಕದೇವ ವಿಶ್ವಾಸ) 

ಅ ತೌಹೀದ್‌ನ ಆಧಾರಗಳು 67: 19ರಿಂದ 21, 71: 14ರಿಂದ 
20, 77: ಟಿ-3, 77: 20ರಿಂದ 23, 78: 6ರಿಂದ 16, 86: 
ಪರಿಚಯ, "1ರಿಂದ 4, 87: 1ರಿಂದ 5 
(ಅಲ್ಲಾಹ್‌' ಅನ್ನು ನೋಡಿರಿ) 

(ತೌಹೀದ್‌ಗೆ ಇರುವ ಆಧಾರಗಳೇ ಅಲ್ಲಾಹನ ಅಸ್ತಿತ್ವಕ್ಕೂ 
ಇರುವ ಆಧಾರಗಳೆಂಬುದು ವ್ಯಕ್ತವಾಗಿರಬೇಕು) 

ಅ ಇಸ್ಲಾಮಿನ ತೌಹೀದ್‌ ವಿಶ್ವಾಸದ ಅತ್ಮಂತ ಸಂಕ್ಲಿಪ್ತ-ಹಾಗೂ 

ಪರಿಪೂರ್ಣಿ` ವಿವರ 112: ಪರಿಚಯ, 1ರಿಂದ 4 

ಸಕ ಕೆಟ್ಟ ವಿಶ್ವಾಸಗಳ ಮೂಲವು ಅಲ್ಲಾಹನ ಕುರಿತಾದ 

ಯಾವುದಾದರೂ ತಪ್ಪು ವಿಶ್ವಾಸವಾಗಿದೆ 87: ಪರಿಚಯ 

ಅಲ್ಲಾಹನು 'ಅಹದ್‌((ಏಕೈಕ) ಆಗಿದ್ದಾನೆ 112:1 ಟಿ-3 
ಅಲ್ಲಾಹನು ಏಕನಾಗಿರುವುದರ ಸಂಪೂರ್ಣ ಅರ್ಥ 112: ಟಿ3 

'ಸಮದ್‌' ಎಂಬ ಪದದ ವಿವರಣೆ 112: ಟಿ-4 

ಅಲ್ಲಾಹನು ಯಾರದೇ ಸಂತಾನವಲ್ಲ, ಯಾರೂ ಅವನ 

ಸಂತಾನವೂ ಅಲ್ಲ 72:3, 112:3, ಟಿ-5 

ಅ ಅಲ್ಲಾಹನಿಗೆ ಸರಿಸಾಟಿ ಯಾರೂ ಇಲ್ಲ 112:4 ಟಿ-6 

ಅ ಅರಬ್‌ ಮುಶ್ರಿಕರು ಅಲ್ಲಾಹನ ಕುರಿತು ಎಂತಹ ಕಲ್ಪನೆಗಳನ್ನು 
ಇಟ್ಟುಕೊಂಡಿದ್ದರು 112: ಟಿ-2 

9 ಒಂದು ಅತ್ಮುನ್ನತ ಅಸ್ತಿತ್ವದ ಕಲ್ಪನೆ ಪ್ರತಿಯೊಬ್ಬ ಮಾನವನ 
ಹೃದಯದಲ್ಲೂ ಇದೆ; ಅವನು ಅಲ್ಲಾಹನನ್ನು ನಂಬಲಿ 
ಅಥವಾ ನಂಬದಿರಲಿ 89:15, 16 


ದಿಕ್ರ್‌(ಸ್ಮರಣೆ) 

ಅ 'ದಿಕ್ರ್‌' (ಕುರ್‌ಆನ್‌ ಎಂಬರ್ಥದಲ್ಲಿ) *68:51, 52, 80:11, 
84 ಕ 

ಅ 'ದಿಕ್ರ್‌' ಉಪದೇಶವೆಂಬ ಅರ್ಥದಲ್ಲಿ 68:52, 69:48, 73:19, 
74:31, 49, 54, 76:29, 80:11, 81:27, 87:9, 89:21 

ಆ ಲೌಕಿಕ ಕಾರ್ಯಗಳಲ್ಲಿ ಮಗ್ಗರಾಗಿರುತ್ತಲೂ ಅಲ್ಲಾಹನ 
ದಿಕ್ರ್‌ ನ್ನು ಮರೆಯಬೇಡಿರಿ 73:8, ಟಿ-9 


ವಿಷಯ. ಸೂಚಿ 


ಅಲ್ಲಾಹನ ದಿಕ್ರ್‌ನಿಂದ. ವಿಮುಖರಾಗುವುದರ ಅರ್ಥ 72:17, 
ಟಿ-18 

ಅಲ್ಲಾಹನ ದಿಕ್ರ್‌ನಿಂದ ವಿಮುಖರಾಗುವವರ ಅಂತಿಮ 
ಪರಿಣಾಮ 72:17, 87: 11ರಿಂದ 13 
ಉಪದೇಶ(ದಿಕ್ರ್‌) ಸ್ವೀಕರಿಸುವವನಾರು? ಮತ್ತು 
ಸ್ವೀಕರಿಸದವನಾರು 87: 9ರಿಂದ 12 


ದೀನ್‌(ಧರ್ಮ) 


ದೀನ್‌ ದಾಸ್ಕ-ಅನುಸರಣೆ, ದಾಸ್ಯ-ಆರಾಧನೆ ಮತ್ತು ಜೀವನ 
ವ್ಯವಸ್ಥೆಯ ಅರ್ಥದಲ್ಲಿ 98:5, ಟ-7 ಥಿ 

ದೀನ್‌ ಕರ್ಮಗಳ ವಿಚಾರಣೆ ಮತ್ತು ' ಪ್ರತಿಫಲ . ಎಂಬ 
ಅರ್ಥದಲ್ಲಿ 70:26, 74:46, 82:9, 15, 17, 83:11, 95:7 
'ದೀನ್‌' ಸಕಲ ವೈಚಾರಿಕ, ವಿಶ್ವಾಸಪರ, ನೈತಿಕ, ಪ್ರಾಯೋಗಿಕ 
ಮುಖಗಳ ಸಹಿತವಿರುವ ಜೀವನ ವ್ಯವಸ್ಥೆ ಎಂಬ-ಅರ್ಥದಲ್ಲಿ 
109:6 ಬ] 

'ದೀನ್‌'- ಕಾನೂನು, ನಿಯಮ, ಧರ್ಮಶಾಸ್ತ್ರ ವೈಚಾರಿಕ 
ಮತ್ತು ಪ್ರಾಯೋಗಿಕ ವ್ಯವಸ್ಥೆ ಎಂಬ ಅರ್ಥದಲ್ಲಿ, 109:6 


* 'ದೀನ್‌" ಸಮುದಾಯ: ಮತ್ತು ಪದ್ಧತಿ ಎಂಬ: ಅರ್ಥದಲ್ಲಿ 
98:5 ನಡಸ 
ಧರ್ಮವನ್ನು ನಿಷ್ಕಳಂಕಗೊಳಿಸಿ ಮತ್ತು ಏಕನಿಷ್ಠೆಯಿಂದ 


ಅಲ್ಲಾಹನ , ದಾಸ್ಕ-ಆರಾಧನೆ ಮಾಡಬೇಕೆಂಬ ಆಜ್ಞೆ 98:5 
ಸರಿಯಾದ ದೀನ್‌ ಯಾವುದು? 98:5 

ಅಲ್ಲಾಹನ ದೀನ್‌ ನೇರ ಹಾಗೂ ನಿಷ್ಟಕ್ಷಪಾತಿಯಾಗಿದೆ. 66: 
ಪರಿಚಯ, 1, 109: 1ರಿಂದ 6 

ಇಸ್ಲಾಮ್‌ ಧರ್ಮದ ಮೂರು ಮೂಲ ವಿಶ್ವಾಸಗಳು 112: 
ಪರಿಚಯ 

ಧರ್ಮದ ವಿಷಯದಲ್ಲಿ ಸಂಧಾನಕ್ಕೆ ಅವಕಾಶವಿಲ್ಲ 
(ಸತ್ಕಾಹ್ವಾನ' ನೋಡಿರಿ) 


ದೇವಚರರು 


ಅವರು ಎಂದೂ ಅಲ್ಲಾಹನ ಆಜ್ಞೆಯನ್ನು ಮೂರುವುದಿಲ್ಲ. 
ಅವರಿಗೆ ಯಾವ ಅಪ್ಪಣೆ ಕೊಟ್ಟರೂ ಅದನ್ನು ಪಾಲಿಸುತ್ತಾರೆ 
66:6, ಟಿ-17 


: ಅವರು. ದೇವಾಜ್ಞೆಗಳನ್ನು ಪಾಲಿಸಲು ಪರಸ್ಪರ ಸ್ಪರ್ಧೆ 


ನಡೆಸುತ್ತಾರೆ 79:4, ಟಿ-1 

ಅವರು ಮಾಡುವ" ಕೆಲಸಗಳು 66:6, ಟಿ-17, 73: 26ರಿಂದ 28, 
ಟಿ-28, 74:30, 31, 78:38, 80: 13ರಿಂದ 16, ಟಿ-6, 82: 
10ರಿಂದ 12, 83: 19ರಿಂದ 21, 97:4, 98:2, 3 


437 


ಅವರು ದೇವಾಜ್ಞೆಗಳ ಪ್ರಕಾರ ವಿಶ್ವದ ವ್ಯವಹಾರಗಳ ವ್ಯವಸ್ಥೆ 
ಮಾಡುತ್ತಾರೆ 79:5, ಟಿ-1 

ದೇವಚರರೂ ಹ.ಜಿಬ್ರೀಲ್‌ರೂ(ಅ) ಅಲ್ಲಾಹನ ಅನುಜ್ಞೆಯಿಂದ 
ಕದ್ರ್‌ ರಾತ್ರಿಯಲ್ಲಿ ಸಕಲ ಆಜ್ಜೆಗಳೊಂದಿಗೆ ಇಳಿಯುತ್ತಾರೆ 
97:4, ಟಿ4 

ದೇವಚರರು ರಸೂಲರ ವರೆಗೂ ರಸೂಲರು ಬಾಸರ 
ವರೆಗೂ ಸಂದೇಶಗಳನ್ನು ಏನೂ ಹೆಚ್ಚು ಕಡಿಮೆ ಮಾಡದೆ 
ತಲಪಿಸುವಂತೆ ಅಲ್ಲಾಹನು ಬಲವಾದ ವ್ಯವಸ್ಥೆ ಮಾಡಿದ್ದಾನೆ 
72:27, 28, ಟ-29, 30 
ದೇವಚರರು ಅಲ್ಲಾಹನ ಸಂದೇಶಗಳಲ್ಲಿ ಕಿಂಚಿತ್ತೂ ಹೆಚ್ಚು 
ಕಡಿಮೆ ಮಾಡುವ ಶಕ್ತಿ ಹೊಂದಿದವರಲ್ಲ 72: ಟಿ-30 
ಕುರ್‌ಆನೀ ಸಹೀಫಗಳ ಲೇಖಕರಾಗಿರುವ ಗೌರವಾನ್ವಿತ 
ಮತ್ತು ಸಜ್ಜನ ದೇವಚರರು 80: 11ರಿಂದ 16 
ಪ್ರತಿಯೊಬ್ಬ ಮಾನವನ ಕರ್ಮಪತ್ರಗಳನ್ನು ಬರೆಯುವ 
ಗೌರವಾನ್ವಿತ ದೇವಚರರು 82: 10ರಿಂದ 12, ಟ-7 
ಮರಣದ ವೇಳೆ ಆತ್ಮವನ್ನು ಗ್ರಹಣ ಮಾಡುವ ದೇವಚರರು 
ಮುಳುಗಿ ಆತ್ಮವನ್ನು ಗ್ರಹಣ ಮಾಡುವವರು 79:1, 2 
ಪುನರುತ್ಥಾನ ದಿನ ಎಂಟು ಮಂದಿ ದೇವಚರರು ಅರ್ಶನ್ನು 
ಎತ್ತುವುದರ ಅರ್ಥ 69:17, ಟ-11 

ದೇವಚರರೂ ಹ.ಜಿಬ್ರೀಲ್‌ರೂ(ಅ) ಐವತ್ತು ಸಾವಿರ ವರ್ಷಗಳ 
ಮಾಸದ ಒಂದು ದಿನದಂದು ಅಲ್ಲಾಹನ ಸನ್ನಿಧಿಗೆ ಏರಿ 
ಹೋಗುತ್ತಾರೆ 70:4 

ಪರಲೋಕದ ಸಾಧ್ಯತೆಯ ಕುರಿತು ದೇವಚರರ ಆಣೆಯನ್ನು 
ಯಾವ ಅರ್ಥದಲ್ಲಿ ಹಾಕಲಾಗಿದೆ? 79: 1ರಿಂದ 5, ಟ-1 
ದೇವಚರರು ಹಶ್ರ್‌ ಮೈದಾನದಲ್ಲಿ ಪಂಕ್ತಿ ಬದ್ಧರಾಗಿ ಅಲ್ಲಾಹನ 
ಮುಂದೆ ನಿಂತಿರುವರು 78:38 

ಹತ್ತೊಂಭತ್ತು ದೇವಚರರು ನರಕದ ಕಾರ್ಯಕರ್ತರಾಗಿ 
ಮಾಡಲ್ಪಟ್ಟಿದ್ದಾರೆ 74:30, 31 
ದೇವಚರರು ಪ್ರವಾದಿವರ್ಯರ(ಸ) 
ಸಹಾಯಕರೂ ಆಗಿದ್ದಾರೆ 66:4, ಟಿ-9 
(ಹೆಚ್ಚಿನ ವಿವರಗಳಿಗೆ 'ಮಲಾಯಿಕ' ನೋಡಿರಿ) 


ಸಂಗಾತಿಗಳೂ 


ಧರ್ಮಪ್ರಚಾರದಲ್ಲಿ ಯುಕ್ತಿ 


70:5, 42, 71: 10ರಿಂದ 20, 74: 1ರಿಂದ 7, 78: ಪರಿಚಯ, 
79: 17ರಿಂದ 19, ಟಿ-8, 80: ಪರಿಚಯ, 1ರಿಂದ 12, 87: 
9ರಿಂದ 11, ಟಿ-10, 89:17 ರಿಂದ 22, ಟ-7, 8 


438 


ನಮಾರು್‌ ಅ 
9 ಧಾರ್ಮಿಕ ವ್ಯವಸ್ಥೆಯಲ್ಲಿ ಇದರ ಮಹತ್ವ 70:24, ಟಿ-23, 


ತಪ್ಪೀಮುಲ್‌ ಕುರ್‌ಆನ್‌ 


ನಮಾಯಿನಲ್ಲಿ ಮರವೆಯುಂಟಾಗುವುದು ಶಿಕ್ಷಾರ್ಹ ತಪ್ಪಲ್ಲ 
107:5, ಟಿ-9 


ನಮಾಮುನಲ್ಲಿ ಅನಾಸ್ಥೆ ವಹಿಸುವುದರ ಅರ್ಥ 107:5, ಟಿ-9 


75: 31ರಿಂದ 33, ಟಿ-21 ಅ ತಹಬ್ಬುದ್‌ ನಮಾರ್‌ ಕಡ್ಡಾಯವಲ್ಲ, ಐಚ್ಛಿಕ 73: ಟಿ-18 
ನಮಾರು್‌ ಸಂಸ್ಥಾಪನೆಯ ಆದೇಶ 73:20, 98:5, 108:1, ಅ ನಮಾಮಿುನಲ್ಲಿ ರುಕೂಲ್‌ ಸುಜೂದ್‌ಗಳಂತೆಯೇ ಕುರ್‌ಆನ್‌ 
ಟಿ1 ಪಠನವೂ ಕಡ್ಡಾಯ 73:ಟಿ-21 
sr ಸಮಯ ನಿಶ್ಚಯದೊಂದಿಗೆ ಅಲ್ಲಾಹನ ದಿಕ್ರ್‌ ನ್ಯೂಹ್‌(ಅ) 
ಸ್ರಿ ತಸ್ಪೀಹ್‌ ಆಜ್ಞೆ ಇರುವಲ್ಲೆಲ್ಲ ಅದರ ಅರ್ಥ ಛಾ ಕಥ 71: ) ರಿಂದ 28 
ಸಮಾನ್‌ ಆಗಿರುತ್ತದೆ 7625, 20 ಆತ 6 ಸಕಲ ಮಾನವರು ಹ.ನೂಹ್‌ರ(ಅ) ನಾವೆಯಲ್ಲಿ ಏರಿದ್ದ 
'ಕುರ್‌ಅನ್‌ ಪಠನ' ನಮಾರು್‌ ಎಂಬ ಅರ್ಥದಲ್ಲಿ 73:20, ಸತ್ಯವಿಶ್ವಾಸಿಗಳ ಸಂತತಿ 69:11, ಟಿ-8 
ಕ ಅ ನೂಹ್‌ರ(ಅ) ಜನಾಂಗದ ಮೇಲೆ ಎರಗಿದ ಯಾತನೆಯ 
ಕಿಯಾಮ್‌ (ನಿಲ್ಲುವಿಕೆ) ನಮಾರು” ಎಂಬ ಅರ್ಥದಲ್ಲಿ ವರ್ಣನೆ 71:25, ಟಿ-19 
73:2, ಟಿ-೩ € ಹ.ನೂಹ್‌ರ(ಅ) ಶಾಪ 71: 21ರಿಂದ 24, 26, 27 
ಅ ಸಜ್ಜಃ ನಮಾರು್‌ ಎಂಬರ್ಥದಲ್ಲಿ 76:26, ಟಿ30 ಅ ಅವರ ಶಾಪವು ಅಸಹನೆಯಿಂದಾಗಿರಲಿಲ್ಲ. ಅಲ್ಲಾಹನ 
ಈ ನಮಾಮಿನ ಪ್ರಚಲಿತ: ಇದು; ಪಸತ್ತುಗಳು: ಆರಡಾನಂದಲೇ ಇಂಗಿತಕ್ಕನುಸಾರವೇ ಆಗಿತ್ತು 71: ಟಿ-18 
ಇಸ್ಲಾಮಿನಲ್ಲಿ ಜಾರಿಯಲ್ಲಿದ್ದುವು. ಆದರೆ ರಕಅತ್‌ಗಳೆ ಈ ಅ ಜನಾಂಗದ ಬಗ್ಗೆ ಜನತೆಯನ್ನು ಪಥಬ್ರಷ್ಯಗೊಳಿಸುವ 
ನಿಶ್ಚಯದೊಂದಿಗೆ ಪಂಚ ನಮಾರ್‌ಗಳೆ ಕಡ್ಡಾಯದ  ಮೃತ್ತು ಮುಂದಿನ ಪೀಳಿಗೆಯನ್ನು ಕೆಡಿಸುವ ವಿನಾ ಬೇರಾವ 
ಆಜ್ಞೆಯನ್ನು ಮಿಲ್‌ರಾಜ್‌ನಲ್ಲಿ ನೀಡಲಾಯಿತು 76: ಟಿ30 ನಿರೀಕ್ಷೆಯೂ ಇಲ್ಲದಿದ್ದುದರಿಂದ ಅವರು ಆ ಜನಾಂಗವನ್ನು 
ಪ್ರವಾದಿವರ್ಯರಿಗೇಸ) ಪ್ರವಾದಿತ್ವ ಪ್ರದಾನ ಮಾಡಿದೊಡನೆ ಶಪಿಸಿದರು 71:26, 27 
ಅವರಿಗೆ ನಮಾರಭ್‌ ಮಾಡುವ ಕ್ರಮವನ್ನು ಕಲಿಸಿ ಈ ಅವರು ಯಾತನೆ ಎರಗುತ್ತಿರುವಾಗ ಮಾಡಿದ ಕೊನೆಯ 
ಕೊಡಲಾಗಿತ್ತು 96:10, ಟಿ-10 ಪ್ರಾರ್ಥನೆ 71:26, 27 
ಪ್ರವಾದಿವರ್ಯರು(ಸ) ತಮ್ಮ ಧರ್ಮದ ಪ್ರಕಟನೆಯನ್ನು ೨ ಅವರನ್ನು ದೇವ ಸಂದೇಶವಾಹಕತ್ವಕ್ಕೆ ನೇಮಿಸುವ ಮೂಲಕ 
ಪ್ರಥಮತಃ ಹರಮಿನಲ್ಲಿ ನಮಾರು್‌ ನಿರ್ವಹಿಸುವ ಮೂಲಕವೇ ಅಲ್ಲಾಹನು ಅವರ ವಶಕ್ಕೆ ಯಾವ ಸೇವೆಯನ್ನು ಒಪ್ಪಿಸಿದನು? 
ಮಾಡಿದರು 96: ಪರಿಚಯ, 9ರಿಂದ 19, ಟಿ-10, 16 11 
ಪ್ರವಾದಿವರ್ಯರು(ಸ) ನಿಶ್ಚಯಿಸಿದ ನಮಾಯಿನ ಸಕಲ $ ಅವರು ತಮ್ಮ ಧರ್ಮಾಹ್ವಾನದ ಆರಂಭ ಹೇಗೆ ಮಾಡಿದರು, 
ಭಾಗಗಳೂ ಕುರ್‌ಆನಿನಿಂದ ಆಯ್ದವುಗಳು 87: ಟ-1, 15 ಜನಾಂಗದ ಮುಂದೆ ಯಾವ ಸಂದೇಶವ್ನಾಟ್ಟರು 71: 2ರಿಂದ 4 
ನಮಾರು್‌ ಮಾಡುವುದು ಅದನ್ನು ಕಾಪಾಡುವುದು, ಸದಾ $ ಅವರು ಯಾವ ರೀತಿಗಳಿಂದ ತಮ್ಮ ಜನಾಂಗವನ್ನು 
ಅದನ್ನು ಪಾಲಿಸುವುದು ಸತ್ಯವಿಶ್ವಾಸಿಗಳ ಗುಣವಾಗಿದೆ 70:22, ನೇರಮಾರ್ಗಕ್ಕೆ ತರಲು ಪ್ರಯತ್ನಿಸಿದರು? ಜನಾಂಗವು ಅವರ 
23, 34, ಟಿ-15, 23 ವಿರುದ್ಧ ಎಂತಹ ನಿಲುಮೆಯನ್ನಿರಿಸಿತು? 71: 5ರಿಂದ 21 
ಪರಿಶುದ್ಧತೆಯನ್ನು ಸ್ವೀಕರಿಸುವವನೂ ನಮಾರಭ್‌ ಈ ಹ. ನೂಹ್‌ರು(ಅ) ತಮ್ಮ ಧರ್ಮಪ್ರಚಾರದ ಪ್ರತಿಯೊಂದು 
ಮಾಡುವವನೂ ಯಶಸ್ವಿಯಾಗುವನು 87:14, 15 ಕಾಲಘಟ್ಟದಲ್ಲಿ ಅದರ ವರದಿಯನ್ನು ತಮ್ಮ ಪ್ರಭುವಿನ 
ನಮಾರು್‌ ಬಿಡುವವನು ನರಕವಾಸಿ 74: 40ರಿಂದ 43 ಮುಂದಿಡುತ್ತಲೇ ಇದ್ದರು 71: 5ರಿಂದ 9, 21ರಿಂದ 24,27 
9 ನಮಾಯಿನಿಂದ ಅನಾಸ್ದೆ ತೋರುವುದು, ತೋರಿಕೆಯ 9 ಅವರಿಗೆ ವಿರುದ್ಧ ಜನಾಂಗವು ಸಂಪತ್ತನ್ನು ಹೊಂದಿ ಇನ್ನಷ್ಟು 
ನಮಾರು್‌ ಮಾಡುವುದು ಮುನಾಫಿಕರ ಗುಣ 107: ಪರಿಚಯ, ಹತಭಾಗಿಗಳಾದ ಧನಿಕರನ್ನು ಅನುಸರಿಸಿತು 71:21 
5,6 ಅ ಜನಾಂಗದ ಆಡ್ಕರು ಇನ್ನಷ್ಟು ಬಲವಾಗಿ ಮೂರ್ತಿಗಳನ್ನು 


ಹಿಡಿದಿರಲು ಜನರಿಗೆ ಬೋಧಿಸತೊಡಗಿದರು 71:23 


ವಿಷಯ ಸೂಚಿ 


439 


ಅರಬ್‌ ಮುಶ್ರಿಕರು ಪೂಜಿಸುತ್ತಿದ್ದ ಹ. ನೂಹ್‌ರ(ಅ) 
ಜನಾಂಗದ ವಿಗ್ರಹಗಳು 71:23, ಟ-17 

ಹ.ನೂಹ್‌ರ(ಅ) ಜನಾಂಗದವರು ಮುಳುಗಿ ಹೋದೊಡನೆ 
ಅವರ ಕಥೆ ಮುಗಿಯಲಿಲ್ಲ, ಅವರ ಆತ್ಮಗಳು ತಕ್ಷಣ 
ಅಗ್ನಿಯಾಶನೆಗೊಳಗಾದುವು 71:25, ಟಿ-19 
ಚಂಡಮಾರುತವು ಮಿತಿ ಮೊರಿದಾಗ ಹ.ನೂಹ್‌ರು(ಅ) 
ಸತ್ಯವಿಶ್ವಾಸಿಗಳನ್ನು ನಾವೆಯಲ್ಲಿ ಕುಳ್ಳಿರಿಸಿದರು 69:11 
ಸತ್ಯನಿಷೇಧಿಗಳ ವಿಷಯದಲ್ಲಿ ಹ.ನೂಹ್‌ರ(ಅ) ಪತ್ನಿಯ 
ಉದಾಹರಣೆ 66:10 

ಅವರೊಡನೆ ಇದ್ದ ಸಂಬಂಧವು ಅವರ 'ಪತ್ನಿಗೇನೂ 
ಫಲಕಾರಿಯಾಗಲಿಲ್ಲ 66: ಪರಿಚಯ, 10... ' 

ಅವರ ಪತ್ನಿಯು ಯಾವ ಅರ್ಥದಲ್ಲಿ ಅವರಿಗೆ ದ್ರೋಹ 
ಬಗೆದಳು 66:10, ಟಿ-24 ೨. 

ಅವರ ಮಾತಾಪಿತರು ಸತ್ಮವಿಶ್ವಾಸ 'ಸ್ವೀಕಾರ 
ಮಾಡಿದವರಲ್ಲಾಗಿದ್ದರು 71:28 


ನೈತಿಕ ಶಿಕ್ಷಣಗಳು ಹ 


ಕುರ್‌ಆನಿನ ನೈತಿಕ ಸಿದ್ಧಾಂತ: 67: ಪರಿಚಯ,-12,.13, 77: 
16 ರಿಂದ 19, 82: ಟಿ-5, 6, 83: ಪರಿಚಯ, 31ರಿಂದ 3, 
ಟಿ-2, 90: 13 ರಿಂದ 17 

ಕುರ್‌ಆನಿನ ನೀತಿಶಾಸ್ತ್ರದ ಪರವಾಗಿ ಮಾನವ ಚಿತ್ತದಿಂದ 
ಸಾಕ್ಷ್ಯಾಧಾರ 91: 7ರಿಂದ 10, ಟಿ-6, 7 
ಪ್ರವಾದಿವರ್ಯರ(ಸ) ಚಾರಿತ್ರ್ಯ 68:4, ಟಿ-4 
ಪ್ರವಾದಿವರ್ಯರ(ಸ) ಸಚ್ಚಾರಿತ್ರ್ಯದ ಬಗ್ಗೆ ಹ.ಖದೀಜಾ(ರ) 
ಮತ್ತು ಆಯಿಶಾರ(ರ) ಸಾಕ್ಸ್ಯ 96: ಪರಿಚಯ 
ಪ್ರವಾದಿತ್ವವನ್ನು ಘೋಷಿಸಬೇಕೆಂದು ಆದೇಶಿಸುವುದರ ಜೊತೆಗೆ 
ಪ್ರವಾದಿವರ್ಯರಿಗೆಸು ಯಾವೆಲ್ಲ ನೈತಿಕ ಮೌಲ್ಯಗಳನ್ನು 
ಬೋಧಿಸಲಾಯಿತು 74: 3ರಿಂದ 7, ಟಿ- 3ರಿಂದ 7 
ಮೆಚ್ಚಲರ್ಹವಾದ ನೈತಿಕ ಗುಣಗಳು 66:5, 67:12, ಟಿ-18, 
69:34, 35, 70: 22ರಿಂದ 35, 73: 6ರಿಂದ 10, 20, 74: 
3ರಿಂದ 7, 76: 7ರಿಂದ 9, 79:40, 87:14, 15, 90:13 ರಿಂದ 
17, 91:9, 92:5, 6,7, 17 ರಿಂದ 20 

ಅಪ್ರಿಯ ಗುಣಗಳು 66: ಟಿ-1, 67:23, 68: 8ರಿಂದ 13, 
69:24, 74: 43ರಿಂದ 46, 75: 31ರಿಂದ 33, 79: 17ರಿಂದ 
24, 37ರಿಂದ 39, 81: ಟಿ-9, 82: 6ರಿಂದ 8, ಟಿ-4, 83:1ರಿಂದ 
4, 84:13, ಟಿ-9, 85: ಪರಿಚಯ, 10, 89: 15ರಿಂದ 20, 


90: 5ರಿಂದ 7, 91:10, 92: 8ರಿಂದ 10, 96: 6ರಿಂದ 15, 
100: 6ರಿಂದ 8, 102:1, 2, ಟಿ-1, 2, 104:1ರಿಂದ 3, 107:1 
ರಿಂದ 7, 113:ಟಿ-6 

ತದ್ವಿರುದ್ಧವಾದ ನೈತಿಕ ಗುಣಗಳ ಹೋಲಿಕೆ 92: ಪರಿಚಯ, 
5ರಿಂದ 10 

ಮಾನವನು ಯಾವುದನ್ನು ಕಡೆಗಣಿಸಿ ಪಥಭ್ರಷ್ಟತೆಯ ಆಳಕ್ಕೆ 
ಜಾರಿ ಬೀಳ ಬಯಸುತ್ತಾನೋ ಆ ನೈತಿಕ ಉನ್ನತಿಯ ಕಷ್ಟಕರ 
ಏರುಗಳು 90: ಪರಿಚಯ, 11ರಿಂದ 17, ಟಿ- 11ರಿಂದ 15 
ಉನ್ನತ ನೈತಿಕ ಗುಣಗಳನ್ನು ಬೆಳೆಸಿಕೊಳ್ಳುವುದು ಯಾವ 
ರೀತಿ ದುಸ್ತರವಾದ ಏರು ಮಾರ್ಗವಾಗಿದೆ ಮತ್ತು ಯಾವ 
ರೀತಿ ಸುಲಭವಾದ ನೇರ ಮಾರ್ಗವಾಗಿದೆ? 92: ಟಿ-3 
ಅಲ್ಲಾಹನು, ಉನ್ನತ ನೈತಿಕ ಗುಣಗಳನ್ನು ಮೆಚ್ಚುವವನಿಗೆ 
ಸುಲಭ ಮಾರ್ಗವನ್ನು ಮತ್ತು ಕೆಟ್ಟಿ ಗುಣಗಳನ್ನು 
ಮೆಚ್ಚುವವನಿಗೆ ಕಷ್ಟಕರ ಮಾರ್ಗವನ್ನು ಸುಗಮಗೊಳಿಸುತ್ತಾನೆ 
92: 5ರಿಂದ 10 

ಮಾನವನು ತನ್ನ ಮನ ಮಸ್ತಿಷ್ಯಗಳನ್ನೂ ಶರೀರವನ್ನೂ 
ಕೆಡುಕಿನ ಮಾರ್ಗದಲ್ಲಿ ತೊಡಗಿಸಿದಾಗ ಅಲ್ಲಾಹನು ಅವನನ್ನೂ 
ಕ್ರಮೇಣ ಅಧಃಪತನಕ್ಕಿಳಿಸುತ್ತಾ ಕೊನೆಗೆ ಇತರ ಯಾವ 
ಜೀವಿಯೂ ತಲುಪಿಲ್ಲದಷ್ಟು ಕೀಳ್ಮಟ್ಟಕ್ಕೆ ತಲಪಿಸಿ ಬಿಡುತ್ತಾನೆ 
95:5, ಟಿ-4 

ಮಾನವ ಸಮಾಜದಲ್ಲಿ ನೈತಿಕ ಔನ್ನತ್ಮ ಮತ್ತು ಪತನದ 
ಸ್ಪಷ್ಟ ನಿದರ್ಶನಗಳು 95; ಟಿ-3, 4 

ಮಾನವ ಸಮಾಜದ ನೈತಿಕ ಸ್ಥಿತಿಯ ಕುರಿತು ಕುರ್‌ಆನಿನ 
ವಿಮರ್ಶೆ 89: ಪರಿಚಯ, 15ರಿಂದ 20 

ಸಚ್ಚಾರಿತ್ರ್ಯ ಮತ್ತು ಪ್ರತಿಫಲದ ನಿಯಮಗಳ ನಡುವಣ 
ಅನಿವಾರ್ಯ ಸಂಬಂಧ 76:ಟಿ-5 

ಜನರ ಶ್ರಮ ಮತ್ತು ಕರ್ಮಗಳು ನೈತಿಕ ನೆಲೆಯಲ್ಲಿ 
ಭಿನ್ನವಾಗಿರುವಂತೆಯೇ ಪರಿಣಾಮದ ದೃಷ್ಟಿಯಿಂದಲೂ 
ಭಿನ್ನವಾಗಿರುತ್ತವೆ 92: ಪರಿಚಯ, 5ರಿಂದ: 18 

ಕೇವಲ ಆಡಂಬರ ಮತ್ತು ಪ್ರದರ್ಶನಕ್ಕಾಗಿ ಮಾಡುವ ಪುಣ್ಕ 
ಕಾರ್ಯಗಳು ವ್ಯರ್ಥ 90:6, 7, ಟಿ-7, 8 

ಮತ್ಸರಿಯ ಕೇಡಿನಿಂದ ಅಲ್ಲಾಹನ ಅಭಯ ಯಾಚಿಸಬೇಕೆಂಬ 
ಆದೇಶ 113:5, ಟಿ-7 

ಯಾರ ಮೇಲಾದರೂ ಖಯುಣ ಭಾರನಿಡಬೇಕೆಂಬ 
ಉದ್ದೇಶವಿಲ್ಲದೇ ಕೇವಲ ಅಲ್ಲಾಹನ ಸಂಪ್ರೀತಿಗಾಗಿ 
ಸಂಪತ್ತನ್ನು ಖರ್ಚು ಮಾಡುವವನಿಂದ ಅಲ್ಲಾಹನು 


440 


ಸಂತುಷ್ಟನಾಗುವನು 74:6, ಟಿ-6, 76:8, 9, 93: 18ರಿಂದ 21, 
ಟಿ-10, 11 

ಅರಬ್‌ ಸಮಾಜದ ಕೆಲವು ನೈತಿಕ ಕೇಡುಗಳ ಖಂಡನೆ 89: 
15ರಿಂದ 20, ಟಿ-8ರಿಂದ 15, 104: ಪರಿಚಯ, 1ರಿಂದ 3 


ಈ ಹೆಚ್ಚು ಆಣೆ ಹಾಕುವವನು ನೀಚನಾಗಿರುತ್ತಾನೆ 68:10 
ಈ 'ಇನ್ಕಾ ಅಲ್ಲಾಹ್‌' ಎನ್ನದೆ ನಾನು ಇಂತಹ ಕೆಲಸ 


ಮಾಡುವೆನೆಂದು ಹೇಳಬಾರದು 68:18, ಟಿ-13 
ಪ್ರತಿಯೊಂದು ಕಾರ್ಯವನ್ನು ಆರಂಭಿಸುವಾಗ ಅಲ್ಲಾಹನ 
ಮಹಾನತೆಯನ್ನು ಕೊಂಡಾಡುವುದರ ಮಹತ್ವ 74:3, ಟಿ3 
ಅಮಾನತ್‌ (ವಿಶ್ವಸ್ಥ ಜವಾಬ್ದಾರಿ)ಗಳ ರಕ್ಷಣೆ ಮತ್ತು 
ವಾಗ್ದಾನಗಳ ಪಾಲನೆಯು ಸತ್ಕವಿಶ್ಚಾಸಿಗಳ ಗುಣವಿಶೇಷವಾಗಿದೆ 
70:32 

ಮುಖತಃ ದೂಷಣೆ ಮಾಡುವವರ ಮತ್ತು ಬೆನ್ನ ಹಿಂದೆ 
ನಿಂದಿಸುವವರ ಖಂಡನೆ 104:1, ಟಿ-1 

ತೋರಿಕೆಯ ಕೆಲಸ ಮಾಡುವವರ ಖಂಡನೆ 107:4-6, ಟ- 
10, 

ಜಿಪುಣತೆಯು ಚಂಚಲ ಹಾಗೂ ಸಂಕುಚಿತ ಮನಸ್ಸಿನವರ 
ಗುಣವಾಗಿದೆ 70:19 ರಿಂದ 21 

ಸಂಪತ್ತನ್ನು ಸಂಗ್ರಹಿಸಿ ಇಡುವುದಕ್ಕೆ ಖಂಡನೆ 92:8ರಿಂದ 11, 
ಟಿ-4, 6, 104:2, ಟಿ-2 

ಅಳತೆ ಮತ್ತು ತೂಕಗಳಲ್ಲಿ ವಂಚನೆಯ ಖಂಡನೆ 83:1 ರಿಂದ 
3, ಟಿ-1, 2 

ದಿನ ಬಳಕೆಯ ಅವಶ್ಮಕ ವಸ್ತುಗಳನ್ನು ಪರಸ್ಪರರಿಗೆ ಎರವಲಾಗಿ 
ಕೊಡುವ ವಿಷಯದಲ್ಲಿ ಜಿಪುಣತೆ ತೋರುವುದು ತೀರಾ 
ಕೆಟ್ಟದ್ದು 107:7, ಟಿ-11 

ಕಸಿವಿಸಿ ಮತ್ತು ಸಂಶಯವು ಕೆಡುಕಿನ ಆರಂಭ ಬಿಂದು. 
ಅದರ ಕೇಡಿನಿಂದ ಅಲ್ಲಾಹನ ಅಭಯ ಯಾಚಿಸಬೇಕೆಂಬ 
ಬೋಧನೆ 114:4, 5, ಟಿ-2, 3 

(ಹೆಚ್ಚಿನ ವಿವರಗಳನ್ನು 'ಮೂಲಭೂತ ಮಾನವೀಯ 
ಹಕ್ಕುಗಳು, 'ಕುರ್‌ಆನ್‌ ಮತ್ತು ಅದರ ನೈತಿಕ ತತ್ವ' ಮತ್ತು 
'ಅದರ ನೈತಿಕ ಶಿಕ್ಷಣ'ಗಳಲ್ಲಿ ನೋಡಿರಿ) 


ತೆಪ್ಲೀಮುಲ್‌ ಕುರ್‌ಆನ್‌ 


ಈ ಸೂರ್ಯ ಚಂದ್ರರೂ ಭೂಮಿ - ಆಕಾಶಗಳೂ ಪರಸ್ಪರ 
ವಿರೋಧವಾಗಿರುವಂತೆಯೇ ಒಳಿತು ಕೆಡುಕುಗಳೂ ಪರಸ್ಪರ 
ವಿರೋಧಗಳಾಗಿರುತ್ತವೆ 91: 1ರಿಂದ 10, ಟಿ-6 

9 ಯಾರು ಸನ್ಮಾರ್ಗದಲ್ಲಿದ್ದಾನೆ ಮುತ್ತು ಯಾರು 
ಪಥಭ್ರಷ್ಟತೆಯಲ್ಲಿದ್ದಾನೆಂದು ಅಲ್ಲಾಹ್‌ ತಿಳಿದಿರುತ್ತಾನೆ 68:7 

ಅ ಅಲ್ಲಾಹ್‌ ತನಗಿಷ್ಟ ಬಂದವರಿಗೆ ಸನ್ಮಾರ್ಗದರ್ಶನ ನೀಡುತ್ತಾನೆ 
ಮತ್ತು ತನಗಿಷ್ಟ ಬಂದವರನ್ನು ಪಥಬ್ರಷ್ಟಗೊಳಿಸಿ ಬಿಡುತ್ತಾನೆ 
7431 

ಅ ಅವನ ಈ ವಿಧಿ ನಿಯಮವು ಜ್ಞಾನ ಮತ್ತು ಯುಕ್ತಿಯನ್ನು 
ಆಧರಿಸಿದೆ 76:29, 30 

9 ಕುರ್‌ಆನನ್ನು ಕೇಳಿ ಸತ್ಯವಿಶ್ವಾಸ ಸ್ಟೀಕಾರ ಮಾಡಿದ ಯಕ್ಷರು 
ತಮ್ಮ ಪಥಬ್ರಷ್ಟತೆಗೆ ಏನು ಕಾರಣ ಹೇಳಿದ್ದರು? 72: 4 ರಿಂದ 
Wi 
(ಹೆಚ್ಚಿನ ವಿವರಗಳಿಗೆ ಹಿದಾಯತ್‌ 'ಸನ್ಮಾರ್ಗ ದರ್ಶನ' 
ಮತ್ತು 'ಮಾರ್ಗಭ್ರಷ್ಟತೆ' ನೋಡಿರಿ) 


ಪಥಭ್ರಹಷ್ಟತೆಗೆ ಕಾರಣಗಳು 

ಈ ಪಥಭ್ರಪ್ಟತೆಯ ಪ್ರಮುಖ ಕಾರಣಗಳು 74: 23ರಿಂದ 25, 
31, ಟಿ-24, 74: 49ರಿಂದ 53, ಟಿ-39, 75:20, 21, 76:27, 
78:27, 28, 79: 37ರಿಂದ 41, 82: 6ರಿಂದ 9, ಟಿ-6, 83:4, 
84:14, 15, 87:16, 17, 91: 7ರಿಂದ 10, 92: ಪರಿಚಯ, 
96:13, 14, 102: 1ರಿಂದ 3, 104: 1ರಿಂದ 3 


ಪರೀಕ್ಷೆ-ಸತ್ವ ಪರೀಕ್ಷೆ 

ಅ ಮಾನವನು ಈ ಲೋಕದಲ್ಲಿ ಪರೀಕಾರ್ಡ್‌ವಾಗಿ 
ಸೃಷ್ಟಿಸಲ್ಪಟ್ಟಿದ್ದಾನೆ 67:2 

ಆ ಲೌಕಿಕ ಜೀವನವು ಪರೀಕ್ಷೆಗಾಗಿ ನಿಶ್ಚಯಿಸಲ್ಪಟ್ಟ ಕಾಲಾವಧಿ 
ಯಾಗಿದೆ. ಕಳೆದು ಹೋಗುತ್ತಿರುವ ಕಾಲವು. ಪರೀಕ್ಷೆಯ 
ಕಾಲಾವಧಿಯನ್ನು ಕಡಿಮೆಗೊಳಿಸುತ್ತ ಹೋಗುತ್ತಿದೆ. ಮರಣವು 
ಪರೀಕ್ಷೆ ಮುಗಿಯಿತೆಂಬ ಘೋಷಣೆಯಾಗಿದೆ 67: ಟಿ-4, 
76:2, ಟಿ-3, 103: ಟಿ-1 

ಅ ಪರೀಕ್ಸೆಗಾಗಿ ಮಾನವನಿಗೆ ಕರ್ಮವೆಸಗುವ ಅವಕಾಶವನ್ನೂ 
ಕೊಡಲಾಗಿದೆ 67:2, ಟಿ-4 


ಪಥಭ್ರಷ್ಟತೆ 

೪ ಸಕಲ ಪಥಭ್ರಪ್ಪತೆಗಳ ಮೂಲ ಯಾವುದು? 87:ಪರಿಚಯ 

€ ಪಥಭ್ರಷ್ಟರ ಹೃದಯಗಳಿಗೆ ಅವರ ದುಷ್ಕರ್ಮಗಳ ತುಕ್ಕು 
ಹಿಡಿದು ಹೋಗುತ್ತದೆ 83:14, ಟಿ-7 


ಅ ಪರೀಕ್ಷೆಯಲ್ಲಿ ಪ್ರತಿಯೊಬ್ಬನ ಕರ್ಮ ಹೇಗಿರುವುದೋ 


ಅಂತಹದೇ ಸತ್ಫಲ ಅಥವಾ ಶಿಕ್ಷೆ ಅವನಿಗೆ ಸಿಗುವುದು 67: 
ಪರಿಚಯ, 2, ಟಿ4 
ಮಾನವನನ್ನು ಯಾವ ರೀತಿಯಲ್ಲಿ ಪರೀಕ್ಷಿಸಲಾಗುತ್ತಿದೆ? 67: 


ಎಷಯ ಸೂಚಿ 
LE 


8ರಿಂದ 10, 76:2, 3 

ಈ ಪರೀಕ್ಸೆಗಾಗಿ ಮಾನವನಿಗೆ ಅಗತ್ಯವುಳ್ಳ ಸಾಧನಗಳನ್ನೂ 
ಶಕ್ತಿಗಳನ್ನೂ ಕೊಡಲಾಗಿದೆ. ಅವುಗಳಿಂದ ಅವನು ಜ್ಞಾನ 
ಪಡೆದು ಫಲಿತಾಂಶವನ್ನು ಗ್ರಹಿಸುತ್ತಾನೆ 76:2, ಟಿ-4 
ಒಳಿತು ಹಾಗೂ ಕೃತಜ್ಞತೆ ಮತ್ತು ಕೆಡುಕು ಹಾಗೂ ಕೃತಘ್ನತೆಗಳ 
ದಾರಿಗಳನ್ನು ಮಾನವನಿಗೆ ಬೇರೆ ಬೇರೆಯಾಗಿ ಪ್ರತ್ಯೇಕಿಸಿ ತೋರಿಸಿ 
ಕೊಡಲಾಗಿವೆ. 76:3, ಟ-5, 90:10, ೬-10 

ಮಾನವನನ್ನು ಒಂದು ನಿಶ್ಚಿತ ವಿಧಿ ನಿಯಮದೊಂದಿಗೆ 


. ಸೃಷ್ಟಿಸಲಾಗಿದೆ. ಎರಡು ವಿಭಿನ್ನ ಸ್ವರೂಪದ ಮಾರ್ಗದರ್ಶನ 


ಗಳನ್ನೂ ಮಾಡಲಾಗಿದೆ 87:3, ಟಿ-4 
(ಹೆಚ್ಚಿನ ವಿವರಗಳಿಗೆ 'ಸತ್ವಪರೀಕ್ಷೆ' ಮತ್ತು 'ಜೇವವಿಧಿ 
ನಿಯಮ'ವನ್ನೂ ನೋಡಿರಿ) 


ಪ್ರತಿಫಲ (ಸತ್ಫಲ) 


6 ಯುವ ತರದ ಜನರು ಸತ್ಛಲಕ್ಕೆ ಅರ್ಹರು? 68:3, 84:25, 
95, 6, ಟಿ-5 

€ ಅಲ್ಲಾಹನ ಬಳಿ ತನ್ನ ದಾಸರಿಗಾಗಿ ದೊಡ್ಡ ಪುಣ್ಯಫಲವಿದೆ 
+6415 

ಅ ಮಹಾ ಪುಣ್ಯಫಲ ಎಂತಹ ಜನರಿಗೆ? 67:12 

ಪ್ರತಿಜ್ಞೆ (ಆಣೆ) 

ಅ ಪ್ರತಿಜ್ಞೆಗಳ ನಿರ್ಬಂಧದಿಂದ ಹೊರಬರುವ ಕ್ರಮವನ್ನು 
ಅಲ್ಲಾಹನು ನಿಶ್ಚಯಿಸಿರುವನು 66: ಪರಿಚಯ, 2, ಟಿ-4 

ಅ 'ಇನ್ಯಾಅಲ್ಲಾಹ್‌'(ಅಲ್ಲಾಹನಿಚ್ಛಿಸಿದರೆ) ಎನ್ನದೆ ಪ್ರತಿಜ್ಞೆ ಮಾಡಿ 


ನಾನು ಇಂತಹ ಕೆಲಸವನ್ನು ಮಾಡುವೆನು ಎಂದು ಹೇಳಬಾರದು 
68:18, ಟಿ-13 

ಹೆಚ್ಚು ಪ್ರತಿಜ್ಞೆಗಳನ್ನು ಮಾಡುವವನು ನೀಚನಾಗಿರುತ್ತಾನೆ 
68:10, ಟಿ-6 

(ಪವಿತ್ರ ಕುರ್‌ಆನಿನಲ್ಲಿ ಹಾಕಿರುವ ಆಣೆಗಳಿಗಾಗಿ 'ಕುರ್‌ಆನಿನ 
ಆಣೆಗಳು' ನೋಡಿರಿ) 


ಪ್ರವಾದಿತ್ವ (ನುಬುವ್ವಶ್‌) 


ಪ್ರವಾದಿಗಳನ್ನು ಸುಳ್ಳಾಗಿಸುವುದರ ದುಷ್ಪರಿಣಾಮ 67:18, 
69: 4ರಿಂದ 8, 72:23, 73: ಪರಿಚಯ, 11ರಿಂದ 13, 16ರಿಂದ 
19, 79: 15ರಿಂದ 26, 85: 17ರಿಂದ 20, 91: 11ರಿಂದ 15, 
92: 12ರಿಂದ 16 

ಪ್ರವಾದಿಯ ನಂಟುತನವು ಯಾರನ್ನೂ ಅಲ್ಲಾಹನ ಹಿಡಿತದಿಂದ 
ರಕ್ಷಿಸಲಾರದು 66:10 


441 


ಸಕಲ ಪ್ರವಾದಿಗಳ ಅನುಯಾಯಿಗಳ ಹೆಸರು ಮುಸ್ಲಿಮ್‌ 
ಆಗಿತ್ತು. (ಮುಸ್ಲಿಮ್‌' ನೋಡಿರಿ) 

ಪ್ರವಾದಿತ್ವ ಮತ್ತು ದೇವ ಸಂದೇಶವಾಹಕತ್ವದ ಮಹತ್ವ 
67:8, 9, ಟಿ-14, 91: ಪರಿಚಯ, ಟಿ-7 

ಪ್ರವಾದಿಗಳು ತಮ್ಮ ಧರ್ಮಾಹ್ವಾನ ಕಾರ್ಯವನ್ನು ಯಾವ 
ರೀತಿ ಆರಂಭಿಸುತ್ತಾರೆ? 71: 2ರಿಂದ 4, ಟಿ-2, 74: ಪರಿಚಯ, 
1ರಿಂದ 7, ಟಿ-3, 79: 15ರಿಂದ 20 

ಪ್ರವಾದಿತ್ವ ಹೊಂದಿದ ಬಳಿಕ ಪ್ರವಾದಿಯ ಪ್ರಥಮ ಕೆಲಸ 
96: ಪರಿಚಯ 

ಪ್ರವಾದಿತ್ವ ಪ್ರದಾನ ಮಾಡುತ್ತ ಅಲ್ಲಾಹನು ತನ್ನ ಪ್ರವಾದಿಗೆ 
ಯಾವ ನೈತಿಕ ಗುಣಗಳನ್ನು ಬೆಳೆಸಿಕೊಳ್ಳಲು ಅಪ್ಪಣೆ 
ಕೊಡುತ್ತಾನೆ 74: 4ರಿಂದ 7, ಟಿ-4ರಿಂದ 7 
ಸತ್ಕಾಹ್ವಾನವನ್ನು ಆರಂಭಿಸುತ್ತಲೇ ಪ್ರವಾದಿಗೆ ಎಂತಹ 
ಸ್ಥಿತಿಗಳನ್ನು ಎದುರಿಸಬೇಕಾಗುತ್ತದೆ 94: ಪರಿಚಯ 
ಮಾನವ ಸಮಾಜದಲ್ಲಿ ಪ್ರವಾದಿಯ ಸರಿಯಾದ ಸ್ಥಾನ 66: 
ಪರಿಚಯ, ಟಿ-6 

ಪ್ರವಾದಿಯ ಗೌರವದ ಕುರಿತು ಕುರ್‌ಅನ್‌ ಎಂತಹ 
ಕಲ್ಪನೆಯನ್ನು ಮುಂದಿರಿಸಿದೆ 66: ಪರಿಚಯ 
ಪ್ರವಾದಿತ್ವದ ಪದವಿಯು ಬಹುದೊಡ್ಡ ಸ್ಥಾನವಾಗಿದ್ದರೂ 
ಜನತೆಯ ಮೇಲೆ ಮಹದುಪಕಾರವಾಗಿದ್ದರೂ ಪ್ರವಾದಿಗೆ 
ತನ್ನ ಹೃದಯದಲ್ಲಿ ಯಾವುದೇ ತರದ ಅಹಂಭಾವವನ್ನಿಟ್ಟು 
ಕೊಳ್ಳಬಾರದೆಂದು ಆದೇಶಿಸಲಾಗುತ್ತದೆ 74:6, ಟಿ-6 
ಪ್ರವಾದಿಯ ಪ್ರಶಂಸಾರ್ಹ ಗುಣಗಳು 68: ಪರಿಚಯ, 4, 
ಟಿ 

ಮಾನವನೊಳಗೆ ಅಲ್ಲಾಹನು ಇರಿಸಿರುವ ಸಹಜ ಮಾರ್ಗ 
ದರ್ಶನವನ್ನೇ ಸ್ಪಷ್ಟ ಮತ್ತು ವ್ಯಕ್ತ ರೂಪದಲ್ಲಿ 
ಮುಂದಿರಿಸಲಿಕ್ಕಾಗಿ ಪ್ರವಾದಿಗಳು ಕಳುಹಿಸಲ್ಪಟ್ಟಿದ್ದಾರೆ 76: 
ಟಿ-5, 91: ಟಿ-7 

ಗ್ರಂಥದೊಂದಿಗೆ ಸಂದೇಶವಾಹಕರ ನೇಮಕವು ಅತಿ 
ಅಗತ್ಯವೇಕೆ? 98: ಪರಿಚಯ, 1, 2, ಟಿ-4 

ಓಬ್ಬ ಪ್ರವಾದಿ ಮತ್ತು ಸಾಮಾನ್ಯ ಲೌಕಿಕ ನಾಯಕನೊಳಗಿನ 
ವ್ಯತ್ಕಾಸ 110: ಪರಿಚಯ, 1ರಿಂದ 3, ಟಿ4 

ಅಲ್ಲಾಹನು ಪ್ರವಾದಿಯನ್ನು ಕಳುಹಿಸಿ ಸತ್ಮನಿಷೇಧದ ಭಯಾನಕ 
ಪರಿಣಾಮಗಳಿಂದ ಎಚ್ಚರಿಸಿದನು 67: ಪರಿಚಯ, 6ರಿಂದ 
9, ಟಿ-14, 71:1, ಟಿ-1 

ಪ್ರವಾದಿಗಳ ವಿರುದ್ಧ ಪಥಭ್ರಷ್ಟತೆಗೆ ಹಟ ತೊಡುವವರ 


442 


ನಿಲುಮೆ 6719, 18, ಟಿ-38, 68: 5ರಿಂದ 16, 51, 69:33, 
34, ಟಿ-23, 71:5ರಿಂದ 9, 71:21, 22, 74: 11ರಿಂದ 25, 
ಟಿ-14, 74: 41ರಿಂದ 53, 76:27, ಟಿ-31, 81:8, 9, 91:11 
ರಿಂದ 14, ಟಿ-8ರಿಂದ 10 

ಪ್ರವಾದಿಗಳನ್ನು ಸುಳ್ಳಾಗಿಸುವುದು ಮತ್ತು ಅವರ 
ಅನುಸರಣೆಯನ್ನು ನಿರಾಕರಿಸುವುದೇ ನೈಜ ಪಥಭ್ರಷ್ಟತೆಯಾಗಿದೆ 
67: 9ರಿಂದ 10, 98:6, ಟಿ-8 

ಪ್ರವಾದಿಯು ತಾವು ರವಾನಿಸಲ್ಪಟ್ಟ ಜನಾಂಗದವರೇ 
ಆಗಿರುತ್ತಾರೆ 71:1, 2 

ಪ್ರವಾದಿಯು ತಮ್ಮ ಜನಾಂಗದ ಹಿತ ಬಯಸುತ್ತಾರೆ ಮತ್ತು 
ಅದನ್ನು ಯಾತನೆಯಿಂದ ರಕ್ಷಿಸಲಿಚ್ಛಿಸುತ್ತಾರೆ 71:1 ಟಿ-1 
ಒಂದು ಜನಾಂಗದಲ್ಲಿ ಪ್ರವಾದಿಯು ಬಂದು ಬಿಟ್ಟಾಗ ಆ 
ಜನಾಂಗವು ಅದರ ಮೇಲೆ ವಿಶ್ವಾಸವಿರಿಸುವುದೋ ಇಲ್ಲವೋ 
ಎಂಬ ಆಧಾರದಲ್ಲಿ ಅವರ ಅಂತಿಮ ಪರಿಣಾಮ 
ನಿರ್ಧರಿಸಲ್ಪಡುತ್ತದೆ 71: ಪರಿಚಯ, 1 

ಯಾರಾದರೂ ಸನ್ಮಾರ್ಗವನ್ನು ಸ್ವೀಕರಿಸದಿದ್ದರೆ ಪ್ರವಾದಿಯ 
ಮೇಲೆ ಅವರ ಹೊಣೆ ಇಲ್ಲ 80: ಪರಿಚಯ 
ಪ್ರವಾದಿಯ ಸಂದೇಶವು ಒಂದು ಉಪದೇಶವಾಗಿದೆ. 
ಇಷ್ಟವಿದ್ದವರು ಅದನ್ನು ಸ್ವೀಕರಿಸಬಹುದು 73:19, 74:54, 
55, 80:11, 12, 88:21 

ದೇವ ಸಂದೇಶವಾಹಕರು ಜನರಿಂದ ಯಾವತ್ತೂ ಪ್ರತಿಫಲವನ್ನು 
ಅಪೇಕ್ಷಿಸುವುದಿಲ್ಲ 68:46 

ಪ್ರವಾದಿಯ ಕೆಲಸವು ಸುಸ್ಪಷ್ಟವಾಗಿ ಎಚ್ಚರಿಸು ವುದಾಗಿರುತ್ತದೆ 
67:26, 71:1, 2, 72:23, 79:45 

ಸಕಲ ವಿರೋಧಗಳಿಗೆ ಉತ್ತರವಾಗಿ ಅಲ್ಲಾಹನ ಅಭಯ 
ಯಾಚಿಸಬೇಕು ಮತ್ತು ತಾಳ್ಮೆ ವಹಿಸಬೇಕೆಂದು ಪ್ರವಾದಿಗಳಿಗೆ 
ಬೋಧನೆ ನೀಡಲಾಗಿದೆ 68:44, ಟಿ-26, 70:5, ಟಿ-6, 74:7, 
ಟಿ-7, 76:24, 113: 1ರಿಂದ 5, 114: 1ರಿಂದ 6 
ಪ್ರವಾದಿಗಳಿಗೆ ವಿರುದ್ಧವಾಗಿ ಅವರ ಜನಾಂಗಗಳ ಜನರು 
ಸಂಪತ್ತು ಸ್ಥಾನಮಾನಗಳನ್ನು ಪಡೆದು ಇನ್ನಷ್ಟು ಹತಭಾಗಿ 
ಗಳಾಗಿದ್ದ ಧನಿಕರನ್ನು ಅನುಸರಿಸಲು ಇಷ್ಟಪಟ್ಟರು 71:21, 
73:11, ಟಿ-12 

ಪ್ರವಾದಿಗಳನ್ನು ಸುಳ್ಳಾಗಿಸುವವರು ಪುನರುತ್ಥಾನ ದಿನ, 
ತಾವು ತಿಳಿದೂ ತಿಳಿದೂ ಸುಳ್ಳಾಗಿಸಿದ್ದೇವೆಂದು ಒಪ್ಪಿಕೊಳ್ಳುವರು 
67:8,9 

ಪ್ರವಾದಿಯು ತನ್ನ ಜನಾಂಗದ ಬಗ್ಗೆ ತೀರಾ ನಿರಾಶರಾದ ಸ್ಥಿತಿ 


ತಪ್ಪೀಮುಲ್‌ ಕುರ್‌ಆನ್‌ 


ಯಲ್ಲಿ ಮಾತ್ರ ಶಪಿಸುತ್ತಾನೆ. ಈ ಶಾಪವು ಅಲ್ಲಾಹನ ಇಂಗಿತಕ್ಕೆ 
ಅನುಗುಣವಾಗಿಯೇ ಇರುತ್ತದೆ 71: 23ರಿಂದ 25, ಟಿ-18 
ಪ್ರವಾದಿಗಳನ್ನು ಯಾವ ಅರ್ಥದಲ್ಲಿ ಸಾಕ್ಸಿಗಳನ್ನಾಗಿ 
ಮಾಡಲಾಗಿದೆ? 73:15, ಟಿ-16, 77: ಟಿ-6 

ಪ್ರವಾದಿಯ ವ್ಯಕ್ತಿತ್ವದ ಮೇಲೆ. ಮಾಟವು ಬಾಧಿಸಬಹುದು, ' 
ಆದರೆ ಅವರ ಪ್ರವಾದಿತ್ವವು ಅದರಿಂದ ಪ್ರಭಾವಿತ 
ಗೊಳ್ಳುವುದಿಲ್ಲ 113-114: ಪರಿಚಯ 

ಪ್ರವಾದಿಗೆ ವಹ್ಮ್‌ನಲ್ಲಿ ಯಾವುದೇ ಹೆಚ್ಚು ಕಡಿಮೆ ಮಾಡುವ 
ಅಧಿಕಾರವಿಲ್ಲ. ಅವರು ಹಾಗೆ ಮಾಡಿದರೆ ಅವರಿಗೆ ತಕ್ಷಣ 
ಶಿಕ್ಷೆ ಕೊಡಲಾಗುವುದು 69: 44ರಿಂದ 46 

ತಾನು ಪ್ರವಾದಿಯೆಂದು ಘೋಷಿಸುವವನ ಕಂಠ ನಾಡಿಯನ್ನು 
ತಕ್ಷಣ ಕೊಯ್ದು ಬಿಡಲಾಗದಿದ್ದರೆ ಇದು ಅವನು ಸತ್ಯವಾದಿ 
ಎಂಬುದಕ್ಕೆ ಅಧಾರವೆಂಬ ವಾದದ ದೋಷ 69: ಟಿ-25 
ಅಲ್ಲಾಹನಿಗೆ ಒಬ್ಬ ಪ್ರವಾದಿಯನ್ನು ನೇಮಕ ಮಾಡಬೇಕಾದಾಗ 
ಬಾನಲೋಕದಲ್ಲಿ ರಕ್ಷಣಾ ವ್ಯವಸ್ಥೆಯನ್ನು ಅಸಾಧಾರಣವಾಗಿ 
ಬಿಗುಗೊಳಿಸಲಾಗುತ್ತದೆ 72:8, 9, ಟಿ-9, 72: 26ರಿಂದ 28, 
ಟಿ-29, 30 

ಪ್ರವಾದಿಗಳು ಸ್ವತಃ ಅದೃಶ್ಯ ಜ್ಞಾನಿಗಳಲ್ಲ 72:26, 27, ಟಿ-27 ` 
ಅಲ್ಲಾಹನು ರಸೂಲರಿಗೆ ರಸೂಲರ ಪದವಿಗೆ ಅಗತ್ಯವಿರುವಷ್ಟು 
ಅದೃಶ್ಯ" “ಜ್ಞಾನವನ್ನು ಮಾತ್ರ ಕೊಡುತ್ತಾನೆ 72: ಟಿ-27 
ಈ ಜ್ಞಾನದ "ರಕ್ಷಣೆಗಾಗಿ ರಸೂಲರ ಹಿಂದೆ ಮುಂದೆ ರಕ್ಷಕ 
ರನ್ನು ನೇಮಿಸಲಾಗುತ್ತದೆ 72:27, ಟಿ-28 

ಈ `ಜ್ಞಾನವನ್ನು ದಾಸರಿಗೆ ತಲಪಿಸುವ ವಿಷಯದಲ್ಲಿ 
ಪ್ರವಾದಿಯು ಜಿಪುಣತೆ ತೋರುವುದಿಲ್ಲ 81:24 
ದೇವಚರರು ರಸೂಲರ ವರೆಗೂ, ರಸೂಲರು ದಾಸರ 
ವರೆಗೂ.ಏನೂ ಹೆಚ್ಚು ಕಡಿಮೆ ಮಾಡದೆ ಮತ್ತು ಬದಲಾವಣೆ 
ಮಾಡದೆ ಸಂದೇಶವನ್ನು ತಲಪಿಸುವ ವ್ಯವಸ್ಥೆಯನ್ನು ಅಲ್ಲಾಹ್‌ 
ಮಾಡಿದ್ದಾನೆ 72:27, 28, ಟಿ-28, 29 

ಅಲ್ಲಾಹನ ಕಡೆಯಿಂದ ತನ್ನ ಮೇಲೆ ಅವತೀರ್ಣ ಗೊಂಡದ್ದನ್ನು 
ಅಳುಕದೆ ಮುಂದಿರಿಸುವಂತಹ ತಕ್ಕುದಾದ ಧೈರ್ಯವು 
ಪ್ರವಾದಿಗೆ ಇರುತ್ತದೆ 66: ಪರಿಚೆಯ,1 

ಪ್ರವಾದಿಯನ್ನೂ ಸಹ ಅಲ್ಲಾಹನ ಹಿಡಿತದಿಂದ ಯಾರೂ 
ರಕ್ಷಿಸಲಾರ. ಅವರಿಗೆ ಅಲ್ಲಾಹನ ಹೊರತು ಬೇರಾವ 
ಅಭಯಾಶ್ರಯವೂ ಇಲ್ಲ 72:22 

ದೇವ ಸಂದೇಶವಾಹಕರಿಗೂ ಲೋಕಾಂತ್ಕಕಾಲದ ದಿನಾಂಕದ 
ಅರಿವು ಇರುವುದಿಲ್ಲ 72:25, 26, 79: 42ರಿಂದ 44 


ವಿಷಯ ಸೂಚಿ 


443 


ನಾ 


9 ಕೆಲವು” `ಪ್ರವಾದಿಗಳೊಂದಿರ್ಗೆ" "ಅವರ ಪಶ್ಚಿಯರ 
ಅಪ್ರಾಮಾಣಿಕತೆಯ ಅರ್ಥ 66: ಪರಿಚಯ, 10, ಟಿ-24 

ಅ ಪ್ರವಾದಿತ್ವದ ಸರಣಿ ಯಕ್ಷವರ್ಗದಲ್ಲಿ ಜಾರಿಗೊಳ್ಳಲಿಲ್ಲ. 
ಅವರು ಮಾನವ ಪ್ರವಾದಿಯನ್ನು ನಂಬಲು ನಿರ್ಬಂಧಿತರು 
72: ಟ3 
(ಹೆಚ್ಚನ ವಿವರಗಳಿಗೆ 'ಪ್ರವಾದಿಗಳು' ನೋಡಿರಿ) 

ಪ್ರವಾದಿ ಪಶ್ಚಿಯರು 

ಈ ಅವರ ಮಹಾನ್‌ ಹೊಣೆಗಾರಿಕೆಯ ಸ್ಥಾನ 66: ಟಿ2, 6, 10 

9 ಅವರ ಕೆಲವು ತಪ್ಪುಗಳ ಕುರಿತು ಎಚ್ಚರಿಕೆ ನೀಡಲಾಗಿರುವುದು 
66: ಪರಿಚಯ, 1ರಿಂದ 5, ಟಿ2, 6ರಿಂದ 10 
(ಹೆಚ್ಚಿನ ವಿವರಗಳಿಗೆ ನೋಡಿರಿ 'ಮುಹಮ್ಮದ್‌(ಸು)) 

ಫಲಾಹ್‌(ಯಶಸ್ಸು) 

ಅ ಅರ್ಥ ಮತ್ತು ವಿವರಣೆ 87: ಟಿ13 

ಅ ಮಾನವನ ಯಶಸ್ಸು ಯಾವುದನ್ನು ಅವಲಂಬಿಸಿದೆ 91: 
ಪರಿಚಯ, 7ರಿಂದ 9, ಟಿ-6 
(ಚಾರಿತ್ರ್ಯ'ವನ್ನು ' ನೋಡಿರಿ) 

ಹಿರ್‌ಔನ್‌ 

ಆ ಫಿರ್‌ಔನನ ವೃತ್ತಾಂತ 79: 17ರಿಂದ 25, 85::17ರಿಂದ 20 

೪ ಅವನ ಜನಾಂಗವು ಒಂದು ಅಕ್ರಮಿ ಜ್ವನಾಂಗ್ಲವಾಗಿತ್ತು. 
ಅವನು ರಸೂಲರ ಆಜ್ಞೋಲ್ಲ ಂಘನೆ ಮತ್ತು ಪರಲೋಕ 
ನಿರಾಕರಣೆಯ ಶಿಕ್ಷೆ ಪಡೆದನು 6611 ... 

ಅ ಅವನು ಭೂಮಿಯ ಮೇಲೆ ಬಹುದೊಡ್ಡ ಕ್ಷೋಬೆಯನ್ನುಂಬು 
ಮಾಡಿದ್ದನು, ಆದುದರಿಂದ ಯಾತನೆಯ ಕೊರಡೆಯನ್ನು ಅವನ 

. ಮೇಲೆ ಬೀಸಲಾಯಿತು 89: 10ರಿಂದ 13: : 2 

ಆ ಅವನಿಗೆ ಭೂಲೋಕದಲ್ಲಿ ಸಿಕ್ಕಿದ ಶಿಕ್ಷೆ ಮಾತ್ರವೇ::ಅಲ್ಲದೆ 
ಪರಲೋಕದಲ್ಲೂ ನರಕ ಯಾತನೆಯಿದೆ 79:25-,. 

ಆ ಅವನಿಗೊದಗಿದ ಅಂತಿಮ ಪರಿಣಾಮದಲ್ಲಿ ಭಯಪಡುವ 
ವರಿಗೆ ಪಾಠವಿದೆ 79:25, 26 

ಅ ಅವನು ದಾಸ್ಕದ ಮೇರೆಯನ್ನು ಮೂರಿ ಸೃಷ್ಟಿಕರ್ತನ ಮತ್ತು 
ಸೃಷ್ಟಿಗಳ ವಿರುದ್ದ ವಿದ್ರೋಹಿಯಾಗಿ ` ಬಿಟ್ಟಿದ್ದನು 79: 
17ರಿಂದ 24 

ಅ ಅವನು ಈಜಿಪ್ಟ್‌ನವರೊಡನೆ "ನಾನು ನಿಮ್ಮ ಅತಿದೊಡ್ಡ 
ಪ್ರಭು ಆಗಿದ್ದೇನೆ” ಎಂಬ ಹೇಳಿಕೆ 79:24 

೬ ಅವನು ಸ್ವತಃ ಇತರ ಆರಾಧ್ಯರ ಆರಾಧನೆ ಮಾಡುತ್ತಿದ್ದನು 
79:24, ಟಿ-11 


ಅ ಅವನು ಅಲ್ಲಾಹನ ಲಸ್ತಿತ್ವದ' ನಿಷೇಧಿಯಾಗಿರಲೂ ಇಲ್ಲ, 
ಸಕಲ ಲೋಕಗಳ ಪಾಲಕ ಪ್ರಭುವೆಂದೂ ಹೇಳುತ್ತಿರಲಿಲ್ಲ 
79: ಟಿ-11 ಕ 

ಅ ಅವನು ರಾಜಕೀಯ ಅರ್ಥದಲ್ಲಿ- ತಾನು ಇಲಾಹ್‌ (ಆರಾಧ್ಯ) 
ಮತ್ತು ಮಹಾ ಪ್ರಭು ಆಗಿದ್ದೇನೆಂದು ಸಾರುತ್ತಿದ್ದನು 79: ಟ-11 

ಆ ಅವನ ಸತ್ಮವಿಶ್ವಾಸಿ ಪತ್ನಿಯ ಪ್ರಾರ್ಥನೆ 66:11 

ಅ ಅವನೊಂದಿಗಿನ ದಾಂಪತ್ಯ ಸಂಬಂಧವು ಅವನ ಸತ್ಯವಿಶ್ಚಾಸಿ 
ಪತ್ನಿಗೆ ಹಾನಿಕಾರಕವಾಗಲಿಲ್ಲ 66: ಪರಿಚಯ, 11, ಟಿ-25 

ಅ ಸತೃವಿಶ್ವಾಸಿಗಳ ವಿಷಯದಲ್ಲಿ ಫಿರ್‌ಔನನ ಪತ್ನಿಯ 
ಉದಾಹರಣೆ 66:11 
(ಹೆಚ್ಚಿನ ವಿವರಗಳಿಗೆ 'ಬನೀ ಇಸ್ರಾಈಲ್‌" ಮತ್ತು 'ಮೂಸಾ(ಅ)' 
ನೋಡಿರಿ) 

ಬಲಿದಾನ 

ಅ ಅದರ ಆದೇಶ 108:2, ಟಿ-2 


ಭೂಮಿ ತ 

ಅ ಇದರ ಸೃಷ್ಟಿ ಮತ್ತು ವ್ಯವಸ್ಥೆಯಲ್ಲಿ ಅಲ್ಲಾಹನ 
ಮಹಿಮಾದ್ಭುತಗಳು, ಏಕದೇವತ್ವ ಮತ್ತು ಪರಲೋಕದ 
ಬಗ್ಗೆ ಆಧಾರ .ಪ್ರಮಾಣಗಳು 67;15, 16, 30, 70: ಟಿ-28, 
71: 17ರಿಂದ 20, 77: ಟ-3, 77: 25ರಿಂದ 27, 78:6, 7, 
ಟಿ-4, 5, 80: 26ರಿಂದ 32 

9 ಭೂಮಿ ಮತ್ತು ಆಕಾಶಗಳ ಪೈಕಿ ಯಾವುದರ ಸೃಷ್ಟಿ 
ಮೊದಲು ಆಯಿತು 79: ಟಿ-16 

ಅ ಭೂಮಿಯನ್ನು ಅಲ್ಲಾಹನೇ ಮಾನವನಿಗೆ ಅಧೀನಗೊಳಿಸಿದನು 
ಮತ್ತು ಅವನ ಜೀವನಾಧಾರವೂ ಅಲ್ಲಾಹನ ಯುಕ್ತಿ ಮತ್ತು 
ಮಹಿಮೆಯಿಂದ ಉಂಟಾಯಿತು 67:15, ಟ-23 

ಅ ಭೂಮಿಯಲ್ಲಿ ಮಾನವನ ಉಳಿವು ಮತ್ತು ಸುರಕ್ಷೆಗೆ 
ಅನುಕೂಲಕರವಾದ ಪರಿಸ್ಥಿತಿಯು ಅಲ್ಲಾಹನ ಅನುಗ್ರಹದ 
ಕಾರಣ ಉಂಟಾಗಿರುತ್ತದೆ 67:15, ಟಿ-23, 30, 67:30 

ಅ ಮಳೆಯ ಮೂಲಕ ಭೂಮಿಯನ್ನು ಸೀಳಲಾಯಿತು ಮತ್ತು 
ಅದರೊಳಗಿಂದ ತರತರದ ಆಹಾರಗಳನ್ನು ಬೆಳೆಸಲಾಯಿತು 
80: 24ರಿಂದ 32, 86:11, 12, ಟ-7 

6 ಅದರಲ್ಲಿನ ಮಳೆಯ ವ್ಯವಸ್ಥೆ ಮತ್ತು ಸಸ್ಯಗಳ 
ಮೊಳೆಯುವಿಕೆಯಲ್ಲಿ ಅಲ್ಲಾಹನ ಮಹಿಮೆ ಮತ್ತು ಯುಕ್ತಿಯ 
ಆಧಾರ ಪ್ರಮಾಣಗಳು 77: 1ರಿಂದ 7, ಟಿ-3, 78: 14ರಿಂದ 
16, ಟಿ-11, 79: 31ರಿಂದ 33, ಟಿ-18 


444 


ಅದರಲ್ಲಿ ಸಂಭವಿಸುವ ದೈನಂದಿನ ಸಾಮಾನ್ಮ ಘಟನೆಗಳಲ್ಲಿ 
ಏಕದೇವತ್ವದ ಅಸಂಖ್ಯಾತ ಕುರುಹುಗಳಿವೆ. ಆದರೆ ಅವುಗಳನ್ನು 
ಕಡೆಗಣಿಸಲಾಗುತ್ತದೆ 67: 15ರಿಂದ 23 

ಅದರ ನೀರು ಅದರೊಳಗೆ ಇಳಿದು ಬಿಟ್ಟರೆ ಯಾವ ದೇವಿ 
ದೇವತೆಗೂ ಅದನ್ನು ಹೊರಗೆ ತರುವ ಶಕ್ತಿ ಇಲ್ಲ 67: 
ಪರಿಚಯ, 30 

ಅದರಲ್ಲಿ ಉನ್ನತ ಪರ್ವತಗಳನ್ನು ನಾಟಲಾಯಿತು ಮತ್ತು 
ಸಿಹಿ ನೀರನ್ನು ಹರಿಸಲಾಯಿತು 77:27 

ಮಾನವನು ಭೂಮಿಯ ತೆರೆದ ರಸ್ತೆಗಳಲ್ಲಿ ಚಲಿಸುವಂತಾಗಲು 
ಅದನ್ನು ಹಾಸಿನಂತೆ ಹಾಸಲಾಯಿತು 71:19, 20, 78:6, ಟಿ- 
4 

ಈ ವಿಶ್ವದಲ್ಲಿ ಒಂದು ಉನ್ನತ ಶಕ್ತಿ ಅಸ್ತಿತ್ವದಲ್ಲಿದೆ ಮತ್ತು 
ಲೋಕಾಂತ್ಮ ಪರಮ ಸತ್ಯವಾಗಿದೆ ಎಂಬ ವಾಸ್ತವಿಕತೆಗೆ 
ಸಾಕ್ಷಿಯಾಗಿ ಮಾರುತಗಳ ವ್ಯವಸ್ಥೆ 77: ಪರಿಚಯ, 1ರಿಂದ 
7, ಟಿ33 

ಮಾನವನನ್ನು ಭೂಮಿಯಲ್ಲಿ ಅಲ್ಲಾಹನು ಹರಡಿದ್ದಾನೆ ಮತ್ತು 
ಮಾನವನು ಅವನ ಕಡೆಗೆ ಒಟ್ಟು ಸೇರಿಸಲ್ಪಡುವನು 67:14 
ಮಾನವನನ್ನು ಈ ಪೃಥ್ವಿಯಿಂದ ಆಶ್ಚರ್ಯಕರ ರೀತಿಯಲ್ಲಿ 
ಬೆಳೆಸಲಾಗಿದೆ. ಇದೇ ಪೃಥ್ವಿಗೆ ಅವನನ್ನು ಮರಳಿಸಲಾಗುತ್ತದೆ 
ಮತ್ತು ಪುನಃ ಇದರಿಂದಲೇ ಅವನನ್ನು ಹಠಾತ್ತನೆ ಹೊರ 
ತೆಗೆಯಲಾಗುವುದು 71:17, 18 

ಭೂಮಿಯು ಜೀವಂತವಿರುವವರನ್ನೂ ಮೃತರನ್ನೂ ತನ್ನೊಳಗೆ 
ಮಡಚಿಟ್ಟುಕೊಳ್ಳುವಂತೆ ಸೃಷ್ಟಿಸಲ್ಪಟ್ಟಿದೆ. 77:25, 26 
ಭೂಮಿಯನ್ನು ಹಾಸುವುದರಲ್ಲಿ ಮತ್ತು ಪರ್ವತಗಳನ್ನು 
ಅದರಲ್ಲಿ ನಾಟುವುದರಲ್ಲಿ ಪರಲೋಕವು ಸತ್ಮವೆಂಬುದರ 
ಆಧಾರಗಳಿವೆ 88:19, 20, ಟಿ-7 

ಪುನರುತ್ಥಾನ ದಿನ ಭೂಮಿ ಮತ್ತು ಅದರಲ್ಲಿ ಕಂಡು 
ಬರುತ್ತಿರುವ ವಸ್ತುಗಳ ಸ್ಥಿತಿ ಏನಾಗುವುದು 69: 13ರಿಂದ 
18, 70:8, 9, ಟಿ-10, 73:14, 17, 18, 77: 8ರಿಂದ 10, 78:20, 
ಟಿ-13, 81: 1ರಿಂದ 6, 89:21, 99: 1ರಿಂದ 5 
ಲೋಕಾಂತ್ಕದಂದು ಸಮುದ್ರಗಳು ಸೀಳಲ್ಪಡುವುವು ಮತ್ತು 
ಉರಿಸಲ್ಪಡುವುವು 81:6, 82:3 

ಪುನರುತ್ಥಾನ ದಿನ ಅಲ್ಲಾಹನ ಅಜ್ಞಾಪಾಲನೆ ಮಾಡುತ್ತಾ 
ಭೂಮಿಯು ಪ್ರತಿಯೊಬ್ಬ ಮಾನವನ ಮಾತು-ಕೃತಿಗಳ ಕುರಿತು 
ಸಾಕ್ಷಿ ಹೇಳುವುದು 84:4, ಟಿ-3, 99:2, 4, ಟಿ-2, 4 
ಪುನರುತ್ಥಾನ ದಿನ ಭೂಮಿಯನ್ನು ಹರಡಿಸಿ ಬಿಡಲಾಗುವುದು. 


ತಪ್ಪೀಮುಲ್‌ ಕುರ್‌ಆನ್‌ 


ಅದು, ಅದರೊಳೆಗೆ ಇರುವುದೆಲ್ಲವನ್ನೂ ಹೊರಗೆಸೆದು 
ಖಾಲಿಯಾಗಿ ಬಿಡುವುದು 84:3, 4, 99: 1ರಿಂದ 4 
ಅದರಲ್ಲಿ ವಾಸಿಸುವ ಪ್ರತಿಯೊಂದು ಸೃಷ್ಟಿಯ ಸಂರಕ್ಷಕ 
ಅಲ್ಲಾಹನೊಬ್ಬನೇ 67:19, ಟಿ-30, 86:4, ಟಿ-1 
ಅಲ್ಲಾಹನೇ ರಾತ್ರಿ ಮತ್ತು ಹಗಲಿನ ವೇಳೆಗಳ 
ಲೆಕ್ಕವನ್ನಿರಿಸುತ್ತಾನೆ 73:20 

ಅವನು ರಾತ್ರಿಯನ್ನು ಅಡಗಿಸುವ ವಸ್ತುವಾಗಿ ಮತ್ತು 
ಹಗಲನ್ನು ಉಪಜೀವನದ ಸಂಪಾದನೆಯ ಸಮಯವನ್ನಾಗಿ 
ಮಾಡಿದನು 78:10, 11 

ಹಗಲು ಮತ್ತು ಇರುಳನ್ನು ಆಕಾಶದ ಕಡೆಗೆ ಸಂಬಂಧಿಸುವುದು 
79:29, ಟಿ-15 

ರಾತ್ರಿಯ ಕೇಡಿನಿಂದ ಅಭಯ ಯಾಚಿಸುವುದರ ಅರ್ಥ 
113:3, ಟಿ-5 

ಭೂಮಿಯಲ್ಲಿ ಅಲ್ಲಾಹನನ್ನು ಸೋಲಿಸಲಾಗದು ಓಡಿಯೂ 
ಅವನನ್ನು ಸೋಲಿಸಲಾಗದು 72:12 


ಭೂಮಿಯಲ್ಲಿ ಕೋಭೆ(ಫಸಾದ್‌ ಫಿಲ್‌ ಅರ್ದ್‌) 


ಅದು ಅಲ್ಲಾಹ್‌ ಮತ್ತು ಪರಲೋಕದಿಂದ ನಿರ್ಭಯರಾಗು 
ವುದರ ಅನಿವಾರ್ಯ ಪರಿಣಾಮ 89: 12ರಿಂದ 14, ಟ7 
ಭೂಮಿಯಲ್ಲಿ ವಿದ್ರೋಹವೆಸಗುವವರ ಮತ್ತು ಫಸಾದ್‌ 
ಮಾಡುವವರ ಅಂತಿಮ ಪರಿಣಾಮ 89: 6ರಿಂದ 14, ಟಿ-7 


ಮಂತ್ರಿಸಿ ಊದುವುದು 


ಮಕ್ಕಾ 


ಇಸ್ಲಾಮಿನಲ್ಲಿ ಮಂತ್ರಿಸಿ ಊದುವುದರ ನೆಲೆ 113-114: 
ಪರಿಚಯ 

ವಿವಿಧ ತರದ ಕೇಡುಗಳಿಂದ ಹಾಗೂ ಕಾಯಿಲೆಗಳಿಂದ 
ಪಾರಾಗಲು ಪ್ರವಾದಿ(ಸ) ಕಲಿಸಿದ ದುಆಗಳು 113-114: 
ಪರಿಚಯ 

ಶಿರ್ಕ್‌ ಇಲ್ಲದ್ದನ್ನು ಮಂತ್ರಿಸಿ ಊದುವುದಕ್ಕೆ ನಿಷೇಧವಿಲ್ಲ 
113-114: ಪರಿಚಯ 


ಸ 
ಅರಬ್‌ ದೇಶದಲ್ಲಿ ಅದರ ಮಹತ್ವ 90:1, ಟಿ-2, 95: 


ಪರಿಚಯ, 3, 105: ಪರಿಚಯ 

ಪ್ರವಾದಿತ್ವದ ಆರಂಭ ಕಾಲದಲ್ಲಿ ಮಕ್ಕಾದ ಕ್ಷಾಮ 75: ಟಿ- 
72 

(ಇಬ್ರಾಹೀಮ್‌(ಅ), 'ಮುಹಮ್ಮದ್‌(ಸು' ಮತ್ತು 'ಕುರೈಶ್‌' 
ಸಹ ನೋಡಿರಿ) 


ವಿಷಯ ಸೂಚಿ 
ಎ 
ಮಗ್‌ಫಿರತ್‌ (ಪಾಪ ವಿಮೋಚನೆ) 


ಎಂತಹವರಿಗಾಗಿದೆ? 67:12 

ಅಲ್ಲಾಹನೊಡನೆ ಕ್ಷಮಾ ಪ್ರಾರ್ಥನೆ ಮಾಡುವ ಆದೇಶ 73: 
20, 110:3, ಟಿ-4 

ಅಲ್ಲಾಹನೊಡನೆ ಕ್ಷಮಾಯಾಚನೆ ಮಾಡುವುದರ ಮಹತ್ವ 
71: 10ರಿಂದ 12 

ದೇವಭಕ್ತಿಯುಳ್ಳವರ ತಪ್ಪುಗಳನ್ನು ಅಲ್ಲಾಹ್‌ ಕ್ಷಮಿಸಿ 
ಬಿಡುತ್ತಾನೆ 74:56 

ಅಲ್ಲಾಹ್‌ ಯಾವ ಪಾಪಗಳನ್ನು ಕಡೆಗಣಿಸುತ್ತಾನೆ? 71:4, ಟಿ-3 


ಮತ್ಸರ 


ಅರ್ಥ ಮತ್ತು ತಾತ್ಪರ್ಯ 113:5, ಟ-7 
ಮತ್ಸರಿಯ ಕೇಡಿನಿಂದ ಅಲ್ಲಾಹನ ಅಭಯ ಯಾಚಿಸಬೇಕೆಂಬ 
ಉಪದೇಶ 113:1, 5 


ಮನುಷ್ಯ 


ಅವನ ಎರಡು ದೊಡ್ಡ ವಿಧಗಳು 95; ಪರಿಚಯ, 4ರಿಂದ 6 
ಮಾನವ ಸೃಷ್ಟಿಯ ಕುರಿತು ಕುರ್‌ಆನಿನ ವಿವರಣೆ 67, 71:14, 
75: 37ರಿಂದ 39, 76:1, 2, 77: 20ರಿಂದ 22, 80:18, 19, 
82:7, 8, ಟ-5, 86: 5ರಿಂದ 7, 96:2 

ಅವನ ಮೇಲೆ ಅಲ್ಲಾಹನ ಉಪಕಾರಗಳು 67:5, 19, 71: 
15ರಿಂದ 20, 76:2, ಟಿ-4, 77:1 ರಿಂದ 6, ೬-1, 77:26, 
27, 78: 6ರಿಂದ 16, 79: 27ರಿಂದ 33, 80 24ರಿಂದ 32, 
82:7, 8, 87: 2ರಿಂದ 4 ಪ್‌ 


('ಅಲ್ಲಾಹ್‌, ಮಾನವನ ಮೇಲೆ ಅವನ ಉಪಕಾರಗಳು" ನೋಡಿರಿ) 


ಎಲ್ಲರೂ ಅಲ್ಲಾಹನ ಕಡೆಗೆ ಮರಳಲಿಕ್ಕಿದೆ 67:15, 78:39, 
85:13, 86:8, 88:25, 96:8 ಸ 

ಪ್ರಸಕ್ತ ಮಾನವಕುಲವು ಹ.ನೂಹ್‌ರ(ಅ) ಚಂಡಮಾರುತದಿಂದ 
ಬದುಕಿ ಉಳಿದ ವಂತವಾಗಿದೆ 69:11, ಟಿ ; 
ಮಾನವ ಸೃಷ್ಟಿಯ ವಿವಿಧ ಘಟ್ಟಗಳು 75: 37ರಿಂದ 39, 
80:18, 19 

ಮಾನವನನ್ನು ವಿವಿಧ ರೀತಿಗಳಿಂದ ಸೃಷ್ಟಿಸುವುದರ ಅರ್ಥ 
71:14, ಟಿ-14 

ಅವನನ್ನು ಉದ್ದೇಶ ರಹಿತವಾಗಿ ಸೃಷ್ಟಿಸಲಾಗಿಲ್ಲ. ಲೌಕಿಕ 
ಜೀವನದಲ್ಲಿ ಅವನನ್ನೂ ಪರೀಕ್ಷಿಸಲಾಗುತ್ತಿದೆ 67:2, ಟಿ-4 
(ಪರೀಕ್ಷೆ' ನೋಡಿರಿ) 

ಭೂಲೋಕದಲ್ಲಿ ಮಾನವನ ಉಳಿವು ಅಲ್ಲಾಹನ 


445 


ಅನುಗ್ರಹವನ್ನು ಅವಲಂಬಿಸಿದೆ 67:17, ಟಿ-16 
ಮಾನವನನ್ನು ಸ್ತ್ರೀ ಮತ್ತು ಪುರುಷರ ಜೋಡಿಗಳ ರೂಪದಲ್ಲಿ 
ಸೃಷ್ಟಿಸಿರುವುದು ಅಲ್ಲಾಹನ ಮಹಿಮೆ ಮತ್ತು ಯುಕ್ತಿಯ 
ಬಹುದೊಡ್ಡ ಕುರುಹಾಗಿದೆ 75:39, ಟಿ-25, 78:8, ಟಿ-6 
ಮಾನವನನ್ನು ಅಲ್ಲಾಹನು ಎಲ್ಲ ರೀತಿಯಿಂದಲೂ 
ಸರಿಪಡಿಸಿದನು. ಸಮತೋಲನವನ್ನೇರ್ಪಡಿಸಿದನು ಮತ್ತು 
ತಾನಿಚ್ಛಿಸಿದ ರೂಪದಲ್ಲಿ ಜೋಡಿಸಿ ಸಿದ್ಧಗೊಳಿಸಿದನು 
827, 8 

ಮಾನವನು ಅತ್ಯುತ್ತಮ ರಚನೆಯಲ್ಲಿ ಸೃಷ್ಟಿಸಲ್ಪಟ್ಟಿರುವುದರ 
ಅರ್ಥ 95: ಪರಿಚಯ, 4, ಟ-3 

ಮಾನವನನ್ನು ಪ್ರಥಮ ಬಾರಿ ಸೃಷ್ಟಿಸಿದ ಅಲ್ಲಾಹನು ಅವನನ್ನು 
ಎರಡನೆಯ ಬಾರಿ ಸೃಷ್ಟಿಸಲಿಕ್ಕೂ ಖಂಡಿತ ಶಕ್ತನು 85:13, 
86: 5ರಿಂದ 8, ಟಿ-4 

ಅಲ್ಲಾಹನೇ ಮಾನವ ವಂಶವನ್ನು ಭೂಮಿಯಲ್ಲಿ ಹಬ್ಬಿಸಿದನು 
ಮತ್ತು ಅವನ ಕಡೆಗೇ ಅದನ್ನು ಒಟ್ಟುಗೂಡಿಸಲಾಗುವುದು 
67:14 

ಮಾನವನನ್ನು ಭೂಮಿಯಲ್ಲಿ ವಿಚಿತ್ರ ರೀತಿಯಿಂದ 
ಮೊಳೆಯಿಸಲಾಗಿದೆ, ಅದರಲ್ಲೇ ಅವನಿಗೆ ಮರಳಿ ಹೋಗಲಿದೆ, 
ಅನಂತರ ಅದರಿಂದಲೇ ಪುನಃ ಅವನನ್ನು ಎಬ್ಬಿಸಿ 
ನಿಲ್ಲಿಸಲಾಗುವುದು 71:17, 18 

ಮಾನವನನ್ನು ಭೂಮಿಯಿಂದ ಮೊಳೆಯಿಸುವುದರ ಅರ್ಥ 
71:17, ಟಿ-15 

ಸ್ವತಃ ಮಾನವ ಬುದ್ಧಿಯು ನೈತಿಕತೆ ಮತ್ತು ಪ್ರತಿಫಲದ 
ಕಾನೂನುಗಳ ಮಧ್ಯೆ ಅವಿಭಾಜ್ಯ ಸಂಬಂಧವಿದೆಯೆಂಬ ವಿಧಿ 
ಕೊಡುತ್ತದೆ 76: ಟ-5 

ಅಲ್ಲಾಹನು ಮಾನವನನ್ನು ಉಂಟುಮಾಡಿದನು. ಅವನ 
ಸಂದು ಸೆಂದುಗಳನ್ನು ಬಲಗೊಳಿಸಿದನು ಮತ್ತು ಅವನು 
ತಾನಿಚ್ಛಿಸಿದಾಗ ಅವನ ರೂಪವನ್ನು ಬದಲಾಯಿಸಿಬಿಡಬಲ್ಲನು 
76:28 

ಮಾನವನಿಗೆ ಅದರ ಪ್ರಜ್ಞೆಯಿಲ್ಲದಿದ್ದರೂ ಅವನು ತನ್ನ 
ಪ್ರಭುವಿನ ಮುಂದೆ ಹಾಜರಾಗಬೇಕಾದ ಗುರಿಯತ್ತ ಸಾಗುತ್ತಲೇ 
ಇದ್ದಾನೆ. ಅಲ್ಲಿ ಅವನು ತನ್ನ ಕರ್ಮಗಳ ಬಗ್ಗೆ ವಿಚಾರಣೆ 
ಎದುರಿಸಬೇಕಾಗುವುದು 84: ಪರಿಚಯ 

ಅವನ ಜೀವನದ ಬದಲಾವಣೆಗಳು ಮರಣದೊಂದಿಗೇ 
ಮುಗಿದು ಹೋಗಲಾರವು, ಮುಂದೆಯೂ ಜಾರಿಯಲ್ಲಿರುವುವು 
84:19 ಟಿ-11 


446 


ಅವನು ತಾನು ಅಲ್ಲಾಹನ ಮುಂದೆ ಹಾಜರಾಗ ಬೇಕಾದವನಲ್ಲ 
ಎಂದು ಭಾವಿಸುತ್ತಿರುವುದೇ ಅವನ ವಿದ್ರೋಹಕ್ಕೆ ಮೂಲ 
ಕಾರಣ 96: 6ಿಂದ 8, ಟಿ-9 

ಅಲ್ಲಾಹನ ಅನುಗ್ರಹಗಳ ನೈಜ ಹಕ್ಕುದಾರ ಯಾರು? 71: 
10ರಿಂದ 12, ಟಿ-12 

ಮಾನವನ ಮೇಲೆ ಅಲ್ಲಾಹನ ಅನುಗ್ರಹಗಳು 
ಅಪರಿಮಿತವಾಗಿವೆ. ಅವುಗಳನ್ನು ಎಣಿಕೆ ಮಾಡಲು ಸಾಧ್ಯವಿಲ್ಲ 
102:8 ಟಿ-4 

ಅವನು ಅಲ್ಲಾಹನ ಅನುಗ್ರಹಗಳು ಮತ್ತು ಅವನ 
ಉಪಕಾರಗಳನ್ನು ಪ್ರಸ್ತಾಪಿಸುತ್ತಾ ಪ್ರಕಟಿಸುತ್ತಾ ಇರಬೇಕು 
93:11 ಟಿ-11 

ಭೂಲೋಕದಲ್ಲಿ ಅವನಿಗೆ ಲಭಿಸಿರುವ ಅನುಗ್ರಹಗಳೆಲ್ಲವೂ 
ಕೇವಲ ಅನುಗ್ರಹಗಳಾಗಿರದೆ ಪರೀಕ್ಷಾ ಸಾಧನಗಳೂ ಆಗಿರುತ್ತವೆ 
102: ಪರಿಚಯ, 8, ಟಿ-4 

ಅವನಿಗೆ ನೀಡಲಾಗಿರುವ ಅತ್ಯುತ್ತಮ ಶಕ್ತಿಗಳನ್ನು ಸರಿಯಾಗಿ 
ಉಪಯೋಗಿಸಬೇಕಾದುದು ಹೇಗೆ? 67:23, ಟ-33 
ಅವನನ್ನು ಜ್ಞಾನಿಯಾಗಿ ಮಾಡಲಾಗಿರುವುದು ಮಾತ್ರವಲ್ಲದೆ 
ಅವನಿಗೆ ಲೇಖನಿಯ ಉಪಯೋಗವನ್ನು ಕಲಿಸುವ ಮೂಲಕ 
ಅವನ ವಿದ್ಯಾರ್ಹತೆಯನ್ನು ಬೆಳೆಸುವ ಅವಕಾಶವನ್ನೂ 
ಒದಗಿಸಲಾಗಿದೆ 96:4, ಟಿ-5 

ನಿದ್ರೆಯನ್ನೂ ಅವನ ಪಾಲಿಗೆ ಶಾಂತಿದಾಯಕವಾಗಿ ಮಾಡಿದನು 
78:9, 10, ಟಿ-7 

ಅವನ ಪಾಲಿಗೆ ಜೀವನ ಮಾರ್ಗವನ್ನು ಸುಗಮಗೊಳಿಸ 
ಲಾಯಿತು 80:20 

ಜಗತ್ತಿನ ಈ ಕಾರ್ಯಾಗಾರದಲ್ಲಿ ಅವನ ಭವಿಷ್ಯವು ಅವನ 
ಪರಿಶ್ರಮವನ್ನು ಅವಲಂಬಿಸಿದೆ 90:4, 11, ಟಿ5, 11 
ದಯಾಮಯನಾದ ಪಾಲಕ ಪ್ರಭುವಿನ ದಯೆಯು ಮಾನವನನ್ನು 
ವಂಚನೆಗೊಳಪಡಿಸಿದೆ ಮತ್ತು ಅವನು ತನ್ನ ಪ್ರಭುವಿನ 
ವಿರುದ್ಧ ನಿರ್ಭೀತನಾಗಿರುವನು 82:6ರಿಂದ 8, ಟಿ-4 
ಮಾನವನು ತನ್ನ ಪಾಲಕ ಪ್ರಭುವಿಗೆ ಮಹಾ ಕೃತಘ್ನುನು. 
ಇದಕ್ಕೆ ಅವನ ಅಂತಃಕರಣವೇ ಸಾಕ್ಷಿಯಾಗಿದೆ. 67:23, 
100:6, 7 

ಅಲ್ಲಾಹನು ಆದೇಶಿಸಿದ್ದ ಕರ್ತವ್ಯವನ್ನು ಮಾನವನು 
ನೆರವೇರಿಸಲಿಲ್ಲ 80:23 

ಮಾನವನು ಸ್ವರ್ಗಕ್ಕೆ ಹಕ್ಕುದಾರನಾಗುವುದು ಅವನು ಸೃಷ್ಟಿಸಲ್ಪಟ್ಟ 
ಪದಾರ್ಥದ ಆಧಾರದಲ್ಲಿ ಅಲ್ಲ. ಅದು ಅವನ ಸುಗುಣ ಮತ್ತು 


ತಪ್ಪೀಮುಲ್‌ ಕುರ್‌ಆನ್‌ 


ಕರ್ಮಗಳ ಆಧಾರದಲ್ಲಾಗಿರುವುದು 70:39 ಟಿ-26 
ಮಾನವನಿಗೆ ಒದಗಿರುವ ಅನುಗ್ರಹಗಳ ಬಗ್ಗೆ ಮೂಮಿನ್‌ 
ಮತ್ತು ಕಾಫಿರ್‌ ಎಲ್ಲರೂ ಉತ್ತರ ಕೊಡಲಿಕ್ಕಿದೆ 102:8 
ಟಿ4 

ಅಲ್ಲಾಹನೇ ಮಾನವ ಸೃಷ್ಟಿಕರ್ತನಾಗಿರುವಾಗ ಅವನು 
ಮಾನವನ ಕರ್ಮಗಳನ್ನು ಅರಿಯದಿರಲು ಹೇಗೆ ಸಾಧ್ಯ? 
67:14 

ಮಾನವನ ಪಥಬ್ರಷ್ಟತೆಗೆ ಮುಖ್ಯ ಕಾರಣ, ಅಲ್ಲಾಹನು 
ತನ್ನ ಚಲನವಲನಗಳನ್ನು ನೋಡುತ್ತಿಲ್ಲವೆಂದು ಅವನು 
ಭಾವಿಸುತ್ತಿರುವುದಾಗಿದೆ 90:7, ಟಿ-8, 96:14, ಟಿ-11 
ಮಾನವನ ಪ್ರಯತ್ನಗಳು ಅವುಗಳ ನೈತಿಕ ಸ್ವರೂಪ ಮತ್ತು 
ಪರಿಣಾಮಗಳ ದೃಷ್ಟಿಯಿಂದ ಭಿನ್ನವಾಗಿವೆ 96:4, ಟಿ-1, 
ಪರಿಚಯ 

ಪುನರುತ್ಥಾನ ದಿನ ಮಾನವನಿಗೆ ಅವನು ಹಿಂದೆ ಮತ್ತು 
ಮುಂದೆ ಮಾಡಿದುದೆಲ್ಲವನ್ನು ತೋರಿಸಿ ಕೊಡಲಾಗುವುದು 
75:13 

ಮಾನವನು ಎಷ್ಟೇ ನೆಪಗಳನ್ನು ಹೇಳಿದರೂ ಅವನು ತನ್ನನ್ನು 
ತಾನೇ ಚೆನ್ನಾಗಿ ತಿಳಿದಿರುತ್ತಾನೆ 75:14, 15, ಟಿ-10 
ಅವನ ಮೇಲೆ ಕಾವಲುಗಾರರು ನೇಮಕಗೊಂಡಿರುವರು. 
ಅವರು.ಗೌರವಾನ್ವಿತ ಲೇಖಕರಾಗಿದ್ದು ಅವನ ಪ್ರತಿಯೊಂದು 
ಕೆಲಸವನ್ನು ದಾಖಲಿಸುತ್ತಿದ್ದಾರೆ 82: 10ರಿಂದ 12, ಟಿ-7 
ಮಾನವನನ್ನು ಸೃಷ್ಟಿಸಲಾಗಿದೆ. ಅವನ ವಿಧಿ ನಿಶ್ಚಯಿಸ 
ಲೃಟ್ಟಿದೆ. ಎರಡು ವಿಭಿನ್ನ ತರದ ಮಾರ್ಗದರ್ಶನ ನೀಡಲಾಗಿದೆ 
87:2, 3, ಟಿ-4 

ಅವನಿಗೆ ಕೃತಘ್ನುತೆ ಮತ್ತು ಕೃತಜ್ಞತೆಯ ದಾರಿಗಳನ್ನು ತೋರಿಸಿ 
ಇಷ್ಟ ಬಂದುದನ್ನು ಆಯ್ದುಕೊಳ್ಳಲು ಬಿಡಲಾಗಿದೆ 76:3, ಟಿ- 
5, 80:20, ಟಿ-13 

ಅವನಿಗೆ ಜ್ಞಾನ ಮೂಲಗಳನ್ನೂ ಚಿಂತನಾ ಸಾಮರ್ಥ್ಯ 
ಗಳನ್ನೂ ಕೊಡುವ ಮೂಲಕ ಒಳಿತು ಕೆಡುಕುಗಳ ದಾರಿಗಳನ್ನು 
ಪ್ರತ್ಯೇಕಿಸಿ ತೋರಿಸಲಾಗಿದೆ 90: ಪರಿಚಯ, 10, ಟಿ-10, 92: 
ಪರಿಚಯ, 12, ಟಿ-7 

ಮಾನವನ ಸುಪ್ತ ಚೇತನದಲ್ಲಿ ನೈಸರ್ಗಿಕ ದಿವ್ಯ ಪ್ರೇರಣೆಯ 
ಮೂಲಕ ಪಾಪ ಮತ್ತು ಪುಣ್ಯವೆಂಬ ಪ್ರಜ್ಞೆಯನ್ನೂ ಅವುಗಳ 
ನಡುವಣ ವ್ಯತ್ಯಾಸ ಅರಿಯುವ ಸಾಮರ್ಥ್ಯವನ್ನೂ ಇರಿಸಿ 
ಬಿಡಲಾಗಿದೆ 91: ಪರಿಚಯ, 7, 8 ಟಿ4, 5 
ಪ್ರತಿಯೊಬ್ಬ ಮಾನವನಿಗೆ ಜ್ಞಾನ ಮತ್ತು ಬುದ್ದಿಶಕ್ತಿ ಗಳೊಂದಿಗೆ 


ವಿಷಯ ಸೂಚಿ 


ನೈತಿಕ ಪ್ರಜ್ಞೆಯನ್ನು ಕೊಡಲಾಗಿದ್ದು ಅದು ಸ್ವಾಭಾವಿಕವಾಗಿ 
ಒಳಿತು ಕೆಡುಕುಗಳ ವೃತ್ಕಾಸವನ್ನು ತೋರಿಸಿ ಕೊಡುತ್ತದೆ 
76:3, ಟಿ-5 

ಪ್ರತಿಯೊಬ್ಬನಿಗೆ ಅತ್ಮಸಾಕ್ಸಿಯನ್ನು(ನಫ್ಸ್‌ಲವ್ಹಾಮಃ) 
ನೀಡಲಾಗಿದೆ. ಅದು ಕೆಡುಕಿನ ಕುರಿತು ಎಚ್ಚರಿಸುತ್ತದೆ ಮತ್ತು 
ಹಳಿಯುತ್ತಿರುತ್ತದೆ 76: ಟಿ-5 

ವಸ್ತುಸ್ಥಿತಿಯನ್ನು ಅವನಿಗೆ ತಿಳಿಸಲಿಕ್ಕಾಗಿ ಆಂತರಿಕವಾಗಿ 
ಸ್ವತಃ ಅವನೊಳಗೆ ಮತ್ತು ಬಾಹ್ಯವಾಗಿ ಎಲ್ಲೆಲ್ಲೂ ಅನೇಕ 
ಕುರುಹುಗಳು ಹಬ್ಬಿವೆ 76: ಟ-5 

ಅವನಿಗೆ ವಾಸ್ತವಿಕತೆಯ ಕಡೆಗೆ ಸರಿಯಾಗಿ 'ಮಾರ್ಗದರ್ಶನ 
ಮಾಡಲಿಕ್ಕಾಗಿಯೇ ಪ್ರವಾದಿಗಳನ್ನೂ ಗ್ರಂಥಗಳನ್ನೂ 
ರವಾನಿಸಲಾಗಿವೆ 76, ಟಿ-5 

ಅವನ ಅಂತಿಮ ಗತಿಯು ಅವನು ತನ್ನ ಚಿತ್ತದ ಒಳ್ಳೆಯ 
ಮತ್ತು ಕೆಟ್ಟ ಒಲವುಗಳ ಪೈಕಿ ಯಾವುದನ್ನು 
ಮೇಲೆತ್ತುತ್ತಾನೆಂಬುದನ್ನು ಅವಲಂಬಿಸಿದೆ 91: ಪರಿಚಯ, 
8ರಿಂದ 10, ಟಿ-5, 6 

ಅವನು ಹುಟ್ಟು ಪಾಪಿಯಲ್ಲ. ಅವನು ನಿಷ್ಕಳಂಕ ಪ್ರಕೃತಿಯಲ್ಲಿ 
ಸೃಷ್ಟಿಸಲ್ಪಟ್ಟಿದ್ದಾನೆ 91: ಪರಿಚಯ, 92:7, ಟಿ3 

ಅವನು ತನ್ನ ಅಧೀರತೆಯಿಂದಾಗಿ ಕಷ್ಟಕರವಾದ ಉನ್ನತಿಗೆ ಏರು 
ವುದು ಬಿಟ್ಟು ಪಥಭ್ರಷ್ಟತೆಯ ಆಳವಾದ ಹೊಂಡಗಳಿಗೆ:ಉರುಳು 
ವುದನ್ನು ಇಷ್ಟಪಡುತ್ತಾನೆ 90: ಪರಿಚಯ, 11;.ಟಿ:11 
ಅವನು ತನ್ನ ಮನಮಸ್ತಿಷ್ಯಗಳ ಮತ್ತು ಶರೀರದ ಶಕ್ತಿಗಳನ್ನು 
ಕೆಡುಕಿನ ಮಾರ್ಗದಲ್ಲಿ ತೊಡಗಿಸಿದಾಗ ಅಲ್ಲಾಹ್‌. ಅವನನ್ನು 
ಬೀಳಿಸುತ್ತ ಹೋಗಿ ಕೊನೆಗೆ ಯಾವುದಕ್ಕಿಂತ ಕೀಳ್ಮಟ್ಟದಲ್ಲಿ 
ಯಾವ ಸೃಷ್ಟಿಯೂ ಇಲ್ಲವೋ ಅಂತಹ ಚರಮ "ಮಟ್ಟಕ್ಕೆ 
ತಲಪಿಸಿ ಬಿಡುತ್ತಾನೆ 95: ಪರಿಚಯ, 4, 5, ಟಿ-4 
ಮಾನವ ದೌರ್ಬಲ್ಮಗಳು ಸುಧಾರಿಸಲ್ಪಡಲು::*ಅಸಾಧ್ಯ 
ವಾದಂತಹುಗಳೇನೂ ಅಲ್ಲ. ಅವುಗಳನ್ನು ನಿವಾರಿಸಬಹುದು 
70:19, ಟಿ-13 ks 
ಮಾನವನು ಸಂಪತ್ತಿನ ಮೋಹಕ್ಕೆ ಅತಿಯಾಗಿ 
ಬಲಿಯಾಗಿದ್ದಾನೆ. 100:8, ಟಿ-4 

ಅವನು ಸಂಪತ್ತನ್ನು ಹೊಂದಿ ಇನ್ನಷ್ಟು ಹೆಚ್ಚು ಭಗ್ಗಾಶನಾಗಿ 
ಬಿಡುತ್ತಾನೆ 71:21 

ಹೆಚ್ಚು -ಹೆಚ್ಚಾಗಿ ಲೌಕಿಕ ಸಂಪತ್ತನ್ನು ಪಡೆಯುವ ತವಕದ 
ಗಮನವು ಅವನನ್ನು ಅತಿ ಮಹತ್ವದ ಉದ್ದೇಶದ ಬಗ್ಗೆ 
ಬೋಧರಹಿತನನ್ನಾಗಿ ಮಾಡಿಬಿಟ್ಟಿದೆ. ಈ ಚಿಂತೆಯೇ ಗೋರಿಯ 


447 


ತನಕವೂ ಅವನ ಸಂಗಡ ಹೋಗುತ್ತದೆ. '102:1,2 ಟ-1 
ಅವನು ಚಂಚಲನಾಗಿ ಸೃಷ್ಟಿಸಲ್ಪಟ್ಟಿದ್ದಾನೆ. ಕಷ್ಟದಲ್ಲಿ ಹೆದರಿ 
ಬಿಡುತ್ತಾನೆ. ಸುಖ ಪ್ರಾಪ್ತಿಯಾದೊಡನೆ ಲೋಭ ತೋರುತ್ತಾನೆ 
70: 19ರಿಂದ 21 

ಈ ಲೋಕದ ಸುಖ ಮತ್ತು ಕಷ್ಟಗಳನ್ನು. ಅವನು 
ಮಾನಾಪಮಾನಗಳ ಮಾನದಂಡವೆಂದು ಭಾವಿಸುತ್ತಾನೆ. 
ವಸ್ತುತಃ ಎರಡರಲ್ಲೂ ಅವನಿಗೆ ಪರೀಕ್ಷೆ ಇದೆ 89:15, 16 
ಅವನೊಡನೆ ವಿಚಾರಣೆ ನಡೆಸತಕ್ಕ ಶಕ್ತಿ ಯಾವುದೂ 
ಇಲ್ಲವೆಂಬ ಅವನ ತಪ್ಪು ಧಾರಣೆಯ ನಿವಾರಣೆ 90: 7ರಿಂದ 
10, ಟಿ-8 

ಮಾನವನು ಇಷ್ಟು ಅಹಂಕಾರ ಪಡುವಂತಹ ಮಾನವನ 
ವಾಸ್ತವಿಕತೆ 80: 17ರಿಂದ 22, 82: 6ರಿಂದ 8, ಟಿ-5, 86:5 
ರಿಂದ 10 

ಭೂಮಿಯಲ್ಲಿ ಮಾನವನ ಮತ್ತು ಮಾನವನ ಪಾಲಿಗೆ ಈ 
ಲೋಕದ ನೈಜ ಸ್ವರೂಪ 76: ಪರಿಚಯ, ೩ಟ- 
3, 90:4, ಟಿ-5 

ಮಾನವನು ದೈನಂದಿನ ಮಾಮೂಲೆಂದು ಕಡೆಗಣಿಸುವಂತಹ 
ವಾಸ್ತವಿಕತೆಗಳ ಬಗ್ಗೆ ಚಿಂತನೆ ನಡೆಸಬೇಕೆಂಬ ಕರೆ 67: 
ಪರಿಚಯ, 19 

ಪ್ರತಿಯೊಬ್ಬನ 'ವಿಧಿಯು ಅವನ ಜನನದೊಂದಿಗೆ 
ನಿಶ್ಚಯಿಸಲ್ಪಡುತ್ತದೆ 80:19, ಟಿ-12, 87:3, ಟಿ-3 

ಅವನು ತನ್ನ ಜನನ, ವಿಧಿ, ಜೀವನ ಮತ್ತು ಮರಣಗಳ 
ವಿಷಯದಲ್ಲಿ ತನ್ನ ಸೃಷ್ಟಿಕರ್ತನ ಮುಂದೆ ಅಸಹಾಯಕನು 
80: ಟಿ-12 

ಮಾನವನನ್ನು ಕಷ್ಟದಲ್ಲಿ ಹುಟ್ಟಿಸಲಾಗಿರುವುದರ ಅರ್ಥ 
90:4, ಟಿ-5 

ಕುರ್‌ಆನ್‌ ಕೆಲವು ಕಡೆಗಳಲ್ಲಿ 'ಮಾನವ' ಎಂದು ಕರೆದಿರುವುದು 
ಮಾನವನ ಒಂದು ನಿರ್ದಿಷ್ಟ ಗುಂಪು ಎಂಬ ಅರ್ಥದಲ್ಲಾಗಿದೆ 
80:17,.ಟಿ-9, 99:3, ಟಿ-3, 100:6 

ಮಾನವ ಇಂದ್ರಿಯಗಳ ಪೈಕಿ ಕುರ್‌ಆನ್‌ ಪದೇ ಪದೇ 
ಪ್ರಸ್ತಾಪಿಸುವ ಪ್ರಮುಖ ಇಂದ್ರಿಯ 67:10, ಟಿ-16, 67:23, 
76:2, ಟಿ-4, 90:8, ಟಿ-9, 107:1, ಟ-1 

ಮಾನವ ಚಿತ್ತದ ಮೂರು ವಿಧಗಳು 

(ಚಿತ್ತ' ನೋಡಿರಿ) 

ಮಾನವರು ಮತ್ತು ಜಿನ್ನ್‌ಗಳು- ಇವೆರಡು ಭಿನ್ನ ಸೃಷ್ಟಿಗಳು, 
ಅವುಗಳನ್ನು ಸೃಷ್ಟಿಸಲು ಬಳಸಿದ ಪದಾರ್ಥಗಳೂ ವಿಭಿನ್ನ 
72: ಪರಿಚಯ 


1 


448 


ತಪ್ಪೀಮುಲ್‌ ಕುರ್‌ಆನ್‌ 


ಅ ಮಾನವನಿಗೆ ಭೂಮಿಯ ಪ್ರತಿನಿಧಿತ್ವ ನೀಡಲಾಯಿತು ಮತ್ತು 
ಯಕ್ಷರಿಗಿಂತ ಹೆಚ್ಚಿನ ಪ್ರಾಧಾನ್ಯ ನೀಡಲಾಯಿತು 72: ಪರಿಚಯ 
(ಹೆಚ್ಚಿನ ವಿವರಗಳಿಗೆ 'ಮಾನವ' ನೋಡಿರಿ) 

ಮರ್ಯಮ್‌(ಅ) 

6 ಇಮ್ರಾನರ ಪುತ್ರಿ ಮರ್ಯಮ್‌ 66:12, ಟಿ-26 

೨ ಅವರ ಗುಣ ವಿಶೇಷಗಳು 66:12 

9 ಅಲ್ಲಾಹನು ಅವರ ಮೇಲೆ ಹಾಕಿದ ಕಠಿಣ ಪರೀಕ್ಷೆಯಲ್ಲಿ 
ಅವರು ಜಯಶೀಲೆಯಾದ ಅವರ ಔನ್ನತ್ಯ 66: ಪರಿಚಯ, 12 

೪ ಅಲ್ಲಾಹನು ಅವರ ಗರ್ಭದಲ್ಲಿ ತನ್ನ ಕಡೆಯಿಂದ ನೇರವಾಗಿ 
ಊದಿದ ಆತ್ಮದಿಂದ ಹ.ಈಸಾ(ಅ) ಹುಟ್ಟಿದರು 66:12, ಟಿ-28 

ಅ ಹ. ಈಸಾರ(ಅ) ಜನನವು ಹ. ಮರ್ಯಮ್‌ರ(ಅ) ಪಾಪದ 
ಪರಿಣಾಮವೆಂಬ ಯಹೂದಿಯರ ಆರೋಪದ ಖಂಡನೆ 
66:12, ಟಿ-27 

ಅ ಸತ್ಮವಿಶ್ವಾಸಿಗಳ ವಿಷಯದಲ್ಲಿ ಹ.ಮರ್ಯಮರ(ಅ) 
ಉದಾಹರಣೆ 66:11, 12 

9 ಅವರು ತಮ್ಮ ಪ್ರಭುವಿನ ಆದೇಶಗಳನ್ನೂ ಅವರ 
ಗ್ರಂಥಗಳನ್ನೂ ಸಮರ್ಥಿಸಿದರು 66:12 

ಮಸೀದಿ 

ಅ ಮಸೀದಿಗಳು ಲಲ್ಲಾಹನಿಗಾಗಿವೆ, ಅವುಗಳಲ್ಲಿ ಅಲ್ಲಾಹ 
ನೊಂದಿಗೆ ಯಾರನ್ನೂ ಸಹಭಾಗಿಗಳನ್ನಾಗಿ ಮಾಡಬಾರದು 
72:18 


ಮರಣ 

ಅ ಮಾನವನು ಮರಣದ ವಿಷಯದಲ್ಲಿ ತನ್ನ ಸೃಷ್ಟಿಕರ್ತನ 
ಮುಂದೆ ಅಸಹಾಯಕನಾಗಿದ್ದಾನೆ 80:21, ಟಿ-14 

ಅ ಮಾನವನು ಭೂಮಿಯಲ್ಲಿ ಎಷ್ಟೇ ಸಂಪತ್ತನ್ನು ಸಂಗ್ರಹಿಸಿದರೂ 
ಸತ್ತ ಬಳಿಕ ಅದು ಅವನಿಗೆ ಫಲಕಾರಿ ಯಾಗುವುದಿಲ್ಲ 92:11, 
ಟಿ-6, 104:3, 5 

ಅ ಮರಣವು ಪ್ರಭುವಿನ ಕಡೆಗೆ ಹೊರಡುವ ಸಮಯವಾಗಿದೆ 
75: 26ರಿಂದ 30 

9 ಅಲ್ಲಾಹನು ನಿಶ್ಚಯಿಸಿದ ಸಮಯ ಯಾವಾಗಲೇ ಬರಲಿ 
ಅದನ್ನು ನಿವಾರಿಸಲಾಗದು 71:4, 75: 26ರಿಂದ 28 

ಅ ಮರಣ ಮತ್ತು ಜೀವನವನ್ನು ಅಲ್ಲಾಹನು ಮಾನವನನ್ನು 
ಪರೀಕ್ಷಿಸಲಿಕ್ಕಾಗಿ ಆವಿಷ್ಕರಿಸಿದನು 67:2, ಟಿ-4 

ಅ ಜೀವನವು ಮಾನವನಿಗೆ ಪರೀಕ್ಷಾರ್ಡವಾಗಿ ಕೊಟ್ಟ 
ಕಾಲಾವಧಿಯಾಗಿದೆ. ಮರಣದೊಂದಿಗೆ ಈ ಅವಧಿ ಮುಗಿದು 
ಹೋಗುತ್ತದೆ 67: ಟಿ-4, 762, ಟಿ3 


ಅ ಮರಣದ ವೇಳೆ ದೇವಚರರು ಪ್ರಾಣಗ್ರಹಣ ಮಾಡುವುದು 
ಹೇಗೆ? 75: 26ರಿಂದ 30, ಟಿ-19, 79:1, 2, ಟಿ-1 

ಅ ವ್ಯಕ್ತಿಗಳ ಹಾಗೆಯೇ ಜನಾಂಗಗಳಿಗೂ ಒಂದು ಜೀವನ 
ಕಾಲಾವಧಿ ಇದೆ. ಅದು ಸಮಾಪ್ತಿಗೊಳ್ಳುವ ಕಾಲ ಬಂದು 
ಬಿಟ್ಟರೆ ಅದನ್ನು ನಿವಾರಿಸಲಾಗದು 71:4 

ಅ ಮಾನವನಿಗೆ ಮರಣದೊಂದಿಗೇ ಅವನು ಪುಣ್ಮಶಾಲಿಯ ನೆಲೆ 
ಯಲ್ಲಿ ಇನ್ನೊಂದು ಲೋಕಕ್ಕೆ ಹೋಗುತ್ತಿರುವುದು ಪಾಪಿಯ 
ನೆಲೆಯಲ್ಲೋ ಎಂಬುದು ಪ್ರಕಟವಾಗುತ್ತದೆ 69: ಟಿ-12 


ಮಾನವರಿಗೆ ಸಂಬಂಧಿಸಿದ ಬಾಧ್ಯತೆಗಳು 

6 ಅನಾಥರ, ದರಿದ್ರರ, ವಂಚಿತರ, ಸೆರೆಯಾಳುಗಳ ಮತ್ತು 
ಬೇಡುವವರ ಹಕ್ಕುಗಳು 68: 23ರಿಂದ 27, 69: 30ರಿಂದ 34, 
70:24, 25, 74: 42ರಿಂದ 44, 76: 8ರಿಂದ 10, ಟಿ-12, 13, 
89:17, 18, 19, 93:9, 10, ಟಿ-9, 10, 107:2, 3 

ಆ ಇತರರ ಹಕ್ಕುಗಳನ್ನು ಸಂದಾಯ ಮಾಡುವಂತೆ ಒಬ್ಬರು 
ಇನ್ನೊಬ್ಬರನ್ನು ಪ್ರೇರೇಪಿಸುವುದು 69: 34ರಿಂದ 36, 89:18, 
ಟಿ-12, 103:3, ಟಿ-1, 107:3, ಟ-7 

ಅ ಮಾನವ ಹಕ್ಕುಗಳನ್ನು ಸಂದಾಯ ಮಾಡುವುದು ಸತ್ಯವಿಶ್ವಾಸಿಗಳ 
ಮತ್ತು ಸ್ವರ್ಗವಾಸಿಗಳ ಗುಣ 76: 5ರಿಂದ 8 

9 ಸತ್ಮವಿಶ್ವಾಸದೊಂದಿಗೆ ಮಾನವ ಹಕ್ಕುಗಳ ಸಂದಾಯವು 
ಮೋಕ್ಷದ ಸಾಧನವಾಗಿದೆ 90: 13ರಿಂದ 18 

9 ದರಿದ್ರರಿಗೆ ಲನಾಥರಿಗೆ, ಸೆರೆಯಾಳಿಗೆ ಉಣ ಬಡಿಸುವುದು 
ಅಲ್ಲಾಹನಿಗಾಗಿಯೇ ಆಗಿರಬೇಕು, 
ಭಾರವನ್ನಿರಿಸಬಾರದು 76:9, ಟಿ-14 

ಅ ದಾಸ್ಮ ವಿಮೋಚನೆ, ದರಿದ್ರ ಮತ್ತು ಅನಾಥರೊಂದಿಗೆ 
ಒಳ್ಳೆಯ ವ್ಯವಹಾರ, ಇವುಗಳು ಬಹುದೊಡ್ಡ ಸತ್ಯರ್ಮಗಳೆಂದು 
ಪ್ರವಾದಿವರ್ಯರು(ಸ) ಹೇಳಿರುತ್ತಾರೆ 90; ಟಿ-12 

9 ಮಾನವರ ಮೇಲೆ ಕರುಣೆ ಶೋರಲು ಇತರರಿಗೆ 
ಉಪದೇಶಿಸುವುದು 90:17, 1033, ಟಿ-1 

ಅ ಸತ್ಯವಿಶ್ವಾಸಿ ಸಮಾಜದ ವ್ಯಕ್ತಿಗಳು ಪರಸ್ಪರ ಸತ್ಯದ ಮತ್ತು 
ಸಹನೆಯ ಉಪದೇಶ ಮಾಡುತ್ತಿರಬೇಕಾದುದು ಅವರ 
ಬಾಧ್ಯತೆಯಾಗಿದೆ 103:3, ಟಿ-1 

ಅ ಹಕ್ಕುದಾರರನ್ನು ವಂಚಿತಗೊಳಿಸಿ ಸಾಯುವವನ ಸಂಪೂರ್ಣ 
ಸೊತ್ತನ್ನು ಕಬಳಿಸುವುದರ ಖಂಡನೆ 89:19 ಟಿ-13 

9 ಇತರರ ಹಕ್ಕನ್ನು ಕಸಿಯುವವನ ಅಂತಿಮ ಪರಿಣಾಮ 70: 
15ರಿಂದ 18 


ಉಪಕಾರ 


ವಿಷಯ ಸೂಚಿ 


449 


ಮಿಸ್ಕೀನ್‌ (ದರಿದ್ರ) 
ಆ ದರಿದ್ರರ ಹಕ್ಕುಗಳು 89:18, ಟಿ-12, 107:3, ಟ-6, 7 
(ಇಸ್ಲಾಮಿನ ಕಾನೂನು', ಮೂಲಭೂತ ಹಕ್ಕುಗಳು' ನೋಡಿರಿ) 


ಹ. ಸುಲೈಮಾನ್‌ರಿಗೆ(ಅ) ಕೊಡಲಾದ ಪವಾಡಗಳು; 

ಅ ಹ. ಮೂಸಾರಿಗೆಅ) ದೊಡ್ಡ ಪವಾಡ ಕೊಡಲಾಯಿತು 
79:20 ಟಿ-9 

೨ ಹ. ಸುಲಿಹ್‌ರ(ಲ) ಒಂಟೆ 91: 11ರಿಂದ 15 

9 ಲಸ್ವಾಬುಲ್‌ ಫೀಲ್‌(ಆನೆಯವರ) ವಿನಾಶ 105: ಪರಿಚಯ, 
1ರಿಂದ 5 
(ಹೆಚ್ಚಿನ ವಿವರವನ್ನು 'ಆಯತ್‌-ಪವಾಡದ ಅರ್ಥದಲ್ಲಿ' 
ನೋಡಿರಿ) 

ಮುಅವ್ವಿದತೈನ್‌ 

(ಅಲ್‌ ಫಲಕ್‌ ಮತ್ತು ಅನ್ಸಾಸ್‌ ಅಧ್ಯಾಯಗಳು) 

ಅ ಅವುಗಳ ಮುಖ್ಯ ವಿಷಯ 113, 114: ಪರಿಚಯ 

ಅ ಅವುಗಳ ಅವತೀರ್ಣ ಕಾಲದ ಕುರಿತು ಚರ್ಚೆ 113, 114: 
ಪರಿಚಯ 

೨ ಅವುಗಳೊಳಗೆ ಗಾಢ ಸಂಬಂಧ 113, 114: ಪರಿಚಯ 

ಅ ಸೂರ: ಫಾತಿಹಾದೊಂದಿಗೆ ಅವುಗಳ ಸಂಬಂಧ 113, 114: 
ಪರಿಚಯ 


ಮುನಾಫಿಕ್‌-ಮುನಾಫಿಕೀನ್‌ 

(ಕಪಟವಿಶ್ಚಾಸಿ-ಕಪಟ ವಿಶ್ವಾಸಿಗಳು) 

9 ಮುನಾಫಿಕರ ದುಷ್ಪರಿಣಾಮ 466; ಟಿ-22 

೪ ಅವರ ಕಿಡಿಗೇಡಿ ಕೃತ್ಯಗಳು 107: 4ರಿಂದ 7 

ಅ ಸಂಶಯವೇ ಕಾಪಟ್ಕದ ಮೂಲ. ಅದನ್ನು ಕುರ್‌ಆನ್‌ 
ಮನಸ್ಸಿನ ರೋಗ ಎಂದು ಕರೆದಿದೆ 72:31, ಟಿ-21(ಅ), 22 

ಅ ಯಾವ ತರದ ಸತ್ವಪರೀಕ್ಷೆಗಳು ಮನಸ್ಸಿನ ಈ ರೋಗದ 
ರಹಸ್ಯವನ್ನು ಬಯಲುಗೊಳಿಸುತ್ತದೆ? 74:31, ಟಿ-22 

ಅ ಪ್ರವಾದಿವರ್ಯರಿಗೆ(ಸ) ಮುನಾಫಿಕರೊಡನೆ ಜಿಹಾದ್‌ 
ಮಾಡಲು ಮತ್ತು ಅವರೊಡನೆ ಕಠಿಣವಾಗಿ ವರ್ತಿಸಲು ಆಜ್ಞೆ 
669 

6 ಅವರು ಪರಲೋಕದಲ್ಲಿ ಜ್ಯೋತಿಯಿಂದ ವಂಚಿತಗೊಳಿಸ 
ಲ್ಪಡುವರು 66:8, ಟಿ-22 


ಮುಹಮ್ಮದ್‌(ಸ) 
9 ಅವರ ಪ್ರವಾದಿತ್ವಕ್ಕೆ ಆಧಾರ ಪ್ರಮಾಣಗಳು 74: ಟಿ-20, 
96: ಪರಿಚಯ, 98:ಟಿ-4, 113: ಪರಿಚಯ 


ಅ ಅವರು ತಂದ ಧರ್ಮದ ಮೂಲ ಶಿಕ್ಷಣಗಳು 
(ಹೆಚ್ಚಿನ ವಿವರಗಳಿಗೆ ನೋಡಿರಿ 'ಇಸ್ಲಾಮ್‌' ಮತ್ತು 
'ಕುರ್‌ಆನ್‌') 

ಅ ಲವರು ಸಾಕ್ಸಿಯಾಗಿರುವುದರ ಅರ್ಥ 73:15, ಟಿ-16 

ಅ ಪ್ರವಾದಿತ್ವದ ಆರಂಭದಲ್ಲಿ ಕುರೈಶರು ಯಾವ 
ತಪ್ಪುಧಾರಣೆಗಳಲ್ಲಿ ಸಿಲುಕಿದ್ದರು 64: ಪರಿಚಯ 

ಅ ಮಕ್ಕಾದ ಸತ್ಯನಿಷೇಧಿಗಳು ಅವರನ್ನು ಹುಚ್ಚನೆಂದುದು 68: 
ಪರಿಚಯ, 2ರಿಂದ 6, ಟಿ-2, 4, 68:51 

ಆ ಪ್ರವಾದಿವರ್ಯರ(ಸ) ಶತ್ರುಗಳನ್ನು ನಾಶಗೊಳಿಸಲಾಗುವು 
ದೆಂದು ಅಲ್ಲಾಹನ ವಾಗ್ದಾನ 68:16, ಟಿ-11 

ಅ ಪ್ರವಾದಿವರ್ಯರ(ಸ) ಅನುಪಮ ಸಂಯಮ 63: ಪರಿಚಯ 

9 ಅವರನ್ನು ಜಾದುಗಾರನೆನ್ನಲಾಯಿತು 74:24, ಟಿ-14 


ಮೂಸಾ(ಅ) 

9 ಹ. ಮೂಸಾರ(ಅ) ಸುಹುಫ್‌ಗಳ ಉದ್ದರಣೆ 87:19 

ಅ ಮೂಸಾ(ಅ) ಮತ್ತು ಫಿರ್‌ಔನನ ಕಥೆ 79: 15ರಿಂದ 26 

ಅ ಅವರಿಗೆ ತುವಾದ ಪವಿತ್ರ ಕಣಿವೆಯಲ್ಲಿ ಪ್ರವಾದಿತ್ವ ಪ್ರದಾನ 
ಮಾಡಲಾಯಿತು 79:16 

ಆ ಹ.ಮೂಸಾರು(ಅ) ಫಿರ್‌ಔನನಿಗೆ ಯಾವುದರ ಕರೆ ಕೊಟ್ಟರು? 
79:18, 19, ಟಿ-8 

ಅ ಹ. ಮೂಸಾರು(ಅ) ಕೇವಲ ಬನೀ ಇಸ್ರಾಈಲರ ಬಿಡುಗಡೆಗಾಗಿ 
ಮಾತ್ರ ಫಿರ್‌ಔನನ ಬಳಿಗೆ ಹೋದುದಲ್ಲ 79:18, 19, ಟಿ-8 

ಅ ಹ. ಮೂಸಾರ(ಅ) ಸಂದೇಶವನ್ನು ಫಿರ್‌ಔನನು ಹೇಗೆ 
ಎದುರಿಸಿದನು 79: 21ರಿಂದ 24, ಟಿ-10, 11 

ಅ ಫರ್‌ಔನ್‌ ಮತ್ತು ಅವನ ಜನಾಂಗದ ಬಗ್ಗೆ ಸಂಪೂರ್ಣ 
ನಿರಾಶರಾದ ಬಳಿಕ ಅವರು ಅವನನ್ನು ಶಪಿಸಿದರು 71: ಟಿ-18 
(ಹೆಚ್ಚಿನ ವಿವರಗಳನ್ನು 'ಬನೀ ಇಸ್ರಾಈಲ್‌`ನಲ್ಲಿ ನೋಡಿರಿ) 


ಮೂಲಭೂತ ಮಾನವೀಯ ಹಕ್ಕುಗಳು 

ಅ ಬಡವರಿಗಾಗಿ ಭೋಜನ ಏರ್ಪಾಟು ಇರಬೇಕಾದುದು ಅವರ 
ಹಕ್ಕು 69: 34, 74: 44, 76: 8, 9, 89: 17, 18, 90: 14, 
10733, ಟಿ-7 

ಅ ಅನಾಥರ ಮೇಲ್ವಿಚಾರಣೆ ಅವರ ಗೌರವ ಮತ್ತು ಹಕ್ಕುಗಳ 
ರಕ್ಷಣೆ ಸಮಾಜದ ಮೇಲೆ ಹೊಣೆಯಾಗಿದೆ 76:8, 89:17, 
18, 90: 14ರಿಂದ 16, 93:10, 107:2 

ಅ ಸೆರೆಯಾಳುವಿನ ಜೀವನಾವಶ್ಶಕತೆಯ ಏರ್ಪಾಡು 
ಆಗಬೇಕಾದುದು ಅವನ ಹಕ್ಕು 76:8, ಟಿ-12 


450 


ತಪ್ಲೀಮುಲ್‌ ಕುರ್‌ಆನ್‌ 


(ಹೆಚ್ಚಿನ ವಿವರಗಳನ್ನು 'ಇಸ್ಲಾಮೂ ಕಾನೂನು', 'ಕಾನೂನಿನ 
ಸಿದ್ಧಾಂತ ಮತ್ತು ತಾತ್ವಿಕ ವಿಧಿಗಳು' ನೋಡಿರಿ) 


ಯತೀಮ್‌ (ಅನಾಥ) 

ಅ ಇಸ್ಲಾಮಿಗೆ ಮುಂಚೆ ಅರಬ್‌ ದೇಶದಲ್ಲಿ ಅನಾಥರೊಂದಿಗೆ 
ಹೇಗೆ ವರ್ತಿಸಲಾಗುತ್ತಿತ್ತು? 107:2 ಟ-5 

9 ಅನಾಥರೊಂದಿಗೆ ಪ್ರೀತಿ ಮತ್ತು ಗೌರವದಿಂದ ವರ್ತಿಸಬೇಕು 
89:17, ಟಿ-11, 93:9 
(ಹೆಚ್ಚಿನ ವಿವರಗಳನ್ನು 'ಮಾನವರ ಹಕ್ಕುಗಳು, 'ಇಸ್ಲಾಮಿನ 
ಕಾನೂನು ಮೂಲಭೂತ ಹಕ್ಕುಗಳು' ನೋಡಿರಿ) 


ಯಹೂದಿಯರು 

ಅ ಹ. ಈಃಸುರ(ಅ) ಜನನವು ಹಮರ್ಯಮ್‌ರ(ಅ) ಪಾಪದ ಫಲವೆಂಬ 
ಯಹೂದಿಯರ ಆರೋಪದ ಖಂಡನೆ 66:12, ಟಿ-27 
(ಹೆಚ್ಚಿನ ವಿವರವನ್ನು ಅಹ್ಲೆಕಿತಾಬ್‌(ಗ್ರಂಥದವರು), 'ಬನೀ 
ಇಸ್ರಾಈಲ್‌' 'ಮುಹಮ್ಮದ್‌(ಸು' ಮತ್ತು 'ಮೂಸಾ(ಲ)' ನೋಡಿರಿ) 


ಯೂನುಸ್‌ (ಅ) 

೪ ಅವರು ಅಸಹನೆ ತೋರಿದರು 68:48, ಟಿ-32 

ಅ ಅವರು ಮೂನಿನ ಹೊಟ್ಟೆಯಲ್ಲಿ ತಮ್ಮ ಪ್ರಭುವನ್ನು 
ಪ್ರಾರ್ಥಿಸಿದರು 68:48 

ಆ ಅವರನ್ನು ಅಲ್ಲಾಹನು ಪಾವನಗೊಳಿಸಿದನು ಮತ್ತು ಸಜ್ಜನರಲ್ಲಿ 
ಸೇರಿಸಿದನು 68:50 

ಅ ಅಲ್ಲಾಹನ ಕರುಣೆ ಸಹಕಾರಿಯಾಗಿರದಿರುತ್ತಿದ್ದರೆ ಅವರು 
ಖಂಡಿಸಲ್ಪಟ್ಟವರಾಗಿ ಬಟ್ಟ ಬಯಲಿನಲ್ಲಿ ಎಸೆಯಲ್ಪಡುತ್ತಿದ್ದರು 
68:49 


ರಬ್ಬ್‌ (ಪಾಲಕ ಪ್ರಭು) 

ಅ ಸಕಲ ಲೋಕಗಳ ಪಾಲಕ ಪ್ರಭು 69:43 

6 ಮಹಾನ್‌ ಪ್ರಭು 69:52 

ಅ ಗೌರವಾನ್ವಿತ ಪ್ರಭು(ರಬ್ಬಿ ಅಕ್ರಮ್‌) 96:3 
ಆ ರಬ್ಬ್‌ಕರೀಮ್‌(ಮಹಾ ಉದಾರಿ ಪ್ರಭು) 82:6 
ಅತ್ಯುನ್ನತ ಪ್ರಭು(ರಬ್ಬಿ ಆಲಾ) 87:1, 92:20 
ರಬ್ಬುಲ್‌ ಫಲಕ್‌ 113:1 

ರಬ್ಬುನ್ನಾಸ್‌ 114:1 

ಪೂರ್ವ-ಪಶ್ಚಿಮಗಳ ರಬ್ಬ್‌ 70:40, 73:9 
ಅಖಿಲ ವಿಶ್ವ ಮತ್ತು ಅದರ ಪ್ರತಿಯೊಂದು ವಸ್ತುವಿನ ಪ್ರಭು 
78:37 


ಆ 'ರಬ್ಬ್‌ನ್ನು ನಿರಾಕರಿಸುವುದರ ಅರ್ಥ 67:6, ಟಿ-12 

ಅ ಪವತ್ರ ಕುರ್‌ಆನಿನಲ್ಲಿ ಕೆಲವೆಡೆ ಅಲ್ಲಾಹನ ಬದಲಿಗೆ 
ಗುಣನಾಮ 'ರಬ್ಬ್‌' ಪ್ರಯೋಗಿಸಿರುವುದರ ಹಿಂದಿನ ಯುಕ್ತಿ 
113: ಟಿ-3 

ರಸೂಲ್‌(ದೇವ ಸಂದೇಶವಾಹಕ) 

ಅ ರಸೂಲ್‌-ದೇವಚರ ಎಂಬರ್ಥದಲ್ಲಿ (ದೇವಚರ' ನೋಡಿರಿ) 

ಅ ರಸೂಲ್‌-ಪ್ರವಾದಿ ಎಂಬರ್ಥದಲ್ಲಿ (ಪ್ರವಾದಿತ್ವ' ನೋಡಿರಿ) 

ಅ 'ರಸೂಲ್‌ ಕರೀಮ್‌' ಎಂಬ ಪದ ಪ್ರವಾದಿವರ್ಯರು(ಸ) 
ಎಂಬರ್ಥದಲ್ಲಿ ಮತ್ತು ಹ.ಜಿಬ್ರೀಲ್‌(ಅ) ಎಂಬರ್ಥದಲ್ಲಿ 
69:40, ಟಿ-22 
(ವಿವರಣೆಗೆ 'ಪ್ರವಾದಿತ್ವ' ನೋಡಿರಿ) 

ರಿರ್ಕ್‌ (ಜೀವನಾಧಾರ) 

ಆ ಹಲಾಲ್‌ ರಿರ್ಬುನ್ನು ಹುಡುಕುತ್ತಾ ಪ್ರಯಾಣ ಮಾಡುವುದರ 
ಶ್ರೇಷ್ಠತೆ 73:20, ಟಿ-22 

ಅ ಅಲ್ಲಾಹ್‌ ತನ್ನ ರಿರ್ಭುನ್ನು ತಡೆಹಿಡಿದರೆ ಬೇರೆ ಯಾರೂ 
ರಿರಭ್ಕ್‌ ಕೊಡಲಾರರು 67:21 
(ಹೆಚ್ಚಿನ ವಿವರಗಳನ್ನು 'ಅಲ್ಲಾಹ್‌' ಮತ್ತು 'ವಿಧಿ' ನೋಡಿರಿ) 

ರೂಹ್‌(ಆತ್ಮ) 

ಅ ಹ. ಮರ್ಯಮ್‌ರ(ಅ) ಗರ್ಭಕ್ಕೆ ಅಲ್ಲಾಹನು ನೇರವಾಗಿ 
ತನ್ನ ಕಡೆಯಿಂದ ಆತ್ಮವನ್ನೂದಿದನು 66:12, ಟಿ-28 
(ಹೆಚ್ಚಿನ ವಿವರಣೆಗೆ 'ಮರ್ಯಮ್‌(ಅ)' ನೋಡಿರಿ) 

ಅ 'ರೂಹ್‌' ಜಿಬ್ರೀಲ್‌(ಅ) ಎಂಬರ್ಥದಲ್ಲಿ 70:4, ಟಿ-3, 78:38, 
97:4 

(ಮಾನವ ಆತ್ಮಕ್ಕೆ 'ಮಾನವ' ಮತ್ತು 'ಚಿತ್ತ' ನೋಡಿರಿ) 


ಲಆ್‌ನತ್‌ 
ಅ ಯಾರ್ಯಾರ ಮೇಲೆ ಲಆ್‌ನತ್‌ ಮಾಡಲಾಗಿದೆ 67:11, 80:17 


ಲೂತ್‌(ಅ) 

೪ ಅವರೊಂದಿಗಿನ ಅವರ ಪತ್ನಿಯ ಸಂಬಂಧವೇನೂ 
ಫಲಕಾರಿಯಾಗಲಿಲ್ಲ 66: ಪರಿಚಯ, 10 

೪ ಅವರ ಪತ್ನಿಯು ಯಾವ ದೃಷ್ಟಿಯಲ್ಲಿ ವಂಚಿಸಿದುದು 66:10, 
ಟಿ-24 

9 ಸತ್ಯನಿಷೇಧಿಗಳ ವಿಷಯದಲ್ಲಿ ಹ.ಲೂತ್‌ರ(ಅ) ಪತ್ನಿಯ 
ಉದಾಹರಣೆ 66:10 


ವಿಷಯ ಸೂಚಿ 


ಅ ಲೂತ್‌ ಜನಾಂಗವು ಪರಲೋಕವನ್ನು ನಿರಾಕರಿಸಿತು ಮತ್ತು 
ರಸೂಲರನ್ನು ಸುಳ್ಳಾಗಿಸಿತು 69:9, 10, ಟಿ-6 
ಅ ಅವರ ಮೇಲೆರಗಿದ ಯಾತನೆಯ ವರ್ಣನೆ 69:9, 10, ಟಿ-6 


ಲೈಲತುಲ್‌ ಕದ್ರ್‌ (ವಿಧಿ ನಿರ್ಣಾಯಕ ರಾತ್ರೆ) 
ಅ ಕುರ್‌ಆನ್‌ ಅವತೀರ್ಣಗೊಂಡ ರಾತ್ರೆ 97: 1ರಿಂದ 3, ಟಿ-1 
(ಹೆಚ್ಚಿನ ವಿವರಗಳಿಗೆ 'ಕದ್ರ್‌ ರಾತ್ರೆ' ನೋಡಿರಿ) 


ಲೋಭ 

ಅ ಲೋಭದ ವಿಶಾಲಾರ್ಥ 92: ಟಿ-4 

ಅ ಮಾನವನು ಹೇಗಿದ್ದರೂ ಒಂದು ದಿನ ಸಾಯಲಿದ್ದಾನೆ. 
ಅವನು ಕೂಡಿ ಹಾಕುವ ಸಂಪತ್ತು ಅವನ ಯಾವ ಕೆಲಸಕ್ಕೂ 
ಬಾರದು 92:11 ಟಿ-6 


ವಲೀದ್‌ ಬಿನ್‌ ಮುಗೀರಾ 

ಅ ಅವನ ದುಪ್ಪತೆಯ ಕುರಿತು ಕುರ್‌ಆನಿನ ವಿಮರ್ಶೆ 74: 
ಪರಿಚಯ, 11ರಿಂದ 25, ಟಿ-10ರಿಂದ 14 

ಅ ಅವನು ಮನಸ್ಸಿನಲ್ಲಿ ಕುರ್‌ಆನನ್ನು ಮಾನ್ಮ ಮಾಡಿದ್ದನು. 
ಆದರೆ ತನ್ನ ಮುಖಂಡತ್ವವನ್ನು ಉಳಿಸಿಕೊಳ್ಳಲಿಕ್ಕಾಗಿ ಮಾತ್ರ 
ಈ ವಾಣಿಯನ್ನು ಮಾನವವಾಣಿ ಮತ್ತು ಜಾದೂ ಎನ್ನತೊಡಗಿ 
ದನು 74: ಪರಿಚಯ 

ಅ ತನ್ನ ಆತ್ಮಸಾಕ್ಸಿಯೊಂದಿಗೆ ಅವನ ಘರ್ಷಣೆ 74: ಪರಿಚಯ, 
18ರಿಂದ 25, ಟಿ-14 

ಅ ಅವನ ಮೇಲೆ ಅಲ್ಲಾಹನ ಉಪಕಾರಗಳು ಮತ್ತು ಅದಕ್ಕೆ 
ಉತ್ತರವಾಗಿ ಅವನ ಕೃತಪ್ಲುತೆ 74: 12ರಿಂದ 16 

ಅ ಅವನ ದುರ್ಗತಿ 74:17, 26ರಿಂದ 29 


ವಹ್ಮ್‌ 

ಅ ಪ್ರವಾದಿವರ್ಯರಿಗೆಸ) ವಹ್ಮ್‌ ಆರಂಭ 96: ಪರಿಚಯ, 
1ರಿಂದ 5 

ಅ ಪ್ರವಾದಿವರ್ಯರಿಗೆ(ಸ) ಅವತೀರ್ಣಗೊಂಡ ಪ್ರಪ್ರಥಮ ವಹ್ಮ್‌ 
74: ಪರಿಚಯ, 96: ಪರಿಚಯ, 1ರಿಂದ 5 

9 ಹ. ಜಿಬ್ರೀಲ್‌ರು(ಅ ಪ್ರಥಮ ವಹ್ಮ್‌ನ್ನು ಲಿಖಿತ ರೂಪದಲ್ಲಿ 
ಪ್ರವಾದಿವರ್ಯರ(ಸ) ಮುಂದಿರಿಸಿದ್ದರು 96: ಟಿ-1 

ಅ ಪವಿತ್ರ ರಮರುಾನ್‌ ತಿಂಗಳ ಆ ರಾತ್ರೆ(ಕದ್ರ್‌ರಾತ್ರೆ)ಯಲ್ಲಿ 
ಅವರ ಮೇಲೆ ಪ್ರಥಮ ವಹ್ಮ್‌ ಅವತೀರ್ಣಗೊಂಡಿತು 97: 
ಪರಿಚಯ, 1ರಿಂದ 5, ಟಿ-1 

ಅ ವಹ್ಮ್‌ ಅವತೀರ್ಣಗೊಳ್ಳುವಾಗ ಪ್ರವಾದಿವರ್ಯರ(ಸು ಸ್ಥಿತಿ 


451 


ಏನಾಗುತ್ತಿತ್ತು 74: ಪರಿಚಯ 

ಅ ಪ್ರವಾದಿತ್ವದ ಆರಂಭ ಕಾಲದಲ್ಲಿ, ಅವರೊಳಗೆ ಕ್ರಮೇಣ 
ಸಹಿಸುವ ಶಕ್ತಿಯುಂಟಾಗಲಿಕ್ಕಾಗಿ ದೀರ್ಥ ಮಧ್ಯಂತರದ 
ಬಳಿಕ ವಹ್ಮ್‌ ಅವತೀರ್ಣಗೊಳಿಸಲಾಗುತ್ತಿತ್ತು 74: ಪರಿಚಯ, 
93: ಪರಿಚಯ, ಟ-3 

ಅ ಪ್ರವಾದಿತ್ವದ ಆರಂಬ' ಕಾಲದಲ್ಲಿ ವಹ್ಮ್‌ 
ಅವತೀರ್ಣಗೊಳ್ಳುವಾಗ ಅವರು ಅದನ್ನು ಬಾಯಿಯಿಂದ 
ಆವರ್ಶಿಸಲಿಕ್ಕೂ ಕಂಠಪಾಠ ಮಾಡಲಿಕ್ಕೂ ಪ್ರಯತ್ನಿಸುತ್ತಿದ್ದರು. 
ಆದರೆ, ತಾವು ಸಮಾಧಾನದಿಂದ ಅದನ್ನು ಕೇಳಿರಿ, ಅಲ್ಲಾಹ್‌ 
ಅದನ್ನು ನಿಮ್ಮ ಸ್ಮರಣೆಯಲ್ಲಿ ಸುರಕ್ಷಿತಗೊಳಿಸುವನೆಂದು 
ಆದೇಶಿಸಲಾಯಿತು 75: ಪರಿಚಯ, 16ರಿಂದ 19, ಟಿ- 
11ರಿಂದ 13, 87:6, 7, ಟಿ-7 

ಅ ವಹ್ಮ್‌ನ ರಕ್ಷಣೆಗಾಗಿ ಎಂತಹ ಬಿಗುವಾದ ವ್ಯವಸ್ಥೆ 
ಮಾಡಲಾಗುತ್ತಿತ್ತು 73:27, 28, ಟಿ-28 

ಅ ಕುರ್‌ಆನಿನಲ್ಲೂ ಎಷ್ಟೊಂದು ಉತ್ತಮ ರೀತಿಯಲ್ಲಿ ವಿವಿಧ 
ಕಾಲ ಮತ್ತು ಪರಿಸ್ಥಿತಿಗಳಲ್ಲಿ ಅವತೀರ್ಣಗೊಳ್ಳುತ್ತಿದ್ದ 
ವಹ್ಮ್‌ಗಳನ್ನು ಕ್ರೋಢೀಕರಿಸಲಾಯಿತು 96: ಪರಿಚಯ, 
97:1, ಟಿ-1 

ಅ ಪ್ರವಾದಿವರ್ಯರಿಗೆ(ಸ) ಕುರ್‌ಆನಿನ ಹೊರತಾಗಿ ಅಪ್ರತ್ಯಕ್ಷ 
ವಹ್ಮ್‌ ಅವತೀರ್ಣಗೊಳ್ಳುತ್ತಿದ್ದುದಕ್ಕೆ ಆಧಾರ 66: ಪರಿಚಯ, 
75: ಟಿ-13, 96: ಟಿ-10 ` 
(ಹೆಚ್ಚಿನ ವಿವರಗಳಿಗೆ 'ಪ್ರವಾದಿತ್ವ' ನೋಡಿರಿ) 


ವಾರೀಸು ಹಕ್ಕು 

ಅ ಮೃತನ ಇತರ ವಾರೀಸುದಾರರನ್ನು ವಂಚಿತಗೊಳಿಸಿ ಸಂಪೂರ್ಣ 
ವಾರೀಸು ಸೊತ್ತನ್ನು ಕಬಳಿಸುವ ಹಕ್ಕು ಯಾರಿಗೂ ಇಲ್ಲ 
89:19, ಟಿ-13 
(ಇಸ್ಲಾಮಿ ಕಾನೂನು, 'ವಾರೀಸು ಹಕ್ಕಿನ ಕಾನೂನು' ನೋಡಿರಿ) 


ವಿಗ್ರಹಾರಾಧನೆ 

9 ಹ. ನೂಹ್‌ರ(ಅ) ಏಕದೇವತ್ವದ ಪ್ರಚಾರಕ್ಕೆ ಉತ್ತರವಾಗಿ 
ಜನಾಂಗದ ಮುಖಂಡರು ತಮ್ಮ ಜನಾಂಗಕ್ಕೆ ಇನ್ನಷ್ಟು 
ಬಲವಾಗಿ ವಿಗ್ರಹಾರಾಧನೆಗೇ ಅಂಟಿಕೊಂಡಿರಬೇಕೆಂದು 
ಹೇಳಿದುದು 71: ಟಿ-16 

ಅ ನೂಹ್‌ರ(ಅ) ಜನಾಂಗದ ವಿಗ್ರಹಗಳನ್ನು ಅನ೦ತರ ಅರಬ್‌ 
ಮುಶ್ರಿಕರೂ ಆರಾಧಿಸತೊಡಗಿದರು 71 :ಟ-17 
(ಹೆಚ್ಚಿನ ವಿವರಗಳಿಗೆ 'ಶಿರ್ಕ್‌' ನೋಡಿರಿ) 


452 


ವಿಶ್ವ 

ಅ ಅಲ್ಲಾಹನು ವಿಶ್ವ ಮತ್ತು ಅದರ ಪ್ರತಿಯೊಂದು ವಸ್ತುವಿನ 
ಪ್ರಭು 78:37 

ಅ ಅವನು ವಿಶ್ವ ಸಾಮ್ರಾಜ್ಯದ ಒಡೆಯನು 85:9 

ಅ ವಿಶ್ವದಲ್ಲಿ ಎಂತೆಂತಹ ಮತ್ತು ಎಷ್ಟೆಷ್ಟು ಬಗೆಯ ಸೃಷ್ಟಿಗಳು 
ಸೃಷ್ಟಿಸಲ್ಪಟ್ಟಿವೆಯೆ೦ದು ಬಲ್ಲವನು ಅವನ ಹೊರತು ಬೇರಾರೂ 
ಇಲ್ಲ 74:31, ಟಿ-25 

ಅ ವಿಶ್ವವು ಒಂದು ಸುವ್ಯವಸ್ಥಿತ ಮತ್ತು ಸುಸ್ಥಿರ ಸಾಮ್ರಾಜ್ಯ 
ವಾಗಿದೆ. ಅದರಲ್ಲಿ ಹುಡುಕಿದರೂ ಯಾವುದೇ ದೋಷ 
ಅಥವಾ ಕೊರತೆ ಸಿಗಲಾರದು 67:3, ಟಿ-8, 89: 1ರಿಂದ 5, 
ಟಿ-1 

9 ವಿಶ್ವದಲ್ಲೆಲ್ಲೂ ಸ್ತಬ್ಧತೆ ಇಲ್ಲ ಒ೦ದು ನಿರಂತರ ಬದಲಾವಣೆ 
ನಡೆಯುತ್ತಿದೆ 84:19, ಟ-11 

9 ವಿಶ್ವದ ಪ್ರತಿಯೊಂದು ವಸ್ತುವೂ ಸರಿಯಾಗಿ ಸೃಷ್ಟಿಸಲ್ಪಟ್ಟಿದೆ 
87:2, ಟಿ-2 

6 ಮಾನವನಿಗೆ ವಾಸ್ತವಿಕತೆಯನ್ನು ತಿಳಿಯಪಡಿಸಲಿಕ್ಕಾಗಿ 
ವಿಶ್ವದಲ್ಲಿ ಎಲ್ಲೆಲ್ಲೂ ಅಸಂಖ್ಯಾತ ಕುರುಹುಗಳು ಹಬ್ಬಿ 
ಕೊಂಡಿವೆ 76: ಟಿ-5 

ಅ ಕಾರ್ಯಕರ್ತ ದೇವಚರರ ಮೂಲಕ ವಿಶ್ವದಲ್ಲಿ ದೇವಾಜ್ಞೆಗಳ 
ಪಾಲನೆ ನಡೆಯುತ್ತದೆ 79:1ರಿಂದ 5, ಟಿ-1 
(ಹೆಚ್ಚಿನ ವಿವರಗಳಿಗೆ 'ಆಕಾಶ' ಮತ್ತು 'ಭೂಮಿ' ನೋಡಿರಿ) 


ವಿಶ್ವ ವ್ಯವಸ್ಥೆ 

ಅ ವಿಶ್ವದ ವಾಸ್ತವಿಕತೆ 64: ಪರಿಚಯ, 1 

ಅ ಭೂಮಿ-ಆಕಾಶಗಳೂ ಅಖಿಲ ವಿಶ್ವವ್ಯವಸ್ಥೆಯೂ ಅಲ್ಲಾಹನ 
ಅಸ್ತಿತ್ವಕ್ಕೆ ಪುರಾವೆಯಾಗಿವೆ 64:ಟ-1 

೪ ಅಖಿಲ ವಿಶ್ವದಲ್ಲಿ ಅಲ್ಲಾಹನ ಸಾರ್ವಭೌಮತೆ ನಡೆಯುತ್ತಿದೆ 
64೬-2 


ಶಥಾಅತ್‌(ಶಿಫಾರಸ್ಸು) 

ಅ ಪುನರುತ್ಥಾನ ದಿನ ಮಾನವನಿಗೆ ಯಾವ ಬಲವೂ ಇರಲಾರದು 
ಅವನಿಗೆ ಯಾರೂ ಸಹಾಯವನ್ನು ಮಾಡಲಾರರು 86:10 

ಅ ಅಂದು ಯಾರಿಗಾಗಿಯೂ ಏನಾದರೂ ಮಾಡುವ ಶಕ್ತಿಯು 
ಇರಲಾರದು 82:19 

9 ಅಂದು ಅಂತಿಮ ತೀರ್ಮಾನದ ಅಧಿಕಾರ ಅಲ್ಲಾಹನಿಗೆ 
ಮಾತ್ರವಿರುವುದು 82:19 


ತಪ್ಪೀಮುಲ್‌ ಕುರ್‌ಆನ್‌ 


ಆ ಲಲ್ಲಾಹ್‌ ಅನುಮತಿ ಕೊಟ್ಟವನೂ ಮತ್ತು ಸರಿಯಾಗಿ 
ಸತ್ಯವಾದುದನ್ನು ಹೇಳುವವನು ಮಾತ್ರ ಶಿಫಾರಸ್ಸು 
ಮಾಡಬಲ್ಲನು 78:38 

ಅ ಶಿಫಾರಸ್ಸು ಫಲಕಾರಿಯಾಗದವರು ಯಾರು? 43ರಿಂದ 48 


ಶರ್ಟ್‌ (ಕೇಡು) 

ಆ ಅರ್ಥ ಮತ್ತು ವಿವರಣೆ 113:34 

9 ವಿವಿಧ ಕೇಡುಗಳಿಂದ ಅಲ್ಲಾಹನ ಅಭಯ ಯಾಚಿಸುವ 
ಬೋಧನೆ 113:1ರಿಂದ 5, 114:1ರಿಂದ 6 

ಆ ಸಕಲ ಸೃಷ್ಟಿಗಳ ಕೇಡುಗಳಿಂದ ಅಲ್ಲಾಹನ ಅಭಯ 
ಯಾಚಿಸುವುದರ ಅರ್ಥ 113:2, ಟ4 

ಅ ಸತೃವಿಶ್ವಾಸಿಗಳು ಪ್ರತಿಯೊಂದು ಕೇಡಿನಿಂದಲೂ ಅಪಾಯ 
ದಿಂದಲೂ ಅಲ್ಲಾಹನ ಅಭಯ ಯಾಚಿಸುತ್ತಾರೆ. 
ಅಲ್ಲಾಹನಿಂದ ನಿರಪೇಕ್ಷರಾಗಿ ಕೇವಲ ತಮ್ಮ ಮೇಲೆ ಮಾತ್ರ 
ಭರವಸೆ ಯನ್ನಿರಿಸುವುದಿಲ್ಲ 113: ಪರಿಚಯ, ಟಿ-2 

೨ ರಾತ್ರೆಯ ಕೇಡಿನಿಂದ ಅಭಯ ಯಾಚಿಸುವುದರ ಅರ್ಥ 
113:3, ಟಿ-5 

ಅ ಜಾದುಗಾರರ ಕೇಡಿನಿಂದ ಅಲ್ಲಾಹನ ಅಭಯ ಯಾಚಿಸ 
ಬೇಕೆಂಬ ಬೋಧನೆ 113:4, ಟಿ-6 

ಅ ಮತ್ಸರಿಗಳ ಕೇಡಿನಿಂದ ಅಭಯ ಯಾಚಿಸಬೇಕೆಂಬ ಬೋಧನೆ 
113:5, ಟಿ-7 

ಅ ಜಿನ್ನ್‌ ಮತ್ತು ಮಾನವ ಶೈತಾನರ ದುಷ್ಟೇರಣೆಗಳ ಕೇಡಿನಿಂದ 
ಅಭಯ ಯಾಚಿಸುವ ಬೋಧನೆ 114:5, 6, ಟಿ3 

6 ಲಲ್ಲಾಹನು ಯಾವ ಸೃಷ್ಟಿಯನ್ನೂ ಕೇಡಿಗಾಗಿ ಉಂಟು 

ಮಾಡಲಿಲ್ಲ 113:8-4 

ವಿವಿಧ ಕೇಡುಗಳಿ೦ದ ಪಾರಾಗುವ ಸುನ್ನತ್‌ ಕ್ರಮ 113: 

ಪರಿಚಯ 


ಶಹೀದ್‌ (ಹುತಾತ್ಮ) 
ಅ ಶಹೀದ್‌-ಸಾಕ್ಸಿಯ ಅರ್ಥದಲ್ಲಿ 100:7,ಟ-5 


ಶಿರ್ಕ್‌ (ದೇವ ಸಹಭಾಗಿತ್ವ) 

ಅ ಅಲ್ಲಾಹನಿಗೆ ಯಾರೂ ಸಮಾನರಿಲ್ಲ 112:4, ಟಿ-6 

ಅ ಅಲ್ಲಾಹನಿಗೆ ಪತ್ನಿಯಾಗಲಿ ಪುತ್ರನಾಗಲಿ ಇಲ್ಲ. ಅಂತಹ 
ದೌರ್ಬಲ್ಯಕ್ಕಿ೦ತ ಅವನ ಸ್ಥಾನವು ಮಹೋನ್ನತವಾಗಿದೆ 72:3 

ಅ ಅವನು ಯಾರ ಸಂತತಿಯೂ ಅಲ್ಲ, ಅವನಿಗೆ ಯಾವ 
ಸಂತತಿಯೂ ಇಲ್ಲ 112:3, ಟಿ 

ಅ ಮುಶ್ರಿಕರು ಅತ್ಯಂತ ನಿಕೃಷ್ಟ ಸೃಷ್ಟಿಗಳು 98:6 


ವಿಷಯ ಸೂಚಿ 


ಅ ಮುಶ್ರಿಕರು ಶಿರ್ಕ್‌ನ್ನು ತೊರೆದು ನೇರಮಾರ್ಗವನ್ನು 
ಕೈಗೊಂಡರೆ ಅವರ ಮೇಲೆ ನೇಮತ್ತುಗಳು ಮಳೆಗರೆಯುವುವು 
ಎಂಬ ಭರವಸೆ 72:16, 71: 10ರಿಂದ 13 

ಅ ಎಲ್ಲ ತರದ ದೇವೇಶರರ ದಾಸ್ಕ-ಆರಾಧನೆಯ ಕುರಿತು 
ನಿಷೇಧಾಜ್ಞೆ 109: ಟಿ.2 

6 ಲೋಕಾರಾಧಕರಿಗೆ ಪರಲೋಕದಲ್ಲಿ ಮನಮೆಚ್ಚುವ ಅಂತಿಮ 
ಪರಿಣಾಮವನ್ನು ಕೊಡಿಸಬಲ್ಲ ದೇವ ಸಹಭಾಗಿ ಯಾರೂ 
ಇಲ್ಲ 68:39, 40, ಟಿ-22 

ಅ ಅಲ್ಲಾಹನ ವಿರುದ್ಧ ಯಾರೂ ಯಾರಿಗೂ ಸಹಾಯ 
ಮಾಡಲಾರರು 67:16, 17, 28, 71:25 

ಅ ಜಿನ್ನ್‌ಗಳಲ್ಲೂ ಮಾನವರಂತೆಯೇ 
ಕಂಡುಬರುತ್ತಾರೆ 72:2,ಟಿ-3 

ಅ ಅರಬ್‌ ಮುಶ್ರಿಕರು ಜಿನ್ನ್‌ಗಳನ್ನು ಅಲ್ಲಾಹನಿಗೆ ಸಹಭಾಗಿ 
ಗಳನ್ನಾಗಿ ಮಾಡಿಕೊಂಡದ್ದು 72: ಟಿ-7 

೪ ಗ್ರಂಥದವರು ಮುಶ್ರಿಕರು ಎ೦ಬ ಪದಗಳಲ್ಲಿರುವ ಪಾರಿ 
ಭಾಷಿಕ ಮತ್ತು ಕಾನೂನುಪರ ವೃತ್ಕಾಸ 98: ಟಿ-1 

9 ಶಿರ್ಕ್‌ ಇರುವಂತಹ ಮಂತ್ರವಾದದ ನಿಷೇಧ 113-114: 
ಪರಿಚಯ 


ಮುಶ್ರಿಕರು 


ಶೈತಾನ್‌(ಶೈತಾನರು) 

ಈ ಶೈತಾನನಿಗಾಗಿ ಧಗಧಗಿಸುವ ಅಗ್ನಿಯನ್ನು ಸಿದ್ಧಗೊಳಿಸಲಾಗಿದೆ 
67:5 

9 ಆಕಾಶದ ತಾರೆಗಳು ಯಾವ ಅರ್ಥದಲ್ಲಿ ಶೈತಾನರನ್ನು 
ಹೊಡೆದಟ್ಟುವ ಸಾಧನವಾಗಿದೆ 67:5, ಟಿ-11 

ಅ ಕುರ್‌ಆನ್‌ ಯಾವ ಶಪಿತ ಶೈತಾನನ ಹೇಳಿಕೆಯೂ ಅಲ್ಲ 
81:25 
(ಹೆಚ್ಚಿನ ವಿವರಗಳನ್ನು 'ಇಬ್ಬೀಸ್‌' ಮತ್ತು 'ಮಾನವ' ನೋಡಿರಿ) 


ಸಂಶಯ 

6 ಅಲ್ಲಾಹ್‌, ಪರಲೋಕ ಮತ್ತು ಪ್ರವಾದಿತ್ವವನ್ನು 
ನಿರಾಕರಿಸುವವರು ಹೆಚ್ಚಾಗಿ ಸ೦ಶಯಗ್ರಸ್ತರಾಗಿರುತ್ತಾರೆ 74:31, 
ಟಿ] 


ಸಜ್ಜ: (ಸಾಷ್ಟಾಂಗ) 

ಅ ಸಜ್ಜ: ನಮಾಯಿನ ಅರ್ಥದಲ್ಲಿ 76:26, 96:19 

ಅ ಸತ್ಮನಿಷೇಧಿಗಳು ಪರಲೋಕದಲ್ಲಿ ಅಲ್ಲಾಹನಿಗೆ ಸಜ್ಜಃ 
ಮಾಡಲಿಚ್ಛಿಸುವರು, ಆದರೆ ಮಾಡಲಾರರು 68:42 


453 


ಸಜ್ಜಃ ತಿಲಾವತ್‌ (ಪಠನ ವಂದನೆ) 

೨ 14:21, ೨6:19 

ಸತ್ಕರ್ಮ 

ಅ ಶಃಮಾನ್‌ ಮತ್ತು ಸತ್ಯರ್ಮಗಳೆರಡೂ ಅನಿವಾರ್ಯ 103:3, 
ಟಿ] 

ಅ ಈಮಾನಿನ ಜತೆಗೆ ಸತ್ಕರ್ಮಗಳು ವಿನಾಶದಿಂದ ಪಾರು 
ಗೊಳಿಸುವ ಸಾಧನವಾಗಿವೆ 103: 1ರಿಂದ 3, ಟಿ-1 

ಅ ಸತ್ಯವಿಶ್ವಾಸಿ ಸಜ್ಜನರಿಗೆ ಸಿಗಲಿರುವ ಪುರಸ್ಕಾರ 84:25, 
85:11, 95:6, 98:7, 8 

೪ ಪರಲೋಕಕ್ಕಾಗಿ ಯಾರಾದರೂ ಸತ್ಕರ್ಮಗಳನ್ನು ಗಳಿಸಿ 
ಮುಂದೆ ಕಳುಹಿಸಿದರೆ ಅದೇ ಉತ್ತಮ. ಅದಕ್ಕೆ ತುಂಬಾ 
ಪುಣ್ಮ ಫಲವಿದೆ 73:20, ಟಿ-26 

9 ಭೂಲೋಕದಲ್ಲಿ ಜೀವನ ಮತ್ತು ಮರಣಗಳ ಸರಣಿಯನ್ನು 
ಆರಂಭಿಸಲಾದುದು ಮಾನವರಲ್ಲಿ ಯಾರ ಕರ್ಮ ಉತ್ತಮವಿದೆ 
ಎಂದು ಪರೀಕ್ಷಿಸಲಿಕ್ಕಾಗಿ ಆರಂಭಿಸಲಾಯಿತು 67:2 ಟಿ-4 

9 ಯಾರ ಕರ್ಮ ಒಳ್ಳೆಯದು ಯಾರದು ಕೆಟ್ಟದೆಂದು 
ತೀರ್ಮಾನಿಸುವವನು ಅಲ್ಲಾಹನೇ ಆಗಿರುತ್ತಾನೆ 67:2,ಟಿ-4 
(ಹೆಚ್ಚಿನ ವಿವರಗಳಿಗೆ 'ಈಮಾನ್‌' ನೋಡಿರಿ) 


ಸತ್ವ ಪರೀಕ್ಷೆ 

9 ಸತ್ವ ಪರೀಕ್ಷೆಯೇ ಮಾನವನ ಸೃಷ್ಟಿಯ ಉದ್ದೇಶವಾಗಿದೆ 
3762, ಟಿ-3 

ಅ ಅಲ್ಲಾಹನ ಕಡೆಯಿಂದ ಮಾನವರ ಸತ್ವ ಪರೀಕ್ಷೆ ಹೇಗೆಲ್ಲ 
ನೆಡೆಯುತ್ತದೆ 67:2, ಟಿ-4,68: ಪರಿಚಯ, 17ರಿಂದ 29, 
102:8, 

ಅ ಸತ್ಯವಿಶ್ವಾಸಿಗಳ ಸತ್ವ ಪರೀಕ್ಷೆ ಹೇಗೆಲ್ಲ ನಡೆಯುತ್ತದೆ 
72:16, 17,98:4, 8-6 

ಆ ದುರ್ಬಲ ವಿಶ್ವಾಸಿಗಳನ್ನು ನೈಜ ಸತ್ಕವಿಶ್ವಾಸಿಗಳೆಂದು 
ಬೇರ್ಪಡಿಸಲು ಅಲ್ಲಾಹನು ಅವರನ್ನು ಹೇಗೆ ಪರೀಕ್ಷಿಸು 
ತ್ತಾನೆ? 7431, ಟಿ-19 

ಅ ಪ್ರತಿಯೊಂದು ಪರೀಕ್ಷೆಯಲ್ಲಿ ಸ್ಥಿರಚಿತ್ತತೆಯು ಈಮಾನಿನ 
ವೃದ್ಧಿಗೆ ಕಾರಣವಾಗುತ್ತದೆ 74:31, ಟಿ-21 

ಅ ಐಶ್ವರ್ಯ ಅಥವಾ ಬಡತನ, ಎರಡೂ ಅಲ್ಲಾಹನ ಕಡೆಯ 
ಸತ್ವ ಪರೀಕ್ಸೆಗಳಾಗಿವೆ 89:15, 16 ಟಿ-9 
(ಹೆಚ್ಚಿನ ವಿವರಗಳನ್ನು 'ಭೂಮಿ' ಮತ್ತು 'ಪರೀಕ್ಸೆ'ಗಳಲ್ಲಿ 
ನೋಡಿರಿ) 


454 


ತಪ್ಪೀಮುಲ್‌ ಕುರ್‌ಆನ್‌ 


ಸತ್ಸಲ (ರಕ್ಷೆ) ಮತ್ತು ಶಿಕ್ಷೆ 


ನ ನಿಷ್ಟಕ್ಸ ರಕ್ಷೆ-ಶಿಕ್ಷೆಗಳ ಕಾನೂನು 66: ಪರಿಚಯ, 
1, ಟಿ-2, 66:10, 11, 68: 33ರಿಂದ 36, 86:9, ಟಿ-5, 100:11 
ಟಿ9 

ಭೂಲೋಕದ ಪ್ರಸಕ್ತ ಜೀವನದಲ್ಲೂ ಅಲ್ಲಾಹನ ಕರ್ಮಫಲದ 
ಕಾನೂನು ಕಾರ್ಯವೆಸಗುತ್ತದೆ 68: 17ರಿಂದ 27, 71:25, 
72:16, 77: 16ರಿಂದ 18,89: 6ರಿಂದ 13 
ಮರಣಾನಂತರ ಮತ್ತು ಪುನರುತ್ಥಾನಕ್ಕೆ ಮುಂಚೆಯೂ 
ಶಿಕ್ಲೆ-ರಕ್ಸೆಗಳ ಸರಣಿ ಜಾರಿಯಲ್ಲಿರುತ್ತದೆ 

(ಬರ್ದುಖ್‌' ನೋಡಿರಿ) 

ಬಂಡಾಯ ಅಥವಾ ದಾಸ್ಕ-ಅನುಸರಣೆಯ ನೀತಿಯ 
ಪರಿಣಾಮವು ಪರಲೋಕದಲ್ಲಿ ಮಾತ್ರವಲ್ಲದೆ ಈ ಲೋಕ 
ದಲ್ಲೂ ಪ್ರಕಟವಾಗುತ್ತದೆ 71:10ರಿಂದ 12, 72:16 
ಚಾರಿತ್ರ್ಯ ಮತ್ತು ಕರ್ಮಫಲ ಕಾನೂನು ಇವುಗಳ ಅನಿವಾರ್ಯ 
ಸಂಬಂಧ 76: 5ರಿಂದ 12 

ರಕ್ಷೆ-ಶಿಕ್ಸೆಗಳು ಪರಮ ಸತ್ಯವಾಗಿರುವುದಕ್ಕೆ ಆಧಾರಗಳು 
95:ಪರಿಚಯ, 1ರಿಂದ 8, ಟಿ-7 

ರಕ್ಷೆ-ಶಿಕ್ಷೆಗಳು ಪರಮ ಸತ್ಯವಾಗಿರುವುದರ ಕುರಿತು ವಿವಿಧ 
ವಸ್ತುಗಳ ಆಣೆ 75:1ರ೦ದ 3.ಟಿ-2, 3, 87: 11ರಿ೦ದ 14, 
ಟಿ-7, 89: 1ರಿಂದ 5, ಟಿ-1 

ರಕ್ಷೆ-ಶಿಕ್ಷೆಗಳು ಪರಮ ಸತ್ಯವೆ೦ಬುದಕ್ಕೆ ಯಾತನೆಗೊಳಗಾದ 
ಜನಾ೦ಗಗಳ ಅ೦ತಿಮ ಪರಿಣಾಮ ಮತ್ತು ಮಾನವನ ನೈತಿಕ 
ಸ್ಥಿ ತಿಗಳಿಂದ ಆಧಾರ 89: 6ರಿಂದ 20,ಟಿ-2 
ರಕ್ಷೆ-ಶಿಕ್ಸೆಗಳನ್ನು ನಿರಾಕರಿಸುವವರ ಅಂತಿಮ ಪರಿಣಾಮ 
7821ರಿಂದ 28 

ರಕ್ಷೆ-ಶಿಕ್ಷೆಗಳ ನಿರಾಕರಣೆಯು ಪಥಭ್ರಷ್ಟತೆಯ ಪ್ರಧಾನ ಕಾರಣಗಳಲ್ಲಿ 
ಒಂದು 82:9, ಟಿ-6, 83: ಪರಿಚಯ, 1ರಿಂದ 4 

ರಕ್ಷೆ ಅಥವಾ ಶಿಕ್ಷೆಯು ಕರ್ಮಬ್ರಷ್ಟತೆ ಮತ್ತು ತಕ್ವಾಗಳ ಪೈಕಿ 
ಯಾವುದಾದರೂ ಒಂದನ್ನು ಸ್ವೀಕರಿಸುವುದರಿಂದುಂಟಾ ಗುವ 
ಅನಿವಾರ್ಯ ಪರಿಣಾಮವಾಗಿದೆ 91: ಟ-6, 7, 
ಸತ್ಯವಿಶ್ವಾಸಿಗಳು, ಕಪಟವಿಶ್ವಾಸಿಗಳು, ಸಜ್ಜನ ಸತ್ಯ ವಿಶ್ವಾಸಿ 
ಗಳು, ವಿಶ್ವಾಸಿ ಅಪರಾಧಿಗಳು, ಕರ್ಮಬ್ರಷ್ಟ ಸತ್ಯವಿಶ್ವಾಸಿಗಳು, 
ಅಕ್ರಮಿಗಳು, ಶುದ್ಧ ಸತ್ಯನಿಷೇಧಿಗಳು, ಪಿತೂರಿಕೋರ ಮತ್ತು 
ಅಕ್ರಮಿ ಸತ್ಯನಿಷೇಧಿಗಳ ರಕ್ಷೆ- ಶಿಕ್ಷೆಗಳ ಕಾನೂನು ಕುರ್‌ಆನ್‌ 
ಮತ್ತು ಹದೀಸ್‌ಗಳ ಬೆಳಕಿನಲ್ಲಿ 100:7, 8, ಟಿ-7 
ಪ್ರತಿಯೊಬ್ಬ ಮಾನವನಿಗೆ, ಅವನು ತನ್ನ ಕರ್ಮಗಳ ಪ್ರಕಾರ 


ಯಾವುದಕ್ಕೆ ಅರ್ಹನಾಗಿರುವನೋ ಅದು ಮ್ರಾತ್ರ ಸಿಗುವುದು 
66: ಪರಿಚಯ, 7, 68:2, ಟ-4 
ಸತ್ಯವಿಶ್ವಾಸಿಗಳಿಗೆ ತಮ್ಮ ಕರ್ಮಗಳ ಸತ್ಸಲದ ವಿಷಯದಲ್ಲಿ 
ಯಾವುದೇ ಹಕ್ಕುಚ್ಛುತಿ ಅಥವಾ ಅಕ್ರಮದ ಭಯ ಇಲ್ಲ 
72:13, ಟಿ-13 

ಒಬ್ಬ ವ್ಯಕ್ತಿ ಪರಲೋಕಕ್ಕಾಗಿ ಗಳಿಸಿ ಮುಂದೆ ಕಳುಹಿಸಿದ 
ಬ೦ಡವಾಳವೇ ನೈಜ ಮತ್ತು ಉತ್ತಮ ಬಂಡವಾಳವಾಗಿದೆ. 
ಅದಕ್ಕೆ ಬಹು ದೊಡ್ಡ ಪ್ರತಿಫಲವಿದೆ 73:20 
ಪ್ರತಿಯೊಬ್ಬ ಜೀವಿಯೂ ತನ್ನೆ ಕಸುಬಿನ ಬದಲಿಗೆ 
ಅಡವಾಗಿದ್ದಾನೆ 74:38 

ಯಾರ ಕರ್ಮಗಳು ಒಳ್ಳೆಯದು ಮತ್ತು ಯಾರದು ಕೆಟ್ಟದೆಂದು 
ಅಲ್ಲಾಹನೇ ತೀರ್ಮಾನಿಸಬೇಕು 67:2, ಟಿ-4 

ಸಜ್ಜನ ಹಾಗೂ ಮುತ್ತಕೀಗಳಿಗೆ ಅತ್ಯುತ್ತಮ ಸತ್ಛಲವಿದೆ 77: 
41ರಿ೦ದ 44 

ಮಾನವನು ತ೦ದಿರುವ ಕರ್ಮಗಳ ಬ೦ಡವಾಳವು ಭಾರವೋ 
ಹಗುರವೋ ಎಂಬ ಬುನಾದಿಯಲ್ಲಿ ಅಲ್ಲಾಹನ ನ್ಯಾಯಾಲ 
ಯದಲ್ಲಿ ತೀರ್ಮಾನವಾಗುವುದು 101: 6ರಿಂದ 9, ಟಿ4 
ಮಾನವನ ಶಾಶ್ವತ ಮತ್ತು ಅನಂತ ಭವಿಷ್ಯವು ಯಾವ 
ವಿಷಯಗಳನ್ನು ಅವಲಂಬಿಸಿದೆ 79: 35ರಿಂದ 41 
ಮಾನವನ ಪ್ರಯತ್ನಗಳು, ತಮ್ಮ ನೈತಿಕ ಸ್ವರೂಪ ಮತ್ತು 
ಪರಿಣಾಮಗಳ ದೃಷ್ಟಿಯಿಂದ ವಿಭಿನ್ನವಾಗಿವೆ 92:ಪರಿಚಯ, 
4ರಿಂದ 10 

ಪುನರುತ್ಥಾನ ದಿನ ಕರ್ಮಪತ್ರಗಳು ತೆರೆದಿರಿಸಲ್ಲಡುವುವು 
81:10 

ಮಾನವನ ಯಾವ ಕೃತ್ಯವೂ ಅವನ ಸೃಷ್ಟಿಕರ್ತನಿಂದ 
ಅಡಗಿರಲು ಸಾಧ್ಯವಿಲ್ಲ 67:13, 14 

ಮಾನವನ ಮುಂದಿನ ಹಾಗೂ ಹಿ೦ದಿನ ಎಲ್ಲ ಕಾರ್ಯಗಳನ್ನೂ 
ಸ೦ಪೂರ್ಣವಾಗಿ ಎಣಿಕೆ ಮಾಡಿ ಇಡಲಾಗಿದೆ 75:13, 78: 
ಪರಿಚಯ, 29, 83: 7ರಿಂದ 9 

ಮಾನವನು ಎಷ್ಟೇ ನೆಪಗಳನ್ನೊಡ್ಡಿದರೂ ತನ್ನ ಚಾರಿತ್ರ್ಯವನ್ನು 
ಅವನು ಚೆನ್ನಾಗಿ ತಿಳಿದಿರುತ್ತಾನೆ 75:14, 15 

ಮಾನವನ ಅಣುಮಾತ್ರ ಪುಣ್ಯವೂ ಅಥವಾ ಪಾಪವೂ ಕರ್ಮ 
ಪತ್ರದಲ್ಲಿ ಲಿಖಿತಗೊಳ್ಳದೆ ಇರುವುದಿಲ್ಲ 99: 6ರಿಂದ 8 .' 
ಪರಲೋಕದಲ್ಲಿ ಪ್ರತಿಯೊಂದು ಸಣ್ಣ ಸತ್ಯರ್ಮದ ಸತ್ಫಲ 
ಮತ್ತು ಪ್ರತಿಯೊ೦ದು ಸಣ್ಣ ಸಣ್ಣ ಪಾಪಕಾರ್ಯದ ಶಿಕ್ಷೆಯೂ 
ಸಿಗುವುದೇ? 99:7, 8, ಟ-7 


ವಿಷಯ ಸೂಚಿ 


ಅ ಪುನರುತ್ಛಾನ ದಿನ್ನ ಕರ್ಮಗಳ ಹಿಂದೆ ಕಾರ್ಯವೆಸಗುವ 
ಸಂಕಲ್ಪಗಳೂ ಉದ್ದೇಶಗಳೂ ಆಂತರಿಕ ಪ್ರೇರಣೆಗಳೂ 
ಬಹಿರಂಗಗೊಳಿಸಲ್ಪಡುವುವು 86:9, ಟಿ-5 

6 ಭೂಲೋಕದಲ್ಲಿ ಯಾರ ಚಟುವಟಿಕೆಗಳು . ಗೌರವಾರ್ಹ 
ವಾಗಿರುವುವೋ. ಅವರ ಪುರಸ್ಕಾರ 76:22 

ಅ ಅತ್ಯಂತ ಸಜ್ಜನ ಮಾನವನ ಕರ್ಮಗಳಿಂದಲೂ ಅವನ 
ಸಂಬಂಧಿಕರಿಗೆ ಪ್ರಯೋಜನವಾಗಲಾರದು 66: ಪರಿಚಯ, 10 

ಅ ಪುನರುತ್ನಾನ ದಿನ ಆಪ್ತ ಮಿತ್ರನೂ ತನ್ನ ಆಪ್ತ ಮಿತ್ರ ನನ್ನು 
ವಿಚಾರಿಸಲಾರನು. ವಸ್ತುತಃ ಅವರು ಪರಸ್ಪರರಿಗೆ 
ತೋರಿಸಲ್ಪಡುವರು 70:10, 11 

$ ಅಪರಾಧಿಗಳು ತಮ್ಮ ಮಕ್ಕಳನ್ನು ಪತ್ನಿಯರನ್ನು ಸಹೋದರ 
ರನ್ನು ಕುಟುಂಬದ ಅತಿ ಸಮೂಪದವರನ್ನು ಹೆಚ್ಚೇಕೆ ಭೂಮಿಯ 
ಸಕಲ ಮಾನವರನ್ನು ಪರಿಹಾರ ರೂಪದಲ್ಲಿ ಕೊಟ್ಟರೂ ಇದು 
ಅವನಿಗೆ ಮೋಕ್ಷ ಕೊಡಿಸಲಾಗದು 70: 11ರಿಂದ 14 

9 ಪುನರುತ್ನಾನ ದಿನವು ತೀರ್ಮಾನದ ದಿನವಾಗಿದೆ 77:13, 38, 
78:17 

€ ನರಕಕ್ಕೆ ಅರ್ಹರಾದವರು ನರಕಕ್ಕೆ ಬೀಳುವರು 74:28, ಟಿ-15 

ಆ ನರಕದವರಿಗೆ ಅವರ ಅಪರಾಧಗಳಿಗಿ೦ತ ಕಡಿಮೆಯಾಗಲಿ 
ಹೆಚ್ಚಾಗಲಿ ಶಿಕ್ಷೈ ನೀಡಲಾಗದು 78:36, ಟಿ-22 

(ಹೆಚ್ಚಿನ ವಿವರಣೆಗೆ 'ಪ್ರತಿಫಲ: ಮತ್ತು 'ಸತೃಲ' ನೋಡಿರಿ) 


ಸತ್ಯಾಹ್ವಾನ (ಸತ್ಯಪ್ರಚಾರ) 

9 ಇದರ ಸರಿಯಾದ ಕ್ರಮ 80: ಪರಿಚಯ, 1ರಿಂದ 12 

(ಧರ್ಮಪ್ರಚಾರದ ಯುಕ್ತಿ'ಯನ್ನು ನೋಡಿರಿ) 

ಅ ಸತ್ಯ ಪ್ರಚಾರದ ಉದ್ದೇಶ 80:3, 4, 11, 12 

ಅ ಅದರೆದುರು ಸತ್ಮನಿಷೇಧಿಗಳ ಧೋರಣೆ 79: 21ರಿಂದ 24, 
ಟಿ-10, 11 

ಅ ಅದನ್ನು ಸುಳ್ಳಾಗಿಸುವವರನ್ನು ಅಲ್ಲಾಹನು ತನ್ನ ಪ್ರಬಲ 
ಹಂಚಿಕೆಗಳಿಂದ ಹಂತಹಂತವಾಗಿ ವಿನಾಶದ ಕಡೆಗೆ 
ಒಯ್ಯುತ್ತಾನೆ 68:44 

ಅ ಇಸ್ಲಾಮೊ ಆಂದೋಲನದ ಆರಂಭದಲ್ಲಿ ಪ್ರವಾದಿವರ್ಯರು(ಸ) 
ಯಾವೆಲ್ಲ ಕಷ್ಟಗಳನ್ನು ಎದುರಿಸಬೇಕಾಗಿ ಬಂತು 94: ಪರಿಚಯ 
96: 9ರಿಂದ 13, ಪರಿಚಯ, 108: ಪರಿಚಯ, 111: ಪರಿಚಯ, 
113, 114: ಪರಿಚಯ 

ಅ ಸತ್ಯಪ್ರಚಾರದಲ್ಲಿ ಯಾವುದೇ ರಾಜಿ ಸಂಧಾನಗಳಿಗೆ ಅವಕಾಶ 
ವಿಲ್ಲ 68:8, 9, 109: ಪರಿಚಯ, 1ರಿ೦ದ 6, 111: ಪರಿಚಯ 

ಅ ಪ್ರತಿಯೊಬ್ಬ ಮೂಮಿನನು ಬಹಿರಂಗವಾಗಿ ಕುಫ್ರ್‌ನಿಂದ 
ದೂರವಿರುವ ಘೋಷಣೆ ಮಾಡಬೇಕು 109: ಪರಿಚಯ, 
1ರಿಂದ 6 


455 


ವಿರೋಧಿಗಳ ಬಲ ಎಷ್ಟಿದ್ದರೂ ಅಲ್ಲಾಹನ ಮಹಾನತೆಯನ್ನು 
ಘೋಷಿಸಬೇಕು. ಅವರನ್ನು ಗಣನೆಗೇ ತೆಗೆದು ಕೊಳ್ಳಬಾರದು 
743, ಟಿ-3 

ಸತ್ಯಪ್ರಚಾರಕರ ಸಂಪೂರ್ಣ ಜೀವನವು ಶಾಶ್ವತ ಮತ್ತು 
ಸರ್ವಾರಗೀಣ ಸಹನೆಯ ಜೀವನವಾಗಿದೆ 76:12, ಟಿ-16, 
90:17, ಟಿ-14 

ಪ್ರವಾದಿಗಳಿಗೆ ಸತ್ಯ ಪ್ರಚಾರದ ಕಷ್ಟಗಳನ್ನು ತಾಳ್ಮೆಯಿಂದ 
ಸಹಿಸಲು ಬೋಧಿಸಲಾಗಿತ್ತು 68:48, ಟಿ-32,70:5, ಟಿ-6, 
747, ಟಿ], 76:24 

ಸಕಲ. ವಿರೋಧಿಗಳ ವಿರುದ್ಧ ' ಅಲ್ಲಾಹನನ್ನು ಕಾರ್ಯ 
ನಿರ್ವಾಹಕನನ್ನಾಗಿ ಮಾಡುವ ಉಪದೇಶ 73:9, ಟಿ-10 
ಈ ದಾರಿಯ ಕಷ್ಟಗಳನ್ನೆದುರಿಸುವಲ್ಲಿ ಅಲ್ಲಾಹನ ಆರಾಧನೆಯೇ 
ಶಕ್ತಿ ಮತ್ತು ಧೈರ್ಯ ಕೊಡುತ್ತದೆ 76:25, 26, ಟಿ-30, 94: 
ಪರಿಚಯ, 8.ಟ-5, 96:19 

ಸತ್ಯಪ್ರಚಾರಕನು ತನ್ನ ವಿರುದ್ಧ ಸಾರ್ವಜನಿಕರ ಹೃದಯ 
ಗಳಲ್ಲಿ ಸ೦ದೇಹಗಳನ್ನು ಬಿತ್ತುವ ಮತ್ತು ಹಬ್ಬಿಸುವವರ 
ಕೇಡಿನಿಂದ ಅಲ್ಲಾಹನ ಅಭಯ ಯಾಚಿಸಬೇಕು 114: ಟ-2 
ಸತ್ಯವಿಶ್ವಾಸಿಗಳು ಅತ್ಯಂತ ಕಠಿಣ ಪರೀಕ್ಷೆಗಳಿಂದ ಹಾದು 
ಹೋಗಬೇಕಾಗಿ ಬಂತು. ಕೆಲವು ಅಕ್ರಮಿಗಳ೦ತೂ ಅವರನ್ನು 
ಜೀವಂತ ಸುಟ್ಟು ಹಾಕಿದರು 85: 4ರಿಂದ 8, ಟಿ-4 
ಸತ್ಯಧರ್ಮದ ಅನುಯಾಯಿಗಳು ಪರಸ್ಪರ ಸತ್ಕ ಮತ್ತು 
ಸಹನೆಯ ಉಪದೇಶ ಮಾಡುತ್ತಿರಲೇಬೇಕು 1033, ಟ-1 
ಸತ್ಯ ಪ್ರಚಾರದಲ್ಲಿ ವಿಜಯಿಯಾಗುವುದು ಹೆಮ್ಮೆ ಪಡುವ 
ವಿಷಯವಲ್ಲ. ಅದು ಸ್ತುತಿ ಮತ್ತು ಕೃತಜ್ಞತೆಯ ಸಂಗತಿ 
ಯಾಗಿದೆ 110: 1ರಿಂದ 3, ಟಿ33, 4 

ಇಸ್ಲಾಮಿನ ಸ೦ದೇಶವು ಒ೦ದು ಉಪದೇಶ. ಇಷ್ಟವುಳ್ಳವರು 
ಅದನ್ನು ಸ್ವೀಕರಿಸಬಹುದು 76:29 


ಸಬ್ರ್‌ (ಸಹನೆ) 


ಸಹನೆಯ ವಿಶಾಲ ಮತ್ತು ಸಮಗ್ರ ಅರ್ಥ 76:12, ಟಿ-16, 
90:17, ಟಿ-14. 

ಪ್ರವಾದಿವರ್ಯರಿಗೇಸ) ತಾಳ್ಮೆ ವಹಿಸುವ ಬೋಧನೆ 70:5, 
ಟಿ-6, 74:7, ಟಿ-7, 76:24 

ಪ್ರವಾದಿವರ್ಯರಿಗೆ(ಸು ಹ. ಯೂನುಸ್‌ರಂತಹ(ಲ) ತಾಳ್ಮೆ 
ಗೇಡಿತನದಿ೦ದ ದೂರವಿರಲು ಬೋಧನೆ 68: ಪರಿಚಯ, 48 
ಸತ್ಯ ಪ್ರಚಾರದ ಕಷ್ಟಪಾಡುಗಳನ್ನು ತಾಳ್ಮೆಯಿಂದ ಸಹಿಸುತ್ತಿ 
ರಲು ಪ್ರವಾದಿಗಳಿಗೆ ಉಪದೇಶ 68:48, 70:5, ಟಿ-6, 74:7, 
ಟಿ-7, 76:24 


456 


ತಪ್ಪೀಮುಲ್‌ ಕುರ್‌ಆನ್‌ 


9 ಸಶ್ಯವಿಶ್ವಾಸಿಯ ಸಂಪೂರ್ಣ ಜೀವನವು ಸಹನೆಯ 
ಜೀವನವಾಗಿರುತ್ತದೆ 76:12, ಟಿ-16, 90:17, ಟಿ-14 

6 ಸಮಾಜದವರು ಪರಸ್ಪರ ಸಹನೆಯ 'ಉಪದೇಶ ಮಾಡುತ್ತಿ 
ರುವುದು ವಿನಾಶದಿ೦ದ ಪಾರಾಗುವ ಸಾಧನವಾಗಿದೆ 90:12 
ರಿಂದ 18, 103:2, 3, ಟಿ-1 

ಸಮೂದ್‌ 

ಅ ಸಮೂದರ ಕಥೆ 69:45, 85:18, 89:9 ಟ-5, 91:11-15 

ಅ ಸಮೂದರ ಯಾತನೆಯ ವಿವರ 69:5, ಟ-5, 91:14 


ಸಲ್‌ ಸಬೀಲ್‌ 
ಅ ಸ್ವರ್ಗದ ಸಿಹಿಯಾದ ಮತ್ತು ಪರಿಮಳ ಯುಕ್ತ ಚಿಲುಮೆ 
76:18, ಟಿ-20 


ಸಾಕ್ಷಿಯ ಕಾನೂನು 

6 ಸಾಕ್ಸ್ಯವನ್ನು ಯಾವುದೇ ಮುಚ್ಚುಮರೆ ಅಥವಾ ಹೆಚ್ಚು 
ಕಡಿಮೆಯಿಲ್ಲದೆ ಸರಿಯಾಗಿ ಹೇಳುವುದು ಈಮಾನಿನ 
ಬೇಡಿಕೆಯಾಗಿದೆ 70:33, ಟಿ-22 


ಸುನ್ನತ್‌(ಪ್ರವಾದಿಚರ್ಯೆ) 

ಅ ಹದೀಸ್‌ ವರದಿಗಳು ಕುರ್‌ಆನಿನ ಅರ್ಥ ವಿವರಣೆಯನ್ನು 
ಹೇಗೆ ಮಾಡುತ್ತವೆ? 66: ಟಿ-1, 2, 10, 19, 72: ಟಿ-19, 73: 
ಟಿ-26, 75: ಟಿ-17, 80: ಪರಿಚಯ, ಟಿ-1, 23, 81: ಟಿ-9, 82: 
ಪರಿಚಯ, 83: ಟಿ-7, 84: ಟಿ-6, 87: ಟಿ-1, 8,90: ಟಿ-12, 14, 
91: ಟಿ 4, 93: 8-3, 97: ಟಿ-1, 99: ಟಿ-4,7, 102: ಟಿ-4, 108: 
ಟಿ-1, 113, 114: ಪರಿಚಯ, 113: ಟಿ-6, 114: ಟ-3 
(ಹೆಚ್ಚಿನ ವಿವರಣೆಯನ್ನು 'ಹದೀಸ್‌' ಮತ್ತು 'ಹದೀಸ್‌ 
ಧಿಕ್ಕಾರಿಗಳು' ನೋಡಿರಿ) 


ಸೂರ್‌(ಕಹಳೆ) 

ಆ ಅದರ ಧ್ವನಿಯು ಕಿವಿ ಗಡಚಿಕ್ಕುವಂತಹದ್ದಾಗಿರುವುದು 80:33 

9 ಕಹಳೆ ಊದಲಾಗುವ ದಿನವು ಅತ್ಯಂತ ಕಠಿಣ ದಿನವಾ 
ಗಿರುವುದು 74:8, 9 

ಅ ಕಹಳೆಯಲ್ಲಿ ಒಂದು ಊದು ಊದಿದೊಡನೆ ಮಾನವರು 
ತಂಡೋಪತಂಡವಾಗಿ ಹೊರಡುವುವು 78:18 

ಸ್ವರ್ಗ 

ಅ ಅದರಲ್ಲಿನ ಅನುಗ್ರಹಗಳ ಸ್ವರೂಪ ಮತ್ತು ಎವರಗಳು 
66:8, 69:21 ರಿಂದ 24,76:5, 6, 11ರಿ೦ದ 21, 77: 41ರಿಂದ 
43, 78:31 ರಿ೦ದ 35, 83: 22ರಿಂದ 28, 34, 35, 85:11, 


88: 8ರಿಂದ 16, 98:8, 101:7 

ಎಂತಹ ಜನರು ಸ್ವರ್ಗಕ್ಕೆ ಹೋಗುವರು 66:8, 68:34, 69: 
19ರಿಂದ 22, 70: 22ರಿಂದ 35, 74:39, 40, 76: 5ರಿಂದ 12, 
77: 41ರಿಂದ 43, 78: 31ರಿಂದ 36, 82:13, 83:18, 85:11, 
88: 8ರಿಂದ 10, 89: 27ರಿಂದ 30, 90: 12ರಿ೦ದ 18, 98:7, 
8, 101:6, 7 

ಅದರಲ್ಲಿ ವಾಸದ ಅನಂತತೆ 98:8 

ಅದರ ಮದಿರೆಯ ವಾಸ್ತವಿಕತೆ 76:5, ಟಿ-7, 76:17, 18, 21, 
ಟಿ-25, 83:25, 26 

ಸ್ವರ್ಗವಾಸಿಗಳೆ ಗುಣ ವಿಶೇಷಗಳು 79:40, 41 98:7,8 
ಸ್ವರ್ಗವಾಸಿಗಳ ಜೀವನವು ಅತ್ಯಂತ ಪರಿಶುದ್ಧ ಮತ್ತು 
ಸುಸಂಸ್ಕೃತವಾಗಿರುವುದು 78:35 

ಸ್ವರ್ಗವಾಸಿಗಳೊಡನೆ ಅಲ್ಲಾಹ್‌ ಸಂತುಷ್ಪನಾಗಿರುತ್ತಾನೆ ಮತ್ತು 
ಅವರು ಅಲ್ಲಾಹನಿಂದ ಸಂತುಷ್ಟರಾಗಿರುತ್ತಾರೆ 98:8 
'ನಈಮ್‌' ಸ್ವರ್ಗ 68:34, 70:38 


ಅ 'ಆಲಿಯಃ (ಉನ್ನತ) 69:22, 88:10 


ಸ್ವರ್ಗವಾಸಿಗಳು ಬಳಸುವ ರಾಜಭೋಗ ಪಾತ್ರೆಗಳು 
76:15. 

ಅದರ ಮಧುರ ಪರಿಮಳಯುಕ್ತ ಚಿಲುಮೆ ಸಲ್‌ ಸಬೀಲ್‌ 
76: 40ರಿಂದ 47 

ಅದರ ಕಾಲುವೆ `ಕೌಸರ್‌' ಅದನ್ನು ಪ್ರವಾದಿವರ್ಯರಿಗೆ(ಸ) 
ನೀಡಲಾಗಿದೆ 108:1, ಟಿ-1 

ಸ್ವರ್ಗದ ಬಾಲ ಸೇವಕರು 76:19, ಟಿ-21 
ಸ್ವರ್ಗವಾಸಿಗಳ ಉಡುಪು 76:21 

ಸ್ವರ್ಗ ಕನ್ಮೆಯರ ವಿವರಣೆ 78:33 

ಅಲ್ಲಿ ಯಾವತ್ತೂ ಅಶ್ಲೀಲ ಮತ್ತು ಸುಳ್ಳು ಮಾತುಗಳು 
ಕೇಳಿಸಲಾರವು 78:35 

ಸ್ವರ್ಗವು ಭೂಲೋಕದಲ್ಲಿ ಮಾಡಿದ ಸತ್ಯರ್ಮಗಳ ಪ್ರತಿಫಲ 
ವಾಗಿದೆ 69:24, 76:22, 77:43 

ಮಾನವನು ಸ್ವರ್ಗಕ್ಕೆ ಹಕ್ಕುದಾರನಾಗುವುದು ಅವನು ಸೃಷ್ಟಿಸ 
ಲ್ಪಟ್ಟ ಪದಾರ್ಥದ ಆಧಾರದಲ್ಲಲ್ಲ. ಪರಂತು ಕರ್ಮಗಳ 
ಆಧಾರದಲ್ಲಾಗಿರುವುದು 70:39, ಟಿ-26 

ಯಾರ ಭೂಲೋಕದ ಚಟುವಟಿಕೆಗಳು ಮಾನ್ಯಗೊಳಿಸಲ್ಪ 
ಟ್ಬವೋ ಅವರೇ ಸ್ವರ್ಗವಾಸಿಗಳು 76:22 

ಅವರು ತಮ್ಮ ಸಾಧನೆಗಳ ಬಗ್ಗೆ ಸಂತುಷ್ಟರಾಗಿರುವರು 
88:8, 9, ಟಿ-4 


ವಿಷಯ ಸೂಚಿ 


ಅ ಸ್ವರ್ಗವು ವಿಜಯ ಮತ್ತು ಯಶಸ್ಸಿನ ಸ್ಥಾನವಾಗಿದೆ 78:31, 
85:11 

9 ಸ್ವರ್ಗವಾಸಿಗಳು ತಮ್ಮ ಅಂತಿಮ ಪರಿಣಾಮದಿಂದ 
ಸಂತುಷ್ಟರೂ ತಮ್ಮ ಪ್ರಭುವಿನ ಬಳಿ ಮೆಚ್ಚುಗೆಯವರೂ 
ಆಗಿರುವರು 89:28 

9 ಸ್ವರ್ಗವಾಸಿಗಳಿಗೆ ಅವರ ಪ್ರಭುವಿನ ಕಡೆಯಿಂದ ಸತ್ಫಲ 
ಮತ್ತು ವಿಫುಲ ಪುರಸ್ಕಾರ ಇದೆ 78:36 

೪ ಅವರ ಮುಖಗಳಲ್ಲಿ ಸಂತೋಷದ ಕಳೆ ಇರುವುದು 83:24 

೪ ಅವರು ಒಂದು ಬಹುದೊಡ್ಡ ಸಾಮ್ರಾಜ್ಯದ ಒಡೆಯರೋ 
ಎಂಬಂತೆ ಠೀವಿಯಲ್ಲಿರುವರು 76:20 

9 ಅವರು ದೃಷ್ಟಿ ಹಾಯಿಸಿದಲ್ಲೆಲ್ಲಾ ಅವರಿಗೆ ಅನುಗ್ರಹಗಳೇ 
ಕಾಣಿಸುವುವು 76:20 

ಅ ಸ್ವರ್ಗ ದಯಪಾಲಿಸುವುದು ಸಂಪೂರ್ಣವಾಗಿ ಅಲ್ಲಾಹನ 
ಕೃಪೆಯಾಗಿದೆ 66:8, ಟಿ-20 

9 ಸತ್ಮವಿಶ್ವಾಸಿಗಳು ಸ್ವರ್ಗದಲ್ಲಿ ಕುಳಿತು ಅಪರಾಧಿಗಳ 
ಯಾತನೆಯ ದೃಶ್ಯ ನೋಡುವರು 83: 34ರಿಂದ 36 

9 ಸ್ವರ್ಗವಾಸಿಗಳ ಮತ್ತು ನರಕವಾಸಿಗಳ ನಡುವೆ ಸಂಭಾಷಣೆ 
74: 40ರಿ೦ದ 47 
(ಹೆಚ್ಚಿನ ವಿವರಗಳನ್ನು `ಫಿರ್‌ದೌಸ್‌' ಮತ್ತು `ಗಿಲ್ಮಾನ್‌'ನಲ್ಲಿ 
ನೋಡಿರಿ) 


ಸಲಾತ್‌ 

ಅ `ನಮಾರು್‌' ಎ೦ಬ ಅರ್ಥದಲ್ಲಿ 
(ವಿವರಣೆಗೆ `ನಮಾರು್‌' ನೋಡಿರಿ) 

6 ದರೂದ್‌(ಸ್ವಸ್ತಿವಚನ)ನ ಅರ್ಥದಲ್ಲಿ 
(ದರೂದ್‌ ನೋಡಿರಿ) 

ಅ ಸಹಾಬಿಗಳು(ರ) ಅತಿಮಾನವ ಸೃಷ್ಟಿಗಳಾಗಿರಲಿಲ್ಲ 66: 
ಪರಿಚಯ 

9 ಇಸ್ಲಾಮಿನಲ್ಲಿ ಸಹಾಬಿಗಳ(ರ) ಗೌರವದ ಬಗೆಗಿರುವ 
ಸರಿಯಾದ ಕಲ್ಪನೆ 66: ಪರಿಚಯ 

9 ಅವರಲ್ಲಿ ಪ್ರವಾದಿವರ್ಯರನ್ನು(ಸ) ಅನುಕರಿಸುವ ಮತ್ತು 
ಪುಣ್ಯ ಸಂಪಾದನೆಯ ಅಸಾಧಾರಣ ಸ್ಫೂರ್ತಿ 73: ಟಿ-20 

ಅ ಸಹಾಬಿಗಳು(ರ) ಕುರ್‌ಆನಿನ ಅರ್ಥ ವಿವರಣೆ ಹೇಗೆ 
ಮಾಡುತ್ತಾರೆ 
(ಕುರ್‌ಆನ್‌' ನೋಡಿರಿ) 


457 


ಸ್ವಹೀಫ (ದಿವ್ಯ ಪುಸ್ತಿಕಿ 

ಅ ಹ. ಇಬ್ರಾಹೀಮ್‌(ಅ) ಮತ್ತು ಹ. ಮೂಸಾ(ಅ) ಸಹೀಫಃ 
ಗಳ ಹವಾಲೆ 87:19 

ಅ ಪರಿಶುದ್ಧ, ಉನ್ನತ ಮಟ್ಟದ ಗೌರವಾನ್ವಿತ ಸ್ವಹೀಘಗಳಲ್ಲಿ 
ಕುರ್‌ಆನ್‌ ಉಲ್ಲೇಖಿತವಿದೆ 80:13, 14 

ಅ ಈ ಸಹೀಫಃಗಳು ಗೌರವಾನ್ವಿತ ಮತ್ತು ಸಜ್ಜನ ಲೇಖಕರ 
ಕೈಗಳಲ್ಲಿರುತ್ತವೆ 80:15, 16, ಟಿ-6 

ಅ ಕುರ್‌ಆನ್‌ ಎಲ್ಲ ತರದ ಕಲಬೆರಕೆಗಳಿ೦ದ ವಿರಹಿತವಾದ 
ಸಹೀಘಃಗಳನ್ನೊಳಗೊಂಡಿದೆ. ಅವುಗಳಲ್ಲಿ ಸತ್ಯವಾದ ಮತ್ತು 
ಸರಿಯಾದ ವಿಷಯಗಳೇ ಬರೆಯಲ್ಪಟ್ಟಿವೆ 98:2, 3, ಟಿ-5 

ಸ್ತ್ರೀ 

ಅ ಅತ್ಯುತ್ತಮ ಮುಸ್ಲಿಮ್‌ ಸ್ತ್ರೀ ಮತ್ತು ಪತ್ನಿಯ ಗುಣ 
ವಿಶೇಷಗಳು 66:5, ಟಿ-12, 15 


ಸ್ತುತಿ (ಹಮ್ಮ್‌) 
ಈ ಸ್ತುತಿಯೊಂದಿಗೆ ತಸ್ಪೀಹ್‌(ಜಪ) ಮಾಡುವ ಮತ್ತು 
ಕ್ಷಮಾಯಾಚನೆ ಮಾಡುವ ಆಜ್ಞೆ 110:3, ಪರಿಚಯ 


ಹದೀಸ್‌ 

ಅ ಪ್ರವಾದಿವರ್ಯರು(ಸ) ಮುಂದಿಟ್ಟ ಕುರ್‌ಆನಿನ ಆದೇಶ 
ಮತ್ತು ಶಿಕ್ಷಣಗಳ ಅರ್ಥ ವಿವರಣೆಯು ಅಲ್ಲಾಹನ ಕಡೆಯಿಂ 
ದಾಗಿತ್ತು 75:19, ಟಿ-13 

ಅ ಪ್ರವಾದಿವರ್ಯರು(ಸ) ನೀಡಿದ ವಿವರಣೆ ಮತ್ತು ವ್ಯಾಖ್ಯಾನ 
ಗಳನ್ನು ತಿಳಿಯುವ ಏಕ ಮಾತ್ರ ಸಾಧನ ಹದೀಸ್‌ ಮತ್ತು 
ಸುನ್ನತ್‌ 75: ಟಿ-13 


ಹದೀದ್‌ (ಕಬ್ಬಿಣ) 

ಅ ಹಶ್ರ್‌ ಮೈದಾನದ ಚಿತ್ರಣ 78: 38ರಿಂದ 40 

೪ ಹಶ್ರ್‌ನ ದಿನ ಅಲ್ಲಾಹನು ತನ್ನ ಪ್ರವಾದಿಯನ್ನೂ ಸತ್ಯ 
ವಿಶ್ವಾಸಿಗಳನ್ನೂ ಅಪಮಾನಗೊಳಿಸಲಾರನು 66:8 

ಅ ಹಶ್ರ್‌ ಮೈದಾನದಲ್ಲಿ ಅಲ್ಲಾಹನ ಆಸ್ಥಾನದ ಗಾ೦ಭೀರ್ಯವು 
ಯಾವ ಮಟ್ಟದ್ದಿರುವುದೆ೦ದರೆ ಅಲ್ಲಿ ಯಾರಿಗೂ ಅಲ್ಲಾಹನ 
ಮುಂದೆ ಮಾತಾಡುವ ಧೈರ್ಯ ಬರಲಾರದು 78:39 . 

ಅ ಅಪರಾಧಿಗಳು ಹಶ್ರ್‌ ಮೈದಾನದಲ್ಲಿ ಎಲ್ಲ ತರದ ನೆಪಗಳನ್ನು 
ಮುಂದಿರಿಸುವರು 77:36, ಟಿ-20 

ಅ ಹಶ್ರ್‌ ಮೈದಾನದಿಂದ ಸ್ವರ್ಗ ಯಾತ್ರೆಯ ವೇಳೆ ಸತ್ಯ 


458 


ತಪ್ಪೀಮುಲ್‌ ಕುರ್‌ಆನ್‌ 


ವಿಶ್ವಾಸಿಗಳ ಜ್ಕೋತಿಯು, ಅವರು ಮುಂದೆ ಮುಂದೆ ಮತ್ತು 
ಬಲಗಡೆ ಓಡುತ್ತಿರುವುದು ಮತ್ತು ಅವರು ಅಲ್ಲಾಹನೊಡನೆ 
ತಮ್ಮ ಜ್ಯೋತಿಯನ್ನು ಹಾಗೆಯೇ 
ಪ್ರಾರ್ಥಿಸುತ್ತಿರುವರು 66:8 

6 ಕಪಟವಿಶ್ವಾಸಿಗಳು ಜ್ಯೋತಿಯಿಂದ ವಂಚಿಸಲ್ಪಟ್ಟಿರುವರು 
66:8, ಟಿ-22 

ಅ ಹಶ್ರ್‌ ಮೈದಾನದಲ್ಲೇ ಸತ್ಯವಿಶ್ವಾಸಿಗಳಿಗೆ ಸ್ವರ್ಗ ಮತ್ತು 
ಅಪರಾಧಿಗಳಿಗೆ ನರಕವು ಕಾಣಿಸ ತೊಡಗುವುದು 81:13, 
ಟಿ-11 
(ಹೆಚ್ಚಿನ ವಿವರಗಳಿಗೆ 'ಆಖಿರತ್‌' ಮತ್ತು ಪುನರುತ್ಥಾನ" 
ನೋಡಿರಿ) 

ಹಕ್ಕ್‌(ಸಶ್ಯ) 

ಅ ಸತ್ಯವನ್ನು ಅನುಸರಿಸುವವರ ಉದಾಹರಣೆ 67:22 

9 ಸತ್ಯಕ್ಕೆ ವಿರುದ್ಧ ನಿಲುಮೆಯನ್ನಿರಿಸುವವರ ಉದಾಹರಣೆ 
67:22, ಟಿ-32, 74:50, 51 

ಅ ಕುರ್‌ಆನ್‌ ಖಚಿತವಾದ ಸತ್ಯ 69:51 

9 ಪುನರುತ್ಥಾನ ಪರಮ ಸತ್ಯ 69:1, 78:39 

ಅ ಸಮಾಜದಲ್ಲಿ ಪರಸ್ಪರ ಸತ್ಯದ ಉಪದೇಶ ಮಾಡುವುದು 
ನಷ್ಟದಿಂದ ಪಾರಾಗುವ ದಾರಿ 103:2, 3, ಟ-1 

9 ಸತ ಸ್ವೀಕಾರ ಮಾಡುವವರ ಸತ್ಸರಿಣಾಮ 89: ಪರಿಚಯ, 
27ರಿಂದ 30, ಟಿ-18 

9 ಸತ್ಯದ ವಿರುದ್ಧ ದೋಷಾರೋಪ ಮಾಡುವವರು 
ನರಕವಾಸಿಗಳು 74:42 ರಿ೦ದ 45 

ಆ ಸತ್ಯವನ್ನು ನಿರಾಕರಿಸುವವರ ಮೇಲೆ ಅಭಿಶಪನ 80:17 

ಸತ್ಯದಿಂದ ವಿಮುಖರಾಗುವವರ ಅಂತಿಮ ಪರಿಣಾಮ 70: 

11ರಿಂದ 17, 72:15, 88:23, 24 


ಉಳಿಸಲು 


ಹದೀಸ್‌ ಧಿಕ್ಕಾರಿಗಳು 
ಅ 'ವಹ್ಮ್‌ ಖಫೀ(ರಹಸ್ಯ ವಹ್ಮ್‌) ಕುರಿತು 66: ಪರಿಚಯ, 3, 
ಟಿ-6, 75: ಟಿ-13, 96: ಟಿ-10 
(ವಹ್ಮ್‌'ನ್ನೂ ನೋಡಿರಿ) 
ಅ ಬಿನ್ನ್‌ಗಳ ಕುರಿತು 72: ಪರಿಚಯ (ಜಿನ್ನ'ನ್ನೂ ನೋಡಿರಿ) 
ಅ ಪ್ರವಾದಿವರ್ಯರ(ಸ) ಶಾಸನಪರ ನೆಲೆಯ ಕುರಿತು 75: ಟಿ-13 
ಈ ಸುನ್ನತಿನ ಕಾನೂನು ಪರ ಮತ್ತು ಶಾಸನ ಪರ ನೆಲೆಯ 
ಕುರಿತು 75: ಟಿ-13 


9 ಪ್ರವಾದಿವರ್ಯರಿಗೆಸು ಮಾಟದ ಪ್ರಭಾವದ ಕುರಿತು 113, 
114: ಪರಿಚಯ 


ಹರಕೆ 
ಅ ಅರ್ಥ ಮತ್ತು ತಾತ್ಸರ್ಯ 76:7, ಟ-10 


ಹಲಾಲ್‌ ಮತ್ತು ಹರಾಮ್‌ 

ಅ ಹಲಾಲ್‌ ಹರಾಮ್‌ಗಳ ಮೇರೆಗಳನ್ನು ನಿಶ್ಚಯಿಸುವ ಅಧಿಕಾರ 
ಅಲ್ಲಾಹನಿಗೆ ಮಾತ್ರವಿದೆ 66: ಪರಿಚಯ, 1,ಟ-1, 5 

ಅ ಅಲ್ಲಾಹನು ನಿಶ್ಚಯಿಸಿದ ಹಲಾಲ್‌ ಹರಾಮ್‌ಗಳ ಮೇರೆಗಳು 
ಯುಕ್ತಿಪೂರ್ಣವೇ ಆಗಿರುತ್ತವೆ 66:2, ಟಿ-5 
(ಹೆಚ್ಚಿನ ವಿವರಗಳಿಗೆ 'ಇಸ್ಲಾಮೊ ಕಾನೂನು', 'ಈಮಾನ್‌' 
ಮತ್ತು 'ಅಲ್ಲಾಹನ ಮೇರೆಗಳು' ನೋಡಿರಿ) 


ಹಿದಾಯತ್‌ (ಸನ್ಮಾರ್ಗದರ್ಶನ) 

ಅ ಹಗಲು ಮತ್ತು ರಾತ್ರೆ, ಸೂರ್ಯ ಮತ್ತು ಚಂದ್ರ, ಆಕಾಶ 
ಮತ್ತು ಭೂಮಿ, ಪರಸ್ಪರ ಭಿನ್ನವಾಗಿರುವಂತೆಯೇ ಪುಣ್ಮ 
ಮತ್ತು ಪಾಪಗಳೂ ಪರಸ್ಪರ ಭಿನ್ನ ಮತ್ತು ವಿರುದ್ಧವಾಗಿವೆ 91: 
ಪರಿಚಯ, 1ರಿಂದ 10, 92: ಪರಿಚಯ, 1ರಿಂದ 11, ಟ-1 

ಅ ಮಾನವ ಚಿತ್ತಕ್ಕೆ ಸಹಜ ದಿವೃ ಪ್ರೇರಣೆಯ ಮೂಲಕ ಪುಣ್ಮ 
ಮತ್ತು ಪಾಪದ ಪ್ರಜ್ಞೆಯನ್ನು ಕೊಡಲಾಗಿದೆ. ಅದನ್ನು 
ವಿಶದೀಕರಿಸಲಿಕ್ಕಾಗಿ ಸುಸ್ಪಷ್ಟ ಸನ್ಮಾರ್ಗದರ್ಶನವನ್ನು 
ಪ್ರವಾದಿಗಳ ಮೂಲಕ ರವಾನಿಸಲಾಗಿದೆ 91: ಪರಿಚಯ, 7, 
ಟಿ4 

ಅ ಮಾನವನನ್ನು ಹುಟ್ಟು ಪಾಪಿಯನ್ನಾಗಿ ಮಾಡಿರುವುದಿಲ್ಲ. 
ಒಳ್ಳೆಯ ಮತ್ತು ಸತ್ಪಕೃತಿ ಸಹಿತ ಹುಟ್ಟಿಸಲಾಗಿದೆ 91: ಟಿ4 

ಅ ಅಲ್ಲಾಹನು ಯಾರಿಗೆ ಸುಲಭ ಮತ್ತು ಯಾರಿಗೆ ಕಪ್ಪದ 
ಮಾರ್ಗದ ಸೌಲಭ್ಯವನ್ನು ದಯಪಾಲಿಸುತ್ತಾನೆ? 92: ಪರಿಚಯ, 
5ರಿಂದ 10, ಟಿ-2ರಿಂದ 5 

ಅ ಅಲ್ಲಾಹ್‌ ತನಗೆ ಇಷ್ಟ ಬಂದವರಿಗೆ ಸನ್ಮಾರ್ಗದರ್ಶನ 
ವೀಯುತ್ತಾನೆ ಮತ್ತು ತನಗಿಷ್ಟ ಬಂದವರನ್ನು 
ಪಥಭ್ರಷ್ಟಗೊಳಿಸುತ್ತಾನೆ 74:31 

ಅ ಅಲ್ಲಾಹನ ಈ ಇಚ್ಛೆಯು ಅವನ ಜ್ಞಾನ ಮತ್ತು ಯುಕ್ತಿಯ 
ಆಧಾರದಲ್ಲಿರುತ್ತದೆ 76:30 

ಅ ಅಲ್ಲಾಹನ ಅಪೇಕ್ಷೆಯ ಹೊರತು ಯಾರಿಗೂ ಸನ್ಮಾರ್ಗ 
ಲಭಿಸುವುದಿಲ್ಲ 74:56, 76:29, 30, 81: 27ರಿಂದ 29 

ಅ ಕುರ್‌ಅನಿನಿಂದ ಸನ್ಮಾರ್ಗವನ್ನು ಗ್ರಹಿಸದವನಿಗೆ 


ವಿಷಯ ಸೂಚಿ 459 


ಬೇರೆಲ್ಲಿಂದಲೂ ಸನ್ಮಾರ್ಗ ಸಿಗಲಾರದು 77:50, ಟಿ-27 
ಅ ಯಾರಾದರೂ ಸನ್ಮಾರ್ಗ ಸ್ವೀಕಾರ ಮಾಡಿದ್ದರೆ ರಸೂಲರ 

ಮೇಲೆ ಅದರ ಹೊಣೆಯೇನೂ ಇಲ್ಲ 80:7 

(ಹೆಚ್ಚಿನ ವಿವರಗಳನ್ನು 'ವಿಧಿ' ಮತ್ತು 'ಪಥಬ್ರಷ್ಟತೆ' ನೋಡಿರಿ) 


ಹೃದಯ ವೈಶಾಲ್ಯ (ಶರಹ್‌ ಸದ್ರ್‌) 

ಅ ಅರ್ಥ ಮತ್ತು ವಿವರಣೆ 94:1, ಟಿ-1 

ಆ ಪ್ರವಾದಿವರ್ಯರಿಗೇಸ) 'ಶರಹ್‌ ಸದ್ರ್‌' ನೀಡಲಾಗಿತ್ತು 94: 
ಪರಿಚಯ, 1, ಟಿ-1 

ಆ 'ನಫ್ಸ್‌ಮುತ್‌ಮ ಇನ್ನ!(ದೋಷರಹಿತ ಚಿತ್ತ) ಉಳ್ಳವರಿಗೆ 
'ಶರಹ್‌ ಸದ್ರ್‌' ಪ್ರಾಪ್ತವಾಗುತ್ತದೆ 94: ಟಿ-1 


ಜ್ಞಾನ 

ಈ ಮಾನವನಿಗೆ ಜ್ಞಾನವನ್ನು ಹೊಂದುವ ಮತ್ತು ಪರಿಣಾಮವನ್ನು 
ಗ್ರಹಿಸುವ ಶಕ್ತಿಗಳೂ ಸಾಧನಗಳೂ ನೀಡಲ್ಪಟ್ಟಿವೆ 76:2, ಟಿ-4 

ಅ ಮಾನವನನ್ನು ಜ್ಞಾನವ೦ತನಾಗಿ ಮಾಡಿರುವುದು ಮಾತ್ರವ 
ಲ್ಲದೆ, ಅವನಿಗೆ ಲೇಖನಿಯ ಉಪಯೋಗವನ್ನು ಕಲಿಸಿ ತನ್ನ 
ಜ್ಞಾನವನ್ನು ವೃದ್ಧಿಸುವ ಸ೦ದರ್ಭವನ್ನು ಒದಗಿಸಲಾಗಿದೆ 
96:4, ಟಿ-5 

€ ಮಾನವನು ಮೂಲತಃ ಅವಿದ್ಯಾವಂತ. ಅವನಿಗೆ ಸಿಗುವ 
ಯಾವುದೇ ಜ್ಞಾನವು ಅಲ್ಲಾಹನು ನೀಡುವುದರಿಂದಾಗಿ ಸಿಗುತ್ತದೆ 
965, ಟಿ-6 

ಅ ಲೋಕಾಂತ್ಮ ಕಾಲದ ಜ್ಞಾನವು ಅಲ್ಲಾಹನಿಗೆ ಮಾತ್ರ ಮೊಸಲು. 
ಇದನ್ನು ಯಾವ ಸೃಷ್ಟಿಗೂ ನೀಡಲಾಗಿಲ್ಲ. 67:25, 26, 79: 
42ರಿಂದ 45 
(ಅದೃಶ್ಯ ಜ್ಞಾನಕ್ಕಾಗಿ 'ಗೈಬ್‌'(ಅದೃಶ್ಯ)ನೋಡಿರಿ) 


+ 4 ಲಿ 


